ಡಾ. ಕೇಶವ ಶರ್ಮ ಕೆ. 
(ನೇ ಕ್ರಾಸ್‌, ಶಾಂತಿನಗರ, 
4 ಬಿ.ಆರ್‌. ಪ್ರಾಜೆಕ್ಟ್‌ 
(ಭದ್ರಾವತಿ ತಾ|-577 1 
‘Phone : 94487306 : 


ಕೇಶವ ಶರ್ಮ 


ಹ 


ತೆ 


ಯ 


ನಿಲ 


ಶ್ವವಿದ್ಯಾ 
ಮಂಗಳಗಂಗೊ 


ಮಂಗಳೂರು ವಿ 


ತಿ 


Halagannada Samskrithika 7೩೮೩೦೨0೩ 
Key Concept of Halagannada 
by 
Prof. Keshava Sharma 

Professor, Kannada Bharathi 

Kuvempu University 
Vijnana Sahyadri, Shankaragatta 
Bhadravathi 

Mob : 9448730611 


Editorial Committee : 
Dr. Padekallu Vishnu Bhatta 
Prof. Lokesh K.M. 
Dr. Dhananjaya Kumble 


Published by : 

Prof. Ismail B. 
Director, Prasaranga 
Mangalore University 

Mangalagangothri - 574 199 
Tel. : 0824 2287592 


First Impression : 2018 
© : Prasaranga 
Size : Demy 1/8 Paper: 70 gsm NS Maplitho 
Pages : xxii+730 
Copies : 1000 
Price : Rs. 625 


Cover Design 
Kallur Nagesh 


Page Designed 
Aakrithi Prints 
Light House Hill Road, Mangaluru-1 Tel.: 2443002 


Printed at 
Poornima Printers 
Govindarajanagara, Bengaluru 


ಕುಲಪತಿಗಳ ಮಾತು 


ಜ್ಞಾನಪ್ರಸರಣ ಮತ್ತು ಪ್ರಕಟಣೆಯ ಆಶಯವನ್ನಿಟ್ಟುಕೊಂಡು ರಾಷ್ಟ್ರಕವಿ ಕುವೆಂಪು 
ಅವರ ಪರಿಕಲ್ಪನೆಯಿಂದ `ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ' ಪ್ರಸಾರಾಂಗ' ಮೊದಲು 
ಜನ್ಮತಾಳಿತು. ಆ ಬಳಿಕ ಕ ಹೆಚ್ಚಿನ ಎಲ್ಲಾ ವಿಶ್ವವಿದ್ಯಾನಿಲಯಗಳಲ್ಲೂ "ಪ್ರಸಾರಾಂಗ" 
ಆರಂಭಗೊಂಡು ಆಯಾಯ ವಿಶ್ವವಿದ್ಯಾನಿಲಯದ ಪ್ರಕಟಣಾಂಗವಾಗಿ ಬೆಳೆಯಿತು. 
ಮಂಗಳೂರು ವಿಶ್ವವಿದ್ಯಾನಿಲಯವು ಸ್ಥಾಪನೆಗೊಂಡು ಹತ್ತು ವರ್ಷ ತುಂಬಿದಾಗ 
ದಶಮಾನೋತ್ಸವ ಆಚರಣೆಯ ಸಾರ್ಥಕ ನೆನಪಿಗಾಗಿ ಇಲ್ಲಿ ಪ್ರಸಾರಾಂಗವನ್ನು 
ಆರಂಭಿಸಲಾಯಿತು. 

ಸ್ಥಾಪನೆಗೊಂಡ ಬಳಿಕ ಕಳದ ೨೭ ವರ್ಷಗಳಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ 

ಪ್ರಸಾರಾಂಗವು ಜ್ಞಾನ ಪ್ರಸಾರ, ಪ್ರಕಟಣೆ ಮತ್ತು ಪುಸ್ತಕ ಸ್‌ ಕಾರ್ಯವನ್ನು 
ರ ನಡೆಸುತ್ತಾ ಬರುತ್ತಿದೆ. 

ವಿದ್ಯಾರ್ಥಿಗಳಲ್ಲಿ ಅಧ್ಯಯನಾಕಾಂಕ್ಷಿಗಳಲ್ಲ ಹಾಗೂ ಸಾರ್ವಜನಿಕರಲ್ಲಿ ಅರಿವನ್ನು 
ವಿಸ್ತರಿಸುವ, ಜಾಗೃತಿ ಹುಟ್ಟಿಸುವ ಉದ್ದೇಶದಿಂದ ಹಲವು ಉಪನ್ಯಾಸಗಳನ್ನು 
ಪ್ರಸಾರಾಂಗವು ನಡೆಸುತ್ತಾ ಬರುತ್ತಿದೆ. ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯ ದಕ್ಷಿಣಕನ್ನಡ, 
ಉಡುಪಿ ಮತ್ತು ಕೊಡಗಿನ ಪರಿಸರದ ವಿವಿಧ ಶಾಲಾ ಕಾಲೇಜುಗಳಲ್ಲಿ, ಸಾರ್ವಜನಿಕ 
ಪ್ರದೇಶಗಳಲ್ಲಿ ಈ ಪ್ರಚಾರೋಪನ್ಯಾಸ ಕಾರ್ಯಕ್ರಮಗಳು ನಡೆಯುತ್ತವೆ. ಭಾಷ, ಸಾಹಿತ್ಯ, 
ಶಿಕ್ಷಣ, ಕಲೆ, ವಿಜ್ಞಾನ. ವಾಣಿಜ್ಯ, ಪರಿಸರ, ರಂಗಭೂಮಿ, ಆರೋಗ್ಯ ಹೀಗೆ ಹಲವು 
ಸಾರ್ವಜನಿಕ ಆಸಕ್ತಿಯ ಮತ್ತು ಅಗತ್ಯದ ವಿಚಾರಗಳನ್ನು ಮುಂದಿಟ್ಟುಕೊಂಡು ತಜ್ಞ 
ಸಂಪನ್ಮೂಲ ವ್ಯಕ್ತಿಗಳಿಂದ ಈ ಉಪನ್ಯಾಸ ಕಾರ್ಯಕ್ರಮವನ್ನೂ ನಡೆಸುವುದಲ್ಲದೇ, 
ಅದನ್ನು ಕೃತಿ ರೂಪದಲ್ಲಿ ಪ್ರಕಟಿಸಿ ಹೆಚ್ಚಿನ ಓದುಗರಿಗೆ ತಲಪಿಸುವ ಕಾರ್ಯವನ್ನೂ 
ಪ್ರಸಾರಾಂಗ ಮಾಡುತ್ತಾ ಬಂದಿದೆ. ಈಗಾಗಲೇ ಸುಮಾರು ೧೩೮ ಪ್ರಚಾರೋಪನ್ಯಾಸ 
ಗಳನ್ನು ಪ್ರಸಾರಾ೦ಗವು ಸಂಘಟಿಸಿದ್ದು, ಪ್ರಚಾರೋಪನ್ಯಾಸ ಮಾಲಿಕೆಯಲ್ಲಿ ೫೧ 
ಕೃತಿಗಳನ್ನು ಪ್ರಕಟಿಸಿರುತ್ತದೆ. 

ಮೌಲಿಕ ಕೃತಿಗಳ ಪ್ರಕಟಣೆ ಪ್ರಸಾರಾಂಗದ ಮುಖ್ಯ ಧ್ಯೇಯ. ಸಂಶೋಧನೆ, 
ಅಧ್ಯಯನಪೂರ್ಣ ಕೃತಿಗಳು, ವಿಮರ್ಶೆ, ಸೃಜನಶೀಲ ಸಾಹಿತ್ಯ ಮಾನವಿಕ, ವಾಣಿಜ್ಯ, 
ವಿಜಾನ ಸಂಬಂಧಿ ಕೃತಿಗಳು, ಜಾನಪದ, ರಂಗಭೂಮಿ ಕುರಿತ ಕೃತಿಗಳು - ಹೀಗೆ 
ವೈವಿಧ್ಯಪೂರ್ಣ ನೆಲೆಗಳ ಪ್ರಕಾರಗಳ ಮಹತ್ತರ ಕೃತಿಗಳನ್ನು ಮಂಗಳೂರು 


೪ "ಶಿ ಖ 


ವಿಶ್ವವಿದ್ಯಾನಿಲಯದ ಪ್ರಸಾರಾಂಗವು ಪ್ರಕಟಿಸುತ್ತಾ ಬರುತ್ತಿದೆ. ಈಗಾಗಲೇ ೧೫೮ 
ಕೃತಿಗಳನ್ನು ಪ್ರಸಾರಾ೦ಗವು ಪ್ರಕಟಿಸಿದೆ. ಅದರಲ್ಲಿ ರಜತಗ್ರಂಥ ಸರಣಿಯ ಅಪೂರ್ವ 
೨೫ ಕೃತಿಗಳೂ ಸೇರಿವೆ. 

ಪದವಿ ತರಗತಿಗಳಿಗಿರುವ ಕನ್ನಡ ಭಾಷಾ ಪಠ್ಯಪುಸ್ತಕಗಳನ್ನು ಹಲವು ವರ್ಷಗಳಿಂದ 
ಪ್ರಸಾರಾಂಗವೇ ಪ್ರಕಟಿಸುತ್ತಾ ಬರುತ್ತಿರುವುದು ಅಭಿನಂದನಾರ್ಹ ವಿಷಯ. ಈಗಾಗಲೇ 
ಮಂಗಳ ಪಠ್ಯಪುಸ್ತಕಮಾಲಿಕೆಯಡಿ ೭೫ ಕೃತಿಗಳು ಪ್ರಕಟವಾಗಿದೆ. ಕೃತಿ ಪ್ರಕಟಣೆಯ 
ಜೊತೆಗೆ ಓದುಗರ ಕೈಗೆ ಪುಸ್ತಕಗಳನ್ನು ತಲುಪಿಸುವ ಉದ್ದೇಶದಿಂದ ಅಲ್ಲಲ್ಲಿ ಪುಸ್ತಕ 
ಪ್ರದರ್ಶನ ಮತ್ತು ಮಾರಾಟದ ಜವಾಬ್ದಾರಿಯನ್ನು ಪ್ರಸಾರಾಂಗ ನಿರ್ವಹಿಸುತ್ತಿದೆ. 
ಸಂಚಾರಿ ಗ್ರಂಥಾಲಯ ಮತ್ತು ಮಾರಾಟ ವ್ಯವಸ್ಥೆಯನ್ನು ಸದ್ಯದಲ್ಲೇ ಪ್ರಸಾರಾಂಗವು 
ಹೊಂದಲಿದೆ. ಈ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಅತ್ಯಂತ ಜವಾಬ್ದಾರಿಯಿಂದ 
ನಿರ್ವಹಿಸುತ್ತಿರುವ ಪ್ರಸಾರಾ೦ಗದ ನಿರ್ದೇಶಕರಾದ ಪ್ರೊ. ಇಸ್ಮಾಯಿಲ್‌ ಬಿ. ಮತ್ತು 
ಸಹಾಯಕ ನಿರ್ದೇಶಕ ಡಾ.ಧನಂಜಯ ಕುಂಬ್ಳೆ ಇವರನ್ನು ನಾನು ಅಭಿನಂದಿಸುತ್ತೇನೆ. 

ಪ್ರಸ್ತುತ ಈ ಕೃತಿಯನ್ನು ಕನ್ನಡದ ಮುಖ್ಯ ಚಿ೦ತಕರೂ, ಬರಹಗಾರರೂ ಆದ 
ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಡಾ. ಕೆ. ಕೇಶವ ಶರ್ಮ 
ಇವರು ಸಿದ್ಧಪಡಿಸಿದ್ದಾರೆ. ಹಳೆಗನ್ನಡ ಕಾವ್ಯದ ಓದು, ಅರ್ಥೈಸುವಿಕೆ ಮತ್ತು ವಿಶ್ಲೇಷಣೆಗೆ 
ತುಂಬಾ ಉಪಕಾರಿಯಾಗುವ ಈ ಸಾಂಸ್ಕೃತಿಕ ಪದಕೋಶವು ವಿದ್ದತ್‌ಲೋಕಕ್ಕೆ ಒಂದು 
ಅಪೂರ್ವ ಕೊಡುಗೆ. ಇದನ್ನು ಪ್ರಕಟಣೆಗೆ ಒದಗಿಸಿದ ಪ್ರೊ. ಕೇಶವ ಶರ್ಮರಿಗೆ ನಾವು 
ಆಭಾರಿಗಳು. | 

ಮುಂದೆಯೂ ಪ್ರಸಾರಾಂಗದ ಎಲ್ಲ ಚಟುವಟಿಕೆಗಳಿಗೆ ವಿಶ್ವವಿದ್ಯಾನಿಲಯದ ಸಕಲ 
ಸಹಕಾರ ಮತ್ತು ಪ್ರೋತ್ಸಾಹವಿದೆ ಎಂಬ ಭರವಸೆಯೊಂದಿಗೆ ಪ್ರಸಾರಾಂಗದ ಮುಂದಿನ 
ಕಾರ್ಯಯೋಜನೆಗಳಿಗೆ ಶುಭ ಹಾರೈಸುತ್ತೇನೆ. 


ಮಂಗಳೂರು ವಿಶ್ವವಿದ್ಯಾನಿಲಯ ಪ್ರೊ.ಕೆ. ಭೈರಪ್ಪ 
ಫೆಬ್ರವರಿ ೨೦೧೮ ಕುಲಪತಿಗಳು 


Vi 


ನಿರ್ದೇಶಕರ ಮಾತು 


ಪ್ರಸಾರಾಂಗವು ವಿಶ್ವವಿದ್ಯಾನಿಲಯದ ಪ್ರಕಟಣಾಂಗ. ಮಂಗಳೂರು 
ಎಶ್ವವಿದ್ಯಾನಿಲಯದ ಸ್ಥಾಪನೆಯ ದಶಮಾನೋತ್ಸವದ ಸಂದರ್ಭದಲ್ಲಿ ಆರಂಭಗೊಂಡ 
ಈ ಪ್ರಸಾರಾಂಗವು ಅನೇಕ ಮೌಲಿಕ ಕೃತಿಗಳ ಪ್ರಟಣೆಯ ಮೂಲಕ ರಜತ ಸಂಭ್ರಮವನ್ನು 
ಅರ್ಥಪೂರ್ಣಗೊಳಿಸಿದೆ. ಹೊಸ ಯೋಜನೆ, ಇನ್ನಷ್ಟು ಕ್ರಿಯಾಶೀಲತೆಯೊಂದಿಗೆ 
ಮುಂದಿನ ದಿನಗಳಲ್ಲಿ ಪ್ರಸಾರಾ೦ಗವು ಕಾರ್ಯನಿರ್ವಹಿಸಲಿದೆ. 

ಗುಣಮಟ್ಟದ ಕೃತಿಗಳ ಪ್ರಕಟಣೆ ಪ್ರಸಾರಾಂಗದ ಮುಖ್ಯ ಗುರಿ. ಸಂಶೋಧನೆ. 
ಅಧ್ಯಯನಪೂರ್ಣ ಕೃತಿಗಳು, ವಿಮರ್ಶೆ, ಸೃಜನಶೀಲ ಸಾಹಿತ್ಯ, ಮಾನವಿಕ, ವಾಣಿಜ್ಯ. 
ವಜ್ಞಾನ ಸಂಬಂಧಿ ಕೃತಿಗಳು, ಜಾನಪದ, ರಂಗಭೂಮಿ ಕುರಿತ ಕೃತಿಗಳು - ಹೀಗೆ 
ವೈವಿಧ್ಯಪೂರ್ಣ ವಿಷಯಗಳ ಕುರಿತು ಮಹತ್ವದ ಕೃತಿಗಳನ್ನು ಮಂಗಳೂರು 
ವಿಶ್ವವಿದ್ಯಾನಿಲಯದ ಪ್ರಸಾರಾಂಗವು ಪ್ರಕಟಿಸುತ್ತಾ ಬರುತ್ತಿದೆ. ಈಗಾಗಲೇ ಸುಮಾರು 
೧೬೦ ಕೃತಿಗಳನ್ನು ಪ್ರಸಾರಾ೦ಗವು ಪ್ರಕಟಿಸಿದೆ. 

ಜ್ಞಾನ ಪ್ರಸರಣದ ಮಹತ್ವದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರುವ ಪ್ರಸಾರಾಂಗವು 
ಎದ್ಯಾರ್ಥಿಗಳಲ್ಲಿ ಸಾರ್ವಜನಿಕರಲ್ಲಿ ತಿಳುವಳಿಕೆಯನ್ನು ಮೂಡಿಸುವ, ಜಾಗೃತಿಯನ್ನುಂಟು 
ಮಾಡುವ ಉದ್ದೇಶದಿಂದ ಹಲವು ಉಪನ್ಯಾಸಗಳನ್ನು ನಡೆಸುತ್ತಾ ಬರುತ್ತಿದೆ. 
ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯ ದಕ್ಷಿಣಕನ್ನಡ, ಉಡುಪಿ ಮತ್ತು ಕೊಡಗಿನ ಪರಿಸರದ 
ವಿವಿಧ ಶಾಲಾ ಕಾಲೇಜುಗಳಲ್ಲಿ, ಸಾರ್ವಜನಿಕ ಪ್ರದೇಶಗಳಲ್ಲಿ ಈ ಪ್ರಚಾರೋಪನ್ಯಾಸ 
ಕಾರ್ಯಕ್ರಮಗಳು ನಡೆಯುತ್ತವೆ. ತಜ್ಞ ಸಂಪನ್ಮೂಲ ವ್ಯಕ್ತಿಗಳಿಂದ ಈ ಉಪನ್ಯಾಸ 
ಕಾರ್ಯಕ್ರಮವನ್ನೂ ನಡೆಸಿ ಅದರ ಲಿಖಿತ ರೂಪವನ್ನು ಪ್ರಕಟಸಿ ಹೆಚ್ಚಿನ ಓದುಗರಿಗೆ 
ತಲಪಿಸುವ ಕಾರ್ಯವನ್ನೂ ಪ್ರಸಾರಾಂಗ ಮಾಡುತ್ತಾ ಬಂದಿದೆ. ಈಗಾಗಲೇ ಸುಮಾರು 
೧೩೮ ಪ್ರಚಾರೋಪನ್ಯಾಸಗಳನ್ನು ಪ್ರಸಾರಾಂಗವು ಸಂಘಟಿಸಿದ್ದು, ಪ್ರಚಾರೋಪನ್ಯಾಸ 
ಮಾಲಿಕೆಯಲ್ಲಿ ೫೧ ಕೃತಿಗಳನ್ನು ಪ್ರಕಟಿಸಿರುತ್ತದೆ. 

ಮಂಗಳ ಪಠ್ಯಪುಸ್ತಕ ಮಾಲಿಕೆಯಡಿ ಕನ್ನಡ ಪದವಿ ಪಠ್ಯ ಪುಸ್ತಕಗಳನ್ನು ಕಳದ 
ಹಲವು ವರ್ಷಗಳಿಂದ ಪ್ರಸಾರಾಂಗವು ಪ್ರಕಟಿಸುತ್ತಿದ್ದು ಅದನ್ನು ಮುಂದುವರಿಸುತ್ತಿದೆ. 
ಈಗಾಗಲೇ ಅದರಲ್ಲಿ ೭೫ ಪುಸ್ತಕಗಳು ಪ್ರಕಟಗೊಂಡಿವೆ, 

ಹಳೆಗನ್ನಡದ ಈ ಸಾಂಸ್ಕೃತಿಕ ಪದಕೋಶವು ಅತ್ಯಂತ: ಮಹತ್ವದ ಕೃತಿಯಾಗಿದ್ದು 


1/1 


ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾನಿಲಯದ ಕನ್ನಡ ವಿಬಾಗದ ಹಿರಿಯ 
ಪ್ರಾಧ್ಯಾಪಕರಾಗಿರುವ ಡಾ. ಕೆ. ಕೇಶವ ಶರ್ಮ ಇವರು ಇದನ್ನು ತಯಾರಿಸಿ ಕೊಟ್ಟಿದ್ದಾರೆ. 
ಅವರ ಶ್ರದ್ಧೆ. ಪರಿಶ್ರಮ ಹಾಗೂ ಎದ್ವತ್‌ಗೆ ನಾವು ಗೌರವವನ್ನು ಸಮರ್ಪಿಸುತ್ತೇವೆ. 
ಪ್ರಕಟಣೆಗೆ 'ಓದಗಿಸಿದ್ದಕ್ಕೆ ಕೃತಜ್ಞರಾಗಿದ್ದೆ ದ 

ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊ. ಕೆ. ಭೈರಪ್ಪ ಅವರ 
ಮಾಗ್‌ ಪ್ರಸಾರಾಂಗವು ಕಾರ್ಯನಿರ್ವಹಿಸುತ್ತಿದ್ದು ಪಸ eM 'ಭವಿಷ್ಯದ 
ದೃಷ್ಟಿಯನ್ನಿಟ್ಟುಕೊ೦ಡು ಮುತುವರ್ಜಿಯಿಂದ ಕುಲಪತಿಗಳು ಹಲವು ಯೋಜನೆಗಳನ್ನು 
ರೂಪಿಸಿದ್ದಾರೆ. ಪ್ರಸಾರಾಂಗಕ್ಕೆ ವಿಸ್ತತವಾದ ಮಾರಾಟ ಮಳಿಗೆಯನ್ನು ರೂಪಿಸುವುದು 
ಹಾಗೂ ಸಂಚಾರಿ ಗ್ರಂಥಾಲಯ ಮತ್ತು ಮಾರಾಟ ವ್ಯವಸ್ಥೆಯನ್ನು ಕಲ್ಪಿಸುವುದು 
ಅದರಲ್ಲಿ ಮುಖ್ಯವಾದುದು. ಸದಾ ಪ್ರೋತ್ಸಾಹಿಸುತ್ತಿರುವ ಕುಲಪತಿಗಳಿಗೆ ನಾನು 
ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇನೆ. ಅಂತೆಯೇ ಪ್ರಸಾರಾಂಗದ ಚಟುವಟಿಕೆಗಳನ್ನು 
ಬೆಂಬಲಿಸುತ್ತಿರುವ ಕುಲಸಚಿವರಾದ ಪ್ರೊ. ಬಿ.ಎಸ್‌. ನಾಗೇ೦ದ್ರ ಪ್ರಕಾಶ್‌ ಇಷ! 
ವಂದನೆಗಳನ್ನು ಸಮರ್ಪಿಸುತ್ತೇನೆ. 

ಪ್ರಸಾರಾಂಗದ ಎಲ್ಲ ಕಾರ್ಯವನ್ನು ಸುಗಮವಾಗಿ ನಿರ್ವಹಿಸಲು ನನ್ನ ಜೊತೆಗೆ 
ಬೆಂಬಲವಾಗಿ ನಿಂತಿರುವ ಸಹಾಯಕ ನಿರ್ದೇಶಕ ಡಾ. ಧನಂಜಯ ಕು೦ಬ್ಳೆಯವರಿಗೆ, 
ಕಛೇರಿ ನಿರ್ವಹಣೆಯ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಡೆಸುತ್ತಿರುವ ಶ್ರೀಮತಿ 
ಭಾರತಿ ಮತ್ತು ಭರತ್‌ ಇವರಿಗೆ ನನ್ನ ವಂದನೆಗಳು. ಎಂದಿನಂತೆ ಸುಂದರವಾಗಿ 
ವಿನ್ಯಾಸಗೊಳಿಸಿದ ಆಕೃತಿ ಪ್ರಿಂಟ್ಸ್‌ನ ಕಲ್ಲೂರು ನಾಗೇಶ ಮತ್ತು ಬಳಗಕ್ಕೆ, ಮುದ್ರಿಸಿದ 
ಪೂರ್ಣಿಮಾ ಪ್ರಿಂಟರ್ಸ್‌, ಬೆಂಗಳೂರು ಇವರಿಗೆ ವಂದನೆಗಳು. 


ಮಂಗಳೂರು ವಿಶ್ವವಿದ್ಯಾನಿಲಯ ಪ್ರೊ. ಇಸ್ಮಾಯಿಲ್‌ ಬಿ. 
ಫೆಬ್ರವರಿ ೨೦೧೮ ನಿರ್ದೇಶಕರು 


Vill 


ಲೇಖಕರ ಮಾತು 


ಈ ಪುಸ್ತಕವನ್ನು ಬರೆದಿಟ್ಟು ಹೆಚ್ಚು ಕಡಿಮೆ ಆರೇಳು ವರ್ಷ 
ಗಳಾದವು. ಪ್ರಕಟಣೆಗೆ ಅನೇಕ ಸಮಸ್ಯೆಗಳು ಎದುರಾದವು. ವಾಸ್ತವವಾಗಿ 
ಈ ಯೋಜನೆ ಪ್ರಸ್ತಾವನೆಯನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 
ಕೊಟ್ಟಿದ್ದೆ. ಆಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದ ಶ್ರೀ 
ಮುಖ್ಯಮಂತ್ರಿ ಚಂದ್ರು ಅವರು ಇದರ ಮಹತ್ವವನ್ನು ಅರಿತುಕೊಂಡು 
ಯೋಜನೆಗೆ ಸಹಾಯ ನೀಡಲು ಮುಂದಾದರು. ಆಗ ಕನ್ನಡ ಅಭಿವೃದ್ಧಿ 
ಪ್ರಾಧಿಕಾರದ ಸದಸ್ಕರಾಗಿದ ಶ್ರೀಗಳಾದ ವಿಷ್ಣುನಾಯಕರು, ಬಿ.ಸುರೇಶ್‌ 
ಅವರು ಹಾಗೂ ಹಿರಿಯರಾದ ಕಾ.ತ. ಚಿಕ್ಕಣ್ಣ, ಆಗಿನ ಅಕಾಡೆಮಿಯ 
ಅಧ್ಯಕ್ಷರಾಗಿದ್ದ ಶ್ರೀ ಎಂ.ಎಚ್‌. ಕೃಷ್ಣಯ್ಯ, ಪರಿಶೀಲಕರಾದ ವೀರಣ್ಣ 
ರಾಜೂರ, ಜಮೀರುಲ್ಲಾ ಶರೀಫ್‌ ಇದರ ಅಗತ್ಯವನ್ನು ಮನಗಂಡರು. 
ಇಂಥ ಯೋಜನೆಯನ್ನು ಬೆಂಬಲಿಸಿದ ಈ ಹಿರಿಯರನ್ನು ಕೃತಜ್ಞತೆಯಿಂದ 
ನೆನೆಯುತ್ತೇನೆ. ಆದರೆ ಕೊಂಕುನುಡಿ, ಅಪಸ್ಟರಗಳನ್ನು ಎತ್ತಿದವರೂ 
ಇದ್ದಾರೆ. ಕೆಲವರಿಗೆ ಪರಿಕಲ್ಲನೆಯೆಂದರೇನು ಎಂದೂ ಗೊತ್ತಿಲ್ಲ. 
ಸಾಮಾನ್ಯ ಮನುಷ್ಯರು ಇಂಥ ಕೋಶದ ಅಗತ್ಯವನ್ನು ತಿಳಿಯದಿದ್ದರೆ 
ತೊಂದರೆಯಿಲ್ಲ. ಆದರೆ ಸಾಹಿತ್ಯವನ್ನು ಬೋಧಿಸುವವರಿಗೂ 
ಹಳೆಗನ್ನಡದ ಪರಿಭಾಷೆಗಳು, ಅದರ ಹಿ೦ದಿನ ಚರಿತೆಯ ತಿಳುವಳಿಕೆ 
ಇಲ್ಲದೆ ಹೋಗಿರುವುದು ಸಮಕಾಲೀನ ದುರಂತಗಳಲ್ಲಿ ಒಂದು. 
ಅಂಥವರಿಂದ ಈ ಕೋಶವು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಪ್ರಕಟವಾಗುವುದು 
ತಪ್ಪಿಹೋಯಿತು. ಈ ವಿಷಯದಲ್ಲಿ ನನಗೆ ಖೇಧವಿದೆ. ಅನಂತರ 
ನನ್ನ ಪರಿಕಲ್ಪನೆಗಳ ಕೋಶಗಳು ಪ್ರಕಟವಾದವು. ಮತ್ತೆ ಮರುಜೀವ 
ಪಡೆದುಕೊಂಡಿರುವುದು ಈಗ. ಇದನ್ನು ಪ್ರಕಟಣೆಗೆ ಕೈಗೆತ್ತಿಕೊಂಡ 
ಮಂಗಳೂರು ವಿಶ್ವವಿದ್ಯಾನಿಲಯ ಪ್ರಸಾರಾಂಗದ ಆಗಿನ ನಿರ್ದೇಶಕರಾದ 
ನನ್ನ ಆತ್ಮೀಯ ಮಿತ್ರರಾದ ಡಾ. ಶ್ರೀಪತಿ ಕಲ್ಲೂರಾಯರಿಗೆ ಮತ್ತು 
ಮಂಗಳೂರು ವಿಶವಿದ್ಯಾನಿಲಯದ ಕುಲಪತಿಯವರಿಗೆ, ಹಾಗೂ 
ಕುಲಸಚಿವರಿಗೆ, ಪ್ರಸಾರಾಂಗದ ಈಗಿನ ನಿರ್ದೇಶಕರಾದ 


1% 


ಪ್ರೊ. ಇಸ್ಮಾಯಿಲ್‌ ಬಿ. ಹಾಗೂ ಸಹಾಯಕ ನಿರ್ದೇಶಕರಾದ 
ಡಾ. ಧನಂಜಯ ಕುಂಬ್ಳೆಯವರಿಗೆ ವಂದನೆಗಳು. 
ಪರಿಕಲ್ಪನೆಗೆ ಕಲ್ಪನೆಯನ್ನು ವ್ಯವಸ್ಥಿತವಾಗಿ ಕಟ್ಟು, ಸರಿಯಾಗಿ 
ಜೋಡಿಸು ಎ೦ಬ ಅರ್ಥಗಳಿವೆ. ಹಾಗೆಯೇ ಪರಿಭಾಷೆಯೆಂದರೆ 
ಆಯಾ ಕಾಲದ ಸಾಹಿತ್ಯ, ಧರ್ಮ, ಸಮಾಜವು ತನಗೆ ಬೇಕಾದ ಪದ 
ಗಳನ್ನು ವಿಶಿಷ್ಟವಾಗಿ ಬಳಸುವುದು. ಈ ಕೃತಿಯು ಅದನ್ನು ಹೇಳುತ್ತದೆ. 
ಅನ್ಯ ಲೇಖಕರು ಹೇಳಿರುವ ವಿವರಗಳನ್ನೂ ನಮೂದಿಸಿದ್ದೇನೆ. ಈ 
ಕೆಲಸವನ್ನು ಮಾಡುವಾಗ ನಾವು ಒಂದು ತಂಡವನ್ನು ಮಾಡಿ 
ಕೊಂಡಿದ್ದೇವೆ. 
೧. ಸಹಾಯ ; ಡಾ. ರಮೇಶ್‌ ಆಚಾರ್‌, ಉಪನ್ಯಾಸಕರು, ಬ್ರಹ್ಮಾವರ 
೨. ಕರಡು ತಿದ್ದುಪಡಿ : ಶ್ರೀಮತಿ ಕಾವ್ಯ 
೩. ರಾಜಶೇಖರ್‌, ಉಪನ್ಯಾಸಕರು, ಸಿಲ್ವರ್‌ ಜ್ಯುಬಿಲಿ ಜೂನಿಯರ್‌ 
ಕಾಲೇಜು ಭದ್ರಾವತಿ 
೪. ಬೆರಳಚ್ಚು : ಶ್ರೀಮತಿ ಸುಮ ಹಾಗೂ ಶ್ರೀಮತಿ ಅರ್ಪುದಮೆರಿ 
ಈ ಎಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ. 


ಕೇಶವ ಶರ್ಮ ಕೆ. 


ಅಂಕವಣಿ / ೧ 
ಅಂಗಹಾರ / ೧ 

ಅಂಚೆ / ೨ 

ಅಂಜನ / ೩ 

ಅಂತಕ / ೪ 
ಅಂತರ್ಮುಹೂರ್ತ / ೪ 
ಅಂತೇವಾಸಿ / ೬ 
ಅಕೃಷ್ಣಪಚ್ಯ / ೬ 
ಅಕ್ಕರಗೊಟ್ಟಿ ಗ್‌ 
ಅಕ್ಷಕ್ರೀಡೆ ವತ] 

ಅಕ್ಷಸೂತ್ರ / ೧೧ 
ಅಕ್ಷೋಹಿಣಿ EO 
ಅಗುಂದಲೆ / ೧೨ 
ಅಗುರುಲಘುತ್ವ ಗುಣ / ೧೨ 
ಅಗ್ಗಳ / ೧೨ 

ಅಗ್ನಿಸಾಕ್ಷಿ AGE 
ಅಗ್ನಿಹೋತ್ರ / ೧೪ 
ಅಗ್ನಿಹೋತ್ರ ಶಾಲೆ / ೧೬ 
ಅಗ್ನೀಧ್ರ “HN 
ಅಗಹಾರ / ೧೮ 
ಅಗರ್‌ / ೧೯ 
ಅಘಮರ್ಷಣ / ೨೦ 
ಅಘವಿಘಾತ / ೨೧ 
ಅಚ್ಚಾಳ್ತನ J Fie 
ಅಚ್ಯುತಕಲ್ಪ ಪಿಐ 
ಅಜಾತ / ೨೩ 
ಅಜ್ಞಾತವಾಸ / ೨೪ 
ಅಜ್ಞಾನ A 

ಅಟ್ಟಟ್ಟಿ / ೨೭ 
ಅಟ್ಟವಣಿಕೋಲ್‌ / ೨೮ 


* ಅಟ್ಟಾಲ 1 20 


ಪುಟನೋಟ 


ಅಡಪ / ೨೯ 

ಅಡಿವಜ್ಜಿ ನರ 

ಅತಿಚಾರ / ೩೦ 
ಅತಿರಥರು / ೩೧ 
ಅತಿಶಯ / ೩೨ 

ಅಧರ್ಮ / ೩೩ 
ಅಧಿಷ್ಠಾನ / ೩೩ 

ಅಧ್ಭಗ / ೩೦೪ 

ಅದ್ಬರ್ಕು / ೩೪ 
ಅನಗಾರಕೇವಲಿ / ೩೪ 
ಅನಶನ ವಿಧಿ / ೩೫ 
ಅನಾತ್ಮ / ೩೫ 

ಅನಿಚ್ಚ / ೩೬ 

ಅನುಕರಣೆ / ೩೭ 
ಅನುಗ್ರಹಾರ್ಥ / ೩೮ 
ಅನುಚಿತ / ೩೮ 
ಅನುಪ್ರೇಕ್ಷೆ / ೩೯ 
ಅನುಭೂತಿ / ೪೦ 
ಅನುಲೋಮ ಪ್ರತಿಲೋಮ / ೪೧ 
ಅನೇಕಾಂತವಾದ / ೪೧ 
ಅನೈತಿಕ ಸಂಬಂಧಗಳು / ೪೩ 
ಅನ್ವಯ / ೪೫ 

ಅಪರಾಧ / ೪೫ 
ಅಪಸಿದ್ಧಾಂತ JS ಬ್‌ 
ಅಪಹರಣ ವಿವಾಹ / ೪೭ 
ಅಪಹಾರತೂರ್ಯ / ೪೯ 
ಅಪುತ್ರಸ್ಯಗತಿರ್ನಾಸ್ತಿ / ೪೯ 


, ಅಪ್ರಾಸುಕ / ೫೦ 


ಅಪ್ರಿಯ ಹಿತವಚನ / ೫೦ 
ಅಪ್ಪರೆಯರು / ೫೧ 
ಅಬ್ರಹ್ಮಣ್ಯಂ / ೫೧ 


ಅಭಕ್ಷ್ಯ 1 ೫೨ 
ಅಭಯ / ೫೩ 
ಅಭವ್ಯ / ೫೩ 
ಅಭಾವ / ೫೪ 
ಅಭಿಚಾರ / ೫೫ 
ಅಭಿಜಾತ / ೫೯ 


ಅಭಿದಾನ ವಸ್ತುಕೋಶ / ೫೯ 


ಅಭಿಮಾನ / ೬೦ 
ಅಭಿಷೇಕ / ೬೦ 
ಅಭಿಸಾರಿಕೆ / ೬೧ 
ಅಭೇದಜ್ಞಾನ F&C 
ಅಭ್ಯಂತರ ತಪಸ್ಸು / ೬೨ 
ಅಭ್ಯಾಗತ / ೬೩ 
ಅಭ್ಯುದಯ / ೬೩ 
ಅಮರಜನ / ೬೪ 
ಅಮಾನಿತ / ೬೪ 
ಅಮೂರ್ತ / ೬೫ 
ಅಮೃತಾವಾಸ / ೬೫ 
ಅಮ್ಮ / ೬೬ 

ಅರಗಿನ ಅರಮನೆ / ೬೬ 
ಅರಣ್ಯಕ / ೬೭ 
ಅರಬೊಜಂಗ / ೬೮ 
ಅರಾಜಕತೆ / ೬೮ 
ಅರಿವು / ೬೯ 

ಅರ್ಯ / ೬೯ 

ಅರ್ಥಿ / ೭೦ 
ಅರ್ಧಗಪ್ಪಡ ಸಂಘ / ೭೦ 
ಅರ್ಧಚಕ್ರಿ / ೭೦ 
ಅರ್ಧರಥಿ / ೭೦ 
ಅರ್ಹತ್‌ / ೭೧ 
ಅಅಗುಲಿ / ೭೨ 
ಅಜೆಯಮಿಕೆ / ೭೨ 
ಅಲಂಕಾರ / ೭೩ 


* ಅಲ್ಲದಲ್ಲಣಿಗೆ / ೭೪ 


ಅಲ್ಲಳಿಗಾಳೆಗ / ೭೪ 
ಅವಧಿಜ್ಞಾನ / ೭೫ 

ಅವಮೆ / ೭೫ 
ಅವಮೋದರ್ಯ / ೭೬ 
ಅವಷ್ಟಂಭ / ಮಸಿ 

ಅವಸರ್ಪಿಣಿ / ೭೭ 
ಅವಿವೇಕಿಗಳು / ೭೮ 
ಅಶಾಸ್ತ್ರಜ್ಯರು (ವ. 

ಅಶುದ್ಧರು ' 

ಅಶೋಕನ 

ಶಾಸನಸ್ಥ ವಿಷಯಗಳು / ೭೯ 
ಅಶ್ವಮೇಧ Ps 
ಅಶ್ವಿನಿದೇವತೆಗಳು Mis 
ಅಷ್ಟವಿಧ ಅರ್ಚನೆ / ೮೨ 
ಅಷ್ಟಸಿದ್ಧಿಗಳು ಟ್‌ 

ಅಷ್ಟಾಂಗ ಮಹಾನಿಮಿತ್ತ / ೮೩ 
ಅಷ್ಟಾಂಗ ಸಮಾಧಿ / ೮೩ 
ಅಷ್ಟಾದಶ ವರ್ಣನೆಗಳು / ೮೩ 
ಅಷ್ಟಾಹ್ನಿಕ ಮಹಾಪೂಜೆ / ೮೫ 
ಅಸಿಖೇಟ / ೮೫ 
ಅಸಿಧಾರಾವತ / ೮೫ 

ಅಹಂ / ೮೬ 

ಅಹಿಂಸೆ / ೮೮ 

ಅಳತೆ ಮತ್ತು ಮಾನಗಳು / ೮೮ 
ಅಳೆ / ೮೯ 

ಅಟಿವೆಸನ / ೮೯ 

ಆಕಾಶ / ೯೦ 

ಆಗಮ / ೯೦ 

ಆಗಮವಿರುದ್ದ !( ಘಿ 

ಆಚಾರ / ೯೨ 

ಆತಪತ್ರ / ೯೩ 

ಆತೋದ್ಯ / ೯೩ 

ಆತ್ಮಬಲಿಯ ಸ್ಮಾರಕಗಳು / ೯೪ 


ಈ ಆತ್ಮಸುಖ / ೯೫ 


ಆದೇಶ / ೯೬ 

ಆಪಣ / ೯೭ 

ಆಭಾಸ / ೯೭ 

ಆರವೆ / ೯೯ 

ಆರಾಧನಾ / ೯೯ 
ಆರ್ತಧ್ಯಾನ 1-00೨ 
ಆರ್ಯ / ೧೦೩ 

ಆವಗೆ / ೧೦೩ 
ಆಸನ್ನಭವ್ಯ / ೧೦೪ 
ಆಸವ / ೧೦೪ 

ಆಸ್ಥಾನ ನರ್ತಕಿಯರು / ೧೦೫ 
ಆಹಿರರು / ೧೦೫ 
ಆಳಂಬೆ / ೧೦೬ 

ಆಳ್ವಿಕೆ / ೧೮೦೬ 
ಇಂದೋಳಂ / ೧೦೮ 
ಇಂದ್ರ / ೧೦೯ 
ಇಂದ್ರಿಯ / ೧೦೯ 
ಇಂದ್ರಿಯನಿಗಹ / ೧೧೦ 
ಇಕ್ಕುಂಗೂಟ್‌ 1 HHO 
ಇಕ್ಕೆದಾಣ / ೧೧೧ 
ಇಟ್ಟಳಂ OOD 
ಇನ್ನುಣಿಸು ಗ 
ಇಪ್ಪತ್ತೆಂಟು ಮೂಲಗುಣಗಳು / ೧೧೩ 
ಇಷ್ಟಿ / ೧೧೩ 

ಇಟ್ಮಿಲ್‌ 1 ARYG 
ಈಶಾನಕಲ್ಪ / ೧೧೫ 
ಈಹಾಮೃಗ / ೧೧೫ 
ಉಂಗುರ / ೧೧೬ 
ಉಂಡಿಗೆ ಸಾಧ್ಯಂ ಮಾಡು / ೧೧೬ 
ಉಕ್ತಿಭೇದ od 
ಉಗದೇವತೆ / ೧೧೭ 
ಉಡಲಿಕ್ಕು / ೧0೧೯ 
ಉತ್ತರೀಯ / ೧೧೯ 
ಉತ್ಪಾತ / ೧00೯ 


9 9 99 


ಉತ್ಪರ್ಷಿಣಿ / ೧೨೦ 
ಉದಾತ್ತ ಅರ್ಥ / ೧೨೦ 
ಉದ್ಯೋಗ gb 
ಉಪಗೂಹನ / ೧೨೧ 
ಉಪಚಯ / ೧೨೧ 
ಉಪಮಾಲಂಕಾರ / ೧೨೨ 
ಉಪಶಾಂತ ಗುಣಸ್ಥಾನ ಸಿಸಿ 
ಉಪಾಂಶುವಧೆ / ೧೨೩ 
ಉಪಾಧ್ಯಾಯ PRIVY 
ಉಪಾಸಕವತ / ೧೨೬ 
ಉಷ್ಣಪ LAUDE 
ಉಳಿಸೆಂಡು / ೧೨೮ 
ಊರಳಿವು / ೧೨೮ 

ಯಣ / ೧೩೦ 

ಯತವಾಕ್ಯ 1 OH 
ಯತ್ತಿಜರು / ೧೩೩ 

ಯಷಿ / ೧೩೪ 
ಎಕ್ಕಮದ್ದಳೆ / ೧೩೪ 
ಎಕ್ಕಲದೇವಿ / ೧೩೫ 
ಎಕ್ಕವಡ / ೧೩೫ 
ಎಣ್ಣೆರಲಪಟ್ಟ / ೧೩೬ 
ಎಸರು / ೧೩೬ 
ಎಳೆಗೋಣ / ೧೩೭ 
ಏಕದೇವತ್ವ / ೧೩೭ 
ಏಕಪಾಠಿ / ೧೩೮ 
ಏಕವ್ಯಕ್ತಿನಾಟ್ಕ / ೧೩೯ 
ಏರಣಿಗ / ೧೩೯ 

ಏಳು ಅಜೀವರತ್ನಗಳು / ೧೪೦ 
ಏಲೌವಾಡಿವ / ೧೪೦ 
ಐವರು ತಂದೆಗಳ್‌ / ೧೪೧ 
ಒಕ್ಕಲ್‌ / ೧೪೧ 

ಒಟ್ಟಜೆ / ೧೪೩ 
ಒಡ್ಡೋಲಗ / ೧೪೩ 
ಒತ್ತುಂಗರಡೆ / ೧೪೪ 


ಒತ್ತೆ / ೧೪೫ 
ಓದುಗಳುಮಂ / ೧೪೫ 
ಓಲೆ / 0೪೭ 

ಓಲೆವಾಗ್ಯ / ೧೪೭ 
ಔದುಂಬರಕುಷ್ಟ / ೧೪೮ 
ಔಷಧಿಗಳು / ೧೪೯ 
ಕಂಕಣ / ೧೪೯ 
ಕಂಚುಕಿ / ೧೫೦ 
ಕಂತಿಯರು / ೧೫೦ 
ಕಚ್ಚುಟ / ೧೫೧ 

ಕಣ್ಮಲೆ / ೧೫೧ 
ಕಥಾಗೋಷ್ಠಿ MOL AO 
ಕಥಾಶ್ರವಣ / ೧೫೨ 
ಕದಂಬಡಂಬುಲ "/ ೧೫೨ 
ಕನ್ನಡಂಗಳೂಳ್‌ / ೧೫೩ 
ಕನ್ನಡ ಜೈನಸಾಹಿತ್ಯದ ಸ್ವರೂಪ / 
೧೫೪ 

ಕನ್ನೆಮಾಡ / ೧೫೫ 
ಕನ್ಯಾ / ೧೫೬ 
ಕನ್ಯಾಪಹರಣ / ೧೫೭ 
ಕಪ್ಪಡ / ೧೫೮ 
ಕಬರಿಭರಂ / ೧೫೯ 
ಕರಂಕವಾಹಿನಿ / ೧೫೯ 
ಕರಗ / ೧೫೯ 

ಕರಣ / ೧೬೦ 
ಕರಣಲಬ್ಬಿ / ೧೬೧ 
ಕರಣಾಂಗಹಾರ / ೧೬೧ 
ಕರ್ಣಧಾರ / ೧೬೩ 
ಕರ್ಣಾಟ ಎಂಬ ಶಬ್ದವೃತ್ತತ್ತಿ / ೧೬೩ 
ಕರ್ಬೊನ್ನು / ೧೬೩ 
ಕರ್ಮ / ೧೬೪ 
ಕರ್ಮನಿರ್ಜರೆ / ೧೬೫ 
ಕರ್ಮೇಂದ್ರಿಯ / ೧೬೬ 
ಕಲಿ (12೬೪ 


XIV 


ಕಲಿಗಂಟು / ೧೬೮ 
ಕವರು / ೧೬೯ 

ಕವಿ / ೧೬೯ 

ಕಷಾಯ / ೧೭೦ 
ಕಷಾಯ ಚತುಷ್ಟಯ / ೧೭೧ 
ಕಳ್ಳರು (1. ಇಡಿ 

ಕಾನೀನ / ೧೭೨ 
ಕಾಯಪ್ರವೀಚಾರ / ೧೭೩ 
ಕಾರ್ಮುಕ / ೧೭೩ 
ಕಾರ್ಯ 11೨೭೪ 
ಕಾರ್ಯಕಾರಣ ಗ 
Fe OE 

ಕಾಲಲಬ್ಬಿ eS 
ಕಾವ್ಯದಲ್ಲಿ ಪಾಪಪುಣ್ಯ /. AES 
ಕಾವ್ಯಪ್ರಯೋಗ / ೧೮೦ 
ಕಾವ್ಯವಿಷಯ / ೧೮೦೧ 
ಕಾಷ್ಠಕರ್ಮ / ೧೮೧ 
ಕಾಳಾಮುಖ / ೧೮೨ 
ಕಿತ್ತಡ / ೧೮೪ 

ಕಿರೀಟ / ೧೮೪ 
ಕಿಜಗೂಸು / ೧೮೪ 
ಕೆಬುವೇಂಟೆ / ೧೮೫ 
ಕಿಳ್ಳೀಕಾತರು / ೧೮೫ 
ಕೀಲ್ಲು೦ಟೆ (10೮೬ 
ಕುಂಟಣಿ / ೧೮೬ 
ಕುಂಡ / ೧೮೬ 
ಕುಕವಿನಿಂದೆ / ೧೮೭ 
ಕುಡಿಯರು / ೧೮೭ 
ಕುಮ್ಮರಿ ಬೇಸಾಯ / ೧೮೯ 
ಕುರುಕ್ಷೇತ್ರ / ೧೯೧ 
ಕುರುಹು / ೧೯೧ 
ಕುಜುವಡಿ / ೧೯೧ 
ಕುಲಜ / ೧೯೨ 
ಕುಲದೈವ / ೧೯೩ 


ಕುಲಧನ / ೧೯೪ 

ಕುಲವಧು / ೧೯೫ 
ಕುಲವಿದೈೆ / ೧೯೫ 

ಕುಲಾಲ / ೧೯೬ 

ಕುಲಿಂಗಿ / ೧೯೬ 

ಕೂಡು / ೧೯೭ 

ಕೆಯ್ಯೆಡೆ ETE. 

ಕೆರೆಗಳು / ೧೯೮ 
ಕೇವಲಜ್ಞಾನ EOES 
ಕೇಶಕಳಾಪ / ೧೯೯ 
ಕೇಶಸಂಸ್ಕಾರ / ೧೯೯ 
ಕೈಕಟ್ಟಳೆ / ೨೦೦ 
ಕೈಕಸುಬುಗಾರನ ಸ್ಥಾನ /. ೨೦೪ 
ಕೈದೀವಿಗೆ LSC 

ಕೈಯ ಆಭರಣಗಳು / ೨೦೧ 
ಕೊಂಕುನುಡಿ / ೨೦೨ 
ಕೊಡಗೂಸು / ೨೦೩ 
ಕೋಲರು / ೨೦೪ 
ಕೋಷ್ಠಾಗಾರ / ೨೦೪ 
ಕೋಳಿಕಾಳಿಕಾಅ / ೨೦೬ 
ಕ್ಲಾತ್ರಗುಣ / ೨೦೭ 

ಕ್ಷೇತ್ರ / ೨೦೭ 

ಖಂಡುಗ / ೨೦೮ 
ಖಾಂಡವವನ ದಹನ / ೨೦೮ 
ಗಂಗಾನದಿ / ೨೦೯ 
ಗಗನಗಾಮಿನೀ ಎದ್ಕೆ / ೨೮ 
ಗಡಿಕಲ್ಲು / ೨೧೦ 

ಗದ್ಯಪದ್ಯ / ೨೧೦ 

ಗಮಕ ಪ್ರಯೋಗ / ೨೧೨ 
ಗರುಡ / ೨೧೨ 

ಗರ್ಭ / ೨೧೩ 

ಗಾಂಧರ್ವ ವಿವಾಹ / ೨೧೪ 
ಗಾಣರು / ೨೧೬ 

ಗಾಣಿಗರು / ೨೧೬ 


ಗಾಮುಂಡ / ೨೧೭ 
ಗಾವಿಲ / ೨೧೯ 
ಗಾವುಂಡ / ೨೨೦ 
ಗಾಳದೊಟ್ಟು / ೨೨೧ 
ಗಾಳುಗೊರವ / ೨೨೧ 
ಗುಂಪುನೃತ್ಯ ಗ್‌ DOS 
ಗುಣ / ೨೨೩ 
ಗುಣವಿವೇಚನೆ / ೨೨೪ 
ಗುಣವ್ರತಗಳು / ೨೨೫ 
ಗುಪ್ತಚರ / ೨೨೬ 
pL 
ಗುರುವಚನ / ೨೨೭ 
ಗೋಶ್ರಸ್ಟಲನೆ / ೨೭೮6 
ಗೋಸಾಸ / ೨೩೨ 
ಗ್ರಹಣ / ೨೩೨ 
ಗ್ರಾಮದೇವತೆ / ೨೩೩ 
ಗ್ರಾಮ್ಯ / ೨೩೩ 
ಗೈವೇಯಕ LDA 
ಚಂಡಿಕಾದೇವಿ / ೨೩೫ 
ಚಂದ್ರ / ೨೩೬ 
ಚಂದ್ರವಂಶ / ೨೩೬ 
ಚತುರೋಪಾಯಗಳು / ೨೩೭ 
ಚತುರ್ಗತಿ / ೨೩೮ 
ಚತುರ್ಜ್ಜಾನ ಜು ಟ್‌ 
ಚತುರ್ವಿಧ ಅಭಿನಯ / ೨೩೯ 
ಚರಕ ಅಶ್ವಿನೀಮತ ಸುಶ್ರುತವಾಗ್ಳಟ 
ಸಂಹಿತೆಗಳು / ೨೪೦ 
ಚರಿತ / ೨೪೧ 

ಚಳಮತಿ / ೨೪೨ 
ಚಾಂಡಾಲ ಕನ್ಯೆ J ಹಟ 
ಚಾಂದಮಾನ / ೨೪೫ 


-ಚಾತುರ್ದ೦ಂತ / ೨೪೫ 


ಚಾತುರ್ವರ್ಣ / ೨೪೬ 
ಚಾಪ / ೨೪೯ 


ಚಾರ್ವಾಕಮತ / ೨೪೯ 
ಚಿತ್ರಪಟ / ೨೫೩ 

ಚೈತನ್ಯ 1 ನಿಲ 

ಚೌಡೇಶ್ವರಿ / ೨೫೪ 
ಚೌಪಳಿಗೆ / ೨೫೫ 
ಛಾಯಾಲಕ್ಷ್ಯ / ೨೫೩ 
ಜಡವಾದ / ೨೫೬ 

ಜನಪದ / ೨೫೬ 

ಜನಿವಾರ / ೨೫೭ 
ಜನ್ಮನಿವೃತ್ತಿ ಮತ್ತು ನಿವರ್ತಕ ಧರ್ಮ 
/ ೨೫೮ 

ಜನ್ಮಭೂಮಿ TE 
ಜನ್ಮಾಭಿಷೇಕ / ೨೫೯ 

೫೪ 1 / ೨೬೦ 

ಜಲಕೇಳಿ / ೨೬೦ 

ಜಲದಾನ ಕ್ರಿಯೆ / ೨೬೧ 
ಜಣನಿಕ / ೨೬೨ 
ಜಾತಕರ್ಮ / ೨೬೩ 

ಜಾತಿ / ೨೬೪ 

ಜಾಲಗಾರ / ೨೬೯ 
ಜಾಳರಿಗೆ / ೨೭೦ 
ಜಿನತತ್ಪಸ್ಮರತತ್ವ RIL 
ಜಿನಧರ್ಮ ವಿಡಂಬನೆ / ೨೭೧ 
DL 

ಜೈನ ಕೂರದೇವತೆಗಳು / ೨೭೨ 
ಜೈನಧರ್ಮದ ನಿಲುವು / ೨೭೩ 
ಜೋಳದಪಾಟೆ / ೨೭೫ 
ಜ್ಞಾನ / ೨೭೬ 

ಜ್ಯೋತಿಷ್ಯ ಪಿಜಿನಿ 
ಡುಂಡುಚಿ / ೨೭೮ 
ಡೊಂಬರು / ೨೭೮ 

ತಪಸ್ಸು / ೨೭೯ 
ತಾಂಡವವಿಧಿ / ೨೮೧ 
ತಾಂತ್ರಿಕದರ್ಶನ / ೨೮೧ 


XV 


ತಾಂತ್ರಿಕ ಸಂಪ್ರದಾಯಗಳು / ೨೮೦೨ 
ತಾರಾಭಗವತಿ / ೨೮೩ 
ತಿಲಕಗಳು / ೨೮೩ 
ತುರುಗೋಳ್‌ / ೨೮೪ 
ತುರುಪಟ್ಟಿ / ೨೮೫ 

ತುಳಾಭಾರ / ೨೮೫ 

ತುಟುಲ್‌ :/ ಟಿ. 

ತೆರಿಗೆ / ೨೮೬ 

ತೇದಿ / ೨೯೦ 

ತೊಟ್ಟಿಲಿಗ / ೨೯೩ 

ತೊಟ್‌ರ್‌ / Se 
ತೋಯಮಂತ್ರ / ೨೯೬ 
ತ್ಯಾಗ / ೨೯೬ 

ತ್ರಯಾಗ್ನಿ / ೨೯೭ 

ತ್ರಿಪುಂಡ್ರ / ೨೯೭ 

ತ್ರಿಲೋಕ / ೨೯೭ 

ತ್ರಿಶುದ್ಧಿ / ಜೀ 

ತ್ರೈವಿದ್ಯೆ / ೨೯೯ 

ದಂಡ / ೨೯೯ 

ದಕ್ಷಿಣೋತ್ತರ ಮಾರ್ಗ / ೩೦೨ 
ದಮ್ಮ / ೩೦೩ 

ದರ್ಭಾಧಿಕಾರ / ೩೦೫ 
ದರ್ಶನವಿಶುದ್ಧಿ / ೩೦೬ 
ದಶಗುಣ ಧರ್ಮಗಳು / ೩೦೭ 
ದಶಪ್ರಾಣ / ೩೧೦ 

ದಳಿಂಬ ./ ೩೧೦ 

ದಾಂಪತ್ಯ / ೩೧೧ 

ದಾದಿ / ೩೧೧ 

ದಾನಶಾಸನ / ೩೧೨ 
ದಾಯಾದಿ / ೩೧೨ 
ದಾರಿಕಳ್ಳರು ಮತ್ತು ವೀರರ ಸ್ಮಾರಕಗಳು 
/ ೩೧೩ 

ದಾಹೋತ್ತರಕ್ರಿಯೆ / ೩೧೪ 
ದಿಬ್ಯ / ೩೧೫ 


ದೀವದ ಬೇಂಟೆ / ೩೧೬ 
ದುರ್ಜನ / ೩೨೧ 
ದುರ್ವಿಳಸನ / ೩೨೨ 
ದುಷ್ಪನೃಪಾಲರ್‌ ಟಿ) 
ದೇವಗತಿ / ೩೨೩ 
ದೇವತೆಗಳು / ೩೨೫ 
ದೇವದಾಸಿಯರು / ೩೨೭ 
ದೇವಮಾತೃಕ / ೩೩೨ 
ದೇವರು / ೩೩೨ 
ದೇಶಿ / ೩೩೪ 
ದೇಸಿನೃತ್ಯ / ೩೩೪ 
ದೇಸಿ೦ಂಕೊಳ್‌ 
ಎಂದರೇನು? / ೩೩೪ 
ದೇಸಿರಾಗ / ೩೩೭ 

ದ್ರವಿಳ / ೩೪೩ 

ದ್ರವ್ಯ / ೩೪೩ 

ದ್ಹಾದಶಾಂಗಗಳು / ೩೪೫ 
ದ್ವಿಜರು / ೩೪೫ 

ಧರ್ಮ / ೩೪೮ 

ಧರ್ಮಕಾವ್ಯಧರ್ಮ / ೩೫೧ 
ಧರ್ಮಧ್ಯಾನ / ೩೫೧ 
ಧರ್ಮಪ್ರಭುತ್ವ / ೩೫೩ 

ಧಾರ್ಮಿಕ ನಂಬಿಕೆಗಳು / ೩೫೫ 
ಧ್ರುವಪ್ರಯೋಗ / ೩೫೫ 
ನಂಬಿಕೆ / ೩೫೬ 

ನಯ / ೩೫೭ 

ನರಕಗತಿ / ೩೫೯ 

ನವಪುಣ್ಯ / ೩೬೨ 

ನಶ್ಚರ / ೩೬೨ 
ನಾಕಲೋಕಚ್ಛುತಿ / ೩೬೩ 
ನಾಗಬಂಧ / ೩೬೩ 

ನಾಗರಿಕ / ೩೬೪ 

ನಾಗರು / ೩೬೪ 

ನಾಗಾರಾಧನೆ / ೩೬೫ 


ಪುಗುಮುದ 


೫೪1 


ನಾಟ್ಯಧರ್ಮಿ PA 
ನಾಡವರ್ಗಳ್‌ / ೩೭೩ 
ನಾಡಾಡಿ / ೩೭೪ 
ನಾಡೋಜ / ೩೭೪ 
ನಾಮಕರಣ / ೩೭೫ 
ನಾರಾಯಣ / ೩೭೮ 
ನಾಲ್ಕಡಿಗಳೆ pacer 
ನಿಯೋಗ / ೩೭೯ 
ನಿರ್ನಾಮಿಕೆಯರು / ೩೮೨ 
ನಿರ್ವಾಣ / ೩೮೨ 
ನಿರ್ವಾಯ / ೩೮೪ 
ನಿಷಿಧಿಗಲ್ಲುಗಳು / ೩೮೫ 
ನೀಚರ ಸ್ವಭಾವ / ೩೮೫ 
ನೀತಿ ಮತ್ತು ಧರ್ಮ / ೩೮೬ 
ನೀರಾವರಿ / ೩೮೭ 

ನುಡಿವಳಿ / ೩೮೭ 

ನೃತ್ಯ / ೩೮೮ 

ನೇಕಾರರು / ೩೮೯ 

ನೈಗಮ / ೩೮೯ 
ನ್ಯಾಯವೈಶೇಷಿಕ / ೩೯೦ 
ಪಂಚಗವ್ಯ aE 
ಪಂಚಗುರು / ೩೯೩ 
ಪಂಚತಂತ್ರ ಪ್ರಕಾರಗಳು 
ಐದುಂತಂತ್ರಗಳ್‌ / ೩೯೩ 
ಪಂಚತ್ವ / ೩೯೫ 
ಪಂಚಮಹಾಪಾತಕಂಗಳ್‌ / ೩೯೬ 
ಪಂಚಮಹಾವಾದ್ಯಗಳು / ೩೯೬ 
ಪಂಚರತ್ನ ಮಂಗಳಜಳ / ೩೯೬ 
ಪಂಚ ಸಮಿತಿಗಳು / ೩೯೭ 
ಪಂಚಾಗ್ನಿ 118೩೯೮ 
ಪಂಚಾವ್ರತಗಳು / ೪೦೦ 
ಪಂಡಿತಿಕ್ಕೆ / ೪೦೦ 

ಪಂಡಿತೆ / ೪೦೧ 

ಪಂದಿವೇಂಟೆ / ೪೦೨ 


ಪಂದೆ / ೪೦೪ 
ಪಗರಣ / ೪೦೫ 
ಚ್ಹುಗೊಡು VOL 
ಟ್ರಣ / ೪೦೬ 
ಟ್ರಬಂಧ / ೪೧೦ 
ಣಿಗಳು / ೪೧೧ 
ಅಗನೆ ೫೪೨ 


1 


ತ ಸಟ ತರೀ ಬ ಬಿ 
9 


(4! 
J 
ದ್ದ 
fl 
ನಾಮ್‌ 
4 
DO 
9೨ 


ಪರಂಗನಾರತಿ / ೪೧೫ 
ಪರದಾರಗಮನ / ೪೧೭ 
ಪರಮತ ಖಂಡನೆ / ೪೧೮ 
ಪರಮೇಷ್ಠಿ / ೪೧೮ 
ಪರೀಷಹಗಳು / ೪೧೯ 
ಪಶು / ೪೧೯ 

ಪಾಗುಡ / ೪೨೦ 
ಪಾಣಿಗ್ರಹಣ / ೪೨೧ 
ಪಾತ್ರರಿಗೆ ದಾನ / ೪೨೫ 
ಪಾಪ / ೪೨೭ 

ಪಾರದರ / ೪೨೮ 
ಪಾರ್ವೊಕ್ಕಲ್‌ / ೪೩೦ 
ಪಾವಿತ್ರ್ಯ (ಆಜ) 
ಶಾಚೆಗಳು / ೪೩೩ 
೦ಸವನ / ೪೩೩ 


| 


€o 


ದ್ಗಲ / ೪೩೪ 
ನರ್‌ಜನ್ಮ / ೪೩೫ 
ನರ್‌ವಿವಾಹ / ೪೩೫ 
ರಂಧ್ರಿಯರು / ೪೩೫ 
yಿರುಷಾರ್ಥ / ೪೩೬ 
ರೋಹಿತ / ೪೩೬ 
ಲಿಗೆರೆ / ೪೩೬ 


ಆ 1 ಟ್ಟ 


ತ್ರ 


ಡದ 


ತ್ರಕಾಮೇಷ್ಠಿಯಾಗ / ೪೩೪ 


2711 


ಪುಷ್ಪದರ್ಶನ / ೪೩೭ 
ಪೂರ್ವಭವ ಸ್ಮರಣೆ MAE 
ಪೂರ್ವರಂಗ / ೪೩೮ 
ಪೂರ್ವಾಂಗಗಳು / ೪೩೯ 
ಪೃಥ್ವಿ PE 1ರ್ಯತಿ. 

ಪೆಂಡತಿ / ೪೪೦ 

ಪೆ೦ಡಿರು ಪೆಂಡಿರೊಳೆಂತು 
ಬೆರೆಸುವುದು / ೪೪೧ 
ಪೆಣ್ಣುಯ್ಯಲ್‌ಪರಸ್ತ್ರೀ ಅಪಹರಣ / 
೪೪೧ 

ಪೆರ್ಗಡೆಗಳು / ೪೪೩ 
ಪೆರ್ವೇಂಟೆ / ೪೪೪ 
ಪೆಣತೊಂದು ಪ್ರಾಸಾದ / ೪೪೪ 
ಪೊಲತಿ / ೪೪೬ 

ಪೊಟ್ರು / ೪೪೭ 

ಪೌರುಷ / ೪೪೭ 

ಪ್ರಜ್ಞಾ ಉಪಾಯ / ೪೪೮ 
ಪ್ರತಿಬೋಧೆ / ೪೪೮ 

ಪ್ರತಿಹಾರಿ / ೪೪೯ 


ಸ್ತಿ ಶಾಸನಗಳು / ೪೫೧೦ 
ಪ್ರಸವಧರ್ಮಿಣಿ / ೪೫೧ 

ಪ್ರಸೂತಿ / ೪೫೨ 

ಪ್ರಾಚೀನ / ೪೫೨ 

ಪ್ರಾಚೀನ ರಾಜಕೀಯ ವ್ಯವಸ್ಥೆ / ೪೫೩ 
ಪಾಣಿವಧೆ / ೪೫೪ 


ಬ೦ಧಮೋಕ್ಷ / ೪೫೮ 
ಬಟ್ಟಾಡು / ೪೬ರ 


ಬಡಿಗರು / ೪೬೦ 
ಬತ್ತಮಾರಾಟ / ೪೬೨ 
ಬತ್ತಲಿಗಸವಣ / ೪೬೩ 
ಬನದಬ್ಬೆ / ೪೬೪ 
ಬಹುಪತ್ನಿತ್ವ / ೪೬೫ 
ಬಳುವಳಿ / ೪೬೭ 
ಬಾಂದೊರೆಯ ಮಗ / ೪೬೭ 
ಬಾಂಧವ್ಯ / ೪೬೮ 
ಬಾಗವಸೆ / ೪೬೮ 
ಬಾಜನೆಗಬ್ಬ / ೪೬೮ 
ಬಾರಿ / ೪೭೦ 
ಬಾಲವದ್ದೆ ಹಿ 
ಬಾಲ್ಯವಿವಾಹ / ೪೭೧ 
ಬಾಹ್ಯತಪಗಳು / ೪೭೩ 
ಬುಡಕಟ್ಟು / ೪೭೪ 
ಬುದ್ಧಿತತ್ವ / ೪೭೫ 
ಬುಧಸೇವ್ಯತೆ ಗಳೂ 
ಬೃಹಸ್ಪತಿಮತ SE 
ಬೆಚ್ಚುನೀರ್‌ CTE 
ಬೆದಂಡೆಗಾಣರು / ೪೭೯ 
ಬೆದಂಡೆಚತ್ತಾಣ / ೪೮೦ 
ಬೆಲೆವೆಣ್‌ / ೪೮೨ 
ಬೆಳ್ಳ 1 ೪೦೪ 
ಬೇಕನಾಟ / ೪೮೫ 
ಬೇಟೆಂಯಿಲ್ಲಿ ಮುಡಿದ 
ಸ್ಮಾರಕಗಳು / ೪೮೬ 
ಬೌದ್ಧ / ೪೮೭ 
ಬ್ರಹ್ಮಚರ್ಯವ್ರತ / ೪೮೯ 
ಬ್ರಹ್ಮಮೀಮಾಂಸೆ / ೪೮೯ 
/೪೯೦ 
ಮತ್ತು ತಂತ್ರವಾದ / ೪೯೦ 
ಮಾಧ್ಯಮವಾಗಿ 
ಸಂಗೀತ ನೃತ್ಯ / ೪೯೩ 
ಭಗವತಿ / ೪೯೩ 


28 
೨ 
ಜ್‌ 


Loe Ld 


ವೀರರ 


ಭರತವಂಶ / ೪೯೪ 
ಭವವೈರತ್ವ / ೪೯೬ 

ಭಸ್ಮಶಯ್ಕೆ / ೪೯೬ 

ಭಾಗವತ ಮತದ ಹುಟ್ಟು / ೪೯೭ 
ಭಾರ್ಗವ ಪರ್ಣಶಾಲೆ / ೪೯೭ 
ಭೂಮಿಯ ಬಿಡುವುದು / ೪೯೮ 
ಭೈಕ್ಷ್ಯ / ೪೯೮ 

ಭೋಜನ / ೪೯೯ 

ಮಂಡಲ / ೪೯೯ 

ಮಂತ್ರ / ೫೦೧ 
ಮಂತ್ರಾಲೋಚನೆ / ೫೦೨ 
ಮಂತ್ರಿ / ೫೦೨ 

ಮತ / ೫೦೪ 

ಮತ್ತರ್‌ / ೫೦೫ 

ಮತ್ಯನ್ಯಾಯ ABO 
ಮದಗಳು / ೫೦೭ 
ಮನಃಪರ್ಯಯಜ್ಞಾನ / ೫೦೮ 
ಮನೆವಾಟ್‌ / ೫೦೯ 

ಮಲಧಾರಿ ಸಿದ್ಧಾಂತ / ೫೦೯ 
ಮಹತ್‌ / ೫೧೦ 

ಮಹಾದೇವಿ / ೫೧೧ 
ಮಹಾಪಾತಕ / ೫೧೧ 
ಮಹಾಪುರುಷರ ಲಕ್ಷಣ / ೫೧೨ 
ಮಹಾರಥಿ / ೫೧೨ 

ಮಹಾಸತಿ / ೫೧೩ 
ಮಾತೃದೇವತೆ / ೫೧೪ 
ಮಾತೃವಾತ್ಸಲ್ಯ / ೫೧೮ 
ಮಾದೆಗಿ / ೫೨೦ 
ಮಾಧ್ಯಮಿಕರು / ೫೨೧ 

ಮಾರಿ / ೫೨೩ 
ಮಾರ್ಗದೊಳ್‌ತಳ್ತುದು / ೫೨೪ 
ಮಾರ್ಗ ಪರಂಪರೆ ಮತ್ತು 
ಸಂಗೀತ / ೫೨೫ 
ಮಾಲೆಗಾರರು / ೫೨೭ 


ಮಾಸಕ / ೫೨೭ 
ಮಿತ್ರಗುಣ / ೫೨೮ 
ಮೀಮಾಂಸೆ / ೫೨೯ 
ಮುಂಜಿಬಂಭನಿ “ಗ ೫೨೪ 
ಮುಡಿ / ೫೩೨ 

ಮುನಿ / ೫೩೪ 
ಮೂಗುವಡು / ೫೩೫ 
ಮೂರ / ೫೩೬ 
ಮೂರ್ಧಾಭಿಷೇಕ / ೫೩೬ 
ಮೂಲಾನಕ್ಷತ್ರ / ೫೩೭ 
ಮೂವಿಟ್ಟಿ / ೫೩೮ - 
ಮೃಗಯಾವಿನೋದದ ದೇಸಿಯ 
ಉಪಸಂಹಾರ / ೫೩೮ 
ಮೃದುಬಂಧ / ೫೪೧ 
ಮೌನ / ೫೪೩ 
ಮಅವಾಟು / ೫೪೩ 
ಯಂತ್ರದ ಕಲ್ಲುಗಳು / ೫೪೫ 
ಯಕ್ಷಿಯರು / ೫೪೬ 
ಯಜಮಾನ / ೫೪೭ 
ಯತಿ / ೫೪೯ 
ಯುದ್ಧಧರ್ಮ / ೫೫೧ 
ಯುದ್ಧಭಂಗಿಗಳು / ೫೫೨ 
ಯೂಪ / ೫೫೪ 

ಯೋಗ / ೫೫೪ 
ರಂಗಭೂಮಿ / ೫೫೫ 
ರಂಗವಲ್ಲಿ / ೫೫೫ 
ರಜೋಗುಣ / ೫೫೬ 
ರತ್ನತ್ರಯ / ೫೫೭ 
ರಸವದಲಂಕಾರ / ೫೫೮ 
ರಸವಿದ್ಯೆ / ೫೬೦ 
ರಸವಿಶೇಷಗಳು / ೫೬೦ 
ರಸಸಿದ್ಧ / ೫೬೩ 
ರಾಗಹೇತು / ೫೬೩ 
ರಾಜಧರ್ಮ / ೫೬೪ 


ರಾಜಧೈರ್ಯ / ೫೬೫ 
ರಾಜನೀತಿ / ೫೬೭ 
ರಾಜಪ್ರಶಂಸೆ / ೫೬೯ 
ರಾಜರ ಗುಣಸ್ಪಭಾವ / ೫೭೧ 
ರಾಜ್ಯ / ೫೭೩. 

ರಾಣಿಯರ ವೇಷಭೂಷಣಗಳು / 
೫೭೫ 

ರಾಣಿಯರು / ೫೭೭ 

ರುದ್ರ / ೫೭೭ 

ರುದ್ರಶಿವ ಅಭವ / ೫೭೮ 
ರೂಪಕ / ೫೭೮ 

ರೇಚಕ / ೫೭೯ 

ಲಕ್ಷಣ / ೫೮೦ 

ಲಕ್ಷ್ಮೀ / ೫೮೦ 

ಲಕ್ಕಸಿದ್ದಿ / #೮೦೨ 
ಲಾವಣಿಗೆ / ೫೮೨ 

ಲೆಂಕರು / ೫೮೨ 

ವಂದ್ಯರು / ೫೮೩ 
ವಂಧ್ಯಾಲಯ / ೫೮೪ 
ವಕ್ಚಾಣಿಸು / ೫೮೪ 
ವಡ್ಡಾರಾಧನೆ ಕತೆ / ೫೮೫ 
ವಡ್ಡಾರಾಧನೆಯ ಕಥನಕ್ರಮ / ೫೮೬ 
ವರ್ಣಕ ಹಾಡುಗಬ್ಬ / ೫೮೭ 
ವರ್ಣಧರ್ಮಗಳು / ೫೮೯ 
ವಶೀಕರಣ / ೫೯೦ 
ವಸಂತತಿಲಕೆ / ೫೯೧ 
ವಸ್ತುಕವರ್ಣಕ / ೫೯೩ 
ವಾನಪ್ರಸ್ಥ / ೫೯೬ 
ವಾರವನಿತೆ / ೫೯೬ 

ಏಜಾತಿ / ೫೯೬ 
ಎದ್ಕಾಧರಕರಣ / ೫೯೭ 
ವಿದ್ಯಾಭ್ಯಾಸ / ೫೯೭ 

ವಿಧವೆ / ೬೦೦ 

ವಿಧಾತ್ರ / ೬೦೪ 


ವಿಭಂಗಜ್ಞಾನ / ೬೦೪ 
ವಿಮಾನ / ೬೦೫ 

ಏವಾಹದ ರೀತಿಗಳು / ೬೦೬ 
ವಿವಾಹ ನಿಷೇಧಗಳು / ೬೦೮ 
ವೀರಗಲ್ಲುಗಳು / ೬೦೯ 
ವೀರಜನನಿ / ೬೧೧ 
ವೀರಮರಣ / ೬೧೩ 
ವೀರಶೈವಧರ್ಮ / ೬೧೩ 
ವೇಷಭೂಷಣ / ೬೧೪ 
ವೈಯಾಕರಣ / ೬೧೫ 
ವೈಶಾಖಸ್ಥಾನ / ೬೧೫ 
ವೈಷ್ಣವ ಗ! ಓಗಿವ್ದ 

ವೈಷ್ಣವಾಸ್ತ್ರ / ೬೧೮ 

ವ್ಯೂಹ / ೬೧೮ 

ವ್ರತ / ೬೧೯ 

ಶಕುನ / ೬೨೦ 

ಶರೀರ / ೬೨೧ 

ಶವಸಂಸ್ಕಾರ / ೬೨೧ 
ಶಾಕಟಿಕ / ೬೨೨ 


ಶಾಸನಗಳ ಪ್ರಾರ್ಥನಾ ಶ್ಲೋಕಗಳು / 


೬೨೩ 


ಶಾಸನಗಳಲ್ಲಿ ಕೆರೆಯ ಉಲ್ಲೇಖಗಳು 


KT 


ಶಾಸನಗಳು ಮತ್ತು ಸ್ತೀಯರ / ೬೨೫ 


ಶಾಸನವೆಂದರೇನು? / ೬೨೬ 


ಶಿವಾಗಮ ಮತ್ತು ಜೈನಧರ್ಮದ ಆಂತರಿಕ 


ಔಟಿಬಿಂಧಿ / EB 
ಶುಕ್ರಧ್ಯಾನ / ೬೨೮ 
ಶುಭಲಕ್ಷಣ / ೬೨೯ 
ಶೂದ್ರ / ೬೨೯ 


ಶೂದ್ರರ ಮದುವೆ ಆಚರಣೆಗಳು ಮತ್ತು 


ಮಿಶ್ರಜಾತಿಗಳ ರಚನೆ / ೬೩೨ 
ಶೇಷಾಕ್ಷತ / ೬೩೪ 
ಶ್ರ 


ಜೈನದರ್ಶನ / ೬೩೫ 

ಶೈವ ಮತ್ತು ಶಾಕ್ತ ಮತ / ೬೩೫ 
ಶೌಚಚಾರ / ೬೩೭ 

ಶ್ರಾವಕ / ೬೩೭ 

ಶ್ರುತಜ್ಞಾನ / ೬೩೮ 

ಶ್ರುತಸ್ಕಂಧ / ೬೩೯ 

ಶ್ವೇತಾಂಬರ ದಿಗಂಬರರು / ೬೪೦ 
ಷಡಾವಶ್ಯಕಗಳು / ೬೪೧ 
ಷೋಡಶ ಭಾವನೆಗಳು / ೬೪೨ 
ಷೋಡಶಸಂಸ್ವಾರ / ೬೪೩ 
ಸಂಕೇತ / ೬೪೪ 

ಸಂಚಿತ / ೬೪೪ 

ಸಂಧಿವಿಗಹಿ / ೬೪೪ 

ಸಂನ್ಯಸನ / ೬೪೫ 
ಸಂಬಳಿಕೋಲು / ೬೪೬ 
ಸಂಸರ್ಗ / ೬೪೭ 

ಸಂಸಾರ / ೬೪೭ 
ಸಂಸಾರದಭಯ / ೬೪೯ 

ಸತ್‌ ಅಸತ್‌ / ೬೫೦ 
ಸತಿಧರ್ಮ / ೬೫೦ 


[) 


ಸತ್ಕಾರ / ೬೫೧ 

ಸತ್ರಥ / ೬೫೨ 

ಸತ್ನ / ೬೫೩ 

ನ್ಯಾಸಿ / ೬೫೪ 

ವ್ಯಸನಗಳು / ೬೫೪ 
ಪ್ರಾಂಗ / ೬೫೫ 

ಮಬಂಧ / ೬೫೬ 

ಮರಥಿ / ೬೫೭ 
ಮರಾಯುಧಗಳು / ೬೫೭ 
ಮಾನಶೀಲ ವ್ಯಸನ / ೬೬೧ 
ರಸ್ಪತಿ / ೬೬೧ 

ರಳ ಶ್ರಾವಕ ವತ / ೬೬೨ 
೯ಮೇಧ / ೬೬೪ 


ರ್ವತೋಭದ್ರ / ೬೬೪ 


೨%. 
ಅ 


ಓ₹.. 


21 ಸ A NE 


ಸಲ್ಲೇಖನ ವ್ರತ 
ಸವತಿ / ೬೬೭ 
ಸಹಗಮನ / ೬೬೭ 

ಸಾಂಖ್ಯ EEE 

ಸಾಮಂತ / ೬೭೨ 

ಸಾರ್ಥಾಧಿಪತಿ / ೬೭೨ 
ಸಾಲಿಗರಬಿರ್ದ್ದಿ / ೬೭೨ 
ಸಾಷ್ಟಾಂಗಪ್ರಣತ / ೬೭೩ 

ಸಿ೦ಂಗದ ಮುಪ್ಪು / ೬೭೩ 

ಸಿಬಿಗೆ / ೬೭೪ 

ಸೀಮಾಸಂಬಂಧದ ಕಲಹ / ೬೭೪ 


/ ೬೬೫ 


ಸೋಮಪಾನ / ೬೮೩ 
ಸೌರಮತ / ೬೮೪ 


ಸೀಧನ / ೬೮೫ 


ಸೀ ಮತ್ತು ರಾಜಕಾರಣ / ೬೮೯ 
ಸೀಯರು / ೬೯೦ 

ಸೀಯರು ಮತ್ತು ಧರ್ಮ / ೬೯೧ 
ಸಭಾವ / ೬೯೩ 


ಹತ್ತನೆಯ ಶತಮಾನದ ರಾಜಕಾರಣ 
/ ೬೯೬ 

ಹನ್ನೆರಡು ನಿಧಾನಗಳು / ೬೯೭ 
ಹಲ್ಮಿಡಿ ಶಾಸನ / ೬೯೯ 

ಹಾರೀತ / ೬೯೯ 

ಹಿಂಸೆ / ೭೦೦ 

ಹಿತಕರ ನುಡಿ / ೭೦೦ 
ಹೀನಾಯಾನ ಮತ್ತು ಮಹಾಯಾನ 
Le 

ಹೆಂಡದ ಪೂಜೆ / ೭೦೩ 

ಹೆಣ್ಣಿನ ವೇಷಭೂಷಣ / ೭೦೫ 
ಹೈಹಯರು OE 
ಹೊರಾಂಗಣ ಕ್ರೀಡೆ / ೭೦೭ 


೧. ಅಂಕವಣಿ 

ನಕುಳನುಂ ಅಂಕವಣಿಯುಂ ಬಾಳುಂ ಬಾರು ಚಮ್ಮಟಿಕೆಯುಮನೊರ್ವ ಕೀಟಾಳಿಂ 
ಪಿಡಿಯಿಸಿಕೊ೦ಡು ಬಂದು ವಿರಾಟನಂ ಕಂಡೆಂತಪು ದುಷ್ರಾಶ್ವಂಗಳುಮನೇಜಲುಂ 
ತಿರ್ದಲುಂ ಬಲ್ಲೆನು ಎಂದು ಪೇಲ್ಲಾಳಾಗಿ.......... (ಪಂ.ಭಾ. ೮-೫೪. ವಚನ) 

ನಕುಲನು ಕುದುರೆಯ ಮೇಲಿನ ತಡಿಯನ್ನು (ಅಂಕವಣಿ) ಕತ್ತಿಯನ್ನು (ಬಾಳು) 
ಚರ್ಮದ ಲಗಾಮನ್ನು ಚಾವಟಿಯನ್ನು ಒಬ್ಬ ಸೇವಕನಿಂದ ತರಿಸಿ ಎಂಥ ದುಷ್ಟ 
ಕುದುರೆಯನ್ನೂ ಏರಿ ಅದನ್ನು ಸರಿದಾರಿಗೆ ತರಬಲ್ಲೆನು ಎ೦ದು ಹೇಳುತ್ತಾನೆ. 

ಅಂಕವಣಿ ಎಂದರೆ ಕುದುರೆಯ ಮೇಲಣ ತಡಿ. 

ಕುದುರೆಯ ಮೇಲೆ ಹಾಗೆಯೇ ಕುಳಿತುಕೊಳ್ಳಲು ಬರುವುದಿಲ್ಲ. ಯಾಕೆಂದರೆ 
ಕುದುರೆಯ ಮೇಲೆ ಎರಡು ಆವಶ್ಯಕ ಸಂಗತಿಗಳಿವೆ: ಒಂದು ಅದರ ಮೂಗುದಾರ. 
ಇದರಿಂದ ನಿಯಂತ್ರಣ ಸಾಧ್ಯ. ಎರಡನೆಯದು ತಡಿ. ಇದು ಕುದುರೆಯ ಸವಾರನಿಗೆ 
ಕುಳಿತುಕೊಳ್ಳಲು ಸರಿಯಾದ ಅವಕಾಶ ಮತ್ತು ಕುದುರೆಯು ಹಾರಿದಾಗಲೂ ನಿಯಂತ್ರಣ 
ಸಾಧಿಸಲು ಒಂದು ಹಿಡಿತವನ್ನು ಕೊಡುತ್ತದೆ. ಲಗಾಮು ಮತ್ತು ಚಾವಟಿ ಕುದುರೆಯ 
ನಿಯಂತ್ರಣಕ್ಕೆ ಆವಶ್ಯಕವಾಗಿದೆ. 


೨. ಅಂಗ ಹಾರ 

ಭರತಾಗಮದೊಳ್‌ ಮೂವತ್ತರಡೆನೆ ನೆಗಲ್ಲಂಗಹಾರಮುಂ ನೂಖ್‌ಂಟುಂ 
ಕರಣಮುಮನ್‌......... (ಕೆ.ಎಲ್‌.ನರಸಿ೦ಹಶಾಸ್ಥಿ ೨೦೦೯ ಆದಿಪುರಾಣ ೯-೨೯) 

ಭರತ ಶಾಸ್ತೋಕ್ತವಾದ ಮೂವತ್ತೆರಡು ಅಂಗಹಾರಗಳೂ, ನೂರೆಂಟು ಕರಣಗಳೂ 
ನೀಲಾಂಜನೆಯ ಪೀಕದಾನಿಯನ್ನು ಹಿಡಿಯುವ ಪರಿಚಾರಿಕೆಗೂ ಗೊತ್ತಿರುವ ವಿಚಾರ 
ಇಲ್ಲಿದೆ. ಅಂಗಹಾರವೆಂದರೆ ಆಂಗಿಕ ಅಭಿನಯವೆಂದು ಅರ್ಥ. ಅಂಗಗಳ ಮೂಲಕ 
ಭಾವ ಪ್ರಕಟಣೆಯೇ ಅಂಗಹಾರ. 

“ಹಸ್ತಾಭಿನಯವು ಪತಾಕ, ತ್ರಿ-ಪತಾಕ, ಕರ್ತರೀಮುಖ, ಅರ್ಧಚಂದ್ರ, ಅರಾಲ, 
ಶುಕತುಂಡ, ಮುಷ್ಟಿ, ಶಿಖರ, ಕಪಿತ್ಥ, ಕಟಕಾಮುಖ, ಸೂಚ್ಯಾಸ್ಥ, ಪದ್ಮಕೋಶ, 
ಸರ್ಪಶೀರ್ಷಕ, ಮೃಗಶೀರ್ಷ, ಕಾ೦ಗೂಲ, ಅಲಪದ್ಮ ಚತುರ, ಭ್ರಮರ, ಹ೦ಸಾಸ್ಕ, 
ಹಂಸಪಕ್ಷ, ಸ೦ದ೦ಶ, ಮುಕುಲ, ಊರ್ಣನಾಭ ಮತ್ತು ತಾಮ್ರಚೂಡ ಎಂದು ೨೪ 
ವಿಧಗಳದಾಗಿದೆ. ಇವು ಒಂದು ಕೈಯ ಅಭಿನಯ. ಎರಡೂ ಕೈಗಳನ್ನು ಜೋಡಿಸಿ 
ಅ೦ಜಲಿ, ಕಪೋತ, ಕರ್ಕಟ, ಸ್ವಸ್ತಿಕ, ಕಟಕಾವರ್ಧಮಾನ, ಉತ್ಪಂಗ, ನಿಷೇಧ, ದೋಲ, 
ಪುಷ್ಪಪುಟ, ಮಕರ, ಗಜದ೦ತ, ಅವಹಿಥ, ಮತ್ತು ವರ್ಧಮಾನ ಎಂದು ೧೩ ತರದ 
ಅಭಿನಯ. ಪ್ರತಿಯೊಂದು ತರವನ್ನು ಒಂದೊಂದು ಭಾವಕ್ಕಾಗಿ ಬಳಸಬೇಕು. (ಉದಾ: 


ಆ 


ಶುಕತುಂಡ ಇದನ್ನು ತಿರಸ್ಕಾರ ಸೂಚನೆಗೆ, ಧಿಕ್ಕಾರ ಎನ್ನಲಿಕ್ಕೆ ಬಳಸಬಹುದು. ಅಂಜಲಿ- 
ಎರಡೂ ಕೈಗಳದು, ದೇವತೆಗಳನ್ನು ವ೦ದಿಸಲು ತಲೆಯ ಮೇಲೆ, ಗುರುಗಳನ್ನು 
ವಂದಿಸಲು ಮುಖದ ಎದುರು, ಮಿತ್ರರಿಗಾಗಿ ಎದೆಯ ಎತ್ತರಕ್ಕೆ, ಮಿಕ್ಕವರಿಗಾಗಿ 
ಮನಸ್ಸಿಗೆ ಬಂದಂತೆ ಕೈ ಮುಗಿಯಬಹುದು) ಮೊದಲು ಪ್ರತಿಯೊಂದು ಹಸ್ತಾಭಿನಯಕ್ಕಾಗಿ 
ಕೈ ಮತ್ತು ಬೆರಳುಗಳನ್ನು ಯಾವ ರೀತಿ ಇಟ್ಟುಕೊಳ್ಳಬೇಕೆಂದು ಹೇಳಿ ಆಮೇಲೆ 
ಅದನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು ಎ೦ಬುದನ್ನು ಹೇಳಲಾಗಿದೆ. ಇಲ್ಲಿನ 
ವೃತ್ತದ ೬೪ ಹಸ್ತಾಭಿನಯಗಳ ಉಲ್ಲೇಖವೂ ಇದೆ. 
ಹಸ್ತಾಭಿನಯದ ತರುವಾಯ "ಉರಸ್‌' ಎಂದರೆ ಎದೆಯ ಅಭಿನಯವಿದೆ. 
ಆಭುಗ್ನ, ನಿರ್ಭುಗ್ನ, ಪ್ರತಂಪಿತ, ಉದ್ದಾಹಿತ, ಸಮ ಎಂದು ಅಯ್ದು ವಿಧಗಳು. 
ವಿಷಾದ, ಮೂರ್ಚ್ಚಾ ಶೋಕ, ಭಯ, ಶೀತಸ್ಪರ್ಶ ಮುಂತಾದುವುಗಳನ್ನು ಸೂಚಿಸಲು 
ಎದೆಯನ್ನು ಒಳಗೆಳದುಕೊಳ್ಳುವುದು ಆಭುಗ್ನ; "ನಾನು' ಎಂದು ದರ್ಪ ತಳವಾಗ 
ಎದೆ ಸೆಟಿಸುವುದು ನಿರ್ಭುಗ್ನ ಮುಂತಾಗಿ ಅಯ್ದನ್ನೂ ವರ್ಣಿಸಿ ಅವುಗಳ ಭಾವಸೂಚಕತ್ವ 
ವನ್ನು ಹೇಳಿದೆ. ಅದರಂತೆ ನಕ, ಸಮುನ್ನತ, ಪ್ರಸಾರಿತ, ವಿವರ್ತಿತ ಮತ್ತು ಅಪಸ್ಯೃತ 
ಎ೦ಬ ಅಯ್ದು ಪಕ್ಕದ ಅಭಿನಯಗಳು; ಛಿನ್ನ, ನಿವೃತ್ತ, ರೇಚಿತ, ಕಂಪಿತ ಮತ್ತು 
ಉದ್ವಾಹಿತ ಎಂದು ಕಟಿ (ಸೊಂಟದ) ಅಭಿನಯಗಳು ಕೊನೆಯದಾಗಿ, ಪಾದದ 
ಅಭಿನಯ ಆರು ವಿಧದಲ್ಲಿದೆ, ಉದ್ರಟಿತ, ಸಮ, ಅಗತಲಸಂಚರ, ಅಂಚಿತ, ಕುಂಚಿತ 
ಮತ್ತು ಸೂಚೀಪಾದ ಎಂದು. 
ಅಗುರುಲಘುತ್ತಗುಣವನ್ನು ತಿಳಿಯುವುದರಿಂದ ಈ ಕೆಳಗೆ ಹೇಳಿದ ಪ್ರಕಾರ 
ನಮಗೆ ಅನೇಕ ಲಾಭಗಳಾಗುತ್ತವೆ. 
ಸ್ಲಿರಹಸ್ತ, ಪರ್ಯಾಷ್ಟಕ, ಸೂಚೀವಿದ್ದೆ. ಅಪವಿದ್ದ. ಆಕ್ಷಿಪಕ, ಎದೃಟ್ಟಿತ, ವಿಷ್ಠಂಭ, 
ಅಪರಾಜಿತ, ವಿಷ್ಠಂಭಾಪಸೃತ, ಮತ್ತಾಕ್ರೀಡ, ಸ್ಪಸಿಕ, ರೇಚಿತ, ಪಾರ್ತ್ರಸ್ಪಸಿಕ, ವೃಶ್ಚಿಕಭ್ರಮರ 
ಮತ್ತಸ್ಪಲಿತಕ, ಮದವಿಲಸಿತ, ಗತಿಮಂಡಲ, ಪರಿಚ್ಛಿನ್ನ, ಪರಿವೃತ್ತ ರೇಚಿತ, ವೈಶಾಖರೇಚಿತ, 
ಪರಾವೃತ್ತ, ಅಲಾತಕ, ಪಾರ್ಶ್ವಚ್ಛೇದ. ವಿದ್ಯುದ್ಧಾಂತ, ಉದ್ಭತಕ ಅಲೀಢ, ರೇಚಿತ, 
ಆಚ್ಛುರಿತ, ಆಕ್ಷಿಪ್ತರೇಚಿತ, ಸಂಭಾಂತ, ಉಪಸಪೀತ, ಅರ್ಧನಿಕ್ಕುಟಕ ಇವು ಎಂಬ 
ಮೂವತ್ತೆರಡು ರೀತಿಯ ಅ೦ಗಹಾರಗಳನ್ನು ಭರತನು ನಾಟ್ಯ ಶಾಸ್ತ್ರದಲ್ಲಿ ಹೇಳಿದ್ದಾನೆ. 
ವಿವರಗಳಿಗೆ ನೋಡಿ: ಆಮೂರ ಜಿ. ಎಸ್‌. ೨೦೦೬ ಶ್ರೀರಂಗ ಸಾರಸ್ವತ (ಸಂಪುಟ. ೮) 
ಆದ್ಯರಂಗಾಚಾರ್ಯ ೧೯೮೩ ಶ್ರೀರಂಗ ನಾಟ್ಕಶಾಸ್ತ ಸಂಗ್ರಹ ಪುಟ. ೪, ೧೯, ೨೭ 


೩. ಅಂಚೆ 
ಎನ್ನ ನುಡಿಯಂ ನೀಂ ಕೇಳ್ಬುಮೊ೦ದಂಚೆಯಂ ಪೊದೆದೊ೦ದಂಚೆಯನುಟ್ಟ 
ನಿನ್ನಿರವಿದೇನಂಭೋಜಪತ್ರೇ ಸರೇ ಸಾ (ಪಂಪಭಾರತ. ೮-೬೬) 


ನನ್ನ ಮಾತನ್ನು ಕೇಳಿ ಒಂದು ವಸ್ತ್ರ (ಅಂಚೆ) ಹೊದೆದುಕೊ. ಎಲೆ ಕಮಲದಳದಂತೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨ 


ಕಣ್ಣುವಳ್ಳವಳೇ ಏಕವಸ್ತವನ್ನು (ಅ೦ಜೆ-ವಸ ಸ್ರ) ಉಟ್ಟಿರುವ ನಿನ್ನ ದುರವಸ್ಥೆ ಏನಿದು? 
ಇಲ್ಲಿ ಆಂಚೆಯಂದರೆ "ವಸ ಕೀಚಕ "ದಾಪದಿಗೆ ಹೇಳು. ಮಾತು. 

ಸಂಸ್ಕೃತದ "ಹಂಸ'ದ ತದ್ಭವ ರೂಪ ಅಂಜೆ. ಇಲ್ಲಿ ವಸ್ತ್ರ ಎಂಬರ್ಥದಲ್ಲಿ ಬಳಕೆ 
ಯಾಗಿದೆ. ಇದು ವಿಶೇಷ. ಅಂಚು ಎಂದರೆ ತುದಿ. ಏಕವಸ್ತವನ್ನು ಧರಿಸಿರುವುದು 
ದುರವಸ್ಥೆಯನ್ನು ಸೂಚಿಸುತ್ತದೆ. ಏಕ ವಸ್ತಧಾರಣೆಯು ದುರವಸ್ಥೆಯನ್ನು ಸೂಚಿಸುವುದು 
ಮಾತ್ರವಲ್ಲ. ಶ್ರೀಮ೦ತರು ಬಹು ವಸ್ತುಗಳನ್ನು ಧರಿಸುತ್ತಿದ್ದರು ಎ೦ಬುದನ್ನು ಮೇಲಿನ 
ಮಾತುಗಳು ಹೇಳುತ್ತವೆ. 

ಪಂಚೆ ಮತ್ತು ಧೋತ್ರವನ್ನು ಅಂಚೆಯೆಂದು ಕರೆಯಲಾಗಿದೆ. 

ವಿವರಗಳಿಗೆ ನೋಡಿ: ಮರಿಯಪ್ಪ ಭಟ್ಟ ಎಂ. ೧೯೬೯ ಕಿಟ್ಟೆಲ್‌ರ ಕನ್ನಡ-ಇಂಗ್ಲಿಷ್‌ ನಿಘಂಟು 


೪. ಅಂಜನ 

ನ ಜತೆ ಪಾಂಡವರ್ಗಾಭಿಚಾರ ಮಾಗೆ ಬೇಳ್ಕ ಬೇಳ್ವೆಯ ಕೊಂಡದೊಳಗಣಿಂದಮಂಜನ 
ಪುಂಜದಂತಪ್ಪ ಮೆಯ್ಯುಂ ಸಿಡಿಲ ನಡೆಸಿದಂತಪ್ಪ ದಾಡೆಯುಮುರುಯುರುಳಿಯಂತಪ್ರ 
ಕಣ್ಣಂ ಕೃತಾಂತನಂತಾಕಾರಮಾಗಿ ತಟತಟಿಸಿ ಪೊಳೆವ ಕತ್ತಿಗೆಯು೦ ಬೆರಸು 
ಕೇರ್ತಿಗೆಯೆಂಬುದಗ್ರದೇವತೆ....... (ಪಂಪ ಭಾರತಂ ೮-೪೨ವ) 

ದುರ್ಯೋಧನನ ಆಜ್ಜೆಯಿಂದ ಆತನ ಪುರೋಹಿತನಾದ ಕನಕಸ್ವಾಮಿಯೆಂಬುವನು 
ಪಾಂಡವರಿಗೆ ಮಾಟ ಮಾಡಲು ಒಂದು ಹೋಮ ಮಾಡುತ್ತಿದ್ದನು. ಆ ಯಜ್ಞ 
ಕುಂಡದಿಂದ ಕತ್ತಲೆಯ ಸಮೂಹದಂತಿರುವ ಶರೀರವೂ ಸಿಡಿಲನ್ನು ತುಂಬಿಕೊಂಡ 
ಹಾಗಿದ್ದ ಕೋರೆಯ ಹಲ್ಲುಗಳೂ ಬೆಂಕಿಯ ಉಂಡೆಯ ಹಾಗಿದ್ದ ಕಣ್ಣೂ ಯಮನ 
ಹಾಗಿರುವ ಸ್ವರೂಪವೂ ಇವುಗಳನ್ನು ತಾಳಿ ಥಳ ಥಳನೆ ಹೊಳೆಯುತ್ತಿರುವ ಕತ್ತಿಯಿಂದ 
ಕೂಡಿ ಕೀರ್ತಿಗೆಯೆಂಬ ಒಂದು ಭಯಂಕರವಾದ ದೇವತೆಯೂ.................. 

ಪಂಪ ಹೇಳುವ ಎರಡು ಅಂಶಗಳು ಗಮನಾರ್ಹ: 

೧. ಕನಕಸ್ವಾಮಿಯು ಪಾಂಡವರಿಗೆ ಮಾಟ ಮಾಡಲು ನಡೆಸಿದ ಹೋಮ. 

೨. ಎರಡನೆಯದು ಕಣ್ಣಿಗೆ ಅಂಜನ ಹಾಕುವುದು. ಕಣ್ಣಿಗೆ ಅಂಜನ ಹಾಕುವುದರಿ೦ದ 
ಸಕಲದೃಷ್ಟಿ ಒದಗುತ್ತದೆ. 

ಇದರೊಂದಿಗೆ ಶತ್ರು ದಮನಕ್ಕೆ ಅಂಜನ ಹಾಕುವುದು ಕೂಡಾ ಅಭಿಚಾರ ಕ್ರಿಯೆಯ 
ಒಂದು ಭಾಗವಾಗಿದೆ. ಸಾಧಕನಿಗೆ ಅಮಾನುಷ ಶಕ್ತಿಯನ್ನು ಕೊಡುವ ಅಂಜನಕ್ಕೆ 
ಸಿದ್ಧಾಂಜನವೆಂದು ಹೆಸರು. 

ಅಂಜನವೆಂದರೆ ಕಾಡಿಗೆ. ಮೂರು ವಿಧದ ಅ೦ಜನಗಳು-ಕಾಲಾ೦ಜನ, ರಸ, 

ಪುಷ್ಪ ಕಾಲಾ೦ಜನವೆಂದರೆ ಪ್ರತ್ಯೇಕ- ಶೋತ್ರ, ರಸ, ಸೌವೀರ, ನೇತ್ರ. ಅಂಜನವು 
ಕಾಡಿಗೆಯನ್ನು ಸೂಚಿಸುತ್ತದೆ. ದೈನಂದಿನ ಕಾಡಿಗೆ ತಯಾರಿಕೆಯು ಸರಳ. ಅಭಿಚಾರ 
ಕರ್ಮದ PR ಬೇರೆ. ತುಳುವಿನಲ್ಲಿ ಈಗಲೂ ಅಂಜನವು ಸಕಲದೃಷ್ಟಿಯನ್ನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8 


ಸೂಚಿಸಲು ಬಳಕೆಯಾಗುತ್ತದೆ. ಅಂಜನ ಹಾಕುವುದಕ್ಕೆ ಕಣ್ಕಟ್ಟು ವಿದ್ಯೆಯೆಂದೂ 
ಕರೆಯುತ್ತಾರೆ. 

ವಿವರಗಳಿಗೆ ನೋಡಿ: ಜಿ.ಎನ್‌. ಚಕ್ರವರ್ತಿ ೨೦೦೯ ಸಂಸ್ಕೃತ -ಕನ್ನಡ ನಿಘಂಟು 

ಡಾ. ಟಿ.ವಿ. ವೆಂಕಟಾಚಲಶಾಸ್ತ್ರೀ ೧೯೯೯ ಶ್ರೀವತ್ಸ ನಿಘಂಟು 

ಹವೆ. ನಾರಾಯಣಶಾಸ್ತಿ ೧೯೯೯ ನಾಗವರ್ಮ ವಿರಚಿತ ಕರ್ಣಾಟಕ ಕಾದಂಬರಿ (೮-೩೦ವ) 


೫. ಅಂತಕ 
ಆರ್‌ ಕಾವರಂತಕರಾಜಂ ಬಲಗರ್ವಿತಂ ಮುಳಿದೊಡ೦ ತಾಯ್ವಾಲೆ ನಂಜಾದೊಡಂ 
(ಶಾಂತಿಪುರಾಣ ೬-೯೩) 
ಮಹಾಬಲಶಾಲಿಯಾದ ಯಮರಾಜನೇ ದರ್ಪದಿಂದ; ಕೋಪದಿಂದ ಕೈಯಿಕ್ಕಿದಾಗ 
ಬಿಡಿಸಿಕೊಳ್ಳುವವರಾರು? ತಾಯಿಯ ಹಾಲೇ ವಿಷವಾದರೆ ಕಾಯುವವರು ಯಾರು? 
ಅಂತಕನೆಂದರೆ ಯಮ. ಅವನಿಗೆ ನಮ್ಮ ಜೀವವನ್ನು ಕಾಯುವ ಶಕ್ತಿಯಿದೆ. ಯಾವಾಗ 
ಯಮಕಿಂಕರರು ಬಂದು ನಮ್ಮನ್ನು ಸಳದೊಯ್ಯುತ್ತಾ ರೋ ಆಗ ನಮಗೆ ಸಾವು 
ಬರುತ್ತದೆ. ತಾಯಿ ಮೊಲೆ ಹಾಲು ನಂಜಾದರೆ ಕಾಪಾಡುವವರು ಯಾರು ಎಂಬುದು 
ಪೊನ್ನನ ಪ್ರಶ್ನೆ. 
"ಹರ ಕೊಲ್ಲಲ್‌ ಪರಕಾಯ್ದನೇ' ಎಂಬುದಾಗಿ ಪುಲಿಗೆರೆಯ ಸೋಮೇಶ್ವರನು 
ಹೇಳಿದ್ದನ್ನು ಸ್ಮರಿಸಬಹುದು. 
ಯಮನನ್ನು ದಕ್ಷಿಣ ದಿಕ್ಕಿನ ಒಡೆಯನೆಂದು ಪುರಾಣದಲ್ಲಿ ಕರೆಯಲಾಗಿದೆ. 
ಶೈಮಿನಿ ಇವನ ರಾಜಧಾನಿ. ಯಮನಿಂದ ಕುಂತಿಯಲ್ಲಿ ಧರ್ಮರಾಜ ಹುಟ್ಟಿದ ಯಮನು 
ಧರ್ಮಶಾಸ್ತ್ರ ಸರಿಯಾಗಿ ತಿಳಿದವನು ಎಂದು ಹೇಳಲಾಗುತ್ತದೆ. ಇವನ ತಂದೆ ಸೂರ್ಯ. 
ತಾಯಿ ಸಂಜ್ಞಾದೇವಿ. ಸತ್ತವರನ್ನು ಯಮ ನರಕಕ್ಕೆ ಕರೆದೊಯ್ಯತ್ತಾನೆಂದು ಹೇಳುತ್ತಾರೆ. 
ಯಮ-ಯಮಿ ಸಂವಾದ ಯಗ್ಗೇದದಲ್ಲಿ ಬರುತ್ತದೆ. ಅವರ ನಡುವೆ ನಡೆದ ಚರ್ಚೆಯು 
ನೈತಿಕತೆಗೆ ಸಂಬಂಧಿಸಿದ್ದು ಎಂಬುದು ಗಮನಾರ್ಹ. 
ವಿವರಗಳಿಗೆ ನೋಡಿ: ಯಜ್ಞ ನಾರಾಯಣ ಉಡುಪ ೧೯೭೪ ಪುರಾಣ ಭಾರತಕೋಶ 
ಎಚ್‌. ಪಿ. ವೆಂಕಟರಾವ್‌ ೨೦೦೯ ಖಗ್ರೇದ ಸಂಹಿತಾ. 


೬. ಅಂತರ್ಮುಹೂರ್ತ 
ಆ ಜೀವಂ ನೆಲಸಿ ಬಳಿಯಮಂತರ್ಮುಹೂರ್ತದೊಳಾ 
ಹಾರಶರೀರೇಂದ್ರಿಯೋಚ್ಛಾಸಭಾಷಾಮನಃಪರ್ಯಾಪ್ಟಿಗಳೊಳ್‌ 1೫೩೮... 
(ಆದಿಪುರಾಣ ೫- ೮೩ ವ) 
ಇಲ್ಲಿ ಬಳಕೆಯಾಗಿರುವ ಅ೦ಂತರ್ಮುಹೂರ್ತವೆಂದರೆ; ಆವಲಿಯ ಮೇಲೆ ಮತು 
ಮುಹೂರ್ತದ ಒಳಗೆ ಇರುವ ಸಮಯ. ಇದು ೪೮ ನಿಮಿಷಗಳದು; ಒಂದು 


ಹಳಗನ್ನಡ ಸಾಂಸೃತಿಕ ಪದಕೋಶ /೪ 


ಗಳಿಗೆಯಿಂದ ನಲವತ್ತೇಳು ನಿಮಿಷದವರೆಗಿನ ಕಾಲ. 

ಮುಹೂರ್ತ- ಶುಭಗಳಿಗೆ ಎಂದು ಚಾಲ್ತಿಯಲ್ಲಿದೆ. ಮುಹೂರ್ತ ನಿಶ್ಚಯವು 
ಪಂಚಾಂಗದ ಮೂಲಕ ನೀರ್ಕೀತವಾಗುತ್ತದೆ. ರಾಹುಕಾಲ, ಗುಳಿಕಕಾಲಗಳು ಶುಭಕಾಲ 
ವಲ್ಲವೆಂದು ಹೇಳಲಾಗುತ್ತದೆ. 

ಎರಡನೆಯದಾಗಿ ರಾಹುಕಾಲ; ಗುಳಿಕ ಕಾಲ; ಮುಂತಾದ ಕಾಲಗಳಲ್ಲಿ ಮಾಡುವ 
ಕಾರ್ಯಗಳು. ಭವಿಷ್ಯತ್ತಿನಲ್ಲಿ ಇವು ದುಷ್ಪರಿಣಾಮ ಬೀರುತ್ತದೆಯೆಂದು ನಂಬುತ್ತಾರೆ. 
ಅ೦ಂತರ್ಮುಹೂರ್ತ ಜೈನ ಧರ್ಮದ ವಿಶಿಷ್ಟವಾದ ಕಾಲಗಳು. ಆವಲಿಯ ಮೇಲೆ 
ಮುಹೂರ್ತದೊಳಗಿನ ಒಂದುಗಳಿಗೆಯಿ೦ದ ನಲವತ್ತೇಳು ನಿಮಿಷದವರೆಗಿನ ಕಾಲಗಳು. 
ಇಲ್ಲಿಯೂ ಗಳಿಗೆಯೆನ್ನುವುದು ಒಂದು ಮಾನದಂಡವಾಗಿದೆ. “ಗಳಿಗೆ'ಯ ಪರಿಕಲ್ಪನೆಯು 
ಭಾರತೀಯ ಕಾಲಮಾನವನ್ನು ಅಳಯುವ ಒಂದು ಪದ್ಧತಿ. 

ಯಷಿಯರ್ಗ್ಗಲ್ಲದೆ ಕಲಲುಮಾಗದೆಂದೊಡೆ ಅಂತಪ್ಪ ದೀಕ್ಷೆಯಂ 
ದಯೆಗೆಯ್ಯಿ ಮೆಂದು ಬೇಡಿದೊಡೊಳ್ಳಿತಪ್ಪ ಮೂಹೂರ್ತದೊಳ್‌ ದೀಕ್ಷೆಯಂ ಕೊಟ್ಟು.. 
(ಡಿ.ಎಲ್‌. ಕ ೨೦೦೯ ಪು.೫೦). ವಡ್ಡಾರಾಧನೆಯಲ್ಲಿ ಒಳ್ಳಿತಪ್ಪ ಮುಹೂರ್ತದ ಕುರಿತು 
ಬರುತ್ತದೆ. 

ಮುಹೂರ್ತದ ವಿಷಯವು ಪಂಚಾಂಗದಲ್ಲಿ ಬರುತ್ತದೆ. ಶುಭ ಮುಹೂರ್ತ 
ಮತ್ತು ಅಶುಭ ಮುಹೂರ್ತವೆಂದು ಎರಡು ಬಗೆ. ಶುಭ ಮುಹೂರ್ತದಲ್ಲಿ ಕೆಲಸ 
ಮಾಡಿದ ಕೆಲಸವು ಕೈಗೂಡುತ್ತಿದೆ. ಅಶುಭ ಮುಹೂರ್ತದಲ್ಲಿ ಕೆಲಸ ಕಾರ್ಯಗಳನ್ನು 
ಕೈಗೊಂಡರೆ ಅದರ ಫಲವೂ ಕಟ್ಟದಾಗುತ್ತದೆ. ಶುಭ, ಅಶುಭ ಫಲಗಳು ಮುಹೂರ್ತಕ್ಕೆ 
ಸಂಬಂಧಿಸಿದಂತೆ ಇರುತ್ತದೆ. ರಾಹುಕಾಲ, ಗುಳಿಕ ಕಾಲಗಳು ಅಶುಭಗಳೆಂದು 
ಪರಿಗಣಿಸಲ್ಪಟ್ಟಿವೆ. ದಿನದ ಹದಿಮೂರು ಭಾಗಮಾಡಿದ ಕಾಲ.ಹೆಚ್ಚು ಕಡಿಮೆ ಮುಹೂರ್ತ 
ಕಾಲವೆಂದರೆ ೩೫ ನಿಮಿಷಗಳು. ಇದು ಕಾಲಸಂಬಂಧಿತವಾದುದು. ಗ್ರಾಮೀಣ ಪದೇಶದಲ್ಲಿ 
ಸಮಯ ಕೂಡಿಬರಬೇಕು ಎಂದು ಹೇಳುವುದುಂಟು. ಸಮಯವೆಂದರೆ ಮುಹೂರ್ತ 
ವೆಂದೇ ಅರ್ಥ. ಒಂದು ಮುಹೂರ್ತಕಾಲ ನಲುವತ್ತೆಂಟು ನಿಮಿಷಗಳ ಕಾಲ, ಹಗಲಿನ 
ಹದಿನೈದನೆ ಒಂದುಭಾಗ, ಒಂದು ಕ್ಷಣಕಾಲ; ಅಲ್ಪ ಕಾಲವೆಂಬ ಅರ್ಥಗಳಿವೆ. 

ಭಿನ್ನಮುಹೂರ್ತ - ಮುಹೂರ್ತದ ಅಂತ್ಯದಲ್ಲಿರುವ ಒಂದು ಸಮಯವನ್ನು 
ಕಳೆದರೆ ಆಗುವ ಕಾಲ. ಮುಹೂರ್ತದ ನಡುವಿನ ಕಾಲವು ಅಂತರ್ಮುಹೂರ್ತ. 
ಮುಹೂರ್ತದ ಆದಿಸಮಯ ಮತ್ತು ಅಂತ್ಯಸಮಯವನ್ನು ಬಿಟ್ಟು ನಡುವಿನ ಕಾಲ. 

ಹತ್ತು ನಿಮೇಷಗಳು (ಕಣ್ಣು ಎವೆಯಿಕ್ಕುವ ಸಮಯ) ಮತ್ತು ಎಂಟು ಅಂದರೆ 
ಹದಿನೆಂಟು ನಿಮೇಷಗಳು ಒಂದು ಕಾಷ್ಠಾ ಮೂವತ್ತುಕಾಷ್ಠಾ ಒಂದು ಕಲಾ. ಮೂವತ್ತು 
ಕಲಾ ಒಂದು ಮುಹೂರ್ತ. 

ವಿವರಗಳಿಗೆ ನೋಡಿ: ಮಹದೇವ ಪ್ರಭಾಕರ ಪೂಜಾರ ೧೯೭೬ ಜೈನಧರ್ಮದ ಪರಿಭಾಷೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫ 


೭. ಅಂತೇವಾಸಿ 
ಭಟ್ರಾರಕರ್ಬೆಸಸುವುದುಂ ತದಂತೇವಾಸಿ ವಿಸ್ಥಯೋದಾತ್ತಚಿತ್ತವಾಗಿ 10 (ಸುಕುಮಾರ 
ಚರಿತಂ. ೫-೫ ವ) 
ವೈದಿಕಯುಗದಲ್ಲಿ “ಎದ್ಯಾಸಂಸ್ಥೆ'ಗಳ೦ದು ಕರೆಯಿಸಿಕೊಳ್ಳುವ ಕೇಂದಗಳಿದ್ದಿಲ್ಲ. 
ಗುರುವಿನ ಮನೆಯೇ ಪಾಠಶಾಲೆ. ವಿದ್ಯಾರ್ಥಿಯು ಗುರುವಿನ ಮನೆಯಲ್ಲಿ ಗುರುಸೇವೆ 
ಮಾಡುತ್ತಾ ಗುರುವಿನಿಂದ ವಿದ್ಯೆಯನ್ನು ಕಲಿಯುತ್ತಿದ್ದನು. ಇಂತಹ ವಿದ್ಯಾರ್ಥಿಯನ್ನು 
"ಅಂತೇವಾಸಿ' ಎ೦ದು ಕರೆಯುತ್ತಿದ್ದರು. ಗುರುವಿನೊಡನೆ ಒಂದೇ ಮನೆಯಲ್ಲಿ 
ವಾಸಿಸುತ್ತಿದ್ದುದರಿಂದ ಆ ಹೆಸರು ಬಂದಿದೆ. ಗುರುವಾದವನು ಸಂಭಾವನೆಯನ್ನು 
ನಿರೀಕ್ಷಿಸದೆ ಜ್ಞಾನದಾನ ಮಾಡುತ್ತಿದ್ದನು. "ವಿದ್ಯ ಮುಗಿಯುವ ತನಕ ವಿದ್ಯಾರ್ಥಿಯು 
ಗುರುವಿಗೆ ಯಾವ ರೀತಿಯ ಸಂಭಾವನೆಯನ್ನು ಕೊಡಕೂಡದು ಎನ್ನುತ್ತಾನೆ ಯಮ 
( ೨೪೫) 
ಅರ್ಥೋಪಜೀವಿಯಾದ ಉಪಾಧ್ಯಾಯನು ಉಪಪಾತಕಿಯಾಗುತ್ತಾನೆ ಎನ್ನುತ್ತಾನೆ 
ಯಾಜ್ಞವಲ್ಕ್ಯ (॥ - ೨೩೬) ಕಾಳಿದಾಸನು ಧನ ಸಂಪಾದನೆ ಬಯಸುವ ವಿದ್ವಾಂಸನನ್ನು 
'ಜ್ಞಾನವನ್ನು ಮಾರುವ ವ್ಯಾಪಾರಿ' ಎಂದು "ಮಾಲವಕಾಗ್ನಿಮಿತ್ರದಲ್ಲಿ (೧. ೧೭) 
ಹಾಸ್ಯ ಮಾಡಿದ್ದಾನೆ - “ಯಸ್ಯಾಗಮ: ಕೇವಲ ಜೀವಿಕಾಯೈತಂ ಜ್ಞಾನ ಪಣ್ಯಂ 
ವಣಿಜಂವದಂತಿ” 
ಅಂತೇವಾಸಿ ಮತ್ತು ಗುರುವಿನ ಸಂಬಂಧ ನೇರವಾದುದು. ಇಲ್ಲಿ ಯಾವ 
ಸಂಸ್ಥೆಯ ಮಧ್ಯಸ್ಥಿಕೆಯೂ ಇಲ್ಲ. ವಿದ್ಯಾರ್ಥಿಯೂ ಯಾವ ಸಂಸ್ಥೆಗೂ ಸೇರಿದವನಲ್ಲ. 
ತನ್ನ ಉಪಾಧ್ಯಾಯನಿಗೆ ಸೇರಿದವನು. ಇದರಿಂದ ಒಬ್ಬೊಬ್ಬ ವ್ಯಕ್ತಿಯ ಶೀಲಾದಿಗಳಿಗೂ 
ಗಮನವೀಯಲು ಸಾಧ್ಯವಾಯಿತು. ವಿನಯ ಪಿಟಕದಲ್ಲಿ "ಅಂತೇವಾಸಿ' ಎಂಬ ಪದವು 
ಸೇವಕ ಅಥವಾ ದಾಸ ಎಂಬರ್ಥದಲ್ಲಿ ಬಂದಿದೆ. 
ವಿವರಗಳಿಗೆ ನೋಡಿ Devaras charana? Slavery in Ancient India. P 136 
ಡಾ. ಎಂ. ಚಿದಾನಂದ ಮೂರ್ತಿ ೨೦೦೬ ಬೃಹತ್‌ ಕರ್ನಾಟಕ: ಭಾಷಿಕ ಸಾಂಸ್ಕೃತಿಕ ಪುಟ. ೨೨೬೭ 


(ಆದಿಪುರಾಣ ೬-೭೨.) 

ಮತ್ತೊಂದು ಕಡೆ "ಯಾವನಾಳ ಕಂಗು ಕೋದವಾದಿ ಸರ್ವೌಷಧಿಗಳುಂ 
ಮುನ್ನಮಕ್ಕಷ್ಟಪಚ್ಕ೦ಗಳಷ್ಟುವಂದು ವಏಳವಾಗಿಯಂ (೮-೬೧ .ವ) 

ಅಕೃಷ್ಟಪಚ್ಚವೆಂದರೆ ಕೃಷಿ ಮಾಡದೆ ಬೆಳೆಯುವ ಸಹಜ ಗಿಡ-ಮರಗಳ ಉತತಿಗಳು, 

ಕೃಷಿಯೆಂದರೆ ಅದು ಸಹಜವಾದುದಲ್ಲ. ಕೃತಕವಾದುದು. ಕೃಷಿಯು ಮೂಲಭೂತವಾಗಿ 

ಉಳುವೆಗೆ ಸಂಬಂಧಿಸಿದ್ದು. ಮನುಷ್ಯನ ಅಗತ್ಯಕ್ಕಾಗಿ ಕೃಷಿ ಪದ್ಧತಿಯು ರೂಪುಗೊಂಡಿದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /& 


ಕೃಷಿ: ನಿಸರ್ಗ, ಮನುಷ್ಯರ ನಡುವಣ ಸಂಬಂಧ ಧ್ವಂದ್ವಾತ್ಮಕವಾದುದು. ಆದಿಪುರಾಣದಿಂದ 
ಉಲ್ಲೇಖಿಸಿದ ಎರಡನೆಯ ಪದ್ಯಭಾಗ ನಿಸರ್ಗದ ಸಹಜತೆಯ ಕುರಿತು ಹೇಳುತ್ತದೆ. 
ಕೃಷ್ಣ ಅಂದರೆ ಉಳಿಯದಿರುವುದು. 

ಕೃಷ್ಣಪದವು ಕೃಷಿಯನ್ನು ಸೂಚಿಸುತ್ತದೆ. ಕೃಷ್ಣಪಚ್ಕವೆ೦ದರೆ ಉತ್ತಭೂಮಿಯಲ್ಲಿ 
ಬೆಳೆದು ತಾನಾಗಿಯೇ ಹಣ್ಣಾಗುವ ಧಾನ್ಯ ಇತ್ಯಾದಿ. ಇದನ್ನೇ ಈಗ ನಿಸರ್ಗ ಕೃಷಿಯೆಂದು 
ಕರೆಯುತ್ತಾರೆ. ಕೃಷಿಯು ಸಂಸ್ಕೃತಿಯಭಾಗ. ಭಾರತೀಯ ಜೀವನ ಕ್ರಮದಲ್ಲಿ 
ನಿಸರ್ಗ೨ಕೃಷಿ*ಸಂಸ್ಥೃತಿಯ ನಡುವೆ ಅಂತರ್ಗತ ಸಂಬಂಧವಿದೆ. ಕೃಷಿಯು ನಿಸರ್ಗವನ್ನು 
ಮಣಿಸಿ ತನಗೆ ಬೇಕಾದಂತೆ ಸಂಪತ್ತನ್ನು ರೂಪಿಸಿಕೊಳ್ಳುತ್ತದೆ. ಕೃಷಿಯಲ್ಲಿ ಎರಡು 
ವಧ: ಒಂದು ಕೃಷಿಯ ಮೂಲಕ ವಾಣಿಜ್ಯೋದ್ಯಮ ರೂಪಿಸುವುದು. ಎರಡು: 
ಆಹಾರೋತ್ಪಾದನೆಯನ್ನು ಪಡೆಯುವುದು. ಮೇಲಿನ ಮಾತು ಎರಡನೆಯದನ್ನು 
ದೃಢೀಕರಿಸುತ್ತದೆ. 


೯ ಅಕ್ಕರಗೊಟ್ಟಿ 

ಚಾಗದ ಭೋಗದಕ್ಕರದ ಗೇಯದ ಗೊಟ್ಟಿಯಲಂಪಿನಿಂಪು ................ ಎಂದು 
ಪಂಪಭಾರತದಲ್ಲಿ ಬರುತ್ತದೆ. (೪-೨೯) 

ಅಕ್ಷರ ಗೋಷ್ಠಿಯೆಂದರೆ ಅಕ್ಷರಸ್ಥರ ನಡುವೆ ನಡೆಯುವ ಚರ್ಚೆ. ಪಂಪನು 
ಅಕ್ಷರಗೋಷ್ಠಿ ಎಂಬುದನ್ನು ಕನ್ನಡೀಕರಿಸಿ ಅಕ್ಕರ ಗೊಟ್ಟಿಯೆಂದು ಕರೆದಿರುವುದು 
ಗಮನಾರ್ಹ. ಅಕ್ಕರಗೊಟ್ಟಿ ನಡೆಯುತ್ತಿತ್ತು ಎಂಬುದು ಸಾಂಸ್ಕೃತಿಕವಾಗಿ ಮಹತ್ವದ್ದು. 
ಗೇಯದ ಗೊಟ್ಟಿಯೆಂದರೆ ಗಾಯನ ಗೋಷ್ಠಿ ಗಾಯನ ಗೋಷ್ಠಿಗಳ ಬಗೆಗೆ ಹಳಗನ್ನಡ 
ಕಾವ್ಯಗಳಲ್ಲಿ ಅನೇಕ ರೀತಿಯ ವಿವರಗಳು ದೊರೆಯುತ್ತವೆ. ಯಜುರ್ವೇದದಲ್ಲಿ “ನೃತ್ತಾಯ 
ಸೂತಮ್‌ ಗೀತಾಯ ಶೈಲೂಷಮ್‌ ಧರ್ಮಾಯ ಸಭಾಚರಂ (ಯಜುರ್ವೇದ ೩೦- 
೬) ಎನ್ನುವ ಮಂತ್ರದಲ್ಲಿ ರಾಜನಾದವನು ನೃತ್ಯಕ್ಕಾಗಿ ಸೂತನನ್ನು ನಿಯುಕ್ತಿಗೊಳಿಸಬೇಕು. 
ಸಂಗೀತಕ್ಕಾಗಿ ಶೈಲೂಷನನ್ನು (ಶೈಲೂಷ ಎ೦ಬ ಗಾಯಕ ವಿಶೇಷ ವ್ಯಕ್ತಿಯನ್ನು) 
ನಿಯತಗೊಳಿಸಬೇಕೆಂದು ಹೇಳಿದೆ. ಸೂತಮ್‌ ಅನ್ನುವುದು ಪ್ರಾಯಶಃ ಸೂತ್ರಧಾರ 
ಎಂಬ ಅರ್ಥದಲ್ಲಿ ಬಳಕೆಯಾಗಿರಬೇಕು. “ವೀಣಾವಾದಂ ಪಾಣಿಫ್ನಂ ತೂಣವಧ್ಗಂ 
ತಾನೃತ್ತಾಯಾ ನಂದಾಯ ತಲವಮ್‌” (ಯಜುರ್ವೇದ ೩೦-೨೦) ಎಂದು 
ಹೇಳಲಾಗಿದೆ. ವೀಣಾವಾದಕನನ್ನು ತೂಣವವೆಂಬ ವಾದ್ಯಕಾರನನ್ನು; ತಲವಮ್‌ ಎಂಬ 
ವಾದ್ಯ ವಿಶೇಷ (ತವಲಮ್‌-ತಬಲಂ ಎಂದು ಪರ್ಯಾಯಗೊಳ್ಳುತ್ತದೆ). ಹಾಗೆಯೇ 
ಡಮರುಗ ವಾದಕನನ್ನು ಶಂಖದ ಮೂಲಕ ಧ್ಹನಿ ಮೊಳಗಿಸುವವನು (ಯಜುರ್ವೇದ 
೩೦-೧೯೦) ರಾಜನು ನಿಯುಕ್ತಗೊಳಿಸಲಿ ಎಂದು ಯಜುರ್ವೇದದಲ್ಲಿ ಬರುತ್ತದೆ. 
ಅಕ್ಷರಭೇದ ಎರಡು ರೀತಿಯದು. ಅದರಲ್ಲಿ ಶ್ರವಣ ಮತ್ತು ಚಾಕ್ಷುಷ, ಚಾಕ್ಷುಷವೆಂದರೆ 
ಕಣ್ಣಿಗೆ ಕಾಣಿಸುವ ಅಕ್ಷರಗಳು. ಮತ್ತೊಂದು ಕೇಳಬಹುದಾದ ಅಕ್ಷರಗಳು, ಅಕ್ಷರಗಳನ್ನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭ 


ತೃಕ್ಷರವೆಂದು ಗುರುತಿಸುತ್ತಾರೆ. (ಅಕ್ಷರತ್ರಯ ಬೀಜಾಕ್ಷರತ್ರಯ, ಓ೦ಕಾರತ್ರಯ) ಅಕಾರ, 
ಊಕಾರ, ಮಕಾರಗಳು. 
ವಿವರಗಳಿಗೆ ನೋಡಿ: ವೇದವ್ರತ ವೈಶಂಪಾಯನ ೧೯೮೪ ಯಗ್ರೇದ: ಒಂದು ಅಧ್ಯಯನ ಪುಟ. ೨೦೫. 


೧೦. ಅಕ್ಷಕ್ರೀಡೆ 
“ತನಗೆ ಸಾವಂ ಸಮಗಟ್ಟುವಂತೆ ಹಿ೦ಗಾಕ್ಷನಕ್ಷಕ್ರೀಡೆಯಿಂ ಶಕುನಿಯೊಳ್‌ ಸಮಕಟ್ಟ” 
ಎಂದು ಪಂಪಭಾರತದಲ್ಲ ಬರುತ್ತದೆ. (ಪಂಪ ಭಾರತ ೬-೬೯ ವ) ಅಕ್ಮಕ್ರೀಡೆಯೆ೦ದರೆ 
ಅಕ್ಷದೊಳು ಆಡುವ ಕ್ರೇಡೆಯೆಂದರ್ಥ. ಅಕ್ಷ-ರೇಖೆ ಕ್ಷೀಡೆ-ಆಟ. ಅಕ್ಷದೊಳಗೆ ಆಡುವ 
ಆಟ ಪಗಡೆಯಾಟ. ಇದು ರೇಖೆಯೊಳಗೆ ನಡೆಯುತ್ತದೆ ಎ೦ಬುದು ಗಮನಾರ್ಹ. 
ee ಎಂದು ನಾಟವಾಸಗೆಗಳ೦ ಮುನ್ನಮೆ ಸಮಕಟ್ಟಿ' ಎಂದು ಪಂಪಭಾರತದಲ್ಲಿ 


(ಪಂಪ ಭಾರತ ೬-೬೮ ವ) 

ನಾಟವಾಸಗೆಯೆಂದರೆ ಮೋಸದ ದಾಳ. ಮಹಾಭಾರತದಲ್ಲಿ ಕೌರವನು ಶಕುನಿಯ 
ಮೂಲಕ ಮೋಸದ ನೆತ್ತವನ್ನು ಆಡುತ್ತಾನೆ. ಅದನ್ನು ಪಂಪ ಇಲ್ಲಿ ಪ್ರಕಟಪಡಿಸಿದ್ದಾನೆ. 

ಕರೆದೊಡೆ ಜೂದಿಂಗಂ ಧುರ 

ಭರಕಾಖೇಟಕ್ಕೆ ಭೂಭುಜಂಗಾಗದು ಮೆ । 

ಯರೆದಿರಲೆಂಬ ಪುರಾತನ 

ಗುರುವಚನಂ ತನಗೆ ನಿಟ್ಟೆಪಟ್ಟುದಚೆ೦ದಂ ॥ (ಪಂಪ ಭಾರತ ೬-೭೧) 

ಜೂಜಿಗೂ, ರಣಕ್ಕೂ, ಬೇಟೆಗೂ ಕರೆದರೆ ರಾಜನಾದವನು ಮೈಮರೆಸಿಕೊಂಡಿರು 
ವುದು ಯೋಗ್ಯವಲ್ಲ ಎಂಬ ಪುರಾತನವಾದ ಹಿರಿಯರ ಮಾತು ವ್ರತವಾಗಿ ಬಿಟ್ಟಿತ್ತು. 
ಇದು ರಾಜನೀತಿಯನ್ನು ಕೂಡಾ ಸೂಚಿಸುತ್ತದೆ. 

ದ್ಯೂತವನ್ನು ಮನುವು ವರ್ಜಿಸಿದ್ದಾನೆ. 

ರನ್ನನ ಸಾಹಸ ಭೀಮ ವಿಜಯದಲ್ಲಿ ದ್ಯೂತಕ್ಕೆ ದುರ್ಕೋದರ ಎಂದೂ 

ಬಾಗಿದೆ. ದ್ಯೂತ, ಜನವಾದ, ಪರಿವಾದ, ಸುಳ್ಳು. ಪ್ರೇಕ್ಷಣೆ ಇತ್ಯಾದಿಗಳು 
ವಿದಾ ರ್ಥಿಗೆ ಅಧಿಕಪ್ಪಸ ke ಅವುಗಳಲ್ಲಿ ತನ್ನಯನಾದಂತೆ ಆತನ ವಿದ್ಧಾಭಂಗವಾಗುತ್ತದೆ 
ಮನು ಹೇಳುತ್ತಾನೆ. 

ಅನರ್ಥ ದಂಡಗಳಲ್ಲಿ ಮಹಾ ಅನರ್ಥ ಮಾಡುವಂಥದು ಜೂಜು ಆಗಿದೆ. 
ಜೂಜು ಸಮಸ್ತ ವ್ಯಸನಗಳಲ್ಲಿ ಮುಖ್ಯವಾದುದು, ಸಮಸ್ತ ಪಾಪಗಳ ಸಂಕೇತ 
ಸ್ಥಾನವಾಗಿದೆ, ಮಹಾನ್‌ ವಿಪತ್ತದ ಕಾರಣವಾಗಿದೆ, ಸಮಸ್ತ ಅನೀತಿಗಳಲ್ಲಿ ಮಹಾ 
ಅನೀತಿ ಇದಾಗಿದೆ. ಜೂಜುಗಾರನ ಪರಿಣಾಮವೇ ಮಹಾ ದುಷ್ಪವಿರುತ್ತದೆ. ಅವನು 
ತನ್ನ ಸಮಸ್ತ ಮನೆ, ಸಂಪತ್ತುಗಳನ್ನು ಜೂಜಿನಲ್ಲಿ ಸೋತು ಕೂಡ ಇತರರ ಧನ 
ಪಡೆಯಲಪೇಕ್ಟಿಸುತ್ತಾನೆ. ಜೂಜುಗಾರನಿಗೆ ಎಷ್ಟು ಅಧಿಕ ಲೋಜವಿರುತ್ತದೆಯೆಂದರೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೮ 


ಅವನು “ಇತರರ ಧನವು ನನ್ನ ಹತ್ತಿರ ಬರಲೇಬೇಕು!” ಅದರ ಸಲುವಾಗಿ ಏನು 
ಬೇಕಾದರೂ ಆಗಲಿ, ನನ್ನ ಧನವು ಹೋಗುತ್ತಿದ್ದರೆ ಹೋಗಲಿ, ಅಪಯಶವು ಬರುತ್ತಿದ್ದರೆ 
ಬರಲಿ, ದರಿದ್ರತೆ ಬರುತ್ತಿದ್ದರೆ ಬರಲಿ, ಯಾವುದೇ ಪ್ರಕಾರದಿ೦ದ ನಾನು ಇತರರ 
ಧನವನ್ನು ಗೆದ್ದುಕೊ೦ಡಾಗಲೇ ನಾನು ಜೀವಂತವಾಗಿರುವಿಕೆಗೆ ಸಾರ್ಥಕತೆಯಿದೆಯೆಂಬ 
ಎಚಾರವನ್ನು ಯಾವಾಗಲೂ ಮಾಡುತ್ತಿರುತ್ತಾನೆ. 

'ಅಕ್ಷ' ಮೊದಲು ದಿವ್ಯ ದೈವತ. ಬಳಿಕ ಇದೇ ದ್ಯೂತ (ದಿವ್ಯ), ವಸನಧಾರಣಾದಿ 
ನಡೆವಳಿ ರೂಢಿಗೆ ಬರುವ ಮುಂಚಿನ ಯುಗದ "ಸಮಯ. ಆಧುನಿಕರಲ್ಲೂ ಹಲವರು 
ದೇವತಾರಾಧನೆಗೆ ಕೌಪೀನ ಧರಿಸಿ ಮಡಿಯಿಂದ ಪೂಜಾ ಪುನಸ್ಕಾರಾದಿ ನಡೆಸುವ 
ವಾಡಿಕೆಯಿದೆ. 

ಈ “ಅಕ್ಷ' ದಿವ್ಯ : ದ್ಯೂತ ನಾಗಸಂಪ್ರದಾಯದ ವೈಶಿಷ್ಟ್ಯವಾಗಿ ಆವರೆಗೂ 
ನಡೆದು ಬಂದಿರಲಿಕ್ಕೇ ಬೇಕು. ಅಂದು ಈ ಆಟದಲ್ಲಿ ಇದ್ದ ಲೆತ್ತವು ಮೋಡಿ - 
ಮಾಟದ್ದೇ ಆಗಿತ್ತೆಂದು, ಕೌರವರೇ ಮಾಡಿಸಿ ಅದನ್ನು ತಂದಿದ್ದರೆಂದು ಸಂಪ್ರದಾಯ 
ಹೇಳುತ್ತದೆ. ಈ ಮಾಟ : ಯಾತು : ಸರ್ಪ-ಸ೦ಪ್ರದಾಯದ ವಿರೋಧಿಗಳ ಸದ್ದು 
ಆಗಲೆ ಅಡಗಿಹೋಗಿತ್ತು. ಖುಗ್ಗೇದ ಕಾಲದಲ್ಲಿಯೇ : ತ್ರಿತ, ಆಪ್ಯ ಮಾನವನು, 
ಇಂದನ ತೇಜೋವಧೆಯೊಡನೆ ತೃತೀಯ (ನಪುಂಸಕ) ಪುರುಷ : ನರನಾಗಿ 
ಪರಿವರ್ತಿತನಾದನು. ಜೀವನದೊಳಗಿನ ಸಾಮಾಜಿಕ ಹಾಗೂ ಕೌಟುಂಬಿಕ 
ನೈತಿಕಮೂಲ್ಯಗಳ ಸಲುವಾಗಿ. ಈ ಬಗೆಯ ಭ್ರಷ್ಟಾಚಾರದ ಸರ್ಪವು ಸರ್ವತ್ರ 
ವ್ಯಾಪಿಸದಂತೆ, ಕಣ್ಣೆದುರು ನಡೆದ ಅನ್ಯಾಯಗಳನ್ನು ವಿರೋಧಿಸಲು ಪ್ರಾಣಪಣದಿಂದ 
ಹೋರಾಟಕ್ಕೆ ಮುನ್ನುಗ್ಗುವ "ಧೀರ' ವೀರರ ಸಂಪ್ರದಾಯವು, ಸಾರ್ಪರಾಜ್ಞಿ ಅದಿತಿಯ 
ವಿಜಯದೊಡನೆಯೆ ಮಣ್ಣು ಮುಕ್ಕಿದ್ದನ್ನು ಇಂದಿನ ಯಗ್ಗೇದ ಸಂಹಿತೆಯೆ ಸಾರುತ್ತಿದೆ. 
ಅಕ್ಷ-ದ್ಯೂತದ ಬಗೆಗಿನ “ಸಮಯ'ದ (ಆಚಾರದ) ಆಕೃತಿಯು, ಮಹಾಭಾರತ ಕಾಲದಲ್ಲಿ 
ಸಹ ಯಗ್ಗೇದ ಸೂಕ್ತದಲ್ಲಿ ವ್ಯಕ್ತವಾಗಿ ಕಾಣುತ್ತಿರುವ ಸಮಯಾಚಾರಕ್ಕಿಂತ ಭಿನ್ನವಾಗಿರಲಿಲ್ಲ 
ಎಂದೇ ಭೀಷ್ಮ ದ್ರೋಣಾದಿ ಧೀಮ೦ತರೂ, ಸಂಪ್ರದಾಯ ತಿಳಿದವರೂ ಎಂಬುವರ 
ತಟಸ್ಥ ವೃತ್ತಿಯ ನಡೆವಳಿಕೆಯಿಂದಲೂ ಸಿದ್ದವಾಗುತ್ತಿದೆ. 

ಯಗ್ವೇದ ಸಂಹಿತೆಯ ಇಂದಿನ ಆಕೃತಿಗೆ (Form) ಕಾರಣನಾಗಿರುವ ಅದರ 
ಸಂಯೋಜಕನೂ, ಅಕ್ಷ: ಸರ್ಪ ಪಕ್ಷಪಾತಿಯಾಗಿದ್ದನು. ಇದಕ್ಕೆ 'ಅಕ್ಷ-ದ್ಯೂತ'ದ ಬಗೆಗೆ 
ಬಹಿರಂಗದಲ್ಲಿ ತಿರಸ್ಕಾರವನ್ನು ಪ್ರದರ್ಶಿಸುತ್ತಿರುವ ಈ ಸೂಕ್ತದ ವ್ಯಾಮಿಶ್ರ ಶಿಲ್ಪ ಕೌಶಲ್ಯವೇ 
ಸಾಕ್ಷಿ. “"ಅಕ್ಷ'-ದ್ಯೂತ, ಈ “ದೀ)ವ್ಯ' ಇದು ನಿಶಾ-ಕ್ರೀಡೆ. ಈ ಕಾರಣದಿಂದಾಗಿ 
“ಜಾಗ್ಯವಿಃ' (ಜಾಗರ-ಮಾಡುವವನು) ಎಂಬುದು ಜೂಜುಗಾರನ ಪರ್ಕಾಯನಾಮವು, 
ಅತ್ಯಂತ ಸಾರ್ಥವಿದೆ. ಜೀವನ ಸೌಖ್ಯವನ್ನೇ 'ಭೇದಿಸಿ-ಭೇದಿಸಿ ಬಿಡುವ ಅಥವಾ 
ವಿಭೀತಕವಾದ 'ಅಕ್ಷ' ಲೆತ್ತಕ್ಕೆ “ಎಭೇದಕಃ' ಎಂದಿರುವುದು ಔಚಿತ್ಯಪೂರ್ಣವಿದೆ. 
ಇಂತಹ ಇನ್ನೂ ಹಲವು ಸುಂದರ ಶಿಲ್ಪದ ಮಾದರಿಗಳು ಈ ಸೂಕ್ತದಲ್ಲಿವೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /€ 


ಪಂಚಮಾಶ್ಚಾಸಂತ್ರಿದಶಕುಮಾರರ್‌ ನೆತ್ತದ 

ಚದುರಂಗದ ಮುಟ್ಟನಟ್‌ಯಿಂ೦ ಮರವಟ್ಟ 

ಪದಪೊದವೆ ಸಗ್ಗದಿಂ ತಂದು 

ತಂದು ಕೆಲಗೆಲದೊಳಾಡುವರ್‌ ಜಿನಪತಿಯಾ 

(ಅಜಿತ ತೀರ್ಥಂಕರ ಪುರಾಣತಿಲಕಂ ೫-೮೦) 

ನೆತ್ತದ (ಚದುರಂಗದ) ಆಟ ಬಹಳ ಹಿಂದಿನಿಂದಲೂ ಇತ್ತು. ಪಂಪ 
ಭಾರತದಲ್ಲಿಯೂ “ನೆತ್ತಮನಾಡಿ ಭಾನುಮತಿ ಸೋಲ್ಕೊಡೆ' ಎಂದು ಬರುತ್ತದೆ. 

ಯಗ್ಗೇದಲ್ಲಿ ಅಕ್ಷಸೂಕ್ತದ ಉಲ್ಲೇಖವಿದೆ. ಅದರಲ್ಲಿ ಜೂಜಿನ ಪ್ರಸ್ತಾವವಿದೆ. “ಜೂಜು' 
ಎನ್ನುವುದು ಜನಪ್ರಿಯ ಕ್ರೀಡೆಯೆನ್ನುವುದು ಅನೇಕ ಕಾವ್ಯಗಳಲ್ಲಿ ವ್ಯಕ್ತವಾಗಿದೆ. ಅ೦ದಿನ 
ಜನಪ್ರಿಯ ಕ್ರೀಡೆಯಾದ ಇದನ್ನು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ "ದ್ಯೂತ'ದಿಂದ 
ಧರ್ನರಾಜ ರಾಜ್ಯ ಕಳೆದುಕೊಳ್ಳುತ್ತಾನೆ. ನಳ ಚರಿತ್ರೆಯಲ್ಲಿಯೂ ದ್ಯೂತ ಉಲ್ಲೇಖವಿದೆ. 

“ಅಕ್ಷ-ಸೂಕ್ತದ'ದ (೧೦-೩೪) ಮೂಲಕ "ಜೂಜು' ಆ ಕಾಲದ ಜನಪ್ರಿಯ 
ಕ್ರೀಡೆಯಾಗಿತ್ತು ಎಂದು ತಿಳಿದುಬರುತ್ತದೆ. ಈ ಕ್ರೀಡೆಯನ್ನು ನಿಂದ್ಯವೆಂದು ಪರಿಗಣಿಸ 
ಲಾಗಿದ್ದರೂ ಈ ಕ್ರೀಡೆಯ ಜನಪ್ರಿಯತೆ ಕುಂಠಿತವಾಗಿರಲಿಲ್ಲವೆಂದು ಹೇಳಬಹುದು. 
ದೇವಾಲಯಗಳ ನಿರ್ಮಾಣ ಹಾಗು ವಿಗ್ರಹ ಪ್ರತಿಷ್ಠಾಪನದ, ಮೂರ್ತಿ-ಪ್ರಜೆಯ 
ನಿಖರ ಉಲ್ಲೇಖಗಳು ಯಗ್ಗೇದದಲ್ಲಿ ದೊರೆತಿಲ್ಲ. ಯಗ್ವೇದೀಯ ಸಮಾಜದಲ್ಲಿ ಮೂರ್ತಿ 
ಪೂಜೆಗೆ ಪ್ರಾಶಸ್ತವಿರಲಿಲ್ಲವೆಂದು ಹೇಳಬಹುದು. ಆದರೆ ಸಾಮೂಹಿಕ ಪ್ರಾರ್ಥನಾದಿಗಳು 
ನಡೆಯುತ್ತಿದ್ದುದರ ಉಲ್ಲೇಖವಿದೆ. (ಯಗ್ದೇದ ೧೦-೩೪) ಕನಕದಾಸರ "ನಳಚರಿತೆ' 
ಯಲ್ಲಿಯೂ ನಳನು ದ್ಯೂತದಿಂದ ತನ್ನ ರಾಜ್ಯವನ್ನು ಕಳೆದುಕೊಳ್ಳುವ ವಿಷಯ 
ಪ್ರಸ್ತಾವಗೊಂಡಿದೆ. ಇದಕ್ಕೆ ಭಿನ್ನವಾದುದನ್ನು ಶ೦ಬಾ ಜೋಶಿ ಹೇಳಿದ್ದಾರೆ. 

ಯಗ್ಸೇದದಲ್ಲಿ "ಅಕ್ಷ'ದ ಆಟವನ್ನು ದ್ಯೂತ (ಜೂಜು) ಎಂದು ಬಗೆಯಲಾಗಿದೆ. 
ಯಗ್ನೇದಕಾಲೀನ ಶಿಷ್ಯರು ಪ್ರತಿಷ್ಠಿತರು, ಜೂದು ಮತ್ತು ಜಾದು-ಯಾತು ಇವನ್ನು 
ನಿಂದ್ಯ, ತಾಜ್ಯ-ತಿರಸ್ಕಾರಾರ್ಹ ಎಂದು ಬಗೆದಿದರೆಂಬುದು ತೀರ ಸುಳ್ಳಲ್ಲ. ಆದರೆ, ಈ 
ಬಗೆಯ ಗ್ರಹಿಕೆಯಾಗುವುದಕ್ಕಾಗಿ ಬರೆದ “ಅಕ್ಷದ್ಯೂತ'ದ ಸೂಕ್ತದಲ್ಲಿಯೆ ಕವಡು 
ಇರುವುದನ್ನು ಕಾಣಬಹುದಾಗಿದೆ. “ಅಕ್ಷ'ವು 'ಜ್ಞಾನ' ದೃಷ್ಟಿ ಎಂಬ ಅರ್ಥಪಡೆದ 
ಸಮಯದಲ್ಲಿ "ಅಕ್ಷಣ್ಣಾನ್‌,' "ಅಕ್ಷಣ್ಣಂತಃ” ಸ್ತೋತ್ರಾರ್ಹರಾದಾಗ “ಅಕ್ಷ'ದ ಆಟ ತಿರಸ್ಕಾರಕ್ಕೆ 
ಪಾತ್ರವಾದ ಪರಿಸರವು, 'ಅಕ್ಷ' ಪಂಥದ ವಿರೋಧಿಗಳದಿರಬೇಕು. ವರುಣನ ಅಕ್ಷ: 
ವನಸ್ತೋಪ; ವಿಷ್ಣುವಿನ ಪದ್ಮ-ಅಕ್ಕ : ಪರಮಪದ ಪೂಜಾರ್ಹವಿದ್ದಾಗಲೆ “ಶಿಶ್ನ- 
ದೇವಾಃ” ಎಂಬ ವರ್ಗವೂ ಇದ್ದೀತೆಂಬುದು ಅತ್ಯಂತ ಸುಸಂಗತವೂ ಸುಸಂಬದ್ಧವೂ 
ಆದ ಘಟನೆಯಾಗಿದೆ. ಆದರೆ, ಈ ಕಾರಣದಿಂದಾಗಿಯೆ ಶಿಶ್ನ ದೇವರನ್ನು ಕೊಲ್ಲಲು 
ಇಂದ್ರನಿಗೆ ಬೇಡಿಕೊಂಡದ್ದು ಮೇಲ್ರೋರಿಕೆಯ ಮಾತು ಇರಲಾರದೇ ಎಂಬ ಸಂಶಯ 
ಹುಟ್ಟುವಂತಿದೆ. ಯಗ್ಳೇದ ಕಾಲದ 'ಅಕ್ಷ' ಪೂಜಕರಲ್ಲಿ ಸನ್ಮಾನ್ಯರು, ಗೌರವಸ್ಥರು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೦ 


ಎಂಬವರು ಯಾರೂ ಇರಲಾರರು ಎಂಬ ಹಾಗಿನ ಗಹಿಕೆಯಾಗುವುದಲ್ಲಿ ಈ ಶಿಶ್ನದೇವರ 
ವಿಚಾರ ಹಾಕಿರುವ ಈ ಶಕ್ಕತೆಯಿದೆ. ಈ ಬಗೆಯಲ್ಲಿ ಸಂಹಿತಾ ಸಂಕಲನದ ಅದ್ಭುತ 
ಮೋಡಿಕಾರಿಗೆ ಇನ್ನೂ ಒಂದು ನಿದರ್ಶನ: ಮಹರ್ಷಿ ವಸಿಷ್ಠನ "ಶಿಪಿವಿಷ್ಠ' ರೂಪದಲ್ಲಿ 
ಎಷ್ಟು-ದರ್ಶನದ ಬಗೆಗಿನ ಆರ್ತ ಪ್ರಾರ್ಥನೆ.” ಈ ದೃಷ್ಟಿಯಿಂದ ಅಕ್ಷಕ್ತೀಡೆಯು 
ತುಂಬಾ ಪ್ರಾಚೀನವಾದುದು ಮತ್ತು ಅದಕ್ಕೆ ದುರ್ವ್ಯಸನ ಪಟ್ಟವಿದೆ ಎಂಬುದು ಗಮನಾರ್ಹ. 
ವಿವರಗಳಿಗೆ ನೋಡಿ: ಶಂಬಾ ಜೋಶಿ ೧೯೯೯ 

ಸಂಪುಟ. ೪ ಪುಟ. ೩೮೮, ೩೮೯, ೩೯೩ ೪೦೨-೪೦೩ 

ಯುಗಯಾತ್ರೀ ಭಾರತೀಯ ಸಂಸ್ಥ ತಿ ೧೯೭೧ ಸಂಪುಟ. ೨ ಪುಟ. ೨೨೫ 

ಚಕಕೋಡಿ ಶಸ್ತರಶಾಸಿ ೧೯೬೭ ಮನುಸ್ಮೃತಿ ೨-೧೭೯ 


೧೧. ಅಕ್ಷಸೂತ್ರ 

ಪರಶುಫಳಾಕ್ಷಸೂತ್ರವರದೋಚಿತಚಿಹ್ನಚತುರ್ಭುಜ೦ (ಆದಿಪುರಾಣ ೧-೮) 

ಅಕ್ಷವೆಂಬ ಶಬ್ದಕ್ಕೆ ಅಚ್ಚು, ನೆಲ್ಲಿಯ ಮರ, ರುದ್ರಾಕ್ಷ, ಶಕಟ ಬಂಡಿ ಮೊದಲಾದ 
ಅರ್ಥಗಳಿವೆ. ಅಕ್ಷಮಾಲೆಯೆಂದರೆ ಜಪಮಾಲೆ, ರುದ್ರಾಕ್ಷಿಯಿಂದ ಸುತ್ತಿಸಿದ ಮಾಲೆಯನ್ನು 
ಅಕ್ಬಸೂತ್ರವೆಂದು ಕರೆಯುತ್ತಾರೆ. 

ಧ್ಯಾನ ಸಮಯದಲ್ಲಿ ಜಪಸರವನ್ನು ಹಿಡಿದುಕೊ೦ಡು ಜಪಿಸುವುದು ಬಹುತೇಕ 
ಎಲ್ಲಾ ಮತಗಳಲ್ಲಿಯೂ ಕಾಣಿಸಿಕೊಂಡಿದೆ. ಜಪಮಾಲೆಯಿ೦ದ ಎರಡು ಉಪಯೋಗ; 

೧) ಧ್ಯಾನವನ್ನು ಏಕಾಗ್ರಗೊಳಿಸುವುದಕ್ಕೆ ಜಪಮಾಲೆಯು ಅವಶ್ಯಕ ಇದರಿಂದ 
ಚಿತ್ತ ಸ್ಥಿತಿಯೂ ಚಂಚಲವಾಗುವುದಿಲ್ಲ. ೨) ಜಪಮಾಲೆಯಲ್ಲಿ ಇರುವ ಜಪಮಣಿಗಳು 
ಸಂಖ್ಯಾ ಸೂಚಕಗಳು ಕೂಡ ಹೌದು. ರುದ್ರನನ್ನು ೧೦೮ ಬಾರಿ ಸ್ತುತಿಸಬೇಕೆಂದಿದ್ದರೆ 
೧೦೮ ಮಣಿಗಳಿರುವ ಜಪಮಾಲೆಯ ಬಕ ಮಣಿಗಳನ್ನು ಮುಟ್ಟುತ್ತಾ 
ಹೋಗಬಹುದು. ವಿಶೇಷವಾಗಿ ಕೆಲವು ಮಂತ್ರಗಳಿಗೆ ಮತ್ತು ಸೋತ್ರಗಳಿಗೆ ಸಂಖ್ಯಾ 
ಮಿತಿ ಇವೆ. ಉದಾ: ಗಾಯತ್ರಿ ಜಪಕ್ಕೆ ೧೧, ೧೦೮ ಇತ್ಯಾದಿ. 


೧೨. ಅಕ್ಟೋಹಿಣಿ 
ಬಲದೇವಾದಿಗಳಾದಾಗದೊದೆಯಲೈೇಕಾದಶಾಕ್ಷೋಹಿಣೀ ಬಲ ಲಕ್ಷೀಪತಿಯಂ..... 
(ಸಾಹಸ ಭೀಮ Po ೮೩೯ 
ವಿಛೇ | ಕೂಡದು. ಒದೆಯಕೂಡದು ಹನ್ನೊಂದಕ್ಗ್‌ಹಿಣೀ ಸೈನ್ಯಾಧಿಪತಿಯಾದ 
ರಾಜನನ್ನು ಅವಮಾನಗೊಳಿಸಬೇಡ ಎಂಬುದಾಗಿ ee ಮೊದಲಾದವರೆಲ್ಲ 
ಹೇಳುತ್ತಿದ್ದ. ಸಂದರ್ಭವಿದು. ಕೌರವರದು ಹನ್ನೊಂದು ಅಕೌಹೀಕೀ ಬಲ, ಪಾಂಡವರದು 
ಏಳು ಅಕೌಹೀರೇ ಬಲ ಆದರೂ ಪಾಂಡವರಿಗೇ ಗೆಲುವು. ಒಂದು ಅಕ್ಲೌಹೀಕೀ 
ಬಲವೆಂದರೆ ೨೧.೮೭೦ ಗಜ - ಅಷ್ಟೇ ಸಂಖ್ಯೆಯಲ್ಲಿ ರಥಗಳು ಇದಕ್ಕೆ ಮೂರರಷ್ಟು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೧ 


ಕುದುರೆಗಳು, ಐದರಷ್ಟು ಕಾಲಾಳುಗಳಿರುವ ಪಡೆ ಅಂದರೆ ೨೧.೮೭೦ ಆನೆಗಳು; 
೨೧,೮೭೦ ರಥ, ೬೫,೬೧೦ ಕುದುರೆಗಳು ೧,೦೯,೩೫೦ ಕಾಲಾಳುಗಳು ಆಗುತ್ತವೆ. 
ಅಕ್ಷೋಹಿಣಿ ಬಲ ಸೈನಿಕರ ಸಂಖ್ಯೆ ರಥಸಂಖ್ಯೆ, ಆನೆ, ಕುದುರೆಗಳ ಸಂಖ್ಯೆಯನ್ನು 
ಸೂಚಿಸುತ್ತವೆ ಮತ್ತು ಇದರ ಆಧಾರದ ಮೇಲೆ ರಾಜನ ಶಕ್ತಿ ನಿರ್ಣೀತವಾಗುತ್ತದೆ. 
ವಿವರಗಳಿಗೆ ನೋಡಿ: ಮರಿಯಪ್ಪ ಭಟ್ಟ ಎಂ. ೧೯೬೯ ಕಿಟ್ಟೆಲ್‌ರ ಕನ್ನಡ-ಇಂಗ್ಲಿಷ್‌ ನಿಘಂಟು ಪುಟ. 6. 


೧೩. ಅಗುಂದಲೆ 

ಡೈ ಮೂಲೋಕಕ್ಕೆ ಪೆಂಪಿಂದಗುಂದಲೆಯಾಗಿರ್ದುದು ದೇವದಂಪತಿ ರತ 
ಶ್ರೀಸುಂದರಂ ಮಂದರ (ಆದಿಪುರಾಣ ೧-೫೦) 

ಅಗುಂದಲೆಯೆಂದರೆ ಅತಿಶಯ 

ಅಗುರ್ವು ಎಂದರೂ ಅತಿಶಯವೇ. ಆದರೆ ಕರ್ಣಾಟಕ ಕಾದಂಬರಿಯಲ್ಲಿ... 


ತೀವ್ರತೆ, ಭಯಂಕರತೆಯನ್ನು ಹೇಳುವಲ್ಲಿ ವಿಶೇಷಣವಾಗಿ ಈ ಶಬ್ದ ಬಳಕೆಯಾಗುತ್ತದೆ. 
ಅಗುಂದಲೆಯೆಂಬ ಪ್ರಯೋಗವು ತುಂಬಾ ವಿಶಿಷ್ಟವಾಗಿದೆ. 

ಏವರಗಳಿಗೆ ನೋಡಿ: ಅತಿಶಯ ಡಾ. ಟಿ.ವಿ.ವೆಂಕಟಾಚಲಶಾಸ್ಥೀ ೧೯೯೯ 

ಶ್ರೀವತ್ಸ ನಿಘಂಟು ಪುಟ. "೧೫, ೧೬. 


೧೪. ಅಗುರುಲಘುತ್ತ ಗುಣ 

ಯಾವ ಶಕ್ತಿಯ ಕಾರಣದಿಂದ ದ್ರವ್ಯದ ದ್ರವ್ಯತ್ತವು ಯಾವತ್ತೂ ಉಳಿಯುತ್ತದೆ. 
ಎಂದರೆ ೧) ಒಂದು ದ್ರವ್ಯವು ಇನ್ನೊಂದು ದವ್ಯರೂಪವಾಗುವುದಿಲ್ಲ ೨) ಒಂದು 
ಗುಣವು ಇನ್ನೊಂದು ಗುಣ ರೂಪವಾಗುವುದಿಲ್ಲ ೩) ದ್ರವ್ಯದಲ್ಲಿರುವ ರೂಪ ಅನ೦ತ 
ಗುಣಗಳು ಚದುರಿ ಭಿನ್ನ ಭಿನ್ನವಾಗುವುದಿಲ್ಲ. ಆ ಶಕ್ತಿಯನ್ನು ಅಗುರುಲಘುತ್ತಗುಣವೆಂದು 
ಹೇಳುತ್ತಾರೆ. ಅ-ಇಲ್ಲ, ಗುರು - ದೊಡ್ಡದು (ಹಿರಿದು), ಲಘು = ಚಿಕ್ಕದು (ಕಿರಿದು) 
ಎಂದರೆ ಪ್ರತಿಯೊಂದು ದ್ರವ್ಯವು ತನ್ನಲ್ಲಿ ಪರಿಪೂರ್ಣವಿದೆ. ಎಂದರೆ ದ್ರವ್ಯವು ಎಷ್ಟಿದೆ 
ಅಷ್ಟೇ ಮತ್ತು ಹಾಗೆಯೇ ಯಾವತ್ತೂ ಉಳಿಯುತ್ತದೆ. ಇನ್ನೊಂದು ದ್ರವ್ಯದಲ್ಲಿ ಕೂಡಿ 
ಕೊಂಡು ದೊಡ್ಡದು ಅಥವಾ ಗುಣಗಳು ಚದುರಿ ಹೋಗಿ ಚಿಕ್ಕದೂ ಆಗುವುದಿಲ್ಲ. 

ಅಗುರುಲಘುತ್ವ ಗುಣವನ್ನು ಮನ್ನಿಸದೆ ಹೋದರೆ ದ್ರವ್ಯ-ಗುಣ-ಪರ್ಯಾಯಗಳ 
ನಾಶವಾಗುವ ಪ್ರಸಂಗವು ಬಂದು ಬಿಡುವುದು. 


೧೫. ಅಗ್ಗಳ 
ನೆಗಬ?ವೆತ್ತ ಪತಿಭಕ್ಕಿಯ ಮೈಮೆಯ ಮಾನಸಿಕ್ಕೆಯಗ್ಗಲದ ಪೊಗಟ* ತನ್ನದನೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೨ 


ಪೆಂಪು ಮನೋಹರಿಗಲ್ಲದಕ್ಕುಮೇ ॥ 
(ಕೆ.ಎಲ್‌.ನರಸಿ೦ಹಶಾಸ್ತಿ ೨೦೦೯ ಆದಿಪುರಾಣ ೧-೭೨) 
“ಮಾನಸಿಕ್ಕೆಯ ಅಗ್ಗಳದ ಹೊಗಳ್ಳೆ ತನ್ನದೆನೆ ಪೆಂಪು ಮನೋಹರಿಗೆ” ಎಂದು 
ಪಂಪ ವರ್ಣಿಸುತ್ತಾನೆ. ಅಗ್ಗಲವೆಂದರೆ ಅಗ್ಗಳ. ಅಗ್ಗಳವೆ೦ದರೆ ಅತಿಶಯ; ಅಧಿಕವೆಂಬ 
ಅರ್ಥವೂ ಇದೆಯೆಂಬುದು ಗಮನಾರ್ಹ. 
“ಅಗ್ಗಲಿಸಿದ ಮದದಿ೦ ನಾಲಗೆ ಕುಲಮಂ ತುಬ್ಬುವವೋಲ್‌.” ಎಂಬ ದ್ರೋಣನ 
ಮಾತನ್ನು ನೆನಪಿಸಿಕೊಳ್ಳಬಹುದು. (ಪಂಪಭಾರತ) ಹೆಚ್ಚುಗಾರಿಕೆ, ಅತಿಶಯವಾದುದನ್ನು 
ಅಗ್ಗಳವೆಂದು ಕರೆಯುವುದು ರೂಢಿ. 


೧೬. ಅಗ್ನಿಸಾಕ್ಸಿ 

ಪಸೆಯೊಳ್‌ ಪಸುರ್ವಂದರೊಳ । 

ಗ್ನಿಸಾಕ್ಷಿಯೊಳ್‌ ಕೊಂಡ ಪಾಂಡುಪತಿಯಿರೆ ದೋಷಾ ॥ 

ವಸಥರ್‌ ಪಾದರದಿಂ ಜನಿ / 

ಯಿಸಿದರ್‌ ಪಾಂಡವರೊಳಲ್ಲದೆಮ್ದೊಳಮುಂಟೇ ॥ 

(ಸಾಹಸ ಭೀಮ ವಿಜಯ ೩-೩೮) 

ಮದುವೆಯ ಸಂದರ್ಭದ ಆಗ್ಲಿಸಾಕ್ಷಿ ಇವುಗಳ ಕುರಿತು ಮೇಲಿನ ಪದ್ಯ ವಿವರಿಸುತ್ತದೆ. 
ಅಗ್ನಿಸಾಕ್ಷಿಯು ಆಚರಣೆಯನ್ನು ಸೂಚಿಸುತ್ತದೆ. ಹೋಮಾಗಿಗೆ ಕೈಹಿಡಿದು ಗಂಡ 
ಹೆಂಡಿರು ಸುತ್ತು ಬಂದು ಗಂಡ ಪರಸ್ಪರ “ಧರ್ಮೇಚ ಅರ್ಥೇಚ. ಕಾಮೇಚ ನಾತಿ 
ಚರಾಮಿ” ಎಂದು ಹೇಳುತ್ತಾರೆ. ಧರ್ಮ ಅರ್ಥ ಕಾಮದಲ್ಲಿ ಪರಸ್ಪರ ಜೊತೆಯಾಗಿ 
ಅನುಸರಿಸುತ್ತೇವೆ ಎಂದು ದಂಪತಿಗಳು ಹೇಳುತ್ತಾರೆ. 

ಅವು ದಾಂಪತ್ಯಜೀವನಕ್ಕೆ ಅಡಿಯಿರಿಸುವಾಗ ಕೈಗೊಳ್ಳುವ ಈ ಪ್ರತಿಜ್ಞೆಗೆ ಅಗ್ನಿಯು 
ಸಾಕ್ಷಿಯಾಗುತ್ತದೆ. ಎರಡನೆಯದಾಗಿ ಪಾಂಡವರು ಹಾದರದಿ೦ದ ಹುಟ್ಟಿದವರು ಎಂಬ 
ಅಂಶ. ಅವಕ್ಕೆ ಕಾರಣವಿದೆ. ಒಂದು ದಿನ ಕುಂತಿಭೋಜನು ಇಲ್ಲದಿರುವ ಸಂದರ್ಭದಲ್ಲಿ 
ದೂರ್ವಾಸ ಮುನಿಯು ಕುಂತಿ ಭೋಜನ ಮನೆಗೆ ಬರುತ್ತಾನೆ. ಬಾಲಕಿಯಾದ 
ಕುಂತಿಯು ಅವನ ಸೇವೆ ಮಾಡುತ್ತಾಳೆ. ಆ ಸಂದರ್ಭದಲ್ಲಿ ಅವಳಿಗೆ ದೂರ್ವಾಸನು 
ಮಂತ್ರೋಪದೇಶ ನೀಡುತ್ತಾನೆ. 

ರಹಸ್ಯ ಮಂತ್ರದೀಕ್ಷೆಯಿ೦ದ ಕುಂತಿಗೆ ಅನುಕ್ರಮವಾಗಿ ಯಮನಿಂದ ಧರ್ಮರಾಯ; 
ವಾಯುವಿನಿಂದ - ಭೀಮ; ದೇವೇಂದ್ರನಿಂದ ಅರ್ಜುನ; ಅಶ್ವಿನೀ ಕುಮಾರರಿಂದ 
ನಕುಲ ಸಹದೇವರು ಹುಟ್ಟುತ್ತಾರೆ. ರನ್ನನ ಸಾಹಸಭೀಮ ವಿಜಯದಲ್ಲಿ ಕೌರವನು 
ಪಾಂಡವರು ಹಾದರಕ್ಕೆ ಹುಟ್ಟಿದರು ಎಂದು ಹೇಳುತ್ತಾನೆ ಹಾಗೂ ಕ್ಷತ್ರಿಯ ಧರ್ಮಕ್ಕೆ 
ಅದು ವಿರೋಧವೆಂದು ಪ್ರತಿ ಪಾದಿಸುತ್ತಾನೆ. 

ಗೃಹ್ಯಸೂತ್ರವು ಸಂಸ್ಕಾರಗಳನ್ನು ವಿವರಿಸುವಾಗ ವಿವಾಹವು ಎಲ್ಲ ಸಂಸ್ಕಾರಗಳಿಗೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೩ 


ಮೂಲವೆಂದು ಹೇಳುತ್ತದೆ. ಯಾಕೆಂದರೆ ಎಲ್ಲ ಆಚಾರ ನಿಯಮಗಳು ಯಜ್ಞ 
ಯಾಗಗಳು ಗೃಹಸ್ಥನ ಸುತ್ತ ಹೆಣೆದುಕೊಂಡಿವೆ. 

೧. ವಾಗ್ದಾನ ೨. ವರನ ಸಮ್ಮತಿ ೩. ಕನ್ಯಾದಾನ ೪. ವಿವಾಹ ಹೋಮ 
೫. ಪಾಣಿಗ್ರಹಣ ೬. ಹೃದಯ ಸ್ಪರ್ಶ ೭. ಸಪ್ತಪದಿ ೮. ಸ್ಥಿರತೆಯ ಸೂಚಕವಾಗಿ 
ಬಂಡೆಯೇರುವುದು ೯. ಸೂರ್ಯದರ್ಶನ ೧೦. ಧುವದರ್ಶನ ೧೧. ಸಂಯಮದ 
ಮೂರು ರಾತ್ರಿಗಳು ೧೨. ಚತುರ್ಥಿಕರ್ಮ 

ನಿಶ್ಚಿತಾರ್ಥ-ಸಾಂಕೇತಿಕ ವಿಧಿ, ವಾಗ್ದಾನ ಒಂದು ಒಪ್ಪಂದ. ವರವರಣವು ವರನನ್ನು 
ಆರಿಸಲಾಗಿದೆಯೆಂದು ಸೂಚಿಸುತ್ತದೆ. ಕನ್ಯಾದಾನದಲ್ಲಿ ವಧು ಅಗ್ನಿಸಾಕ್ಷಿಯಾಗಿ ವರನಿಗೆ 
ಒಪ್ಪಿಸಲಾಗುತ್ತದೆ. ಹೋಮಕ್ಕೆ ಸುತ್ತು ಬರುವುದು (ಅಗ್ನಿಸಾಕ್ಟಿ. ವಧೂವರರನ್ನು 
ಒಂದು ಕೂಡಿಸುವ ಸಂಕೇತ, ಕೈ ಹಿಡಿಯುವುದು ಪರಿಗ್ರಹವನ್ನು ಸೂಚಿಸುತ್ತದೆ. 
ಸಪ್ತಪದಿಯಲ್ಲಿ ಮೊದಲ ಹೆಜ್ಜೆ ರಸದ ಸೂಚಕ ಎರಡನೆಯದು ಸವಿ. ಮೂರನೆಯದು 
ಧನವೃದ್ಧಿ ನಾಲ್ಕನೆಯದು ಸೌಲಭ್ಯ ಐದನೆಯದು ಗೋಸಂಪತ್ತು, ಆರನೆಯದು 
ಯತುಮಾನ, ಳನು ಪರಸ್ಪರ ಅನುರಕ್ತರಾಗುವುದನ್ನು ಸೂಚಿಸುತ್ತದೆ. 

ವಿವಾಹದ ಅನಂತರ ಸ್ಮಾರ್ತ ಅಗ್ನಿ ಸ್ಥಾಪನೆಯ ಎಷಯವನ್ನು ದೇವಲನು 
ಹೇಳುತ್ತಾನೆ. 


೧೭. ಅಗ್ನಿಹೋತ್ರ 

ವನದೇವೀಪ್ರಾಸಾದಮಿ 

ದೆನಿಪಗಕುಳದೊಳ್‌ ಕಪೋತಸಂಹತಿ ನೆಗೆದ 

ತೆನಿಪುವು ಧರ್ಮಪತಾಕೆಗ 

ಳೆನಿಸಿದ ಮುನಿಪಾಗ್ನಿಧೂಮತತಿ ತದ್ದಿನದೊಳ್‌ 

(ಕರ್ಣಾಟಕ ಕಾದಂಬರಿ ೧-೩೧) 

ಹೋತಾರದಿಂದ ಹೋತೃಬಂದಿದೆ. ಹೋತ್ಕ ಎಂದರೆ ಸಮರ್ಪಿಸುವವನು 
ಎಂದರ್ಥ. ಅಗ್ನಿಹೋತ್ರವೆಂದರೆ ಅಗ್ನಿಯನ್ನು ಉದ್ದೇಶಿಸಿ ಮಾಡುವ ಹೋಮ. ಅಗ್ನಿಗೆ 
ಚರು, ತುಪ್ಪ ಮುಂತಾದವುಗಳನ್ನು ಹೋಮದ ಸಂದರ್ಭದಲ್ಲಿ ಅರ್ಪಿಸುವ ಅಧಿಕಾರ 
ವಿರುವುದು ಅಗ್ನಿಹೋತೃವಿಗೆ ಮಾತ್ರ. ಆದುದರಿಂದ ಅವನು ಯಾಗದ ಎದುರು 
ಭಾಗದಲ್ಲಿ ಕುಳಿತಿರುತ್ತಾನೆ. ಹೋಮದ ಸಂದರ್ಭದಲ್ಲಿ ಯಕ್ಕುಗಳನ್ನು ಹಾಡುವ 
ಯಗ್ದೇದಿಗಳು (ಯತ್ತಿಜರು) ಹೋಮದ ಬಲಭಾಗದಲ್ಲಿಯೂ, ಟಕಗಳು 
ಹೋಮದ ಎಡಭಾಗದಲ್ಲಿಯೂ ಕುಳಿತಿರುತ್ತಾರೆ. ಅಗಿ ಹೋತ, ೈವೇ ಯಜ್ಞಕ್ಕೆ ಸ ಸಂಪೂರ್ಣ 
ಅಧಿಕಾರಿಯಾಗಿರುತ್ತಾನೆ. ಯಜುರ್ವೇದದಲ್ಲಿ ಜಿಕ ಹಣ ಜನನ ಸ್ಮ ಚೌಕರ್ಜುಸ। 
ಅಗ್ನಿಷ್ಟೋಮ, ಅಗಿ ಶಯನ, ಕಾಮೇಷ್ಠಿ ವಾಜಪೇಯಿ, ಸೌತ್ರವ್ಮಣಿ, ರಾಜಸೂಯ, 
ಅಶ್ವಮೇಧ ಇವೇ ಪರಕಾರ ಯಜ್ಞ ಏಧಿಗಳಿವೆ. ಹಾಗೆಯೇ ಗಾಯನ ಮಾಡದೇ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೪ 


ಪಠಿಸುವ ಸ್ತುತಿಗೆ ಶಾಸ್ತ್ರವನ್ನು ತ್ತಾರೆ. ಗಾಯನದಿಂದ ಪಠಿಸುವ ಸ್ತುತಿಗೆ ಸೋತ್ರವೆನ್ನು ತ್ತಾರೆ. 
ಆದರೆ ಮನುವು ಬೇರೆ ಭೀತಿ. ಹೇಳುತ್ತಾನೆ. 

ಸ್ತ್ರೀಯರಿಗೆ ವಿವಾಹವು ಮಂತ್ರಸಹಿತವು. ಅದು ವೈದಿಕ ಸಂಸ್ಕಾರವು. ಪುರುಷನಿಗೆ 
ಉಪನಯನದ ಬಳಿಕ ಗುರುಕುಲವಾಸದಂತೆ ಸ್ತ್ರೀಗೆ ಪತಿಕುಲವಾಸವು. ಗೃಹಕೃತ್ಯವೇ 
ಅಗ್ನಿಕಾರ್ಯವು. ಬೇರೆಯಿಲ್ಲ. 

ಅಂದರೆ ಸ್ತ್ರೀಯು ಪ್ರತ್ಯೇಕ ಅಗ್ನಿಕಾರ್ಯ ಮಾಡಬೇಕಾಗಿಲ್ಲವೆಂದಾಯಿತು. ಮತ್ತು 
ಸ್ತ್ರೀಯರ ಅಧಿಕಾರವನ್ನು ಮನುಸ್ಮತಿಯು ಮೊಟಕುಗೊಳಿಸುತ್ತದೆ. ಮನು ಮತ್ತೊಂದು 
ಅಭಿಪ್ರಾಯ ನೀಡಿದ್ದಾನೆ: 

ದೇವಯಜ್ಞವೆಂದರೆ ದೇವತೆಗಳಿಗೆ ಅಗ್ನಿಯ ಮೂಲಕ ಆಹುತಿಯನ್ನು ಅರ್ಪಿಸು 
ವುದು. ಪಶು-ಪಕ್ಷಿ-ಮಾನವರಿಗೆ ಆಹಾರ ನೀಡುವುದು ಭೂತಯಜ್ಞ ಅತಿಥಿಗಳನ್ನು 
ಬರಮಾಡಿಕೊಂಡು ಸತ್ವರಿಸುವುದು ನೃಯಜ್ಞ ಇಲ್ಲಿ ಯಜ್ಞಗಳಿರುವ ಭಿನ್ನತೆಗಳು 
ಗಮನಾರ್ಹ. 

ಅಶೋಕನು ಧರಸಾಮ್ರಾಟನೆನಿಸಿ, ಅಜರಾಮರ ಕೀರ್ತಿಭಾಗಿಯಾಗಿದ್ದಾನೆ. ಆತನ 
ಧರ್ನರಾಜ್ಯವು ಕೊನೆಗೊಂಡಿತು. ಪರಕೀಯರ ಧಾಳಿಗಳು ಹೆಚ್ಚಾದವು. ಬೌದ್ದಧರ್ನದ 
ಅಹಿಂಸಾತತ್ವ ಮತ್ತು ವಿರಕ್ತಿಮಾರ್ಗ ಇವೆರಡೂ ಭಾರತೀಯ ಸಮಾಜದೊಳಗಿನ 
ಪೌರುಷ ವೃತ್ತಿಯನ್ನು ದುರ್ಬಲಗೊಳಿಸಿದ್ದಾಗಿ ಬಗೆಯಲಾಯಿತು. ಆ ಬಳಿಕ ಮತ್ತೆ 
ಯಜ್ಯ-ಸಂಪ್ರದಾಯವು ತಲೆಯೆತ್ತಿ ವಿಜಿಗೀಷುವೃತ್ತಿಯ ರಾಜರ ಬೆಂಬಲವನ್ನು ಪಡೆದಿತು. 
ಸಾತಕರ್ಣಿಗಳು, ಗುಪ್ತರು, ವಾಕಾಟಕರು, ಕದಂಬರು, ವಾತಾಪಿ ಚಾಲುಕ್ಕರು ಯಜ್ಞಗಳನ್ನು 
ಜರುಗಿಸಿದ್ದು ಸುಪ್ರಸಿ ಸಿದ್ಧವಿದೆ ಬೌದ್ಧ- ಓನಧರ್ಯಗಳು ಎಂದಿನಿಂದಲೂ ಯಜ್ಞಸಂಪದಾಯಕ್ಕೆ 
ವಿರೋಧಿಸುತ್ತಲೇ ಇದ್ದುವು. 

ಪೂರ್ವಮೀಮಾಂಸೆಯು ಷಡ್ಬರ್ಶನಗಳಲ್ಲಿ ಒಂದು. ಇದು "ಯಜ್ಞಪಾ ಾಧ್ಯಾನ್ಯತೆ' 
ಯನ್ನು ಸ್ಥಾಪಿಸುತ್ತದೆ. ಉತ್ತರ Se ಉಪನಿಷತ್‌ ತತ್ತದ. ಹ 
'ಜ್ಞಾನ 'ಮೀಮಾಂಸೆ'ಯನ್ನು ಪ್ರಸ್ತಾಪಿಸುತ್ತದೆ. 

ಯಗ್ಸೇದದಲ್ಲಿ "ಅನ್ಯವತಿ'ಗಳ ಉಲ್ಲೇಖವಿದೆ. ಯಾಜಕ ಸಂಪ್ರದಾಯ ಮತ್ತು 
ಅನ್ಯವ್ರತ ನೋಂಪಿಗಳ ಸಂಪದಾಯ, ಇವೆರಡರಲ್ಲಿ ಸಂಘರ್ಷವು ಇದ್ದಿತೆಂದು ಊಹಿಸಲು 
ಅವಕಾಶವಿದೆಯೆಂದು ಶಂಬಾ ಊಹಿಸುತ್ತಾರೆ. ಯಜ್ಞದ ದಿವ್ಯತೆಯ ಕುರಿತು ಅವರೇ 
ಹೇಳುತ್ತಾರೆ. 

ಚಂದ್ರ ಮತ್ತು ಸೋಮಗಳು ಸಮಾನಾರ್ಥಕ ಪದಗಳಲ್ಲ. ಸೋಮವು ಒಂದು 
ಬಳ್ಳಿಯ ರಸ. ಚಂದ್ರನು ಓಷಧೀಶ. ಯಗ್ವೇದದಲ್ಲಿ ಇವೆರಡರ ಸಾಹಸಚರ್ಯವು 
ಕಾಣತೊಡಗುತ್ತದೆ. ಬರುಬರುತ್ತ ಸೋಮ ಅದೃಶ್ಯವಾಗಿ ಅದು ಚ೦ದ್ರನಲ್ಲಿ ಆಶ್ರಯ 
ಹೊಂದುತ್ತದೆ. ಚಂದನ ಪರ್ಕಾಯ ನಾಮ ಸೋಮ ಆಗುತ್ತದೆ. ಚೆಂದವಾರ, ಸೋಮವಾರ 
ಆಗುತ್ತದೆ. ಚಂದ್ರನು ಸುಧಾಂಶು; ಅಮೃತ-ಕಲಾನಿಧಿ; ಒಂದೊಂದು ಕಲೆಯನ್ನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೫ 


ದೇವತೆಗಳು ಪಾನಮಾಡುತ್ತಾರೆ. ಬ್ರಾಹ್ಮಣಗಳ ರಚನಾಕಾಲದ ಸುಮಾರಿಗೆ ಸೋಮವಲ್ಲಿ 
ದುರ್ಮಿಳವಾಗುತ್ತದೆ. ಉದಾತ್ತೀಕರಣದಲ್ಲಿ ಯಜ್ಞವು ಒಂದು ದಿವ್ಯ ವಿಚಾರವಾಗುತ್ತದೆ. 
ಸೋಮವು ದಿವಂಗತವಾಗಿ ಚ೦ದ್ರಲೋಕಕ್ಕೆ ಹೋಗುತ್ತದೆ. 
ಅಗ್ನಿಹೋತ್ರಿಯೆಂದರೆ ಯಾರು ಎಂಬುದನ್ನು ಶಂಬಾ ಹೀಗೆ ವಿವರಿಸಿದ್ದಾರೆ: 
ಶುದ್ಧವೈದಿಕ ಮಾರ್ಗ ಯತಿಪಂಥಕ್ಕೆ ವಿರೋಧಿಯಾಗಿದೆ ಕಾರಣವೆಂದರೆ ಯಜ್ಞ 
ಸಂಸ್ಥೆ ವೈದಿಕ ಮಾರ್ಗದ ತಳಹಾದಿಯಾಗಿದೆ ಮತ್ತು ಅಗ್ನಿ ಹೋತ್ರಿಯಾದವನು 
ಗೃಹಸ್ಥಾಶ್ರಮಿಯಾಗಿರಲೇಬೇಕಾಗುತ್ತದೆ. ಪೂರ್ವಮೀಮಾಂಸೆ ನಿಷ್ಠುರ ವೈದಿಕ 
ಮತಾನುಯಾಯಿಯಾಗಿದ್ದು ಸನ್ಯಾಸಪಂಥಕ್ಕೆ ವಿರುದ್ಧವಾಗಿದೆ. ಯಗ್ಗೇದ, ಯಜುರ್ವೇದ, 
ಸಾಮವೇದ ಇವುಗಳ ನಂತರದ ಕಾಲದಲ್ಲಿ ಉಪನಿಷತ್ತು ಮುಂದೆ ಬಂದವು. 
ಉಪನಿಷತ್ತುಗಳಲ್ಲಿಯ ತತ್ವಜ್ಞಾನ ಬೇರೆ ದಿಕ್ಕಿಗೆ ಕವಲೊಡೆಯಿತು. ಉಪನಿಷತ್ತುಗಳು 
ಯತಿಪಂಥಕ್ಕೆ ಪೋಷಕವಾಗಿದೆ. ಈ ತತ್ವಜ್ಞಾನ ವೇದಗಳ ವೈಚಾರಿಕತೆಗಿಂತ ಭಿನ್ನವಾದದ್ದು. 
ವಿವರಗಳಿಗೆ ನೋಡಿ: ಚಿದಂಬರಾನಂದ ೧೯೭೭ ಖಗ್ಬೇದ ರಹಸ್ಯ 
ಶಂಬಾ ಜೋಶಿ ೧೯೯೯ ಸಂಪುಟ. ೧ ಪುಟ. ೧೯೯, ಸಂಪುಟ. ೩ 
ಹಾಲುಮತ ದರ್ಶನ ಪುಟ. ೪೬, ೪೭, ೭೭ ೯೯ 
ಚಿಕಕೋಡಿ ಈಶ್ವರಶಾಸ್ತಿ Td ಮನುಸ್ಮ ತಿ ೨-೬೭, ಹೀ ೬-೮-೮೧: ಒ ೧೨೨. ೨೮೫ 


೧೮. ಅಗ್ನಿಹೋತ್ರ ಶಾಲೆ 
ಜ್‌ ಬೀಡಿಂಗೆ ಪೋಗಲ್ವೇಳ್ದಗ್ಗಿಹೋತ್ರ ಶಾಲೆಗೆ ಎಂದು ದರ್ಭಶಯನ 
ತಳದೊಳೊಣಗಿ..... 
(ಪಂಪ ಭಾರತ ೧೩-೩೨ವ) 
ಅಗ್ನಿ ಹೋತ್ರವೆಂದರೆ ಯಜ್ಞ ಶಾಲೆ. ಅಗ್ನಿ ಕಾರ್ಯವನ್ನು ಮಾಡುವವನು ಅಗ್ನಿಹೋತ್ರಿ. 
ಇಲ್ಲಿ ಅಗ್ನಿ ಹೋತ್ರಕ್ಕೆ ಅಗ್ನಿ ಶಾಲೆಯೆಂಬ ಪ್ರತ್ಯೇಕ ಶಾಲೆಯಿರುವುದು ಗಮನಾರ್ಹ. 
ಯಾಗ ಖಾ ಪತ್ಯೇಕ ನಿರ್ಕಾಣವು ಅದರ ಪಾವಿತ್ವತೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ 
ಬಂದಿರಬೇಕು. ಎರಡನೆಯದಾಗಿ ವತಧಾರಿಗಳು ದರ್ಭೆಯ ಮೇಲೆ ಮಲಗುವುದು 
ಕೂಡಾ ಅಷ್ಟೇ ಗಮನಾರ್ಹ. ಅಗಿ ಹೋತ್ರ ಕಾರ ವು ವೈ ಕ ಸಂಸ್ಕೃತಿಯಿಂದ ಬಂದಿದೆ. 
ಅಗ್ನಿಶಾಲೆಯು ವಾಸ್ತುಶಿಲ್ಪಕ್ಕೂ Sopa ಅಗ್ನಿಕಾರ್ಯ ಪವಿತ್ರ 
ಸ ಅದಕ್ಕೆ "ಮೈಲಿಗೆಯಾಗಬಾರದು. ಅಗಿ ಕಾರ್ಯ ದಲ್ಲಿ ವಿಶಾಲ 
ಹೋಮಕುಂಡವು ಇರುತ್ತದೆ. ಆಗ್ನಿ ಕಾರದಲ್ಲಿ ಯಜಮಾನನು ಪೂರ್ವದಿಕ್ಕಿಗೆ ಕೂರುತ್ತಾನೆ. 
ಅಗ್ನಿಹೋತ್ರದಲ್ಲಿ ಬೇರೆ ಬೇರೆ ವಿಧಗಳಿರುತ್ತವೆ. ಅಗ್ನಿಕಾರ್ಯದಲ್ಲಿ ಗನ 
ಅರ್ಪಣೆಯಾಗಿರುತ್ತದೆ. ಅದಕ್ಕೆ ನೂರೆಂಟು ಕಾಯಿ ಗಂ ಇತ್ಯಾದಿ ಕರೆಯುವ 
ಕ್ರಮವಿದೆ. ಈಗ ಹೆಚ್ಚು ಪ್ರಚಲಿತವಿರುವುದು ಗಣಹೋಮ. ಹೋಮಗಳಲ್ಲಿ ಪ್ರಾಣಿಬಲಿ 
ಇರುತ್ತಿತ್ತು ಗೋಘ ವೆಂಬ ಪದವಿದೆ. ಗೋಘ್ನ ಎಂದರೆ ಗೋವಿನ ಊಟ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೬ 


ಯಜ್ಞಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಪ್ರಾಣಿ ಬಲಿ, ಮುಖ್ಯವಾಗಿ ಗೋ ಸಂಪತ್ತಿನ 
ನಾಶ ಜರುಗುತ್ತಿತ್ತು. ಆಗ ಅತಿಥಿಯನ್ನು ಗೋಘ್ನಾ ಎಂದರೆ ಗೋವಿನ ಊಟ 

ನೀಡಲ್ಪಡುವವನು ಎಂದೇ ಕರೆಯುತ್ತಿದ್ದರು. 
ವಿವರಗಳಿಗೆ ನೋಡಿ: ಆರ್‌.ಎಸ್‌. ಶರ್ಮ ೧೯೯೭ ಪ್ರಾಚೀನ ಭಾರತ ಪುಟ. ೭, ೮೭. 


೧೯. ಅಗ್ಬೀಧ್ರ 

ಬಹ್ಮಾದ್ವರ್ಯ್ಯಾಗ್ಗೀಧ........ ಪಂಪನ ಪ್ರಯೋಗ (ಪಂಪ ಭಾರತ ೬-೩೩ ವ) 

ಯಾಗದ ಬೆಂಕಿಯನ್ನು ಉರಿಯುವ ಹಾಗೆ ಮಾಡುವವನು ಎನ್ನುವ ಅರ್ಥದಲ್ಲಿ 
ಪಂಪ ಬರೆದಿದ್ದಾನೆ. ವಾಸ್ತವವಾಗಿ ಪಂಪನು ಇದನ್ನು ವಿವರಿಸುವಾಗ ಅನೇಕ 
ಸಾಂಸ್ಕೃತಿಕ ಎವರಣೆಗಳನ್ನು ನೀಡಿದ್ದಾನೆ. ಮಹಾವೈಭವದಿ೦ದ ಬನ್ನಿಮರದ ಪಕ್ಕದಲ್ಲಿ 
ಇದ್ದ ದಕ್ಷಿಣ ಶಾಲೆಯಲ್ಲಿ ಹಿರಣ್ಯದಾನ ಮಾಡಿ, ಜಗುಲಿಗಳ ಮೇಲೆ ಆಹವನೀಯ, 
ದಕ್ಷಿಣ, ಗಾರ್ಹಪತ್ಕಗಳೆಂಬ ಮೂರು ಕು೦ಡಗಳಲ್ಲಿ ಉತ್ತರ ಜಗಲಿಯಲ್ಲಿ ಅಗ್ನಿಸಂಧಾನ 
ಮಾಡಿದರು. ವ್ಯಾಸ, ಕಶ್ಯಪ, ವಿಶ್ವಾಮಿತ್ರ, ಭಾರದ್ವಾಜ, ಬ್ರಹ್ಮ ಅಧ್ದರು, ಅಗ್ನೀರ್ಧ, 
ಮೈತ್ರಾವರುಣ, ಅಗ್ನಿಪರಿಚಾರಕ, ಉದ್ಗಾತೃ, ನೇತ್ರ ಹೋತೃ, ಜಮದಗ್ನಿಗಳೇ ಮೊದಲಾದ 
ಖಯತ್ತಿಜರಿಂದ ಯಜ್ಞಮಾಡಲು ಹೇಳಿ ಎಂದು ಬರುತ್ತದೆ. ಇಲ್ಲಿ ಮೂರು ಅಗ್ನಿಕು೦ಡಗಳು, 
ಯತ್ತಿಜರ ವಿಷಯವು ಉಕ್ತವಾಗಿರುವುದು ಗಮನಾರ್ಹವಾಗಿದೆ. ಯಾಗಕ್ಕೂ 
ವೇದಗಳಿಗೂ ಸಂಬಂಧವಿದೆ. ಯಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ 
ವೇದಗಳು ಸಂಹಿತೆಗಳಾಗಿವೆ. ಸಂಹಿತ ಎಂದರೆ ಕಟ್ಟು. ನಾಲ್ಕು ವೇದಗಳು ಮಂತ್ರಗಳ 
ಕಟ್ಟು, ಯಗ್ಕೇದ ಯಕ್‌ ನಿಂದ ತುಂಬಿದೆ. ಯಕ್‌ ಧಾತುವಿನಿಂದ ಹುಟ್ಟಿದೆ. ಯಚ್‌ 
ಎಂದರೆ ದೇವರನ್ನು ಸ್ತುತಿಸು. ಯಗ್ವೇದದ ಮಂತ್ರಗಳನ್ನು ಹೋತ್ರವು ಯಜ್ಞದಲ್ಲಿ 
ವಿನಿಯೋಗ ಮಾಡುತ್ತಾನೆ. ಯಜ್ಞಗಳನ್ನು ಅದೃಢವಾದ ನೌಕೆಗಳಿದ್ದಂತೆ ಎಂದು 
ಹೇಳುತ್ತಾರೆ. ಛಾ೦ದೋಗ್ಯದಲ್ಲಿ ಶಾವಲುದ್ಗೀತವೆಂದು ಬರುತ್ತದೆ. ಅದರಲ್ಲಿ ಯತ್ತಿಜರನ್ನು 
ನಾಯಿಗೆ ಹೋಲಿಸಲಾಗಿದೆ. 

ಈ ವಿಚಾರ ಪಾರಸಿ ಭಾಷೆಯಲ್ಲಿಯೂ ಬಂದಿದೆ: 

ಪಾರಸಿಯಲ್ಲಿ ಅಗ್ನಿಯನ್ನು ನೋಡುವ ಖುತ್ತಿಜ ಅಗ್ನೀರ್ಧನಿಗೆ ಪ್ರತಿಯಾಗಿ 
ಅ೦ತರವೆಕ್ತ, ಯಜ್ಞಾಗ್ನಿಯ ಮೇಲೆ ಸದಾ ಕಟ್ಟಿರುವವನು ಇದ್ದಾನೆ. ಪಾರ್ಸಿ ಭಾಷೆಯಲ್ಲಿ 
ಅಗ್ನಿ ಎಂಬ ಅರ್ಥವಿರುವ ಅತಷ್‌ ಎಂಬ ಶಬ್ದವಿದೆ. ಇದು ಸಂಸ್ಕೃತದಲ್ಲಿ ಅಥರ್ವಸ್‌ 
ಮತ್ತು ಅಥರ್ವಾಂಗೀರಸ್‌. 

ಮಹಾಯಜ್ಯ್ಞಗಳು ಐದು - 

(೧) ದೇವಯಜ್ಞ ಪಿತೃಯಜ್ಞ ಭೂತಯಜ್ಞ ಮನುಷ್ಯಯಜ್ಞ ಬ್ರಹ್ಮಯಜ್ಞ (ಆರಣ್ಯಕ. 
೨ನೆಯ ಪ್ರಶ್ನೆ-೧೦ನೆಯ) 

ವಿವರಗಳಿಗೆ ನೋಡಿ: ಟಿ.ವಿ. ವೆಂಕಟಾಚಲಶಾಸ್ತ್ರೀ -ಶ್ರೀವತ್ವ ನಿಘಂಟು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೭ 


ಯುಗಯಾತ್ರೀ ಭಾರತೀಯ ಸಂಸ್ಕೃತಿ ೧೯ ೭೧ ಸಂಪುಟ. ೨ ಪುಟ. ೨೩೮ 
ಚೆದಂಬರಾನಂದ ೧೯೭೭ ಯಗ್ಗೇದ ರಹಸ್ಯ ಪುಟ. ೫ 
ಜಿ.ವಿ. ಕಾಣೆ ೧೯೮೦ ಧರ್ಮಶಾಸ್ತ್ರದ ಇತಿಹಾಸ 

ಧು 


೨೦. ಅಗ್ರಹಾರ 

ಅಂತುಸೊಗಯಿಸುವಗ್ರಹಾರದೊಳ್‌ ತರ್ಕವ್ಯಾಕರಣ ವಾತ್ವಾಯನಾದ್ಯಶೇಷ 
ವಿದ್ಯಾಪ್ರಕರಣನು೦ ಸಕಲಧರ್ಮಕ್ಕೆಲ್ಲಂ ಕೆಯ್ಕಾಲ್‌ ಮೂಡಿದಂತೆ ದುರ್ಗಸಿಂಹ 
ಬ್ರಾಹ್ಮಣನುಂಟು. ಆತನ ಪತ್ನಿ ರೇವಕಬ್ಬೆ ಗೌರೀದೇವಿಯೋಪಾದಿಯೊಳ್‌ ತನ್ನ 
ಪತಿಭಕ್ಷಿಯಿಂದಿರಲ್‌, ಆ ದಂಪತಿಗಳ್ಗೆ ತಮ್ಮ ಕುಲಕ್ಕೆ ಪದೀಪನುಮಾಗಿ ಗೌತಮ 
ಕುಲದೊಳ್‌ ಸಮುದಡೊಳ್‌ ಚಂದಂ ಪುಟ್ರುವಂತೆ ಪುಟ್ಟ............. 

(ಪಂಚತಂತ್ರ ಪೀಠಿಕಾ ಪ್ರಕರಣ, ೪೧ ವ) 

ಅಗ್ರಹಾರವೆಂದರೆ ಬ್ರಾಹ್ಮಣರ ವಾಸಸ್ಥಳ. ಅಗ್ರಹಾರ ಬೀದಿ ಎಂದರೆ ಬ್ರಾಹ್ಮಣರ 
ಬೀದಿಯೆಂದರ್ಥ. ಅಗ್ರ ಜನ್ಮನೆಂದರೆ ಬ್ರಾಹ್ಮಣ. ಅಗವೆಂದರೆ ಮುಖ್ಯವಾದ, ಅಧಿಕವಾದ, 
ತುದಿ, ಪ್ರಾರಂಭವೆ೦ದು ಅರ್ಥಬರುತ್ತದೆ. ದುರ್ಗಸಿಂಹನು ತನ್ನ ಪಂಚತಂತ್ರದಲ್ಲಿ ತನ್ನ 
ಪರಿಚಯವನ್ನು ಹೇಳುವಾಗ ಸೊಗಯಿಸುವ ಅಗ್ರಹಾರದೊಳ್‌ ಎಂದು ಬಳಸುತ್ತಾನೆ. 
ರಾಜ ಕೇಂದ್ರಿತ ಸರಕಾರದಲ್ಲಿ ಪುರೋಹಿತರಿಗೆ (ಪುರದ ಹಿತವನ್ನು ಕಾಪಾಡುವವರು), 
ಅಗಸ್ಥಾನವಿತ್ತು ಎಂಬುದು ಗಮನಾರ್ಹ. ಅಗ್ರವೆನ್ನುವುದು ಸಂಸ್ಕೃತದ ಪದ. 
ಅಗ್ರಾಸನವೆಂದರೆ ಅಗ್ರಹಾರ, ಬ್ರಾಹ್ಮಣರಿಗೆ ದಾನ ಕೊಟ್ಟ ಭೂಮಿ. ಎರಡನೆಯದು 
ತರ್ಕ, ವ್ಯಾಕರಣ, ವಾತ್ಸಾಯನ, ಶೇಷ ವಿದ್ಯಾ ಪ್ರಕರಣನು೦ ಎಂದು ಬರುತ್ತದೆ. 
ವ್ಯಾಕರಣ, ಕಾಮಸೂತ್ರ (ಕಾಮಸೂತ್ರ ಕಲಿಸುವುದು ಆಗ ಅನಗತ್ಯವೆಂದು ಅನಿಸಿರಲಿಲ್ಲ). 
ಮೂರನೆಯದು, ಗೌತಮ ಕುಲದ ಪ್ರಶ್ನೆ. ಬ್ರಾಹ್ಮಣರಲ್ಲಿ ಕುಲವನ್ನು ಗೋತ್ರವೆಂದು 
ಕರೆಯುತ್ತಾರೆ. ಕುಲಕ್ಕೂ ಗೋತ್ರಕ್ಕೂ ವ್ಯತ್ಯಾಸವಿದೆ. ವಾಸ್ತವವಾಗಿ ಗೋತ್ರ ಬ್ರಾಹ್ಮಣರು 
ಬಳಸುವುದು ಜಾಸ್ತಿ. 

ಇದರಲ್ಲಿಯೇ ಶುತಿವಿಹಿತವೆಂದು ಬರುತ್ತದೆ. ವೇದ, ಆಗಮಗಳನ್ನು ಶ್ರುತಿಯೆಂದು 
ಕರೆಯುತ್ತಾರೆ. ಶ್ರುತಿ ಜ್ಞಾನವೆಂದರೆ ಶಾಸ್ತ್ರಜ್ಞಾನ, ಯಾರು ಶಾಸ್ತ್ರಕ್ಕೆ ಅನುಸಾರವಾಗಿ 
ಜೀವನ ನಡೆಸುತ್ತಾರೋ ಅವರನ್ನು ಶ್ರತಿಜ್ಞಾನಿಗಳೆಂದು ಕರೆಯುತ್ತಾರೆ. ಕೆಲವರ ಪ್ರಕಾರ 
ಗ್ರಾಮವೆಂದರೆ ಈಗಿನಂತೆ ಆಡಳಿತ ಸೌಕರ್ಯಕ್ಕೆ ಕಲ್ಪಿಸಿದ ಭೂ ಪ್ರದೇಶವಲ್ಲ. 
ಅಗಹಾರವೆನ್ನಲಾಗಿದೆ. 

ಮನುವು ಮತ್ತು ಪಂಚತಂತ್ರಗಾರ-ಇವರೂ ವೈದಿಕ ಮತಾವಲಂಬಿಗಳು ಮತ್ತು 
ಅವರಿಬ್ಬರೂ ಅಗ್ರಹಾರಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದಾರೆ ಎಂಬುದಕ್ಕೆ ಮೇಲಿನ ಮಾತುಗಳು 
ಸಾಕ್ಷೆಯಾಗಿವೆ. ಶಂಬಾ ಜೋಶಿ ಹೀಗೆ ಹೇಳುತ್ತಾರೆ: 

'ಅಗ-ಹಾರ ಎಂಬುದಕ್ಕೆ ಈಗ ಕೋಶಗಳಲ್ಲಿ ಹೇಳಿದ ಅರ್ಥವು ಅಸಮರ್ಪಕವಾಗಿದೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೮ 


ಯೆಂಬ ನನ್ನ ಅಭಿಪ್ರಾಯಕ್ಕೆ ಅವರ ಬೆಂಬಲವೂ ದೊರೆತಿದೆ. ಅಗ್ರ ಎಂದರೆ ಬ್ರಾಹ್ಮಣ. 
ಹಾರವೆಂದರೆ ಸ್ಥಳ, ಊರು; ಎಂಬ ನನ್ನ ವಿಚಾರವೇ ಅವರ ಸಂಶೋಧನೆಯಲ್ಲಿಯೂ 
ದೃಢವಾಗಿ ಸ್ಥಾಪಿತವಾದುದು ಸಂತೋಷದ ಸಂಗತಿ. “ಹಾರ' ಶಬ್ದದ ನಿರುಕ್ತದ ಬಗೆಗೆ 
ಮಾತ್ರ ಭಿನ್ನಾಭಿಪ್ರಾಯವು ಉಳಿದಿದೆ. “ಆಹಾರ' ಎಂಬುದು ಪ್ರಾಚೀನತಮ ರೂಪವೆಂದು 
ಶಾಸನಗಳಿಂದ ಗೊತ್ತಾಗುತ್ತದೆ. ಹಾರವು ಆಹಾರದ ಸವೆದರೂಪ; ಎಂದು ಅಭಿಪ್ರಾಯ 
ಎದೆ. ಈ ಕಾರಣದಿಂದ ಪಾಡು-ಪಾಡ-ಪಾರ ಇದರಿಂದ ಬಳಿಕ ಹಾರವಾಯ್ತೆಂಬುದು 
ಅವರಿಗೆ ಸಮ್ಮತವಿಲ್ಲ. 

ಅಗ್ರಹಾರವೆಂಬುದು ಕಂನಾಡಿನಲ್ಲಿಯ ಮೊದಲು ಅಸ್ತಿತ್ವದಲ್ಲಿ ಬಂದಿರಬೇಕೆಂದು 
ನನ್ನ ಎಣಿಕೆ. ಏಕೆಂದರೆ ಕೇವಲ ಸಂಸ್ಕೃತದಿಂದ ಇದರ ಅರ್ಥವು ಪೂರ್ಣವಾಗಿ 
ಹೊರಡುವುದಿಲ್ಲ. ಅಗ್ರಹಾರ ಎಂಬ ಎರಡು ಪದಗಳು ಇದರಲ್ಲಿ ಇದ್ದುದರ ಬಗೆಗೆ 
ಭಿನ್ನಾಭಿಪ್ರಾಯವಿಲ್ಲ. 

"ಅಗಂ' ಎಂದರೆ "ಬ್ರಾಹ್ಮಣ ಭೋಜನಂ' ಎಂಬುದು ಇಲ್ಲಿ ಸರಿಹೋಗುವುದು. 
ಆದರೆ, ಮೇಲೆ "ಹಾರ' ಎಂದರೆ "ಹರತಿ”' ಅಥವಾ "ಹ್ರಿಯತೇ' ಎಂದು ಹೇಳಿದಂತೆ 
ಖೆಟಕ್ಕೆ ಹೇಗೆ ಅರ್ಥ ಮಾಡುವುದು ಸಾದ್ಯ? 

“ಹಾರ' ಇದಕ್ಕೆ "ಹಿಯತೆ' ಅಥವಾ "ಹರತಿ' ಎಂದು ಸ್ಪಷ್ಟೀಕರಿಸುವುದಾದರೆ, 
"ಪ್ರೇಹಾರ' "ಶೀಲಾಹಾರ' ಎಂಬುವು ಪ್ರದೇಶದ ಹೆಸರೆಂದು ತಿಳಿದುಬರುತ್ತದೆ. (ಮೈಸೂರು 
ಶಾಸನ ಇಲಾಖೆಯ ವರದಿ ೧೯೨೯.) 
ವಿವರಗಳಿಗೆ ನೋಡಿ: ಜಾತಿ: ಜನಾಂಗ: ಚಕಕೋಡಿ ಈಶ್ವರಶಾಸ್ತ್ರೀ ೧೯೬೭ ಮನುಸ್ಮೃತಿ ೪-೧೦೮ 

ಶಂಬಾ ಜೋಶಿ ೧೯೯೯ ಸಂಪುಟ. ೨ ಪುಟ. ೧೧೬, ೧೮೨-೧೮೩ 


೨೧. ಅಗಟಕ 
“ಲವಣಾಬ್ಧಿಯೆ ಬಳಸಿದುದೆನಿಸುವಗಚಿಒಳಸೆಸೆದಿರೆ? ಎಂದು ಪಂಪಭಾರತದಲ್ಲಿ 
ಬರುತ್ತದೆ. (ಪಂಪಭಾರತ ೪-೧೦) ಅಗಟ್‌ ಎನ್ನುವುದಕ್ಕೆ ಖನನ ಎಂಬ ಅರ್ಥವಿದೆ. 
"ಅಗಳು' ಎಂಬುದು ಈಗಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಾಲ್ತಿಯಲ್ಲಿರುವ 
ಪದ. ಅಗಳು ಎಂದರೆ ಕಂದಕವೆಂದು ಅರ್ಥ. ಹಿಂದೆ ಕೋಟೆಯ ಸುತ್ತ ಅಗಳು 
ಅಥವಾ ಕಂದಕವನ್ನು ತೆಗೆಯುತ್ತಿದ್ದರು ಎಂಬುದಕ್ಕೆ ಮೇಲಿನ ವಾಕ್ಯ ಸಾಕ್ಷಿಯಾಗಿದೆ. 
ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿಯೂ ಕಂದಕ ತೆಗೆಯುವುದರ ಕುರಿತು ಬರುತ್ತದೆ: 
ಅದರ ಸುತ್ತಲೂ ಮೂರು ಬಾರಿ ಸುತ್ತಿರುವಂತೆ ಮೂರು ಅಗಳು (ಕ೦ದಕ)ಗಳನ್ನು 
ಪರಸ್ಪರವಾಗಿ ಒಂದೊಂದು ದಂಡ (ಒ೦ದುನೂರ ಅರವತ್ತೆಂಟು ಅಂಗುಲ) ಅಂತರ 
ವಿರುವಂತೆಯೂ, ಹದಿನಾಲ್ಕು ಹನ್ನೆರಡು ಇಲ್ಲವೇ ಹತ್ತು ದಂಡಗಳಷ್ಟು ಅಗಲವಿರು 
ವಂತೆಯೂ ಮಾಡಿಸಬೇಕು. ಆ ಅಗಳಿನ ಅಗಲದ ಪರಿಮಾಣಕ್ಕಿಂತ ಕಾಲು ಅಥವಾ 
ಅರ್ಧದಷ್ಟು ಕಡಿಮೆಯಿರುವಂತೆ ಅದರ ಆಳವಿರಬೇಕು. ಮೂರನೇ ಒಂದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೯ 


ಭಾಗದಷ್ಟಾದರೂ ಆಳವಿರಬಹುದು. ಬುಡದಿಂದ ಮೇಲಕ್ಕೆ ಒಂದೇ ಚಚ್ಚೌಕವಿರಬೇಕು. 
ಅದರ ಬುಡ ಮತ್ತು ಪಾರ್ಶ್ವಪ್ರದೇಶವು ಕಲ್ಲುಗಳಿಂದಲೂ ಅಥವಾ ಕಲ್ಲು ಇಟ್ಟಿಗೆಗಳಿಂದಲೂ 
ಕಟ್ಟಿದುದಾಗಿರಬೇಕು. ನೀರು ಬರುವವರೆಗೆ ತೋಡಿದ್ದರಿಂದ ಅದೇ ಸ್ವತಃ ಚಿಲುಮೆಯುಳ್ಳ 
ದಾಗಿಯೂ ಇಲ್ಲದಿದ್ದರೆ ಮತ್ತೊಂದೆಡೆಯಿಂದ ಹರಿದು ಬರುವ ನೀರುಳ್ಳದ್ದಾಗಿಯೂ, 
ಹಾಗೆ ಬಂದ ನೀರು ಹೊರಟು ಹೋಗಲಿಕ್ಕನುಕೂಲಿಸುವಂತೆ ಅವಕಾಶವುಳ್ಳದಾಗಿಯೂ, 
ತಾವರೆ, ಮೊಸಳೆ, ಮುಂತಾದವುಗಳಿಗೆ ನೆಲೆವೀಡಾಗಿಯೂ ಇರಬೇಕು. ನಾಡಿನ 
ರಕ್ಷಣೆಯೇ ಇದರ ಹಿಂದಿರುವ ದೃಷ್ಟಿಕೋನವಾಗಿದೆ. 

ವಿವರಗಳಿಗೆ ನೋಡಿ: ಎಂ. ವಿ. ಕೃಷ್ಣರಾವ್‌ ೧೯೫೩ ಕೌಟಿಲ್ಯ ಪುಟ. ೨೫. 


೨೨. ಅಘಮರ್ಷಣ 

ಅಂತೆನ್ನಂ ಸಪ್ರಾಣನಪ್ಪಂತು ಮಾಡಿ ಸಕಲ ಪರಿಶ್ರಮ೦ಗಳನಾಜೆಸಿ ಮುನಿಕುಮಾರಂ 
ಕೃತಸ್ನಾನನಾಗಿ ಪ್ರಾಣಾಯಾಮಪೂರ್ವಕಮಘಮರ್ಷಣಕ್ತಿಯೆಗಳಂ೦ ನಿರ್ವರ್ತಿಸಿ 
ನಳಿನೀದಳಪುಟದೆ 

ಕೆಂದಾವರೆಯಲರ್ಗಳಿಂದಿವಸಕರಂಗರ್ಫ್ಯಮನೆತ್ತಿಗೃಬೀತಧವಳವಲ್ಕಲನುಂ 
ನಿರ್ಧೂತಜಟಾಕಳಾಪನು೦ ಪೂರ್ಣಕಮಂಡಳಾಕಲಿತ ಕರತಳನುಮಾಗನ್ನಂ 
ಪರ್ಣಪುಟದೊಳ್‌ ತಳೆದು ನಿರ್ವರ್ತಿತ ನಿಯಮರಪ್ಪ ಮುನಿಕುಮಾರರ್‌ ಬೆರಸು 
ನಿಜಾಶ್ರಮಕ್ಕೆ ಪೋಗೆವೋಗೆ (ಕರ್ಣಾಟಕ ಕಾದಂಬರಿ, ೧-೧೭೮ ವ) 

ಅಂತು ಚಿಂತಿಸುತಿರ್ದಿರುಳಂ ಕಳೆದು ಬೆಳಗಪುದುಂ ಕೃತಪ್ರಾಭಾತಿಕ ನಿಯಮನಾಗೆ 
ಮಹಾಶ್ವೇತೆಯುಮಘಮರ್ಷಣ ನಿಯಮ ಜಪಂಗಳಂ ಮಾಡುತಿರ್ದಳನ್ನೆಗಂ...... 
(ಕರ್ಣಾಟಕ ಕಾದಂಬರಿ ೧-೧೦ವ) 

ಪ್ರಾಣಾಯಾಮ, ಸ್ನಾನ, ಪೂಜೆ, ಹೋಮ, ಮಂತ್ರಪಠಣ, ಮೂರು ಕಾಲಗಳಲ್ಲಿ 
(ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲದಲ್ಲಿ ಜಪ) ಮಾಡುವುದು ನಿತ್ಯ ಕರ್ಮ 
ಅನುಷ್ಠಾನವೆನಿಸಿಕೊಳ್ಳುತ್ತದೆ. ಅಫಘಮರ್ಷಣವೆಂದರೆ ಪಾಪ ವಿಮೋಚನೆಗೆ ಕೈಗೊಳ್ಳುವ 
ಎಧಿಯೆಂಬಂತೆ ರಾಮಚಂದ್ರ ಚರಿತ ಪುರಾಣದಲ್ಲಿಯೂ ಚಿತ್ರಿತವಾಗಿದೆ (೭-೧೧೭). 
ಪಾಪನಾಶಕ್ಕಾಗಿ ಸೂರ್ಯನಿಗೆ ಅರ್ಫ್ಯಜಲವನ್ನು ನೀಡುವುದು ಇಲ್ಲಿ ಗಮನಾರ್ಹ. 

ಪಾಪವನ್ನು ತೊಳೆಯುವುದು. ಸ್ನಾನಮಾಡುವಾಗ ಪಠಿಸುವ ಮಂತ್ರವೆನ್ನುವ 
ಅರ್ಥದಲ್ಲಿ ಪಂಪ ಅಘಮರ್ಷಣವನ್ನು ಬಳಸಿದ್ದಾನೆ. (ಪಂಪ ಭಾರತ ೯-೭೨ ವ) 

ಅಘವೆಂದರೆ ಪಾಪ; ದುಃಖ; ನೋವು ಎಂಬ ಅರ್ಥಗಳಿವೆ. ಪಾಪ ನಿವಾರಣೆಗೆ 
ಜಲದಲ್ಲಿ ನಿಂತು ಅರ್ಥ್ಯವನ್ನು ಸೂರ್ಯನಿಗೆ ಜಲವನ್ನು ನೀಡುವುದರಿಂದ ಪಾಪ 
ನಿವಾರಣೆಯಾಗುತ್ತದೆ. 

ಅಘಮರ್ಷಣ ಮಂತ್ರವು ಯಜುರ್ವೇದದಲ್ಲಿ ಬರುತ್ತದೆ. ವೈಭವಯುತನಾಗಿ 
ವ್ಯಾಪ್ತನಾಗಿರುವ ತಮಸಿನ ಆಚೆಗಿರುವ, ಸರ್ವಶ್ರೇಷ್ಠನೂ, ಆನಂದಮಯನೂ ಆಗಿರುವ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೦ 


ಜ್ಞಾನಜ್ಯೋತಿಯೂ ನಮಗೆ ಪ್ರಾಣದಾತನಾದ ಸೂರ್ಯಸ್ಟರೂಪನೂ ಆಗಿರುವ ಆ 
ದೇವದೇವನನ್ನು ನಾವು ಹೊಂದುವಂತಾಗಲಿ. (ಯಜುರ್ವೇದ ೩೫-೧೪) 

ಪ್ರಪಂಚದ ಪ್ರತಿಯೊಂದು ಪದಾರ್ಥವೂ ಆ ಸೂರ್ಯನಾಮಕ ಭಗವಂತನ 
ಮಹಿಮಾತಿಶಯವನ್ನು ತೋರುವ ಕೀರ್ತಿಧ್ವಜದಂತಿದೆ. “ದೃಶೇ ಎಶ್ವಾಯ' ಸಮಸ್ತ 
ಎಶ್ವಕ್ಕೂ ಆ ಮಹಿಮಾವಂತನ ವೈಭವ ಪ್ರದರ್ಶನ ಮಾಡುತ್ತವೆ. ಅವನಿಂದ (ಯಜುರ್ವೇದ 
೩೩-೩೧) 

ಸೂರ್ಕನೇ ಜಗತ್ತಿನ ಆತ್ಮ (ಯಜುರ್ವೇದ ೭-೪೨) ಸುಜನಲೋಕ ಹಿತಾರ್ಥವಾಗಿ 
ನಿರಂತರ ಕರುಣ ನೇತ್ರೋನ್ಮೇಹಿತನಾದ ಭಗವಾನ್‌. ನೂರು ಶರದಗಳವರೆಗೆ 
ಮಾತಾಡುತ್ತಿರುವಂತಾಗಲಿ, ನೂರು ಶರದಗಳವರೆಗೆ ಕೇಳುವಂತಾಗಲಿ. ಅಧೀನರಾಗಿ 
ನಾವು ನೂರು ಶರದಗಳವರೆಗೆ ಜೀವಿಸುವಂತಾಗಲಿ. (ಯಜುರ್ವೇದ ೩೬-೨೪) 
(ವೇದವತ ವೈಶಂಪಾಯನ ೧೯೮೪ ಪು.೭೭) 

ವಿವರಗಳಿಗೆ ನೋಡಿ: ವೇದವತ ವೈಶಂಪಾಯನ ೧೯೮೪ ಯಗ್ಗೇದ ಪುಟ. ೭೭. 


೨೩. ಅಘ ವಿಘಾತ 

ನಾನಾ ವಿಧವಾದ್ಯ೦ಗಳೊಳ೦ ಆಂಗಿಕಾಭಿನಂಯಂಗಳೊಳಮೆಸೆಯೆ 
ಮಫಘವನಘಫವಿಫಾತಾರ್ಥ ಮುದ್ಧತಾಭಿನಯಪ್ರಾಯಮುಮಾರಭಟೀ ವೃತ್ತಿಯುಕ್ತ 
ಮುಮಪ್ಪತಾಂಡವಮನಾಡಲುದ್ಯೋಗಂಗೆಯ್ದು ಮಂಗಳಾಳಂಕಾರಾಲಂಕೃತನಾಗಿ 
ನಾಟ್ಕವಿದ್ಯಾಚಾರ್ಯನಂ ಪೋಲ್ತು ರಂಗ೦ಬೊಕ್ಕು........ 

(ಕೆ.ಎಲ್‌.ನರಸಿ೦ಹಶಾಸ್ಥಿ ೨೦೦೯ ಆದಿಪುರಾಣ ೭) 

ಭರತನ ನಾಟ್ಯಶಾಸ್ತ್ರದಲ್ಲಿ ಬರುವ ನೃತ್ಯಪದ್ಧತಿಯ ವಿಷಯವನ್ನು ಪಂಪನು ಇಲ್ಲಿ 
ಹೇಳಿದ್ದಾನೆ. ಅಂಗಗಳ ಚಲನೆಯ ಮೂಲಕ ಅಭಿವ್ಯಕ್ತಿಸುವ ಕ್ರಮವನ್ನು ಆಂಗಿಕಾಭಿನಯ 
ವೆಂದು ಕರೆಯುತ್ತಾರೆ. ಆಂಗಿಕ, ವಾಚಿಕ, ಸಾತ್ವಿಕ್ಕ ಆಹಾರ್ಯ ಎಂಬುದು ನಾಲ್ಕು 
ಬಗೆಯ ಅಭಿನಯದ ಅಂಗಗಳು. “ಅಫ ವಿಘಾತಾರ್ಥಂ ಉದ್ದತಾಭಿನಯ” ವೆಂದರೆ 
ಪಾಪನಾಶದ ಉದ್ಭತ ಅಭಿನಯ. (ಅನುಕರಣೆ) ಆರಭಟೀ ವೃತ್ತಿಯೆ೦ದರೆ ವಿವಿಧ 
ಭಾವಗಳ ಅಭಿನಯ. ತಾಂಡವವೆಂದರೆ ಇಲ್ಲಿ ತಾಂಡವ ನೃತ್ಯವೆಂದು ಅರ್ಥ. 
ದಾಕ್ಷಾಯಣಿಯು ದಕ್ಷನ ಯಜ್ಞಕ್ಕೆ ಆಹುತಿಯಾದಾಗ ಶಿವನು ಸಿಟ್ಟು ಡಮರುಗವನ್ನು 
ಬಾರಿಸುತ್ತಾ ರುದ್ರನರ್ತನವಾಡುತ್ತಾನೆ. "ಜಗತ್ತನ್ನೇ ತಾ೦ಡವವಾಡುತ್ತೇನೆ” ಎಂದು 
ಹೇಳುತ್ತಾನೆ. ಇಲ್ಲಿಂದ ತಾಂಡವ ನೃತ್ಯ ಪ್ರಾರಂಭವಾಯಿತು ಎಂದು ಪುರಾಣಗಳು 
ಹೇಳುತ್ತವೆ. ಭರತನಾಟ್ಯವನ್ನು ಮೂರು ವಿಭಾಗ ಮಾಡಿದ್ದಾನೆ. ೧) ನೃತ್ತ ೨) ನೃತ್ಯ 
೩) ನಾಟ್ಯ | 

ಸಂಗೀತದ ಹಿನ್ನೆಲೆಯಲ್ಲಿ ಸಮ್ಮಿಳಿತವಾಗಿ ತಾಳ ಬದ್ಧವಾದ ಸರಳ ಸ್ಪಷ್ಟ ನರ್ತನವೇ 
ನೃತ್ತವು. ನೃತ್ಯವು ಸ್ಪಷ್ಟ ಆಂಗಿಕ ಅಭಿನಯ ಹೊಂದಿರುತ್ತದೆ. ಅಭಿನಯಕ್ಕೆ ಪ್ರಾಶಸ್ಯವಿದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೧ 


ನೃತ್ಯದಲ್ಲಿ ಭಾವ, ರಸ ವ್ಯಂಜನಕ್ಕೆ ಪ್ರಾಶಸ್ಯವಿದೆ. ವಾಕ್ಯಾಭಿನಯ, ಭಾವಾಭಿನಯ 
ಪದಾರ್ಥಾಭಿನಯ ಮುಖ್ಯ. ನಾಟ್ಯವು ಮಾತು, ಸ೦ಗೀತ; ಅಭಿನಯದಿಂದ ಕೂಡಿದ್ದು 
ಕಥಾ ಪ್ರಧಾನವಾಗಿರುತ್ತದೆ. 

ಭರತನಾಟ್ಯದಲ್ಲಿ ಎರಡು ವಿಧವಿದೆ. ತಾಂಡವ ಮತ್ತು ಲಾಸ್ಯ ಶಿವನಿಂದ ಬಂದಿರುವ 
ಪೌರುಷದ ನೃತ್ಯ ತಾಂಡವ. ಪಾರ್ವತಿಯಿಂದ ಲಲಿತವಾದ ಸೊಗಸಾದ ನೃತ್ಯ 
ಬಂದಿರುವುದನ್ನು ಲಾಸ್ಯವೆಂದು ಕರೆಯುತ್ತಾರೆ. ನೃತ್ಯ ಕಲೆಗಿರುವ ಮುಖ್ಯ ಅಂಶಗಳಲ್ಲಿ 
ಪಾಪನಾಶವೂ ಒಂದು ಎಂಬುದಿಲ್ಲಿ ಗಮನಾರ್ಹ. 


ವಿವರಗಳಿಗೆ ನೋಡಿ: ಯು. ಎಸ್‌. ಕೃಷ್ಣರಾವ್‌ ೧೯೭೧ ಆಧುನಿಕ ಭಾರತದಲ್ಲಿ ನೃತ್ಯಕಲೆ ಪುಟ. ೩೨. 


೨೪. ಅಚ್ಚಾಳ್ತನ 
“ಪರಿವಕರೆವೆರೆವ ಸೂಟೂಯ್ದರ ಸೂಳುಗಳ್ಳುಜುಂಗಿದಚ್ಚುಭಾಯ್ದರ ಕಳಕಳರವದಿಂ 
ಭೋರ್ಗರೆದುಲಿವಂಬುಧಿಯನಂತದೇ೦ ಮಗಳಿಸಿತೋ” ಆಳುತನ ಎನ್ನುವುದು ಮುಖ್ಯ. 
ಅಚ್ಚು ಎ೦ದರೆ ಪ್ರಿಯವೆಂದೂ ಅರ್ಥ ಬರುತ್ತದೆ. (ಶಾಂತಿನಾಥ ಕವಿ - ಸುಕುಮಾರ 
ಚರಿತ ೧೧-೨೫) 
(0)-ಅಧಿಕಾರದ ಕೇಂದ್ರೀಕರಣ- 
ಸಂಪತ್ತು-ಸಾಂಪ್ರದಾಯಿಕ ನಿಲುವು 


ಗಳು- ಗಂಡಸು. 
ಸಂವಹನ (5)-ಅನಧಿಕಾರದ ವರ್ಗ-ಹೆಂಗಸರು- 
ಮಕ್ಕಳು-ವಯಸ್ಸಾದವರು 


ಇತರ ಸದಸ್ಯರು (ಅಚ್ಚಾಳ್ತನ) 


ಯಜಮಾನಿಕೆಯ ಮೂಲ ಸ್ವರೂಪವಿದು. ಮೇಲೆ ಸೂಚಿಸಿರುವಂತೆ ಯಜಮಾನ 
ಮತ್ತು ಇತರ ಸದಸ್ಯರ ಸಂಬಂಧಗಳು ಏಕಮುಖಿಯಾಗಿರುವುದಿಲ್ಲ. ಯಜಮಾನ 
ಅಧಿಕಾರ ಕೇಂದಿಕರಣದ ಸಂಕೇತ. ಇತರ ಸದಸ್ಯರು ಅನಧಿಕಾರವನ್ನು ಹೊಂದಿರುತ್ತಾರೆ. 
ಅಧಿಕಾರ ಹೊಂದಿದವರು-ನಿರ್ಧಾರ ಮತ್ತು ಆರ್ಥಿಕ ನಿರ್ವಹಣೆಯ ಜವಾಬ್ದಾರಿ 
ಹೊಂದಿರುತ್ತಾರೆ. ಪ್ರಾಚೀನ ಕನ್ನಡ ಸಾಹಿತ್ಯ ಇದಕ್ಕೆ ಸಂಬಂಧಿಸಿದಂತೆ ಹೇರಳ 
ಉದಾಹರಣೆಗಳು ದೊರೆಯುತ್ತವೆ. 


ಏವರಗಳಿಗೆ ನೋಡಿ: Ranajith guha 1998 Dominance without hegemony 


೨೫. ಅಚ್ಯುತ ಕಲ್ಪ 


ಹ ಆಂ ನಿಮ್ಮಿಂಮುನ್ನಮಚ್ಚುತಕಲ್ಲದಿಂ ಪರಿಚ್ಛುತನೆನಾಗಿ ಬಂದಿಲ್ಲಿ 
ಯಶೋಧರಮಹೀಭುಜಂಗಂ ತದ್ವನಿತೆ ಪಸುಮತಿಗಂ ವಜ್ರದಂತನಾದಂ; ನಿನ್ನ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೨ 


ದೇವನುಮಪ್ಪ ಲಲಿತಾಂಗದೇವನುಮೀಶಾನಕಲ್ಪದಿಂ ಬ೦ದುತ್ತಳಖೇಟಮನಾಳ್ವ ಎನ್ನ 
ಮೆಯ್ದುನನಪ್ಪ ವಜಬಾಹುಗಮೆನ್ನ ತಂಗೆಯಪ್ಪ ವಸುಂಧರೆಗಂ ವಜಜಂಘನೆಂಬ 
ತನುಜನಾದಂ,........... (ಕೆ.ಎಲ್‌.ನರಸಿ೦ಹಶಾಸ್ಥಿ ೨೦೦೯ ಆದಿಪುರಾಣ ೩-೮೩ವ) 
ಕಲ್ಪವೆಂದರೆ ಸ್ವರ್ಗ, ವೈದಿಕ ಪರಿಭಾಷೆಯಲ್ಲಿ ಒಟ್ಟು ನಾಲ್ಕು ಯುಗಗಳನ್ನು 
ಕಾಲಾವಧಿಯೆಂದು ಗುರುತಿಸಲಾಗಿದೆ. ಕೃತ; ತ್ರೇತ; ದ್ವಾಪರ ಮತ್ತು ಕಲಿಯುಗಗಳು 
ನಾಲ್ಕು ಎಂದು ವೈದಿಕ ಪುರಾಣಗಳ ನಂಬಿಕೆ. ಜೈನರ ನಂಬಿಕೆಯಲ್ಲಿ ಕಾಲಗಳನ್ನು 
ಉತ್ಸರ್ಪಿಣಿ ಮತ್ತು ಅವಸರ್ಪಿಣಿ ಎಂದು ಎರಡು ಬಗೆಯೆಂದು ಹೇಳಿದ್ದಾರೆ. ಹಾಗೆಯೇ 
ಸೌಧರ್ಮ, ಈಶಾನ, ಸನತ್ಕುಮಾರ, ಮಾಹೇಂದ್ರ, ಬ್ರಹ್ಮ ಬ್ರಹ್ಮೋತ್ತರ, ಲಾಂಸವ, 
ಕಾಪಿಷ್ಠ, ಶುಕ್ರ, ಮಹಾಶುಕ್ರ, ಶತಾರ, ಸಹಸ್ರಾರ, ಆನತ, ಪ್ರಣತ, ಅರುಣ, ಅಚ್ಯುತ 
ಎ೦ಬ ಹದಿನಾಲ್ಕು ಬಗೆಗಳ ಸ್ವರ್ಗ. ಆದಿಪುರಾಣದಲ್ಲಿ ಅಚ್ಯುತ ಕಲ್ಪದ ಕುರಿತ 
ಎವರಣೆಯಿದೆ. ಯಶೋಧರ ಮತ್ತು ವಸುಮತಿಗೆ ಅಚ್ಯುತಕಲ್ಪದಿ೦ದ ಚ್ಯುತನಾಗಿ 
ವಜ್ರದ೦ತನಾಗಿ ಹುಟ್ಟಿದೆನು ಎಂದು ವಜ್ರದಂತನು ತನ್ನ ತಾಯಿ-ತಂದೆಯರಿಗೆ 
ಹೇಳುತ್ತಾನೆ. ಚ್ಯುತವಾಗದಿರುವುದು ಯಾವುದೋ ಅದು ಅಚ್ಯುತಕಲ್ಪ. 
ವಿವರಗಳಿಗೆ ನೋಡಿ: ಎಂ. ಬಿ. ಪಾಟೀಲ ೨೦೦೯ 
ಶ್ರೀ ಮದ್‌ಭಗವತ್ಕುಂದಕುಂದಾಚಾರ್ಯದೇವ ವಿರಚಿತ ಪ್ರವಚನಸಾರ 
ಮಹದೇವ ಪ್ರಭಾಕರ ಪೂಜಾರ ೧೯೭೬ ಜೈನಧರ್ಮದ ಪರಿಭಾಷೆ 


ಗ ವೂರಲ್ಕ ಜಾತ ದೊರೆಯಲ್ಲವಲ್ಲ......... (ಪಂಪ ಭಾರತ ೯-೨೧) 

ಅಜಾತನೆಂದರೆ ಹುಟ್ಟಿಲ್ಲದವನು, ಕೃಷ್ಣ ಎಂದರ್ಥ. 

ಪಂಪನು ಕೃಷ್ಣನ ದೈವತ್ವ ಅಥವಾ ಅಲೌಕಿಕ ವ್ಯಕ್ತಿತ್ವವನ್ನು ಮನಗಂಡಿದ್ದಾನೆ 
ಎನಿಸುತ್ತದೆ. ಇದೇ ಕೃಷ್ಣನನ್ನು ಬೇರೆ ಸಂದರ್ಭಗಳಲ್ಲಿ ಅಚ್ಯುತ, ಅನಂತ, ಮುಕುಂದ, 
ಮುರಾರಿ ಮುಂತಾದ ಹೆಸರುಗಳಿಂದ ಕರೆದಿರುವುದನ್ನು ಗಮನಿಸಿದರೆ ಪಂಪನಿಗೆ 
ಹಿನ್ನೆಲೆಯಾಗಿರುವ ವೈದಿಕ ಧರ್ಮ ವಾಜ್ಮಯದ ಪ್ರಭಾವವನ್ನು ಗುರುತಿಸಲು ಸಾಧ್ಯವಿದೆ. 

ಕೃಷ್ಣನದು ಜಾತರೂಪವಲ್ಲ. ದೇವರಿಗೂ ಮನುಷ್ಯರಿಗೂ ಇರುವ ವ್ಯತ್ಕಾಸವಿದು. 
ದೇವರು ಉದ್ದೇಶಪೂರ್ವಕವಾಗಿ ಭೂಮಿಯನ್ನು ಉದ್ಧರಿಸಲು ಅವತಾರವೆತ್ತುತ್ತಾನೆ. 
ಇಲ್ಲಿ ಅವತರಿಸುವುದು ಮುಖ್ಯ ಸಾಮಾನ್ಯ ಮನುಷ್ಯರು ಹುಟ್ಟುತ್ತಾರೆ ಮತ್ತು ಸಾಯುತ್ತಾರೆ. 
ಅವತಾರ ಪ್ರಜ್ಞಾಪೂರ್ವಕವಾದುದು. ಆದುದರಿಂದ ಕೃಷ್ಣ ಅವತಾರವೆತ್ತಿದ್ದಾನೆ. ಅವನ 
ಹುಟ್ಟು ಸಾಮಾನ್ಯವಾದುದಲ್ಲ. ಸಾವೂ ಸಾಮಾನ್ಯವಾದುದಲ್ಲ. ದೇವರು ತನ್ನ ಅವತಾರದ 
ಕರ್ಮ ಮುಗಿದ ಮೇಲೆ ತಾನೇ ಸಾವನ್ನು ಆಹ್ವಾನಿಸುತ್ತಾನೆ. ಸಾಯುತ್ತೇನೆ ಎಂಬುದರ 
ಅರಿವು ಅವನಿಗಿರುತ್ತದೆ. 


ಹಳಗನ್ನಡ ಸಾ೦ಸ್ಕೃತಿಕ ಪದಕೋಶ /೨೩ 


ಪ ಅಜ್ಞಾತವಾಸ 

'ಧರ್ಮಪುತ್ರಂ ಪನ್ನೆರಡು ವರುಷಂಬರಂ ನಾಡಂ ಪುಗದರಣ್ಯ 
ಸ್ಯಾ ಹವಾ ಮಂ 

ರುಷದೊಳಾರಾನುಮಲ್‌ದರಪೊಡೆ (ಪಂಪ ಭಾರತ ೭-೩ ವ) 

EE ಯಾರಿಗೂ ತಿಳಿಯದಂತೆ ವಾಸ ಮಾಡುವುದು. ಪಂಪ 
ಪಾಂಡವರ ಅಜ್ಞಾತವಾಸದ ಬಗ್ಗೆ ಇಲ್ಲಿ ಹೇಳಿದ್ದಾನೆ. ಜ್ಞಾತವೆ೦ದರೆ ತಿಳಿಯುವುದು. 
ಅಜ್ಞಾತವಾಸವೆಂದರೆ ತಿಳಿಯದಂತೆ ವಾಸಿಸುವುದು. ಮಹಾಭಾರತದಲ್ಲಿ ಬರುವ 
ಅಜ್ಞಾತವಾಸದ ಪರಿಕಲನೆಯು ವಿಶಿಷ್ಟವಾಗಿದೆ. ಕೌರವರಿಗೆ ತಿಳಿಯದಂತೆ ಪಾಂಡವರು 
ಅಜ್ಞಾತವಾಸ ಕ್ಕೆ ತೆರಳುತ್ತಾರೆ. ಅದು ದ್ಯೂತದ ಪಣವೂ ಹೌದು ಎಂಬುದಿಲ್ಲಿ 
ಜಾಕಿ ಪಂಪನು ಹೇಳುವಂತೆ ಧರ್ಯ ಪುತ್ರಾದಿಗಳು ಹನ್ನೆರಡು ವರ್ಷದ 
ತನಕ "ನಾಡಂ ಪುಗದೆ' ಅರಣ್ಯ ದಲ್ಲಿದ್ದು ಅಜ್ಜಾತವಾಸಿಗಳಾಗುತ್ತಾರೆ. ತ ಅಜ್ಞಾತವಾಸಕ್ಕೆ 
ಸೂಕ್ತ ಪ್ರದೇಶವೆಂದು ಆರಿಸಿಕೊಂಡಿದ್ದು ವಿರಾಟನಗರಿಯನ್ನು ಅಲ್ಲದೆ ಅಜ್ಞಾತಕ್ಷಾಗ 
ವೇಷ ಮರೆಯಿಸಿಕೊಂಡು, ಕಂಕಭಟ್ಟ, ವಲಲ, ಬೃಹನ್ನಳ ಹೋ ಕಾಣಿಸಿಕೊಂಡಿದ್ದು 
ವಿಶೇಷ. "ಅಂತೂ ಇಂತೂ ಕುಂತೀ ಮಕ್ಕಳಿಗೆ ವನವಾಸ'ವೆಂಬ ಮಾತು ಈಗಲೂ 
ಚಾಲ್ತಿಯಲ್ಲಿದೆ. 

ಇನ್ನೊಬ್ಬರಿಗೆ ತಿಳಿಯದಂತೆ ವಾಸಿಸುವುದು ತು೦ಬಾ ಕಷ್ಟಕರ. ಇದನ್ನು ಈಗ 
ಭೂಗತರು ಎಂದೂ ಕರೆಯುತ್ತಾರೆ. ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕ 
ಹೋರಾಟಗಾರರು ಅಜ್ಞಾತವಾಸಿಗಳಾಗಿದ್ದರು ಎಂಬುದು ಗಮನಾರ್ಹ. 

ವಿವರಗಳಿಗೆ ನೋಡಿ: ಬಸವರಾಜ ಕಟ್ಟೇಮನಿಯವರ ಅಜ್ಞಾತವಾಸಿ ಕತೆ. 


ಓಲ ಅಜ್ಞಾನ 

ಅಜ್ಞಾನಿಗಳ ಬುದ್ಧಿ ಪೌರುಷಹೀನಂ (ಶಾಂತಿಪುರಾಣ ೮-೧೩೧) 

ಅಜ್ಞಾನಿಗಳ ಬುದ್ದಿಯು ಪೌರುಷಹೀನವಾದುದು. ಜ್ಞಾನವೆಂದರೇನು ಎಂಬುದರ 
ಕುರಿತು ಭಾರತೀಯ ಮತ್ತು ಪಾಶ್ಚಾತ್ಯ ತತ್ವಜ್ಞಾನಿಗಳಲ್ಲಿ ಬಹುದೊಡ್ಡ ಚರ್ಚೆಯಾಗಿದೆ. 
ಸರ್ವೇ೦ದ್ರಿಯಗಳನ್ನು ಗೆದ್ದವನು ಜ್ಞಾನಿ, ಅವಿದ್ಯೆಯಿಂದ ಹೊರಗೆ ಬಂದವನು ಜ್ಞಾನಿ. 
ಬುದ್ದಿವಂತನಾದವನು ಜ್ಞಾನಿ ಎಂಬುದರಿಂದ ತೊಡಗಿ ಜ್ಞಾನವೇ ಅಧಿಕಾರವೆಂಬಲ್ಲಿಯ 
ವರೆಗೆ ಈ ಚರ್ಚೆಯಿದೆ. ವೇದಾಂತಸಾರದಲ್ಲಿ ಈ ರೀತಿ ಬರುತ್ತದೆ: 

ಈ ಅಜ್ಞಾನಕ್ಕೆ ಆವರಣ ಮತ್ತು ವಿಕ್ಷೇಪ ಎಂಬ ಹೆಸರಿನ ಎರಡು ಶಕ್ತಿಗಳಿವೆ. 
(ವೇದಾಂತಸಾರ ೧೯೭೩ ಪುಟ.೩೮) 

ಆವರಣ ಎಂದರೆ ಮರೆಮಾಡುವುದು. ವಿಕ್ಷೇಪ ಎಂದರೆ ವಿವಿಧವಾಗಿ, ಭಿನ್ನವಾಗಿ 
ತೋರುವಂತೆ ಮಾಡುವುದು. 


ಅಜ್ಞಾನ ಮರೆ ಅಥವಾ ಭ್ರಾಂತಿಯಿಂದ ಬಳಲುತ್ತದೆ. ಅಜ್ಞಾನ "ಆವರಣ” ಮತ್ತು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೪ 


ವಿಕ್ಷೇಪದಿಂದ ನರಳುತ್ತದೆ. ಆವರಣವೆಂದರೆ ಇಲ್ಲಿ ಅಜ್ಞಾನದ ಸುತ್ತ ಇರುವ ಒಂದು 
ರೀತಿಯ ಕೋಟೆ. ಅದು ಹೊರಜಗತ್ತನ್ನು ಜ್ಞಾನವನ್ನು; ಬ್ರಹ್ಮವನ್ನು; ಸರಿಯಾದ 
ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದ ಹಾಗೆ ನೋಡಿಕೊಳ್ಳುತ್ತದೆ. ವಿಕ್ಷೇಪ ಅಜ್ಞಾನದ 
ಮತ್ತೊಂದು ರೀತಿಯ ಆವರಣ ಇದರ ದೆಸೆಯಿಂದ ಬಾಹ್ಯವು ಬಹುತ್ತದಿಂದ 
ಕೂಡಿರುವಂತೆ ಭಾಸವಾಗುತ್ತದೆ. ಅದ್ವೈತದಲ್ಲಿ ಏಕ ಅನೇಕಕ್ಕೆ ವ್ಯತ್ಯಾಸವಿದೆ. ಎಲ್ಲಿ 
ಸರಿಯಾದ ಜ್ಞಾನವು ದೊರೆಯುತ್ತದೆಯೋ ಆಗ ಅದು ಬ್ರಹ್ಮ ಮತ್ತು ಜೀವದ 
ಏಕತೆಯನ್ನು ಸಾಧಿಸುತ್ತದೆ. ಹೀಗಾಗಬೇಕಾದರೆ ಅದು ಆವರಣ ಮತ್ತು ಎಕ್ಷೇಪವೆರಡನ್ನು 
ಕಳದುಕೊಳ್ಳುವುದು ಅವಶ್ಯ ಅಜ್ಞಾನದ ಭ್ರಾಂತಿಯು ಹೇಗೆ ಕೆಲಸ ಮಾಡುತ್ತದೆಯೆಂದು 
ವೇದಾಂತಿಗಳು ಹೇಳುತ್ತಾರೆ. 

ಇದೇ ಆವರಣ ಶಕ್ತಿಯಿಂದ ಕೂಡಿದ ಆತ್ಮನಿಗೆ ಕರ್ತೃತ್ವ ಭೋಕ್ಷ ತ್ವ, ಸುಖ 
ದುಃಖ ಮೋಹರೂಪವಾದ ಅಸತ್ಯವಾದ ಸಂಸಾರದ ಭಾವವು ಕೂಡ, ಹಗ್ಗದ 
ಅಜ್ಞಾನದಿಂದ ಹಗ್ಗದಲ್ಲಿ ಹಾವಿನ ಭಾವನೆಯಂತೆ, ಇದೆ ಎನಿಸುತ್ತದೆ. (ವೇದಾಂತಸಾರ 
೧೯೭೩ ಪುಟ.೪೦) ಅಜ್ಞಾನವು ಕ್ರಿಯೆಯನ್ನು ಮಾಡುವ ಸ್ವಭಾವ. ಅಜ್ಞಾನದಿಂದಲೇ 
ಕ್ರಿಯೆ. 

ಎರಡನೆಯದಾಗಿ ಮಾಡಿದ ಕ್ರಿಯೆಯು ಫಲವನ್ನು ಅನುಭವಿಸುವ ಸ್ವಭಾವ. 
ಅಜ್ಞಾನಕ್ಕಿರುತ್ತದೆ. ಮೂರನೆಯದಾಗಿ ಕರ್ತೃತ್ವ ಮುಂತಾದವು ಸಂಸಾರದ ಗುಣಗಳು, 
ಆತ್ಮನವಲ್ಲ. ಅಸತ್ಯವು ಪಾರಮಾರ್ಥಿಕವಾಗಿ ಇಲ್ಲದಿರುವುದರಿಂದ ಅಜ್ಞಾನದ ಭ್ರಾಂತಿ 
ಅಸತ್ಯವನ್ನು ನಂಬುತ್ತದೆ. ನಾಲ್ಕನೆಯದಾಗಿ ಹಗ್ಗವನ್ನು ಹಗ್ಗ ಎಂದು ತಿಳಿಯದೆ 
ಇರುವುದರಿಂದ. ಅಜ್ಞಾನದ ಭ್ರಾಂತಿಯು ಹಗ್ಗವನ್ನು ಹಗ್ಗವೆನ್ನುವುದಿಲ್ಲ. ಐದನೆಯದಾಗಿ 
ಆತ್ಮನಿಗೆ ಸಂಸಾರದ ಸಂಬಂಧ ಅಜ್ಞಾನದಿಂದ ತೋರುವ ವಿಷಯವೇ ವಿನಾ, 
ನಿಜವಾದುದಲ್ಲ. ಹೀಗಾಗಿ ಅಜ್ಞಾನವನ್ನು ಮರೆ ಮಾಡುವ ಆವರಣ ಶಕ್ತಿಯು 
ವ್ಯಾಮೋಹವನ್ನು; ವಿಷಯ ಸುಖವನ್ನು; ಭ್ರಮೆಯನ್ನು ಹೊಂದಿರುತ್ತದೆ. ಅಜ್ಞಾನದ 
ಜೊತೆಗಿರುವ ವಿಕ್ಷೇಪ ಶಕ್ತಿಯು ಮತ್ತೊಂದು ರೀತಿಯಲ್ಲಿ ಕೆಲಸ ಮಾಡುತ್ತದೆ. ವಿಕ್ಷೇಪ 
ಶಕ್ತಿಯ ಸ್ವರೂಪವು ಹೀಗಿದೆ: 

“ಹೇಗೆ ಹಗ್ಗದ ಅಜ್ಞಾನವು ತಾನು ಆವರಿಸಿರುವ ಹಗ್ಗದಲ್ಲಿ, ತನ್ನ ಶಕ್ತಿಯಿಂದ 
ಹಾವು ಮುಂತಾದವನ್ನು ಹುಟ್ಟಿಸುತ್ತದೆಯೋ; ಹಾಗೆಯೇ ಅಜ್ಞಾನವು ತಾನು ಆವರಿಸಿರುವ 
ಆತ್ಮನಲ್ಲಿ(ತನ್ನ) ವಿಕ್ಷೇಪಶಕ್ತಿಯಿ೦ದ ಆಕಾಶ ಮೊದಲಾದ ಪ್ರಪಂಚವನ್ನು ಸೃಷ್ಟಿಸುತ್ತದೆ. 
ಅಂಥ ಶಕ್ತಿ(ಅದು). ಅದನ್ನು ಹೀಗೆ ಹೇಳಿದೆ-“ವಿಕ್ಷೇಪ ಶಕ್ತಿಯು ಲಿಂಗ(ಶರೀರ)ದಿಂದ 
ಪ್ರಾರಂಭಿಸಿ ಬ್ರಹ್ಮಾಂಡದವರೆಗಿನ ಜಗತ್ತನ್ನು ಸೃಷ್ಟಿಸುತ್ತದೆ.” (ವೇದಾಂತಸಾರ ೧೯೭೩ 
ಪುಟ.೪೧) ) 

ಹಗ್ಗದ ವಿಷಯವಾಗಿ ಅಜ್ಞಾನವು ತಪ್ಪಾದ ಅರ್ಥವನ್ನು ಮಾಡಿಕೊಳ್ಳುತ್ತದೆ. ತನ್ನನ್ನು 
ಆವರಿಸಿಕೊಂಡಿರುವ ವಿಕ್ಷೇಪದಿಂದಾಗಿ ಅದು ಸೃಷ್ಟಿಶೀಲವೂ ಆಗಿರುತ್ತದೆಯೆಂಬುದನ್ನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೫ 


ಮರೆಯಬಾರದು. 

ಅಜ್ಞಾನವು ಹಗ್ಗದ ವಿಷಯವಾಗಿ, ಹಗ್ಗವನ್ನು ಕುರಿತು ಇರುವುದರಿಂದ ಅಜ್ಞಾನ 
ಹಗ್ಗದ್ದು ಎಂದು ಹೇಳಿದೆ. ಆದರೆ ವಾಸ್ತವವಾಗಿ 'ಹಗ್ಗ ಜಡವಸ್ತುವಾಗಿರುವುದರಿ೦ದ 
ಅದಿಕ | ಜ್ಞಾವವಾಗಲೀ ಅಜ್ಞಾನವಾಗಲೀ ಇರುವುದು ಸಾಧ್ಯವಿಲ್ಲ. ಜ್ಞಾನ ಮತು ಸ ಅಜ್ಞಾನ 
ಚೈತನ್ಯದ ಗುಣಗಳೇ ವಿನಾ ಜಡದ ಗುಣಗಳಲ್ಲ. ಅಜ್ಞಾನದಿಂದ ಅಮೃ ತವಾಗಿರುವ 
ಚೈತನ್ಯ ದಲ್ಲಿ ಹಗ್ಗ ಕಲ್ಪಿತವಾಗಿದೆ. ಯಾವ ಚೈತನ್ಯಾಂಶದಲ್ಲಿ ಹಗ್ಗ ಕಲ್ಪಿತವಾಗಿದೆಯೋ 
ಟ್ರ ಹಗ್ಗಕ್ಕೆ ಆಧಾರವಾಗಿರುತ್ತದೆ. ಹಗ್ಗಕ್ಕೆ ಅದಕಕ 'ಚೈತನ್ಯಾ ೦ಶದಲ್ಲಿರುವ 
ಅಜ್ಞಾನವನ್ನು “ಹಗ್ಗದ ಅಜ್ಞಾನ” ಎಂದು ವಹಿಸುತ್ತಾರೆ. ಜರು ವಿಕ್ಷೇಪದ ಸ್ಥೂಲ 
ಪರಿಚಯ. 

ಅಜ್ಞಾನವು ಮಾಯೆ, ಮೂಲಾಜ್ಞಾನ ಅಥವಾ ಮೂಲಾವಿದ್ಯೆ ಕಾರಣವಾಗುತ್ತದೆ. 

ಅಜ್ಞಾನಕ್ಕೆ ವಿಸ್ತಾರವಾದ ಭೇದ ವಿಭೇದಗಳನ್ನು ಮಾಡುವ ಶಕ್ತಿಯಿಲ್ಲ. 

ಎರಡು ಶಕ್ತಿಗಳಿಂದ ಕೂಡಿದ ಅಜ್ಞಾನದಿಂದ ‘WBE ಚೈತನ್ಯವು ತನ್ನ 
ದೃಷ್ಟಿಯಿಂದ (ಜಗತ್ತಿಗೆ) ನಿಮಿತ್ತಕಾರಣ)ವೂ ತನ್ನ ಉಪಾಧಿಯ ದೃಷ್ಟಿಯಿಂದ (ಜಗತ್ತಿಗೆ 
ಉಪಾದಾನ(ಕಾರಣ)ವೂ ಆಗುತ್ತದೆ. ಜೇಡರಹುಳುವು ತನ್ನ ಕಾರ್ಯವಾದ ಬಲೆಯ 
ವಿಷಯದಲ್ಲಿ ತನ್ನ ದೃಷ್ಟಿಯಿಂದ ನಿಮಿತ್ತಕಾರಣ)ವೂ, ತನ್ನ ಶರೀರದ ದೃಷ್ಟಿಯಿಂದ 
ಉಪಾದಾನ(ಕಾರಣ)ವೂ ಹೇಗೆ ಆಗಿರುತ್ತದೆಯೋ, ಹಾಗೆ. (ವೇದಾಂತಸಾರ ೧೯೭೩ 
ಪುಟ.೪೭) ಇಲ್ಲಿ ಎರಡು ಶಕ್ತಿಗಳೆಂದರೆ ಆವರಣ ಮತ್ತು ವಿಕ್ಷೇಪ ಎಂದು ಅರ್ಥ 
ಮಾಡಿಕೊಳ್ಳಬೇಕು. 

ಉಪಾದಾನ ಎಂದರೆ ನಿಮಿತ್ತ ಕಾರಣವೂ ಉಪಾದಾನ ಕಾರಣವೂ ಆಗುತ್ತದೆ. 
ಪ್ರತಿಯೊಂದು ಕಾರ್ಯಕ್ಕೂ ಎರಡು ಕಾರಣಗಳು ಆವಶ್ಯಕ. ಅದನ್ನು ಕರ್ತೃ ಸಂಸಾರದಲ್ಲಿ 
ಸಿಕ್ಕಿರುವವನು. ಆದುದರಿಂದ ಸಮ್ಯಕ್‌ ಜ್ಞಾನವು ಅವನಿಗೆ ಇರುವುದಿಲ್ಲ. ಪಾರಮಾರ್ಥಿಕ 
ವಲ್ಲದ ಸ್ವರೂಪ; ವ್ಯವಹಾರಕ್ಕೆ ಕಾರಣವಾದ ಸ೦ಗತಿಗಳ ಬಗ್ಗೆ ಮಾತ್ರ ಯೋಚಿಸಿದರೆ 
(ವಿಜ್ಞಾನಮಯಕೋಶ ಎಂದರೆ) ವಿಜ್ಞಾನಮಯಕೋಶದಿಂದ ಕೂಡಿರುವ ಜೀವ, 
ಜೀವನ ಕರ್ತೃತ್ವಾಭಿಮಾನಕ್ಕೆ ವಿಜ್ಞಾನ ಕಾರಣ ಎನ್ನುವುದಕ್ಕೆ “ವಿಜ್ಞಾನಂ ಯಜ್ಞಂ 
ತನುತೇ, ಕರ್ಮಾಣಿ ತನುತೇಪಿ ಚ- “ಎಜ್ಞಾನ(ಬುದ್ಧಿ)ವು ಯಜ್ಞವನ್ನು ಮಾಡುತ್ತದೆ, 
ಕರ್ಮಗಳನ್ನೂ ಮಾಡುತ್ತದೆ”- ಎಂಬ ಶ್ರುತಿ (ತೈ.ಉ..೨.೫) ಪ್ರಮಾಣವಿದೆ. ಜ್ಞಾನವೂ 
ಒಂದು ೨08 ಶಕ್ತಿಯಂದು ಮೈಕೆಲ್‌ ಫುಕೋ ಚರ್ಚಿಸುತ್ತಾನೆ. ಬುದ್ದಿವಂತಿಕೆಯ 
ಕುರಿತು ಚರ್ಚಿಸುವಾಗ ಗ್ರಾಮ್ಮಿಯು ಎರಡು ರೀತಿಯ ಜ್ಞಾನಮಾದರಿ ಗಳನ್ನು 
ಗುರುತಿಸುತ್ತಾನೆ. ಒಂದು ನಗರ ಕೇಂದ್ರಿತ ಬುದ್ಧಿ ಜೀವಿ ವರ್ಗ. ಮತ್ತೊಂದು ಹಳ್ಳಿ 
ಕೇಂದ್ರಿತ ಬುದ್ಧಿಜೀವಿ ವರ್ಗ. ನಗರ ಕೇಂದ್ರಿತ ಬುದ್ಧಿಜೀವಿ ವರ್ಗದ ಜ್ಞಾನ ಮಾದರಿಗಳು 
ನಗರಕ್ಕೆ ಅನುಗುಣವಾಗಿ ರೂಪುಗೊಂಡಿರುತ್ತವೆ. ಹಳ್ಳಿ ಕೇ೦ದ್ರಿತ ಬೌದ್ಧಿಕ ರೂಪಗಳು 
ಬೇರೆ. ಬೇಸಾಯ ಮಾಡುವುದು: ಮಡಿಕೆ ಮಾಡುವುದು ಕೂಡಾ ಜ್ಞಾನ ರೂಪಗಳೇ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೬ 


ಮಡಿಕೆ ಮಾಡಲು ನಮಗೆ ತಿಳಿಯದೆ ಹೋದರೆ ಅಷ್ಟರ ಮಟ್ಟಿಗೆ ನಾವು ಅಜ್ಞಾನಿಗಳು. 
ಅದೇ ರೀತಿ ನಗರ ಕೇಂದ್ರಿತ ಬೌದ್ದಿಕ ರೂಪಗಳು ಹಳ್ಳಿಯವರನ್ನು ಅಜ್ಞಾನಿಗಳು 
ಎ೦ದು ಕರೆಯುತ್ತದೆ. ಆದುದರಿಂದ ಜ್ಞಾನ ಮತ್ತು ಅಜ್ಞಾನವೆರಡೂ ಸಂವಾದಿ ರೂಪಗಳೇ. 
ವಿವರಗಳಿಗೆ ನೋಡಿ: ಜಡ, ಶೂನ್ಯವಾದ; ಸತ್ಯ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸ್ವಾಮಿಗಳವರು ೧೯೭೩ 
ಶ್ರೀ ಶಾಂಕರ ಭಾಷ್ಕಸಮೇತ ತೈತ್ವರೀಯಾ ಉಪನಿಷತ್ತು ೧೯೪೬ ಪುಟ. ೨, ೫. 
Michel Foucault 1972 Archaeology of knowledge Antnio Gramshi? 
Prison Note book 


೨೯. ಅಟ್ಟಟ್ಟಿ 
ಅಟ್ಟಿದ ನಿಮ್ಮ ಪೆರ್ಗಡೆ ಬರ್ದುಂಕಿದನೆಂಬುದ ನಿಂದ ಜಾಲಮಂ 


ತೊಟ್ಟನೆಶೋಜ್‌ ಬಂದು ಬರ್ದುಕಾಡಿದ ನಿನ್ನಳಿಪಿ೦ದಟ್ಟುವ । 
ಟ್ರಟ್ಟಿಗಳಂ ಬಿಸುಟ್ರುದೆಮಗ೦ ತಮಗಂ ಮುಳಿಸಿ೦ದಮೀಗಳ 
ಟ್ರಟ್ರಿಗಳಪುವೆ೦ದಿದನೆ ದಲ್‌ ನುಡಿದಟ್ಟದನೆಮ್ಮ ಭೂಭುಜ೦ ॥ 
(ಪಂಪಭಾರತಂ ೯-೮೯) 
ಧರ್ಮರಾಯನಲ್ಲಿಗೆ ಬಂದು ಸಂಜಯನು ಈ ರೀತಿಯಲ್ಲಿ ಹೇಳುತ್ತಾನೆ: ನೀವು 
ಕಳಿಸಿದ ಹೆಗ್ಗಡೆಯು ಇಂದ್ರಜಾಲವನ್ನು ತೋರಿ ಬದುಕಿ ಬಂದಿದ್ದಾನೆ. ಇನ್ನು ದೂತರನ್ನು 
ಕಳಿಸುವುದನ್ನು ನಿಲ್ಲಿಸಿರಿ. ಇನ್ನು ಮೇಲೆ ಕೋಪದಿ೦ದ ನಮಗೂ ನಿಮಗೂ ಅಟ್ಟಿಯಾಡುವ 
ಯುದ್ಧ ಕಾರ್ಯವು ಪ್ರಾಪ್ತವಾಗುವುದು ಎಂಬ ಸಂದೇಶ ಹೇಳಿ ನಮ್ಮ ರಾಜನು 
(ಸುಯೋಧನ) ನಮ್ಮನ್ನು ನಿಮ್ಮಲ್ಲಿಗೆ ಕಳಿಸಿದ್ದಾನೆ. ಇದು ಭಾವಾರ್ಥ. ಮೇಲಿನ 
ಪದ್ಯದಲ್ಲಿ ಗಮನಿಸಬೇಕಾದ ಕೆಲವು ಅಂಶಗಳಿವೆ. ೧. ಪೆರ್ಗಡೆ, ೨. ಇಂದಜಾಲ, ೩. 
ಅಟ್ಟಟ್ಟಿ, ೪. ರಾಜಸಂಧಾನ, ೫. ಮತ್ತೆ ಮತ್ತೆ ದೂತರನ್ನು ಅಟ್ಟುವುದು ಬೇಡ. 
ಪಂಪನು ಪದ್ಯದ ಮೊದಲಿಗೆ "ಅಟ್ಟಿದ ನಿಮ್ಮಪೆರ್ಗಡೆ'ಯೆಂದು ಬಳಸಿದ್ದಾನೆ. 
ಪೆರ್ಗಡೆಯೆಂದರೆ ಹೆಗ್ಗಡೆ. ಧರ್ಮರಾಯನು ಮೊದಲು "“ಅಟ್ಟಿದ್ದು” ಪೆರ್ಗಡೆಯನ್ನು. 
ಅಟ್ಟುವುದು ಎಂದರೆ ಇಲ್ಲಿ ಓಡಿಸುವುದು: ಹೇಳಿಕಳಿಸುವುದು ಎಂಬರ್ಥ ಬರುತ್ತದೆ. 
ಪೆರ್ಗಡೆಯು ಇಂದ್ರಜಾಲವನ್ನು ತೋರಿಸಿ ಬದುಕಿ ಬಂದಿದ್ದಾನೆ ಎನ್ನುವುದಕ್ಕೆ ಇಲ್ಲಿ 
ಒತ್ತು ಇದೆ. ಇಲ್ಲಿ ಪ್ರಯೋಗಗೊಂಡಿರುವ ಪೆರ್ಗಡೆ ಪದವು ಕೃಷ್ಣನನ್ನು ಸೂಚಿಸಿದೆ. 
ಕೃಷ್ಣನೇ ವಾಪಾಸು ಧರ್ಮರಾಯನಲ್ಲಿ ಬಂದು "ನಾನು ಸಾಮ (ಸಾಮೋಪಾಯ)ವನ್ನು 
ಮುಂದಿಟ್ಟು ಐದು ಗ್ರಾಮವನ್ನು ಕೇಳಿದಾಗ ಕೌರವನು ಪರಾಕ್ರಮ ತೋರಿಸಿದ. ಅದಕ್ಕಾಗಿ 
ನಾನು "ವಿಶ್ವರೂಪಮನಾ೦ತೋಣ್‌ದೆನಿಂ' ಎಂದು ಹೇಳುತ್ತಾನೆ. ವಿಶ್ವರೂಪವನ್ನೇ 
ಸಂಜಯನು ಇಂದಜಾಲವೆಂದು (ಕಣ್ಕಟ್ಟು ವಿದ್ಯ) ಕರೆದಿದ್ದಾನೆ. ಮತ್ತೊಂದು ಗಮನಾರ್ಹ 
ಅಂಶವೆಂದರೆ ಯುದ್ದದ ಸಂದೇಶಗಳನ್ನು ದೂತರ ಮೂಲಕ ತಿಳಿಸುವುದು. ಇದರಲ್ಲ 
ರಾಜನೀತಿ ಇದೆ. ಮೂರನೆಯದು ಅಟ್ಟಟ್ಟಿ ಎಂಬುದು ದೌತ್ಯವನ್ನು ಅಟ್ಟಟ್ಟ ವಿಶಿಷ್ಟ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೭ 


ಪ್ರಯೋಗ. ಅಟ್ಟ. ಅಟ್ಟ-ಅಟ್ಟಟ್ಟಿ ಎಂದಾಗಿದೆ. ದಕ್ಷಿಣ ಕನ್ನಡದಲ್ಲಿ ಈಗಲೂ ಈ 
ಪ್ರಯೋಗವಿದೆ. ಅ) ದನಗಳನ್ನು ಅಟ್ಟಿ ಓಡಿಸಿದೆ, ಆ) ಯಕ್ಷಗಾನದಲ್ಲಿ ಪ್ರಯೋಗ - 
ಯುದ್ಧಕ್ಕೆ ತಯಾರಾಗುವಂತೆ ದೂತರನ್ನು ಅಟ್ಟಿ, ಇ) ಅವನನ್ನು ಅಟ್ಟಟ್ಟಿ ಬಡಿದು 
ಹಾಕಿದೆ. ಅಟ್ಟಟ್ಟಿ ಸಂದೇಶವಾಹಕನೆಂಬ ಅರ್ಥವಿದೆ. 

ವಿವರಗಳಿಗೆ ನೋಡಿ: ರಾಜನೀತಿ; ರಾಜರು; ರಾಜಧರ್ಯ ನೃಪನೀತಿ. 


೩೦. ಅಟ್ಟವಣಿಕೋಲ್‌ 

“ಅಟ್ಟವಣಿ ಕೋಲ್ಗಳ ಮೇಲೆಸೆದಿರ್ದ ವೀರಸಿದ್ಧಾ೦ತರ ಶಾಸನದ ಬರೆದ 
ಪೊತ್ತಗೆಯಂತೆ” 

(ಪಂಪ ಭಾರತ ೧೧-೪೬) 

"ಅಟ್ಟವಣೆ ಕೋಲ್‌' ಎನ್ನುವುದು ಪುಸ್ತಕವನ್ನಿಡುವ ಪೀಠ-ವ್ಯಾಸಪೀಠ. ಪಂಪ 
ಭಾರತದಲ್ಲಿ "ಅಟ್ಟವಣಿಕೋಲ್‌' ಎಂದು ಬರುತ್ತದೆ. ದಕ್ಷಿಣ ಕನ್ನಡದಲ್ಲಿ “ಅಟ್ಟಳಿಗೆ' 
ಎಂಬ ಪದ ಪ್ರಯೋಗವಿದೆ. ಅಡಿಕೆ ಗರಿಯನ್ನು; ತೆಂಗಿನ ಗರಿಯನ್ನು ಹೇರಿಡಲು 
ಅಟ್ಟಳಿಗೆಯನ್ನು ಮಾಡುತ್ತಾರೆ. ನಾಲ್ಕು ಕಲ್ಲಿಟ್ಟು ಅದರ ಮೇಲೆ ಉದ್ದಕ್ಕೂ; ಅಗಲಕ್ಕೂ 
ರೆಂಬೆಗಳನ್ನೋ; ಒಣಗಿದ ಅಡಿಕೆಯ ಸಲಾಕೆಗಳನ್ನೋ ಜೋಡಿಸುತ್ತಾರೆ. ಅದರ 
ಮೇಲೆ ಅಡಿಕೆಗರಿ ಮತ್ತು ತೆಂಗಿನ ಗರಿಯನ್ನು ಜೋಡಿಸುತ್ತಾರೆ. ಇಲ್ಲಿ ಭೀಷ್ಮನು ಶರ 
ಶಯ್ಕೆಯಲ್ಲಿ ಮಲಗಿದ ಸಂಗತಿಯನ್ನು ಗಮನಿಸಬೇಕು. ಭೀಷ್ಮನ ಶರಶಯ್ಕೆಯು 
ವ್ಯಾಸಪೀಠದ ರೀತಿಯಲ್ಲಿ ಕಾಣಿಸುತ್ತಿತ್ತು. ಭೀಷ್ಮ ಇಚ್ಛಾ ಮರಣಿ. ಯುದ್ದದಿಂದ ಆದ 
ಆಘಾತಗಳಿಂದ ಅವನು ನೆಲದ ಮೇಲೆ ಒರಗುವುದಿಲ್ಲ. ಬಾಣಗಳ ಮೇಲೆ ಮಲಗುತ್ತಾನೆ. 
ಮಹಾಭಾರತದಲ್ಲಿ ಭೀಷ್ಮನ ಶರಶಯ್ಕೆ ಸುಪ್ರಸಿದ್ಧವಾದುದು. 


೩೧. ಅಟ್ಟಾಲ 

ಆಕಾಶಾ೦ತಮನೆಯ್ದ ನೀಳ್ಬ ವಎಕಟಾಟ್ಜಾಲಂಗಗಳೊಳ್‌ ಕೇತನಾ ನೀಕಂಗಳ 
ರಎಿರತ್ಮಿಗಳ ಪುಗಲ್‌ವೇಡಿ ರಶ್ಮಿಗಳ್‌ ಸಾಲ್ಲುಮಿಂ...... (ಆದಿಪುರಾಣ ೬-೧೦೪) 

ಅಟ್ಟಾಲವೆಂದರೆ ಕೋಟೆಯ ಬುರುಜು. ಆದಿಪುರಾಣದಲ್ಲಿ ಆಕಾಶದ ಎತ್ತರಕ್ಕೆ 
ಬೆಳದುನಿಂತ ಕೋಟೆ ಬುರುಜುಗಳು ಎಂದು ಬರುತ್ತದೆ. ಕೋಟೆಯಿರುವುದು ಒಂದು 
ರಾಜ್ಯದ ರಕ್ಷಣೆಗಾಗಿ. ಅದನ್ನು ಆಯಾ ರಾಜ್ಯದ ನಿರ್ದಿಷ್ಟ ಗಡಿ ರೇಖೆಯೆಂದು 
ಹೇಳಬಹುದು. ಚಿತ್ರದುರ್ಗದ ಕಲ್ಲಿನ ಕೋಟೆಯನ್ನು ಇಲ್ಲಿ ಉದಾಹರಣೆಯಾಗಿ 
ತೆಗೆದುಕೊಳ್ಳಬಹುದು. ಆ ಕೋಟೆಯ ಒಳಗೆ ಪ್ರಜೆಗಳು ಮತ್ತು ರಾಜರು ಇರುತ್ತಾರೆ. 
ಪ್ರತಿಯೊಂದು ಕೋಟೆಗೂ ಪಹರೆ ಕಾಯುವುದಕ್ಕೆ ಸೈನಿಕರಿಗಾಗಿ ಒಂದು ಬುರುಜು 
ಕಟ್ಟಿಸಲಾಗುತ್ತದೆ. ಅದು ಅತ್ಯಂತ ಎತ್ತರದಲ್ಲಿ ಇರುತ್ತದೆ. ದೂರದಿಂದ ಶತ್ರುಸೈನ್ಯವೇನಾದರೂ 
ಬರುವುದಿದ್ದರೆ ಅದು ಬುರುಜುವಿನ ಮೇಲಿದ್ದ ಸೈನಿಕರಿಗೆ ತಿಳಿಯುತ್ತದೆ. ಪಂಪ ಇದೇ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೮ 


ಬುರುಜನ್ನು “ಅಟ್ಟಾಲ”ವೆಂದು ಕರೆದಿದ್ದಾನೆ. 

ಬುರುಜಿನ ಮೇಲೆ ನಿಂತು ಕಾಳಗ ನಡೆಸಿದರೆ ಅದನ್ನು ಬುರುಜು ಕಾಳಗವೆಂದು 
ಕರೆಯಲಾಗುತ್ತದೆ. ಯುದ್ಧದ ಒ೦ದು ವಿಧಾನವಿದು. ಅಟ್ಟಾಲ “ಅರಮನೆ', ಕೋಟೆ- 
ಕೊತ್ತಲ, ಬುರುಜು, ಎದೆಯುದ್ದ ಗೋಡೆ ಎಂಬರ್ಥವೂ ಇದೆ. 


೩೨. ಅಡಪ 
ಮರದ ಕುಂಚದಡಪದಡವಕೆಯ ವಾರವಿಳಾಸಿನಿಯರೆರೆಡು೦ ಕೆಲದೊಳ್‌ 
ಸುತ್ತಿಅ'ದು ಬಳಸಿ. ಬರೆ................. (ಪಂಪ ಭಾರತ ೩-೪೮ ವ) (೪-೬೬ ವ). 


ಅಡಪ ಎಂದರೆ ಎಲೆ ಅಡಿಕೆಯ ಚೀಲ. ಎಲೆಯಡಿಕೆಯ ಚೀಲದವರು. ಪೀಕದಾನಿ 
ಹಿಡಿದವರು ಮಂಗಲ ಕಾರ್ಯದಲ್ಲಿ ಭಾಗವಹಿಸುತ್ತಿದ್ದರು ಎಂದು ಇದರಿಂದ ತಿಳಿಯುತ್ತದೆ. 

ಹಡಪ ಎಂದೂ ಬಳಸುತ್ತಾರೆ. ಹಡಪದ ಊಳಿಗದವರು ಮಾಡುವ ವೃತ್ತಿ 
ಇದಾಗಿದೆ. "ಸಂಜಿ' ಎಂದೂ ಬಳಕೆಯಿದೆ. ಹೊನ್ನಮ್ಮ-ಸಂಚಿಯ ಊಳಿಗದವಳು 
ಎಂಬುದನ್ನು ನೆನಪಿಸಿಕೊಳ್ಳಬಹುದು. 

ಕ್ಷೌರಿಕರು ತಮ್ಮ ಕತ್ತರಿ, ಹೆಣಿಗೆ; ಬಾಳು ಇಟ್ಟುಕೊಂಡು ಯಾರಿಗೆ ಕ್ಷೌರ 
ಮಾಡಬೇಕೋ ಅಲ್ಲಿಗೆ ಹೋಗುತ್ತಿದ್ದರು. ಅವರಿಟ್ಟುಕೊಳ್ಳುತ್ತಿದ್ದ ಸಾಮಗ್ರಿಯ ಪೆಟ್ಟಿಗೆಗೆ 
ಕ್ಷೌರಿಕರ ಹಡಪವೆಂದು ಬಳಸುತ್ತಿದ್ದರು. ಅಡಪವೆನ್ನುವುದು ಬೇರೆ ಅರ್ಥದಲ್ಲಿಯೂ 
ಬಳಕೆಯಾಗಿರುವುದು ಗಮನಾರ್ಹ. 

ಅಡಪವೆಂದರೆ ಅಡಕೆ ಎಲೆಯ ಚೀಲ. ತಾಂಬೂಲ ಅನ್ನುವುದು ಹಳೆಗನ್ನಡದಲ್ಲಿ 
ಮತ್ತೆ ಮತ್ತೆ ಉಕ್ಷವಾಗುತ್ತದೆ. ಅಡಿಕೆಯ ಚೀಲ ಹಿಡಿದು ಕೊಳ್ಳುವವರು. ಪೀಕದಾನಿ 
ಹಿಡಿದು ಕೊಳ್ಳುವವರು (ಪರಿವಾರದವರು) ಅಲ್ಲದೆ ಕುಂಚದಂತಹ ಚಾಮರವನ್ನು 
ಹಿಡಿದುಕೊಳ್ಳುವುವವರು. ಸದಾ ರಾಜರ ರಾಣಿಯರ ಹಿಂದೆ ಇರುತ್ತಿದ್ದರು. ಕುಂಚದ 
ಅಡಪವನ್ನು ಹಿಡಿದಿರುವ ವಾರ ವಿಳಾಸಿನಿಯರು (ವಾರಾಂಗನೆಯರು) ಗಮನಾರ್ಹ 
ವಾಗಿದೆ. ಊಟದ ಅನಂತರ ಎಲೆಯಡಿಕೆಯನ್ನು ತಿನ್ನುವುದು ಆರೋಗ್ಯದ ದೃಷ್ಟಿಯಿಂದ 
ಹಿತಕಾರಿಯೆಂದು ಹೇಳುತ್ತಾರೆ. ಎಲೆಯಡಿಕೆಗೆ ಜೀರ್ಣ ಮಾಡುವ ಶಕ್ತಿಯಿದೆಯೆಂದು 
ಅಭಿಪ್ರಾಯವಾಗಿದೆ. ಎಲೆಯಡಿಕೆ ತಿನ್ನುವುದರಿಂದ ಬಾಯಿಯ ವಾಸನೆಯೂ ಹೋಗುತ್ತದೆ. 
ಎ೦ದು ಜನ ತಿಳಿದುಕೊಂಡಿದ್ದಾರೆ. ಊಟವಾದ ಬಳಿಕ ಎಲೆಯಡಿಕೆ ತಿನ್ನುವುದು 
ಸಂಪ್ರದಾಯವೂ ಹೌದು. ವಿವರಗಳಿಗೆ ನೋಡಿ: ಕದಂಬದಂಬುಲ. 


೩೩. ಅಡಿವಚ್ಚೆ 
ಹಲಕುಶಕಮಲಶಂಖಚಕಲಾಂಛನಮಡಿವಟ್ಟೆಯಂ ಕೊಳದ ತಡಿಯೊಳ್‌ ಕಂಡವಲ್ಲ 
ಪೊಅಮಟ್ಟ ಪಜ್ಜೆಯಲ್ಲದೆ ಪೊಕ್ಕ ಪಜ್ಜೆಯಂ ಕಾಣೆವೆನೆ ಪವನತನಯನವರನೊಡಗೊಂಡು.... 
(ಸಾಹಸ ಭೀಮ ವಿಜಯ ೬-೪೦ ವ) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨6 


ಅವನ ರಕ್ತದಿ೦ದ ನನ್ನ ಕೋಪಾಗ್ನಿಯನ್ನು ಆರಿಸಿದೆನು. ಉದ್ದಟನಾಗಿ ಕೋಪದಿಂದ 
ನೂರಾರು ಅಪರಾಧಗಳನ್ನು ಮಾಡಿದ ದುರ್ಯೋಧನನನ್ನು ನುಂಗಲೆಂದು ಈಗ 
ಬ೦ದಿರುವೆನು. ಅಲ್ಲಿ ಕೌರವನ ಹೆಜ್ಜೆ ಗುರುತುಗಳ ವರ್ಣನೆಗಳಿವೆ ಅವನ ಪಾದಗಳ 
ಗುರುತಿನಲ್ಲಿ ನೇಗಿಲು; ಕಮಲ; ಚಕ್ರ; ಶಂಖ ಕುಲಿಶ (ವಜ್ರ) ಇದ್ದವು. 

ಕಾಲ ಹೆಜ್ಜೆಯ ಗುರುತುಗಳಲ್ಲಿ ಇರುವ ಚಿಹ್ನೆಗಳನ್ನು ಹೇಳಿರುವುದು ಇಲ್ಲಿ 
ಗಮನಾರ್ಹವಾಗಿದೆ. ನಮ್ಮ ಬೆರಳುಗಳಲ್ಲಿ ಶ೦ಖ ಚಕ್ರ ಗುರುತುಗಳು ಇರುತ್ತವೆ. 
ಚಕ್ರದ ಗುರುತು ಇರುವವರು ಹೆಚ್ಚು ತಿರುಗಾಡುತ್ತಾರೆ. ಬೆರಳುಗಳಲ್ಲಿ ಶಂಖದ ಗುರುತು 
ಇರುವವರು ಬುದ್ಧಿವಂತರಾಗುತ್ತಾರೆ. ಇದರಲ್ಲಿಯೂ ಪ್ರಭೇದಗಳಿವೆ. ಕೈಯಲ್ಲಿ ಒಂದು 
ಚಕ್ರದ ಸುಳಿಯಿರುವವರು ಎರಡು ಚಕ್ರದ ಸುಳಿಯಿರುವವರು ಮೂರು ನಾಲ್ಕು ಐದು 
ಹೀಗೆ. ಇವಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ಲಕ್ಷಣಗಳನ್ನು ಹೇಳಲಾಗಿದೆ. ಪಾದದ 
ಬೆರಳುಗಳಿಗೂ ಇದು ಅನ್ವಯವಾಗುತ್ತದೆ. ಇವು ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿಯೂ 
ಬರುತ್ತದೆ. ತುರಿಯಂಚ ಶಂಖಂ ನೃಪತಿ ಪ್ರಭುತ್ವಂ. 

ಕೈ ಬೆರಳುಗಳಲ್ಲಿ ಒಂದು ಶಂಖವಾದರೆ (ಶಂಖದ ಗುರುತು) ಅಧ್ಯಯನ 
ಶೀಲ, ಎರಡು ಶಂಖವಾದರೆ ದರಿದ್ರ ಮೂರು ಶಂಖವಾದರೆ ರೋದನ ಸ್ವಭಾವದವನು 
ನಾಲ್ಕು ಶಂಖವಾದರೆ ರಾಜ. ಕೈಬೆರಳುಗಳ ತುದಿಯಲ್ಲಿ ಸುಳಿ ಅಥವಾ ಚಕ್ರಾಕಾರದ 
ಚಿಹ್ನೆಗಳಿದ್ದರೆ ಚಕ್ರವೆ೦ದೂ, ಮೊಟ್ಟೆಯ ಆಕಾರದಲ್ಲಿ ಗೆರೆಗಳಿರುವುದಕ್ಕೆ ಶಂಖವೆಂದೂ 
ಕರೆಯುತ್ತಾರೆ. 

ಆರು ಶಂಖಗಳಿದ್ದರೆ ಅತಿವಿಚಕ್ಷಣ: ಏಳು ಶಂಖವಿದ್ದರೆ ದರಿದ್ರ ಎಂಟು ಶಂಖವಿದ್ದರೆ 
ಸೌಖ್ಯಜೀವಿ, ಒಂಬತ್ತು ಶಂಖವಿದ್ದರೆ ಸ್ತ್ರೀ ಸ್ವಭಾವ ಪ್ರಕೃತಿ, ಹತ್ತು ಶಂಖವಿದ್ದರೆ ರಾಜ 
ಅಥವಾ ಯೋಗಿ, ಒಂದು ಚಕ್ರ ಪಟುತ್ವ, ಎರಡು ಚಕ್ರವಿದ್ದರೆ ಸುಂದರ, ಮೂರು 
ಚಿಕ್ರವಿದ್ದರೆ ವಿಲಾಸಿ, ನಾಲ್ಕು ಚಕ್ರವಿದ್ದರೆ ದರಿದ್ರ, ಐದು ಚಕ್ರವಿದ್ದರೆ ಮಹಾಜ್ಞಾನಿ, ಆರು 
ಚಕ್ರವಿದ್ದರೆ ಪಂಡಿತರಲ್ಲಿ ಶ್ರೇಷ್ಠ 

ಏಳು ಚಕ್ರವಿದ್ದರೆ ಪರ್ವತದಲ್ಲಿ ತಿರುಗುವವನು, ಎ೦ಟು ಚಕ್ರವಿದ್ದರೆ ವರಾಟಕ 
(ದರಿದ್ರ, ಒಂಬತ್ತು ಚಕ್ರವಿದ್ದರೆ ನೃಪತಿ, ಹತ್ತು ಚಕ್ರವಿದ್ದರೆ ರಾಜಸೇವಕ. 


೩೪. ಅತಿಚಾರ 

ಜೈನ ಸಾಹಿತ್ಯದಲ್ಲಿ ಅತಿಚಾರದ ಪರಿಕಲ್ಪನೆಯು ಬಂದಿದೆ. 

೫: ಸಮ್ಯಗ್ವ್ಯ ಹಿಗೆ: ಶಂಕೆ, ಕಾಂಕ್ಟೆ, ನಿರ್ವಿಚಿಕಿತ್ಸೆ (ವಿಚಿಕಿತ್ಲೆ), ಅನ್ಯದೃಷ್ಟಿ ಪ್ರಶ೦ಸೆ 
ಅನ್ಯದೃಷ್ಟಿ ಸಂಸಸ್ಥವನ (ಸ೦ಸ್ಕವನ), (ಧರ್ಮಾಮೃ ೧ ೫-೧೨೪ ; ತತ್ವಪ್ರ. ೭- 
ತಸ)! 

ಜೈನಧರ್ಮದಲ್ಲಿ ಅತಿಚಾರ ಅರುವತ್ತು ಬಗೆಯೆಂದು ಹೇಳಲಾಗಿದೆ. 

೬೦: ೧) ಅಹಿಂಸೆಯ: ಬಂಧ, ವಧ, ಛೇದ, ಅತಿಭಾರಾರೋಪಣ, ಅನ್ನಪಾನ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೦ 


ನಿರೋಧ. ೨) ಸತ್ಯದ: ಮಿಥ್ಯೋಪದೇಶ, ರಹೋಭ್ಯಾಖ್ಯಾನ, ಕೂಟಲೇಖನ ಕ್ರಿಯಾ, 
ನ್ಯಾಸಾಪಹಾರ, ಸಾಕಾರ ಮಂತ್ರಭೇದ. ೩) ಅಸ್ತೇಯದ: ಸ್ಮೇನಪ್ರಯೋಗ, 
ತದಾಹಹೃತಾದಾನ, ಎರುದ್ದರಾಜ್ಯಾತಿಕ್ರಮ, ಹೀನಾಧಿಕ ಮನೋನ್ಮಾನ, ಪ್ರತಿರೂಪಕ 
ವ್ಯವಹಾರ. ೪) ಬ್ರಹ್ಮಚರ್ಯದ: ಪರವಿವಾಹ ಕರಣ, ಇತ್ತರಿಕಾ ಪರಿಗೃಹೀತಾಗಮನ, 
ಇತ್ವರಿಕಾ ಅಪರಿಗೃಹೀತಾಗಮನ, ಅನಂಗಕ್ರೀಡಾ, ಕಾಮತೀವ್ರಾಭಿನಿವೇಶ. ೫) 
ಅಪರಿಗಹದ: ಕ್ಷೇತ್ರವಾಸ್ತು, ಹಿರಣ್ಯ ಸುವರ್ಣ, ಧನಧಾನ್ಯ, ದಾಸೀದಾಸ, ಕುಪ್ಯಭಾ೦ಡ- 
ಇವುಗಳ ಅತಿಕ್ರಮ. ೬) ದಿಗ್ವಿರತಿವ್ರತದ: ಊರ್ಧ್ದ್ವ-ಅಧಃತಿರ್ಯಕ್‌ ವ್ಯತಿಕ್ರಮ, ಕ್ಷೇತ್ರವೃದ್ಧಿ, 
ಸ್ಮತ್ಯಂತರಾಧಾನ. ೭) ದೇಶವಿರತಿವ್ರತದ: ಆನಯನ, ಪ್ರೇಷ್ಯಪ್ರಯೋಗ, ಶಬ್ದಾನುಪಾತ, 
ರೂಪಾನುಪಾತ, ಪುದ್ಗಲಕ್ಷೇಪ. ೮) ಅನರ್ಥದಂಡ ವಿರತಿವ್ರತದ: ಕಂದರ್ಪ, ಕೌತ್ಯುಚ್ಕ 
ಮೌಖರ್ಯ, ಅಸಮೀಕ್ಕಾಧಿಕರಣ, ಉಪಭೋಗ ಪರಿಭೋಗಾನರ್ಥತ್ವ ೯) ಸಾಮಯಿಕ 
ಶಿಕ್ಷಾವತದ: ಕಾಯದುಷ್ಟಣಿಧಾನ, ವಾಗ್ದುಷ್ಟಣೆಧಾನ, ಮನೋದುಷ್ಟಣಿಧಾನ ಅನಾದರ, 
ಸೃತ್ಯನುಪಸ್ಥಾನ. ೧೦) ಪ್ರೋಷಧೋಪವಾಸವೆಂಬ ಶಿಕ್ಷಾವ್ರತದ: ಅಪ್ರತ್ಯವೇಕ್ಷಿತಾ 
ಪ್ರಮಾರ್ಜಿತೋತ್ಸರ್ಗ, ಅಪ್ರಮಾರ್ಜಿತಾದಾನ, ಅಪ್ರತ್ಯವೇಕ್ಷಿತಾ ಪ್ರಮಾರ್ಜಿತಾದಾನ, 
ಅಪ್ರತ್ಯವೇಕ್ಷಿತಾ ಪ್ರಮಾರ್ಜಿತ ಸಂಸ್ತರೋಪಕ್ರಮ, ಅನಾದರ, ಸ್ಮತ್ಯನುಪಸ್ಥಾನ. 
೧೧) ಉಪಭೋಗ ಪರಿಭೋಗ ಪರಿಮಾಣವೆಂಬ ಶಿಕ್ಲಾವತದ: ಸಚಿತ್ತಾಹಾರ, 
ಸಚಿತ್ತಸಂಬ೦ಧಾಹಾರ, ಸಚಿತ್ತ ಸಮ್ಮಿಶ್ರಾಹಾರ, ಅಭಿಷವಾಹಾರ, ದುಷ್ಷಾಹಾರ. ೧೨)ಅತಿಥಿ 
ಸಂವಿಭಾಗ ಶಿಕ್ಷಾವ್ರತದ: ಸಚಿತ್ತ ನಿಕ್ಷೇಪ, ಸಚ್ಚಿತ್ತಾಪಿಧಾನ, ಪರವ್ಯಪದೇಶ, ಮಾತ್ಸರ್ಯ, 
ಕಾಲಾತಿಕ್ತಮ (ಧರ್ಮಾಮ್ಯ.೧-೫-೧೩೧; ತತ್ವಪ್ರ. ೭-೨೮೦-೨೮೪). 

ವಿವರಗಳಿಗೆ ನೋಡಿ: ಡಾ. ಟಿ. ವಿ. ವೆಂಕಟಾಚಲಶಾಸ್ತ್ರೀ ೧೯೯೯ ಶ್ರೀವತ್ತ ನಿಘಂಟು. 


೩೫. ಅತಿರಥರು 

ನರನುಂ ನರನಂದನನುಂ 

ಗುರುವುಂ ಗುರುಸುತನುಮಾರ್ಯಭೂರಿಶ್ರವನುಂ । 

ಸುರಸಿಂಧುಸುತನುಮಿಂತಣಜು 

ವರುಮತಿರಥರಲ್ರೆ ಕುರುಕುಲಾಂಬರಭಾನೂ ॥ 

(ಸಾಹಸ ಭೀಮ ವಿಜಯ ೩-೫೦) 

ಅರ್ಜುನ, ಅಭಿಮನ್ಯು, ದ್ರೋಣ, ಅಶ್ವತ್ಥಾಮ, ಭೂರಿಶ್ರವ ಹಾಗೂ ಭೀಷ್ಮ-ಈ 
ಆರು ಜನ ಅತಿರಥರಲ್ಲವೆ? ಅಪರಿಮಿತ ಸಂಖ್ಯೆಯ ಶತ್ರುಗಳೊಡನೆ ಏಕಾಕಿಯಾಗಿ 
ಯುದ್ಧಮಾಡಬಲ್ಲ ರಧಿಕನಿಗೆ ಅತಿರಥನೆಂಬ ಹೆಸರು. ಹತ್ತು ಸಾವಿರ ಬಿಲ್ದಾಳುಗಳೊಡನೆ 
ಒಬ್ಬಂಟಿಗನಾಗಿ ಯುದ್ಧ ಮಾಡಬಲ್ಲ ಶಸ್ತಶಾಸ್ತ್ರ ಪ್ರವೀಣನು ಮಹಾರಥ, ಪರಿಣತನಲ್ಲದ 
ಇನ್ನೊಬ್ಬನನ್ನು ಬದಿಯಲ್ಲಿರಿಸಿಕೊಂಡು ಯುದ್ಧಮಾಡಬಲ್ಲ ರಥಿಕನು "ಅರ್ಧರಥ'; 
ಬಹುಶಃ ತನಗೆ ಸಮನಾದ ಒಬ್ಬ ರಥಿಕನೊಡನೆ ಮಾತ್ರ ಯುದ್ಧಮಾಡಬಲ್ಲವನು' 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೧ 


ಸಮರಥನು. 
ದಶದಿಕ್ಕುಗಳಿಗೆ ರಥವನ್ನು ಓಡಿಸಬಲ್ಲವನನ್ನು ದಶರಥನೆಂದು ಕರೆಯುತ್ತಾರೆ. 
ಯುದ್ಧದ ರಧಿಕರಲ್ಲಿ ಇರುವ ಪ್ರಭೇದಗಳನ್ನು ಇದು ಸೂಚಿಸುತ್ತದೆ. ಮೇಲಿನ ಪದ್ಯದಲ್ಲಿ 
ಆರು ಜನ ಅತಿರಥರ ಪ್ರಸ್ತಾಪವಿದೆ. 
ವಿವರಗಳಿಗೆ ನೋಡಿ: ಸಮರಧಿ; ಅರ್ಧರಥಿ. 


೩೬. ಅತಿಶಯ 

ಹಳೆಗನ್ನಡದಲ್ಲಿ ಇದು ಪದೇ ಪದೇ ಉಕ್ತವಾಗಿದೆಯೆಂಬುದು ಗಮನಾರ್ಹ. 

ಅಪಾಯಾಗಮಾತಿಶಯ, ಜ್ಞಾನ-, ಪೂಜಾ-, ವಚನ 

(ಜೈನಪರಿಭಾಷೆ ಪುಟ. ೬೫) 

ನಃ ಸ್ವೇದತ್ವ, ನಿರ್ಮಲಗಾತ್ರತ್ವ ದುಗ್ಗಧವಲರುಧಿರತ್ವ, ಪೊ ವಜರ್ಷಭನಾರಾಚ 
ಸಂಹನನತ್ತ 2. ೬ ಶರೀರ ಸಂಸ್ಥಾನ, ಅನುಪಮರೂಪತ್ವ ನವಚಂಪಕ 
ವರಸುರಭಿಗಂಧಧಾರತ್ವ ಅಷ್ಟೋತ್ತರ ಸಹಸ್ತ ವರ ಲಕ್ಷಣಧಾರಿತ್ವ ಅನಂತಬಲವೀರ್ಯತ್ರ 
ಮಿತಹಿತಮಧುರಾಲಾಪ,-ಈ ಹತ್ತು ಸ್ವಾಭಾವಿಕ ಅತಿಶಯಗಳು. ಇವು ತೀರ್ಥಂಕರನು 
ಜನ್ಮಗಹಣ ಮಾಡಿದಾಗಲೇ ಉತ್ಪನ್ನವಾಗಿರುತ್ತವೆ. 

ತಾನು ಇರುವಲ್ಲಿಂದ ನಾಲ್ಕು ದಿಕ್ಕುಗಳಲ್ಲಿ ನೂರು ಯೋಜನಗಳವರೆಗೆ ಸುಭಿಕ್ಷತೆ, 
ನಭಗಮನ, ಅಹಿಂಸೆ, ಭೋಜನವಿಲ್ಲದಿರುವುದು, ಉಪಸರ್ಗವಿಲ್ಲದಿರುವುದು, 
ಸರ್ವಾಭಿಮುಖಸ್ಥಿತತ್ವ, ಅಚ್ಛಾಯತ್ವ, ಅನಿಮಿಷತ್ತ, ವಿದ್ಯೆಗಳ ಈಶತ್ವ, ಸಜೀವವಿದ್ದೂ 
ನಖರೋಮಗಳು ಸಮವಾಗಿಯೇ (ಬೆಳೆಯದೆ) ಇರುವುದು, ೧೮ ಮಹಾ ಭಾಷೆಗಳು 
೭೦೦ ಕ್ಷುದ್ರ ಭಾಷೆಗಳು ಹಾಗೂ ಸಂಜ್ಜೀಜೀವರ ಉಳಿದೆಲ್ಲಾ ಅಕ್ಷರ-ಅನಕ್ಷರಾತ್ಮಕ 
ಭಾಷೆಗಳು ಇವುಗಳಲ್ಲಿ ತಾಲು ದಂತ ಓಪ್ಪಕಂಠ ವ್ಯಾಪಾರವಲ್ಲದೆಯೇ. ಏಕಕಾಲದಲ್ಲಿ 
ಭವ್ಯಜನರಿಗೆ ದಿವ್ಯೋಪದೇಶವನ್ನು ಕೊಡುವುದು ಇತ್ಯಾದಿ” ಇವು ಫಾತಿಕರ್ಮಗಳು 
ನಾ ಬಳಿಕ ಉತ್ಪನ್ನವಾಗುವ ಹನ್ನೊಂದು ೬] ಇವು ತೀ 
ಕೇವಲ ಜ್ಞಾನೋತ್ಪತ್ತಿಯಾದ ಮೇಲೆ ಪ್ರಕಟವಾಗುತ್ತವೆ. 

ಸಂಖ್ಯಾತ ಯೋಜನಗಳವರೆಗೆ ಅಕಾಲದಲ್ಲಿಯೂ ವನವು ಪತ್ರಪುಷ್ಪಫಲಗಳ 
ಸಂವೃದ್ಧಿಯಿಂದ ಕೂಡಿರುವುದು, ಕಂಟಕಾದಿಗಳನ್ನು ದೂರಮಾಡುತ್ತ ಸುಖ ದಾಯಕವಾದ 
ವಾಯುವು ಬೀಸುವುದು, ಜೀವಿಗಳು ಪೂರ್ವವೈರವನ್ನು ಬಿಟ್ಟು ಮೈತ್ರಿಭಾವದಿಂದಿರುವುದು, 
ಅಷ್ಟು ಭೂಮಿ ಕನ್ನಡಿಯಂತೆ ಸ್ಚಚ್ಛವೂ ರತ್ನಮಯವೂ ಆಗುವುದು, ಸೌಧರ್ಮೇಂದ್ರನ 
ಆಜ್ಞೆಯಂತೆ ಮೇಘಕುಮಾರನು ಗಂಧೋದಕವನ್ನು ವರ್ಷಿಸುವುದು, ದೇವತೆಗಳು 
ಏಕ್ರಿಯೆಯಿಂದ ಶೀತಲವಾದ ಗಾಳಿಯನ್ನು ಬೀಸುವುದು, ಕೂಪತಟಾಕಾದಿಗಳು 
ನಿರ್ಮಲೋದಕದಿಂದ ತುಂಬಿಕೊಳ್ಳುವುದು, ಆಕಾಶವು ಹೊಗೆಯೂ ಉಲ್ಫಾಪಾತಾದಿ 
ಗಳೂ ಇಲ್ಲದೆ ತಿಳಿಯಾಗಿರುವುದು, ಸಕಲ ಜೀವರಿಗೂ ರೋಗಾದಿ ಬಾಧೆಗಳು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೨ 


ಇಲ್ಲವಾಗುವುದು, ಯಕ್ಷೇಂದರ ಮಸ್ತಕಗಳ ಮೇಲೆ ಸ್ಥಿತವಾದವೂ ಕಿರಣೋಜ್ವಲವಾದವೂ 
ಆದ ನಾಲ್ಕು ದಿವ್ಯ ಧರ್ಮಚಕ್ರಗಳನ್ನು ನೋಡಿ ಜನರಿಗೆ ಆಶ್ಚರ್ಯವಾಗುವುದು, 
ತೀರ್ಥಂಕರರ ನಾಲ್ಕು ದಿಕ್ಕುಗಳಲ್ಲಿಯೂ ೫೬ ಸುವರ್ಣ ಕಮಲಗಳೂ, ಒಂದು 
ಪಾದಪೀಠವೂ ಹಾಗೂ ದಿವ್ಯವೂ ವಿವಿಧವೂ ಆಗಿರುವ ಅರ್ಚನಾದ್ರವ್ಯಗಳೂ ಇರುವುದು. 
ಇವು ತೀರ್ಥಂಕರ ಮಾಹಾತ್ಯದಿಂದ ದೇವಕೃತವಾದ ಅತಿಶಯಗಳು. 

ವಿವರಗಳಿಗೆ ನೋಡಿ: ತಿಲೋಯ ಪಣ್ಣತ್ತಿ ೪-೮೯೬-೯೧೪ 


೩೭. ಅಧರ್ಮ 
ಎನೆ ಧರ್ಮನಂದನಂ ಧೃತರಾಷ್ಟ್ರನಂದನಂ ಮುನ್ನೆ ಗೆಯ್ದ ಅಧರ್ಮಮಂ ನೆನೆಯದೆ 
ನಿರ್ಮಲ ಕ್ಷತಧರ್ಮಮಸನೆ] ನೆನೆದು (ಸಾಹಸಭೀಮ ವಿಜಯ ೭-೪೩ ವ) 
ಅಧರ್ಮ (ಆದಿಪುರಾಣ. ೧೦-೬೩.ವ) ಆರು ದ್ರವ್ಯಗಳಲ್ಲಿ ಒಂದು. ಜೀವ 
ಮತ್ತು ಪುದ್ಧಲಗಳ ಸ್ಥಿತಿಗೆ ಸಹಾಯಮಾಡುವ ದ್ರವ್ಯ. ಜೈನಧರ್ಮದಲ್ಲಿ ಧರ್ಮದಂತೆ 
ಅಧರ್ಮದ ವ್ಯಾಖ್ಯೆಯೂ ಬೇರೆಯಾಗಿದೆ. ಧರ್ಮದಂತೆ ಅಧರ್ಮವೂ - ಅಮೂರ್ತ, 
ನಿಷ್ಟಿಯ, ನಿತ್ಯವಾದುದಾಗಿದೆ. ಉದಾ: ಎದುರಿಗೆ ಕವಿದಿರುವ ಕತ್ತಲೆಯನ್ನು ಕಂಡು 
ದಾರಿತಪ್ಪಿದ ಪಥಿಕ ರಾತ್ರಿಯಲ್ಲಿ ಅಲ್ಲೇ ತಂಗುವನು. ತಂಗುವುದಕ್ಕೆ ಕಾರಣ ಕತ್ತಲೆ. 
ಹಾಗೆಯೇ ಜೀವ, ಪುದ್ಧಲಗಳ ಸ್ಥಿತಿಗೆ ಅಧರ್ಮವು ಸಹಾಯಕವಾದುದು. 
ಇಲ್ಲಿ ಅಧರ್ಮವೆಂದರೆ ಅನ್ಯಾಯ, ಅಗತ್ಯ, ವಂಚನೆಗಳಿಂದ ಕೂಡಿದ ಮನುಷ್ಯ 
ವರ್ತನೆ ಎಂದು ಅರ್ಥ. ಧರ್ಮರಾಜನು ಪರಿಶುದ್ಧ ಕ್ಲಾತ್ರಧರ್ಮವನ್ನೇ ಆಶ್ರಿಯಿಸಿದ್ದಾನೆ. 
ವಿವರಗಳಿಗೆ ನೋಡಿ: ರಾಜರು. ರಾಜನೀತಿ, ರಾಜಧರ್ಮ 
ಮಹದೇವ ಪಭಾಕರ ಪೂಜಾರ ೧೯೭೬ ಜೈನಧರ್ಮ ಪರಿಭಾಷೆ 


೩೮. ಅಧಿಷ್ಠಾನ 

ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಹೀಗೆ ಬರುತ್ತದೆ; ಶಂತನು ದಿವಂಗತನಾದ 
ಮೇಲೆ “ಗಾಂಗೇಯಂ ತದುಂಸ ಪರಲೋಕ ಕ್ರಿಯೆಗಳ೦ ಮಾಡಿ ಮುನ್ನೆಮೆ ತನ್ನ 
ನುಡಿದ ನುಡಿವಳಿಯಂತೆ ಪ್ರಸಾದಕ್ಕಧಿಷ್ಠಾನಂಗಟ್ಟುವಂತೆ ಚಿತಾಂಗದಂಗೆ ಪಟ್ಟಮಂ 
ಕಟ್ಟೆ... (ಪಂಪಭಾರತ ೧ ೭೩). 

ಬುನಾದಿ, ತಳಹದಿ, ನೆಲ ಎಂಬ ಅರ್ಥಗಳಿವೆ. ಅದ್ವೈತವೇದಾಂತದಲ್ಲಿ ಅಧಿಷ್ಠಾನಕ್ಕೆ 
ಬೇರೆ ಅರ್ಥವಿದೆ, ಅದರ ಪ್ರಕಾರ ಬ್ರಹ್ಮಮಾತ್ರ ಅಧಿಷ್ಠಾನದ ಸಂಕೇತ. ಪ್ರಾಸಾದಕ್ಕಧಿಷ್ಠಾನಂ 
ಗಟ್ಟುವಂತೆ ಅಂದರೆ ಅರಮನೆಗೆ ಭದವಾದ ತಳಹದಿಯನ್ನು ಹಾಕುವಂತೆ ಎಂದರ್ಥ. 
ಬುನಾದಿಗೆ ಅಡಿಕಟ್ಟು ಎಂದೂ ಕರೆಯುತ್ತಾರೆ. ಅಡಿಗಟ್ಟು ಸರಿಯಿಲ್ಲವಾದ ಕಟ್ಟಡ 
ಸರಿಯಾಗಿ ನಿಲ್ಲುವುದಿಲ್ಲ. ಅಡಿಕಟ್ಟು ಎನ್ನುವುದು ಮಾತಿಗೂ ಸಂಬಂಧಪಡುತ್ತದೆ. 
ಮಾತಿನ ತಳಪಾಯ ಸರಿಯಿದ್ದರೆ ಮಾತಿಗೆ ಅರ್ಥವಿರುತ್ತದೆ. ಆಗಮದಲ್ಲಿ ದೇವರನ್ನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೩ 


ಅಧಿಷಾಪಿಸು ಎಂದರೆ ಪ್ರತಿಷ್ಠಾಪಿಸು ಎಂದು ಅರ್ಥ ಬರುತ್ತದೆ. 


© ತಿ) 
೩೯. ಅಧ್ರಗ 


(ಕರ್ಣಾಟಕ ಕಾದಂಬರಿ ೮-೩) 
ಕರ್ಣಾಟಕ ಕಾದಂಬರಿಯಲ್ಲಿ ಅಧ್ದಗನೆಂದರೆ ದಾರಿಗ. ಪ್ರಯಾಣಿಕ ಎಂಬರ್ಥದ 
ಪದವು ಪ್ರಯೋಗಗೊಂಡಿದೆ. 
ಪ್ರಯಾಣಗಳಿಗೆ ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ವಿಶೇಷ ಅರ್ಥಗಳಿವೆ. 
ಪ್ರಯಾಣವು ಬೇರೆ ಬೇರೆ ಉದ್ದೇಶಗಳಿಗೆ ನಡೆಯುತ್ತವೆ. ಅವುಗಳನ್ನು ಈ ಕೆಳಗಿನಂತೆ 
ವಿವರಿಸಬಹುದು. ೧.ವ್ಯಾಪಾರದ ಉದ್ದೇಶ, ೨.ಬಂಧು ಬಾಂಧವರನ್ನು ಕಾಣಲು, 
೩.ತೀರ್ಥ ಕ್ಷೇತ್ರಗಳಿಗೆ ಭೇಟಿ, ೪.ಅನ್ಯಪ್ರದೇಶವನ್ನು ಕಾಣಲು. 
ಪ್ರಯಾಣದಲ್ಲಿಯೂ ಕೆಲವು ನಿಯಮಾಚಾರಗಳಿವೆ. ಪ್ರಯಾಣವನ್ನು ಶುಭ 
ಮುಹೂರ್ತದಲ್ಲಿ ಕೈಗೊಳ್ಳಬೇಕು. ಪ್ರಯಾಣದ ಸಂದರ್ಭದಲ್ಲಿ ಅಪಶಕುನವಾಗಬಾರದು 
ತೀರ್ಥಕ್ಟೇತ್ರಗಳ ಪ್ರಯಾಣ ಸಂದರ್ಭದಲ್ಲಿ ಶುಚಿರ್ಭೂತರಾಗಬೇಕು. ಪ್ರಯಾಣದ 
ಸಂದರ್ಭದಲ್ಲಿ ಅವಘಡಗಳಾದರೆ ಬಂಡಿಯ ಮಾಲಿಕನಿಗೆ ದಂಡ ವಿಧಿಸಬೇಕು. 
ವಿವರಗಳಿಗೆ ನೋಡಿ: ಶ್ರೀ ಶ್ರೀ ಸಚ್ಚಿದಾನಂದ ಶಂಕರಭಾರತೀ ಸ್ವಾಮಿಗಳು ೨೦೧೦ 
ಕೌಟಲೀಯ ಅರ್ಥಶಾಸ್ತ್ರ 


೪೦ ಅಧ್ವರ್ಯು 
ಕ್‌ ವ್ಯಾಸಕಶ್ಯಪ ವಿಶ್ವಾಮಿತ್ರ ಭಾರದ್ವಾಜ ಬ್ರಹ್ಮಾದ್ವರ್ಯ್ಯಾಗ್ನಿ ಹಾ (ಹಂಪ 
ಭಾರತ ೬-೩೩) 


ಯಾಗದ ಮುಖ್ಯಸ್ಥನಿಗೆ ಅದ್ದರ್ಯು ಎಂದು ಕರೆಯುತ್ತಾರೆ. ಯಜುರ್ವೇದದಲ್ಲಿ 
ಇದರ ಕುರಿತು ವಿವರಗಳಿವೆ. ಹೋತೃ; ಉದ್ದಾತೃ; ಬ್ರಹ್ಮ ಹಾಗೂ ಅದ್ದರ್ಯು ಎಂದು 
ನಾಲ್ಕು ವಿಭಾಗಗಳು. ಹವಿಸ್ಸನ್ನು ಅರ್ಪಿಸುವವನು ಹೋತ್ಸವಾದರೆ ಯಾಗದ 
ಮುಖಂಡತ್ವವನ್ನು ವಹಿಸುವವನು ಅಧ್ದರ್ಯು. ಯಾಗದಲ್ಲಿ ಅದ್ದರ್ಮುಗೆ ಪ್ರಮುಖ ಸ್ಥಾನವಿದೆ. 
ಯಜ್ಞದಲ್ಲ ಅಧ್ವರ್ಯುಯಾದವನು ಉಪಯೋಗಿಸುವ ಗದ್ಯಾತ್ಮಕ ಮಂತ್ರಗಳನ್ನು "ಯಜುಸ್‌' 
ಎ೦ದು ಕರೆಯುತ್ತಾರೆ. 
ವಿವರಗಳಿಗೆ ನೋಡಿ: ವೇದವ್ರತ ವೈಶಂಪಾಯನ ೧೯೮೪ ಯಜುರ್ವೇದ: ಒಂದು ಅಧ್ಯಯನ. 


೪೧. ಅನಗಾರಕೇವಲಿ 
ಧರ್ಕಚಕಚ್ಛತ್ತತ್ತಿಯಂಗಳಂ ಬಳಸಿಯುಮುಪಾಶ್ರಯಂಬಡೆಯೆನಿಜೆಸಿತೀರೃಕರಗಣ 
ಧರಾನಗಾರಕೇವಳಿಗಳಪರಿನಿರ್ವಾಣಕ್ಷೇತ್ರದೊಳ್‌ ಶರೀರಸಂಸ್ಕಾರಾದಿಗಾರ್ಹಪತ್ಯ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೬ 


ದಕ್ಷಿಣಾಗ್ಯಾಹವನೀಯಮೆಂಬ ಪೆಸರಂ............... (ಆದಿಪುರಾಣ ೧೫-೧೬ ವ). 
ಕೇವಲಿಪ್ರಾಪ್ತಿ ಪಡೆದ ತೀರ್ಥಂಕರರನ್ನೂ ಗಣಧರರನ್ನೂ ಬಿಟು ಉಳಿದ 
ಸಾಮಾನ್ಯಮುನಿಗಳು, ಅನಗಾರರು. ಇದು ಜೈನಧರ್ಮದ ಪರಿಭಾಷೆಯಾಗಿದೆ. 


೪೨. ಅನಶನ ವಿಧಿ 
ಕೃತಾನುಶಯನನಶನವಿಧಾನದಿನಸುವಂ ವಿಸರ್ಜಿಸಿ ಸೌಧರ್ಮಕಲ್ಪದೊಳ್‌ 


(ಆದಿಪುರಾಣ. ೨-೧೭ ವ) 
ಇದೊಂದು ತಪಸ್ಸು ಸಂಯಮ ಸಿದ್ದಿಯಾಗಬೇಕು. ರಾಗ ನಾಶವಾಗಬೇಕು. 
ಕರ್ಮ ನಾಶವಾಗಬೇಕು, ಸ್ವಾಧ್ಯಾಯ ಸಿದ್ಧಿಯಾಗಬೇಕು ಎಂದು ಉದ್ದೇಶಿಸಿ ನಾಲ್ಕು 
ತೆರದ ಆಹಾರವನ್ನು ತ್ಯಾಗಮಾಡುವುದು. 
ಆಹಾರದ ತ್ಯಾಗ ಅನಶನವೆನಿಸಿಕೊಳ್ಳುತ್ತದೆ. ಅಶನವೆಂದರೆ ಅನ್ನವೆಂಬ ಅರ್ಥವಿದೆ. 
ಈಗಲೂ "ಅಶನ' ಪದವು ಹವ್ಯಕ ಕನ್ನಡದಲ್ಲಿ ಬಳಕೆಯಲ್ಲಿದೆ. "ಅನಾಹಾರ' ಸಂಸ್ಕೃತ 
ಪದವಾಗಿದ್ದು ಅದು ಅನಶನವನ್ನೇ ಸೂಚಿಸುತ್ತದೆ. “ಅಶನ' “ಅನಶನ' ಆಹಾರ- 
ನಿರಾಹಾರ(ಅನಾಹಾರ)ವನ್ನು ಸೂಚಿಸುತ್ತದೆ. ಗಾಂಧೀಜಿಯಿ೦ದ ಉಪವಾಸ ಸತ್ಯಾಗಹದ 
ಪರಿಕಲ್ಪನೆಯು ಇದರಿಂದ ಹುಟ್ಟಿದೆಯೆಂಬುದು ಗಮನಾರ್ಹ. 


೪೩. ಅನಾತ್ಮ 

ಆತ್ಮದ ಸ್ವರೂಪ ಮತ್ತು ಭವಿಷ್ಯವನ್ನು ಕುರಿತ ಅನ್ವೇಷಣೆ ಬುದ್ಧನ ಕಾಲದಲ್ಲಿ 
ಒಂದು ಹುಚ್ಚಿನಂತಾಗಿತ್ತು. ಅನ್ವೇಷಣೆ ಅದರ ನೈತಿಕ ಅಥವಾ ಆಧ್ಯಾತ್ಮಿಕ ಬಾಳುವೆಯ 
ಅಡಚಣೆಗಳನ್ನು ಮಾತ್ರ ಕುರಿತಾಗಿರಲಿಲ್ಲ. ಅದು ದೇಹದೊಡನೆ ಸಂಬಂಧಿಸಿರುವ 
ಬಗೆ, ಅದರ ಸ್ವರೂಪ ಇವುಗಳನ್ನು ಕುರಿತುದಾಗಿತ್ತು. ಸ್ಥೂಲವಾಗಿ ಹೇಳುವುದಾದರೆ. 
ಉಪನಿಷತ್ತುಗಳಲ್ಲಿ ದೇಹ-ಮನಸ್ಸುಗಳ ಸಂಬಂಧ ಒಂದು ರೀತಿಯಲ್ಲಿ ನೇತ್ಯಾತ್ಮಕವೆಂದು 
ಪರಿಗಣಿತವಾಗಿತ್ತು. ಉಪನಿಷತ್ತುಗಳಿ೦ದಲೇ ವೇದಾ೦ತ ಮತ್ತು ಸಾ೦ಖ್ಯಗಳು ಉಗಮ 
ಹೊಂದಿದವು. ಜೈನ ಮತ್ತು ಬೌದ್ಧ ಧರ್ಮಗಳಲ್ಲೂ ಹಾಗೆಯೇ ದೇಹದ ಅಂಗಾಂಗಗಳ 
ಜುಗುಪ್ತಾಹ ಲಕ್ಷಣ. ಕೇವಲ ಚರ್ಮದಾಳದಷ್ಟೇ ಆದ ದೈಹಿಕ ಸೌಂದರ್ಯದ ಭ್ರಮಾತ್ಮಕ 
ಸ್ವರೂಪ. ಐಂದ್ರಿಯಾನುಭವಗಳಿಂದ ಮತ್ತು ದೈಹಿಕ ಅಗತ್ಯಗಳಿಂದ ಪ್ರಚೋದಿತವಾದ 
ಭಾವೋದ್ವೇಗಗಳು ಕೊಡುವ ತೊಂದರೆ, ದೇಹದ ಸೆರೆಯಿಂದ ಅಂತಿಮವಾಗಿ ಆತ್ಮವನ್ನು 
ಬಿಡುಗಡೆಗೊಳಿಸಬೇಕಾದ ಅಗತ್ಯ, ಮತ್ತು ಅದಕ್ಕೆ ಸಿದ್ಧತೆಯಾಗಿ ಉಗ್ರ ತಪಸ್ಸಿನ 
ಆಚರಣೆಗಳು, ಉದ್ದೇಶಪೂರ್ವಕ ದೇಹದಂಡನೆ ಇವೆಲ್ಲ ಮೇಲೆ ಹೇಳಿದ ನೇತ್ಯಾತ್ಮಕ 
ಸಂಬಂಧವನ್ನು ಧ್ವನಿಸಲು ಸಹಕಾರಿಯಾದುವು. ಆತ್ಮ ಸ್ವರೂಪವನ್ನು ಕುರಿತ 
ಪರಿಶೀಲನೆಯಿಂದ ಆಶ್ಚರ್ಯಕರವಾದ ಚೆ೦ತನೆಗಳು ಮೂಡಿದುವು. ಆಶಾಶ್ವತ ಆತ್ಮವು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೫ 


ಸತ್ಯವೆನಿಸಿದ ದ್ರವ್ಯವಾಸ್ತವತಾವಾದ ಮತ್ತು ಬ್ರಹ್ಮವಾದಗಳು, ತನ್ನ ಸ್ವತಂತ್ರ ಅಸ್ಪತ್ನವನ್ನು 
ಉಳಿಸಿಕೊಂಡ ದ್ವೈತವಾದ ಮುಂತಾದುವು (ಒಂದೇ ತರನಾದ ಲಕ್ಷಣಗಳನ್ನು 
ಹೊಂದಿರದಿದ್ದರೂ ಬೇರೆ ಬೇರ ಚಿಂತನಾಧಾರೆಗಳಿಗೆ ತಕ್ಕಂತೆ) ಮೂಡಿದವು. 
ಒಂದಕ್ಕೊಂದು ವಿರುದ್ದವಾದ ನಿತ್ಯವಾದ (ಅದೈತವಾಗಲಿ ಅಥವಾ ದೈತವಾಗಲಿ) 
ಮತ್ತು ಉಚ್ಛೇದವಾದಗಳಿಗೆ ನಡುವೆ ಬುದ್ಧನ ಧರ್ಮ ನಿಲ್ಲುತ್ತದೆ. ಬದಲಾವಣೆ 
ಹೊಂದದ ಆತ್ಮ ಇಲ್ಲವಾದರೂ ಅದು ಕೇವಲ ಜಡವಸ್ತುವಿನ ಕ್ರಿಯೆಯಲ್ಲ. ಯಾವುದೋ 
ಒ೦ದು ದೈಹಿಕ ರೂಪಧಾರಣವು ಕೊನೆಗೊ೦ಡಾಗಲೂ ಎಲ್ಲ ಬಗೆಯ ಕಾರಣ - 
ಪರಿಣಾಮಗಳಿಂದ ಹೊರಗಾಗುವುದಿಲ್ಲ. ಆತ್ಮವು ಇಲ್ಲವೆಂದುದು (ಅನಾತ್ಮವಾದ) 
ಇಷ್ಟನ್ನು ಮಾತ್ರ ಹೇಳುತ್ತದೆ: ಅದಕ್ಕೆ ನಿತ್ಯ ಅಸ್ತಿತ್ವ (ಶಾಶ್ವತ ಅಸ್ತಿತ್ವ) ಇಲ್ಲವೆಂದು 
ಮಾತೃಗರ್ಭದಲ್ಲಿ ನೂತನ ಜೀವಿಯನ್ನು ರೂಪಿಸಲು (ನಾಮ - ರೂಪ) ಕೆಲಸಮಾಡುವ 
ವಿಜ್ಞಾನ ಪುನರ್ಜನ್ಮ ಹೊಂದುವ ಆತ್ಮವಲ್ಲ. ಅದರಂತೆ ಭೌತಿಕ ವಸ್ತುಗಳ ಸಂಗಹವನ್ನು 
ನಿಯಂತ್ರಿಸುತ್ತದೆ ನಿಜ. ಆದರೆ ಅದು ಬದಲಾವಣೆ ಹೊಂದಬಲ್ಲ ಸಂಗತಿ. ದೈಹಿಕ 
ಮಾನಸಿಕ ಅಂಶಗಳ ಸಂಕಿರಣ. ಎರಡೂ ಅಂತಿಮವಾಗಿ ಅವುಗಳ ಮೂಲಾಂಶಗಳ 
ಸ್ವರೂಪಕ್ಕೆ ಕರಗಿಹೋಗುವಂಥವು. 
ಆತ್ಮ ಮತ್ತು ಅನಾತ್ಮದ ಬಗೆಗೆ ಬೇರೆ ಮತಗಳೂ ಚರ್ಚಿಸಿದೆ. ಆತ್ಮದ ಬಗ್ಗೆ 
ಅದ್ವೈತ ಬಗೆಗಿನ ನಿಲುವುಗಳು ಬೇರೆ. ಉಪನಿಷತ್ತಿನಲ್ಲಿಯೂ ಆತ್ಮದ ಬಗೆಗಿನ ವಿವರ 
ಬರುತ್ತದೆ. ಜೈನತತ್ವದಲ್ಲಿ ಆತ್ಮತತ್ವವೆ೦ದರೆ ಆತ್ಮದ ಸ್ವರೂಪ ತಿಳಿಯುವುದು. ಪ್ರಾಚೀನ 
ಕನ್ನಡ ಕಾವ್ಯಗಳಲ್ಲಿ ಆತ್ಮನಾಥ ಎಂದರೆ ಆತ್ಮದ ಒಡೆಯ; ಆತ್ಮಜೆಯೆಂದರೆ ಆತ್ಮದ 
ಸ್ವರೂಪ ತಿಳಿಯುವುದು; ಆತ್ಮ ತತ್ವ-ಆತ್ಮದ ಸ್ವರೂಪ ಎ೦ಬರ್ಥಗಳಲ್ಲಿ ಬಳಕೆಯಾಗಿವೆ. 
ವಿವರಗಳಿಗೆ ನೋಡಿ: ಅತ್ವ ಜಡ 
ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ 


೪೪. ಅನಿಚ್ಚ 

ಪಾಳೀಸೂತ್ರಗಳಲ್ಲಿ ಅಸ್ತಿತ್ವವನ್ನು ಅನಿಚ್ಚ (ಅನಿತ್ಯ) ಅನತ್ತ (ಅನಾತ್ಸ) ಮತ್ತು 
ದುಃಖ ಎಂಡು ಉದ್ಭೋಷಿಸಲಾಗಿದೆ. ಇದರ ಸಾಧನೆಗೆ ಸಹಾಯವಾಗಿರುವುದು 
ಅಂತರ್ಜ್ಞಾನ ಮತ್ತು ನಿರೀಕ್ಷಣಗಳೇ ವಿನಾ ಜಟಿಲವಾದ ಪೂರ್ವಸಿದ್ಧವಾದಗಳಲ್ಲ. 
ಮುಂದೆ ವಿಶೇಷವಾಗಿ ಸೌತಾಂತ್ರಿಕರು ಅವುಗಳನ್ನು ಬಳಸಿದರು. ಆತ್ಮವನ್ನಂಗೀಕರಿಸುವ 
ದರ್ಶನಗಳು ಯಾವ ಆತ್ಮವನ್ನು ನಿತ್ಯ, ಸಾರ್ವತ್ರಿಕ ಮತ್ತು ಸತ್ಯವೆಂದು ಸಾರಿದರೋ 
ಆ ಆತ್ಮತತ್ವಕ್ಕೆ ವಿರುದ್ಧವಾಗಿ ಬಳಸಿದ ತಾರ್ಕಿಕವಾದವಾಗಿದೆ ಬೌದ್ಧಸಂಪ್ರದಾಯಗಳೆಲ್ಲದರ 
ನೈರಾತ್ಯದೃಷ್ಟಿ. ಅದು ಧರ್ಮಗಳೆಲ್ಲಕ್ಕೂ ಕ್ಷಣಿಕತ್ವ ಅನಾತ್ಮತ್ವ ಮತ್ತು ಸ್ವಲಕ್ಷಣತ್ವ ಎಂಬ 
ಪರಸ್ಪರ ಸಂಬಂಧವಾದ ಮೂರು ಭಾವನೆಗಳನ್ನು ಒತ್ತಿಹೇಳುತ್ತದೆ. ಇಲ್ಲಿ ಗಮನಿಸಬೇಕಾದ 
ಅಂಶವೆಂದರೆ ಆತ್ಮದ ಕ್ಷಣಿಕತ್ವ ಅನಾತ್ಮತ್ವ್ಯ ಮತ್ತು ಸ್ವಲಕ್ಷಣತ್ವ ಭಾರತೀಯ ತತ್ವಜ್ಞಾನಗಳಲ್ಲಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೬ 


ಬರುವ ಆತ್ಮದ ಕ್ಷಣಿಕತ್ತವು ಬೇರೆ ಬೇರೆ ವಾದಗಳಿಗೆ ಅವಕಾಶ ಕಲ್ಪಿಸಿದೆ. ಶಂಕರರು 
ಆತ್ಮತತ್ವವನ್ನು; ಅದರ ಸ್ವರೂಪವನ್ನು ಬೇರೆ ರೀತಿಯಲ್ಲಿ ಮಂಡಿಸಿದ್ದಾರೆ. 
ವಿವರಗಳಿಗೆ ನೋಡಿ: ಅದ್ವೈತ; ದ್ವೈತ; ವಿಶಿಷ್ಟಾದ್ವೈತ ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ 
ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಪುಟ. ೧೯೬. 

೪೫. ಅನುಕರಣೆ 

ಕವಿರಾಜಮಾರ್ಗದಲ್ಲಿ ಕವಿಯು ಹೀಗೆ ಹೇಳುತ್ತಾನೆ. “ಇತರ ಕವಿಗಳ ಮಾತುಗಳನ್ನೇ 
ನೆನೆದು, ಅವರನ್ನು ಅನುಕರಿಸುವವನು ವಾಕ್ಚಾತುರ್ಯ ಇಲ್ಲದವನು. ಇಂಥವನ ಮಾತುಗಳು 
ಬೆಟ್ಟದ ಗುಹೆಯಲ್ಲಿನ ಪ್ರತಿಧ್ವನಿಯ ಹಾಗೆ ವ್ಯರ್ಥ.(ಕವಿರಾಜಮಾರ್ಗ ೧-೧೪) 

ಕಾವ್ಯದ ದೃಷ್ಟಿಯಿಂದ ಅನುಕರಣೆಯು ಬೇರೆ ಬೇರೆ ರೀತಿಯಲ್ಲಿರುತ್ತದೆ. ಅನುಕರಣೆಗೆ 
ಸೈದ್ಧಾಂತಿಕ ವ್ಯಾಖ್ಯೆಯನ್ನು ಕೊಟ್ಟವನು ಅರಿಸ್ಟಾಟಲ್‌. ಅವನ ಅನಂತರ ಅನೇಕರು 
ಅನುಕರಣೆಯ ಕುರಿತು ಬರೆದಿದ್ದಾರೆ. ಅನುಕರಣೆಯು ವಾಸವತಾವಾದದಲ್ಲಿ ವಾಸ್ತವದ 
ಅನುಕರಣೆಯಾಗಿರುತ್ತದೆ. ಸಹಜವಾದ ಅನುಕರಣೆ; ಕಾವ್ಯಮಾರ್ಗಗಳ ಅನುಕರಣೆ 
(ಪಂಪನನ್ನು ರನ್ನ ಅನುಕರಿಸಿದಂತೆ) ಶೈಲಿಯ ಅನುಕರಣೆ-ಹೀಗೆ ಅನೇಕ ವಿಧಗಳಿರುತ್ತವೆ. 
ಶಾಬ್ದಿಕ ಅನುಕರಣೆಯನ್ನು ಕವಿರಾಜಮಾರ್ಗಕಾರನು ಟೀಕಿಸಿದ್ದಾನೆ. ಇಲ್ಲಿ ಗೀಕ್‌ 
ಸಾಹಿತ್ಯದಲ್ಲಿ ಬಳಕೆಯಾದ “ಅನುಕರಣೆ” ಕುರಿತ ಚರ್ಚೆಯನ್ನು ಗಮನಿಸಬಹುದು. 
ಗ್ರೀಕ್‌ನ ಸಾಹಿತ್ಯ ಮತ್ತು ರಾಜಕೀಯದ ಚರ್ಚೆಯನ್ನ ಮೊದಲು ಶುರುಮಾಡಿದ 
ಪ್ಲೇಟೋ ಮತ್ತು ಅರಿಸ್ಟಾಟಲರು "ಅನುಕರಣೆ'ಯೆ೦ಬ ಪದವನ್ನು ಬಳಸುತ್ತಾರೆ. ಸಾಹಿತ್ಯ 
ಚರ್ಚೆಯಲ್ಲಿ ಪ್ರಧಾನವಾಗಿ ಒಡಮೂಡಿರುವ ಈ ಭಾಷೆಯು ಅನಂತರದಲ್ಲಿ ಬೇರೆ 
ಮಾದರಿಯ ಅರ್ಥವಂತಿಕೆಯನ್ನು ಒಳಗೊಂಡಿತು. ಗ್ರೀಕ್‌ ನಲ್ಲಿ “ಮೈಮೆಸಿಸ್‌' ಎಂದರೆ 
(Mimesis) ಇನ್ನೊಬ್ಬರು ಮಾಡಿದ್ದನ್ನು ಅನುಕರಿಸುವುದು ಅಥವಾ ಯಾವುದೋ 
ಒಂದರಂತೆ ಮತ್ತೊಂದನ್ನು ನಿರ್ಮಿಸುವುದು. ಇದು ನರ್ತಕರಿಗೆ, ಹಾಡುಗಾರರಿಗೆ, 
ಸಂಗೀತತಜ್ಜರಿಗೆ, ಚಿತ್ರ ಕಲಾವಿದರಿಗೆ, ನಾಟಕಕಾರರಿಗೆ ಅನ್ವಯವಾಗುತ್ತಿತ್ತು. ಇವರು 
ಇನ್ನೂ ಯಾವುದನ್ನೋ ಅನ್ವಯಿಸಿಕೊಂಡು ಪ್ರತಿನಿಧೀಕರಿಸುತ್ತಿದ್ದರು. ಈ ರೀತಿಯ 
ಪ್ರಾತಿನಿಧೀಕರಣವನ್ನು (Representation) ಕುರಿತು ಹೇಳುವುದು ಹೀಗೆ: 

ಅನುಕರಣೆಯೆನ್ನುವುದು ಮನುಷ್ಯರಿಗೆ ಅವರ ಬಾಲ್ಯದಿ೦ದಲೂ ಸಹಜವಾಗಿ 
ಒಡಮೂಡಿ ಬಂದಿರುತ್ತದೆ. ಹಾಗೆ ನೋಡುವುದಿದ್ದರೆ ಉಳಿದೆಲ್ಲ ಪ್ರಾಣಿಗಳಿಗಿಂತ 
ಹೆಚ್ಚಾಗಿ ಮನುಷ್ಯನೇ ಅನುಕರಣೆಯನ್ನು ತುಂಬಾ ಹೆಚ್ಚು ಮಾಡುತ್ತಿರುತ್ತಾನೆ. ಮನುಷ್ಯ 
ಕಲಿಯುವುದು ಕೂಡಾ ಅನುಕರಣೆಯಿಂದಲೇ. ಮನುಷ್ಯನ ಪ್ರತಿಯೊಂದು 
ಚಟುವಟಿಕೆಯಲ್ಲಿಯೂ ಈ ಅನುಕರಣೆಯ' ಅಂಶವು ಎದ್ದು ಕಾಣುತ್ತದೆ. ಇದು 
ಗಮನಿಸಬೇಕಾದ ಮೊದಲನೆಯ ಅಂಶವಾಗಿದೆ. ಎರಡನೆಯ ಅಂಶವನ್ನು ಅನುಭವದ 
ಆಧಾರದ ಮೇಲೆ ವಿವರಿಸಬಹುದು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೭ 


ಈ ರೀತಿಯ ಅನೇಕ ಘಟನೆಗಳಿಂದ ಕಲಿಯುವುದು ಬಹಳವಿರುತ್ತದೆ ಮತ್ತು 
ಕಲಿಯುವಾಗ ಖುಷಿಯನ್ನು ಅನುಭವಿಸುವುದು ಕೇವಲ ಒಬ್ಬ ತತ್ವಜ್ಞಾನಿಗೆ ಮಾತ್ರ 
ಸಂಬಂಧಿಸಿದ ಕ್ರಿಯೆಯೂ ಅಲ್ಲ. ಒಂದು ಕಲೆಯು ಕಲಿಯುವ ಮತ್ತು ಅರ್ಥಗಳನ್ನು 
ಜೋಡಿಸುವ ಕೆಲಸವನ್ನು ಮಾಡುತ್ತದೆ. ಈಗಾಗಲೇ ಅಸ್ತಿತ್ತದಲ್ಲಿರುವ ವಾಸ್ತವವೊ೦ದನ್ನು 
ಕಲೆಯು ಪ್ರಾತಿನಿಧಿಕಗೊಳಿಸುತ್ತದೆ ಮತ್ತು ಹೊರಜಗತ್ತನ್ನು ಅನುಕರಿಸುತ್ತದೆಯೆಂಬುದರಲ್ಲಿ 
ಯಾವ ರೀತಿಯ ಅನುಮಾನವೂ ಇಲ್ಲ. ಕಲಾವಿದನು ಹೊರಜಗತ್ತನ್ನು ಅನುಕರಿಸುತ್ತಾನೆ 
ಮತ್ತು ಕಲಾವಿದನು ಅನುಕರಣೆಯ ಮೂಲಕ ಸೃಷ್ಟಿಸಿದ ಕಲೆಯನ್ನು ಅನುಕರಣೆಯ 
ಅರ್ಥವನ್ನು ನಾವು ಹುಡುಕುತ್ತೇವೆ. ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ವಸ್ತುವನ್ನು 
ಹೊಸ ವಿಧದಲ್ಲಿ ಕಾಣುವ ಶಕ್ತಿಯೇ ಪ್ರತಿಭೆಯಾಗಿದೆಯೆಂದು ಹೇಳುವವರು ವಾದ 
ಮಂಡಿಸುತ್ತಾರೆ. ಪ್ರತಿಭೆಯು ನವ ನವ ಉನ್ಮೇಷಶಾಲಿಯಾಗಿರುವುದರಿ೦ದ ಹೊಸದನ್ನು 
ಕಾಣುವುದಕ್ಕೆ ಸಾಧ್ಯ. ಇದು ಈ ದೃಷ್ಟಿಯಿಂದ ಕವಿಗೆ ಸೀಮಿತವಾದುದ್ದಲ್ಲ. ಎಲ್ಲರಿಗೂ 
ಇರುವ ಕೌಶಲ್ಯವೇ ಪ್ರತಿಭೆ. ಕವಿರಾಜ ಮಾರ್ಗಕಾರನು ಹೇಳುವ ಅನುಕರಣೆಯು ಈ 
ದೃಷ್ಟಿಯಿಂದ ಮಹತ್ವದ ವಿಷಯವಾಗಿದೆ. 

ವಿವರಗಳಿಗೆ ನೋಡಿ: ಎನ್‌. ಬಾಲಸುಬ್ರಹ್ಮಣ್ಯ ೧೯೭೨ ಅರಿಸ್ಟಾಟಲನ ಕಾವ್ಯಮೀಮಾಂಸೆ 
Raymond Williams 1983 Keywords 


೪೬. ಅನುಗಹಾರ್ಥ 

ತನ್ನೂಡಮೆಯಂ ಪೆಜರ್ಗ ಕುಡುವರೆಂಬುದು ಅನುಗಹಾರ್ಥಮೆಂದು 
ಯಷಿವಚನವು ಇದೆಯೆಂದು ಚಾವುಂಡರಾಯನು ಬಣ್ಣಿಸುತ್ತಾನೆ. 

(ಚಾವುಂಡರಾಯ ಪುರಾಣ - ಮೇಘರಥ ಚರಿತಂ ಪು.೧೨೭) 

ಅನುಗಹಾರ್ಥವೆಂದರೆ ಅನುಗ್ರಹದ ಕಾರಣವಾಗಿ; ತನ್ನೊಡವೆಯೆಂದರೆ ತನ್ನ 
ಸಂಪತ್ತು. ಇದನ್ನು ಬೇರೆಯವರಿಗೆ ಹಂಚುವುದರಿಂದ ಅನುಗ್ರಹವು ದೊರೆಯುವುದೆಂದು 
ಇಲ್ಲಿಯ ಅಭಿಪ್ರಾಯವಾಗಿದೆ. ಅನುಗಹವೆಂದರೆ ಅನುಕೂಲವನ್ನು ಉಂಟುಮಾಡುವುದು; 
ಉಪಕರಿಸು; ಅಂಗೀಕಾರ; ಒಪ್ಪಿಗೆಯೆಂದಾಗುತ್ತದೆ. 


೪೭. ಅನುಚಿತ 

ಈಯದೆ ಕೊಂಡೊಯ್ದುದನುಚಿತಂ (ಶಾಂತಿಪುರಾಣ ೩-೮೧) 

ಕೊಡದೆ ಕೊಂಡೊಯ್ಯುವುದು ಅನುಚಿತ. ಉಚಿತ ಮತ್ತು ಅನುಚಿತವೆನ್ನುವುದು 
ಇಲ್ಲಿ ಸಾಮಾಜಿಕ ಸಂಹಿತೆಯ ಹಿನ್ನೆಲೆಯಲ್ಲಿ ಬಳಕೆಯಾಗಿದೆ. ಅನುಚಿತವೆಂದರೆ 
ಅಯೋಗ್ಯವೆಂಬ ಅರ್ಥವಿದೆ. ಯಾರೂ ಕೊಡದೆ ಯಾವುದನ್ನಾದರೂ ಕೊಂಡೊಯ್ಯು 
ವುದು ಅಯೋಗ್ಯ ಕೆಲಸವೆಂದು ಪೊನ್ನನು ಹೇಳುತ್ತಾನೆ. ಔಚಿತ್ಯ ಪ್ರಜ್ಞೆಯೆಂದರೆ 
ಉಚಿತಾನುಚಿತ ವಿವೇಕ. ಅಂದರೆ ಸಂದರ್ಭಕ್ಕೆ ಸರಿಯಾಗಿ ವಿವೇಕಯುತವಾಗಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೮ 


ವ್ಯವಹರಿಸುವುದು. ಕೊಡದೆ ಕೊಂಡೊಯ್ಯುವುದು ಎರಡು ಅಂಶಗಳಿಗೆ ಕಾರಣವಾಗುತ್ತದೆ: 
ಬಲತ್ಕಾರ ಮತ್ತು ಅಪಹರಣ. ಇನ್ನೊಂದು ಅಂಶವೆಂದರೆ - ಆಮಂತ್ರಣ ನೀಡಿದವರ 
ಮನೆಗೆ ಹೋಗುವುದು ಉಚಿತ. ಆಮಂತ್ರಿಸದೇ ಹೋದರೆ ಅನುಚಿತ. ಗುರುವಿನ 
ಗೃಹಕ್ಕೆ; ತಾಯಿಯ ಗೃಹಕ್ಕೆ; ಗಂಡನ ಗೃಹಕ್ಕೆ ಕರೆಯಬೇಕೆಂಬುದಿಲ್ಲ. ಕರೆಯದಿದ್ದರೂ 
ಹೋಗಬಹುದು. ಇಲ್ಲಿ ಉಚಿತ-ಅನುಚಿತವೆಂಬ ಪ್ರಶ್ನೆಯು ಬರುವುದಿಲ್ಲ. ಉಚಿತ 
ಮತ್ತು ಅನುಚಿತವೆನ್ನುವುದು ಸಾಮಾಜಿಕ ನಡವಳಿಕೆಯ ಸಂಹಿತೆಯಾಗಿರುವುದು 
ಗಮನಾರ್ಹ. 


೪೮. ಅನುಪ್ರೇಕ್ಷೆ 

ಅನುಪ್ರೇಕ್ಟೆ ನೆನೆಯುತ್ತುಮನುಪ್ರೇಕ್ಷೆಯೆ 

ಮನದೊಳ್‌ ತಣ್ಮಲೆಯೆ ಸೇಸೆಗೊಳ್‌ ಖಚರಪತೀ ॥ (ಆದಿಪುರಾಣ. ೨-೫೭) 

ಅನುಪ್ರೇಕ್ಷೆಯ ಕುರಿತು ಜೈನ ಧರ್ಮದ ನಿಲುವು ಈ ಕೆಳಗಿನಂತಿದೆ. 

ಎ೦ದಿ೦ತಧ್ರುವಮಶರಣಮೇಕತ್ವಮನ್ಯತ್ರಮಶುಚಿತ್ವಂ, ಸಂಸಾರಂ, ಲೋಕಮಾಸ್ರವಂ 
ಸಂವರೆ, ನಿರ್ಜರೆ, ಬೋಧಿದುರ್ಲಭ, ಧರ್ಮಸ್ವಾಖ್ಯಾತಮೆಂಬುವ ಪನ್ನೆರಡು 
ಮನುಪ್ರೇಕ್ಷೆಯಂ ಕ್ರಮದಿನನುಸರಿಸುತ್ತುಮಿರ್ಪನ್ನೆಗಂ; (ಅಜಿತತೀರ್ಥಂಕರ ಪುರಾಣ 
ತಿಲಕಂ ೬. ೬೧.ವ) ಅನುಪ್ರೇಕ್ಷೆಯು ಪಂಪ-ರನ್ನರಲ್ಲಿ ಒಂದೇ ಅರ್ಥದಲ್ಲಿ ಬಂದಿದೆ. 

ಅನುಪ್ರೇಕ್ಷೆ ಎಂದರೆ ಯತಿಗಳು ಧ್ಯಾನಮಾಡಬೇಕಾದ ಅನಿತ್ಯತ್ವ, ಅಶರಣತ್ವ 
ಸಂಸಾರ, ಏಕತ್ವ ಅನ್ಯತ್ರ ಅಶುಚಿ, ಆಸ್ಪವ, ಸಂವರ, ನಿರ್ಜರ, ಲೋಕ, ಬೋಧಿದುರ್ಲಭತ್ವ, 
ಧರ್ಮ ಎಂಬ ಹನ್ನೆರಡು ತತ್ವಗಳ ಚಿಂತನೆ. ಪುನಃ ಪುನಃ ಮಾಡುವ ಚಿಂತನೆ. 
ಶರೀರಾದಿ ಪರದ್ರವ್ಯಗಳು ಮತ್ತು ಧರ್ಮಾದಿಗಳು ಇದನ್ನು ಮತ್ತೆ ಮತ್ತೆ ಚಿಂತಿಸುವುದು; 
ಪರಮಾಗಮಗಳ ಶಬ್ದಾರ್ಥಗಳನ್ನು ಮನಸ್ಸಿನಲ್ಲಿ ಧಾರಣಮಾಡಿ ಅವುಗಳನ್ನು ಆಗಾಗ 
ಚಿ೦ತಿಸುವುದು. 

ಅನುಪ್ರೇಕ್ವೆ- ಪುನಃ ಚಿಂತನೆ ಮಾಡುವುದು ಶರೀರಾದಿ ಪರದ್ರವ್ಯಗಳು, ಧರ್ಮಾದಿಗಳು 
ಇವುಗಳನ್ನು ಮೇಲೆ ಚಿಂತಿಸುವುದು- ಅನುಪ್ರೇಕ್ಟೆಯು. 

೧. ಅನಿತ್ಯಾನುಪ್ರೇಕ್ಷೆ ಎಂದರೆ ಶರೀರೇಂದ್ರಿಯವಿಷಯಗಳೂ, ಭೋಗೋಪಭೋಗ 
ವಸ್ತುಗಳೂ ನೀರಿನ ಗುಳ್ಳೆಯಂತೆ ಅಸ್ಥಿರವಾದವುಗಳೆ೦ದು ಚಿಂತಿಸುವುದು. ೨. 
ಅಶರಣಾನುಪ್ರೇಕ್ಟೆ ಅಡವಿಯಲ್ಲಿ ಹುಲಿಯ ಕೈಗೆ ನಿಲುಕಿದ ಜಿಂಕೆಗೆ ಹೇಗೆ ರಕ್ಷಕರಿಲ್ಲವೋ 
ಹಾಗೆ ಸಂಸಾರದಲ್ಲಿ ಜೀವನಿಗೆ ಮಂತೌಷಧ ಬಂಧ-ಮಿತ್ರ ಮೊದಲಾದವರಾರೂ 
ರಕ್ಷಕರಲ್ಲವೆಂದೂ, ಧರ್ಮವೊಂದೇ ರಕ್ಷಕವೆಂದೂ ಚಿಂತಿಸುವುದು. ೩. ಸಂಸಾರಾನುಪೇಕ್ಷ- 
ದ್ರವ್ಯ ಕ್ಷೇತ್ರ ಕಾಲಭವಭಾವರೂಪ ಸಂಸಾರದಲ್ಲಿ ಜೀವನು ಕರ್ಮಾಧೀನನಾಗಿ 
ರಂಗಭೂಮಿಯಲ್ಲಿ ನಟನು ಬೇರೆ ಬೇರೆ ರೂಪಗಳನ್ನು ಧರಿಸಿ ನಟಿಸುವಂತೆ ಬೇರೆ 
ಬೇರೆ ಜನ್ಮಗಳಲ್ಲಿ ಪಿತೃ, ಭಾತೃ, ಪುತ್ರ, ಪ್ರಭು, ಸೇವಕ ಮುಂತಾದ ರೂಪಗಳಿಂದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೯ 


ನಟಸುತ್ತಿರುವನೆಂದು ಚಿಂತಿಸುವುದು. ೪.ಏಕತ್ವಾನುಪ್ರೇಕ್ಷೆ- ಜನ್ಮ ಜರಾ ಮರಣಾದಿ 
ಮಹಾದುಃಖವನ್ನನುಭವಿಸುವವನೂ ಜನ್ಮಾಂತರವನೈದುವವನೂ ತಾನೊಬ್ಬನಲ್ಲದೆ 
ಈ ದುಃಖಕ್ಕೆ ಇನ್ನೊಬ್ಬರು ಪಾಲುಗಾರರಲ್ಲವೆಂದೂ, ಧರ್ಮವೊಂದೇ ಸಹಾಯಕವೆಂದೂ 
ಚಿಂತಿಸುವುದು. ೫.ಅನ್ಕತ್ವಾನುಪ್ರೇಕ್ಷೆ ಶರೀರ,ಪುತ್ರದಾರಾದಿ ಪರಿಗ್ರಹ ಇವುಗಳಿಂದ ಆತ್ಮನು 
ಭಿನ್ನನೆಂದು ಭಾವಿಸುವುದು. ೬.ಅಶುಚಿತ್ವಾನುಪ್ರೇಕ್ಷೆ-ಶರೀರವು ಅತ್ಯಂತ ಅಪವಿತ್ರವಾದು 
ದೆಂದು ಭಾವಿಸುವುದು. ೭. ಆಸ್ರವಾನುಪ್ರೇಕ್ಷೆ- ಮಿಥ್ಯಾತ್ವ, ಅವಿರತಿ, ಕಷಾಯಗಳಿಂದ 
ಕರ್ಮಾಸ್ರವವುಂಟಾಗುವುದೆಂದೂ ಆ ಆಸ್ರವವೇ ಸಂಸಾರಕಾರಣವೆಂದೂ ಆತ್ಮಗುಣ 
ಘಾತುಕವೆಂದೂ ಭಾವಿಸುವುದು. ೮. ಸಂವರಾನುಪ್ರೇಕ್ಟೆ- ಆತ್ಮನಲ್ಲಿ ಕರ್ಮಪುದ್ದಲಗಳು 
ಬ೦ದು ಸೇರುವ ಮಾರ್ಗಗಳಾದ ಕಷಾಯಾದಿಗಳನ್ನು ತಡೆದರೆ ಶ್ರೇಯಸ್ಸಾಗುವುದೆಂದು 
ಭಾವಿಸುವುದು. ೯. ನಿರ್ಜರಾನುಪ್ರೇಕ್ಷೆ- ಕರ್ಮನಿರ್ಜರೆಯು ಏತರಿಂದಾದೀತೆಂದು 
ಭಾವಿಸುವುದು. ೧೦. ಲೋಕಾನುಪ್ರೇಕ್ಷೆ- ಲೋಕವೆಂಬುದು ಎಷ್ಟು ದೊಡ್ಡದು, 
ಅದರಲ್ಲಿರುವ ಜೀವಗಳು ಯಾವ ಯಾವುವು? ಇದು ನಾದಿಯೋ ಅನಾದಿಯೋ 
ಮೊದಲಾದುವನ್ನು ಭಾವಿಸುವುದು. ೧೧ ಬೋಧಿ ದುರ್ಲಭಾನುಪ್ರೇಕ್ವೆ-ಬೋಧಿಯು 
(ಸಮ್ಯಗ್ಬರ್ಶನ ಜ್ಞಾನ ಚಾರಿತ್ಯಗಳು) ದುರ್ಲಭವೆಂದು ಭಾವಿಸುವುದು. ೧೨. 
ಧರ್ಮಾನುಪ್ರೇಕ್ಷೆ- ಧರ್ಮಪ್ರಾಪ್ತಿಯಿ೦ದ ಅಭ್ಯುದಯ ನಿಶ್ರೇಯಸಗಳು ದೊರೆವುದೆಂದು 
ಭಾವಿಸುವುದು. 

ವಿವರಗಳಿಗೆ : ಮಹದೇವ ಪ್ರಭಾಕರ ಪೂಜಾರ ೧೯೭೬ ಜೈನಧರ್ಮ ಪರಿಭಾಷೆ 


೪೯. ಅನುಭೂತಿ 

ಶಂಕರರ ಭಾಷ್ಯ ಪದ್ಧತಿ ಗ್ರಂಥಗಳ ಅರ್ಥವನ್ನು ಅಕ್ಷರಶಃ ಹೇಳುವುದಕ್ಕಿಂತ 
ಅವುಗಳ ತಾತ್ಪರ್ಯದಲ್ಲಿಯೇ ಪ್ರಧಾನವಾದ ಅಭಿಪ್ರಾಯವುಳ್ಳದ್ದು. ತಮ್ಮ ಸಿದ್ಧಾಂತವು 
ಶ್ರುತಿಸಮ್ಮತವೆಂದು ಮಾತ್ರವಲ್ಲ ಯುಕ್ತಿಯುಕ್ತವೆಂದೂ, ಅನುಭವಸಿದ್ದವೆಂದೂ ಅವರು 
ಪ್ರತಿಪಾದಿಸಿದ್ದಾರೆ. ಈ ಮೂರು ಪ್ರಮಾಣಗಳಿಂದಲೂ ಉಂಟಾಗುವ ಜ್ಞಾನಗಳು 
ಪರಸ್ಪರ ವಿರುದ್ಧವಲ್ಲ. ಕಾರ್ಯಕಾರಣ ನಿಯಮದಿಂದ ಮೂಲ ಕಾರಣ ಒಂದಿದೆ 
ಎ೦ದು ಸಾಧಿಸಬಹುದು. ಜಗತ್ತನ್ನು ಕಾರ್ಯವೆಂದಿಟ್ಟುಕೊಂಡು ಇದಕ್ಕೆ ಕಾರಣವಿರಲೇ 
ಬೇಕೆಂಬ ಈ ಅನುಮಾನವು ಆ ಕಾರಣದ (ಅಸ್ಥಿತ್ವವನ್ನು ಸ್ಥಾಪಿಸುವುದೇ ಹೊರತು) 
ಸ್ವರೂಪವನ್ನು ತೋರಿಸಲಾರದು. ಸತ್ಯದ ಅರಿವು ಪ್ರತ್ಯಕ್ಷಾನುಭವದಿ೦ದ ಮಾತ್ರ ಆಗುವುದು. 
ಸತ್ಯವು ಕೇವಲ ತಾತ್ವಿಕ ಕಲ್ಪನೆಯಲ್ಲ, ಆತ್ಮದ ಇರವು. ಇದು ಸ್ವ 1ಸಿದ್ಧವಾದ 
'ಅಪರೋಕ್ಷಾನುಭೂತಿ', ಅನುಮಾನ ಸಾಧ್ಯವಾದ ವಿಷಯವಲ್ಲ. ಶಂಕರರು ಶ್ರುತಿಯನ್ನು 
ಪ್ರತ್ಯಕ್ಷವೆಂದಾಗ ಅದು ಯಷಿಗಳ ಅಖಂಡಾನುಭವದ ನಿರೂಪಣೆ ಎಂಬರ್ಥದಲ್ಲಿ 
ಪ್ರಯೋಗವಾಗಿದೆ. ಶ್ರುತಿಯ ಪ್ರಮಾಣ್ಯವು ಸ್ಪತಃಸಿದ್ಧವೆನ್ನುವುದೂ ಅದರಲ್ಲಿ ಉಲ್ಲಿಖಿತ 
ವಾಗಿರುವ ಅನುಭವದ ಸ್ಪ ಸಿದ್ದ ಸ್ವರೂಪದಿ೦ದಲೇ ದೃಶ್ಯವಸ್ತುಗಳನ್ನು ಸೂರ್ಯನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೦ 


ಬೆಳಗುವಂತೆ ಶ್ರುತಿಯೂ ತನ್ನ ಅರ್ಥವನ್ನು (ಅನನ್ಯಾಪೇಕ್ಷವಾಗಿ) ಬೆಳಗುತ್ತದೆ. ಶ್ರುತಿಯು 
ಜ್ಞಾಪಕ, ಕಾರಕವಲ್ಲ. ವಿಚಾರವು ಸ್ವಯಂಪ್ರಕಾಶಕ್ಕೆ ದಾರಿ. ಸ್ಪತಃಸಿದ್ದವಾದ ಅನುಭವಗಳ 
ಉಲ್ಲೇಖವೇ ಶ್ರುತಿ. 
ಅದ್ವೈತದಲ್ಲಿ ಅನುಭೂತಿ ಮತ್ತು ಅನುಭವ ಪ್ರಮಾಣದ ಬಗ್ಗೆ ಎಶಿಷ್ಟ ಹೊಳಹುಗಳಿವೆ. 
ಶಂಕರಾಚಾರ್ಯರು ಶ್ರುತಿಯನ್ನು ಪ್ರತ್ಯಕ್ಷವೆಂದು ಕರೆಯುತ್ತಾರೆ. ಅದು ಅನುಭವ 
ಪ್ರಮಾಣದಿಂದ ವೇದ್ಯವಾದುದು. ವಿಚಾರಗಳಿಗೆ ಅದು ದಾರಿ ಎಂಬುದು ಅದ್ವೈತದ 
ನಿಲುವು. ಇದರಿಂದ ತಾತ್ಲಿಕ ಚರ್ಚೆಗಳಿಗೆ ಹೊಸ ಆಯಾಮ ದೊರೆಯಿತು. 
ವಿವರಗಳಿಗೆ ನೋಡಿ: ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ 
ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಪುಟ. ೨೮೭ 
ಪಿ.ವಿ. ಕಾಣೆ ೧೯೮೦ ಧರ್ಮಶಾಸ್ತ್ರದ ಇತಿಹಾಸ ಸುಕುಮಾರ ಅಟೆಕ್ಟೋಡ್‌ ೨೦೦೫ ತತ್ವಮಸಿ 


೫೦. ಅನುಲೋಮ ಪ್ರತಿಲೋಮ 
ಧರ್ಮಸೂತ್ರಗಳು ಅನುಲೋಮ ಒಪ್ಪಿದರೂ ಪ್ರತಿಲೋಮ (ಕೆಳಜಾತಿ ಗಂಡು 
ಮೇಲು ಜಾತಿ ಹೆಣ್ಣನ್ನು ಮದುವೆಯಾಗುವುದು)ವನ್ನು ತುಂಬ ಹೇಯವಾಗಿ ಕಂಡವು. 
ಗೌತಮನ ಪ್ರಕಾರ (1%. ೨೭) ಶೂದ್ರ ಮತ್ತು ಮೇಲುಜಾತಿ ಹೆಣ್ಣಿನಲ್ಲಿ ಹುಟ್ಟಿದವನು 
"ಪತಿತ'. ಇಂತಹ ಸಂಬಂಧದಲ್ಲೇ ಹತ್ತು ಹನ್ನೆರಡು “ವರ್ಣ ಸಂಕರ'ದ ಜಾತಿಗಳ 
ಮೂಲವನ್ನು ಗುರುತಿಸಲಾಗಿದೆ. ಶೂದ್ರನಿಗೆ ಕ್ಷತ್ರಿಯಳಲ್ಲಿ ಕ್ಷತೃ, ವೈಶ್ಯಳಲ್ಲಿ ಮಾಗಧ. 
ಬ್ರಾಹ್ಮಣಿಯಲ್ಲಿ ಚಂಡಾಲ ಹುಟ್ಟಿದರೆ (ಬೌ. ಧ. ಸೂ. 1. ೯.೧೭.೭ ಇತ್ಯಾದಿ), 
ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಗಂಡಿಗೆ ಶೂದಳಲ್ಲಿ ಹುಟ್ಟಿದ ಗ೦ಡಸಿಗೆ 
ಕ್ರಮವಾಗಿ ಪಾರಶವ, ಯವನ, ಕರಣ, ಶೂದ್ರ ಎಂಬ ಹೆಸರಿದೆ (ವಸಿಷ್ಠ IV. ೨೧). 
ಬ್ರಾಹ್ಮಣನಿಗೆ ಶೂದ್ರಳಲ್ಲಿ ಹುಟ್ಟಿದವನು ನಿಷಾದ, ನಿಷಾದನಿಗೆ ಶೂದಳಲ್ಲಿ ಹುಟ್ಟಿದವನು 
ಪುಲ್ಕಸ, ಶೂದನಿಗೆ ನಿಷಾದಳಲ್ಲಿ ಹುಟ್ಟಿದ್ದು ಕುತ್ಕುಟಕ, ಇತ್ಯಾದಿ (ಬೌ.ಧ.ಸೂ. 1. 
೯.೭.೧೩-೧೪). ಹೀಗೆ ಅನುಲೋಮ ಪ್ರತಿಲೋಮಗಳಿಂದ ವರ್ಣ ಸಂಕರವಾಗಿ 
ಅನೇಕ ಅಸ್ಪಶ್ಯ ಕುಲಗಳಾದವೆ೦ದು ಸೂತ್ರಕಾರರ ಅಭಿಪ್ರಾಯ. ನಿಜಕ್ಕೂ ಹಿಂದುಳಿದ 
ಬಣ-ಬುಡಕಟ್ಟುಗಳಿಗೆ ಪಂಚಮತ್ವ ನೀಡುವ ಕಟ್ಟು ಕತೆ ಇದಾದರೂ ವರ್ಣ ಸಂಕರದಲ್ಲಿ 
ಹೊಸ ಜಾತಿ ಕಲ್ಪಿಸುವ ಈ ಮಾದರಿ ಇತ್ತೀಚಿನವರೆಗೂ ಬಳಕೆಯಲ್ಲಿತ್ತು. 
ವಿವರಗಳಿಗೆ ನೋಡಿ: ನಿಯೋಗ; ಪಾಣಿಗ್ರಹಣ ಪಿ.ವಿ. ಕಾಣೆ ೧೯೮೦ ಧರ್ಮಶಾಸ್ತ್ರದ ಇತಿಹಾಸ 
ಆರ್‌. ಎಸ್‌. ಶರ್ಮ ೨೦೦೪ ಪ್ರಾಚೀನ ಭಾರತದಲ್ಲಿ ಶೂದ್ರರು 


೫೧. ಅನೇಕಾಂತವಾದ 
ನ್ಯಾಯ ವೈಶೇಷಿಕವು ಕಟ್ಟುನಿಟ್ಟಾಗಿ ವಾಸ್ತವಿಕತಾವಾದ ಹಾಗೂ ಅನೇಕತ್ವವಾದ. 
ಅದು ಯಂತ್ರಾನುಗುಣವಾಗಿ ಕಾರ್ಯಕಾರಣ ಭಾವವನ್ನು ಸಮರ್ಥಿಸುತ್ತದೆ; ದ್ರವ್ಯ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೧ 


ಗುಣಗಳ, ಅವಯವ ಅವಯವಿ ಮುಂತಾದುಗಳಲ್ಲಿನ ಭೇದದ ತರ್ಕಕ್ಕೆ ಅದು ಬದ್ಧವೇ 
ಹೊರತು ಏಕತೆಯದಕ್ಕಲ್ಲ. ಆತ್ಮ ಪ್ರಕೃತಿ ಎಂಬ ಎರಡು ತತ್ವಗಳ ಪಾರಮ್ಯ 
ಪ್ರತ್ಯೇಕತೆಗಳನ್ನೊಪ್ಪಿರುವ ಸಾ೦ಖ್ಯ-ಯೋಗ ಒಂದು ದ್ವೈತದರ್ಶನ. ಕಾರ್ಯಕಾರಣಗಳ 
ಅಭೇದ ಅವಿಚ್ಛಿನ್ನತೆಗಳನ್ನು ಒತ್ತಿ ಹೇಳುವ ಅದು ಭೇದ, ಉತ್ತತ್ತಿ ಇವನ್ನು ವರ್ಜಿಸುವುದಿಲ್ಲ. 
ಭೇದಾಭೇದದ ತರ್ಕಕ್ಕೆ ಅಥವಾ ವಸ್ತುಗಳ ಅಂಗಿತ್ವ ಕಲ್ಪನೆಗೆ ಅದರ ಬೆಂಬಲ. 
ವಾಸ್ತವಿಕತಾವಾದಿತ್ವ ನಿಷ್ಠವಾದರೂ ಸಾಂಖ್ಯವು ನ್ಯಾಯದರ್ಶನಕ್ಕೆ ಹೋಲುವಂತಹ 
ಪರಮ ವಾಸ್ತವಿಕತಾವಾದವಲ್ಲ. ಅದ್ವೈತ ವೇದಾಂತವಾದರೋ ದ್ವೈತವನ್ನು 
ನಿರಾಕರಿಸುತ್ತದೆ; ಆತ್ಮ ಏಕೈಕ ತತ್ವ ಜಡ ಅವಾಸ್ತವಿಕ. ಆತ್ಮವು ಸರ್ವಾತೀತವೆಂಬ 
ಅದ್ವೈತದರ್ಶನದೃಷ್ಟಿ ಶುದ್ಧೈಕತ್ತದ ತತ್ವಕ್ಕೊಳಪಟ್ಟಿದೆ; ಭೇದ ಪರಿವರ್ತನೆಗಳು ತೋರಿಕೆಯ 
ಲಕ್ಷಣವುಳ್ಳವು. ಕ 

ಸರ್ವಸಾರಗಾಹಿತ್ತವುಳ್ಳ ಅಥವಾ ಎಲ್ಲ ದೃಷ್ಟಿಕೋನಗಳ ಸಮನ್ವಯರೂಪದ 
ಜೈನ ದಾರ್ಶನಿಕ ಪದ್ಧತಿಯನ್ನು ಮೂಲಭೂತ ದರ್ಶನವೆಂದು ಪರಿಗಣಿಸದೆ ಇರಬಹುದು. 
ಆದರೆ ಹಲವು ದೃಷ್ಟಿಗಳ ಸಂಯೋಗವೆಂದರ ಅಲ್ಲಿ ಒಂದು ಹೊಸ ಮಾದರಿ 
ಏರ್ಪಡುವುದಲ್ಲದೆ ಅಂಶಗಳಲ್ಲಿನ ಒಂದೊಂದಕ್ಕೂ ಭಿನ್ನವಾಗಿರುವ ದೃಷ್ಟಿಯೊಂದು 
ಅದರಲ್ಲಿ ಅಧ್ಯಾಹೃತವಾಗುತ್ತದೆ. ಜೈನಮತದಲ್ಲಿ ವಾಸ್ತವಿಕತೆಯೆ೦ಬುದು ಅನೇಕವಲ್ಲ, 
ಅನೇಕಾ೦ತ. ಆದ್ದರಿಂದ ಅದರ ಪ್ರತಿಪಾದನೆ ಸ್ಕಾದ್ದಾದ, ಸಪ್ತಭಂಗಿನಯ ಎನಿಸಿಕೊಂಡಿದೆ. 
ಆ ಕಾರಣದಿಂದ ಜೈನದರ್ಶನವು ಶುದ್ಧೈಕತ್ವದ ಅಥವಾ ಭೇದದ ತರ್ಕವನ್ನು ಗಹಿಸದೆ 
ಎಲ್ಲ ಪರ್ಯಾಯಗಳ ಪ್ರತ್ಯೇಕತೆಯನ್ನೂ ಒಪ್ಪಿದೆ. 

ಜೈನ ದರ್ಶನವು ಅನೇಕಾ೦ತವಾದವೆಂದು ಹೇಳಿಕೊಳ್ಳುತ್ತದೆ: ಏಕಾ೦ತವಾದದ 
ಹಲವು ಶಾಖೆಗಳಾಗಿರುವ ಇತರ ದರ್ಶನಗಳಿಗಿಂತ ಇದು ವಿಶಿಷ್ಟವಾಗಿದೆ. ಆತ್ಯಂತಿಕ 
ಸತ್ಯ ತನ್ನ ರಚನೆಯಲ್ಲಿ ಜಟಿಲವಾಗಿದೆಯೆಂದೂ, ಅದರ ಸ್ವಭಾವ ಪರಿಜ್ಞಾನಕ್ಕಾಗಿ 
ಅದನ್ನು ಹಲವು ದೃಷ್ಟಿಗಳಿಂದ ಪರೀಕ್ಷಿಸಬೇಕೆಂದೂ ಜೈನ ತತ್ವಶಾಸ್ತ್ರವು ಹೇಳುತ್ತದೆ. 
ಸತ್ಯದ ಇತರ ಮುಖಗಳನ್ನು ಬಿಟ್ಟು ಯಾವುದೋ ಒಂದನ್ನು ಮಾತ್ರ ಒಂದು ವಿಶಿಷ್ಟ 
ಉದ್ದೇಶದಿಂದ ಗಣನೆಗೆ ತಂದುಕೊಳ್ಳುವುದು ಸಾಧ್ಯವೆಂಬುದರಲ್ಲಿ ಸಂಶಯವಿಲ್ಲ. 
ಖಚಿತೋದ್ದೇಶ ಮೂಲವನ್ನುಳ್ಳ ಈ ಬಗೆಯ ಸೂಕ್ಷ್ಮ ಸತ್ಯಪರೀಕ್ಷೆ ತನ್ನಷ್ಟಕ್ಕೆ ತಾನೆ 
ಪ್ರಯೋಜನಕಾರಿಯಾಗಬಹುದು: ಆದರೆ ಅದನ್ನು ತತ್ವಶಾಸ್ತ್ರದಲ್ಲಿ ಪ್ರಮುಖ ಪದವಿಗೆ 
ಏರಿಸಬಾರದು. ಯಾವ ಸಂದರ್ಭಗಳಲ್ಲಿ ಈ ದೃಷ್ಟಿ ಅಂಗೀಕೃತವಾಯಿತೆಂಬುದನ್ನು 
ಗಮನಿಸದಿದ್ದರೆ ಅದು ತತ್ವಶಾಸ್ತ್ರದಲ್ಲಿ ಪ್ರಮಾದವಾಗುತ್ತದೆ. ಒ೦ದು ವಿಶಿಷ್ಟ ಲಕ್ಷಣವನ್ನು 
ಅತಿಯಾಗಿ ಒತ್ತಿಹೇಳಿ ಅದನ್ನು ಸತ್ವದ ಅಂತಿಮ ಸ್ವಭಾವವೆಂದು ಹೇಳುವುದು ಸತ್ಯದ 
ದರ್ಶನದಲ್ಲಿ ಅಪೂರ್ಣವೂ ಪಾಕ್ಷಿಕವೂ ಆಗುತ್ತದೆ. ಸತ್ಯದ ಇಂಥ ದೃಷ್ಟಿಯನ್ನು ಜೈನ 
ತತ್ವಜ್ಞಾನಿಗಳು ತೆಗಳುತ್ತಾರೆ. ಈ ದೃಷ್ಟಿ ಪೂರ್ಣವಾಗಿ ನಿರಾಕರಿಸಲಾಗದ ಇತರ 
ಗುಣಗಳ ವಿಷಯದಲ್ಲಿ ವ್ಯಾವರ್ತಕವಾಗಿದ್ದು ಏಕಾಂತವನ್ನೇ ಒತ್ತಿ ಹೇಳುತ್ತದೆಯೆಂದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೮೨ 


ಅವರ ಅಭಿಪ್ರಾಯ. ಆದ್ದರಿ೦ದ ಇಂಥ ಪಾಕ್ಷಿಕ ದೃಷ್ಟಿಯನ್ನು ಏಕಾ೦ತವಾದವೆಂದು 
ಕರೆಯುತ್ತಾರೆ. ಉದಾಹರಣೆಗಾಗಿ: ಒ೦ದು ಬಗೆಯ ತತ್ವ ಪ್ರಸ್ಥಾನ ಇತರ ದೃಷ್ಟಿಗಳನ್ನು 
ಬಿಟ್ಟು ಸತ್ಯದ ಏಕತ್ವವನ್ನೂ, ಆತ್ಯಂತಿಕ ಐಕ್ಕತೆಯನ್ನೂ ಮಿಗಿಲಾಗಿ ಒತ್ತಿ ಹೇಳಬಹುದು. 
ಅದಕ್ಕೆ ಎರುದ್ಧವಾದ ಇನ್ನೊಂದು ಪ್ರಸ್ಥಾನ ಪರಿವರ್ತನೆಯನ್ನು ಒತ್ತಿಹೇಳಿ ಸತ್ಯವನ್ನು 
ನಿತ್ಯವೂ ಅನುಸ್ಕೂತವೂ ಆದ ಪರಿವರ್ತನೆಯೇ ಹೊರತು ಬೇರೇನೂ ಅಲ್ಲವೆಂದು 
ವರ್ಣಿಸಬಹುದು. ಇಂಡಿಯಾದೇಶದ ದರ್ಶನ ಶಾಸ್ತ್ರಗಳಲ್ಲಿ ಅದ್ವೈತ ವೇದಾಂತ ಪ್ರಸ್ಥಾನವು 
ಬ್ರಹ್ಮತತ್ವದ ಏಕತೆಯನ್ನು ಒತ್ತಿ ಹೇಳುವುದರಿ೦ದ ಅದು ಮೊದಲು ಹೇಳಿರುವ ವಿಧಾನಕ್ಕೆ 
ಸೇರುತ್ತದೆ: ಬೌದ್ಧತತ್ವ ಪ್ರಸ್ಥಾನವು ಪರಿವರ್ತನವೊಂದನ್ನೇ ಪರಿಗಣಿಸಿ ಮೂಲಭೂತವಾದ 
ಐಕ್ಕತೆಯನ್ನು ನಿರಾಕರಿಸುವುದರಿಂದ ಅದು ಎರಡನೆಯ ವಿಧಾನಕ್ಕೆ ಪ್ರತಿನಿಧಿಯಾಗಿದೆ. 
ಮೊದಲಿನ ಪ್ರಸ್ಥಾನವನ್ನು ಜೈನರು ಬಹ್ಮ -ಏಕಾಂತವಾದವೆಂದೂ, ಎರಡನೆಯದನ್ನು 
ಕ್ಷಣಿಕ ಏಕಾಂತವಾದವೆಂದೂ ಕರೆಯುತ್ತಾರೆ. 
ಏಕಾಂತವಾದವು ಒಂದನ್ನೇ ಕೇಂದ್ರೀಕರಿಸುತ್ತದೆ. ಏಕಾ೦ತವಾದದಲ್ಲಿ ಬಹುತ್ತಕ್ಕೆ 
ಅರ್ಥವಿಲ್ಲ. ಜೈನದರ್ಶನದಲ್ಲಿ ಅನೇಕಾಂತವಾದಕ್ಕೆ ವಿಶೇಷ ಅರ್ಥಗಳಿವೆ. ಮತ್ತು ಈ 
ವಾದವು ವಿಶಿಷ್ಠವಾಗಿದೆಯೆಂಬುದು ಗಮನಾರ್ಹ. | | 
ವಿವರಗಳಿಗೆ ನೋಡಿ: ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ 
ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಪುಟ. ೧೪೦ 
ಹರಿದಾಸ ಭಟ್ಟಾಚಾರ್ಯ ೧೯೭೫ ಯುಗಯಾತ್ರೀ ಭಾರತೀಯ ಸಂಸ್ಕೃತಿ ಸಂಪುಟ. ೩ ಪುಟ. ೧೮.೧೯ 


೫೨. ಅನೈತಿಕ ಸಂಬಂಧಗಳು 

ನಾಗವರ್ಮನ "ಕರ್ಣಾಟಕ ಕಾದ೦ಬರಿ'ಯಲ್ಲಿ ಒಂದು ಮಾತು ಹೀಗೆ ಬರುತ್ತದೆ: 

ಗುರುಜನಮೀಯದೆಯುಂ ಮು 

ನ್ನೆರೆವಾತನ ನೆಯ್ದಿಯ್ಯೆದೆಯಪ್ಲೊಡೆ ದೋಷಂ' 

(ನಾರಾಯಣ ಶಾಸ್ತಿ:ಹ.ವೆ. (ಅನು) ೧೯೭೭. ೩-೧೩೨). 

ವಿವಾಹೇತರ ಲೈಂಗಿಕ ಸಂಬಂಧವು ದೋಷ ಎನ್ನುವ ಈ ಮಾತು ಮೂಲತಃ 
ನಾಗವವರ್ಮನದೇ ಎಂದು ಹೇಳುವಂತಿಲ್ಲ. ಬಾಣನ ಕಾದಂಬರಿಯ ಕೇಂದ ಆಶಯವೂ 
ಇದೇ ಆಗಿದೆ. ಮದುವೆಯಾಗುವ ಮೊದಲೇ ಪ್ರಿಯಕರನನ್ನು ಸೇರುವುದು ಅಪರಾಧ 
ಎನ್ನುವ ಮನೋಭಾವವು ವೈದಿಕ ಮತದ ಪ್ರಾಬಲ್ಯದಿಂದ ಉಂಟಾದುದು ಎಂದು 
ತಿಳಿದು ಬರುತ್ತದೆ. ಇದಕ್ಕೆ ಅನುಗುಣವಾಗಿ ನಾಗವರ್ಮನ ಕೃತಿಯು ಹುಟ್ಟಿದುದರಿಂದ 
ಇಲ್ಲಿ ವಿವಾಹೇತರ ಲೈಂಗಿಕ ಸಂಬಂಧವು ಅಪರಾಧ ಎನ್ನುವ ವಿಚಾರ ಬರುತ್ತದೆ. 
ಲೈಂಗಿಕ ಸಂಬಂಧವನ್ನು ನೆರೆಯುವುದು ಎಂದು ಕರೆದಿರುವುದು ಗಮನಾರ್ಹ. 
ನೆರೆಯುವುದು ಎಂದರೆ ಕೊಡುವುದು ಎಂಬ ಅರ್ಥದಲ್ಲಿ ಬಳಕೆಯಾಗಿರುವುದು 
ಮಾತ್ರವಲ್ಲ. ಅನೈತಿಕ ಸಂಬಂಧವನ್ನೂ ಇದು ಸೂಚಿಸುತ್ತದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /ಅ೩. 


ಪೊನ್ನನ "ಶಾಂತಿಪುರಾಣ'ದಲ್ಲಿ ಇನ್ನೊಂದು ವಿಶಿಷ್ಟ ಲೈಂಗಿಕ ಸಂಬಂಧದ 


ಉಲ್ಲೇಖವು ಸಿಗುತ್ತದೆ (ನಾಗರಾಜಯ್ಯ. ಹಂ. ಪ. (ಅನು) ೧೯೮೨. ೬-೭೫, 
೮೪): ಅಣ್ಣನ ಹೆಂಡತಿಯೊಂದಿಗೆ ಬಳುವಳಿಯಾಗಿ ಬ೦ದ ವಸಂತ ಸೇನೆಯನ್ನು 
ತಮ್ಮನಾದ ಉಪೇಂದನು ನೆರೆಯುತ್ತಾನೆ. ಇದರಿಂದ ಸಿಟ್ಟುಗೊಂಡ ಅಣ್ಣ (ಇಂದ್ರ 
ತಮ್ಮನ ಮೇಲೆ ಯುದ್ದ ಸಾರುತಾನೆ. ಯುದ್ಧವನ್ನು ತಡೆದ ಮಣಿಕುಂಡಲನೆಂಬ 
ಖೇಚರನು ವಸಂತ ಸೇನೆಯು ನಿಮಗಿಬ್ಬರಿಗೂ ತಂಗಿಯಾಗಬೇಕೆಂದು ಹೇಳಿದಾಗ, 
ಅದು ಹೇಗೆ ಎಂದು ಕೇಳುತ್ತಾರೆ. ಖೇಚರನು ಅವರ ಪೂರ್ವಭವದ ವಿವರಗಳನ್ನು 
ಹೇಳುತ್ತಾನೆ. 


ಟ್ಟಿ 


ಈ ಸಂದರ್ಭದಲ್ಲಿ ಕೃತಿಯಲ್ಲಿ ಸೂಚಿತವಾದ ಅಂಶಗಳು ಹೀಗಿವೆ: 

ಅಣ್ಣನ ಹೆಂಡತಿಯೊಂದಿಗೆ ಬಳುವಳಿಯಾಗಿ ಬಂದ ದಾಸಿ ಹೆಣ್ಣನ್ನು ತಮ್ಮ 
ಕೂಡುವುದು. ಪೊನ್ನನು ಈ ಸನ್ನಿವೇಶದಲ್ಲಿ ಹೀಗೆ ಹೇಳುತ್ತಾನೆ: 'ಕೋಟ್ಲುದಿಗೊಳೆ 
ಸೈರಿಸದುಪೇಂದ್ರನವಳೊಳ್‌ ನೆರೆದಂ' (ಅದೇ. ೬-೭೪, ೭೫). ಈ ಮಾತಿನ 
ಆಧಾರದಂತೆ ಗಂಡಿನ ಕಾಮದ ಅಪೇಕ್ಷೆಯನ್ನು ಮಾತ್ರವೇ ಕೃತಿಕಾರನು 
ಗುರುತಿಸುತ್ತಾನೆ. ದಾಸಿಯನ್ನು ಬಳುವಳಿ ಕೊಡುವುದು, ಆಕೆಯನ್ನು ಗಂಡು 
ಭೋಗಿಸುವುದು ಇಲ್ಲಿ ಕಾಣಿಸುತ್ತದೆ. 

ಕೃತಿಯಲ್ಲಿ ಸೂಚಿತವಾದಂತೆ ಅಣ್ಣನು ತಮ್ಮನ ಮೇಲೆ ಆಕ್ರಮಣವನ್ನು ನಡೆಸುತ್ತಾನೆ. 
ಹೀಗೆ ಆಕ್ರಮಣವನ್ನು ನಡೆಸಲು ಅಣ್ಣನಿಗೆ ಸಹಾಯಕವಾಗಿ ಕೆಲವು ಅ೦ಶಗಳಿವೆ: 
ಅವನು ಸೋದರ ಅರಸಿಯನ್ನು ಸೋದರಿಯೆನ್ನೆದೆ ತಾಯೆನ್ನೆದೆ ಬಯಸಿ 
ಕರೆಯುವುದು. (೬-೮೦) 

ಅಣ್ಣನ ಹೆಂಡತಿಯೊಂದಿಗೆ ವಸಂತ ಸೇನೆಯು ಬಳುವಳಿಯಾಗಿ ಬಂದ ಹೆಣ್ಣು 
ಇದರಿಂದ ಆಕೆಯು ಅಣ್ಣನ ಅಧಿಕಾರ ವ್ಯಾಪ್ತಿಗೆ ಸೇರುತ್ತಾಳೆ. 

ರಾಜ್ಯದಲ್ಲಿ ನಡೆಯುವ ಅನೈತಿಕ ವ್ಯವಹಾರಗಳನ್ನು ರಾಜನಿಗೆ ಪ್ರಶ್ನಿಸುವ ಹಕ್ಕು 
ಇದೆ. 

ಕೃತಿಯಲ್ಲಿ ಉಕ್ತವಾದಂತೆ - ಈ ಘಟನೆಯ ಕೊನೆಯಲ್ಲಿ ಮಣಿಕುಂಡಲನೆಂಬ 
ಖೇಚರನ ಪ್ರವೇಶವಾಗುತ್ತದೆ. ಈ ಪಾತ್ರದ ಪ್ರವೇಶವು ಕತೆಗೆ ಮುಖ್ಯ ತಿರುವನ್ನು 
ಕೊಡುತ್ತದೆ. ಈ ಪಾತ್ರದ ಪ್ರವೇಶಕ್ಕಿಂತ ಮೊದಲು ಎಲ್ಲೂ ಸೂಚಿತವಾಗದಿದ್ದ 
ಅಂಶವು ಈ ಪಾತ್ರದ ಪ್ರವೇಶದೊಂದಿಗೆ ಬೆಳಕಿಗೆ ಬರುತ್ತದೆ: ವಸಂತ ಸೇನೆಯು 
ಬಳುವಳಿಯಾಗಿ ಬಂದ ಹೆಣ್ಣು ಎನ್ನುವ ಭಾವನೆಯು ಈ ಸಂದರ್ಭದಲ್ಲಿ 
ಸುಳ್ಳಾಗುತ್ತದೆ. ಆಕೆಯು ಇಂದ್ರ - ಉಪೇಂ೦ದನಿಗೆ ತಂಗಿಯೆನ್ನುವುದನ್ನು 
ಹೇಳುವುದರ ಮೂಲಕ ಕತೆಗೆ ಮುಖ್ಯ ತಿರುವನ್ನು ಕೊಡಲಾಗಿದೆ. ಈ 
ಸಂದರ್ಭದಲ್ಲಿ ಬರುವ ಪೂರ್ವಭವದ ವೃತ್ತಾಂತ ಈ ತಿರುವಿಗೆ ಪೂರಕವಾಗಿ 
ಬರುವ ಅಂಶ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೪ 


೪. ಕೃತಿಯು ಇಡಿಯ ಉದ್ದೇಶವನ್ನು ಲಕ್ಷಿಸಿದಲ್ಲಿ ಈ ಘಟನೆಯು ಕೇವಲ ಅನುಷಂಗಿಕ 
ಮಾತ್ರ ಧರ್ಮಪರ ತಾತ್ವಿಕ ಚೌಕಟ್ಟು ಉಳ್ಳ ಕೃತಿಗಳಲ್ಲಿ ಈ ರೀತಿಯ ಸಂಬಂಧಗಳು 
ಸಾಮಾನ್ಯವಾಗಿ ನಿರಾಕರಣೆಯ ಸ್ವರೂಪದಲ್ಲಿರುತ್ತವೆ. 

೫. "ಶಾಂತಿ ಪುರಾಣ'ದಲ್ಲಿ ಬರುವ ಸ್ತ್ರೀಯರ ವಿವಾಹೇತರ ಲೈ೦ಗಿಕ ಸಂಬ೦ಧವನ್ನು 
'ಅನೈತಿಕತೆ' ಎನ್ನುವ ಅರ್ಥದಲ್ಲಿಯೇ ಗ್ರಹಿಸಲಾಗಿದೆ. 


೫೩. ಅನ್ವಯ 

ಅನ್ವಯವೆಂದರೆ ವಂಶ ಅಥವಾ ಕುಲ. ಅಮೃತದಿಂದ ಅಪ್ಪರಸ್ತೀಯರ ವಂಶವು 
ಹುಟ್ಟಿತೆಂದು "ಕರ್ಣಾಟಕ ಕಾದ೦ಬರಿ'ಯಲ್ಲಿ ಬರುತ್ತದೆ. (೬-೧) ನಾವು ವಂಶ ಮತ್ತು 
ಕುಲವನ್ನು ಒಂದೇ ಅರ್ಥದಲ್ಲಿ ಬಳಸುತ್ತೇವೆ. ಆದರೆ ವಂಶವೆಂಬುದಕ್ಕೆ ಸಾಮಾಜಿಕ 
ಮಾನ್ಯತೆಯು ಒಂದು ರೀತಿಯಲ್ಲಿದ್ದರೆ ಕುಲದ ಸಾಮಾಜಿಕ ಮಾನ್ಕತೆಯು ಮತ್ತೊಂದು 
ರೀತಿಯಲ್ಲಿರುತ್ತದೆ. ಮಾದಿಗಕುಲ, ಚಾ೦ಡಾಲಕುಲವೆಂದು ಕರೆಯುತ್ತೇವೆ. ಇಲ್ಲಿ ವಂಶವೆಂಬ 
ಪದವು ಬಳಕೆಯಲ್ಲಿಲ್ಲ. ಆದರೆ ಬ್ರಾಹ್ಮಣರಲ್ಲಿ ಕುಲ ಪದ್ಧತಿಯಲ್ಲಿ ಗೋತ್ರ ಪದ್ಧತಿಯಿದೆ. 
ಅದೇ ರೀತಿ ರಾಜರ ಕುರಿತು ಹೇಳುವಾಗ ಅದರ ವಂಶಾವಳಿಗಳನ್ನು ಹೇಳುತ್ತವೆ. 
ಸಾಮಾನ್ಯವಾಗಿ ಇದು ಶಾಸನಗಳಲ್ಲಿ ಕಂಡು ಬರುತ್ತದೆ. ವಂಶದ ಕುರಿತು ಹೇಳುವಾಗ 
ಅಗ್ಗಳಿಕೆಯ ಮಾತುಗಳು ಕೂಡಾ ಬರುತ್ತವೆ. ಯಕ್ಷಗಾನದಲ್ಲಿ ಅನ್ವಯವೆಂಬುದನ್ನು 
ಕುಲವೆಂಬ ಅರ್ಥದಲ್ಲಿಯೇ ಬಳಸಿದ್ದಾರೆ. “ಕುರುಕುಲಾನ್ಹಯ ತಿಲಕ ಬಾಬಾ. ಇದಕ್ಕೆ 
ಒಂದು ಉದಾಹರಣೆ. 

ವಾಕ್ಯದಲ್ಲಿ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಮತ್ತು ಅವುಗಳ ವಿಶೇಷಣಗಳಿಗಿರುವ 
ಕ್ರಮವಾದ ಸಂಬಂಧವನ್ನು ಅನ್ವಯವೆಂದು ಕರೆಯುತ್ತಾರೆ. 

ಅನ್ವಯವೆಂದರೆ ಹೊಂದಿಕೆ, ಹೊ೦ದಾವಣೆ, ಸಂಬಂಧ ಅನುಸರಿಸಿ ನಡೆಯುವುದು. 


೫೪. ಅಪರಾಧ 

ವಡ್ಡಾರಾಧನೆಯಲ್ಲಿ ಅಪರಾಧದ ಕುರಿತು ಬರುತ್ತದೆ. 

(ಸುಕುಮಾರ ಸ್ವಾಮಿಯ ಕತೆ ೨೦೧೦ ಪುಟ.೧೮) 

ರಾಜನು ಜನರ ಅಪರಾಧದ ಪ್ರಮಾಣ ಸ್ವರೂಪಗಳನ್ನು, ಅದರ ದಂಡನೆಯ 

ತೂಕವನ್ನು ಶಾಸ್ತ್ರದಿಂದ ವಿಮರ್ಶಿಸಿ ನ್ಯಾಯವಾಗಿ ವಿನಿಯೋಗಿಸಬೇಕು ಎಂದು 
ಮನು ಹೇಳುತ್ತಾನೆ. 

ಆ ದಂಡವು ರಾಜನು, ಗಂಡಸು, ನಾಯಕ, ಶಾಸಕ, ಸಕಲ ಧರ್ಮಗಳಿಗೂ 
ಹೊಣೆ ಆಗಿದೆ. ದಂಡವಿಲ್ಲದೆ ಹೋದರೆ ರಾಜನು ರಾಜನಲ್ಲ. ಇತರ ಅವನ ಪರಿಕರವೂ 
ವೃಥಾ. 

ವಿಚಾರಪೂರ್ವಕ ಕೆಲಸ ಮಾಡುವ ಪ್ರಜ್ಞೆಯಿರುವ ಧರ್ಮ, ಅರ್ಥ, ಕಾಮಗಳ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೫ 


ಸಾಧನೆಗೆ ನಿಪುಣನಾದ ರಾಜನು ಅಂತಹ ದಂಡವನ್ನು ಪ್ರಯೋಗಿಸ ಬೇಕು, ಎಂದು 
ಮನು ಮುಂತಾದ ಧರ್ಮಜ್ಞರು ಹೇಳುತ್ತಾರೆ. 
ಹಿಂದೆ ವರ್ಗ ಭೇದಗಳನ್ನು ಪರಿಗಣಿಸ ದೆ ಇರುವ ಬಣೀಯ ನ್ಯಾಯ ಪದ್ದತಿಯು 
ಅನುಷ್ಠಾನದಲ್ಲಿತ್ತು. ಆದರೆ Eh ಸಮುದಾಯವು ಬ್ರಾಹ್ಮಣ, ಕ್ಷತ್ರಿಯ. ವೈಶ್ಯ ಮತ್ತು 
ಶೂದ್ರ ಎಂಬ ನಾಲ್ಕು ವರ್ಣಗಳಾಗಿ ವಿಂಗಡಗೊಂಡಿತ್ತು. ಆದ್ದರಿಂದ ಜರ ಸ್ವಗಳು 
ಪ್ರತಿಯೊಂದು ನ್‌ ಕರ್ತವ್ಯಗಳನ್ನೂ ಮತ್ತು ವರ್ಣ "ವಿಭಜನೆಯ ಆಧಾರದ 
ಮೇಲಿನ ಪೌರ ಅಪರಾಧ ಕಾಯಿದೆಗಳನ್ನೂ ರೂಪಿಸಿದವು. ವರ್ಣವು ಉನ್ನತವಾದಷ್ಟೂ 
ಉನ್ನತ ಮಟ್ಟದ ನೈತಿಕ ನಡವಳಿಕೆಯು ಅವರಿಂದ ನಿರೀಕ್ಷಿಸಲ್ಲಟ್ಟಿತು. ಶೂದ್ರರ ಮೇಲೆ 
ಹಲವು ಹತ್ತು ಅನರ್ಹತೆಗಳು ವಿಧಿಸಲ್ಪಟ್ಟುವು. ಮತಧಾರ್ಮಿಕ ಹಾಗೂ ನ್ಯಾಯಶಾಸ್ತ್ರೀಯ | 
ವಾಗಿ ಅವರ ಹಕ್ಕುಗಳು ಕಸಿಯಲ್ಪಟ್ಟು ಅವರು ಸಮಾಜದ ಅತ್ಯಂತ ಕೆಳ ಹಂತಕ್ಕೆ 
ತಳ್ಳಲ್ಪಟ್ಟರು. ಅವರು ಉಪನಯನ ವಿಧಿಯನ್ನು ಪಡೆಯುವಂತಿರಲಿಲ್ಲ. ಬ್ರಾಹ್ಮಣರು 
ಹಾಗೂ ಇತರ ಮೇಲುವರ್ಣಗಳ ಎರುದ್ಧವಾಗಿ ಅವರು ಮಾಡುವ ಅಪರಾಧಗಳಿಗಾಗಿ 
ತೀವ್ರತರ ಶಿಕ್ಷೆಗಳನ್ನು ನೀಡುತ್ತಿದ್ದರು. ಪ್ರತಿಯಾಗಿ ಶೂದ್ರರ ಎರುದ್ದವಾದ ಅಪರಾಧಕ್ಕೆ 
ಹಗುರವಾದ 'ಶಕ್ಷೆಗಳನ್ನು ದೊರಯುತ್ತಿದ್ದುವು. ಧರ್ಮಶಾಸ್ತ್ರಕಾರರು, ಶೂದ್ರರು ಸ ಸೃಷ್ಟಿಕರ್ತನ 
ಪಾದಗಳಿಂದ 'ಹುಟ್ಟದವರು ಎಂಬ ಕಟ್ಟುಕಥೆಯನ್ನು ಹರಡಿದರು. ಇದರಿಂದಾಗಿ 
ಮೇಲುವರ್ಣದವರು, ಅವರಲ್ಲಿಯೂ ಮುಖ್ಯವಾಗಿ ಬ್ರಾಹ್ಮಣರು ಶೂದ್ರರ ಸಹವಾಸವನ್ನು 
ತುಚ್ಛವಾಗಿ ಪರಿಗಣಿಸಿ, ಅವರು ಮುಟ್ಟಿದ ಆಹಾರವನ್ನೂ ಹಾಗೂ ಅವರೊಂದಿಗೆ 
ವಿವಾಹ ಬಾಂಧವ್ಯವನ್ನೂ ನಿರಾಕರಿಸತೊಡಗಿದರು. ಶೂದ್ರನನ್ನು ಉನ್ನತ ಸ್ಥಾನಗಳಿಗೆ 
ನೇಮಿಸುವಂತಿರಲಿಲ್ಲ. ಅದಕ್ಕಿಂತ ಮಿಗಿಲಾಗಿ ಶೂದ್ರನು ಜೀತಗಾರನಾಗಿ, ಕಸುಬುಗಾರ 
ನಾಗಿ ಹಾಗೂ ಕೃಷಿ ಕಾರ್ಮಿಕನಾಗಿ ದ್ವಿಜರ ಅಂದರೆ ಮೇಲು ವರ್ಣಗಳವರ ಸೇವೆ 
ಮಾಡಬೇಕೆಂದು ಹೇಳಲಾಯಿತು. ಈ ಸಂಬಂಧವಾಗಿ ಜೈನ ಮತ್ತು ಬೌದ್ಧಮತಗಳು 
ಸಹ ಅವರ ಪರಿಸ್ಥಿತಿಯನ್ನು ಸುಧಾರಿಸಲಿಲ್ಲ. ಆ ಹೊಸ ಮತಧರ್ಮಗಳ ಮಠಗಳಿಗೆ 
ಅವರುಗಳು ಸೇರಿಕೊಳ್ಳಬಹುದಾಗಿತ್ತಾದರೂ ಸಾಮಾನ್ಯರ ಸ್ಥಿತಿ ಹೀನವಾಗಿಯೇ 
ಉಳಿಯಿತು. ಗೌತಮ ಬುದ್ಧನು ಬ್ರಾಹ್ಮಣರ, ಕ್ಷತ್ರಿಯರ ಹಾಗೂ ಗೃಹಪತಿಗಳ ಅಥವಾ 
ವೈಶ್ಯರ ಸಮಾವೇಶಗಳಲ್ಲಿ ಪಾಲುಗೊಂಡನೆಂಬುದು ಹೇಳಲ್ಪಟ್ಟಿದ್ದರೂ, ಶೂದ್ರರ 
ಸಮಾವೇಶದ ಪ್ರಸ್ತಾಪವೇ ಬರುವುದಿಲ್ಲ. ಅಪರಾಧಗಳಿಗೂ ಶಿಕ್ಷೆಗಳಿದ್ದವು: 
ಪೌರ ಹಾಗೂ ಅಪರಾಧ ಕಾಯಿದೆಗಳನ್ನು ರಾಜನ ನಿಯೋಗಿಗಳು ಜಾರಿ 
ಮಾಡುತ್ತಿದ್ದರು. ಅವರು ಎಧಿಸುತ್ತಿದ್ದ ಶಿಕ್ಷೆಗಳು ರ ಶಿರಚ್ಛೇದನ, ನಾಲಗೆ 
ಹರಿಯುವುದು ಮುಂತಾದ ಒರಟು ಜಾ. ಕ್ರೂರವಾದಂತಹವು. ಹಲವು "ಸಂದರ್ಭಗಳಲ್ಲಿ 
ಪಾತಕ ಕೃತ್ಯಗಳಿಗೆ ನೀಡುತ್ತಿದ್ದ ಶಿಕ್ಷ ಸೇಡಿನ ಮನೋಭಾವದ್ದಾಗಿತ್ತು. 
ಗಳೆ ನೋಡಿ: ಆರ್‌.ಎಸ್‌. ಶರ್ಮ ೧೯೯೭ ಪ್ರಾಚೀನ ಭಾರತ ಪುಟ. ೧೨೬-೧೨೭ 
ಡಾ. ಟಿವಿ. ವಂಕಟಾಚಲಶಾಸ್ತ್ರೀ ೧೯೯೯ ಶ್ರೀವತ್ತ ನಿಘಂಟು ಪುಟ. ೨೪-೨೫ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /ಆ೩ 


ಎಚ್‌. ತಿಪ್ಪೇರುದ್ರಸ್ವಾಮಿ ೨೦೦೭ ಕರ್ಣಾಟಕ ಸಂಸ್ಕೃತಿ ಸಮೀಕ್ಷೆ ಪುಟ. ೧೮೭ 
ಚಕ್ತಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ್ಮೃತಿ ೭-೧೬ 
ಮಿ 


೫೫. ಅಪಸಿದ್ಧಾಂತ 
ಪರಲೋಕಮೆತ್ತಲಾನುಮಾದಪುದೋ ಆಗದೋ ಎಂಬ ಸಂದೆಯಮುಳ್ಳೊಡಂ 
ಬುದ್ಧಿವಂತರಪ್ರರ್‌ ಪಾಪಮಂ ಮಾಡಲಾಗದು; ಪರಲೋಕಮೆತ್ತಲಾನುಮಿಲ್ಲದಿರ್ದೊಡಂ 
ಅಧರ್ಮಮಂ ಬಿಟ್ಟುದಜೆಂದದಾವ ಹಾನಿಯಪ್ಪುದು? ಏಗೆಯ್ದು೦ ಪರಲೋಕಮಿಲ್ಲವೆಂಬ 
ನಾಸ್ಲಿಕಂ ಕಿಡುವಂಎ೦ಬುದು ತತ್ವವಾಕ್ಕಮುಂಟಪ್ಪದಜೆಂ ಪರಮಿಲ್ಲೆಂಬವನಾ 
ಅಪಸಿದ್ಧಾಂತಮನೆ ಪ್ರಮಾಣಮಂ ಮಾಡಿ ಕೇವಲ ಪಾಪಪರನಪ್ಪಂ; ಪರಮುಂಟಾದ 
ಪ್ಕಕ್ಷ೦ ನಿಷ್ಠಲಂಕಿಡುಗುಂ: ಧರ್ಮಪರನಪ್ಪುಂ ಪರಮುಳ್ಳೊಡಮಿಲ್ಲದೊಡಂ ಕಿಡಂ................. 
(ಕರ್ಣಾಟಕ ಪಂಚತಂತ್ರ ಭೇದ ಪ್ರಕರಣ, ೩೧ ವಚನ) 
ಪರಲೋಕ ಎಲ್ಲಿಯಾದರೂ ಸಿಕ್ಕಿತೋ ಇಲ್ಲವೋ ಎ೦ಬ ಸಂದೇಹವಿರುವುದಾದರೆ 
ಬುದ್ದಿವಂತರಾದವರು ಪಾಪಕರ್ಯಗಳಲ್ಲಿ ನಿರತರಾಗಿರಬಾರದು. ಪರಲೋಕವು ಇಲ್ಲದಿದ್ದರೂ 
ಅಧರ್ಮವನ್ನು ತ್ಯಜಿಸುವುದರಿಂದ ಆಗುವ ಹಾನಿ ಏನು? ಏನು ಮಾಡಿದರೂ 
ಪರಲೋಕವಿಲ್ಲ ಎನ್ನುವ ನಾಸ್ತಿಕನು ಕೆಡುವನು. ಪರವುಂಟಾದಲ್ಲಿ ನಿಷ್ಠಲವಾಗಿ ಕೆಡುವುದು. 
ಧರ್ಮಪರನಾದವನು ಪರವಿದ್ದರೂ ಇಲ್ಲದಿದ್ದರೂ ಕೆಡನು (ಗದ್ಯಾನುವಾದ, 
ಗುಂಡ್ಮಿಚಂದ್ರಶೇಖರ ಐತಾಳ) ಪಂಚತಂತ್ರವು ಸಂದೇಹವಾದಿಗಳನ್ನು ಮತ್ತು 
ಪರಲೋಕವಿಲ್ಲವೆನ್ನುವವರನ್ನು (ನಾಸ್ತಿಕರನ್ನು) ಅಪಸಿದ್ಧಾಂತಿಗಳು ಎ೦ದು ಕರೆಯುತ್ತದೆ. 
ಒಂದು ಸಿದ್ಧಾಂತಕ್ಕೆ ಎರುದ್ಧವಾದುದನ್ನು ಅಪಸಿದ್ಧಾಂತವೆಂದು ಕರೆಯಲಾಗಿರುವುದು 
ಗಮನಾರ್ಹ. 


೫೬. ಅಪಹರಣ ವಿವಾಹ 

“ಪಂಪ ಭಾರತ'ದಲ್ಲಿ ಬರುವ ಅಂಬೆ, ಅಂಬಿಕೆ, ಅಂಬಾಲಿಕೆಯರ ವಿವಾಹದ 
ಕ್ರಮವನ್ನು ನೋಡಬಹುದು. (ಅನಂತರಂಗಾಚಾರ್‌ ಎನ್‌. (ಅನು) ೧೯೭೭. ಪು.೯೪) 

ಹೆಣ್ಣಿನ ಅಪಹರಣದ ಮೂಲಕ ವಿವಾಹ ನಡೆಯುವುದು ಪ್ರಾಚೀನ ಕನ್ನಡ 
ಸಾಹಿತ್ಯದಲ್ಲಿ ಕಂಡುಬರುವ ಮತ್ತೊಂದು ರೀತಿಯ ವಿವಾಹ ಕ್ರಮವಾಗಿದೆ. ಅಪಹರಣ 
ವಿವಾಹ ಕ್ರಮದಲ್ಲಿಯೂ ಎರಡು ರೀತಿಯ ವಿವಾಹ ಕ್ರಮಗಳನ್ನು ಕವಿಗಳು ವರ್ಣಿಸಿದ್ದಾರೆ. 

೧. ಒಂದು ಮುಖಾಮುಖಿಯಾದ ಹೋರಾಟದ ಮೂಲಕ ಹೆಣ್ಣನ್ನು 
ಅಪಹರಿಸುವುದು. ಹೆಣ್ಣಿನ ತಂದೆ ಮತ್ತು ತಾಯಿಯರ ಎದುರಿನಲ್ಲಿಯೇ ಈ ಅಪಹರಣವು 
ನಡೆಯುತ್ತದೆ. 

"ವ್ಯಾಸಭಾರತ'ದಲ್ಲಿ ಕೂಡಾ ಈ ರೀತಿಯ ವಿವಾಹ ಪದ್ಧತಿಯ ಬಗೆಗೆ ಉಲ್ಲೇಖವಿದೆ. 
ಇದರ ಒಟ್ಟು ಆಶಯವಿರುವುದು ಹೆಣ್ಣನ್ನು ಗಂಡು ಸೆಳೆದು ತರುತ್ತಾನೆ ಎಂಬುದರಲ್ಲಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೭ 


ಸಾಮಾಜಿಕ ಮಾನವ ಶಾಸ್ತ್ರಜ್ಞರು ಹೇಳುವ ಅಪಹರಣ ವಿಧಾನದ ಮದುವೆಯ 
ರೂಪವಿದೆಂದು ಹೇಳಬಹುದಾಗಿದೆ. 

ಈ ವಿಧಾನವು ನಾನಾ ಜನಾಂಗದಲ್ಲಿ ಬಿಹಾರದ ಹೋಗಳಲ್ಲಿ, ಮಧ್ಯಪ್ರದೇಶದ 
ಬಿಲ್‌ ಮತು ಗೋಂಡಾ ಜನಾಂಗಗಳಲ್ಲಿ ಇಂದಿಗೂ ಉಳಿದುಕೊಂಡು ಬಂದಿದೆ. 
ಗೊಂಡರಲ್ಲಿ ಕನ್ನೆಯ ತಂದೆ ತಾಯಿಯರು ಈ ಅಪಹರಣಕ್ಕೆ ಅನುಮತಿ ಕೊಡುತ್ತಾರೆ. 
ಮತ್ತು “ಅನಂತರ ಕನ್ಯೆ ಮತ್ತು ಯುವಕನ ಸಂಬಂಧಿಕರ ಮಧ್ಯೆ ತೋರಿಕೆಯ 
ಹೊಡೆದಾಟ, ಚೀರಾಟ ನಡೆಯುತ್ತವೆ. ಅಣಕಯುದ್ಧ, ವಧು ಅಳುವುದು, ಶೋಕ 
ತಪ್ಪಳಾಗಿ ವರನ ಮನೆಗೆ ಹೋಗುವುದು. ಇವೆಲ್ಲವೂ ಈ ವಿವಾಹದ ಅಂಗವಾಗಿದೆ. 
(ನ೦ಂಜಮ್ಮಣ್ಣಿ: ಎಂ.೧೯೭೧ ಪು.೭೦) ಆದರೂ ಇಂತಹ ಕಡೆ ಅಕ್ರಮ ಪ್ರವೇಶವನ್ನು 
ಗ೦ಡು ಮಾಡುತ್ತಾನೆ. ಪುರುಷ ಪ್ರಧಾನ ಸಮಾಜದಲ್ಲಿ ಈ ರೀತಿಯ ವಿವಾಹ ಕ್ರಮವು 
ಜರುಗುತ್ತದೆ. 

೨. ಇನ್ನೊಂದು ರೀತಿಯ ವಿವಾಹ ಕ್ರಮದಲ್ಲಿ ಹೆಣ್ಣಿನ ತಂದೆಗಾಗಲೀ 
ತಾಯಿಗಾಗಲೀ ತಿಳಿದಿರುವುದಿಲ್ಲ. ಇದರಲ್ಲಿಯೂ ಎರಡು ವಿಧಗಳನ್ನು ಕಾಣಬಹುದು. 

ಅ. ಹೆಣ್ಣನ್ನು ಒಲಿಸಿ ಅಪಹರಿಸುವುದು. 

ಆ. ಹೆಣ್ಣನ್ನು ಬಲಾತ್ಮರಿಸಿ ಅಪಹರಿಸುವುದು. 

ಅ. ಹೆಣ್ಣನ್ನು ಒಲಿಸಿ ಅಪಹರಿಸುವುದಕ್ಕೆ ಕನ್ನಡ ಸಾಹಿತ್ಯದಲ್ಲಿ ಹೇರಳ 
ಉದಾಹರಣೆಗಳು ಸಿಗುತ್ತವೆ. 

ತಾತ್ವಿಕವಾಗಿ, ಇದನ್ನು ಕನ್ನಡದ ಕವಿಗಳು ಒಪ್ಪಿಕೊಂಡಿದ್ದಾರೆ ಕೂಡ ಉದಾಹರಣೆಗೆ, 
ಪೊನ್ನನ ಶಾಂತಿ ಪುರಾಣದಲ್ಲಿ ಬರುವ ದಮಿತಾರಿಯ ಮಗಳಿನ ಅಪಹರಣವನ್ನು 
ಗಮನಿಸಬಹುದು. (ನಾಗರಾಜಯ್ಯ ಹಂ.ಪ. (ಅನು) ೧೯೮೨ ೩-೭೬) ಈ ರೀತಿಯ 
ಉಲ್ಲೇಖಗಳನ್ನು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಇನ್ನಿತರ ಕಡೆಗಳಲ್ಲಿಯೂ ಕಾಣಬಹು 
ದಾಗಿದೆ. ಇಂತಹ ಕಡೆಯೂ ಗುಂಪಿನ ಹೊರಗಣ ಸಂಬಂಧವು ಏರ್ಪಡುತ್ತದೆಯಾದರೂ 
ಈ ರೀತಿಯ ಅಪಹರಣಗಳಲ್ಲಿ ಹೆಣ್ಣಿನ ಒಪ್ಪಿಗೆಯೂ ಇರುತ್ತದೆ. 

ಆ. ಹೆಣ್ಣಿನ ಒಪ್ಪಿಗೆಯಿಲ್ಲದೆ ನಡೆಯುವ ಅಪಹರಣವು ಮತ್ತೊಂದು ರೀತಿಯ 
ವಿವಾಹದ 

ಕ್ರಮವಾಗಿದೆ. ಕವಿಗಳು ಇದನ್ನು ತಾತ್ವಿಕವಾಗಿ ಸಮರ್ಥಿಸಿಕೊಳ್ಳುವುದಿಲ್ಲ. 

ಈ ರೀತಿಯ ವಿವಾಹದ ಮೂಲರೂಪವನ್ನು "ಎಂಗೆಲ್ಸ್‌ ಹೀಗೆ ವಿಶ್ಲೇಷಿಸುತ್ತಾನೆ' 

ಸ್ತ್ರೀಯರನ್ನು ಅಪಹರಿಸಿಕೊಂಡು ಹೋಗಿ ವಿವಾಹವಾಗುವ ಪದ್ಧತಿಯು 
ಇಲ್ಲಾಗಲೇ ವೈಯಕ್ತಿಕ ವಿವಾಹ ಪದ್ಧತಿಗೆ ಪರಿವರ್ತನೆಯಾದ ಲಕ್ಷಣವನ್ನು ಹೊರಗೆಡಹು 
ತ್ತದೆ. ಈ ವೈಯಕ್ತಿಕ ವಿವಾಹ ಪದ್ಧತಿಯು ಕೊನೆಯ ಪಕ್ಷ ಯುಗ್ಮ ವಿವಾಹದ 
ರೂಪದಲ್ಲಿ ಅಸಿತ್ರಕ್ಕೆ ಬಂದಿತೆನ್ನಬಹುದು. ಯುವಕನೊಬ್ಬ ತನ್ನ ಮಿತ್ರರ ಸಹಾಯದಿಂದ 
ಯುವತಿಯನ್ನು ಅಪಹರಿಸಿಕೊಂಡು ಹೋಗುತ್ತಾನೆ. ಅಥವಾ ಆಕೆಯೊಂದಿಗೆ ಪಲಾಯನ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೮ 


ಮಾಡುತ್ತಾನೆ. ಅನಂತರ ಅವರೆಲ್ಲರೂ ಆಕೆಯೊಂದಿಗೆ ಒಬ್ಬರ ನಂತರ ಒಬ್ಬರು 
ಸಂಭೋಗಿಸುತ್ತಾರೆ. ಆದರೆ ಅನಂತರ ಆಕೆಯು ಈ ಅಪಹರಣಕ್ಕೆ ಕಾರಣನಾದ 
ಯುವಕನ ಪತ್ನಿಯೆಂದು ಭಾವಿಸಲಡುತ್ತಾಳೆ. (ಎಂಗೆಲ್ಸ್‌, ಮೂಲ) 


೫೭. ಅಪಹಾರತೂರ್ಯ 
“ಆಗಳೆರಡು೦ ಪಡೆಯ ನಾಯಕರಪಹಾರ ತೂರ್ಯಂಗಳಂ ಬಾಜಿಸಿ” 
(ಪಂಪ ಭಾರತ ೧೦-೧೨೪) 
“ಅಪಹಾರ ತೂರ್ಯಮಂ೦ ಪೊಯಿಸಿ ಪಡೆಗಳೆರಡುಂ ರಣೋರ್ವಿಯಿ೦ದ೦” 
(ಪಂಪ ರಾಮಾಯಣ ೧೩-೧೧೧) 
ಯುದ್ದವನ್ನು ನಿಲ್ಲಿಸಲು ಸೂಚಿಸುವ ಕೊಂಬಿನ ಶಬ್ದ ಎಂದು ಪಂಪ ಭಾರತದಲ್ಲಿ 
ಬರುತ್ತದೆ. 
ಯುದ್ಧವನ್ನು ನಿಲ್ಲಿಸಲು ಕೂಡಾ ಕೆಲವು ಸಂಕೇತಗಳಿದ್ದವು. ಕೊ೦ಬಿನ ಶಬ್ದ 
ಯುದ್ಧ ನಿಲ್ಲಿಸಲು ಕೊಡುವ ಒಂದು ಸೂಚನೆ. ಯುದ್ಧದ ಪ್ರಾರಂಭ ಮತ್ತು ಯುದ್ಧದ 
ಅಂತ್ಯಕ್ಕೆ ಕಹಳೆಯನ್ನೋ ಶಂ೦ಖವನ್ನೋ ಊದುವುದು ಸೂಚನೆಗಳಾಗಿವೆ. ಕೃಷ್ಣ 
ಯುದ್ಧ ಪ್ರಾರಂಭದಲ್ಲಿ ಪಾಂಚಜನ್ಯವನ್ನು ಊದಿರುವುದು ಸುಪ್ರಸಿದ್ಧವಾಗಿದೆ. ಭಗವದ್ಗೀತೆ 
ಯಲ್ಲಿಯೂ ಇದರ ಉಲ್ಲೇಖ ಬರುತ್ತದೆ. “ಆಗಳ್‌ ಕುರುದ್ವಜಿನಿಯುಮನೇಕ ಶಂಖ 
ಕಾಹಳ ಭೇರಿ ಪಣವ ರುಲ್ಲರೀ ಮೃದಂಗ, ತೂರ್ಯಂಗಳಿಂಕಾಳಾಂತಕ 
ವಿಕಟಾಟ್ರಹಾಸಂಗಳೆಂಬಂತೆ ಮೊಗೆ ಮಲೆದು ಬಂದೊಡ್ಡಿ ನಿಂದಾಗಳ್‌”. (೧೧- 
೩೩ವ) “ಆಗಳೆರಡುಂ ಪಡೆಗಳಪಹಾರ ತೂರ್ಯಂಗಳಂ ಬಾಜಿಸಿ”. (೧೧-೨೪) 
ಶಂಖ: ಕಹಳೆ: ಭೇರಿ: ಪಣವ: ರುಲ್ಲರೀ ಮೃದಂಗಗಳು ಯುದ್ಧ ಸಮಯದಲ್ಲಿ 
ಬಳಕೆಯಲ್ಲಿದ್ದವು ಎ೦ಬುದು ಗಮನಾರ್ಹ. 
ಏವರಗಳಿಗೆ ನೋಡಿ: ಡಾ. ಆರ್‌. ಶೇಷಶಾಸ್ತ್ರಿ ೨೦೦೪ ಕರ್ನಾಟಕದ ವೀರಗಲ್ಲುಗಳು ಪುಟ. ೨೧೯ 


೫೮. ಅಪುತ್ರಸ್ಯಗತಿರ್ನಾಸ್ತಿ 

ಅದಲ್ಲದೆಯುಮಿಂದುವರಂ ದೇವರ ಮನಂ ನೊಂದಪುದೆಂದು ಮನಂದೋ 
ಐದಿರ್ಪಳಿಂದು ಮಹಾಕಾಳದೇವರಂ ಪೂಜಿಸುತ್ತಮಿರ್ಪಲ್ಲಿ ಭಾರತಕಥಾಶ್ರವಣದೊಳ್‌ 
ಪುನ್ನಾಮೋ ನರಕಾತ್ತಾಯತ ಇತಿ ಪುತಃ ಅಪತ್ರಾಣಾಂಕಿಲ ಗತಿರ್ನಾಸ್ಕಿ ನವಾಸಂತಿ 
ಲೋಕಾಃ ಶುಭಾಃ ಎಂಬೀ ವಾಕ್ಕಾರ್ಥಮಂ ಕೇಳ್ದು (ಕರ್ಣಾಟಕ ಕಾದಂಬರಿ, ೨-೪೬ ವ) 

ಸತ್ತ ಮೇಲೆ ಮಗನು ತಂದೆ-ತಾಯಿಯರಿಗೆ ತಿಥಿ ಕರ್ಮಾದಿಗಳನ್ನು ಮಾಡುತ್ತಾನೆ. 
ಆಗ ಅವನು ಪಿಂಡ ಪ್ರಧಾನ ಮಾಡುತ್ತಾನೆ. ಪಿಂಡ ಪ್ರಧಾನ, ಮತ್ತು ತಿಲಾ೦ಜಲಿಗಳಿಂದ 
ಪಿತ್ಯ-ವಿತಾಮಹರು ಸ್ವರ್ಗ ಸೇರುತ್ತಾರೆ ಎಂಬ ನಂಬಿಕೆಯಿದೆ. ಪುತ್ರನು ಪಿಂಡ ಪ್ರಧಾನ 
ಮತ್ತು ತಿಲಾಂಜಲಿಯಿಂದ ಪಿತೃಗಳಿಗೆ ಗತಿಯನ್ನು ಕಾಣಿಸುವುದರಿಂದ ಅವನನ್ನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೯ 


ಪಿತೃಗಳಿಗೆ ಗತಿಯನ್ನು ಕಾಣಿಸುವವನು ಎಂಬರ್ಥದಲ್ಲಿಯೇ ಕರೆಯಲಾಗಿದೆ. ಇನ್ನೊಂದರ 
ಪ್ರಕಾರ (ಗರುಡ ಪುರಾಣ) "ಪುಂ' ಎ೦ಬ ನರಕದಿಂದ ಪಾರು ಮಾಡುವವನೇ ಪುತ್ರ. 
ವಿವರಗಳಿಗೆ ನೋಡಿ: ಚಕಕೋಡಿ ಈಶ್ವರಶಾಸ್ತಿ ೧೬೭ ಮನುಸ್ಮೃತಿ 


೫೯. ಅಪ್ರಾಸುಕ 

ತಳಿಯೆ ಕೆಸರಾದ ಧರೆ ಪೂ 

ಗಳ ತುರುಗಲೊಳೆಸೆಯೆ ಪೊಟಲಿದಪ್ರಾಸುಕಮೆಂ । 

ದೊಳಪುಗದೆ ನಿಯಮದಿಂ ನಿ 

ರ್ಮಳಚರಿತಂ ಚರಿಗೆವೊಕ್ಕನರಸನ ಬೀಡಂ ॥ (ಆದಿಪುರಾಣ. ೫-೧೦) 

ಪ್ರಾಸುಕಾಶುದ್ಧ ಅಪ್ರಾಸುಕ:ಅಶುದ್ಧ 

ಜೀವಿಗಳು ಉತ್ಪನ್ನವಾಗಿರುವ ಹೂ, ಹಣ್ಣು, ನೀರು ಮುಂತಾದ ಪದಾರ್ಥಗಳುಳ್ಳದ್ದು 
ಅಶುದ್ಧವಾದ ಇಂತಹ ಪ್ರದೇಶಗಳಲ್ಲಿ ಮುನಿಗಳು ನಡೆದಾಡುವುದಿಲ್ಲ. 

ಮೇಲೆ ಅಪ್ರಾಸುಕವೆಂಬುದರ ವಿವರಣೆ ಕೊಡಲಾಗಿದೆ. ಪಂಪನು ಹೇಳುವಂತೆ 
ಕೆಸರಾದ ಭೂಮಿಯ ಮೇಲೆ; ಹೂಗಳು ಇರುವ ಪ್ರದೇಶದಲ್ಲಿ ನಡೆಯದೆ ಪೊಲಲಿದ 
ಪ್ರಾಸುಕಮೆಂಬ ಕಾರಣದಿಂದ ಕ್ರಮವಾಗಿ ನಿರ್ಮಳ ಚರಿತನಾದ ಆತನು ಚರಿಗೆಗಾಗಿ 
ಅರಸನ ಬೀಡನ್ನು ಹೊಕ್ಕನು. ಸಾಮಾಜಿಕವಾಗಿ ಪವಿತ್ರ-ಅಪವಿತ್ರವೆ೦ಬ ಸಂಗತಿಯನ್ನು 
ಇದು ನಿರೂಪಿಸುತ್ತದೆ. 


೬೦. ಅಪ್ರಿಯ ಹಿತವಚನ 

ಅರಸಿ೦ಗೆ ಎಲ್ಲಾ ಹೊತ್ತು ಹಿತವಂ ನುಡಿವ ಮನುಷ್ಯರ್‌ ಹಲವರುಂಟು; 
ಅಪ್ರಿಯವಾಗಿಯುಂ ಹಿತವಂ ನುಡಿವವನುಂ ಕೇಳಬಲ್ಲವನುಂ ದುರ್ಲಭಂ. (ಕರ್ಣಾಟಕ 
ಪಂಚತಂತ್ರ ಭೇದ ಪ್ರಕರಣ, ಶ್ರೋಕ ೬೩ ವಚನ) 

ಅರಸನಿಗೆ ಅಪ್ರಿಯವಾದರೂ ಹಿತವನ್ನು ನುಡಿಯುವವರು ವಿರಳ. ಅರಸರಿಗೆ 
ಎಲ್ಲಾ ಹೊತ್ತು ಹಿತವನ್ನು ನುಡಿಯುವ ಮನುಷ್ಯರು ಹಲವರಿದ್ದಾರೆ. 

ಅರಸನಿಗೆ ಅಪ್ರಿಯವಾದರೂ ಹಿತವನ್ನು ನುಡಿಯಬೇಕು. ಹಿತವು ಕಹಿಯೆನಿಸಿದರೂ 
ಅದರ ಅಂಗೀಕಾರ ಅಗತ್ಯ ಹಿತ-ಅಹಿತ ಎಂಬುದು ಮನೋವ್ಯಾಪಾರಕ್ಕೆ ಸಂಬಂಧಿಸಿದ್ದು. 
ಪ್ರಿಯ ವಚನವು(ಹೊಗಳುವಿಕೆ) ಎಲ್ಲರಿಗೂ ಹಿತವು೦ಟು ಮಾಡುತ್ತದೆ. ಅಪ್ರಿಯ ವಚನವು 
ಅಹಿತವೆನಿಸುತ್ತದೆ. ಎರಡನೆಯದು ದೈಹಿಕ ಹಿತದ ಪ್ರಶ್ನೆ. ದೈಹಿಕವಾಗಿ ಹಿತವಾಗುವುದು 
ರುಚಿ ಇತ್ಯಾದಿಗಳಿಂದ. ಇದರಲ್ಲಿ ಜಿಹ್ವಾಚಾಪಲ್ಯವೂ ಒಂದು. ನಾಲಿಗೆಯ ಹಿತವು 
ದೇಹಕ್ಕೆ ಹಿತವು೦ಟು ಮಾಡುವುದು ಎಂಬುದಕ್ಕೆ ಯಾವ ಸಾಕ್ಷಿಯೂ ಇಲ್ಲ. ಆದುದರಿಂದಲೇ 
ಇಂದ್ರಿಯ ಸುಖಗಳನ್ನು ಗೆಲ್ಲಬೇಕೆಂದು ವೇದಾಂತವು ಹೇಳುತ್ತದೆ. 

"ಸತ್ಯಂ ಬ್ರೂಯಾತ್‌ ಪ್ರಿಯಂ ಬ್ರೂಯಾತ್‌ ನ ಬ್ರೂಯಾತ್‌ ಸತ್ಯಮಪ್ರಿಯಂ' 


ಹಳಗನ್ನಡ ಸಾಂಸೃತಿಕ ಪದಕೋಶ /೫೦ 


ಎ೦ಬ ಉಕ್ತಿಯುಂಟು. ಸತ್ಯವು ಯಾವಾಗಲೂ ಕಹಿಯಾಗಿರುತ್ತದೆಯೆಂಬ ಸಾಮಾಜಿಕ 
ಸಂಹಿತೆಯನ್ನು ಇದು ಪ್ರತಿಪಾದಿಸುತ್ತದೆ. 
ಏವರಗಳಿಗೆ ನೋಡಿ: ಎನ್‌. ಬಾಲಸು ಬಹ್ನಣ್ಯ ೧೯೭೩ ವೇದಾಂತಸಾರ 
೬೧. ಅಪ್ಪರೆಯರು 
ಎಂದು ದೇವಾಪ್ರರೋವೃ೦ದಮನ್‌........... ಎ೦ದು ಪಂಪ ಭಾರತದಲ್ಲಿ ಬರುತ್ತದೆ 
(ಪಂಪ ಭಾರತ ೭-೮೧ವ) 
ಅಪ್ಪರೆ; ಸಂಸ್ಕ ತದ 'ಅಪ್ಪರಸ್‌' ಶಬ್ದದಿಂದ ಬಂದಿದೆ. ಅಪ್ಪರೆಯರು 
ದೇವತಾಸ್ತ್ರೀಯರಲ್ಲಿ ಸೋ: ಪಂಗಡ, ಅದಕ್ಕಾಗಿಯೇ ಪಂಪ ದೇವಾಪರೋವೃ ೈಲದಮನ್‌ 
ಎಂದು ಬಳಸಿದ್ದಾನೆ. ಇವರು ಸುರಗಣಿಕೆಯರಾಗಿದ್ದಾರೆ. ರಂಭೆ, ಇ ಮೇನಕೆ, 
ತಿಲೋತ್ತಮೆ, ಫೃತಾಚಿ ಮೊದಲಾದವರನ್ನು ಜಾ . 
ಅಪ್ಪರೆಯರ ಕುರಿತು ಶಂಬಾ ಜೋಶಿಯವರು ಹೀಗೆ ಹೇಳುತ್ತಾರೆ. 
ಯಗ್ವೇದದಲ್ಲಿ ಊರ್ವಶಿಯ ಉಲ್ಲೇಖವಿದೆ. ಇವಳು "ಅಪ್‌-ಸರೆ' ಎಂಬ 
ವೇದಕಾಲದ ಸಂಕೇತವೆ ಮಹಾಭಾರತದಲ್ಲಿ "ನಾಗಕನ್ಯೆ'ಯ ರೂಪ ತಾಳುತ್ತದೆ. ಅಲ್ಲದೆ. 
ಪುರಾಣಕಥೆಯ ಮೇರೆಗೆ ಅಪ್‌-ಸರೆ: ಊರ್ವಶಿ, ನಾರಣ ಕನ್ಯೆ! ನಾರಣ ದೈವತ 
ನಾಗ ಸ್ವರೂಪದ ಬಗೆಗಿನ ಸಂದೇಹಕ್ಕೆ ಅವಕಾಶವೇ ಇಲ್ಲ. (ಶಂಬಾ ಜೋಶಿ ೧೯೯೯. 
ಸಂ.೪ ಪು. ೧೮೫) 
ಅಪ್ಸರೆಯರು ಬಹಳ ಸುಂದರಿಯೆಂದೂ ಹೇಳುತ್ತಾರೆ. ಅನೇಕ ಯಷಿಯರ 
ತಪೋಭಂಗ ಮಾಡಿದವರು ಅಪ್ಸರೆಯರು. ಮೂಲತಃ ಅಪ್ಪರೆಯರಿಗೆ ಒಬ್ಬ 
ಗ೦ಡನೆಂದಿಲ್ಲ. ಅಪ್ಪರೆಯರು ಮಾತ್ನ ಪಧಾನ ಕುಟುಂಬ ವ್ಯವಸ್ಥೆ ಗೆ ಸೇರಿದವರು ಎಂದು 
ಹೇಳಲಾಗುತ್ತದೆ. ಅನಂತರ ಪಿತೃಪ್ರಧಾನ ವ್ಯವಸ್ಥೆಯು. ಬಂದಾಗ ಮಾತೃಪ್ರಧಾನ 
ದೇವತೆಯರ ಪ್ರಾಬಲ್ಯವು ಕಡಿಮೆಯಾಯಿತು. 
ವಿವರಗಳಿಗೆ ನೋಡಿ: ಡಾ. ಟಿ.ವಿ.ವೆಂಕಟಾಚಲಶಾಸ್ತ್ರೀ ೧೯೯೯ ಶ್ರೀವತ್ಸ ನಿಘಂಟು ಪುಟ. ೨೬ 
ಡಿ.ಡಿ. ಕೊಸಾಂಬಿ ೨೦೦೩ ಪುರಾಣ ಮತ್ತು ವಾಸ್ತವ 
Devi Prasad Chattopadyaya 1981 Lokayata. 


೬೨. ಅಬ್ರಹ್ಮಣ್ಯಂ 
ಈಯಲ್‌ ಇಜೆಯಲ್‌ ಶರೇಬ್ರಗೆ 
ಕಾಯಲ್‌ ಕ್ಷತ್ತಿಯರೆ ಬಲ್ಲರಬ್ರಹ್ಮಣ್ಯಂ 
ಭೋಯೆನಲುಂ ಬ್ರಾಹ್ಮಣರವಿ 
ಧಾಯೆನಲುಂ ಬಲ್ಲರಿಚಿಯಲವರೆಂತಜ್‌ವರ್‌ (ಗದಾಯುದ್ಧ ೨-೧೬) 


ಕ್‌ ಇ ನಿಜಾನ ವನ 
ಅಬ್ರಹ್ನಣ್ಯಂ ಎಂಬ ಶಬ್ದವನ್ನು ಬ್ರಾಹ್ಮಣರು ಆಪತ್ಕಾಲದಲ್ಲಿ ಬಳಸುತ್ತಾರೆ. ಇವನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೧ 


ಕೊಲ್ಲಲ್ಪಡತಕ್ಕವನಲ್ಲ ಎಂದು ಅರ್ಥ. 

ದ್ರೋಣನು ಬ್ರಾಹ್ಮಣನಾಗಿ ಕ್ಷತ್ರಿಯ ವೃತ್ತಿಯನ್ನವಲಂಬಿಸಿದ್ದು ಕ್ಷತ್ರಿಯ ಧರ್ಮಕ್ಕೇ 
ಅವಮಾನ ಮಾಡಿದಂತಾಯಿತೆಂದು ದುರ್ಯೋಧನ ಹೇಳುತ್ತಿದ್ದಾನೆ. ದಾನ, ಯುದ್ಧ, 
ಶರಣಾಗತ ರಕ್ಷಣೆ ಮಾಡಲು ಕ್ಷತ್ರಿಯರೇ ಬಲ್ಲರು. ಬ್ರಾಹ್ಮಣರು ಅಬ್ರಹ್ಮಣ್ಯಂ 
(ಕೊಲ್ಲಕೂಡದು, ಅನುಚಿತವಾದದ್ದು) ಮಹಾಪಾಪ ಎಂದಲ್ಲ ಮೊರೆಯಿಡುವುದಕ್ಕೆ 
ಬಲ್ಲರೇ ಹೊರತು ಯುದ್ದ ಮಾಡಲು ಅಸಮರ್ಥರು ಎನ್ನುತ್ತಾನೆ. ರನ್ನನಿಗೆ ವೈದಿಕರ 
ಮೇಲಿದ್ದ ಆಕ್ರೋಶವನ್ನು ಇದು ಸಂಕೇತಿಸುತ್ತದೆ. 

ಅಬ್ರಹ್ನಣ್ಯಮೆಂದು ಬಿಡೆ ಪುಯೃಲ್ಲಲ್‌............ (ಕರ್ಣಾಟಕ ಕಾದಂಬರಿ, ೫-೧೬೮) 

“ಅಬಹ್ಮಣ್ಯಮವಧ್ಯೋಕ್‌” (ಅಮರ ಕೋಶ) 

“ವರ್ಣದ ಮೊದಲಲ್ಲಿ ಉಚ್ಚನಾಗಿ ಬ್ರಾಹ್ಮಣನಿದ್ದರೂ ಅವನ ವೀರತ್ವದ, ಪೌರುಷದ 
ಬಗ್ಗೆ ಒ೦ದು ರೀತಿಯ ತಿರಸ್ಕಾರ ಭಾವ ಅಂದಿನ ಜನತೆಗೆ ಇದ್ದಂತೆ ತೋರುತ್ತದೆ. ಅಂದ 
ಮಾತ್ರಕ್ಕೆ ಬ್ರಾಹ್ಮಣರು ಯಾರೂ ಯುದ್ಧ ಮಾಡುತ್ತಿರಲಿಲ್ಲ ಎಂಬ ಅರ್ಥವಲ್ಲ. “ಬ್ರಾಹ್ಮಣರು 
ಕೈಯಲ್ಲಿ ಕತ್ತಿಗಳನ್ನು ಹಿಡಿಯುತ್ತಿದ್ದರು. ದಾನಕ್ಕೆ ಯುದ್ಧಕ್ಕೆ ಕ್ಷತ್ತಿಯರೇ ಸಮರ್ಥರು, 
“ಅಬ್ರಹ್ಮಣ್ಯ೦ ಭೋಃ' ಎನ್ನಲು "ಅವಿಧಾ' ಎಂದು ಕೂಗಿಕೊಳ್ಳಲು ಮಾತ್ರ ಬ್ರಾಹ್ಮಣರು 
ಸಮರ್ಥರು ಎಂಬ ರನ್ನನ ದುರ್ಯೋಧನನ ಹೇಳಿಕೆ ಎಲ್ಲ ಕಾಲಕ್ಕೆ ಅನ್ವಯಿಸುವುದಿಲ್ಲ. 

ಮಾಣೆಯಣಂ ಕಯೆಸೊರೆಯ ಕುಡಿಯೇಂ ಮಿಡಿಯೇಂ 

(ಸಾಹಸ ಭೀಮ ವಿಜಯ ೩-೬೧) 

ಕಹಿಸೋರೆಯು ಕುಡಿಯಾದರೇನು ಮಿಡಿಯಾದರೇನು ಎರಡೂ ಕಹಿಯೇ. 

ಇದು ಗಾದೆ ಮಾತು. ರನ್ನನು ಈ ನುಡಿಗಟ್ಟನ್ನು ಇಲ್ಲಿ ಬಳಸಿಕೊಂಡಿದ್ದಾನೆ. ಕೆಟ್ಟ 

ಸ್ಹ್ವಭಾವದವರನ್ನು ಕುರಿತು ಆಡುವ ಚೊಕ್ಕ ಗಾದೆಯಾಗಿ ಬಿಟ್ಟಿದೆ ಈ ಮಾತು. "ಕಯೆ' 

ತುಳುವಿನಲ್ಲಿ ಇಂದಿಗೂ ಕಯ್ದೆಯಾಗಿಯೇ ಉಳಿದಿದೆ. ಇದು ಕೂಡಾ ರನ್ನನು ಬ್ರಾಹ್ಮಣರ 
ಕುರಿತು ವ್ಯಕ್ತಪಡಿಸುವ ಅಭಿಪ್ರಾಯವಾಗಿದೆ. 

ನಿಘಂಟುವಿನ ಪ್ರಕಾರ ಅವಧ್ಯ, ಕೊಲ್ಲಲಾಗದ ವ್ಯಕ್ತಿ ಬ್ರಾಹ್ಮಣ. ಬ್ರಾಹ್ಮಣರ 
ಶ್ರೇಷ್ಠತೆಯನ್ನು ಸಾರಲು ಈ ವಾಕ್ಯ ಹುಟ್ಟಿರಬೇಕು. 

ವಿವರಗಳಿಗೆ ನೋಡಿ: ಡಾ. ಆರ್‌. ಶೇಷಶಾಸ್ತ್ರಿ ೨೦೦೪ ಕರ್ನಾಟಕದ ವೀರಗಲ್ಲುಗಳು ಪುಟ. ೩೦. 


೬೩, ಅಭಕ್ಷ್ಯ 

ಪಂಚಮಹಾಪಾತಕ೦ಗಳಂಗೆಯ್ದ ವರುಮಗಮ್ಯಾಗನಮಪೇಯಪೇಯಮಭಕ್ಷ್ಯಾ ಲ 
ಮೊದಲಾಗೂಡೆಯ ಪೊಲ್ಲಮೆಗಳೊಳ್‌ ನೆಗಟ್ಟು ಘೋರಮುಂ ಪಿರಿಯುವುಮಪ್ಪ 
ಪಾಪಂಗಳಂಗೆಯ್ದೇಟನೆಯ ನರಕದೊಳ್‌........ (ಡಿ.ಎಲ್‌.ಎನ್‌.೨೦೦೯ ಪು.೧೪೦). 


ಭಕ್ಷ್ಯ ಭೋಜ್ಯ, ಲೇಹ್ಯ, ಚೋಷ್ಯ, ಪಾನೀಯ, ಅತಿರಥ, ಹೋಳಿಗೆ, ಲಡ್ಡು, 
ಜಿಲೇಬಿ, ಅಪ್ಪಂ ಭಕ್ಷ್ಯಗಳು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೨ 


ಅಭಕ್ಕವೆಂದರೆ ತಿನ್ನಬಾರದ ಪದಾರ್ಥಗಳು - ಜೇನು: ಅತ್ತಿಹಣ್ಣು, ಅರಳಿಹಣ್ಣು, 
ಆಲದಹಣ್ಣು ಹಲಸಿನ ಹಣ್ಣು ಬಸರಿಮರದ ಹಣ್ಣು. ಇವುಗಳನ್ನು ಉಪಯೋಗಿಸುವುದು. 
ಜೈನಧರ್ಮದ ಪ್ರಕಾರ ಇವು ಪಾಪ ಮತ್ತು ಹೊಲಸು. ಮುಂದೆ ಮುನಿ ಅಥವಾ 
ಸಾಧುವಾಗಲಿರುವ ಜೈನ ನೈಷ್ಠಿಕ ಶ್ರಾವಕರು ಇಂತಹ ಪಾಲ್ಮರದ ಹಣ್ಣುಗಳನ್ನು 
ಸೇವಿಸಬಾರದೆಂದು ವಿಧಿಸಲಾಗಿದೆ. ಸೇವಿಸಬಹುದಾದುದು ಸೇವಿಸಲಾಗದ್ದು ಎಂಬ 

ವರ್ಗೀಕರಣವು ಇಲ್ಲಿ ಗಮನಾರ್ಹ. 
ಏವರಗಳಿಗೆ ನೋಡಿ: ಪಾಪ-ಪುಣ್ಯ 


ಓಳ. ಅಭಯ 
ಭಯ ಎಂದರೆ ಹೆದರಿಕೆ. ಅಭಯವೆಂದರೆ ಹೆದರಿಕೆಯಿಲ್ಲದಿರುವುದು. “ಅಭಯವ 
ನೀಡೆ” ಎಂಬಂಥ ವಾಕ್ಯಗಳು ಹಳಗನ್ನಡ ಕಾವ್ಯಗಳಲ್ಲಿ ಹೇರಳವಾಗಿ ಬಂದಿವೆ. 
ಆಧ್ಯಾತ್ಮಿಕ ಸಾಧನೆಯಿಂದ ಆಂತರಿಕ - ಬಾಹ್ಯ ಹೆದರಿಕೆಯು ಇಲ್ಲವಾಗುತ್ತದೆ. ಅಭಯ 
ಮುದ್ರೆಯು ಸಂಕೇತವಾಗಿದೆ. ಆಶೀರ್ವದಿಸುವಂತೆ ಕೈಮುದ್ರೆ ಸೂಚಿಸುವುದು ಅಭಯದ 
ಸಂಕೇತ ಅದ್ವೈತ ವೇದಾಂತದ ಪ್ರಕಾರ ಅಭಯವೆಂದರೆ ಮೋಕ್ಷ, ಅಂಗೈಯನ್ನು 
ಆಶೀರ್ವದಿಸುವಂತೆ ಬಳಸುವ ಮುದ್ರೆಯು ಅಭಯವನ್ನು ಸೂಚಿಸುತ್ತದೆ. ದೈವ, 
ದೇವರು, ಯಷಿಗಳು ಈ ಮುದ್ರೆಯನ್ನು ಬಳಸುತ್ತಾರೆ. ಯಾವುದೇ ರೀತಿಯ ಭಯವು 
ಅಗತ್ಯವಿಲ್ಲ. ಭಯಕ್ಕೆ ತಳಹದಿಯಿಲ್ಲ ಎಂದು ಅಭಯವು ಹೇಳುತ್ತದೆ. 
ದಾನಗಳಲ್ಲಿ ಅಭಯ ದಾನವೂ ಒಂದೆಂಬುದನ್ನು ಗಮನಿಸಬೇಕು. ಅಭಯದ 
ಮುದ್ರೆಯು ಸಾಮಾನ್ಯವಾಗಿ ಮೂರ್ತಿ ಶಿಲ್ಪದಲ್ಲಿ ಕಾಣಬಹುದು. ಅಭಯವು ಶಂಕೆಯನ್ನು 
ದೂರ ಮಾಡುತ್ತದೆ. ಎರಡನೆಯದಾಗಿ ಅಭಯ ನಮ್ಮಲ್ಲಿ ಸುರಕ್ಷತೆಯ ಭಾವನೆಯನ್ನು 
ನೀಡುತ್ತದೆ. ವಿಧಿವಾದಿಗಳು ದೈವ/ದೇವತೆಯರ ಅಭಯವನ್ನು ನಿರೀಕ್ಷಿಸುತ್ತಾರೆ. ಇದಕ್ಕೆ 
ಬೇಕಾದ ಆಚರಣೆಯ ವಿಧಿಗಳಾದ ಪೂಜೆ, ಉಪವಾಸವತ, ಇತ್ಯಾದಿಗಳನ್ನು ಅವಲಂಬಿಸು 
ತ್ತಾರೆ. ಒಂದರ್ಥದಲ್ಲಿ ನಿರಾಹಾರ ಸೇವನೆಯೂ ಸಮಾಧಿ ಮರಣವು ವಿಧಿವಾದವೇ. 
ಯಾರು ವಿಧಿವಾದವನ್ನು ನಿರಾಕರಿಸುತ್ತಾ ರೋ ಅವರನ್ನು ನಾಸ್ತಿಕರು ಎಂದು ಕರೆಯುತ್ತಾರೆ. 
ನಾಸಿಕರು ಮೂಲತಃ ನಂಬುವುದು ಆತ್ಮಸ್ಥೈರ್ಯವನ್ನು ಎಂಬುದನ್ನು ಗಮನಿಸಬೇಕು. 
ಮಗುವಿಗೆ ತಾಯಿಯ ತೊಡೆಯ ಮೇಲೆ ಮಲಗಿಕೊಂಡಿರುವುದು ಸುರಕ್ಷಿತಭಾವನೆಯನ್ನು 
ಕೊಡುತ್ತದೆ. ಆದುದರಿಂದ ಎಲ್ಲಾ ಸ್ತೀದೇವತೆಯರನ್ನು ಅಮ್ಮ ಎಂದು ಕರೆಯುತ್ತಾರೆ. 
ವಿವರಗಳಿಗೆ ನೋಡಿ: ಬಾದುಬ್ಬ; ಮಾತೃದೇವತೆಯರು. 


೬೫. ಅಭವ್ಯ 
ಎಂದು ಬೆಸಗೊಂಡೊಡೆ ಆತನಭವ್ಯನಲ್ಲಂ ಭವ್ಯನೇ Pay EA 
(ಆದಿಪುರಾಣ. ೨-೩೫.ವ) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೩ 


ಇದು ಜೈನ ಕಾವ್ಯಗಳಲ್ಲಿ ಅನೇಕ ಕಡೆ ಬಂದಿದೆ. ಅಭವ್ಯನೆಂದರೆ ಯಾರು 
ಜೈನಸದ್ಗಹ ಸ್ಥನಲ್ಲವೋ ಅವನಿಗೆ ಮೋಕ್ಷ ಸಿಗಲಾರದು ಎಂದು ಜೈನಧರ್ಮ ಹೇಳುತ್ತದೆ. 
ಸುಕುಮಾರಸ್ವಾಮಿಯ ಕಥೆಯಲ್ಲಿ ಅಗ್ನಿಭೂತಿ ಹೇಳುವ 'ಇದೇಂಭವ್ಯಜೀವನೋ 
ಅಭವ್ಯನೋ' ಎಂಬ ಮಾತಿನಲ್ಲಿ ವಕ್ತವಾಗುತ್ತದೆ. ಸಿದ್ಧಸ್ಥಿತಿಗೇರದ ಜೀವವೇ ಅಭವ್ಯಜೀವ. 
ಸಂಸಾರದಿಂದ ಬಿಡುಗಡೆಯಿಲ್ಲದಂತೆ, ಸಮ್ಯಕ್ರವು ದೊರೆಯದ ಮಟ್ಟಿಗೆ ಕರ್ಮದ 
ಹೊರೆ ಹೊತ್ತ ಜೀವ. 
ಭವ-ಅಭವ್ಯ; ಹಿಂಸೆ-ಅಹಿಂಸೆ; ನ್ಯಾಯ-ಅನ್ಯಾಯ ಹೀಗೆ ಜೋಡಿ ಪದಗಳು 
ಬೇಕಾದಷ್ಟು ನಮಗೆ ಸಿಗುತ್ತವೆ. ಭವ್ಯ ಎಂದರೆ ದಿವ್ಯತೆಯೆಂಬ ಅರ್ಥವಿದೆ. ಅಭವ್ಯ 
ಜೀವದ ಪರಿಕಲ್ಪನೆಯು ಕೂಡಾ ಜೈನಧರದ್ದೇ. ತ ಬಂಧನದಿಂದ ನರಳುತ್ತಿರುವ 
ಜೀವಿಗೆ ಅಭವೃವೆಂದು ಕರೆಯುತ್ತಾರೆ. ಸ್ತ್ರೀಗೆ ಭವ್ಯ ಎಂದು ಕರೆಯುತ್ತಾರೆ. ಅತ್ತಿಮಬ್ಬೆಯು 
ಆಸನ್ನ ಭವ್ಯ ಎಂದು ರನ್ನ ಕರೆಯುತ್ತಾನೆ. ಅಂದರೆ ಮೋಕ್ಷಕ್ಕೆ ಹತ್ತಿರಳಾದವಳು ಡೂ 
ಎನರಗಳಿಗೆ ನೋಡಿ : ಕರ್ಮ 


೬೬. ಅಭಾವ 

ಅಸ್ತಿತ್ವದಲ್ಲಿರುವುದು: ಗೈರುಹಾಜರಿ, ನಿರಾಕರಣೆ, ಏನೂ ಆಗದಿರುವುದು, ಏನು 
ಅಲ್ಲದಿರುವುದು. 

ಸ ನ್ಯಾಯ, ವೈಶೇಷಿಕ, ಭಟ್ಟಾಮೀಮಾಂಸಾ, ದ್ವೆತ ವೇದಾಂತದಲ್ಲಿ ಅಸ್ತಿತ್ರಗಳಿಗೆ 
ಬೇರೆ ಬೇರೆ ರೂಪಗಳಿರುತ್ತವೆ. ಅವುಗಳು ವರ್ಗೀಕರಣಗಳಿಗೆ ಗುರಿಯಾಗುತ್ತದೆ. 
ಬೌದ್ಧ ಪಂಥದಲ್ಲಿ, ಪ್ರಭಾಕರ ಮೀಮಾಂಸೆಯಲ್ಲಿ ವೇದಾಂತದಲ್ಲಿ ಅಭಾವದ ಕುರಿತ 
ಚರ್ಚೆಗಳು ಬರುತ್ತದೆ. 

೨. ಅಸ್ತಿತ್ವದಲ್ಲಿ ಇಲ್ಲದಿರುವಿಕೆಯು ಮೂರು ರೀತಿಯಲ್ಲಿರುತ್ತದೆ. 

ಅ) ಸಂಸರ್ಗ ಅಭಾವ - ಮೊದಲು ಅಸ್ತಿತ್ವದಲ್ಲಿ ಇಲ್ಲದಿರುವುದರ ಅಭಾವ. 

ಆ) ಪ್ರಾದ್ವಂಶ ಅಭಾವ - ಅಸ್ತಿತ್ವ ಚಾಂಚಲ್ಕತೆ, 

ಇ) ಅತ್ಯಂತ ಅಭಾವ - ಯಾವುದೂ ಇಲ್ಲದಿರುವುದು. 

ಇವು ಮೂರು ಸಂಸರ್ಗ ಅಭಾವಕ್ಕೆ ಸೇರಿರುತ್ತದೆ. ಮತ್ತೊಂದು ರೀತಿಯ 
ಅಭಾವವಿದೆ. ಅನೋನ್ಯಭಾವ ಅಂದರೆ ಪರಸ ರ ಸಂಬಂಧ ಸಹಯೋಗ ಇಲ್ಲದಿರುವುದ 
ರಿಂದ ಅನ್ಯೋನ್ಯ ಹ ಹುಟ್ಟಿಕೊಳ್ಳುತ್ತದೆ. ಅಭಾವ ಎನ್ನುವ ಪದವು ಈಗಲೂ 
ಇದೇ ಅರ್ಥದಲ್ಲಿ ಬಳಕೆಯಾಗುತ್ತದೆ. 

ಎಲ್ಲ ನಿಷೇಧಾತ್ಮಕ ಸಂಗತಿಗಳನ್ನೂ ಒಳಗೊಳ್ಳುವ ಪದಾರ್ಥ “ಅಭಾವ”. 'ಭಾವ'ಕ್ಕಿಂತ 
ಭಿನ್ನವಾಗಿ 'ಅಭಾವ'ವುಂಟಿಂಬುದನ್ನು ಅಲ್ಲಗಳೆಯುವಂತಿಲ್ಲ. ಒಂದು ವಸ್ತು ಯಾವುದೋ 
ಒಂದು ಸಮಯದಲ್ಲಿ ಎಲ್ಲಿಯೋ ಒಂದು ಕಡೆ ಇರುವುದಿಲ್ಲವೆನ್ನುವುದೂ ಮತ್ತೊಂದು 
ವಸ್ತು ಅಲ್ಲಿರುವುದು ಎಷ್ಟು ನಿಜವೋ ಅಷ್ಟೇ ನಿಜ. ನಾಲ್ಕು ಬಗೆಯಾದ ಅಭಾವಗಳಿಗೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೪ 


- "ಪಾಗಭಾವ', “ಪ್ರಧ್ವಂಸಾಭಾವ', “ಅತ್ಯಂತಾಭಾವ' ಮತ್ತು “ಅನ್ಯೋನ್ಯಾಭಾವ', ಒಂದು 
ವಸ್ತುವಿನ ಉತ್ಪತ್ತಿಗೂ ಮುಂಚೆ ಕಾರಣದಲ್ಲಿ ಕಾರ್ಯದ ಪ್ರಾಗಭಾವ. ಉದಾಹರಣೆಗೆ 
- ಕಾರ್ಯ ಹುಟ್ಟುವುದಕ್ಕೂ ಮುಂಚೆ ಕಾರಣದಲ್ಲಿ ಕಾರ್ಯದ ಪ್ರಾಗಭಾವವಿರುತ್ತದೆ. 
ಉತ್ಪತ್ತಿಯ ನಂತರ ವಸ್ತು ನಾಶವಾಗಿಬಿಟ್ಟುಗ ಉಂಟಾಗುವ ಅಭಾವ “ಪ್ರದ್ವಂಸಾಭಾವ', 
ಉದಾಹರಣೆಗೆ - ಗಡಿಗೆಯನ್ನೊಡೆದಮೇಲೆ ಉಂಟಾಗುವ ಗಡಿಗೆಯ ಅಭಾವ, 
ಎರಡು ವಸ್ತುಗಳ ನಡುವೆ ಯಾವ ಕಾಲದ್ದೂ ಸಂಸರ್ಗವೇ ಇಲ್ಲವಾದರೆ "ಅತ್ಯಂತಾಭಾವ', 
ಉದಾಹರಣೆಗೆ - ಗಾಳಿಯ ಒಳಗೆ ರೂಪದ ಅಭಾವ, ಪರಸ್ಪರವಾದ ಅಭಾವ 
“ಅನ್ಯೋನ್ಯಾಭಾವ'. ಒಂದು ವಸ್ತು ಮತ್ತೊಂದು ವಸ್ತುವಿಗಿಂತ ಬೇರೆಯಾಗಿರುವಾಗ, 
ಅವು ಪರಸ್ಪರವಾಗಿ ಒಂದನ್ನೊಂದು ವ್ಯವಚ್ಛೇದ ಮಾಡುತ್ತವೆ. ಒಂದು ಇನ್ನೊಂದಾಗಿ 
ಇರುವುದಿಲ್ಲವೆಂಬುದು ಎರಡಕ್ಕೂ ಅನ್ವಯಿಸುತ್ತದೆ. ಆಕಳು ಕುದುರೆಗಿಂತ ಭಿನ್ನ ಇದರರ್ಥ 
- ಆಕಳು ಕುದುರೆಯಾಗಿ ಇರುವುದಿಲ್ಲ: ಕುದುರೆ ಆಕಳಾಗಿ ಇರುವುದಿಲ್ಲ. ನ್ಯಾಯ- 
ವೈಶೇಷಿಕ ಪಂಥದಲ್ಲಿ ಈ ರೀತಿಯ ಅಭಿಪ್ರಾಯ ವ್ಯಕ್ತವಾಗಿದೆ. 
ಅಭಾವ-ಅನುಪಲಬ್ಬಿ-ಕಾಣದಿರುವುದು. ಇದು ಇತರ ಐದು ಪ್ರಮಾಣಗಳ ಅಭಾವ. 
ಅಭಾವ ಜ್ಞಾನಕ್ಕೆ ವಸ್ತುವಿನ ಅಭಾವವೇ ವಿಷಯ. ಅದರಲ್ಲಿ ಇಂದ್ರಿಯ ಸಂನಿಕರ್ಷವೂ 
ಇಲ್ಲ. ಅಭಾವವನ್ನು ಪ್ರಭಾಕರನು ಸ್ವತಂತ್ರಪದಾರ್ಥವನ್ನಾಗಿ ಅಂಗೀಕರಿಸುವುದಿಲ್ಲ. 
ಅಭಾವ ಕೇವಲ ಅಧಿಕರಣ (ಆಶ್ರಯ) ರೂಪವಾದ್ದರಿಂದ ಅದು ಅನುಪಲಬ್ಬಿ ಜ್ಞಾನಕ್ಕೆ 
ಕಾರಣವೆಂದು ಒಪ್ಪುವುದಿಲ್ಲ. ಕುಮಾರಿಲನು ಅಭಾವವನ್ನು ಬೇರೆ ಪದಾರ್ಥವೆಂದು 
ಭಾವಿಸಿ ಅದನ್ನು “ಅನುಪಲಬ್ಬಿ ತಿಳಿಸುತ್ತದೆಯೆನ್ನುತ್ತಾನೆ. ಅಭಾವವನ್ನು (ಇಂದ್ರಿಯಗಳ 
ಮೂಲಕ) ಕಾಣಬಹುದೆಂಬ ನೈಯಾಯಿಕ ಮತವು ಅವನಿಗೆ ಒಪ್ಪಿಗೆಯಿಲ್ಲ ಅಂದ 
ಮೇಲೆ ಭಾವವಸ್ತುಗಳ ಜ್ಞಾನವನ್ನು ಉಂಟುಮಾಡುವ ಮೊದಲು ಐದು ಪ್ರಮಾಣಗಳು 
ಭಾವಪ್ರಮಾಣಗಳು ಅಭಾವ ವಸ್ತುವನ್ನು ತೋರಿಸುವುದರಿಂದ ಅನುಪಲಬ್ಬಿ ಅಭಾವ 
ಪ್ರಮಾಣವಾಗುತ್ತದೆ. ಸಾಂಖ್ಯ ತತ್ವಶಾಸ್ತ್ರದಲ್ಲಿ ತುಂಬಾ ಸುಪ್ರಸಿದ್ಧನಾದ ಪ್ರಭಾಕರನ 
ನಿಲುವಿದು. ಇದಕ್ಕೆ ಶಂಕರರು ಉತ್ತರವನ್ನು ಕೊಟ್ಟಿರುವುದು ಗಮನಾರ್ಹ. 
ಏವರಗಳಿಗೆ ನೋಡಿ: ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ 
ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಪುಟ. ೨೩೮, ೨೭೮ 
ಮಹೇಶ ಅಡಕೋಳಿ ೧೯೯೨ ಅನ್ನಂಭಟ್ಟ ವಿರಚಿತ ತರ್ಕಸಂಗಹ 


೬೭. ಅಭಿಚಾರ 
“...... ಅಭಿಚಾರ ಕ್ರಿಯಾಕ್ರೂರ''ವೆ೦ಂದು ಕರ್ಣಾಟಕ ಕಾದಂಬರಿಯಲ್ಲಿ ಬರುತ್ತದೆ. 
(ಕರ್ಣಾಟಕ ಕಾದಂಬರಿ ೩-೧೦೩ ವ) 
“ವಿವಿಧ ನವಪ್ರಸೂನಫಳಪುಣ್ಯನದೀಜಳ ನೂತರತ್ನಪಲ್ಲವನಿವಹಂಗಳಿಂದೆಸವ 
ಪೊಂಗಳಸಂಗಳನೆತ್ತಿ ಸುತ್ತುಮುತ್ತವದೊಳೆ ಬಂದು ಗೋಪವನಿತಾನಿಕರಂ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೫ 


ಮಿಸಿಸಲವತಧೇನುವಿನಡಿಯೊಳ್‌ ವಿಲಾಸವತಿ ಮೀವಳನಾಕುಲ ಗೋಕುಲ೦ಗಳೊಳ್‌. 
ಸಲೆ ನಿಲ್ಲೆ ಬೇವ ಗುಗ್ಗುಳದ ಕರ್ವೊಗೆಯಿಂದಮಗುರ್ವನಾಳ್ತು ಕತ್ತಲಿಸುವ 
ಚಂಡಿಕಾಭವನದೊಳ್‌ ಧವಳಾ೦ಂಶುಕೆ ಶುದ್ದಮೂರ್ತಿ ನಿಶ್ಚಳತರಮಪ್ಪ 
ಭಕಿಯಿನುಪೋಷಿತೆಯಾಗಿ ಕುಶೋಪಧಾನಮಂ೦ಗಳ ವಸುಧಾತಳೀಶಯನಸುವುತಮಂ 
ಲಲಿತಾಂಗಿ ತಾಳ್ಲಿದಳ್‌ ಪತಿಲಿಖಿತಮ೦ಡಲಸ್ಥಿತೆ ಕೃತಾಷ್ಟ ದಿಗ್ದೇವತಾರ್ಚನಪಕರೆ ದೃಢವತೆ 
ಬಹುಳ ಚತುರ್ದತಿಯೊಳ್‌ ಚತುಷ್ಪಥಸ್ಥಾನವಿಧಿಯನಿರುಳೊಳ್‌ ತಳೆದಳ್‌ 
ತಿಲಪಾತ್ತಪಕರಂಗಳಂ ಕುಡುವಳಶ್ವತ್ಥಾದಿ ಭೂಜ೦ಗಳ೦ ಬಲವರ್ಪಳ್‌ ಬಲಿಭುಗ್ವಜಕ್ಕೆ 
ಬಲಿಯಂ ತಾನಿಕ್ಕುವಳ್‌ ಮಾತೃಮಂಡಳಮಂ ಪೂಜಿಸುವಳ್‌ ಪ್ರಸಿದ್ಧಮಿವು 
ಲೋಕಕ್ಕೆಂಬನಾಗ್ರಹದಂಗಳೊಳಾಮಾನಿನಿ ಮಂಗಳಾಚರಣದಿಂ ಮೀವಳ್‌ 
ಮಹೋತ್ಪಾಹದಿಂ.” (ಕರ್ಣಾಟಕ ಕಾದಂಬರಿ, ೨-೬೪, ೬೫, ೬೬, ೬೭) 

ಬಳಿಕ ವಿಲಾಸವತಿಯು ನಾನಾ ವಿಧವಾದ ಹೂವುಗಳಿಂದಲೂ, ಹಣ್ಣುಗಳಿಂದಲೂ, 
ಪುಣ್ಯಕರವಾದ ನದೀಜಲಗಳಿಂದಲೂ ಹೊಸ ರತ್ನಗಳಿಂದಲೂ ಚಿಗುರುಗಳಿಂದಲೂ 
ಶೋಭಿಸುವ ಸುವರ್ಣಕಳಶಗಳನ್ನು ಎತ್ತಿ ಸುತ್ತಲೂ ಗೊಲ್ಲರ ಹಳ್ಳಿಗಳಲ್ಲಿ ಕರುವಿನೊಂದಿ 
ಗಿರುವ ಗೋವಿನ ಅಡಿಯಲ್ಲಿ ಸ್ನಾನ ಮಾಡಿದಳು. ಆ ಆಚರಣೆಯು ಈಗಲೂ 
ನಡೆಯುತ್ತದೆಯೆಂದು ಹೇಳುತ್ತಾರೆ. | 

ಅವಿಚ್ಛಿನ್ನವಾಗಿ ಉರಿಯುತ್ತಿರುವ ಗುಗ್ಗುಳದ ಕಪ್ಪು ಹೊಣೆಯಿಂದ ಅತಿಶಯವನ್ನು 
ಪಡೆದು ಕತ್ತಲಾಗಿರುವ ಚಂಡಿಕಾದೇವಾಲಯದಲ್ಲಿ ಸ್ನಾನದಿಂದ, ಪರಿಶುದ್ಧವಾದ 
ಶರೀರವುಳ್ಳವಳಾಗಿ ಬಿಳಿಯ ಸೀರೆಯನ್ನುಟ್ಟುಕೊ೦ಡು ನಿಚ್ಚಟವಾದ ಭಕ್ತಿಯಿಂದ 
ಕೂಡಿದವಳಾಗಿ ಉಪವಾಸ ಮಾಡಿ ದರ್ಭೆಯನ್ನು ಹಾಸಿರುವ ಶುಭಕರವಾದ ನೆಲದಲ್ಲಿ 
ಮಲಗುವ ವ್ರತವನ್ನು ಕೋಮಲಾಂಗಿಯಾದ ರಾಣಿಯು ಮಾಡಿದಳು. ದರ್ಭೆಯಿಂದ 
ನೆಯ್ದಿರುವ ಚಾಪೆಯ ಮೇಲೆ ಈಗಲೂ ಮಲಗುವ ರೂಢಿಯಿದೆ. ಅದು ಶ್ರೇಷ್ಠವೆಂದು 
ಹೇಳುತ್ತಾರೆ. 

ಕೃಷ್ಣಪಕ್ಷದ ಚತುರ್ದಶಿಯ ರಾತ್ರಿಯಲ್ಲಿ ಗಂಡನಿಂದ ಬರೆಯಲ್ಪಟ್ಟ ದುಂಡುಗೆರೆ 
(ಮಂಡಲ)ಯ ಒಳಗೆ ಕುರಿತು ಅಷ್ಟದಿಕ್ಟಾಲಕರಿಗೆ ವಿಶೇಷ ಪೂಜೆಯನ್ನು ಮಾಡಿ 
ನಾಲ್ಕು ಬೀದಿ ಸೇರುವ ಚೌಕಾಕಾರದಲ್ಲಿ ಸ್ನಾನ ಮಾಡುವ ನೋಹಿಯನ್ನೂ ಮಾಡಿದಳು. 
ಇದು ವಾಮಾಚಾರದ ಕ್ರಿಯೆಗಳನ್ನು ಸೂಚಿಸುತ್ತವೆ. 

ತಿಲಪಾತ್ರಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿದಳು. ಅಶ್ವಶ್ನವೇ ಮೊದಲಾದ 
ಪವಿತ್ರ ವೃಕ್ಷಗಳಿಗೆ ಪ್ರದಕ್ಷಿಣೆ ಮಾಡಿದಳು. ಕಾಗೆಗಳಿಗೆ ಬಲಿಯನ್ನು ಹಾಕುತ್ತಿದ್ದಳು. 
ಬ್ರಾಹ್ಮೀ, ಮಾಹೇಶ್ವರೀ ಮೊದಲಾದ ಸಪ್ತಮಾತೃಕೆಗಳ ಗುಡಿಗಳಿಗೆ ಹೋಗಿ ಬರುತ್ತಿದ್ದಳು. 
ಬಂಜೆತನವನ್ನು ಪರಿಹರಿಸುವ ಎಷಯದಲ್ಲಿ ಹೆಸರುವಾಸಿಯಾದ ನಾಗರ ಮಡುವುಗಳಲ್ಲಿ 
ಸ್ನಾನ ಮಾಡಿದಳು. ಎಳ್ಳು ಶನಿಯ ಪರಿಹಾರಾರ್ಥವಾಗಿ. ನಾಗಪೂಜೆ ಪ ತ್ರಜನನಕ್ಕಾಗಿ. 

“ಮತ್ತಂ ಗೋರೋಚನಾರಚಿತ ಭೂರ್ಜಪತ್ರಗರ್ಭರಕ್ಷಾಮಣಿಗಳಂ ತಾಳ್ಗಿಯುಂ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೬ 


ಓಷಧಿಸೂತ್ರಚಯಮಂ ತಳೆದುಂ ಉಪಶ್ರುತಿಗಳಂಕೇಳ್ಬುಮಧ್ದಂಗಳೊಳ್‌ಜಂಬುಕಂಗಳ್ಗೆ 
ಮಾಂಸಬಲಿ ಸಮನ್ವಿತೋಪಹಾರ೦ಗಳಂ ಮಾಡಿಸಿಯುಮಿಂತನೇಕವಿಧದಿಂ 
ಎಳಾಸವತಿಮಹಾದೇವಿ ಪುತ್ರೋತ್ಪತ್ತಿನಿಮಿತ್ತಂ ಪಲವು ದಿವಸಮಾಚರಿಸುತ್ತಮಿರ್ವದು 
ಮೊಂದುದಿವಸಂ........ * (ಕರ್ಣಾಟಕ ಕಾದಂಬರಿ ೨-೬೮ ವ.) 

ಮತ್ತು ಗೋರೋಚನದಿಂದ ಬರೆಯಲ್ಪಟ್ಟ ಭೂರ್ಜಪತ್ರವನ್ನಿಟ್ಟರುವ ಯಂತ್ರದ 
ತಾಯಿತಗಳನ್ನು ಕಟ್ಟಿಕೊ೦ಡಳು ಮತ್ತು ಮೂಲಿಕೆಗಳನ್ನು ಕಟ್ಟರುವ ಮ೦ಗಳ ಸೂತ್ರವನ್ನು 
ಕೈಗೆ ಕಟ್ಟಿಸಿಕೊಂಡಳು. ಉಪಾಸಕರನ್ನು ಕರೆಸಿ ಭವಿಷ್ಯವನ್ನು ಕೇಳಿದಳು. ದಾರಿಯಲ್ಲಿ 
ನರಿಗಳಿಗೆ ಮಾಂಸಬಲಿಯಿ೦ದ ಕೂಡಿದ ಆಹಾರವನ್ನು ಇಕ್ಕಿಸಿದಳು. ಹೀಗೆ ಮಕ್ಕಳಾಗು 
ವುದಕ್ಕೆ ಸಾಧಕವಾದ ಬಗೆಬಗೆಯ ವಿಧಿಗಳನ್ನೆಲ್ಲಾ ಕೆಲವು ದಿನಗಳು ಆಚರಿಸುತ್ತಿದ್ದಳು. 
ತಿಲಪಾತ್ರೆಯ ದಿನ ಶನಿದೋಷ ನಿವಾರಣೆಗೆ ಅಶ್ವತ್ಥ ಪ್ರದಕ್ಷಿಣೆ ಪುತ್ರ ಸಂತಾನಕ್ಕೆ 
ಸಪ್ತಮಾತೃಕೆಗಳ ದರ್ಶನ ಮಾತೃತ್ವಕ್ಕೆ; ನಾಗಪೂಜೆಯೂ ಪುತ್ರ ಸಂತಾನಕ್ಕೆ ನಾಗದೋಷ 
ಎದ್ದರೆ ಮಕ್ಕಳಾಗುವುದಿಲ್ಲವೆಂಬ ನಂಬಿಕೆಯಿದೆ. ತಾಯಿತ ಕಟ್ಟುವುದು ಅಭಿಚಾರದ 
ಕ್ರಿಯೆ-ಕಣ್ಣು ತಾಗದಿರಲಿ ಎಂದು. ಮಾಟವೆಂಬುದು ವಾಮಾಚಾರ ಕ್ರಿಯೆಗಳಲ್ಲಿ ಒಂದು. 

“ಕಾದಂಬರಿ'ಯಲ್ಲಿ ದಕ್ಷಿಣ ಭಾರತದ ಒಬ್ಬ ತಾಂತ್ರಿಕ ಯತಿಯನ್ನು ಬಲು 
ವಿಸ್ತಾರದಿಂದ ಬಣ್ಣಿಸಲಾಗಿದೆ. ಈ “ದ್ರವಿಡ ಧಾರ್ಮಿಕ'ನು ಉಜ್ಜಯನಿಯ ದಾರಿಯ 
ಮೇಲಿದ್ದ ಚಂಡಿಕಾ ದೇವಾಲಯದ ಆಡಳಿತಗಾರನಾಗಿರುವನು. ಈ ದೇವಾಲಯದ 
ಒಂದು ಸ್ಥಳದಲ್ಲಿ "ಹಣ್ಣುಗಳಂತಿರುವ ತಲೆ ಬುರುಡೆಗಳ ರಾಶಿಗಳೊಂದಿಗೆ..... 
ಪಶುಬಲಿಯನ್ನು ಕೊಡುವುದನ್ನು ತೋರಿಸಲಾಗಿದೆ. ಅಲ್ಲಿಯ ಧಾರ್ಮಿಕನು 
ಮೂರ್ಪತನದ ಪ್ರಾಯಕಶ್ಲಿತ್ತಗಳಿಂದಾಗಿ ಕುಂಟನೂ, ಅಂಗವಿಹೀನನೂ ಆಗಿದ್ದು ಅವನು 
ಪ್ರಯಾಣಿಕರೊಂದಿಗೂ, ಕಾಡುಪ್ರಾಣಿಗಳೊಂದಿಗೂ ಕಾದಾಡುವನು. ಅವನ 
ಪೂಜಾವಿಧಾನದ ತಾಂತ್ರಿಕ ಲಕ್ಷಣಗಳಿಗೆ ಈ ಕೆಳಗಿನ ಕೆಲವು ವಿಶೇಷಣ ಪದಗಳಿಂದ 
ಒತ್ತು ದೊರಕುತ್ತದೆ. 

ಅವನ ಹಣೆಯ ಮೇಲೊಂದು ಗಂಟು ಬೆಳೆಯಶತ್ತಿತ್ತು. ಅವನು (ಒಂದೇ 
ಸವನೆ) ಅಂಬಿಕೆಯ (ಚಂಡಿಕಾ ವಿಗಹದ) ಪಾದಗಳಿಗೆ ಬೀಳುತ್ತಿದ್ದ ಕಾರಣ ಅದು 
ಕಪುಗಟ್ಟಿತ್ತು..... ಅವನು ಪಾದರಸದ ಮದ್ದುಗಳನ್ನು ಸೇವಿಸುತ್ತ ಬೇಕೆಂದೇ ಬೇಗನೆ 
ಜ್ವರ ಬರುವ ಹಾಗೆ ಮಾಡಿಕೊಂಡಿದ್ದನು. ಅವನು ಮುಪ್ಪಿನವನಾಗಿದ್ದರೂ ತನ್ನನ್ನು 
ದಕ್ಷಿಣ ನಾಡಿನ ಸಾರ್ವಭೌಮನನ್ನಾಗಿ ಮಾಡಬೇಕೆಂದು ದುರ್ಗೆಯನ್ನು ಪೀಡಿಸುತ್ತಿದ್ದನು...... 
ಅವನು ಕೆಂಬಣ್ಣದ ಅರಗಿನ ಅಕ್ಷರಗಳಿಂದ (ಬರೆಯಲಾದ) ಕಣ್ಕಟ್ಟು, ತಂತ್ರ ಮತ್ತು 
ಮಂತ್ರಗಳದಾದ ಹೊಗೆ (ಬಣ್ಣದ)ಯ ತಾಳೆ ಗರಿಗಳ ಮೇಲಿನ ಕೈ ಬರಹಗಳ 
ಒ೦ದು ಸಂಗ್ರಹವನ್ನು ತಯಾರಿಸಿಕೊಂಡಿದ್ದನು, ಅವನು ಮಹಾಪಾಶುಪತರ ಪುರಾತನ 
ಬೋಧನೆಯಾದ ಮಹಾಕಾಲ ಸಿದ್ಧಾಂತವನ್ನು ಬರೆದಿಟ್ಟದ್ದನು..... ಅವನು (ಕುಬೇರನ 
ಒಂಬತ್ತು) ಸಂಪತ್ತುಗಳ ಬಗೆಗೆ (ಒ೦ದೇ ಸವನೆ) ಬಡಬಡಿಸುವ ಕಾಯಿಲೆಯನ್ನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೭ 


ಮೈದಳೆದು ಬಂದಿದ್ದನಲ್ಲದೆ ಧಾತುವಿದ್ಯೆಯ (ವಿಷಯ) ಬಗೆಗೆ ಗಾಳಿಯ ಹೊಡೆತಕ್ಕೆ 
ಸಿಕ್ಕಿದವನಂತೆ ಆಗುತ್ತಿದ್ದನು.... ಅವನು ಅದೃಶ್ಯನಾಗುವುದನ್ನು ಕುರಿತಾದ ಮಂತ್ರ 
ಸಾಧನೆಯ ತನ್ನ ಗ್ರಹಿಕೆಯನ್ನು ಹೆಚ್ಚಿಸಿಕೊ೦ಡಿದ್ದನಲ್ಲದೆ ಶ್ರೀಪರ್ವತವನ್ನು ಕುರಿತಾದ 
ಸಾವಿರಾರು ಅದ್ಭುತವಾದ ಕಥೆಗಳನ್ನು ತಿಳಿದಿದ್ದನು..... ಅವನು ಅದೆಷ್ಟೋ ಸಲ 
(ದೇವಾಲಯದಲ್ಲಿ ವಾಸಿಸುತ್ತಿದ್ದ) ವಿದೇಶೀಯರಾದ ಮುಪ್ಪಿನ ಸಂನ್ಯಾಸಿನಿಯರ ಮೇಲ 
ಸ್ತೀವಶೀಕರಣದ ಪುಡಿಯನ್ನು ಬಳಸುತ್ತಿದ್ದನು... 

ಅಥರ್ವವೇದಿಯ ಕೌಶಿಕ ಸೂತ್ರಗಳಿಗೆ ಅನುಸಾರಿಯಾದ ಅಥರ್ವವೇದ ಭಾಷ್ಯವನ್ನು 
ಬರೆಯುತ್ತಾ ಆಚಾರ್ಯ ಸಾಯಣರು ಅಥರ್ವವೇದದಲ್ಲಿ ಅಮಾಂಗಳಿಕವಾದ ಅಭಿಚಾರ 
ಕರ್ಮಗಳ ನಿರೂಪಣೆಯಿದೆಯೆ೦ದು ಒಪ್ಪಿದ್ದಾರೆ. 

“ಆದರೆ, ಮೋಡಿಗಾರಿಕೆಯ ಮಾಟದ ಈ ಮಂತ್ರಗಳಲ್ಲಿ ಈ ರೇತ ಸ್ವರೂಪ 
ಅಗ್ನಿಯನ್ನೇ, ಮೂಲ ಯಗ್ಗೇದದ ಚೌಕಟ್ಟಿನೊಳಗಿನ ಹವ್ಯವಾಹನ ಜಾತವೇದ ಅಗಿ, 
ಮತ್ತು ಅಪ್ಪು "ಓಷಧಿಷು ಬಹುಧಾ ಪ್ರವಿಷ್ಟಂ ತಂ ಐಚ್ಛಾಮ' ಎಂಬ ಪ್ರಾರ್ಥನೆಯಲ್ಲಿ 
ಕಾಣಿಸಿಕೊಳ್ಳುತ್ತಿರುವ ಅಗ್ನಿಯು, ಒಂದೇ ಅಲ್ಲ. ಈ ಭೇದ ಕಾಣದಿರಲು ಕವಿಯ 
ಮಂಕು ಕಾರಣವೊ? ಅಥವಾ ಕೊಂಕು ಮನೀಷೆಯು ಕಾರಣವೋ? ಅಗ್ನಿಯು 
ಹವ್ಯವಾಹನನ ಕಾರ್ಯಮಾಡಲು ಹೆದರಿದ್ದೇಕೆ? ಅಗ್ಮಾರಾಧನೆಯಲ್ಲಿ, ಅಹಿ: ವೃತ್ತಸಂಹಾರ 
ಕಾರ್ಯನಿರತ ಇಂದ್ರನನ್ನು, ಬೃಹಸ್ಪತಿಯನ್ನು ಆಮಂತ್ರಿಸಿ ಆರಾಧಿಸುವ ತನ್ನ 
'ಪೂರ್ವೇಭ್ರಾತರಃ' ಹತರಾದುದನ್ನು ಕಂಡು ಇನ್ನು ತನ್ನ ಪಾಡು ಏನು ಎಂದು ಅಗ್ನಿ 
ಹದರಿದನು, ಎಂದು ಈ ಸಂಹಿತಾಪಾಠದಲ್ಲಿಯೆ ಉಕ್ತವಾಗಿದೆ! ಹವ್ಮವಾಹನನು ನೀರಲ್ಲಿ 
ಇಳಿದರೆ ಆ ಅಗ್ನಿ ಇದ್ದಿಲು ಆದೀತೇ ಹೊರತು “ಅಗ್ನಿ' ಎನಿಸದು. ಆದಕಾರಣ, ಇಲ್ಲಿ 
ವರ್ಣಿತನಾದ "ನಚಿಕೇತ' ಅಗ್ನಿಯು ದಿಕ್ಕಾಲದ ಸಂದರ್ಭದಲ್ಲಿ ಪ್ರತೀತಿಗೆ ಬರುವ 
ಅಗ್ನಿಯೇ ಅಲ್ಲ. ಇವನು "ಜಾದೂ' ಅಗ್ನಿ. ಈ ಸೂಕ್ತದಲ್ಲಿ ನಚಿಕೇತ ಅಗ್ನಿ ಎಂದು 
ಮೆಲ್ಲನೆ ನಮೂದಿಸಿದ್ದೂ ಉಂಟು! ಸೂಚಕುಸೌಚಿಕ, ಸೂಚಿ-ಸೂಜಿ! ಸೂಜಿಯಿಂದ 
ಹೂರಬಂದು ಉಲ್ಲ (ಗರ್ಭ)ದಲ್ಲಿ ಸೇರುವ ಅಗ್ನಿ ಇವನು ಎಂದರೆ ವಿಶೇಷ ತಪ್ಪಲ್ಲ! 
ಏಕಂದರೆ ಈ ಸೂಕ್ತದ ಆರಂಭವೆ ಹೀಗಿದೆ: ಎಲೈ ಅಗ್ನಿಯೇ 'ಸ್ಮಎರಂ ಮಹತ್‌ 
ಉಲ್ಬಂ' ಹೊಕ್ಕು (ಬಸುರಿಯ) ಆಪ: ರಸದಲ್ಲಿ (ಪೋಷಿಸಲಡುತ್ತ) ಕುಳಿತಿದ್ದೀಯೆ!” 

ಅಭಿಚಾರ ಕ್ರಿಯೆಯೆನ್ನುವುದು ಈಗಲೂ ಚಾಲ್ತಿಯಲ್ಲಿದೆ. ಮಂತ್ರವಾದದ ಮೂಲಕ 
ಇನ್ನೊಬ್ಬರನ್ನು ಪೀಡಿಸುವ ಎದ್ಕೆಯನ್ನು ಅಭಿಚಾರ ವಿದ್ಯೆಯೆಂದು ಕರೆಯುತ್ತಾರೆ. 

ಏವರಗಳಿಗೆ ನೋಡಿ: ಮಾಟ; ಅಂಜನ 

ಶಂಬಾ ಜೋಶಿ ೧೯೯೯ ನಾಗವ್ರತಿಮಾ ವಿಚಾರ ಸಂಪುಟ. ೪ ಪುಟ. ೪೫೩ 
ಶೇಷನವರತ್ನ ೧೯೮೯ - ನಾಲ್ಕು ವೇದಗಳು ಪುಟ. ೧೩೬ 

ಡೇವಿಡ್‌ ಎನ್‌. ಲಾರೆಂಜೆನ್‌ ೨೦೦೫ ಕಾಪಾಲಿಕರು ಮತ್ತು ಕಾಳಾಮುಖರು ಪುಟ. ೨೫ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೮ 


೬೮. ಅಭಿಜಾತ 
ಅಭಿಜಾತಂ ಪ್ರತ್ರಿಯರನುಖರದ ಕಲಿ ಕೃಪನಾತಂ....... 
(ಪಂಪ ಭಾರತ ೧೦-೫೫) 
ಅಭಿಜಾತನೆಂದರೆ ಉತ್ತಮ ಕುಲದವನು. ಪಂಪ ಭಾರತದಲ್ಲಿ ಕೃಪಾಚಾರ್ಯನ 
ಕುರಿತು ಹೇಳುವಾಗ ಈ ಮಾತು ಬಂದಿದೆ. ಪಂಪನ ಪ್ರಕಾರ ಒಳ್ಳೆಯ ಕುಲದಲ್ಲಿ 
(ಬ್ರಾಹ್ಮಣ) ಹುಟ್ಟಿದವನು ಕೃಪಾಚಾರ್ಯ. 
ಇಂಗ್ಲಿಷಿನ ಕ್ಲಾಸಿಕಲ್‌ ಏಜಿನ ಪರಂಪರೆಯನ್ನು ಅಭಿಜಾತ ಪರಂಪರೆಯೆಂದು 
ಕರೆಯುತ್ತಾರೆ. ಅಭಿಜಾತವೆಂದರೆ ಅಲ್ಲಿಯೂ ಶ್ರೇಷ್ಠವೆಂಬ ಅರ್ಥವೇ ಇದೆ. 
“ಕುಲಮಿರ್ದುದುಂಟೆ ಕೊಡದೊಳಂ ಶರಸ್ತ೦ಂಭದೊಳಂ' ಎಂದು ಕರ್ಣನು ದ್ರೋಣ 
ಕೃಪರಿಗೆ ಪ್ರತಿಯಾಗಿ ಹೇಳುವಾಗ ಈ ಮಾತನ್ನು ಬಳಸಿದ್ದು ಗಮನಾರ್ಹವಾಗಿದೆ. 
ಭೀಷ್ಮ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಈ ವಿಷಯವು ಉಕ್ತವಾಗಿದೆ. ಅಭಿಜಾತವೆಂದರೆ 
ಚೆನ್ನಾಗಿ ತಿಳಿದಿರುವ, ಶ್ರೇಷ್ಠ ನೀತಿಯುಳ್ಳವನು; ವಿದ್ಯಾವಂತ ಎ೦ಬ ಅರ್ಥಗಳಿವೆ. 
ವರ್ಣಮಾರ್ಗವನ್ನು ಒಪ್ಪಿರುವವರು ಬ್ರಾಹ್ಮಣನನ್ನು ಶ್ರೇಷ್ಠನೆಂದು ಕರೆಯುತ್ತಾರೆ. 
ವಿರಾಟ ಪುರುಷನ ಮುಖದಿಂದ ಬ್ರಾಹ್ಮಣ ತೋಳುಗಳಿಂದ ಕ್ಷತ್ರಿಯ; ಊರುಗಳಿಂದ 
ವೈಶ್ಯ; ಕಾಲುಗಳಿ೦ದ ಶೂದ್ರರು ಹುಟ್ಟಿದರು ಎಂದು ವಿವರಿಸಲಾಗಿದೆ. 
ವಿವರಗಳಿಗೆ ನೋಡಿ: Martin Gray 1984 A Dictionary of literary terms. 


೬೯. ಅಭಿದಾನ ವಸ್ತು ಕೋಶ 

ಬೆದಂಡೆಯಂಥ ಹಾಡುಗಬ್ಬ ಪ್ರಕಾರಕ್ಕೆ ಮುಂದೆ ಬಹಳ ದುಸ್ಥಿತಿ ಒದಗಿದೆ. 
ನಾಗವರ್ಮನೇ ತನ್ನ ಅಭಿದಾನ ವಸ್ತುಕೋಶದಲ್ಲಿ ಬೆದಂಡೆಯವರನ್ನು ಮದ್ಯದ ವ್ಯಾಪಾರಿ, 
ಹಾಸ್ಯಗಾರ, ಐಂದ್ರಜಾಲಿಕ ಇವರ ಪಟ್ಟಿಯಲ್ಲಿ ಸೇರಿದ್ದಾನೆ. 

ಈ ನಾಗವರ್ಮನ ಕೃತಿಗಳೆಂದು ಪರಿಗಣಿತವಾಗಿರುವುವೆಂದರೆ ಛಂದೋವಿಚಿತಿ, 
ಅಭಿದಾನ ವಸ್ತುಕೋಶ. ಕರ್ಣಾಟಕ ಭಾಷಾ ಭೂಷಣ “ಕಾವ್ಯಾಲೋಕನ' ಮತ್ತು 
“ವರ್ಧಮಾನ ಪುರಾಣ'. 

ನಾಗವರ್ಮ ತಾನು ಬರೆದಿರುವ ಕೃತಿಗಳನ್ನು ಹೆಸರಿಸುವ ಪದ್ಯವೊಂದರಲ್ಲಿ 
“ಛ೦ದೋವಿಚಿತಿಯಲಂಕೃತಿ ಸಂದಭಿದಾ ವಸ್ತುಕೋಶಮೆಂಬಿವು” ಎಂದು 
ಹೇಳಿರುವುದರಿಂದ ಛಂದೋವಿಚಿತಿಯನ್ನು ಅವನು ರಚಿಸಿರುವುದು ತಿಳಿದುಬರುತ್ತದೆ. 

ಭಾಷಾಭೂಷಣ ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ಬರೆದದ್ದಾಗಿದ್ದರೆ, 
ಅಭಿದಾನವಸ್ತುಕೋಶ, ಸಂಸ್ಕತ ಶಬ್ದಗಳಿಗೆ ಕನ್ನಡದಲ್ಲಿ ಅರ್ಥವನ್ನು ವಿವರಿಸಲು 

ನ್ನಡ ಕಂದ ವೃತ್ತಗಳಲ್ಲಿ ಬರೆದ ಶಬ್ದಕೋಶವಾಗಿದೆ. ವಸ್ತುಕೋಶದ ಪರಿಕಲ್ಪನೆಯು 
ಕನ್ನಡದಲ್ಲಿ ವಿಶಿಷ್ಟವಾಗಿದೆ. ಅರ್ಥಕೋಶಕ್ಕಿಂತ ಇದು ಭಿನ್ನ. ಅರ್ಥಕೋಶವು ಶಬ್ದಾರ್ಥಗಳ 
ವಿಶೇಷವನ್ನು ತಿಳಿಸುತ್ತದೆ. ನಾಗವರ್ಮನು ವಸ್ತುಕೋಶವೆಂದು ಕರೆದಿರುವುದು ವಸ್ತುವಿನ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೯ 


ಎಶೇಷತೆಯನ್ನು ಸೂಚಿಸಲು ಎಂಬುದಿಲ್ಲಿ ಗಮನಾರ್ಹವಾಗಿದೆ. 
ವಿವರಗಳಿಗೆ ನೋಡಿ : ಸಿ.ವೀರಣ್ಣ ೧೯೮೬ ಪ್ರಾಚೀನ ಸಾಹಿತ್ಯ: 
ರಾಜಸತ್ತೆಯ ವೈಭವದ ಕಾಲ ಪುಟ. ೩೪೪-೩೪೬ 


೭೦. ಅಭಿಮಾನ 

"ಅಭಿಮಾನಿಗಳತ್ಯುಗ್ರರು” ಎಂಬ ಪ್ರಯೋಗವಿದೆ (ಕವಿರಾಜಮಾರ್ಗ). ಕನ್ನಡ 
ಸಾಹಸಭೀಮವಿಜಯದಲ್ಲಿ ಕೌರವನನ್ನು “ಅಭಿಮಾನಧನ'ನೆಂದು ರನ್ನ ಕೊಂಡಾಡುತ್ತಾನೆ. 
ಅಭಿಮಾನವೆಂದರೆ ಬೇರೆ ರೀತಿಯಲ್ಲಿಯೂ ಇರುತ್ತದೆ. ನಾನು ಗಂಡು ಎಂಬುದು 
ಅಭಿಮಾನ. ಇದು ನನ್ನ ಅನುಭವ ಎಂದರೆ ಅಭಿಮಾನದ ರೂಪಕ. 

ಮಾನವೆಂದರೆ ಗೌರವ, ಅಭಿಮಾನ ಎನ್ನುವ ಪದವು ಸಂಸ್ಕೃತದಿಂದ ಬಂದಿದೆ. 
ಮಾನ ಎಂದರೆ ಚಿಂತಿಸು ಎಂದು ಅರ್ಥ. ಯಾರು ತನ್ನ ಸ್ವಂತವನ್ನು ಅತಿಹೆಚ್ಚು 
ಯೋಚಿಸುತ್ತಾರೋ ಅವರು ಅಭಿಮಾನಿಗಳು. ಅವರಲ್ಲಿ “ಅಹಂ' ಹೆಚ್ಚಿರುತ್ತದೆ. ನಾನು 
ಎಂಬ ಭಾವನೆಗಳು ಹೆಚ್ಚಿರುತ್ತದೆ. 

ಸ್ವಂತಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು ಅಭಿಮಾನವೆನಿಸಿಕೊಳ್ಳುತ್ತವೆ. ಸ್ವಂತಿಕೆಯ 
ಬಗ್ಗೆ ಹೆಮ್ಮೆ ಪಡುವುದು. ಪ್ರೇಮ; ಬಯಕೆ; ಶ್ರೇಷ್ಠ ಹಂಬಲ; ಸ್ವಂತ ಭಾವನೆಗಳ ಬಗ್ಗೆ 
ತಾವೇ ಗರ್ವಿಸಿಕೊಳ್ಳುವುದು. ನೋವಾಗುವುದು ಮುಂತಾದ ಅರ್ಥಗಳನ್ನು ಕಿಟ್ಟೆಲ್‌ 
ಕೊಟ್ಟಿದ್ದಾರೆ. ಅಭಿಮಾನಗೇಡಿಯನ್ನು "ನಾಣಿಲಿ'ಯೆಂದು ಕರೆಯಲಾಗಿದೆ. 

ಅಭಿಮಾನವು ಒಂದರ್ಥದಲ್ಲಿ ಅಹಂನಿಂದ ಜನ್ಯವಾಗಿರುತ್ತದೆ. ಇದನ್ನು ಫ್ರಾಯ್ಡ್‌ 
ಇಗೋ ಎಂದು ಕರೆದಿರುವುದು ಗಮನಾರ್ಹ. 

ವಿವರಗಳಿಗೆ ನೋಡಿ: 1.8. Abrahams 1985 A Glossary of Literary terms. 


೭೧. ಅಭಿಷೇಕ 

ಸ್ವೀಪರ್ವಂ ಅರ್ಜುನಾಭಿಷೇಕ೦....... ” (ಪಂಪ ಭಾರತ ೧೪-೫೨ ವ) 

ಅನೇಕ ಜೈನ ಕಾವ್ಯಗಳಲ್ಲಿ ಅಭಿಷೇಕದ ವರ್ಣನೆಗಳು ಬರುತ್ತವೆ. ಅಭಿಷೇಕವು 
ಆಚರಣೆಗೆ ಸಂಬಂಧಿಸಿದ್ದು, ತೀರ್ಥಜಲದ ಸ್ನಾನ ಅಥವಾ ಸಿ೦ಪರಣೆಯು ಅಭಿಷೇಕ 
ವೆಂದೆನ್ನಿಸಿಕೊಳ್ಳುತ್ತದೆ. ಜನ್ಮಾಭಿಷೇಕ. ವತಾಭಿಷೇಕ: ಮೂರ್ತಿಗೆ ಅಭಿಷೇಕ: ತೀರ್ಥಂ೦ಕರರಿಗೆ 
ಅಭಿಷೇಕ ಹೀಗೆ ಬೇರೆ ಬೇರೆ ರೀತಿಯ ಅಭಿಷೇಕಗಳು ಇರುತ್ತವೆ. ಅಭಿಷೇಕವು ಶುದ್ಧ 
ನೀರಿನಿಂದ ನಡೆಯುತ್ತದೆ. ಮೂರ್ತಿಗಳಿಗೆ ಅಭಿಷೇಕ ಮಾಡುವಾಗ ಜೇನುತುಪ್ಪ, 
ತುಪ್ಪ ಹಾಲು, ಮೊಸರು, ಮುಂತಾದವುಗಳನ್ನು ಬಳಸುತ್ತಾರೆ. ಅಭಿಷೇಕವು ಶುದ್ಧತೆಯ 
ಸಂಕೇತ. ಆದುದರಿಂದ ದೇವರ ಮೂರ್ತಿಗೆ ಮಾಡಿದ ಅಭಿಷೇಕವು ಪವಿತ್ರವೆಂದು 
ಜನರು ಅದನ್ನು ಭಕ್ತಿಪೂರ್ವಕ ಸ್ವೀಕರಿಸುತ್ತಾರೆ. 

ಅರಸರಿಗೆ ಪಟ್ಟಾಭಿಷೇಕವಾಗುವಾಗ ಅವರ ತಲೆಯ ಮೇಲೆ ಪವಿತ್ರಜಲ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩80 


ಸಿ೦ಪಡಿಸುವುದು ಅಥವಾ ಬೇರೆ ರಸಗಳನ್ನು ಸಿಂಪಡಿಸುವುದನ್ನು ಅಭಿಷೇಕವೆಂದು 
ಕರೆಯಲಾಗುತ್ತದೆ. ಅಭಿಷೇಕವೆಂದರೆ ಸ್ನಾನ, ಪವಿತ್ರಗೊಳಿಸು ಎಂಬ ಅರ್ಥಗಳಿವೆ. 

ವಿವರಗಳಿಗೆ ನೋಡಿ: ಪಂಪಭಾರತ, ಆದಿಪುರಾಣ. 

ಅಜಿತ ತೀರ್ಥಂಕರ ಪುರಾಣ ತಿಲಕಂ ೪-೫೨ ವ, ೩೩ ೩೬ 

Swami Shivananda 1999 All About Hinduism. 


೭೨. ಅಭಿಸಾರಿಕೆ 
ಸಾರಿಕೆಯೆ೦ಬರಲ್ಲದೆ ಅಭಿಸಾರಿಕೆಯೆ೦ಬರೆ ಬುದ್ಧಿಯುಳ್ಳವರ್‌....... 
(ಪಂಪ ಭಾರತ ೪-೮೩) 
ಜಾರೆಯರ ಕುರಿತು ಹೇಳುವಾಗ ಪಂಪ ಬಳಸುವ ಮಾತಿದು. ಸಾರಿಕೆಯೆಂದರೆ 
ಗಿಳಿ. ಸಾರಿಕೆಯೆಂದು ಕರೆಯಬಲ್ಲರೆ ಹೊರತು ಅಭಿಸಾರಿಕೆಯೆಂಬರೆ ಬುದ್ಧಿಯುಳ್ಳವರು 
ಎಂದು ಪಂಪ ಹೇಳುತ್ತಾನೆ. 
ಸಲೆ ಬರುತಿರ್ಪಳೆಂದುಮಭಿಸಾರಿಕೆಯಂದದೆ ರಾಜ್ಯಲಕ್ಷ್ಮಿತ 
ನ್ನೊಲವಿನೊಳೆಂದೊಡಾ ನೃಪನ ಪೌರುಷಮೇಂ ಪೊಗಟಲೈೆವೇಟ್ಕುಮೇ..... 
(ಕರ್ಣಾಟಕ ಕಾದಂಬರಿ, ೧-೧೩) 
ಅಭಿಸಾರಿಕಾ ಎನ್ನುವುದು ಸಂಸ್ಕತ ಪದ. ಇದು ಕನ್ನಡದಲ್ಲಿ ಅಭಿಸಾರಿಕೆಯೆಂದಾಗಿ 
ಬಳಕೆಯಾಗುತ್ತದೆ. ನಾಯಕನ ಬಳಿಗೆ ಹೋಗುವ ಅಥವಾ ನಾಯಕನ ಬರವಿಗಾಗಿ 
ಕಾಯುವ ಹೆಣ್ಣನ್ನು ಅಭಿಸಾರಿಕೆ ಎಂದು ಕರೆಯುತ್ತಾರೆ. 
ಯಾರಿಗಾದರೂ ಕಾಯುತ್ತಿರುವ ಹೆಣ್ಣು ಅಭಿಸಾರಿಕೆಯೆಂದು ಕಿಟ್ಟೆಲ್‌ ನಿಘಂಟುವಿನಲ್ಲಿ 
ಕೊಡಲಾಗಿದೆ. ಅಭಿಸಾರಿಕೆಯರ ಪರಿಕಲ್ಪನೆಯು ಸಂಸ್ಕೃತ ನಾಟಕಗಳಲ್ಲಿ ಹೆಚ್ಚು 
ಬ೦ದಿರುವುದು ಗಮನಾರ್ಹವಾಗಿದೆ. ಅಭಿಸಾರಿಕೆಯರ ಪರಿಕಲ್ಪನೆಗೂ ರಸಸಿದ್ಧಾಂತಕ್ಕೂ 
ಸಂಬಂಧವಿದೆ. ಶೃಂಗಾರ ರಸದ ಸಂದರ್ಭದಲ್ಲಿ ಈ ರೀತಿಯ ಪ್ರಯೋಗಗಳು 
ಬಂದಿವೆ. ಇದರಲ್ಲಿ ವಿರಹವು ಮತ್ತು ಕಾಯುವಿಕೆಯು ಪ್ರಧಾನವಾಗಿದೆ. 
| ವಿವರಗಳಿಗೆ ನೋಡಿ: ಮರಿಯಪ್ಪ ಭಟ್ಟ ಎಂ. ೧೯೬೯ 
ಕಿಟ್ಟೆಲ್‌ರ ಕನ್ನಡ-ಇಂಗ್ಲಿಷ್‌ ನಿಘಂಟು ಪುಟ. ೮೪ 
ತೀ.ನಂ.ಶ್ರೀ ೨೦೦೬ ಭಾರತೀಯ ಕಾವ್ಯ ಮೀಮಾಂಸೆ. 
Devi GN. 2007 Indian Literary Criticism. 


೭೩. ಅಭೇದ ಜ್ಞಾನ 
ಅಭೇದ ಜ್ಞಾನವೆಂದರೆ ನಾನು-ನೀನು ಬೇರೆಯೆಂಬ ಪರಿಕಲನೆಗಿಂತ ಹೊರಗಿನದು. 


ಅಭೇದ ಜ್ಞಾನದಿಂದ ಉಂಟಾಗುವುದು ಸಮ್ಯಕ್‌ ಜ್ಞಾನ. 
ಆ ಉಪಾಧಿಯ ನಿವೃತ್ತಿಯು ಸಮ್ಯಗ್‌ ಜ್ಞಾನದಿಂದ ಉಂಟಾಗಬೇಕೇ ಹೊರತು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /&೧ 


ಬೇರೆ ರೀತಿಯಿ೦ದಲ್ಲ. ಜೀವಾತ್ಮ ಪರಮಾತ್ಮ-ಇವರ ಅಭೇದ ಜ್ಞಾನವೇ ಸಮ್ಯಗ್‌ಜ್ಞಾನ 
ವೆಂದು ಶುತಿಯು ಅಭಿಪ್ರಾಯವಾಗಿರುತ್ತದೆ 
ಅಭೇದ ಜ್ಞಾನದ ಅಂತಿಮ ನಿಲುವೆಂದರೆ ದೇವರು ಮತ್ತು ಆತ್ಮದ ನಡುವೆ 
ಅಂತರ ಉಂಟಾಗದಿರುವುದು. ಇದನ್ನು ಅದ್ವೈತವೆಂದೂ ಕರೆಯುತ್ತಾರೆ. ಜೀವಾತ್ಮ- 
ಪರಮಾತ್ಮರ ಅಭೇದ ಜ್ಞಾನವು ಆತ್ಮ-ಅನಾತ್ಮ ವಸ್ತುಗಳ ವಿವೇಚನದಿಂದಲೇ ಸಿದ್ಧಿಸುತ್ತದೆ; 
ಆದುದರಿಂದ ಪ್ರಶ್ಯಗಾತ್ಮ ಮತ್ತು ಅನಾತ್ಮ - ಇವೆರಡರ ವಿವೇಚನವನ್ನು ಮಾಡಬೇಕು 
(ವಿವೇಕ ಚೂಡಾಮಣಿ,ಶ್ರೋಕ ೨೦). 
ಅಭೇದ ಜ್ಞಾನವು ಉಂಟಾಗಬೇಕಾದರೆ ವಿವೇಚನೆಯೂ ಕೂಡಾ ಅಷ್ಟೇ ಅಗತ್ಯ. 
ಇಲ್ಲಿ ಪ್ರತ್ಯಗಾತ್ಮ ಮತ್ತು ಅನ್ಯಾತ್ಮದ ವಿಷಯ ಕೂಡಾ ಪ್ರಸ್ತಾವಿತವಾಗಿವೆ. 
ಬಹಳ ಕೆಸರಾಗಿರುವ ನೀರು ಕೆಸರು ಹೋದ ಮೇಲೆ ಹೇಗೆ ಸ್ವಚ್ಛವಾಗಿ 
ತೋರುವುದೋ ಹಾಗೆಯೇ ಆತ್ಮನೂ ಕೂಡ ದೋಷವಲ್ಲದಿರುವಾಗ ಸ್ಫುಟವಾಗಿ 
ಪ್ರಕಾಶಿಸುತ್ತಾನೆ (ವಿವೇಕ ಚೂಡಾಮಣಿ, ಶ್ಲೋಕ ೨೦೪). 
ಅದು ನೀನಾಗಿರುವೆ ತತ್‌ ತ್ವಮಸಿ (ಛಾಂದೋಗ್ಯ ಉ. ೬.೮.೭), ಈ ಆತ್ಮನು 
ಬ್ರಹ್ಮ ಅಯಮಾತ್ಮಾ ಬ್ರಹ್ಮ (ಮಾಂಡೂಕ್ಯ ಉ. ೧.೨), ಪ್ರಜ್ಞಾನವು ಬ್ರಹ್ಮ ಪ್ರಜ್ಞಾನಂ 
ಬ್ರಹ್ಮ (ಐತರೇಯ ಉ. ೩.೧.೩). 
ಇಲ್ಲಿ ತತ್‌, ತ್ವಂ, ಅಸಿ (ಅದು-ಪರಮಾತ್ಸ) ನೀನೇ ಆಗಿರುವೆಯೆನ್ನುವ ನಿಲುವು 
ಗಮನಾರ್ಹ. ದ್ವೈತ ಅಖಂಡತೆಯನ್ನು ಹೇಳುವುದಿಲ್ಲ. ಹಾಗೆಯೇ ದ್ವೈತ ಸಿದ್ಧಾಂತದಲ್ಲಿ 
ನಾನು ಬೇರೆ ಪರಮಾತ್ಮ ಬೇರೆ ಎ೦ಬ ಪರಿಕಲ್ಪನೆಯು ಇರುತ್ತದೆ. ಇಲ್ಲಿ ಶಂಕರರು; 
ಉಪನಿಷತ್ಕಾರರು 'ತತ್ವಮಸಿ' ವಾದವನ್ನು ಎತ್ತಿಹಿಡಿದಿರುವುದರಿ೦ದ ಆತ್ಮ-ಪರಮಾತ್ಮ 
ರಸಂಬಂಧ ಅಖಂಡವಾಗುವುದು ಮಾತ್ರವೇ ಅಲ್ಲ. ಆ ಮೂಲಕ ಆತ್ಮಕ್ಕೆ ಎಶಿಷ್ಟ 
ಅರ್ಥವನ್ನು ಕೂಡಾ ಕೊಟ್ಟಂತೆ ಆಗಿದೆ. 
ವಿವರಗಳಿಗೆ ನೋಡಿ: ಸುಕುಮಾರ ಅಟೆಕ್ಕೋಡ್‌ ೨೦೦೫ ತತ್ವಮಸಿ 
ಸ್ಥಾಮಿ ಚಿನ್ಮಯಾನಂದ ೯೮೧ ಶ್ರೀ ಶಂಕರಭಗವತ್ತಾದ ಪ್ರಣೀತ ವಿವೇಕ ಚೂಡಾಮಣಿ 


೭೪. ಅಭ್ಯಂತರ ತಪಸ್ಪು 
ಆಂತರಂಗಿಕವಸ್ತು, ನಾವೀಗ ಅಭ್ಯಂತರವೆಂದರೆ ಅಡ್ಡಿಯೆನ್ನುವ ಅರ್ಥದಲ್ಲಿ 
ಬಳಸುತ್ತೇವೆ. ಸೌತಾಂತ್ರಿಕರ ಪ್ರಕಾರ ಅಭ್ಯಂತರಕ್ಕೆ ಎರಡು ಉಪವಿಭಾಗಗಳಿವೆ; ಚಿತ್ತ 
(ಮನಸ್ಸು) ಚೈತ್ಯ - ಬುದ್ಧಿವಂತಿಕೆ. ಆದರೆ ಸೌತಾಂತ್ರಿಕರ ಬಗ್ಗೆ ಜೈನ ಕವಿಗಳಿಗೆ 
ವಿರೋಧವಿದೆ (ನೋಡಿ: ಆದಿಪುರಾಣ: ಅಜಿತ ತೀರ್ಥಂಕರ ಪುರಾಣ). 
ಸೌತಾಂತ್ರಿಕರ ಕುರಿತು ಪಂಪನು ಆದಿಪುರಾಣದಲ್ಲಿ ಚರ್ಚಿಸಿದ್ದಾನೆ 
(ದ್ವಿತೀಯಶ್ವಾಸ ೯.ವ.) 
ಅಭ್ಯಂತರವೆಂದರೆ ಅಂತರಂಗ, ಒಳಗೆ, ಹೃದಯ ಎಂಬ ಅರ್ಥದಲ್ಲಿ ಬರುವ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೬೨ 


ತಪಸ್ಸು ಎಂದರ್ಥ. ಇದರಲ್ಲಿ ಆರು ವಿಧಗಳಿವೆ. ಪ್ರಾಯಶ್ಚಿತ್ತ ವಿನಯ ವೈಯಾವೃತ್ಯ 
ಸ್ವಾಧ್ಯಾಯ 

ಮೃತ್ಸರ್ಗಧ್ಯಾನಾನ್ಯುತ್ತರಮ್‌ | (ತ.ಸೂ ೯-೨೦) 

೧) ಪ್ರಾಯಶ್ಚಿತ್ತ (ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಶಿಕ್ಷೆಯನ್ನು ಅನುಭವಿಸುವುದು. 
೨)ವಿನಯ (ಜ್ಞಾನದರ್ಶನ ಚಾರಿತ್ರಗಳಲ್ಲಿ ಹಿರಿಯರಿಗೆ ವಿನೇಯವಾಗಿರುವುದು) ೩) 
ವೈಯಾವೃತ್ಯ - ವೃದ್ದರೂ ಅಶಕ್ತರೂ ರೋಗಿಷ್ಟರೂ ಆದ ಯತಿಗಳ ಸೇವೆ ಮಾಡುವುದು. 
೪) ಸ್ವಾಧ್ಯಾಯ (ಆಗಮ ಗಂಥಗಳು ಅಭ್ಯಾಸ ಮಾಡುವುದು) ೫) ವ್ಯುತ್ತರ್ಗ (ಶರೀರದ 
ಮೇಲಣ ಆಸೆಯನ್ನು ಬಿಟ್ಟು ಸಮಚಿತ್ತದಿಂದ ಇರುವುದು. ೬) ಧ್ಯಾನ ಸ್ವಾಧ್ಯಾಯವೆಂದರೆ 
ಸ್ವಯಂ ಅಧ್ಯಯನ. 

ಇದರಲ್ಲಿ ಧ್ಯಾನವೆಂದರೆ - ಮನಸ್ಸನ್ನು ಏಕಾಗ್ರಚಿತ್ತ ಸ್ಥಿತಿಗೆ ತಂದು ದೇವರನ್ನು 
ನೆನೆಯುವುದು, ಇದರಲ್ಲಿ ಯಾವುದೇ ಸಂಕೇತಗಳು ಇರುವುದಿಲ್ಲ. ಉದಾ: ದೇವರ 
ಪ್ರತಿಮೆ: ಶಿಲುಬೆ ಇತ್ಯಾದಿ. 

ಅಭ್ಯಂತರ ಅಥವಾ ಆಂತರಿಕ ತಪಸ್ಸು ಆತ್ಮಶುದ್ಧಿಗೆ ಸಂಬಂಧಿಸಿದ್ದು. ಅದು 
ಜ್ಞಾನ-ಧ್ಯಾನಗಳಿಂದ ಕೂಡಿರುತ್ತದೆ. ಈ ರೀತಿ ತಪಸ್ಸು ಮಾಡುವವನು ಶುದ್ಧತಪಸ್ವಿ 
ಎಂದೆನಿಸಿಕೊಳ್ಳುತ್ತಾನೆ. 

ವಿವರಗಳಿಗೆ ನೋಡಿ: ಸ್ವಾಮಿ ಸಮಂತಭದ್ರಾಚಾರ್ಯದೇವ ೨೦೦೭ ರತ್ನಕರಂಡ ಶ್ರಾವಕಾಚಾರ. 


೭೫. ಅಭ್ಯಾಗತ 


ಬ್ರಾಹ್ಮಣನು ಒಂದು ದಿನ ಹೆರವರ ಮನೆಯಲ್ಲಿದ್ದರೆ ಅತಿಥಿಯು. ಅತಿಥಿ ಪದವು 
ಅ೦ತಹ ಅರ್ಥವನ್ನು ಕೊಡುವುದು. ಅದೇ ಊರಿನವರು ಹೊಟ್ಟೆ ತುಂಬಲು ಏನಾದರೂ 
ನೆವದ ವೇಷದವನಾಗಿ ಮನೆಗೆ ಬ೦ದರೆ ಅವನು ಅತಿಥಿಯಾಗುವುದಿಲ್ಲ. ಅವನು 
ಪತ್ನೀ-ಅಗ್ನಿ ಸಂಯುಕ್ತನಾದರೂ ಬೆಲೆಯಿಲ್ಲ. ಅತಿಥಿಗೆ ಕೊಡದ ಆಹಾರ ಸಾಮಗ್ರಿಯನ್ನು 
ತಾನು ಸೇವಿಸಬಾರದು. ಧನ, ಯಶಸ್‌, ಆಯುಸ್‌, ಸುಖ ಎಲ್ಲವೂ ಅತಿಥಿ ಸತ್ಕಾರದಿಂದ 
ಲಭ್ಯಗಳು ಆದುದರಿಂದ ಕೊಡದೆ ತಿನ್ನುವುದು ಹೇಗೆ?) 
ಅತಿಥಿಯನ್ನು ದೇವರಿಗೆ ಸಮಾನವಾಗಿ ಕಾಣುತ್ತಾರೆ. ಅತಿಥಿಯ ಸತ್ಕಾರ ಮುಗಿದ 
ಮೇಲೆ ಮನೆಯವರು ಆಹಾರ ಸೇವಿಸಬೇಕು ಎ೦ಬ ನಂಬಿಕೆಯಿದೆ. 
ವಿವರಗಳಿಗೆ ನೋಡಿ: ಚಕ್ರಕೋಡಿ ಈಶ್ವರಶಾಸ್ತ್ರಿ ೧೯೬೭ ಮನುಸ್ಮೃತಿ ೩-೧೦೩, ೩-೧೦೬. 


೭೬. ಅಭ್ಯುದಯ 
ಹಳೆಗನ್ನಡ ಕಾವ್ಯಗಳಲ್ಲಿ ಅಭ್ಯುದಯ ಎನ್ನುವುದನ್ನು ಅಭಿವೃದ್ಧಿ: ಉನ್ನತಿ: 
ಉನ್ನತೋನ್ಮ್ನತಿ ಎಂಬ ಅರ್ಥದಲ್ಲಿ ಬಳಸಲಾಗಿದೆ (ಪಂಪಭಾರತ ೮-೪). ಅಭ್ಯುದಯ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೩ 


ಎರಡು ರೀತಿಯದು. ಒಂದು ಸಾಮಾಜಿಕ ಅಭ್ಯುದಯ. ಇದರಲ್ಲಿ ಭೌತಿಕ ಅಭ್ಯುದಯ 
ಅಥವಾ ಅಭಿವೃದ್ಧಿಯೂ ಸೇರಿಕೊಂಡಿತು. ಎರಡನೆಯದು ವೈಯಕ್ತಿಕ ಅಭ್ಯುದಯ. 
ವ್ಯಕ್ತಿ ಗುಣನಡತೆಗಳಲ್ಲಿ ಉಂಟಾಗುವ ಅಭಿವೃದ್ಧಿ. 
ಅಭ್ಯುದಯವೆಂದರೆ ಮೇಲೇಳು; ಉದಯಿಸು; ಹೆಚ್ಚುಗೊಳಿಸು; ಸಂಪತ್ತು ಎಂಬ 
ಅರ್ಥಗಳಿವೆ. ಆದರೆ ಈ ಎಲ್ಲಾ ಅರ್ಥಗಳು ಪರೋಕ್ಷವಾಗಿ ಆರ್ಥಿಕ ಮಾನದಂಡಗಳನ್ನು 
ಇಟ್ಟುಕೊಂಡಿವೆ. ಅಭ್ಯುದಯವೆಂದರೆ ವತವೆಂಬ ಅರ್ಥವೂ ಇದೆ. ಇದಕ್ಕೆ ಧಾರ್ಮಿಕ 
ಅರ್ಥವಂತಿಕೆಯಿದೆ. 
ಯುರೋಪಿನಲ್ಲಿ ಪುನರುಜ್ಜೀವನ ಕಾಲಘಟ್ಟದ ಅನ೦ತರ ಅಭ್ಯುದಯ ಎಂಬುದಕ್ಕೆ 
ವಿಶೇಷ ಒತ್ತು ಬಿತ್ತು. ವ್ಯಕ್ತಿಯ ಸಂಪನ್ಮೂಲದ ಹೆಚ್ಚುವಿಕೆ: ಸಾಮಾಜಿಕ ಸಂಪನ್ಮೂಲದ 
ಹೆಚ್ಚುವಿಕೆಯನ್ನು ಅಭ್ಯುದಯವೆಂದು ಕರೆಯಲಾಯಿತು. ಸಾಮಾಜಿಕ 
ಅಭ್ಯುದಯವನ್ನು ಅಭಿವೃದ್ಧಿ ಎಂದು ಕರೆಯಲಾಗಿರುವುದು ವಿಶೇಷ. 
ವಿವರಗಳಿಗೆ ನೋಡಿ: Fredric Jameson 1974 Marxism and Form 
Terry eagleton 1989 Literary theory —An introduction. 


೭೭. ಅಮರಜನ 
ನಿನಗೊರ್ವ೦ಗಲ್ಲವಸ್ಥಾ೦ತರಮಮರಜನಕ್ಕೆಲ್ಲಮೀ ಪಾಂಗೆ ಕಾರುಣ್ಯನಿನಾದಂ 
ನಿನ್ನನ್ಛದಂ. 1 (ಕೆ.ಎಲ್‌.ನರಸಿ೦ಹಶಾಸ್ಥಿ ೨೦೦೯ ಆದಿಪುರಾಣ ೩-೬) 


ಅಮರಜನವೆಂದರೆ ಯಾವುದೇ ಕಾರಣದಿಂದ ಮರಣವಿಲ್ಲದವರು. ಎಂದರ್ಥ. 
ಅಮರರನ್ನು ಅಮೃತಸದೃಶರು ಎಂದು ಕರೆಯುತ್ತಾರೆ. ಜರಾಮರಣ ಇಲ್ಲದವರು - 
ಅಂದರೆ ದೇವತೆಗಳು ಎಂದರ್ಥ. ಮೃತ್‌ ಎಂದರೆ ಸಂಸ್ಕೃತದಲ್ಲಿ ಸಾವು ಎಂದರ್ಥ. 
ಅಮೃತವೆಂದರೆ ಸಾವಿಲ್ಲದವರು ಎಂದರ್ಥ. ಜೈನಧರ್ಮದ ಪರಿಕಲ್ಪನೆಯು ಅಮರಜನರ 
ಬಗ್ಗೆ ಬೇರೆಯಿದೆ ಎನ್ನುವುದಕ್ಕೆ ಪಂಪನ ಈ ಪದ್ಯವೇ ಸಾಕ್ಷಿಯಾಗಿದೆ. 
'ನಿನಗೊರ್ವಂಗಲ್ಲವಸ್ಥಾಂತರಂ ಅಮರಜನಕ್ಕೆಲ್ಲ ಈ ಪಾಂಗೆ' ನಿನಗೊಬ್ಬನಿಗೆ ಮಾತ್ರವಲ್ಲ. 
ಅಮರಜನರಿಗೂ ಈ ಅವಸ್ಥೆಯಿದೆ. ಜನನ, ಮೃತಿ;ಜರೆ(ವೃದ್ಧಾಪ್ಯ)ವೆನ್ನುವುದು ಅವರಿಗೂ 
ಇದೆ. ಸಂಸಾರದಲ್ಲಿ ಎಲ್ಲರೂ ಬೇಯುತ್ತಾರೆ. ಇಲ್ಲಿ "ಸಂಸಾರ'ವೆ೦ಬುದು ದುಃಖಕ್ಕೆ 
ಕಾರಣವೆಂದು ಪ್ರತಿಪಾದಿತವಾಗಿದೆ ಎನ್ನುವುದು ಗಮನಾರ್ಹ. 


೭೮. ಅಮಾನಿತ 

ಈಗಾಗಲೇ “ಗೌರವವಿಲ್ಲದ, ಮರೆಯಾದ, ಹೊರಟುಹೋದ?” ಎಂಬರ್ಥವಿತ್ತು 
ಅದಕ್ಕೆ ಪೊನ್ನನಿಂದಲೇ ಪ್ರಯೋಗವಿತ್ತು(೧-೯೩ ವ) ಅಮಾನಿತ ಎಂಬ ಶಬ್ದ 
ಕೊಟ್ಟಿದ್ದಾರೆ (ಪುಟ ೩೪೫). ಆದರೆ “ಅಳತೆಮೀರಿದ, ಅಸಾಧ್ಯವಾದ” ಎಂಬರ್ಥ 
ದಲ್ಲಿಯೂ ಅಮಾನಿತ ಪದವನ್ನು ಪೊನ್ನ ಬಳಸಿದ್ದಾನೆ: 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩8೮ 


ಆ ದಿನದೊಳ್‌ ಹಸ್ಮಿನಪುರ 

ಕಾದುತ್ತವಮೆಳೆಯೊಳನಿತೆನಲ್ಕೆಡೆಗಾಣ / 

ಲ್ಕೋದಿದಗಾಳುಗಮಾನಿತ 

ಮಾದುದಸಂಜಾತಪೂರ್ವ ವಿಸ್ಥಯದಿಂದಂ ॥ (ಶಾಂತಿಪುರಾಣ ೧೦-೭೪) 

ಅಮಾನಿತ ಎಂಬುದು ಸಂಸ್ಕೃತ ಶಬ್ದ, 

ಮಾನಿತವೆಂದರೆ ಮಾನ್ಯವಾಗಿರುವಂಥದ್ದು; 'ಮಾನ' ಎಧಿ-ನಿಷೇಧವನ್ನು 
ಆಧರಿಸಿಕೊಂಡು ರೂಪುಗೊಳ್ಳುತ್ತದೆ. ಮಾನ-ಅವಮಾನ; ನ್ಯಾಯ-ಅನ್ಯಾಯ; ಅಸತ್ಯ- 
ಸತ್ಯಗಳ ನಡುವಣ ರೇಖೆ ಬಹಳ ತೆಳುವಾಗಿರುವಂಥದ್ದು. “ಮಾನ' ಎನ್ನುವ ಪದಕ್ಕೆ 
ಪೂರ್ವ ಪ್ರತ್ಯಯವಾಗಿ "ಅ' ಎಂದು ಬಂದಿದೆ. ಇದು ಸಂಸ್ಕೃತದ ವ್ಯಾಕರಣಕ್ಕೆ 
ಸಂಬಂಧಪಟ್ಟಿದ್ದು ಅವಮಾನ ಎಂದರೆ ಅಗೌರವ; ತಿರಸ್ಕಾರವೆ೦ಬ ಅರ್ಥವೂ 
ಸಂಸ್ಕೃತದಲ್ಲಿದೆ. 


೭೯. ಅಮೂರ್ತ 
ಮೂರ್ತವಲ್ಲದ್ದು ಅಮೂರ್ತ. ಮೂರ್ತವು ಕಣ್ಣಿಗೆ ಕಾಣಿಸುತ್ತದೆ. ಅಮೂರ್ತವು 
ಕಣ್ಣಿಗೆ ಕಾಣಿಸದ್ದು. ಅಂದರೆ ಅದು ಇಂದ್ರಿಯ ಗೋಚರವಲ್ಲ. ಸಂಸ್ಕೃತಿಯಲ್ಲಿ ಅಮೂರ್ತದ 
ಅಂಶಗಳು ಬಹಳ ಇರುತ್ತವೆ. ಕೆಲವು ವಾಸ್ತವಕ್ಕೆ ಸಂಬಂಧಿಸಿರುವುದಿಲ್ಲ. ಉದಾಹರಣೆ- 
ನಾವು ಆಲೋಚಿಸುವ ಕ್ರಮ. ನಮ್ಮ ಅಂತರಂಗ ಇಂದ್ರಿಯ ಗೋಚರವಲ್ಲ. ಅಮೂರ್ತಕ್ಕೆ 
ಈ ದೃಷ್ಟಿಯಿಂದ ಅನೇಕ ಮಜಲುಗಳಿವೆ. ಅಮೂರ್ತಕ್ಕೆ ಭೌತಿಕ ಅಸ್ತಿತ್ವವಿಲ್ಲ. ರೇಮಂಡ್‌ 
ವಿಲಿಯಂಸ್‌ ಪ್ರಕಾರ ಸಂಸ್ಕೃತಿಯು ಕೂಡಾ ಅಮೂರ್ತ ಮತ್ತು ಅಂತಿಮ ಸ್ಟರೂಪದ್ದು. 
ಭೌತಿಕ ಸಂಸ್ಕೃತಿಯು ನಮ್ಮ ಕಣ್ಣಿಗೆ ಗೋಚರವಾಗುತ್ತದೆ. ಅದು ನಮ್ಮ ನೈತಿಕ ನಡವಳಿಕೆ; 
ಬೌದ್ಧಿಕ ಚಟುವಟಿಕೆಗಳಿ೦ದ ಕೂಡಿರುತ್ತದೆ. ಕೆಲವು ನಮ್ಮ ಅನುಭವಕ್ಕೆ ಗೋಚರವಾಗುವುದ 
ರಿಂದ ಅದನ್ನು ಭೌತಿಕ ರೂಪ ಎಂದು ಕರೆಯುತ್ತೇವೆ. ಅಮೂರ್ತವು ಹಾಗಲ್ಲ. 
ಆದುದರಿಂದ ಅಮೂರ್ತವನ್ನು ಮೂರ್ತರೂಪಕ್ಕೆ ತರಲು ನಾವು ಬಿಂಬಗಳನ್ನು 

ಆಧರಿಸುತ್ತೇವೆ. 

ವಿವರಗಳಿಗೆ ನೋಡಿ: Raymond Williams 1963 Culture and society P. 17. 


೮೦. ಅಮೃತಾವಾಸ 
ತೈಳೋಕ್ಕನಾಥಂ ಕುಡುಗೆಮ ಗಮೃತಾವಾಸಮಂ ವೀರನಾಥಂ 
(ಸುಕುಮಾರ ಚರಿತಂ ಪ.ಸಂ. ೧ ಪಥಮಾಶ್ವಾಸಂ) 
ಮೃತವಲ್ಲದಿರುವುದು ಅಮೃತ. ಅಮೃತಾವಾಸವೆಂದರೆ ಮೋಕ್ಷಪದವಿ. “ತ್ರೈಲೋಕ್ಯ 
ನಾಥಂ ಕೊಡುಗೆ ಮಗಮೃತಾವಾಸಂ” ಎಂದು ಶಾಂತಿನಾಥ ಕವಿಯು ಬಣ್ಣಿಸಿದ್ದಾನೆ. 
ಕವಿಯ ಪ್ರಾರ್ಥನೆಯು ಗಮನಾರ್ಹ. ಅಂದರೆ ತನಗೆ ಮೋಕ್ಷ ಪದವಿಯು ದೊರಕಲಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8%೫ 


ಎಂದು ಅವನ ಆಶಯ. ಮೋಕ್ಷವು ತನಗೆ ದೊರೆಯಲಿ ಎ೦ಬ ಅವನ ಅಭಿಲಾಷೆಯು 
ಹಾಗೂ ಅವನ ಜೈನತತ್ವದ ನಿಲುವುಗಳು ಇದರಲ್ಲಿ ವ್ಯಕ್ತವಾಗಿದೆ. 
ಅಮೃತವೆಂದರೆ ನಿತ್ಯ; ಶಾಶ್ವತ; ಮುಕ್ತಿ, ಮೋಕ್ಷವೆಂಬ ಅರ್ಥಗಳಿವೆ. ಯಾವುದು 
ಶಾಶ್ವತವೆಂದು ಅನಿಸುತ್ತದೆಯೋ ಅದರಲ್ಲಿ ವಾಸಿಸುವುದು ಅಮೃತಾವಾಸ ಎಂದನ್ನಿಸಿ 
ಕೊಳ್ಳುತ್ತದೆ. 
ವಿವರಗಳಿಗೆ ನೋಡಿ: ಅನಶನ; ಸಲ್ಲೇಖನ. 


ಟೋ ಅಮ್ಮಾ ವತಂಗಳಂ ಕೊಟ್ಟರಿಸಿಯರ್ಗ......... 
(ವಡ್ಡಾರಾಧನೆ - ಸುಕುಮಾರ ಸ್ವಾಮಿಯ ಕತೆ) 
ಹಳೆಗನ್ನಡದಲ್ಲಿ “ಅಮ? ಎಂದರೆ ತಂದೆ ಎಂದರ್ಥ. 'ಅಮ್ಮನ್‌' ಎಂದು 
ಬಳಕೆಯಾಗುವುದೇ ಹೆಚ್ಚು ಕೃಷ್ಣನು ಕರ್ಣನನ್ನು ಅಧೀರವನ್ನಾಗಿ ಮಾಡುವ ಸಂದರ್ಭದಲ್ಲಿ 
“ನಿನಗಮ್ಮನಹರ್ಪತಿ' ಎಂದು ಹೇಳುತ್ತಾನೆ. “ಅಮ್ಮನ ಗ೦ಧವಾರಣ' ಎಂಬಲ್ಲಿಯೂ 
ತಂದೆಯ ಪಾಲಿಗೆ ಮದಗಜದಂತೆ ಎಂಬರ್ಥವೇ ಬರುತ್ತದೆ. ಹೊಸಗನ್ನಡದಲ್ಲಿ ಅಮ್ಮ 
ಎಂದರೆ ತಾಯಿ. ತುಳುವಿನಲ್ಲಿಯೂ ತಂದೆಗೆ "ಅಮ? ಎಂದೇ ಕರೆಯುತ್ತಾರೆ. ತಾಯಿಗೆ 
“ಅಪ್ಪೆ” ಎನ್ನುತ್ತಾರೆ. ಮಾರಿದೇವತೆಯನ್ನು ಅಮ್ಮನೆಂದು ಕರೆಯುತ್ತಾರೆ. ಸಿಡುಬು; 
ಮುಂತಾದವು ಮಾರಿಯಮ್ಮನಿಂದ ಬರುತ್ತದೆ. ಫೇಗಮ್ಮನ ದೇವಸ್ಥಾನವೆಂದು ಗುಡಿಯನ್ನು 
ಕಟ್ಟುತ್ತಾರೆ. ಧಾರವಾಡ ಕಡೆ ಅಮ್ಮನೆಂದರೆ ವಿಧವೆಯೆಂಬ ಅರ್ಥವೂ ಇದೆ. ಅಬ್ಬೆ, 
ಅಮ, ಅಪ, ಅವೆ; ಅವ್ವ ಎಂದರೆ ತಾಯಿ. 
ವಿವರಗಳಿಗೆ ನೋಡಿ: ಮಾತೃದೇವತೆ: ಬಾದುಬ್ಬೆ: ಕ್ರೂರದೇವತೆಗಳು. 


೮೨. ಅರಗಿನ ಅರಮನೆ 

ಅರಗು ಮೊದಲಾಗೆ ಘೃತ ಸ 

ಜ್ವರಸಂ ಬೆಲ್ಲಂ ಸಣ೦ಬಿವೆಂಬಿವಜ ವಿ! 

ಸ್ಮರಿಸಿ ಸಮೆದಿಂದಭವನಮೆ 

ಧರೆಗವತರಿಸಿರ್ದುದೆನಿಸುವರೆಗಿನ ಮನೆಯುಂ ॥ (ಪಂಪ ಭಾರತ ೩-೩) 

ತುಪ್ಪ, ಸಜ್ಜರಸ, ಸಣಂಬಿನ ರಸ, ಬೆಲ್ಲ ಅರಗು ಇವುಗಳಿಂದ ನಿರ್ಮಿಸಿದ 
ದೇವೇ೦ದ್ರನರಮನೆ ಭೂಮಿಗಿಳಿದು ಬಂದಿದೆಯೋ ಎನಿಸಿದ್ದ ಅರಗಿನ ಮನೆಯನ್ನು 
ಕಟ್ಟಿದ ವಿವರವಿದೆ. ಅರಗು; ತುಪ್ಪ ಬೆಲ್ಲ ಇವು ಬಿಸಿಗೆ ಕರಗುತ್ತವೆ. ಅರಗನ್ನು ಈಗಲೂ 
ಬಳಸುತ್ತಾರೆ. ಅದಕ್ಕೆ ಅಂಟುವ ಗುಣವಿದೆ. ಹಾಗೆಯೇ ಬೆಂಕಿಗೆ ಜ್ವಾಲೆಯೆಬ್ಬಿಸುವ 
ಗುಣವಿದೆ. ಬೆಲ್ಲ; ಸುಣ್ಣದ ಮಿಶ್ರಣವನ್ನು ಹಿಂದೆ ಗಾರೆಗೆ ಬಳಸುತ್ತಿದ್ದರು. ಪುರೋಚನನು 
ನಿರ್ಮಿಸಿದ ಈ ಅರಗಿನ ಅರಮನೆಗೆ ಜತುಗೃಹವೆಂದು ಕರೆಯುತ್ತಿದ್ದರು. ಗಮನಿಸಬೇಕಾದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /&೩ 


ಅಂಶವೆಂದರೆ ತಂತ್ರಜ್ಞಾನದ ಬಳಕೆ. ಪಂಪ ಭಾರತದಲ್ಲಿ ಅನಂತರದ ಪದ್ಯಭಾಗದಲ್ಲಿ 
ಇಡಿ ಅರಮನೆಗೆ ಇಟ್ಟಿಗೆ, ಮರ ಬಳಸಿಲ್ಲವೆ೦ಬ ಅನುಮಾನ ವ್ಯಕ್ತವಾಗಿದೆ. ಅಂದರೆ; 
ಹತ್ತನೆಯ ಶತಮಾನದಲ್ಲಿ ಇಟ್ಟಿಗೆ, ಮರಗಳು ಅರಮನೆಯ ಕಟ್ಟಡ ನಿರ್ಮಾಣಕ್ಕೆ ಸಹಾಯ 
ಮಾಡಿತ್ತು ಎಂಬುದು ಕೂಡಾ ಅಷ್ಟೇ ಗಮನಾರ್ಹ. 


೮೩. ಅರಣ್ಯಕ 

ಕಾಡಿನಲ್ಲಿ ಹುಟ್ಟಿದ್ದು; ಅರಣ್ಯಕ್ಕೆ ಸಂಬಂಧಿಸಿದ್ದು. ಅರಣ್ಯಕವೆಂದರೆ ಅದು 
ಉಪನಿಷತ್ತಿನ ಹೆಸರೂ ಹೌದು, ಪವಿತ್ರಕೃತಿ. “ಕ” ಅಂದರೆ ಚಲಿಸಿದ್ದು, 

ಅರಣ್ಯಕವು ಬ್ರಾಹ್ಮಣದ ಒಂದು ಭಾಗ. ಇದು ತತ್ವಜ್ಞಾನಕ್ಕೆ ಸಂಬಂಧಿಸಿದೆ. ಇದರಲ್ಲಿ 
ಬರುವ ಅನೇಕ ಮಂತ್ರಗಳು ಧ್ಯಾನದ ಅನೇಕ ವಿಷಯಗಳನ್ನು ತಿಳಿಸುತ್ತವೆ. ಸಾಂಕೇತಿಕ 
ಆರಾಧನೆಯನ್ನು ಕೂಡಾ ಇದು ತಿಳಿಸುತ್ತದೆ. ಆದರೆ ಇಲ್ಲಿರುವ ಅನೇಕ ಸ೦ಗತಿಗಳು 
ಯಾರು ಅರಣ್ಯದಲ್ಲಿ ವಾಸಿಸಿದ್ದಾರೋ ಅವರಿಂದ ರಚಿತವಾಗಿದೆ. ಆರಣ್ಯಕಗಳು ಅರಣ್ಯದಲ್ಲಿ 
ಅಧ್ಯಯನ ಮಾಡಲು ಯೋಗ್ಯವಾದ ಗ್ರಂಥಗಳೆಂದು ತಿಳಿಯಲ್ಲಟ್ಟಿದ್ದವು. ಗೃಹಸ್ಥರು 
ವಾನಪಸ್ಥಾಶ್ರಮದಲ್ಲ ಅರಣ್ಯಗಳಲ್ಲಿ ಇದನ್ನು ಅಧ್ಯಯನ ಮಾಡುತ್ತಿದ್ದರು. ಅರಣ್ಯದಲ್ಲಿ 
ಅಧ್ಯಯನ ಮಾಡುವುದರಿಂದ ಇದಕ್ಕೆ ಅರಣ್ಯಕಗಳೆ೦ದು ಹೆಸರು ಬಂತು. ಅರಣ ಈ 
ಶಬ್ದವು "ಯ' ಗತ್ಯರ್ಥಕ ಧಾತುವುನಿಂದ ಉಂಟಾಗಿದೆ. ಅರಣವೆಂದರೆ ಜ್ಞಾನವೆಂದೂ 
ಅರ್ಥವಿದೆ. 

ಸಾಮಗಾನ ಶ್ರವಣ ಮಾಡಿದರೆ, ಅರಣ್ಯಕ ಓದಿದರೆ ಯಗ್ಯಜುರ್ಮೇದಗಳನ್ನು 
ಓದಬಾರದು ಎಂದು ಮನು ಹೇಳುತ್ತಾನೆ. ಇದು ಗಮನಾರ್ಹ ಸಂಗತಿಯಾಗಿದೆ. 

ಅರಣ್ಯಕಗಳು ಯಜ್ಞ ವಿಧಾನವನ್ನು ಪೂರ್ಣ ವಿರೋಧಿಸುವುದೂ ಇಲ್ಲ. ಅದಕ್ಕೆ 
ಸಂಪೂರ್ಣ ಬೆಂಬಲವನ್ನೂ ನೀಡುವುದಿಲ್ಲ. ಅವು ಮುಖ್ಯವಾಗಿ ಯಜ್ಞದ ಲಾಕ್ಷಣಿಕ 
ಹಾಗೂ ರಹಸ್ಯಮಯ ರೂಪವನ್ನು ವಿವೇಚಿಸುತ್ತವೆ. ಅವು ಯಜ್ಞವನ್ನು ಆಧ್ಯಾತ್ಮಿಕ 
ದೃಷ್ಠಿಕೋನದಿಂದ ನಿರೀಕ್ಷಿಸಿವೆ. ಅದರಿಂದ ಕ್ರಿಯಾ ಕಾಂಡಕ್ಕಿಂತ ಚಿಂತನ ಪರಿಸ್ಥಿತಿಗೆ 
ಹೆಚ್ಚು ಮಹತ್ವವು ಅರಣ್ಯಕಗಳಿಂದ ಪ್ರಾಪ್ತವಾಗಿದೆ. ಬ್ರಾಹ್ಮಣ ಗಂಥಗಳ ಅತ್ಯುಚ್ಛ 
ಗುರಿಯು ಸ್ವರ್ಗ ಪ್ರಾಪ್ತಿ ಅದಕ್ಕೆ ಯಜ್ಞವೊ೦ದು ಸಾಧನವೆನಿಸಿತ್ತು. ಆದರೆ ಅರಣ್ಯಕಗಳಲ್ಲಿ 
ಬ್ರಹ್ಮವನ್ನು ಅರಿಯುವದಕ್ಕಾಗಿ ಆತ್ಮಸ೦ಯಮದ ಆಧಾರದ ಮೇಲೆ ಕೈಕೊಳ್ಳಬೇಕಾದ 
ಅನೇಕ ಉಪಾಸನೆಗಳನ್ನು ವಿವರಿಸಲಾಗಿದೆ. ತೈತ್ತಿರೀಯ ಅರಣ್ಯಕದಲ್ಲಿ (೨-೭-೧) 
'ಶ್ರಮಣ' ಶಬ್ಧವು ಮೊತ್ತಮೊದಲ ಸಲ ಬರುತ್ತದೆ. ಈ ಶ್ರಮಣ ತಪಸ್ವೀ ಎಂಬ 
ಅರ್ಥದಲ್ಲಿ ಶ್ರಮಣ ಪದದ ಪ್ರಯೋಗವಿದೆ. ಈ ಅರಣ್ಯಕದಲ್ಲಿ ಕಾಶಿ, ಪಂಚಾಲ, 
ಮತ್ತ, ಕುರುಕ್ಷೇತ್ರ ಖಾಂಡವಗಳ ಉಲ್ಲೇಖವಿದೆ. ಈ ಭಾಗಗಳ ಶ್ರಮಣ ಧರ್ಮದ 
ಪ್ರಭಾವವು, ಬ್ರಾಹ್ಮಣ ಧರ್ಮದ ಮೇಲೆ ಅದು ಕಂಡುಬರುತ್ತದೆ. ಯಜ್ಞೋಪವೀತದ 
ಉಲ್ಲೇಖವು ಕೂಡ ಇದೆ. ಅರಣ್ಯಕದಲ್ಲಿ (೨-೧-೫) ಮೊತ್ತಮೊದಲ ಸಲ ಬಂದಿದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೭ 


ಯಜ್ಞೋಪವೀತವನ್ನು ಧರಿಸಿದ ಬ್ರಾಹ್ಮಣನು ಮಾಡುವ ಅಧ್ಯಯನವು ಯಜ್ಞವೆನಿಸಿದೆ. 
ಅರಣ್ಯ ಕಗಳಲ್ಲಿ 1.೬6 1.4 ಪೂರ್ಣ ವಿಕಾಸವು ಕಂಡು ಬರುತ್ತದೆ. ಯಜ್ಞ 
ಇ! ಬ್ರಾಹ್ಮಣರ ವಿರುದ್ಧವಿದ್ದ ಸಿದ್ದಾಂತಗಳನ್ನು ಅರಗಿಸಿಕೊಳ್ಳುವುದಕ್ಕಾಗಿ ಬ್ರಾಹ್ಮಣ 
ಧರ್ಮವು ವರ್ಣಾಶ್ರಮ ಧರ್ಮವನ್ನು ತನ್ನದನ್ನಾಗಿ ಮಾಡಿಕೊಂಡಿತು. 
ಮಿರ್ಜಿ ಅಣ್ಣಾರಾಯರ ಅಭಿಪ್ರಾಯದಂತೆ ಅರಣ್ಯಕಗಳು ಯಜ್ಞವಿಧಾನವನ್ನು 
ಪೂರ್ಣ ವಿರೋಧಿಸುವುದೂ ಇಲ್ಲ. ಅದನ್ನೆ ಸಂಪೂರ್ಣ ಬೆಂಬಲವನ್ನು ಕೊಡುವುದಿಲ್ಲ. 
ಮೇಲೇರುವುದಕ್ಕೆ ಬೇಕಾದ ಆಧಾರಗಳನ್ನು ಅವರು ನೀಡಿದ್ದಾರೆ. ಹಾಗೂ ಅವರು 
ಹೇಳುವಂತೆ ಯಜ್ಞೋಪವೀತವನ್ನು ಧರಿಸಿದವನು ಯಜ್ಞಮಾಡಲು ಹಕ್ಕುದಾರನಾಗಿರು 
ತ್ತಾನೆ. ಅರಣ್ಯಕಗಳಲ್ಲಿ ಚಿಂತನೆಯೇ ಪ್ರಧಾನವಾದ ಅಂಶವೆಂಬ ಅವರ ವಾದವು 
ಗಮನಾರ್ಹವಾಗಿದೆ. 
ವಿವರಗಳಿಗೆ ನೋಡಿ: ಚಿದಂಬರಾನಂದ ೧೯೭೭ ಖುಗೇದ ರಹಸ್ಯ ಪುಟ. ೬ 
ಮಿರ್ಜೆ ಅಣ್ಣಾರಾಯ ೨೦೦೬ ಮಿರ್ಜಿ ಅಣ್ಣಾರಾಯರ ಆಯ್ದ ಲೇಖನಗಳು 
ಚಕಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ ತೆ ೪-೧೨೩ 
ತ್ರೀ ಸಚ್ಚಿದಾನಂದೇಂದ್ರ ಸರಸ್ಥತೀ ಸ್ವಾಮಿಗಳವರು ರ್ಗ ೭೩ ಪ್ರೀ ಶಾಂಕರ ' ಭಾಷ್ಠಸಮೇತ 
ಸ್ವಾಮಿ ಆ ಸ ೧೯೪೬ ತೈತ್ವರೀಯಾ ಉಪನಿಷತ್ರು 


೮೪. ಅರಬೊಜಂಗ 

ಹೋ ಚೆಲ್ವನಾಯ್ತರ ಬೊಜಂಗರ ಲೀಲೆ ಸುರೇಂದ್ರ ಲೀಲೆಯಿಂ 

(ಪಂಪ ಭಾರತ ೪-೮೭) 

ಅರಬೊಜಂಗನೆಂದರೆ ರಾಜವಿಟನೆಂದು ಅರ್ಥ. ವಿಟನೆಂದರೆ ಕಾಮುಕ: ಜಾರ. 

ಪಂಪಭಾರತದಲ್ಲಿ ರಾಜವಿಟ, ಸಾಮಾನ್ಯವಿಟ, ಕಸ್ತೂರಿಯನ್ನು ಲೇಪಿಸಿಕೊಂಡ 
ವಿಟನೆಂಬ ಪ್ರಭೇದವನ್ನು ಹೇಳಲಾಗಿದೆ. (ಪಂಪ ಭಾರತ ೪-೮೭ ವ) 

ರಾಜನೇ ವಿಟನಾಗುವುದು ರಾಜವಿಟ. ಇದರಲ್ಲಿ ರಾಜನು ವೇಶ್ಯಾಬೀದಿಯಲ್ಲಿ 
ಸಂಚರಿಸಿದರೂ ಅವಮರ್ಯಾದೆಯಲ್ಲ. ಅದು ರಸಿಕತೆಯ ಸಂಕೇತ. ಸಾಮಾನ್ಯ ವಿಟನು 
ಬರಿಯ ಜಾರನಾಗಿರುತ್ತಾನೆಂದು ಹಳಗನ್ನಡ ಕಾವ್ಯಗಳು ಹೇಳುತ್ತವೆ. 


೮೫. ಅರಾಜಕತೆ 
ಅತ್ತೆ - ಅಳಿಯರ ಸಂಬಂಧಕ್ಕೆ ಲಕ್ಷ್ಮೀಮತಿ ಮಹಾದೇವಿ ಮತ್ತು ವಜ್ರಜಂಘನ 
ಉದಾಹರಣೆಯನ್ನು ಕೊಡಬಹುದು. ಅಡ | ಕೃತಿಯಲ್ಲಿ ಬರುವ ಈ ಸನ್ನಿ ವೇಶದಲ್ಲಿ 
ಅತ್ತೆಯು ತನ್ನ ರಾಜದ ಅರಾಜಕ ಸ್ಥಿತಿಯ ಕುರಿತಾಗಿ ಯಾದ ಪತ್ರವನ್ನು ಎ 
ಬರೆಸಿ, | ಸಹಾಯವನ್ನು ಯಾಚಿಸುತ್ತಾಳೆ. (೪-೮೨ವ ೮೩) 
ಮಾನವಶಾಸ್ತಜ್ಞರ ಸ್‌ ಅತ್ತೆ- ಸೊಸೆಯರ ಸಂಬಂಧವು ವಿರೋಧ ಸಂಬಂಧ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೮ 


ವಾಗಿದೆ. ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಅತ್ತೆ - ಸೊಸೆಯರ ಸಂಬಂಧವನ್ನು ಮರ್ಯಾದಿತ 
ಅ೦ತರವಿರುವಂತೆ ಚಿತ್ರಿಸಲಾಗಿದೆ. ಇಲ್ಲಿ ಕೆಲವು ಉದಾಹರಣೆಗಳನ್ನು ಮಾತ್ರ 
ಕೊಡಬಹುದಾಗಿದೆ. ಗಂಡಂದಿರು ರಾಜ್ಯ ಬಿಟ್ಟು ಹೋದ ಸನ್ನಿವೇಶದಲ್ಲಿ ಅತ್ತೆ - 
ಸೊಸೆಯರು (ಲಕ್ಷ್ಮೀಮತಿ, ಅನುಂದರಿ) ರಾಜ್ಯದಲ್ಲುಳಿದ ಸನ್ನಿವೇಶವು "ಆದಿಪುರಾಣ' 
ದಲ್ಲಿ ಬಂದಿದೆ. (೪-೮೧ವ) ಸೊಸೆಯರು ಗರ್ಭಧರಿಸಿ ವ೦ಶೋದ್ಧಾರವನ್ನು 
ಮಾಡಬೇಕೆಂದು "ಪಂಪಭಾರತ'ದಲ್ಲಿ ಬರುತ್ತದೆ. ಇದು ರಾಜಕೀಯ ಪರಿಭಾಷೆ. ಯಾವಾಗ 
ಒಂದು ದೇಶದಲ್ಲಿ ರಾಜಕೀಯ ವ್ಯವಸ್ಥೆಯು ಸರಿಯಿರುವುದಿಲ್ಲವೋ ಆಗ ಅರಾಜಕತೆಯು 
ಉಂಟಾಗುತ್ತದೆ. ಅರಾಜಕತೆಯೆ೦ಬುದೇ ರಾಜನಿಲ್ಲದ ಸ್ಥಿತಿಯೆಂಬುದನ್ನು ಹೇಳುತ್ತದೆ. 
ಅರಾಜಕತೆಯುಂಟಾದಾಗ ದೇಶದಲ್ಲಿ ದೊಂಬಿ; ಗಲಭೆಗಳು ನಡೆಯುತ್ತವೆ. ಅಲ್ಲಿ 
ನ್ಯಾಯ ಸಂಹಿತೆಗಳು ಇರುವುದಿಲ್ಲ. ಇನ್ನೊಂದು ದೃಷ್ಟಿಯಿ೦ದ ಅರಾಜಕತೆಯು 
ವ್ಯಕ್ತಿವಾದವನ್ನು ಹೆಚ್ಚು ಪುರಸ್ಕರಿಸುತ್ತದೆ. 

ವಿವರಗಳಿಗೆ ನೋಡಿ: Raymond Williams 1983 Keywords P. 38. 


೮೬. ಅರಿವು 
ಅಜಕಿವು ನೆಗಬೌ್‌ಯೆಂಬುಭುಯಕಾಂಡಮೆ ಮುಕ್ತಿಪಥಕ್ಕ ಹೇತುವೆಂದು........... 
(ಅಜಿತ ತೀರ್ಥಂಕರ ಪುರಾಣ ತಿಲಕಂ ೧-೯) 
ಅಣ್‌ವು ಮತ್ತು ನೆಗಟ್‌ (ಕೆಲಸ: ಕೀರ್ತಿ, ನಡತೆ: ಆಚಾರ:) ಇವು ಮುಕ್ತಿ ಪಥಕ್ಕೆ 
ಹೇತುವೆಂದು ರನ್ನನ ಅಭಿಪ್ರಾಯ. ಮುಕ್ತಿಯನ್ನು ಪಡೆಯುವುದನ್ನು ಮೊದಲು 
ಅರಿಯಬೇಕು. ಅಂದರೆ ಮುಕ್ತಿಪಥದ ಜ್ಞಾನ(ತಿಳುವಳಿಕೆ) ಬೇಕು. ಅನಂತರ ಅದಕ್ಕೆ 
ಬೇಕಾದ ಆಚಾರಗಳು ಬೇಕು. ಇದರಿ೦ದ ಮೋಕ್ಷವು ಸಾಧ್ಯ ಮಿಕ್ಕ ರೀತಿಯ ನಂಬಿಕೆಯು 
ಅರ್ಥಹೀನ. ಮಿಕ್ಕ ಧಾರ್ಮಿಕ ಮಾರ್ಗಗಳು ಅಪಮಾರ್ಗವನ್ನು ಹೊಂದಿದೆ. ಇದು 
ರನ್ನ ಅನ್ಯಮತವನ್ನು ಖಂಡಿಸುವ ರೀತಿಯೂ ಹೌದು. 


೮೭. ಅರ್ಯ 

ಪರಶುರಾಮನ ಬರವಂ ಗಾಂಗೇಯಂ ಕೇಳ್ಲಿದಿರ್ವಂದು ಕನಕ, ರಜತ, 
ಪಾತ್ರ೦ಂಗಳೊಳರ್ಫ್ಯಮಂಕೊಟ್ಟು...... (ಪಂಪ ಭಾರತ ೧-೭೭ ವ) 

ಕೈ ತೊಳೆದುಕೊಳ್ಳುವುದಕ್ಕಾಗಿ ಕೊಡುವ ನೀರು, ಪೂಜಾದ್ರವ್ಯವನ್ನು ಅರ್ಫ್ಯವೆಂದು 
ಕರೆಯುತ್ತಾರೆ. ಇದು ಪೂಜೆಯ ಕ್ರಿಯೆಯಲ್ಲಿಯೂ ಬರುತ್ತದೆ. 

ಅರ್ಫ್ಯವೆಂದರೆ -ದೇವರಿಗೆ ಅರ್ಪಿಸುವ ಪವಿತ್ರ ಜಲ. ಇದು ಧಾರ್ಮಿಕ ಕ್ರಿಯೆಯನ್ನು 
ಸೂಚಿಸುತ್ತದೆ. ದೇವರಿಗೆ ಅರ್ಫ್ಯವನ್ನು ನೀಡುವುದು ಎಂದರೆ ಮಂತ್ರಪೂರ್ವಕವಾಗಿ 
ಜಲವನ್ನು ಅರ್ಪಿಸುವುದು. ಇದು ಪವಿತ್ರ ಆಚರಣೆಯ ಒಂದು ಭಾಗ. ಅರ್ಫ್ಯವು 
ವೈದಿಕ ಸಂಪ್ರದಾಯದಲ್ಲಿ ಇಂದಿಗೂ ಇದೆ. ಆದರೆ ಅವೈದಿಕ ಪರಂಪರೆಯಲ್ಲ ಇಲ್ಲ 
ಗಮನಾರ್ಹ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩6 


6೮. ಅರ್ಥಿ 

ವಿಸಸನದೊಳ್‌ ವಿರೋಧಿ ನೃಪರಂ ತಜ'ದೊಟ್ಟಲುಮರ್ಥಿಗರ್ಥಮಂ೦ 

ಕಸವಿನ ಲೆಕ್ಕಮಂದು ಕುಡಲುಂ” (ಪಂಪ ಭಾರತ ೧-೧೧೭) 

ಅರ್ಥಿಯೆಂದರೆ ಯಾಚಕ, ಬಯಸಿದಾತ, "ಅರ್ಥೀ ದೋಷಂ ನಪಶ್ಯಶಿ' (ಕೀರ್ತಿ 
ಬಯಸಿದಾತನಿಗೆ ದೋಷವು ಕಾಣಿಸದು) ಇಲ್ಲಿ ಅರ್ಥಿಗೆ - ಅರ್ಥವನ್ನು ನೀಡುವುದು 
ಅಷ್ಟೇ. ಇದೇ ರೀತಿ ಕನ್ಯಾರ್ಥಿ, ದವ್ಯಾರ್ಥಿ, ವಿದ್ಯಾರ್ಥಿ, ದಾನಾರ್ಥಿ ಮುಂತಾದ 
ಪದಗಳಿವೆ. 

ಯುದ್ದದಲ್ಲಿ ಶತ್ರುರಾಜರನ್ನು ತರಿದೊಡ್ಡಿ ಯಾಚಕರಿಗೆ ದ್ರವ್ಯವನ್ನು ಕಸಕ್ಕೆ ಸಮಾನವಾಗಿ 
ಎಣಿಸಿ ದಾನ ಮಾಡುವವನು ಎಂದು ಪಂಪಭಾರತದಲ್ಲಿ ಬರುತ್ತದೆ. ಯಾಚಕನೆಂದರೆ 
ಅಪೇಕ್ಷಿಸುವವನು; ದಾನ ಬೇಡುವವನು ಎಂದರ್ಥ. 

ಬೇಡುವವನ ಕೈಕೆಳಗೆ ಮತ್ತು ಕೊಡುವವನ ಕೈ ಮೇಲೆ ಇರುತ್ತದೆಯೆಂಬ 
ನಂಬಿಕೆಯು ಇದೆ. ಇದರ ಭಾವಾರ್ಥವಿಷ್ಟೇ: ದಾನ ಕೊಡುವವನು ಶ್ರೇಷ್ಠನೆಂದು 
ದಾನ ಬೇಡುವವನು ಕನಿಷ್ಠ ಆದುದರಿಂದಲೇ ಯಾಚಕ ಎಂಬ ಪದವು ಬಳಕೆಯಾಗುತ್ತದೆ. 


೮೯. ಅರ್ಧ ಗಪ್ಪಡ ಸಂಘ 
ಮಹಾದೇವಿ ಈ ನಿನ್ನರ್ಧಗಪ್ಪಡದ ಯತಿಯರ ಧರ್ಮಮೊಳ್ಳಿತಲ್ಪಿವರುಟ್ಟರುಮಲ್ಲರ್‌ 
ಬತ್ತಲೆಗರುಮಲ್ಲರೆಂದು ನುಡಿದು ಮತ್ತೊಂದು ದಿವಸಮರ್ಧಗಪ್ಪಡದ ಸಂಘಮನರಸಂ 
ಬಟೆಯಟ್ಟ ವರಿಸಿ ಇಂತೆಂದಂ ನೀಮರ್ಧಗಪ್ಪಡಮಂ ಬಿಸುಟ್ಟು ನಿಗ್ಗ ೯೦ಥಮಪ್ಪರಿಸಿ 
ರೂಪಂ ಕೈಕೊಂಡುಬಟೆಯೆ ತಪಂಗೆಯುದೆಂದೊಡವ ರೊಲ್ಲದಿರ್ದೊಡರಸಂ....... 
(ಡಿ.ಎಲ್‌.ಎನ್‌.೨೦೦೯ ಪು. ೧೩೭) 
ಅರ್ಧಗಪ್ಪಡವೆಂದರೆ ಅರೆ ವಸ್ತಧಾರಣೆಯೆಂದು ಅರ್ಥ. ಅರ್ಧಗಪ್ಪಡ ಸಂಘವೆಂದರೆ 
ಅರ್ಧಗಪ್ಪಡ ಸಂಪ್ರದಾಯದ ಮುನಿಗಳ ಸಂಘವೆಂದು ಅರ್ಥ. ವಡ್ಡಾರಾಧನೆಯ 
ಕೃತಿಕಾರನು ಅವನ್ನು ಹೇಳುತ್ತಿದ್ದಾನೆ. 


೯೦. ಅರ್ಧಚಕ್ರಿ 
ಭರತಕ್ಷೇತ್ರದ ಆರು ಖಂಡಗಳಲ್ಲಿ ಮೂರು ಖಂಡಗಳ ಅಧಿಪತಿಯನ್ನು 
ಅರ್ಧಚಕ್ರಿಯೆಂದು ಕರೆಯುತ್ತಾರೆ. ಆರು ಖಂಡಗಳು ಸೇರಿದರೆ ಒಂದು ಚಕ್ರವಾಗುತ್ತದೆ. 


ಆರು ಖಂಡಗಳನ್ನು ಯಾರು ಆಳುತ್ತಾರೋ ಅವರಿಗೆ ಚಕ್ರಾಧಿಪತಿಗಳೆಂದು ಕರೆಯುತ್ತಾರೆ 
ಎ೦ಬುದು ಗಮನಾರ್ಹ. 


೯೧. ಅರ್ಥರಥಿ 
ಇನನಂದನನುಂ ದುಶ್ಶಾ 
ಸನನುಂ ವೃಷಸೇನನುಂ ಫಘಟೋತ್ಥಚನುಂ ಮ । 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೦ 


ತಿನ ನಕುಳನುಮಾ ಸಹದೇ 
ವನುಮರ್ಧರಥರ್ಕಳಿವರ್ಗಳಜೆವಾ ನೃಪತೀ ॥ 
(ಸಾಹಸಭೀಮ ವಿಜಯಂ ೩-೫೨) 
ಮಹಾಭಾರತದಲ್ಲಿನ ಕರ್ಣ, ದುಶ್ಯಾಸನ, ವೃಷಸೇನ, ಘಟೋತ್ಕಚ, ನಕುಲ 
ಮತ್ತು ಸಹದೇವ ಇವರು ಅರ್ಧರಥರು ಇವರು ಪರಿಣಿತರಲ್ಲದವರನ್ನು ತಮ್ಮ ಜೊತೆಗೆ 
ರಥದಲ್ಲಿರಿಸಿ ಯುದ್ಧ ಮಾಡುವಂಥವರು. ಅರ್ಧರಥನು ಐದು ಸಾವಿರ ಸೈನಿಕರನ್ನು 
ಪ್ರತಿಭಟಿಸಬಲ್ಲ ಸಾಮರ್ಥ್ಯವುಳ್ಳವನಾಗಿರುತ್ತಾನೆ. 


ಇ 


ಏವರಗಳಿಗೆ ನೋಡಿ: ಅತಿರಥ. 


೯೨. ಅರ್ಹತ್‌ 

".....ಪುದಿದಂತೊಪ್ಪಿರ್ಪರ್ಹ ತ್ರದಂಗಳೆಮಗೀಗೆ ತಡೆಯದರ್ಹತ್ವದಮಂ'.......... 

(ಆದಿಮರಾಣ ೧೦-೫೩) 

ಪವಿತ್ರವಾದುದು ಮತ್ತು ಆರಾಧನೆಗೆ ಸಂಬಂಧಿಸಿದ್ದು, (ಅರ್ಹ ಎಂದರೆ 
ಪವಿತ್ರವಾಗುವುದು.) ಅರ್ಹತ್‌ ಎಂದರೆ ಜೈನಧರ್ಮದ ಪ್ರಕಾರ ಪಾವಿತ್ಯವನ್ನು ಗಳಿಸುವುದು. 

ಹೀನಾಯಾನ ಬೌದ್ಧವಾದದ ಪ್ರಕಾರ ಅರ್ಹತ ಅಂದರೆ ಸಂತನಿಗೆ ಉಂಟಾಗುವ 
ಬೌದ್ಧಿಕವಿವೇಕ ಮತ್ತು ಅವನು ನೀಡುವ ಉಪದೇಶ. 

ಅರ್ಹತ್‌ ಪದವೆಂದರೆ ಅರ್ಹಂತನ ಪದವಿಗೇರುವುದು ಎಂದರ್ಥ. ಜೈನಧರ್ಮದಲ್ಲಿ 
ಯೋಗಿಯ ಪರಮಗುರಿ ಅರ್ಹತ್‌ ಪದವಿಗೇರುವುದು. ಜೈನಧರ್ಮದ ಪ್ರಕಾರ 
ಇದು ಅತ್ಯಂತ ಪರಮೋಚ್ಛ ಸ್ಥಿತಿ. ಅರ್ಹತ್‌ ಪದವಿಗೆ ಏರಿದ ಮೇಲೆ ಮತ್ತೆ 
ಮರುಜನ್ಮವಿಲ್ಲ. 

ಅರ್ಹಂತ ಪದವಿಗೇರುವುದೆಂದರೆ ಕೋಪ, ದುಃಖ, ಭಾವಾವೇಗ, ಅಜ್ಞಾನ, 
ದ್ವೇಷ, ಇವುಗಳನ್ನು ತೊರೆಯುವುದು. "ಅಹಿಂಸೆ'ಯನ್ನು ಪರಮಧರ್ಮವನ್ನು 
ಪಡೆಯುವುದರ ಮೂಲಕ ಜೀವನ ಕ್ರಮವನ್ನು ಎತ್ತರಿಸಿಕೊಳ್ಳುವುದು. ಹಂತವೆಂದರೆ 
ಮೆಟ್ಟಿಲು. ಅರ್ಹಂತನೆಂದರೆ ಎಲ್ಲಾ ಮೆಟ್ಟಿಲು ಏರಿದವನು, ಜಿನ ಎಂದರ್ಥ. 

ಅರ್ಹಂತರಿಗೆ ತೀರ್ಥಂಕರ, (ತೀರ್ಥವನ್ನು - ಸಂಸಾರ ನಿಸ್ತರಣೋಪಾಯವನ್ನು 
ಮಾಡುವನು) ಜಿನ, (ರಾಗ ದ್ವೇಷಗಳನ್ನು ಇಲ್ಲವೆ ಕರ್ಮರೂಪ ಶತ್ರುಗಳನ್ನು 
ಜಯಿಸುವವ) ಪರಮೇಷ್ಠಿ, (ಪರಮಸ್ಕಾನದಲ್ಲಿರುವವ) ವೀತರಾಗ (ರಾಗವಿಲ್ಲದವ) 
ಎಂಬ ಬೇರೆ ಹೆಸರುಗಳೂ ಉಂಟು. 

ಚತುರ್ವಿಧ ಘಾತಿಕರ್ಮಗಳನ್ನು ನಾಶಗೊಳಿಸಿದವನೂ, ಅನಂತಜ್ಞಾನ ದರ್ಶನ- 
ಸುಖ-ವೀರ್ಯಗಳುಳ್ಳವನೂ, 

ಶುಭ್ರದೇಹವುಳ್ಳವನೂ, ಪರಿಶುದ್ಧನೂ ಆದವನು. ಅರ್ಹ೦ತರು ನಿಶ್ಚಯ 
ನಯಾನುಸಾರವಾಗಿ ಅಶರೀರರಾದರೂ ವ್ಯವಹಾರ ನಯಾನುಸಾರವಾಗಿ ಸಪ್ತಧಾತು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೧ 


ರಹಿತ-ಅತ್ಯುಜ್ಜಲ ಪವಿತ್ರ ದೇಹವುಳ್ಳವರು. ಇವರಲ್ಲಿ ಕುಧೆ, ತೃಷೆಭಯ, ದ್ವೇಷ, ರಾಗ, 
ಮೋಹ, ಚಿಂತೆ, ಜರೆ, ರೋಗ, ಮೃತ್ಯು, ಖೇದ, ಸ್ವೇದ, ಮದ. ಅರತಿ, ಎಸ್ಮಯ, 
ಜನ್ಮ ನಿದ್ರೆ, ವಿಷಾದ ಎಂಬ ೧೮ ತರದ ದೋಷಗಳಿರುವುದಿಲ್ಲ. 

ಅರ್ಹಂತರು ವೀತರಾಗರು, ತೀರ್ಥಂಕರರೆನಿಸುವ ಇವರಿಗೆ ಅನಂತ ಜ್ಞಾನ 

ದರ್ಶನಗಳಿರುವುದರಿಂದ ಉಪದೇಶ ಮಾಡಲು ಯೋಗ್ಯರು. ಅಜ್ಞಾನಿಗಳು, 
ಅಲಜೀವಿಗಳಿಗೆ ಮುಕ್ತಿಪಥವನ್ನು ತೋರಿಸಲು ಇವರು ಹೆಣಗುತ್ತಾರೆ. 

ವಿವರಗಳಿಗೆ ನೋಡಿ: ಮಿರ್ಜಿ ಅಣ್ಣಾರಾಯ ೨೦೦೬ ಮಿರ್ಜಿ ಅಣ್ಣಾರಾಯರ ಆಯ್ದ 

ಲೇಖನಗಳು ಪುಟ. ೪೭೭ 

ಗುರುಲಿಂಗಕಾಪಸೆ (ಸಂ ೧) ೨೦೦೬ ಮಧುರಚೆನ್ನರ ಲೇಖನಗಳು 


ಮಹದೇವ ಪ್ರಭಾಕರ ಪೂಜಾರ ೧೯೭೬ ಜೈನಧರ್ಮ ಪರಿಭಾಷೆ ಪುಟ. ೧೦೭ 


೯೩. ಅಖಗುಲಿ 

ಬಜೆಗೆಯ್ದುತಿರ್ದ ಮಾಯ್ದಜ 

ಗುಲಿ ಕರ್ವೇಡನಲ್ಲಿ ಮುದುಗಿಳಿಗಳುಮಂ (ಕರ್ಣಾಟಕ ಕಾದಂಬರಿ ೧-೧೪೯) 

ಇಲ್ಲಿ ಅಅ-ಧರ್ಮ ಎಂದರ್ಥ. ಕುಲಿ-ಕೊಲ್ಲುವವನು. ರನ್ನ - ಲಕ್ಷೀ ವಿಡಂಬನೆಗೆ 
ಬಳಸಿದ ಪದ್ಯ (ಗದಾಯುದ್ಧ) "ಅಅಗುಲಿ ನಿನ್ನಿ೦ ನಿಕೃಷ್ಟರೆ೦ಂಬರುಮೊಳರೇ' 

ಆದ್ದರಿ೦ದ ಅಅಗುಲಿ ಎಂದರೆ ಧರ್ಮವನ್ನು ನಾಶ ಮಾಡುವವನು. ಧರ್ಮಘಾತುಕ. 
ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಇದನ್ನು ಬೈಗುಳ ವಾಚಕವಾಗಿಯೂ ಬಳಸಲಾಗಿದೆ. 
ಉದಾ-ಅಅಗುಲಿ ವೆಂಡಿರ್‌. | 

ನೈತಿಕತೆಯನ್ನು ಧ್ವಂಸ ಮಾಡುವವನು. ಪಾವಿತ್ಯವನ್ನು ನಾಶಮಾಡುವವನು 
ಎಂಬ ಅರ್ಥಗಳಿವೆ. 

ಏವರಗಳಿಗೆ ನೋಡಿ: ಪಾಪ-ಪುಣ್ಯ: ಧರ್ಮ 


೯೪. ಅಜೆಯಮಿಕೆ 

"ಅಜೆಯದಿದ೦ ಮಾಡಿದೆನೆ 

ನ್ನಜಯಮಿಕೆ ಸೈರಿಸೆಂದು ನೀನ್‌ ಸಭೆಯೊಳ್‌ಕಾ 

ಛೆಅಗೆಅಗು ಕೊಲ್ಲೆನೆಂದೆರ್ದೆ 

ತೆಜ್‌ಬಿನಗಂ ಹರಿಯನೆಜನನಸುರಂ ನುಡಿದಂ' (ಪಂಪ ಭಾರತ ೬-೫೮) 

ಅಜೆ ಎಂದರೆ ತಿಳಿ; ಜ್ಞಾನವೆಂಬ ಅರ್ಥಗಳಿವೆ. ಅಜ್ಞಾನದಿಂದ (ಅಳ*ಯದಿದಂ) 
ಇದನ್ನು ಮಾಡಿದೆ ಎಂದು ಕಾಲಿಗೆ ಬೀಳು. ಕಾಲಿಗೆ ಬಿದ್ದರೆ ಕೊಲ್ಲುವುದಿಲ್ಲ ಎಂದು 
ಹೃದಯ ಭೇದಕವಾಗುವ ಹಾಗೆ ಶಿಶುಪಾಲನು ಕೃಷ್ಣನನ್ನು ನಿಂದಿಸಿದನು. ಕಾಲಿಗೆ 
ಬೀಳುವುದು ಎಂದರೆ ಶರಣಾಗುವುದು. ಶರಣಾದರೆ ಅವರನ್ನು ಕೊಲ್ಲಬಾರದು ಎನ್ನುವುದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭.೨ 


ರಾಜಧರ್ಮ 
ವೀರಯುಗದ ಮೌಲ್ಯಗಳಲ್ಲಿ ಶರಣಾಗತ ರಕ್ಷಣೆಯೂ ಒಂದು. 
ಜ್‌ ಬ೦ದು ತನ್ನ ಮೊರೆವೊಕ್ಕಡೆ ಕಾಯದೆ..........(ಪಂ.ಭಾ) ಸ್ಮರಿಸಿಕೊಳ್ಳ 
ಬಹುದು. ಶರಣಾಗತರಾದವರನ್ನು ರಕ್ಷಿಸಬೇಕು. ಎರಡನೆಯದಾಗಿ ಯುದ್ದದಲ್ಲಿ 
ಶರಣಾಗುವುದೆಂದರೆ ತಮ್ಮ ಶಸ್ತಾಸ್ತಗಳನ್ನು ಕೆಳಗೆ ಬಿಸಾಡುವುದು. ಶರಣಾಗುವುದೆಂದರೆ 
ತನ್ನನ್ನು ಅರ್ಪಿಸಿಕೊಳ್ಳುವುದು. 
ವಿವರಗಳಿಗೆ ನೋಡಿ: ರಾಜರು. 


೯೫. ಅಲಂಕಾರ 
ನಿಜದಿಂದಂ ಚೆಲ್ಲೆಗೆ ವಿಬು 
ಧಜನಪ್ರಿಯೆಗಖಿಳಲೋಕವಿನುತ ಪ್ರಮದಾ 
ಗ್ರಜೆಗೆ ಕೃತಿಸತಿಗೆ ಶಬ್ದಾ 
ರ್ಥಜಾತಮಂತೆರಡು ತೆಜದಲಂಕೃತಿಯಕ್ಕುಂ (ಕಾವ್ಯಾವಲೋಕನ ಸೂತ್ರಂ ೧೨೬) 
ನಾಗವರ್ಮನು ಶಬ್ದಾಲಂಕಾರ: ಅರ್ಥಾಲಂಕಾರವೆರಡೂ ಕೃತಿಯ ಚೆಲ್ರಿಕೆಗೆ 
ಕಾರಣವಾಗುತ್ತದೆಯೆಂದು ತಿಳಿಸುತ್ತಾನೆ. 
(ಶಬ್ದಾಲಂಕಾರ ನಿರ್ಣಯ ಪ್ರಕರಣ ಸೂತ್ರ. ೧೨೬) 
ಅತಿಶಯಧವಳಧರಾಧಿಪ 
ಮತದಿಂದಂ ಜಾತಿಯೆಂಬಳಂಕಾರಮನಿಂ 
ತತಿನಿಪುಣರಣಜೆಯೆ ತೋರ್ಪೆಂ 
ಶ್ರುತಿಸುಭಗಮೆನಿಪ್ಪ ರೂಪಕಾಲಂ ಕೃತಿಯಂ 
ಜಾತಿಯೆಂಬ ಅಲಂಕಾರಂ ಎಂಬ ಪದಪ್ರಯೋಗ ಇಲ್ಲಿ ಗಮನಾರ್ಹವಾಗಿದೆ. 
(ಕವಿರಾಜಮಾರ್ಗ ೧೧-೧೩೧) 
ಮೊದಮೊದಲು ಕಾವ್ಯದ ಬಗೆಗಿನ ಚರ್ಚೆಯೆಂದರೆ ಅಲಂಕಾರಗಳ ಬಗೆಗಿನ 
ವಿವೇಚನೆ ಎಂದೇ ನಿರ್ಣಿತವಾಗಿದ್ದಿತು. ಆ ಕಾರಣದಿಂದ ಕಾವ್ಯಮೀಮಾಂಸಕಾರರನ್ನು 
'ಆಲಂಕಾರಿಕರು' ಎನ್ನುತ್ತಿದ್ದರು ಹಾಗೂ ಕಾವ್ಯವನ್ನು ಕುರಿತಾಗಿ, ವಿವೇಚಿಸುವ ಶಾಸ್ತ್ರವನ್ನು 
“ಅಲಂಕಾರ ಶಾಸ್ತ' ಎಂದೇ ಕರೆಯಲಾಗುತ್ತಿತ್ತು. 
ಕಾವ್ಯವೆನ್ನುವುದು ಹೃದಯದಿಂದ ದೀಪ್ರವಾದ ಸೌಂದರ್ಯಾನುಭವದ ಸುಂದರ 
ಉಕ್ತಿ ಅದು ಜಗತ್ತಿನ ವಸ್ತು ಅಥವಾ ಘಟನೆಗಳ ನೇರವಾದ ಅಥವಾ ನಿರೂಪಣೆಯಲ್ಲ 
ಅದರಲ್ಲಿ ಭಾಷೆ ಸಾಮಾನ್ಯ ಆಡುಮಾತಿನಿಂದ ಭಿನ್ನವಾಗಿ ಒಂದು ವಿಶಿಷ್ಟವಾದ ಬಾಗು.- 
ಬಳುಕನ್ನು ಪಡೆಯುತ್ತದೆ. ಇದನ್ನು ಕಾವ್ಯಮೀಮಾಂಸೆಯಲ್ಲಿ "ಲಕ್ಷಣ ಅಥವಾ 
“ಅಲಂಕಾರ'ಗಳು ಎಂದು ಕರೆಯುತ್ತಾರೆ. ಈ ಲಕ್ಷಣ ಹಾಗೂ ಅಲಂಕಾರಗಳು 
ಸಹಜವಾದಂತಹ ಆಡುಮಾತಿಗೆ ಕಾವ್ಯದ ಸ್ಪರ್ಶವನ್ನು ನೀಡುತ್ತವೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೩ 


ಶಬ್ದ ಕಾವ್ಯಮೀಮಾಂಸೆಯ ಇತಿಹಾಸವನ್ನು ಗಮನಿಸಿದರೆ ಭರತ ಮೊದಲು 
ಕಾವ್ಯಲಕ್ಷಣಗಳು ಹಾಗೂ ಕಾವ್ಯಾಲಂಕಾರಗಳ ಬಗ್ಗೆ ಪ್ರಸ್ತಾಪಿಸುತ್ತನೆ. ತನ್ನ ನಾಟ್ಯಶಾಸ್ತ್ರದಲ್ಲ 
ಕಾವ್ಯದ ಮೂವತ್ತಾರು ಲಕ್ಷಣಗಳನ್ನು ಹಾಗೂ ನಾಲ್ಕು ಅಲಂಕಾರಗಳನ್ನು ಕುರಿತು 
ಏವೇಚಿಸುತ್ತಾನೆ. ಆದರೆ ಈತ ಕಾವ್ಯದ ಸಹಜ ಸೌಂದರ್ಯ "ಲಕ್ಷಣ' ಮತ್ತು ಅದನ್ನು 
ಎದ್ದುಕಾಣುವಂತೆ ಅಲಂಕರಿಸುವುದು "ಅಲ೦ಕಾರ' ಎ೦ದು ನಿರ್ದೇಶಿಸುವಂತೆ ಕಾಣುತ್ತದೆ. 

ಅಲಂಕಾರಗಳು ಕಾವ್ಯಕ್ಕೆ ಅತ್ಯಂತ ಅನಿವಾರ್ಯ ಎಂಬ ಸಿದ್ಧಾಂತದ ಮೂಲಕ 
ಕಾವ್ಯದ ಏವೇಚನೆಗೆ ಹೊರಟವನು ಭಾಮಹ. ಈತನ “ಕಾವ್ಯಾಲಂಕಾರ' ಕೃತಿಯ 
ಹೆಸರೇ ಈತ ಕಾವ್ಯದಲ್ಲಿ ಅಲಂಕಾರಗಳಿಗೆ ಕೊಟ್ಟಿರುವ ಮಹತ್ವವನ್ನು ತೋರುತ್ತವೆ. 
ಕಾವ್ಯದ ಮಹತ್ವ ಅದರ ರಚನೆಗೆ ಅಗತ್ಯವಾದ ಪ್ರತಿಭಾಶಕ್ತಿ ಇವುಗಳನ್ನು ಹೇಳಿದ 
ನಂತರ ಅಲಂಕಾರಗಳ ಬಗೆಗೆ ತನ್ನ ನಿಲುವನ್ನು ಪ್ರಸ್ತಾಪಿಸುತ್ತನೆ. 

“ನ ಕಾಂತಮಪಿ ನಿರ್ಭೂಷೂ ವಿಭಾತಿ ವನಿತಾ ಮುಖಂ' 

ವನಿತೆಯ ಮುಖವು ವಿಭೂಷಣಗಳಿಲ್ಲದಿದ್ದರೆ ಹೇಗೆ ಶೋಭಿಸುವುದಿಲ್ಲವೋ 
ಹಾಗೆ ಕಾವ್ಯ ಅಲಂಕಾರಗಳಿಲ್ಲದಿದ್ದರೆ. ಶಬ್ದ ಮತ್ತು ವಾಚ್ಯಾರ್ಥಗಳ ವಿವಿಧ ಪ್ರಕಾರಗಳೇ 
ಅಲಂಕಾರಗಳಂಬುದನ್ನು ಸ್ಪಷ್ಟಪಡಿಸಿ, ಅವುಗಳಲ್ಲಿ “ಶಬ್ಬಾಲಂಕಾರ' ಮತ್ತು 
'ಅರ್ಥಾಲಂಕಾರ' ಎ೦ಬ ವಿಭಾಗಗಳನ್ನು ಗುರುತಿಸುತ್ತಾನೆ. ಅಲಂಕಾರಗಳೆಲ್ಲವನ್ನೂ 
ಒಳಗೊಳ್ಳುವಂತೆ ಈತ "ವಕ್ರೋಕ್ತಿ' ಅಂದರೆ ಬಾಗಿದೆ. ಕೊಂಕುವೆತ್ತ ಉಕ್ತಿ ಎಂಬ 
ಅರ್ಥದಲ್ಲಿ ಬಳಸುತ್ತಾನೆ. ವಾಕ್ಕದಲ್ಲಿ ವಕ್ರೋಕ್ತಿ ಅಥವಾ ಅತಿಶಯ ಚಮತ್ಕಾರವನ್ನು 
ತರುವ ಸಾಮರ್ಥ್ಯವಿಲ್ಲದಿದ್ದರೆ ಅದು ಕಾವ್ಯವೆನಿಸಿಕೊಳ್ಳುವುದಿಲ್ಲ ಅಂತಹ ಅಲಂಕಾರ 
ಎಲ್ಲದಿದ್ದರೆ ಅದು ಕಾವ್ಯವೂ ಆಗುವುದಿಲ್ಲ. 
ವಿವರಗಳಿಗೆ ನೋಡಿ: ಮಲ್ಲೇಪುರಂ .ಜಿ. ವೆಂಕಟೇಶ ೨೦೦೦ ಭಾರತೀಯ ಕಾವ್ಯಶಾಸ್ತ ಪರಿಭಾಷೆ. 

ತೀ.ನಂ. ಶ್ರೀ ೨೦೦೬ ಭಾರತೀಯ ಕಾವ್ಯಮೀಮಾಂಸೆ. 


೯೬. ಅಲ್ಲದಲ್ಲಣಿಗೆ | 
"ಪುಡಿಯೊಳಡಸಿದಲ್ಲವಲ್ಲಣಿಯ ಚಕ್ಕಣ೦ಗಳ೦ ಸವಿ ಸವಿದು” ಎಂದು ಪಂಪ 
ಭಾರತದಲ್ಲಿ ಬರುತ್ತದೆ. (ಪಂಪ ಭಾರತ ೪-೮೭ ವ) 
ಕಾರದ ಕಡಲೆಯ ಪುಡಿಯಿಂದ ಕೂಡಿದ ಹಸಿಯ ಶುಂಠಿಯ ಮಿಶ್ರಣವನ್ನುಳ್ಳ 
(ಅಲ್ಲದಣಿಗೆ) ಚಕ್ಕಣಗಳೆಂಬ ನಂಬಿಕೊಳ್ಳುವ ಪದಾರ್ಥಗಳನ್ನು ಸವಿ ಸವಿದು ಕಳ್ಳು 
ಕುಡಿದರು. ಇದು ಮದ್ಯಪಾನದ ಎವರವನ್ನು ನೀಡುತ್ತದೆ. ಅಲ್ಲವೆಂದರೆ ಹಸಿಶುಂಠಿ; 
ಕಾರದ ಗೆಣಸು. 


೯೭. ಅಲ್ಲಳಿಗಾಳೆಗ 
“ಧರ್ಮಪುತ್ರಂಗೆ ತನ್ನ ನುಡಿದ ಮಡಿವಳಿಯಂ ನೆನೆದಲ್ಲಳಿಗಾಳಗಂಗಾದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೮ 


(ಪಂಪಭಾರತ. ೧೧-೪೩.ವ) 

ಭೀಷ್ಮ ಅರ್ಜುನನೊಂದಿಗೆ ಯುದ್ಧ ಮಾಡಿದ ರೀತಿಯನ್ನು ಪಂಪನು ಹೀಗೆ 
ವರ್ಣಿಸಿದ್ದಾನೆ. ಧರ್ಮರಾಜನಿಗೆ ತಾನು ಕೊಟ್ಟ ಮಾತನ್ನು (ಭೀಷ್ಟು ನುಡಿವಳಿಯನ್ನು 
(ಭಾಷೆಯನ್ನು) ಜ್ಞಾಪಿಸಿಕೊಂಡು ಸಾಮಾನ್ಯ ಬಾಣದಿಂದ (ಅಲ್ಲಳಿ ಕಾಳಗ) 
ಮೇಳಗಾಳಗವನ್ನು ಮಾಡಿದನು. ವಿನೋದದ ಯುದ್ಧ ಅಥವಾ ಸುಲಭವಾದ ಯುದ್ಧ 
ಲಘುಪಹಾರವೆಂದು ಇಲ್ಲಿಯ ಭಾವಾರ್ಥವಾಗಿದೆ. ಇದು ನಿಜವಾದ ಯುದ್ಧವಲ್ಲ 
ಅದ್ದರಿಂದ ಶತ್ರು ಸಂಹಾರ ಮುಖ್ಯವಲ್ಲ. ವಾಸ್ತವವಾಗಿ ಕಾಳಗದಲ್ಲಿ ಶತ್ರು ಸಂಹಾರವೇ 
ಮುಖ್ಯ. ನಾಟಕೀಯ ಕಾಳಗವೆಂಬ ಅರ್ಥವು ಅಲ್ಲಳಿಕಾಳಗಕ್ಕೆ ಇದೆ. 


೯೮. ಅವಧಿಜ್ಞಾನ 

ದೀಕೆಯಂ ಪಸಾದಂಗೆಯ್ದೆನ್ನಂ ಸಂಸಾರಾರ್ಣವದತ್ತಣಿಂದೆತ್ತಿಮೆಂದೊ೦ಗೆ ಭಟಾರರ್‌ 
ಮೂಟುದಿವಸಂ ನಿನಗಾಯುಷ್ಯಮಂ೦ದೊಡೀಗಳೇ ನಿಸ್ಪಾರಮಪ್ಪ ದೇಹದಿಂದ 
ಸಾರಮಪ್ಪ........ (ಡಿ.ಎಲ್‌.ಎನ್‌.೨೦೦೯ ಪು.೭೨). 

ಜೈನಕಾವ್ಯಗಳಲ್ಲಿ ಅವಧಿಜ್ಞಾನವೆಂದರೆ ಕಾಲದೇಶಗಳ ಭೇದವಿಲ್ಲದೆ ಭೂತ, ಭವಿಷ್ಯತ್‌ 
ವರ್ತಮಾನವನ್ನೂ, ಎಲ್ಲವನ್ನೂ ತಿಳಿಯುವಿಕೆ. ಅವಧಿ ಜ್ಞಾನದಿಂದಲೇ ಇಲ್ಲಿಯ ಭಟಾರರು 
ಆಯುಷ್ಯ ಪ್ರಮಾಣವನ್ನು(ಜೀವಿಯ) ನಿರ್ಧರಿಸುತ್ತಾರೆ. 

ಭವಿಷ್ಯ ನುಡಿಯುವುದನ್ನು ಮೇಲಿನ ಗದ್ಯಭಾಗವು ತಿಳಿಸುತ್ತದೆ. ಭವಿಷ್ಯದ 
ನುಡಿಯುವುದೆಂದರೆ ಮುಂದೆ ನಡೆಯಬಹುದಾದನ್ನು ಹೇಳುವುದು. ಭೂತಕಾಲದ 
ಅನುಭವಕ್ಕೆ ಯಾವುದೇ ರೀತಿಯ ವಿವರಣೆಯು ಬೇಕಾಗುವುದಿಲ್ಲ. ವರ್ತಮಾನಕಾಲದ 
ಅನುಭವವು ನಮಗೆ ವೇದ್ಯವಾಗುತ್ತದೆ. ಆದರೆ ಭವಿಷ್ಯ ಏನು ಎಂಬುದು ತಿಳಿದಿರುವುದಿಲ್ಲ. 
ಭವಿಷ್ಯವನ್ನು ಶಾಸ್ತ್ರ ಬಲ್ಲವರು ಕಣಿ ಹೇಳುವವರು, ಜ್ಯೋತಿಷಿಗಳು ಹೇಳುತ್ತಾರೆ೦ಂಬ 
ನಂಬಿಕೆಯು ಭಾರತದಲ್ಲಿದೆ. ಭೂತ; ವರ್ತಮಾನ ಮತ್ತು ಭವಿಷ್ಯತ್‌ ಕಾಲಗಳ ಪರಿಕಲ್ಪನೆಗಳು 
ಎಲ್ಲಾ ಜನಾಂಗಗಳಲ್ಲಿಯೂ ಇದೆಯೆಂಬುದು ಗಮನಾರ್ಹ. 


೯೯. ಅವಮೆ 

ವಸುಧಾಚಕ್ರಕ್ಕೆ ಕಾಲಾಯಸಗೃಹವರಣಂ ಚಂದ್ರಬಿಂಬಕ್ಕೆ ರಾಹುಗ್ರಸ್ತನಂ 
ಚಂದ್ರಾಂಶುಬಿಂಬಕ್ಕವಮೆಯ ರಜನೀಪ್ರೋದ್ದಮ೦ ವಜವಹ್ಲಿಪ್ರಸರಕ್ಕುದ್ದಾಮ 
ಧೂಮೋದಯಮಖಿಲವಿಯೋಗಾತುರರ್ಗಂಧಕಾರೋಲ್ಲಸನಂ ತಾನೆಂಬಿನಂ ಬಂದುದು 
ಬಹುಳ ತಟಿಜ್ಞಾಲಮಂಭೋದಕಾಲಂ.............. (ಕರ್ಣಾಟಕ ಕಾದಂಬರಿ, ೮-೧೩) 

ಭೂಮಂಡಲಕ್ಕೆ ಲೋಹಪಂಜರದ ಬಂಧನದಂತೆಯೂ ಚಂದ್ರಬಿಂಬಕ್ಕೆ ರಾಹು 
ಗಹಣದಂತೆಯೂ, ಸೂರ್ಯಮಂಡಲಕ್ಕೆ ಅಮಾವಾಸ್ಯೆಯ ರಾತ್ರಿಯ ಒದಗಿದಂತೆಯೂ, 
ಸಿಡಿಲೆಂಬ ಬೆಂಕಿಯು ಹರಡುವುದಕ್ಕೆ ಮೊದಲು ದೊಡ್ಡಹೊಗೆ ಎದ್ದಿರುವಂತೆಯೂ, 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /2೫ 


ವಿರಹಿಜನಕ್ಕೆಲ್ಲ ಕಗ್ಗತ್ತಲೆ ಕವಿದಂತೆಯೂ ಇರುವ ಅತ್ಯಧಿಕವಾದ ಮಿ೦ಚುಗಳ ಗುಂಪಿನಿಂದ 
ಕೂಡಿದ ಮಳೆಗಾಲವು ಬಂದಿತು. ಅವಮೆಯೆಂದರೆ ಅಮವಾಸ್ಯೆ. ಹುಣ್ಣಿಮೆ ಮತ್ತು 
ಅಮವಾಸ್ಕೆಗಳು ಕಾಲಸೂಚಕಗಳು. 

ಅಮಾಂತದಮಾಂತಂ ಚಾಂದ್ರೋಹಿ ಮಾಸಃ 

ಅಂದರೆ ಅಮವಾಸ್ಕೆಯಿ೦ದ ಅವಮಾಸ್ಕೆಗೆ ಲೆಕ್ಕವಿಡುವ ಪದ್ಧತಿಯನ್ನು ಚಾ೦ದ್ರಮಾನ 
ವೆಂದು ಕರೆಯುತ್ತಾರೆ. ಅವಮೆಗೆ ಕದ್ದಿಂಗಳು(ಕದ್ದಿಂಗಳು) ಎಂತಲೂ ಕರೆಯುತ್ತಾರೆ. 
ತಿಂಗಳು ಮತ್ತು ಕಠ್ದಿಂಗಳು ಅರ್ಥ ಸ್ಪಷ್ಟವಾಗಿದೆ. ಚಂದನಿಗೆ ತಿಂಗಳು ಮಾವನೆಂದು 
ಕರೆಯುತ್ತಾರೆ. ಚಾ೦ದ್ರಯಾನ ಪಂಥದಲ್ಲಿ ಅವಮಾಸ್ಯೆಯಿಂದ ಅವಮಾಸ್ಯೆಯವರೆಗೆ 
ಒಂದು ತಿಂಗಳು ಎಂದು ಪರಿಗಣಿಸುವುದರಿಂದ ಚಂದನಿಗೆ ತಿಂಗಳು ಮಾವ ಎಂದು 
ಬಂದಿರಬಹುದು. ಯಾವಾಗ ತಿಂಗಳ ಬೆಳಕು ಇರುವುದಿಲ್ಲವೋ ಆಗ ಕತ್ತಲೆಯಿರುತ್ತದೆ. 
ಅದು ಅವಮಾಸ್ಯೆ. ಆದುದರಿಂದ ಅವಮೆ ಎಂದು ಕರೆದರು. ಅದು ಕರಿದಾದ 
ತಿಂಗಳು (ಕದ್ದಿಂಗಳು) ಎಂದಾಗಿದೆ. 


೧೦೦. ಅವಮೋದರ್ಯ 
ಗೃಹೀತೋಪಾಸಕ ವ್ರತನನಶನಾವಮೋದರ್ಯಾದ್ಯಾಚರಣಪರಿಣತಂ............ 
(ಆದಿಪುರಾಣ. ೨-೧೯.ವ) 
ಅವಮೋದರ್ಯ ಎಂದರೆ ಅಲ್ಲ ಆಹಾರಗಹಣ; ಅರೆಹೊಟ್ಟೆ ಭೋಜನ. 
ಮೂವತ್ತೆರಡು ತುತ್ತುಗಳ ಆಹಾರದಲ್ಲಿ ದಿನದಿನಕ್ಕೆ ಕ್ರಮಕ್ರಮವಾಗಿ ತುತ್ತುಗಳನ್ನು 
ಕಡಿಮೆ ಮಾಡುತ್ತಾ ಒಂದೇ ತುತ್ತಿನವರೆಗೆ ಬರುವುದು. 
ಅವಮೋದರ್ಯಂನವೆಂದರೆ ಸಂಸ್ಕೃತದಲ್ಲಿ ಪೀಡೆ, ಬಾಧೆ, ಒತ್ತು. ಹಿಂಡುವುದು 
ನಾಶಪಡಿಸುವುದು ಎಂದರ್ಥ. ಅರೆಹೊಟ್ಟೆಯಿಂದ ಆಗುವುದು ಸ್ವಯಂ ಹಿಂಸೆಯ 
ಅನುಭವ. ಇದು ಜೈನ ಸಾಂಸ್ಕೃತಿಕ ನಂಬಿಕೆಯನ್ನು ಸೂಚಿಸುತ್ತದೆ. 
ವಿವರಗಳಿಗೆ ನೋಡಿ: ಸಲ್ಲೇಖನ. 


೧೦೧. ಅವಷ್ಟಂಭ 
ಆಗಳಾ ಕುಂಭಸಂಭವಂ ಪರಾಕಮಧವಳನ ಪರಾಕಮಕ್ಕೆ ಮೆಚ್ಚೆ ಕದಂಪಂ 
ಕರ್ಚೆ ದ್ರುಪದನಂ ತನ್ನ ಮಂಚದ ಕಾಲೊಳ್‌ ಕಟ್ಟವೇಟ್ಟು ತಲೆಯ ಮೇಲೆ 
ಕಾಲನವಷ್ಟಂಭದಿಂ ನೀಡಿ” ಎಂದು ಪಂಪ ಭಾರತದಲ್ಲಿ ಬರುತ್ತದೆ. 
(ಪಂಪ ಭಾರತ ೨-೬೨ ವ) 
ದ್ರೋಣನು ಅರ್ಜುನನ ಶೌರ್ಯಕ್ಕೆ ಮೆಚ್ಚಿ ಗಲ್ಲವನ್ನು ಚುಂಬಿಸಿ ದ್ರುಪದನನ್ನು ತನ್ನ 
ಮಂಚದ ಕಾಲಿಗೆ ಕಟ್ಟಿ ದ್ರುಪದನ ತಲೆಯ ಮೇಲೆ ಅಹಂಕಾರದಿಂದ (ಅವಷ್ಟಂಭ) 
ಕಾಲಿಟ್ಟನು. ಗಮನಿಸಬೇಕಾದ ಅಂಶವೆಂದರೆ ಶತ್ರುವಿನ ತಲೆಯ ಮೇಲೆ ಕಾಲಿಡುವುದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೩8 


ಅಹಂಕಾರದ ಅತಿರೇಕದಿಂದ ಮಾತ್ರ ಸಾಧ್ಯ. 

ದ್ರುಪದನನ್ನು ಹೀಗಳೆಯುವಾಗ ದ್ರೋಣನು ಹೀಗೆ ಹೇಳುತ್ತಾನೆ: 

ಆದಿ ಕ್ಷತ್ರಿಯರೇನೀ 

ಮಾದಿತ್ಯನಳಿಪ ತೇಜರಿರ್‌ ಪಾರ್ವನಕಾಲ್‌ । 

ಮೋದೆ ನಡು ತಲೆಯಲಿರ್ಪುದು 

ಮಾದುದು ನಿಮಗೆಂದು ನುಡಿದು ಕಾಯ್ದಿನೊಳೊದೆದಂ (೨-೬೪) 

ನೀವು ಆದಿಕ್ಷತ್ರಿಯರಾಗಿದ್ದೀರಿ | ಸೂರ್ಯನನ್ನು ತೇಜ ಅಳಿಸುವಷ್ಟು ತೇಜೋವಂತ 
ರಾಗಿದ್ದೀರಿ. ಬ್ರಾಹ್ಮಣನು ಒದ್ದ ನಡುತಲೆಯು ನಿನ್ನದಾಯಿತಲ್ಲ. 

ಇಲ್ಲಿ ಮತ್ತೊಂದು ಅಂಶವನ್ನು ಗಮನಿಸಬೇಕು. ಕ್ಷತ್ರಿಯರು ತಲೆಬಾಗದವರು. 
ಎರಡನೆಯದಾಗಿ ಅವರ ನಡುನೆತ್ತಿಯನ್ನು ತುಳಿಯುವುದು ಅವರಿಗೆ ಮಾಡುವ ದೊಡ್ಡ 
ಅವಮಾನ. ಕ್ಷಾತ್ರಗುಣವನ್ನೂ ಈ ಪದ್ಯಭಾಗವು ವಿವರಿಸುತ್ತದೆ. ಅವಷ್ಟಂಭ ಎಂದರೆ 
ವಿಶ್ರಾಂತಿ ತೆಗೆದುಕೊಳ್ಳು ನಿಲ್ಲು; ಸ್ವಯಂ ಅಭಿಮಾನ. ಕಂಭ; ಸೌಷ್ಟವ, ಲೇಸು ಎಂಬ 
ಅರ್ಥಗಳಿವೆ. 

ವಿವರಗಳಿಗೆ ನೋಡಿ: ಕ್ರಾತ್ರಗುಣ; ರಾಜರು; ರಾಜಧರ್ಕ 


೧೦೨. ಅವಸರ್ಪಿಣಿ 

ಅಲ್ಲಿ ಮುನ್ನಮವಸರ್ಪಿಣಿಯೊಳುತ್ತಮಭೋಗಭೂಮಿಸ್ಥಿತಿಯೊಳ್‌ ನಾಲ್ಕು 
ಕೋಟಿಕೋಟಿಸಾಗರೋಪಮಪಮಾಣಂ 

ಸುಷಮಸುಷಮಮೆಂಬ ಕಾಲಮುಂ ಮಧ್ಯಮಭೋಗಭೂಮಿಸ್ಥಿತಿಯೊಳ್‌ 
ಮೂರುಕೋಟಿಕೋಟಿಸಾಗರೋಪಮಪಮಾಣಂ೦ ಸುಷಮಮೆಂಬ ಕಾಲಮುಂ 
ಜಘನ್ಯಭೋಗಭೂಮಿಸ್ಥಿ ತಿಯೊಳ್‌ ಎರಡುಕೋಟಿಕೋಟಿ ಸಾಗರೋಪಮಪಮಾಣಂ 
ಸುಷಮ ದುಷ್ಪಮಮೆಂಬ ಕಾಲಮುಂ ಕ್ರಮದೊಳ್‌ ಷಟ್ಟತುರ್ದಿಸಹಸ್ತಚಾಪೋತ್ತೇಧಂ 
ಗಳುಂತ್ರಿದ್ವೇಕಪಲ್ಯೋಪಮಾಯವಷ್ಠ್ಯಂಗಳುಂ ತಿದ್ವೇಕದಿನಾ೦ತರಿತ ಬದರಾಕ್ಷಧಾತ್ರೀಫಳ 
ಪ್ರಮಾಣಾಹಾರಂಗಳುಮಪ್ಪ ಮಿಥುನಂಗಳ್ಳೆ ಸಂಭೋಗ್ಯಮಾಗಿ ಸಲೆ ಜಘನ್ಯಭೋಗ 
ಭೂಮಿಯ ಕಡೆಯ ಪಳಿತೋಪಮದೆಂಟನೆಯ ಭಾಗಮುರಿದುದೆಂಬನ್ನೆಗಂ. 
ಉತ್ಪರ್ಪಿಣಿಯವಸರ್ಪಿಣಿ ನಾಮಮಂ ಪಡೆದುದದೊಂದು ಪತ್ತುಕೋಟಿಕೋಟ 
ಸಾಗರೋಪ ಸಂಖ್ಯೆಯಂ ಶಾಲ್ಲಿ 2 ೫೩೫೪ (ಆದಿಪುರಾಣ. ೬-೪೮.ವ) 

ಧರ್ಮ, ಸತ್ಯ, ನ್ಯಾಯ, ಆಯುಸ್ಸು, ಸುಖ ಮುಂತಾದುವು ಕ್ರಮಕ್ರಮವಾಗಿ 
ಕಡಿಮೆಯಾಗುತ್ತ ಬಂದು ಕಡೆಗೆ ಅಧರ್ಮ ಅನ್ಯಾಯಾದಿಗಳು ತಾವೇ ತಾವಾಗುವ 
ಕಾಲ. ಅವಸರ್ಪಿಣಿ. | 
ಅವಸರ್ಷಣಿಯು ಪೂರ್ಣವಾಗಿ ಜೈನ ಧರ್ಮದ ಪರಿಭಾಷೆಯಾಗಿದೆ. 
ಅವಸರ್ಪಿಣಿಯಲ್ಲಿ ಆರು ಭೇದಗಳಿವೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೭ 


೧. ಸುಷಮಾ -ಸುಷಮಾ _ ೪ ಸಾಗರೋಪಮೆ ಕೋಟಿ ಕೋಟಿವರ್ಷ 

೨. ಸುಷಮಾ ಹ ಜಟ ಟೊ ಲ Ts! 

ಒಸುಷಮಾ *» ದುಚಮಾ ಎ ವಿ..ು್ಟುು. . 

೪. ದುಷಮಾ -ಸುಷಮಾ - ೧ ಸಾಗರೋಪಮ ಕೋಟಿ ಕೋಟಿಗೆ ೪೨ 
ಸಾವಿರ ವರ್ಷ ಕಡಿಮೆ 

೫. ದುಷಮಾ - ೨೧ ಸಾವಿರ ವರ್ಷ 

೬. ಅತಿದುಃಷಮಾ - ೨೧ ಸಾವಿರ ವರ್ಷ 


ಅವಸರ್ಪಿಣಿಯು ಒಟ್ಟು ೧೦ ಸಾಗರೋಪಮಕೋಟೀ ಕೋಟಿವರ್ಷ 
ಉತ್ಕಮದಿಂದ ಉತ್ಪರ್ಪಿಣಿ ಪ್ರಾರಂಭವಾಗಿ ಸುಷಮಾ - ಸುಷಮಾ ಪರ್ಯಂತ ಏರುತ್ತದೆ. 
ಇದು ಅವಸರ್ಪಿಣಿಯಷ್ಟೇ ಕಾಲ ಪ್ರಮಾಣವುಳ್ಳದ್ದು ಈ ಕಾಲ ಚಕ್ರವು ಭಾರತ - 

ಪರಾವತ ಕ್ಷೇತ್ರದಲ್ಲಿ ಸುತ್ತುತ್ತಾ ಇದೆ. 
ವಿವರಗಳಿಗೆ ನೋಡಿ: John Grimes 1996 A concise Dict. of Indian Philosophy 
ಮಹದೇವ ಪ್ರಭಾಕರ ಪೂಜಾರ ೧೯೭೬ ಜೈನಧರ್ಮ ಪರಿಭಾಷೆ. 


೧೦೩. ಅವಿವೇಕಿಗಳು 

ಅನೇಕ ದೋಷದಿಂ ದುಷ್ಪಮಪ್ಪದಾದೊಡ೦ ಶರೀರವಾರ್ಗ ಪ್ರಿಯವಲ್ಲ? 
ಅವಿವೇಕಿಗಳ್‌ ಶತ್ರುಕಪಟದಿ೦ ಮಾಟ್ಟ ಹಿತಮಂ ಕಂಡು ಪ್ರಿಯಮೆಂದೇ ಬಗವರ್‌ 
(ಕರ್ಣಾಟಕ ಪಂಚತಂತ್ರ ಭೇದ ಪ್ರಕರಣ, ಶ್ಲೋಕ ೬೪) 

ಅನೇಕ ದೋಷಗಳಿಂದ ಕೂಡಿದರೂ ದೇಹವು ಯಾರಿಗೆ ಪ್ರಿಯವಾಗುವುದಿಲ್ಲ. 
ಅಂತೆಯೇ ಅವಿವೇಕಿಗಳು ಶತ್ರುಗಳ ಮಾಡುವ ಹಿತವನ್ನು ತಮಗೆ ಪ್ರಿಯವೆಂದೇ 
ಬಗೆಯುತ್ತಾರೆ. ಅದನ್ನು ಮರೆಯಬಾರದು ಎಂದು ಕರ್ಣಾಟಕ ಪಂಚತಂತ್ರವು ಹೇಳುತ್ತದೆ 
ಅವಿವೇಕಿಗಳು ಎಂದರೆ ವಿವೇಕವನ್ನು ಕಳೆದುಕೊಂಡವರು. ವಿವೇಕವು ಮನುಷ್ಯನಲ್ಲಿ 
ತಾರತಮ್ಯ ಜ್ಞಾನವನ್ನು ಕೊಡುತ್ತದೆ. ವಿವೇಕವು ಮನುಷ್ಯನಲ್ಲಿ ಒಳಿತು-ಕೆಡುಕುಗಳ 
ಅರಿವನ್ನು ಉಂಟುಮಾಡುತ್ತದೆ. ಆದರೆ ಅವಿವೇಕವು ಹಾಗಲ್ಲ. ಅದು ಶತ್ರುಗಳ ಹಿತವನ್ನು 
ತಮಗೆ ಪ್ರಿಯವೆಂದೇ ತಿಳಿದುಕೊಳ್ಳುತ್ತದೆ. 


೧೦೪. ಅಶಾಸ್ತ್ರಜ್ಞರು 
ಗುಣಮಿದು ದೋಷವೆಂದು ಎಂಬುದು ತಿಳಿಯದ ಅಶಾಸ್ತ್ರಜ್ಞರು ಕಾವ್ಯ ರೂಪ 
ಭೇದಗಳನ್ನು ಹೇಗೆ ತಿಳಿಯುವರು? ಕುರುಡನಿಗೆ ರೂಪ ಭೇದಗಳ ಅರಿವು ಬರಲು 
ಹೇಗೆ ಸಾಧ್ಯ.? ಅದರಂತೆ ಅಶಾಸ್ತ್ರಜ್ಞರು. (ಕವಿರಾಜಮಾರ್ಗ ೧-೮) 
ಕವಿರಾಜಮಾರ್ಗಕಾರನು ಗಣಿದ ಅಂದರೆ ಗಣನೆಯೆಂತಲೂ ತೃಣವೆಂದರೆ 
ಹುಲ್ಲು ಎಂದೂ, ಘಾಸವೆಂದರೆ ಕಾಳು, ಕಡ್ಡಿ, ಹುಲ್ಲು ಎಂತಲೂ ಬಳಸಿದ್ದಾನೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೮ 


ಘಾಸವೆಂದರೆ ಗ್ರಾಸ(ಸಂಸ್ಕೃತ) ತೃಣ(ಹುಲ್ಲು) ಸಂಸ್ಕೃತ. ಕಾವ್ಯದ ಗುಣದೋಷಗಳನ್ನು 
ತಿಳಿಯದವರು ಅಶಾಸ್ತ್ರಜ್ಞಧು. ಕಾವ್ಯದ ಗುಣದೋಷಗಳನ್ನು ಹೇಳುವವರು ಶಾಸ್ತ್ರಜ್ಞರು 
ಎಂಬುದಲ್ಲ ಗಮನಾರ್ಹ. ಶಾಸ್ತ್ರಕ್ಕಿರುವ ಮಹತ್ವವೂ ಇಲ್ಲಿ ವ್ಯಕ್ತವಾಗಿದೆ ಎಂಬುದು 
ಗಮನಾರ್ಹ. ಇದು ಶಾಸ್ತ್ರದ ಬಗೆಗಿನ ಸಾಮಾಜಿಕ ವ್ಯಾಖ್ಕೆಯೂ ಹೌದು. 


೧೦೫. ಅಶುದ್ದರು 
ಬ್ರಾಹ್ಮಣರು ಭಗವದ್ಗೀತೆಯನ್ನು ಹಾಡಿದ್ದು ಮೇಲ್ಪರ್ಗದವರಿಗಾಗಿ. ಮತ್ತು ಅವರ 
ಮೂಲಕವೇ ಇದು ಬೇರೆಯವರಿಗೆ ತಲುಪಬೇಕಿತ್ತು ಎಂಬುದು ತೀರಾ ಸ್ಪಷ್ಟ, ಸ್ವತಃ 
ಕೃಷ್ಣನೇ ಗೀತೆಯಲ್ಲಿ, “ಪಾಪಯೋನಿಜರಾದ ಮಹಿಳೆಯರು, ವೈಶ್ಯರು ಹಾಗೂ ಶೂದ್ರರು 
ಕೂಡ ನನ್ನನ್ನು ಆಶ್ರಯಿಸಿ ಮುಕ್ತಿಯನ್ನು ಪಡೆಯಬಹುದು” ಎನ್ನುತ್ತಾನೆ (ಗೀ.೯- 
೩೨). ಅದರ ಅರ್ಥ ಹೆಂಗಸರು ಮತ್ತು ದುಡಿಯುವ ಹಾಗೂ ಉತ್ಪಾದಕ ವರ್ಗದ 
ಎಲ್ಲಾ ಪುರುಷರೂ ಹುಟ್ಟಿನಿಂದಲೇ ಅಶುದ್ದರು. ಆದರೆ ಸಾವಿನ ನಂತರ, ಅವರೇನಾದರೂ 
ಮುಕ್ತಿಯನ್ನು ಪಡೆಯಬೇಕಾದರೆ, ತಮ್ಮನ್ನು ಇಷ್ಟೊಂದು ಅಸಡ್ಡೆಯಿಂದ, ಕೀಳಾಗಿ 
ಕಾಣುವ ಆ ದೇವರನ್ನೇ, ಭಕ್ತಿಯಿಂದ ಹಾಗೂ ಶ್ರದ್ದೆಯಿಂದ ಆಶ್ರಯಿಸಬೇಕು. ಜೊತೆಗೆ 
ಈ ಎಲ್ಲಾ ತಾರತಮ್ಯಗಳನ್ನು ಸೃಷ್ಟಿಸಿದವರು ಬೇರೆ ಯಾರೂ ಅಲ್ಲ. ಸ್ವತಃ ಆ 
ಭಗವಂತನೇ. “ನಾಲ್ಕು ವರ್ಣಗಳು ನನ್ನಿಂದ ಸೃಷ್ಟಿಸಲ್ಪಟ್ಟಿವೆ (ಗೀ.೪-೧೩) ಎಂದು 
ಅವನೇ ಹೇಳಿಕೊಳ್ಳುತ್ತಾನೆ. ಆತನ ಮಹತ್ತರವಾದ ಸಾಧನೆಗಳ ಪಟ್ಟಿಯಲ್ಲಿ ವರ್ಣಗಳ 
ಸೃಷ್ಟಿ ಕೂಡ ಒಂದು. 
ಶುದ್ಧ-ಅಶುದ್ಧ; ಪವಿತ್ರ-ಅಪವಿತ್ರ ನ್ಯಾಯ-ಅನ್ಯಾಯ; ಸತ್ಯ-ಅಸತ್ಯ-ಹೀಗೆ 
ಮೌಲ್ಯಗಳನ್ನು ಪ್ರತಿಪಾದಿಸುವ ಅನೇಕ ಜೋಡಿ ಪದಗಳು ನಮಗೆ ದೊರೆಯುತ್ತವೆ. 
ಮತ್ತು ಇವು ಸಮಾಜದಲ್ಲಿ ವರ್ಗೀಕರಣಗಳನ್ನು ಮಾಡುತ್ತವೆಯೆಂಬುದು ಗಮನಾರ್ಹ. 
ವಿವರಗಳಿಗೆ ನೋಡಿ: ಡಿ. ಡಿ. ಕೊಸಾಂಬಿ ೨೦೦೩ ಪುರಾಣ ಮತ್ತು ವಾಸ್ತವ ಪುಟ. ೨೨ 


೧೦೬. ಅಶೋಕನ ಶಾಸನಸ್ಥ ವಿಷಯಗಳು 

“ರಾಜ್ಯದಲ್ಲಿ ಪ್ರಾಣಿಗಳನ್ನು ಕೊಲ್ಲಬಾರದು. ಜೀವಹಿಂಸೆ ಮಾಡಕೂಡದು, 
ಯಜ್ಞಬಲಿಗಳೂ, ಇತರ (ಅರಣ್ಯಕ) ಬಲಿಗಳೂ ನಿಷಿದ್ದ. ಯಜುರ್ವೇದ ಕಾಲದಿಂದಲೂ 
ಯಜ್ಞಬಲಿಗಳಿಗೂ, ಗೋಮಾಂಸ ಭಕ್ಷಣೆಗೂ ವಿರುದ್ಧವಾಗಿ ಸಾಗಿಬಂದ ಪ್ರತಿಭಟನೆ 
ಈಗ ಮೊಟ್ಟ ಮೊದಲ ಬಾರಿಗೆ ರಾಜಶಾಸನದಲ್ಲಿ ಪ್ರಾಮುಖ್ಯ ಪಡೆಯಿತು. ಅಂದರ 
ಪಶುಪೋಷಕ ಸಮಾಜದ ಮೇಲೆ ಕೃಷಿಸಮಾಜವು ತನ್ನ ಆಧಿಪತ್ಯವನ್ನು ನೆಲೆಗೊಳಿಸಿತು. 

ಬ೦ಧುಗಳನ್ನೂ, ಬ್ರಾಹ್ಮಣರನ್ನೂ, (ಬೌದ್ದ) ಶ್ರವಣರನ್ನೂ ಗೌರವಿಸಬೇಕು. 
ತಂದೆತಾಯಿಗಳನ್ನೂ ಹಿರಿಯರನ್ನೂ ಆದರಿಸಬೇಕು. ಸ್ನೇಹಿತರ ಬಗ್ಗೆ ಉದಾರವಾಗಿರ 
ಬೇಕು. ಸಂಪಾದನೆಯಲ್ಲೂ ಖರ್ಚು ಮಾಡುವುದರಲ್ಲೂ ಮಿತಿಯನ್ನು ಪಾಲಿಸಬೇಕು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /ಏ೯ 


ಅಧಿಕಾರಿಗಳು ಮನುಷ್ಯರಿಗೂ ಪಶುಗಳಿಗೂ ವೈದ್ಯಕೀಯ ಸೌಲಭ್ಯಗಳನ್ನು ಕಲ್ಪಿಸಬೇಕು. 
ಬಾವಿಗಳನ್ನು ತೋಡಿಸಬೇಕು. ನೆರಳಿಗಾಗಿ ಮರಗಳನ್ನು ನೆಡಸಬೇಕು. ನೇರವಾದ 
ವಿಚಾರಣೆ ನ್ಯಾಯಯುತವಾಗಿದ್ದು ಶಿಕ್ಷೆ ನಿಷ್ಪಕ್ಷಪಾತವಾಗಿರಬೇಕು. ಮರಣ ಶಿಕ್ಷೆ 
ಎಧಿಸಿದವರಿಗೆ ಮೂರು ದಿನಗಳ ಗಡುವನ್ನು ಕೊಡಬೇಕು. ಈ ಮೂರು ದಿನಗಳಲ್ಲಿ 
ಶಿಕ್ಷಗೊಳಗಾದವರ ಬಂಧುಮಿತ್ರರು ಸ್ಥಳೀಯ ಅಧಿಕಾರಿಗಳಿಂದ ಕ್ಷಮಾಭಿಕ್ಷೆಯನ್ನು 
ಕೋರಬಹುದು. ಅಂತಹ ಯಾವ ಬಂಧುಮಿತ್ರರೂ ಇಲ್ಲವಾದರೆ ಶಿಕ್ಷಗೊಳಗಾದವನೇ 
ಕನಿಷ್ಠ ತನ್ನ ಮರಣೋತ್ತರ ಆತ್ಮ ಶಾಂತಿಗಾಗಿ ಪ್ರಾರ್ಥನೆಗಳನ್ನು ಸಲ್ಲಿಸಬಹುದು. 
ಕಾರಾಗೃಹಗಳಲ್ಲಿರುವ ಖೈದಿಗಳಿಗೆ ಮಕ್ಕಳಿದ್ದರೆ ಅಧಿಕಾರಗಳು ಅವರಿಗೆ ಧನ 
ಸಹಾಯವನ್ನು ನೀಡಬೇಕು. ಖೈದಿಗಳು ಮಾನಸಿಕವಾಗಿ ಅಸ್ವಸ್ಥರಾದವರಾದರೆ 
ಸಂಕೋಲೆಗಳನ್ನು ಹಾಕಬಾರದು. ಮುದುಕರಾಗಿದ್ದರೆ ಬಿಡುಗಡೆ ಮಾಡಬೇಕು. ಯಾವುದೇ 
ವಿಷಯಗಳಿಗೂ ಆಡಳಿತಾಧಿಕಾರಿಗಳು ಕಾಲಕಾಲಕ್ಕೆ ಸರಿಯಾಗಿ ವರದಿಗಳನ್ನು ತಯಾರಿಸಿ 
ರಾಜನಿಗೆ - ಅದು ರಾತ್ರಿಯಿರಲಿ, ಹಗಲಿರಲಿ - ತಪ್ಪದೆ ಕಳುಹಿಸಿ ಕೊಡಬೇಕು. 

ಈ ಧರ್ಮವನ್ನು ಸಕ್ರಮವಾಗಿ ನಿರ್ವಹಿಸುವ ಸಲುವಾಗಿ ಅಶೋಕನು ಧರ್ಮ 
ಮಹಾಮಾತ್ಮರನ್ನು ನೇಮಿಸಿದ್ದನು. ಬ್ರಾಹ್ಮಣರು, ಬೌದ್ಧರು, ಜೈನರು ಮೊದಲಾಗಿ 
ಎಲ್ಲ ಮತಗಳ ವ್ಯವಹಾರಗಳನ್ನು ಹಸನುಗೊಳಿಸಿ ನೋಡಿಕೊಳ್ಳಲು ಪ್ರತ್ಯೇಕವಾಗಿ 
ಒಬ್ಬೊಬ್ಬ ಮಹಾಮಾತ್ಯನನ್ನು ನೇಮಿಸಿದ್ದನು.” 

ಅಶೋಕನ ರಾಜಕೀಯ ನಿಲುವುಗಳನ್ನು ಇದು ಸ್ಪಷ್ಟಪಡಿಸುತ್ತವೆ. ಇದರ ಜೊತೆ 
ಅವನ ಆಡಳಿತ ಕ್ರಮವೂ ಇಲ್ಲಿ ವ್ಯಕ್ತವಾಗಿದೆ. 

ವಿವರಗಳಿಗೆ ನೋಡಿ: ಡಿ. ಡಿ. ಕೊಸಾಂಬಿ ೨೦೦೩ ಪುರಾಣ ಮತ್ತು ವಾಸ್ಕವ ಪುಟ. ೨೨ 
ಡಿ. ಡಿ. ಕೊಸಾಂಬಿ ೧೯೯೮ ಪ್ರಾಚೀನ ಭಾರತದ ಚರಿತ್ರೆ ಪುಟ. ೧೯೪-೧೯೫ 


Qe ಅಶ್ವಮೇಧ 

“ಅಶ್ವ-ಮೇಧ, ಪ್ರತಿಮಾ: ಸಂಕೇತವು, ನಾಗ ಸಂಪ್ರದಾಯದ ಇನ್ನೂ ಒಂದು 
ವೈಶಿಷ್ಟವನ್ನು ವಿಶದಪಡಿಸುತ್ತದೆ. "ಯಾಯಾ' ಈ ಶಬ್ದ ಸಂಕೇತದಿಂದ ನಿಷ್ಠನ್ನವಾಗಿರುವ 
ಜಾ-ಜಾ (-ರಾ-ರಾಕುದುರೆ), ಮತ್ತು ಜಾಯಿಲ ಇವು ಸಹ ತುಂಬ 
ವೈಶಿಷ್ಟಪೂರ್ಣ ಸಂಕೇತಗಳಾಗಿವೆ. ಜಾಯಿಲ-ಗಮನಿಸುವ ಸ್ವಭಾವವುಳ್ಳುದು ನಾಯಿ, 
ಕುದುರೆ ಎರಡೂ ಸರಿ! ನಾಯಿಯೂ ಸರ್ಪಶಕ್ತಿಯ ಸಂಕೇತವೇ ಆಗಿದೆ. ಇಂಗ್ಲಿಷಿನಲ್ಲಂತೂ 
(Bitch ನೋಡಿ!) ಅಶ್ವ-ವಾಜಿ: “ವಾಜೀ ರಣ”; ನಾಗಶಕ್ತಿಯನ್ನು ಸ್ಥಿರಪಡಿಸಿಕೊಳ್ಳುವುದು. 
ಭೀಮನಿಗೆ ನಾಗಕನ್ನೆಯರಿಂದ ಸಹಸ್ರ ನಾಗಗಳ ಶಕ್ತಿ ದೊರೆತಿತಂತೆ! ಆ ನಾಗ, 
ಆನೆಯಲ್ಲ, ಎಂಬುದನ್ನು ಸಿದ್ದಪಡಿಸುವ ಆವಶ್ಯಕತೆಯುಂಟೇ?” 

“ಹೇ ಅಶ್ವವೆ ನಿನ್ನ ಶರೀರವು ಪತನಶೀಲವಾಗಿದೆ!” (: ಹೇ ಅಶ್ವನ್‌ ತವ ಶರೀರಂ 
ಪತಯಿಷ್ಣುಃ) "ನಿನ್ನ ಶೃಂಗಸ್ಥಾನೀಯ ಕೇಶಗಳು ಮನೋಹರವಾಗಿ ಪುರದಲ್ಲಿ ಸುತ್ತಲೂ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ./೮೦ 


ಅರಣ್ಯದಂತೆ ಸೌಮ್ಯವಾಗಿ ಹರಡಿಕೊಂಡಿವೆ. “ತವ ಶೃಂಗಾಣಿ: ಶೃ೦ಗಸ್ಥಾನೀಯಾಃ 
ಕೇಶಾಃ, ಪುರುತ್ರಾಃ ವಿಶಿಷ್ಠಿತಾ ಅರಣ್ಯೇಷು ಜಾರ್ಭುರಾಣಾ ಚರಂತಿ” ಈ ಬಗೆಯಲ್ಲಿ 
ಸ್ತೋತ್ರ ಮಾಡಿಸಿಕೊಂಡ ಈ ಅಶ್ಚವು ಬಳಿಕ ಯಜ್ಞಪಶುವಾಗಿ ಕತ್ತರಿಸಲ್ಪಟ್ಟು ದೇವರ 
ಬಳಿಗೆ ಹೋಗುತ್ತದೆ! ದೇವಾನ್‌ ಗಮ್ಯಾಃ ಈ “ಅಶ್ಡ': ಯಜ್ಞಪಶು, ಎಂದರೆ ಅಪಾಂ 
ನಪ್ತೃವು; ಗೃತ್ತಮದ ಕವಿಯ ಸ್ತೋತ್ರ ವಿಚಯವಾದ ಆ ಪದಲ್ಲಿ ಜನ್ಮತಾಳಿದ ಅಶ್ವವು 
ಮತ್ತು ದೀರ್ಫ್ಥತಮ ಕವಿಯ ವರ್ಣನಾ ವಿಷಯವಾದ ಸಮುದ್ರಯೋನಿ ಅಶ್ವವು 
ಬೇರೆಯಲ್ಲ. ಓಲ್ಲೆನ್‌ ಬರ್ಗ್‌ ಊಹಿಸಿದಂತೆ ಅಪಾಂನಪ್ತವು ಇದು. Water genie 
ಆಗಿದೆ. ನೀರೊಳಗಿನ ಬೆಂಕ-ವಡವಾನಲ=ಬಾಡಬ-=ನೀರಕುದುರೆ! ಎಶ್ವೋತ್ಪತ್ತಿಗೆ 
ಕಾರಣವಾದ ಶಕ್ತಿ: ಪುರುಷರೂಪ: ಅಶ್ವ: ನಾಗ: ಯಕ್ಷ (ಕರಡು): ಕೇಶಿನ್‌: ಕಪರ್ದಿ: 
ಪುರುಷ ಇತ್ಯಾದಿ ಎಂದು ಶಂಬಾ ಜೋಶಿಯವರು ಹೇಳುತ್ತಾರೆ. 
ಅಶ್ವಮೇಧ ಹೆಸರು ಸೂಚಿಸುವಂತೆ ಅಶ್ವದ ಬಲಿ, ಯಜ್ಞಕ್ಕೆ ನೀಡುವ ಬಲಿಗಳಲ್ಲಿ 
ಕುದುರೆಯೂ ಒಂದು. ರಾಮಾಶ್ಚಮೇಧ ಪಾಂಡವಾಶ್ರಮೇಧವೂ ಪ್ರಸಿದ್ಧ. ಅಶ್ಚಮೇಧದಲ್ಲಿ 
ಕುದುರೆಯ ಹಣೆಪಟ್ಟಿಯಲ್ಲಿ ಸಂದೇಶ ಕಳಿಸಲಾಗುತ್ತದೆ. "ಬಲುಹುಳ್ಳವರು ಕಟ್ಟಿ ಕಾದುವುದು. 
ಕಾದಲು ಅಸಾಧ್ಯವಾದವರು ಶರಣಾಗುವುದು' ಕುದುರೆಯ ಜೈತ್ರಯಾತ್ರೆಯಾದ ಮೇಲೆ 
ಅಶ್ವಮೇಧಯಾಗ ನಡೆಸಲಾಗುತ್ತದೆ. ಇದರಲ್ಲಿ ಅಶ್ವವನ್ನು ಯಜ್ಞಕ್ಕೆ ಬಲಿ ಕೊಡಲಾಗುತ್ತದೆ. 
ಅದರ ವಪೆಯನ್ನು ಕುದುರೆಯ ದೇಹದ ತಿರುಳನ್ನು ಯಾರು ತಿನ್ನಬೇಕು ಎಂಬ 
ಲೆಕ್ಕಾಚಾರವಿದೆ. ಕುದುರೆಯ ಮೆದುಳನ್ನು ರಾಣಿಯರಿಗೆ ನೀಡಲಾಗುತ್ತಿತ್ತು ಎಂದು 
ಪುರಾಣಗಳಲ್ಲಿ ಬರುತ್ತವೆ.” 
ವಿವರಗಳಿಗೆ ನೋಡಿ: ಶಂಬಾ ಜೋಶಿ ೧೯೯೯ ಸಂಪುಟ. ೪ ಪುಟ. ೪೩೫-೪೩೮. 


೧೦೮. ಅಶ್ವಿನಿ ದೇವತೆಗಳು 

“ಇಂದ್ರ, ಅಗ್ನಿ, ಸೋಮ-ಇವರನ್ನು ಬಿಟ್ಟರೆ ಅಶ್ವಿನಿಗಳಷ್ಟು ಪ್ರಾಮುಖ್ಯ ಪಡೆದ 
ಬೇರೆ ದೇವತೆಗಳಿಲ್ಲ. ಐವತ್ತು ಸೂಕ್ತಗಳು ಇವರನ್ನು ಕುರಿತು ಸ್ತೋತ್ರ ಮಾಡುತ್ತವೆ. 
ಇವರು ಯಮಳದೇವತೆಗಳು, ಚಿನ್ನದಂತೆ ಪ್ರಕಾಶಮಾನರು, ರೂಪವ೦ತರು, ಕಮಲಗಳ 
ಹಾರದಿ೦ದ ಅಲಂಕೃತರಾದವರು, ವಿವೇಕಶಾಲಿಗಳು, ಮಹಿಮಾನ್ವಿರು ಮತ್ತು ಸತ್ಯವ೦ತರು. 

ಇವರಿಗೆ ಜೇನುತುಪ್ಪ ಕಂಡರೆ ತುಂಬ ಪ್ರೀತಿ. ಜೇನು ತುಂಬಿದ ನೂರು ಚರ್ಮದ 
ಚೇಲಗಳನ್ನು ಒಂದೇ ಸಲ ಕುಡಿದು ಬರಿದಾಗಿ ಮಾಡುವಷ್ಟು ಇಷ್ಟ ಅವರಿಗೆ ಜೇನುತುಪ್ಪ. 
ಅವರ ರಥ ಜೇನುತುಪ್ಪದ ಬಣ್ಣ ಜೇನು ಹುಳುಗಳಿಗೆ ಜೇನನ್ನು ಕೊಡುವವರು 
ಇವರೇ. ಇವರಿಗೆ ಜೇನುತುಪ್ಪ ತುಂಬ ಇಷ್ಟವಾದರೂ ಇವರು ಸೋಮವನ್ನು ಉಪೇಕ್ಷೆ 
ಮಾಡುವುದಿಲ್ಲ. ಆಕಾಶದಲ್ಲಿ, ಭೂಮಿ ಸಮುದ್ರಗಳ ಮೇಲೆ ಅವರು ಸಂಚರಿಸುತ್ತಾರೆ. 
ಅವರು ಬೆಳಗ್ಗೆ ಸಂಚರಿಸುವ ಕಾಲ ಉಷಃಕಾಲದಿಂದು ಸೂರ್ಯೋದಯದವರೆಗೆ. 
ಅವರನ್ನು ಉಷೆಯರು ಎಬ್ಬಿಸಿದಾಗ ಅವರು ಉಪಷೆಯರೊಡನೆ ಭೂಮಿಗೆ ಇಳಿಯುತ್ತಾರೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೮೧ 


ಬೆಳಗ್ಗೆ ಅಲ್ಲದೆ ಅವರು ಮಧ್ಯಾಹ್ನದಲ್ಲೂ ಸಂಜೆಯ ಸಮಯದಲ್ಲೂ ಭೂಮಿಗೆ 
ಇಳಿದು ಬರುವುದುಂಟು. 

ಅಶ್ವಿನಿಗಳು ಮಾನವರಿಗೆ ಬಹಳ ಉಪಕಾರಿಗಳು. ತಮ್ಮಲ್ಲಿರುವ ಔಷಧಗಳಿಂದ 
ಅವರು ಜನರ ರೋಗರುಜಿನಗಳನ್ನು ನಿವಾರಿಸುತ್ತಾರೆ. ದಾಂಪತ್ಯ ಸುಖಕ್ಕೂ ಅವರೇ 
ಕಾರಣರು. ಮದುವೆಯ ಕಾಲದಲ್ಲಿ ಅವರನ್ನು ತಪ್ಪದೆ ಸ್ತೋತ್ರ ಮಾಡುವ ಸಂಪ್ರದಾಯವಿದೆ. 

ಅಶ್ವಿನಿ ದೇವತೆಗಳು ಆಯುಸ್ಸನ್ನು ವೃದ್ಧಿ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಯೌವ್ವನವನ್ನು 
ನೀಡುತ್ತಾರೆ. ಅಶ್ವಿನಿ ಮತವೆ೦ಬುದು ಆಯುರ್ವೇದದಲ್ಲಿಯೂ ಬರುತ್ತದೆ. ಅಶ್ವಿನಿ 
ದೇವತೆಗಳು ಚ್ಯವನ ಮಹರ್ಷಿಗೆ ಯೌವನ ನೀಡಿರುವ ಕತೆಯು ಸುಪ್ರಸಿದ್ಧವಾಗಿದೆ.” 

ವಿವರಗಳಿಗೆ ನೋಡಿ: ಜಿ. ಹನುಮಂತರಾವ್‌ ೨೦೦೪ ಖಗ್ಬೇದ ಸೂಕ್ತಗಳು ಪುಟ. ೬೯-೭೦. 


೧೦೯. ಅಷ್ಟವಿಧ ಅರ್ಚನೆ 

ಜಲಗಂಧಾಕ್ಷತೆ ಕುಸುಮೋ 

ದ್ವಿಲಸಿತ ಚರು ದೀಪ ಧೂಪ ಫಲನಿವಹಂಗಳ್‌ । 

ಪಲವೆಡೆಯೊಳಮತ್ಯುತ್ತಮ 

ಫಲದಾಯಗಳೆಸೆದುವಷ್ಟವಿಧದರ್ಚನೆಗಳ್‌ ॥ 

(ಅಜಿತ ತೀರ್ಥಕರ ಪುರಾಣ ತಿಲಕಂ. ೪-೪೨) 

ಜಲ, ಗಂಧ, ಅಕ್ಷತೆ; ಹೂ: ಚರು, ದೀಪ; ಧೂಪ, ಫಲ - ಇವೆಂಟನ್ನು 
ಅರ್ಚನೆಗಾಗಿ ಬಳಸಿಕೊಳ್ಳುವುದನ್ನು ಅಷ್ಟವಿಧ ಅರ್ಚನೆಯೆಂದು ಕರೆಯುತ್ತಾರೆ. 
ಸಂಖ್ಯಾಶಾಸ್ತದಲ್ಲಿ ಒಂದು: ಮೂರು. ಐದು: ಏಳು ಬೆಸಸಂಖ್ಯೆಗಳು; ಎರಡು; 
ನಾಲ್ಕು, ಆರು:, ಎಂಟು ಸರಿಸಂಖ್ಯೆಗಳು ಎಂಬುದಿಲ್ಲಿ ಗಮನಾರ್ಹ. 


೧೧೦. ಅಷ್ಟಸಿದ್ಧಿಗಳು 
ಅಣಿಮಾದೃಷ್ಟ ಗುಣಂಗಳಂ ಪಡೆವುದು೦ ಜೈನೋಕ್ಕೆ ವಾರಾಶಿ ವಾಃ 
ಕಣದಿಂದಂ ಪಡೆದಿರ್ದ ಸಿದ್ಧ ಪದಮಂ ಕೆಯ್ದೊಳ್ಳುದರ್ಕಡ್ಡಮೊ 
ಡ್ಡಣಮೊಡ್ಡಿರ್ದಫಘಸೈನ್ಯಮಂ ತುಳಿಯಿಸಲ್‌ ಸರ್ವಾಹ್ಹ ಯಕ್ಷಂ ಸ್ವವಾ 
ರಣಕಾಧೋರಣನಾದನುಂತಪರಣಂಗೇ ಕಾರಣಂ ವಾರಣಂ 
(ಶಾಂತಿಪುರಾಣ೦ ೧-೭) 
ಅಣಿಮಾ, ಮಹಿಮಾ, ಗರಿಮಾ, ಲಫಿಮಾ, ಪ್ರಾಪ್ತಿ, ಪ್ರಕಾಮ್ಯ, ಈಶಿತ್ವ, ವಶಿತ್ವ 
ಎ೦ಬ ಎಂಟು ಸಿದ್ಧಿಗುಣಗಳನ್ನು ಹೊ೦ದುವುದೂ, ಜೈನರ ಮಾತೆಂಬ ಕಡಲಿನ ನೀರ 
ಹನಿಗಳಿಂದ ಹೊಂದಿದ್ದ ಸಿದ್ಧ ಪದವಿಯನ್ನು ಸ್ತೀಕರಿಸುವುದಕ್ಕೆ ಅಡ್ಡಿಯಾಗಿ ಸೈನ್ಯವನ್ನು 
ಒಡ್ಡಿದಂತೆ ಇರುವ ಪಾಪವೆಂಬ ಸೈನ್ಯವನ್ನು ಇಲ್ಲದಂತೆ ಮಾಡಲು ಸರ್ವಾಹ್ನಯಕ್ಷನು 
ಸ್ಟಾವಾರಣಕ್ಕೆ ಮಾವುತನಾದನು. ಹೀಗೆ ಯುದ್ಧವಿಲ್ಲದವನಿಗೆ ಯಾವ ಕಾರಣದಿಂದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೮೨ 


ಆನೆ |ತಾಗಬಲ್ಲಡು? 
ಪ್ರಸಿದ್ಧಿಯೆಂದು ಹೇಳುವ ಕ್ರಮವಿಲ್ಲ. ಅಷ್ಟಸಿದ್ಧಿ: ಅಷಾ ಷ್ಟಾಂಗ: ಮುಂತಾದ ಪದ 
eh ವಿಶಿಷ್ಟತೆಯನ್ನು ಇಲ್ಲಿ ಗಮನಿಸಬಹುದು. 


೧೧೧. ಅಷ್ಟಾ ್ಲಿಂಗಮಹಾನಿಮಿತ್ತ 
“ಸಿ೦ಧುರಾಜ್ಯದಲ್ಲಿ ಪದ್ಧಿನಿಖೇಟವೆಂಬ ಊರುಂಟು. ಅಲ್ಲಿ ಅಷ್ಟಾಂಗ ಮಹಾನಿಮಿತ್ತ 

ಗಳಲ್ಲಿ ನಿಷ್ಠಾತನಾದ ವಿಶಾರದನೆಂಬ ಬ್ರಾಹ್ಮಣೋತ್ತಮನಿರುವನು. ಎಂದು 
ಶಾಂತಿಪುರಾಣದಲ್ಲಿ ಬರುತ್ತದೆ. (ಶಾಂತಿಪುರಾಣ ೬-೨೫ ವ) 

ಅಷ್ಟಾಂಗ ಮಹಾನಿಮಿತ್ರವೆಂದರೆ ಎಂಟು ಅಂಗಗಳಲ್ಲಿ ನಿಷ್ಣಾತನಾದವನು. 
(ಜ್ಯೋತಿಷಿ) ಭೂಮಿ, ಸ್ಪಪ್ಪ ಶರೀರ, ಸ್ಪರ, ಉತ್ಪಾತ, ಆಕಾಶ, ಲಕ್ಷಣ, ವ್ಯ೦ಜನ- 
ಇವುಗಳಿಗೆ ಸಂಬ೦ಧಿಸಿದ ಶಾಸ್ತ್ರಜ್ಞ ಬತ: 

ಒ೦ದು ರೀತಿಯ ಶಕುನಶಾಸ್ತ್ರ ಲಕ್ಷಣ, ಅಂಗ, ಸ್ವರ, ವ್ಯಂಜನ, ಭೌಮ, ಅಂತರಿಕ್ಷ, 
ಸ್ವಪ್ನ, ಚಿಹ್ನೆ ಎಂಟು ರೀತಿಯ ಶೆಕುನಶಾಸ್ತ್ರಗಳು 

ವರಗೆ ನೋಡಿ: ಟೆ. ಕೇಶವಭಟ್ಟ ೨೦೧೦ ನಧನ ಗದ್ಯಾನುವಾದ ಪುಟ. ೧೩೮. 


೧೧೨. ಅಷಾ ಷ್ಟಾಂಗ ಸಮಾಧಿ 
ಇದರ ಅಂಗಗಳು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, 
ಧಾರಣಾ. ಧ್ಯಾನ, ಸಮಾಧಿಗಳು. 

“ಅಹಿಂಸಾಸತ್ಯಾಸ್ತೇಯಬಹಚರ್ಯಾಪರಿಗಹಾಃ ಯಮಾ । ಅವುಗಳಲ್ಲಿ “ಅಹಿಂಸೆ, 
ಸತ್ಯ, ಕದಿಯದಿರುವುದು, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಯಮಗಳು.” (ವೇದಾ೦ತಸಾರ 
೧೯೯೭ ಪುಟ. ೧೨೦) 

ಅಹಿಂಸೆ ಎಂದರೆ ಮಾತು, ಮನಸ್ಸು, ಕಾಯ ಯಾವುದರಿಂದಲೂ ಇತರರಿಗೆ 
ತೊಂದರೆ ಮಾಡದಿರುವುದು. ಸತ್ಯವೆಂದರೆ ನಡೆ, ನುಡಿ, ಮನಸ್ಸು ಮೂರೂ ಒಂದೇ 
ಬಗೆಯಾಗಿರುವುದು. ಬ್ರಹ್ಮಚರ್ಯ ಎಂದರೆ ಸ್ತ್ರೀಯರ ವಿಷಯದಲ್ಲಿ ಸ್ಮರಣ, ಕೀರ್ತನ, 
ಕೇಲಿ, ಪ್ರೇಕ್ಷಣ, ಗುಹ್ಯ ಭಾಷಣ, ಸಂಕಲ್ಪ, ಅಧ್ಯವಸಾಯ, ಕ್ರಿಯಾನಿರ್ವೃತಿ ಎಂಬ 
ಎಂಟು ಬಗೆಯ ಮೈಥುನಗಳ ವರ್ಜನೆ. ಅಪರಿಗ್ರಹವೆ೦ದರೆ ಸಮಾಧ್ಯನುಷ್ಠಾನಕ್ಕೆ 
ಬೇಕಾದ ವಸ್ತುಗಳನ್ನು ಸ್ವೀಕರಿಸದೆ ಇರುವುದು. ಯಮಗಳು ಎಂದರೆ ಯೋಗಸೂತ್ರ. 
ಜೈನ ಕಾವ್ಯಗಳಲ್ಲಿ ಬರುತ್ತದೆ. 
೧೧೩. ಅಷ್ಟಾದಶ ವರ್ಣನೆಗಳು 

ಮಹಾಕಾವ್ಯ ಶರೀರವನ್ನು ಕುರಿತು ಚರ್ಚೆಯಲ್ಲಿ ಭಾರತೀಯ ಆಲಂಕಾರಿಕರು 


ಮೇಲಿಂದ ಮೇಲೆ ಮಹಾಕಾವ್ಯದಲ್ಲಿ ಹದಿನೆಂಟು ವರ್ಣನೆಗಳಿರಬೇಕೆಂದು ಹೇಳಿದ್ದಾರೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೮೩. 


"ಮಹಾಕಾವ್ಯ ಲಕ್ಷಣವನ್ನು, ಮೊದಲು ಹೇಳಿದ ಭಾಮಹನಲ್ಲಾಗಲಿ, ಎಷ್ಟುಧರ್ಮೊೋತ್ತರ 
ಪುರಾಣದಲ್ಲಿಯಾಗಲಿ, ಅಷ್ಟಾದಶ ವರ್ಣನೆಗಳ ಪ್ರಸ್ತಾಪವಿಲ್ಲ. ಆದರೆ ಭಾಮಹನ 
ನಂತರ ಅವನಿಗೆ ಸಮೀಪಕಾಲೀನನಾದ ದ೦ಡಿಯಲ್ಲಿ ಮೊಟ್ಟಮೊದಲಿಗೆ ಅಷ್ಟಾದಶ 
ವರ್ಣನೆಯ ಪಸ್ತಾಪವಿದೆ.' 

ಈ ಹದಿನೆಂಟು ವರ್ಣನೆಗಳು ಹೀಗಿವೆ "ನಗರ, ಅರ್ಣವ, ಶೈಲ, ಖತು, 
ಚಂದ್ರೋದಯ, ಸೂರ್ಯೋದಯ, ವನವಿಹಾರ, ಜಲಕ್ರೀಡೆ, ಮಧುಪಾನ ವಿನೋದ, 
ಸುರತೋತ್ಸವ, ವಿಯೋಗ, ವಿವಾಹ, ಕುಮಾರಜನನ, ಮಂತ್ರಾಲೋಚನೆ, ದೂತಕಾರ್ಯ 
ವಿಜಯಯಾತ್ರೆ, ಯುದ್ಧ ಮತ್ತು ನಾಯಕನ ವಿಜಯ'. ಇವುಗಳಲ್ಲಿ "ಮಂತ್ರ 
ಪಂಚಕ'ಗಳೆನ್ನಬಹುದಾದ ಮಂತ್ರಾಲೋಚನೆ, ದೂತಕಾರ್ಯ, ಯುದ್ಧ ಪ್ರಯಾಣ ಮತ್ತು 
ನಾಯಕಾಭ್ಯುದಯ ಇವುಗಳು ಭಾಮಹನಲ್ಲಿ ಮತ್ತು ವಿಷ್ಣುಧರ್ಮೋತ್ತರ ಪುರಾಣಗಳಲ್ಲೂ 
ಉಲ್ಲೇಖಿತವಾಗಿವೆ. ವಿದ್ವಾಂಸರ ಪ್ರಕಾರ ಭಾಮಹನು ಹೇಳುವ “ಮಂತ್ರಪ೦ಚಕ'ಗಳು 
ರಾಮಾಯಾಣ ಮಹಾಭಾರತಗಳನ್ನು ಗಮನಿಸುತ್ತವೆ. ಹಾಗು ದಂಡಿಯ ಹೇಳುವ 
ಅಷ್ಟಾದಶರ್ಣನೆಗಳು ಭಾರವಿ, ಮಾಘ ಇಂತಹ ಕವಿಗಳ ಕಾವ್ಯವನ್ನು ಗಮನಿಸುತ್ತವೆ. 
ದಂಡಿಯು ದಾಕ್ಷಿಣಾತ್ಕನಾದುದರಿ೦ದ "ಅಷ್ಟಾದಶ ವರ್ಣನೆ” ಎನ್ನುವುದು ಭಾರತೀಯ 
ಮಹಾಕಾವ್ಯಲಕ್ಷಣಕ್ಕೆ ದಾಕ್ಷಿಣಾತ್ಕರ ಕೊಡುಗೆ ಎನ್ನಬಹುದು. ಕನ್ನಡದಲ್ಲೂ ಮೊದಲು 
ಉದಯಾದಿತ್ಕಾಲಂಕಾರದಲ್ಲಿ ದಂಡಿಯನ್ನು ಅನುಸರಿಸಿ ಅಷ್ಟಾದಶ ವರ್ಣನೆಗಳ 
ಉಲ್ಲೇಖವಾಗಿದೆ. ಒಂದು ವಿಶೇಷವೆಂದರೆ "ಕೃತಿಗೆ ಪದಿನೆಂಟಂಗಂ' ಎಂದು ಹೇಳಿದ 
ಮಲ್ಲಿಕಾರ್ಜುನನು ತನ್ನ "ಸೂಕ್ತಿ ಸುಧಾರ್ಣವ'ದಲ್ಲಿ ಈ ಹದಿನೆಂಟು” ವರ್ಣನೆಗಳಲ್ಲಿ 
ಮೊದಲನೆಯದು "ನಗರ'ವಾಗಿರಬೇಕೆಂಬ ಸಾಂಪ್ರದಾಯಿಕ ನಿಲುವಿಗೆ ವಿರುದ್ಧವಾಗಿ 
"ಸಮುದ್ರ' ವರ್ಣನೆಯನ್ನು ಮೊದಲು ಸೂಚಿಸಿದ್ದಾನೆ. ಇದು ಕನ್ನಡ ಕಾವ್ಯಗಳ 
ಅಭ್ಯಾಸದಿಂದ ಆದ ಬದಲಾವಣೆಯಿರಬಹುದು. 

ಮಹಾಕಾವ್ಯದಲ್ಲಿ ಬರಬೇಕಾದ ವರ್ಣನೆಗಳು ಇಂತಿಂಥವೆಂದು ಪಟ್ಟಹಾಕಿದ್ದು; 
ಕಡ್ಡಾಯವೆಂಬ ರೂಪವನ್ನು ತಾಳಿ, ಇಂಥ ವರ್ಣನೆಗಳಿದ್ದರೇನೇ ಮಹಾಕಾವ್ಯ ಎಂಬ 
ತಪ್ಪು ತಿಳುವಳಿಕೆಗೆ ಅವಕಾಶವಾಗಿದೆ. ಈ ಅಷ್ಟಾದಶ ವರ್ಣನೆಗಳ ಪರಿಕಲ್ಪನೆಯನ್ನು 
ಸೂಚನೆಯೆಂದು ಸ್ವೀಕರಿಸದೆ ನಿಯಮವೆಂದು ಕಂಡದ್ದು ಅಪಾಯಕಾರಿಯಾಯಿತು. 
ರುದ್ರಟನು ಮಹಾಕಾವ್ಯದ ವಸ್ತು "ಉತ್ಪಾದ್ಯ'ವೂ ಆಗಿರಬಹುದೆಂದು ಒಪ್ಪುತ್ತಾ ಈ 
ಉತ್ಪಾದ್ಯ ವಸ್ತು ಕೂಡ ಬೆಳವಣಿಗೆಯಾಗಬೇಕಾದ ವಿಧಾನ ಅಷ್ಟಾದಶ ವರ್ಣನೆಗಳ 
ಚೌಕಟ್ಟಿನಲ್ಲೇ ಇರಬೇಕೆನ್ನುತ್ತಾನೆ. 

ಅಷ್ಟಾದಶ ವರ್ಣನೆಯ ಕಟ್ಟುಪಾಡಿಗೆ ಬಿದ್ದು ಅನೇಕ ಕವಿಗಳು ಅನೌಚಿತ್ಯಗಳಿಗೆ 
ಅವಕಾಶ ನೀಡಿದ್ದಾರೆ. ಹರಿಹರನ ಗಿರಿಜಾಕಲ್ಯಾಣದಲ್ಲಿ ಬರುವ ನಾರದರ "ಸೂಳಿಗೇರಿಯ 
ಅಲೆದಾಟ" ಇದಕ್ಕೊಂದು ನಿದರ್ಶನ. ಹಾಗೆ ನೋಡಿದರೆ ಈ ಕಟ್ಟುಪಾಡಿಗೆ ಕೇವಲ 
ಆಲಂಕಾರಿಕರ ನಿರೂಪಣೆಯೇ ಕಾರಣವಲ್ಲ. ಏಕೆಂದರೆ ಅಷ್ಟಾದಶವರ್ಣನೆಯ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೮೪ 


'ಅಂಗಗಳಲ್ಲಿ ಕೆಲವು ಕಡಿಮೆಯಾಗಿದ್ದರೂ ಕಾವ್ಯಕ್ಕೆ ದೋಷವಿಲ್ಲ' ಎಂದು ದಂಡಿಯೂ 
ಭೋಜನೂ ಹೇಳಿದ್ದಾರೆ. 
ಲೋಕಾಖ್ಯಾನ, ದೇಶಾಖ್ಯಾನ, ನಗರಾಖ್ಯಾನ, ರಾಜಾಖ್ಯಾನ, ತೀರ್ಥಾಖ್ಯಾನ, 
ತಪೋಧನಾಖ್ಯಾನ, ಗತಾಖ್ಯಾನ, ಫಲಾಖ್ಯಾನಮೆಂದಷ್ಟವಿಧ ವರ್ಣನಮಕ್ಕುಂ ಎಂದು 
ಚಾವುಂಡರಾಯ ಪುರಾಣದಲ್ಲಿ ಬರುತ್ತದೆ. (ಚಾವುಂಡರಾಯ ಪುರಾಣ - ಆದಿಪುರಾಣ 
೨೭ ವ). ಇದರಲ್ಲಿ ಲೋಕಾಖ್ಯಾನವು ಲೋಕಸಂಬಂಧಿತ, ದೇಶಾಖ್ಯಾನ ದೇಶ 
ಸಂಬಂಧಿತ. ನಗರಖ್ಯಾನ-ನಗರವರ್ಣನೆಯನ್ನು, ರಾಜಾಖ್ಯಾನ ಅರಸನ ಕುರಿತು, 
ತೀರ್ಥಾಖ್ಯಾನವು ದುರಿತ ವಿನಾಶಕಾಂಕ್ಷಿ; ತಪೋಧನಾಖ್ಯಾನ ಸದ್ಧರ್ಮ ಕಥನ, 
ಗತಾಖ್ಯಾನವು ತ್ರಿಷಷ್ಟಿ ಶಲಾಕಾ ಪುರುಷ ಗತಿಗಳನ್ನು, ಫಲಾಖ್ಯಾನವು ಪುಣ್ಯ ಕರ್ಮ 
ಎವರವನ್ನು ಸೂಚಿಸುತ್ತದೆ. 
ವಿವರಗಳಿಗೆ ನೋಡಿ: ಡಾ. ಜಿ. ಎಸ್‌. ಶಿವರುದ್ರಪ್ಪ ಕೆ.ವಿ. ನಾರಾಯಣ ೧೯೯೯ 
ಕಾವ್ಯಾರ್ಥ ಪದಕೋಶ ಪುಟ. ೩೬-೩೭. 


೧೧೪. ಅಷ್ಟಾಹ್ನಿಕ ಮಹಾಪೂಜೆ 

"ಅಷ್ಟಾಹ್ಗಿಕ ಜಿನ ಪೂಜಾ ಪುರಸ್ಫರಂ' ಎಂದು ಚಾವುಂಡರಾಯ ಪುರಾಣದಲ್ಲಿ 
ಬರುತ್ತದೆ. (ಚಾವುಂಡರಾಯ. ಪುರಾಣ - ಆದಿಪುರಾಣ ೫೧ ವ) 

ನಂದೀಶ್ವರ ದ್ವೀಪದಲ್ಲಿರುವ ಅಕೃತಿಯ ಚೈತ್ಕಾಲಯಗಳಲ್ಲಿ ಜಿನಬಿಂಬಕ್ಕೆ ವರ್ಷಕ್ಕೆ 
ಮೂರು ಬಾರಿ ಎಂಟು ದಿನಗಳ ಪರ್ಯಂತ ಚತುರ್ನಿಕಾಯಾಮರರು ನಡೆಸುವ 
ಜಿನಪೂಜೆಯನ್ನು ಅಷ್ಟಾಹ್ನಿಕ ಮಹಾಪೂಜೆ ಎಂದು ಕರೆಯುತ್ತಾರೆ. ಈ ಎಂಟು 
ದಿನಗಳೆಂದರೆ ಆಷಾಢ. ಕಾರ್ತಿಕ ಮತ್ತು ಫಾಲ್ಗುಣ ಮಾಸಗಳ ಶುಕ್ಷ ಅಷ್ಟಮಿಯಿಂದ 
ಹುಣ್ಣಿಮೆಯವರೆಗಿನ ದಿನಗಳು. ಈ ಪರ್ವದಿನಗಳಲ್ಲಿ ಮಾಡುವ ಮಹಾಪೂಜೆಯೇ 
ಅಷ್ಟಾಹ್ನಿಕ ಮಹಾಪೂಜೆ. 


೧೧೫. ಅಸಿಖೇಟ 

ಹಸ್ತೆ(ನಾ) ಅಸಿಖೇಟಹಸ್ವೆ ತೊಳ್ಬಿವಳ್‌ (ಶಾಂತಿಪುರಾಣ 6-೬) 

ಆಕೆಂಯಮುಮಸಿಖೇಟಕಹಸ್ತಂಯಾಗಿ ವಿಭೀಷಣಮಪ್ಪ ಕತ್ತಿ, ಗುರಾಣಿ 
ರೂಪಮಂವಿಗುರ್ವಿಸಿ (ವಡ್ಡಾರಾಧನೆ ೬೦-೬೧) 

ವಡ್ಡಾರಾಧನೆಯಲ್ಲಿ ಈ ಪದವು ಬರುತ್ತದೆ. ಯುದ್ದದ ಆಯುಧಗಳಲ್ಲಿ ಒಂದು. 
ಕತ್ರಿ, ಗುರಾಣಿಯನ್ನು ಅಸಿಖೇಟಕವೆಂದು ಕರೆಯುತಾರೆ. 


೧೧೬. ಅಸಿಧಾರಾ ವ್ರತ 
ಪತಿವಿಗಮದೊಳಸಿಧಾರಾ 
ವ್ರತಂಗಳಂ ತಾಳಿ ಧರ್ಮಮಂ ಮಾಡುವ ಸಂ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೮೫ 


ತತಿಯಂ ಕಾಯುತೆ ಕಾಯ 
(ಅಜಿತತೀರ್ಥಂಕರ ಪುರಾಣ ತಿಲಕ ೧, ೫೦-೫೩) 

ರನ್ನನ "ಅಜಿತ ತೀರ್ಥಂಕರ ಪುರಾಣ ತಿಲಕಂ' ಕೃತಿಯಲ್ಲಿ ಅತ್ತಿಮಬ್ಲೆಯು 
ಅಸಿಧಾರಾವ್ರತಗಳನ್ನು ಆಚರಿಸಿ, ಉಪವಾಸದಿಂದ ಇದ್ದಳ೦ಂದೂ ಶ್ರಾವಕ ಧರ್ಮವನ್ನು 
ಅನುಸರಿಸುತ್ತಿದ್ದಳೆಂದೂ ಬರುತ್ತದೆ. (೧-೫೦, ೫೧) 

ಅಸಿ-ಖಡ್ಗ (ಸಂ) ಇದಕ್ಕೆ ಖಡ್ಗಧಾರಾವ್ರತವೆಂದೂ ಕರೆಯುತ್ತಾರೆ. ಇದು ಬಹಳ 
ಕಠಿಣವಾದ ವತ. (ಹೇಗೆಂದರೆ ಕತ್ತಿಯ ಅಲಗಿನ ಮೇಲೆ ಹೆಜ್ಜೆಯಿಟ್ಟು ನಡೆಯುವಂತೆ). 

ಆಚರಿಸಲು ಕಷವಾದದ್ದು ಎಂಬ ಅರ್ಥದಲ್ಲಿ. ಆದರೆ ಜೈನ ಧರ್ಮದಲ್ಲಿ ಇದರರ್ಥ 
ಹೇಗೋ ತಿಳಿಯದು. ಜೈನಧರ್ಮದಲ್ಲಿ ಕಠೋರವಾದ ವ್ರತಗಳಿವೆ. ಈ ಅರ್ಥದಲ್ಲಿಯೇ 
ಬಳಕೆಗೆ ಬಂದಿರಬಹುದೋ! ಅಥವಾ ಅಂತಹ ವ್ರತವೊಂದಿದೆಯೇ? 

ಗಂಡನೆ ಸತ್ತು ತಂಗಿಗು೦ಂಡಮಬ್ಬೆಯು ಸಹಗಮನ ಆಚರಿಸಿದ ಮೇಲೆ ಅತ್ತಿಮಬ್ಬಯ 
ಜೀವನ ಕ್ರಮವು ಹೇಗಿತ್ತು ಎಂದು ರನ್ನನು ವಿವರಿಸುತ್ತಾನೆ: ೧.ಅವಳು ಅಸಿಧಾರಾ 
ವ್ರತ ಕೈಗೊಂಡಳು, ೨.ಉಪವಾಸವು್ರತಕ್ಕೆ ಮಾಡಿದಳು, ೩.ಜಿನಧರ್ಮ ಪಾಲಿಸಿದಳು, 
೪.ದಾನಗಳನ್ನು ನೀಡಿದಳು, ೫.ಜನಬಿಂಬಕ್ಕೆ ಪೂಜೆಪಾಡಿದಳು, ೬. ಶ್ರಾವಕಧರ್ಮ 
ವಾಚರಿಸಿದಳು. 


೧೧೭. ಅಹಂ 

ಅಹಂಪ್ರಜ್ಞೆಯ ಕುರಿತು ಕಾವ್ಯ ಮೀಮಾಂಸೆ ಮತ್ತು ವೇದಾಂತ ಎರಡರಲ್ಲೂ 
ಚರ್ಚೆ ಬರುತ್ತದೆ. 

ಅಹಂಕಾರವು ಬುದ್ಧಿಯ ಪರಿಣಾಮ. ಅದು ಬುದ್ಧಿಯೊಡನೆ ಜೀವಾತ್ಮನ ತಾದಾತ್ಮಕ್ಕೆ 
ಕಾರಣವಾಗಿದೆ. ಜೀವಾತ್ಮನಿಗೆ ಬುದ್ಧಿಯ ಕಾರ್ಯಗಳು ಆರೋಪಿತವಾಗುವುದು ಈ 
ತಾದಾತ್ಯದ ದೆಸೆಯಿಂದಲೇ. ದೇಹದಲ್ಲಿ ಪಂಚಪ್ರಾಣಗಳನ್ನು ಮತ್ತು ಅದೇ ರೀತಿಯಲ್ಲಿ 
ಇಡೀ ಬದುಕನ್ನು ನಿಯಂತ್ರಿಸುವುದು ಅಹಂಕಾರದ ಮುಖ್ಯ ಕಾರ್ಯ. ಅಹಂಕಾರವು 
ಅಹಂಭಾವ (ಅಹಂಪುಜ್ಞೆ) ಅಲ್ಲ. ಏಕೆಂದರೆ ಅಹಂಪ್ರಜ್ಞೆಯ ಕೇವಲ ಆತ್ಮ ಮಾತ್ರ 
ನಿಷ್ಠ(ಸ್ಥಾತ ಮಾತ್ರ ವಶ್ರಾಂತಿಸತತ್ವಃ). ಆದ್ದರಿಂದ ಅದಕ್ಕೆ ಯಾವುದೇ ಬಾಹ್ಯ ಗ್ರಾಹ್ಯವಸ್ತು 
ಎರುವುದಿಲ್ಲ. ಅಹಂಕಾರವು ಆತ್ಮದ ಮೇಲೆ ಬುದ್ಧಿಯ ಆರೋಪದ ಪರಿಣಾಮ(ಕೃತ್ತಿಮಃ 
ಅಹಂ ಅಹಂಕಾರಃ ತಂತ್ರಸಾರ) 

ಅಹಂಕಾರತತ್ವದ ಕುರಿತಂತೆ ಅಭಿನವಗುಪ್ತನ ನಿಲುವು ಈ ಮೇಲಿನಂತಿದೆ. 

“ಸಿದ್ದ ಜೀವರಲ್ಲದವರ ಬದುಕು ನಿಂತಿರುವುದು ಅಹಂಕಾರದ ಮೇಲೆ. 
ಅಹಂಕಾರವೇ ಆ ಜೀವದ ಲಕ್ಷಣ. ಅಹಂಕಾರವೆಂಬುದೊಂದು ಪ್ರಕೃತಿ ತಂತ್ರ. ಈ 
ಸ್ಥಿತಿಯಲ್ಲಿ ಜೀವಕ್ಕೆ ಜಗತ್ತು ನೂರಾರು, ಅಹ೦ಕಾರಪೋಷಕವಾದ ಪ್ರಲೋಭನಗಳನ್ನು 
ಒದಗಿಸುತ್ತದೆ. ಕೀರ್ತಿ ಲೋಭ, ಧನಲೋಭ, ರಾಜ್ಯಲೋಭ ಮುಂತಾದ ನೂರಾರು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೮೬ 


ಸೂತ್ರಗಳ ನೇಯ್ದ ಮೋಹದ ಬಲೆಯಲ್ಲಿ ಜೀವ ಬೀಳುತ್ತದೆ. ಆಗ ಜೀವ ತಾನು 
ಏನನ್ನಾದರೂ ಸಾಧಿಸಬಲ್ಲೆನೆಂದು, ತನ್ನತನವನ್ನು ಸ್ಥಾಪಿಸುವೆನೆಂದು ಹೊರಡುತ್ತದೆ; 
ಮಹತ್ವಾಕಾಂಕ್ಷಿಯಾಗುತ್ತದೆ. ಹೀಗೆ ಮಹಾತ್ವಾಕಾಂಕ್ಷಿಯಾಗಿ ಜಗತ್ತಿನ ಮೇಲೆ ತನ್ನ 
ಅಧಿಕಾರವನ್ನು ಸ್ಥಾಪಿಸಲು ಹೊರಟ ಜೀವದ ಅಹಂಕಾರಕ್ಕೆ ಪ್ರಕೃತಿಯಿಂದ ಆಘಾತ 
ವಾಗುವುದೂ ಉಂಟು. ಪ್ರಕೃತಿ ಅಹಂಕಾರ ಪೋಷಕನೂ ಹೌದು. ಲೌಕಿಕ ಮಾರ್ಗಾನು 
ವರ್ತಿಯಾದ ಜೀವಕ್ಕೆ ಎಲ್ಲೆಲ್ಲಿಯೂ ಅತೃಪ್ತಿಯೇ, ಅಸುಖವೇ ತಲೆ ದೋರುತ್ತದೆ. 
ಪರಮ ತೃಪ್ತಿಯೊ೦ಂದರ ಅನ್ವೇಷಣೆಯೊಂದಿಗೆ ಈ ತೃಪ್ತಿಯೇ ಕಾರಣವಾಗುತ್ತದೆ. 
ಏಕೆಂದರೆ "ಕೇವಲ ಸುಖ'ವೊಂದನ್ನುಳಿದು ಉಳಿದೆಲ್ಲ ಸುಖಗಳೂ ಅತೃಪ್ತಿಯ ನೆಲೆ. 
ಇದನ್ನು ಜೀವ ಬಾಳಿನಿಂದಲೇ ತಿಳಿಯಬೇಕು. ಈ ಲೌಕಿಕ ಪ್ರಯೋಜನಗಳು "ಅಲ'ವೆಂದು 
ನಿಸ್ಸಾರವೆ೦ಂದು ಮನಗಾಣುವವರೆಗೂ ಅದರ ಅಂಡಲೆತ ತಪ್ಪುವುದಿಲ್ಲ. ಹಾಗೆ 
ಮನಗಾಣಲು "ಕಾಲ ಲಬ್ಬಿ' ದೊರೆಕೊಳ್ಳಬೇಕು.” 

ಅಹಂಕಾರ ಸಾಮಾನ್ಯ ಜನರದ್ದು. ಆದರೆ ಅಹಂಕಾರವು ಜೀವದ ಪ್ರಲೋಭನೆಯು 
ಹೌದು. ಅಹಂಕಾರವು ಲೌಕಿಕದ ತೃಪ್ತಿಗಾಗಿ ಮಾತ್ರ ಮೀಸಲಿಟ್ಟರೆ ಯಾವ ಉಪಯೋಗವೂ 
ಇಲ್ಲ. ಅದರಲ್ಲಿ ದೊರೆಯುವುದು ಕೇವಲ ಸುಖ ಮಾತ್ರ. ಲೌಕಿಕದ ಸುಖವನ್ನು 
ಕೊನೆಗಾಣಿಸಿದಾಗ ದೊರೆಯುವುದು ಕಾಲಲಬ್ಬಿ. ಅದನ್ನು ಪಡೆಯಬೇಕೆಂದು ಜೈನ 
ಮತಾವಲಂಬಿ ಕಾವ್ಯಗಳು ಶ್ರುತಪಡಿಸುತ್ತವೆ. ಎಲ್ಲಿ ಕಾಲಲಬ್ಬಿ ನಮಗೆ ದೊರೆಯುವು 
ದಿಲ್ಲವೋ ಅಹಂಕಾರವು ಅಲ್ಲಿ ವಿಜೃಂಭಿಸುತ್ತವೆ. ಅಹಂಕಾರವೇ ಪ್ರಕೃತಿ ತಂತ್ರವಾಗುತ್ತವೆ. 

ವೇದಾಂತದಲ್ಲಿ ಬರುವ “ಅಹ೦' ಈ ಕೆಳಗಿನಂತಿದೆ: 

"ಅಹಂ ಎಂದರೆ ನಾನು ಎಂದರ್ಥ. "ನಾನು' ಎನ್ನುವ ಭಾವನೆಯು ಯಾರಲ್ಲಿ 
ಹೆಚ್ಚು ಕಾಣಿಸಿಕೊಳ್ಳುತ್ತದೆಯೋ ಅವರನ್ನು ಅಹಂಕಾರಿಗಳೆಂದು ಕರೆಯುತ್ತೇವೆ. 

ಯಾವ ಇವನು ಜಾಗ್ರತ್‌ ಸ್ವಪ್ನ ಸುಷುಪ್ತಿಗಳಲ್ಲಿ ಸ್ಫುಟವಾಗಿ ವ್ಯಕ್ರವಾಗುತ್ತಾನೆಯೋ, 
ಯಾವಾಗಲೂ ನಾನು, ನಾನು ಎ೦ದು ಒಂದೇ ವಿಧವಾಗಿ ಪ್ರತ್ಯಗಾತ್ಮ ಸ್ವರೂಪದಿಂದ 
ಒಳಗೆ ಪ್ರಕಾಶಿಸುತ್ತ ನಾನಾ ವಿಧವಾದ ಆಕಾರಗಳನ್ನೂ ವಿಕಾರಗಳನ್ನೂ ಹೊಂದುತ್ತಿರುವ 
ಅಹಂಕಾರ ಬುದ್ಧಿ ಮೊದಲಾದವುಗಳನ್ನು ನೋಡುತ್ತ, ನಿತ್ಯಾನಂದ ಜ್ಞಾನರೂಪದಿಂದ 
ಪ್ರಕಾಶಿಸುತ್ತಿರುವನೊ ಅಂಥ ಇವನನ್ನೇ ಹೃದಯದಲ್ಲಿರುವ ನಿನ್ನ ಆತ್ಮನೆಂದು ತಿಳಿದುಕೋ 
(ವಿವೇಕ ಚೂಡಾಮಣಿ ಶ್ಲೋಕ ೨೧೭). 

ಅಹಂಕಾರವು ಜ್ಞಾನವಾದಾಗ ಅದರ ಸ್ವರೂಪವೇ ಬೇರೆ. ಮೂಡನಿಗೆ ಆತ್ಮಜ್ಞಾನವು 
ದೊರೆಯುವುದಿಲ್ಲ. ಮೂಢನು ಗಡಿಗೆಯ ನೀರಿನಲ್ಲಿ ಪ್ರತಿಬಿ೦ಬಿಸಿರುವ ಸೂರ್ಯಬಿಂಬ 
ವನ್ನು ನೋಡಿ ಅದನ್ನು ಸೂರ್ಯನೆಂದೇ ಭಾವಿಸುತ್ತಾನೆ. ಹಾಗೆಯೇ ಅಜ್ಞಾನಿಯು 
(ಬುದ್ಧಿಯೇ ಮೊದಲಾದ) ಉಪಾಧಿಯಲ್ಲಿ ಪ್ರತಿಬಿಂಬಿಸಿರುವ ಚಿತ್‌-ಪ್ರತಿಬಿಂಬವನ್ನು 
ನಾನು ಎಂದೇ ತಿಳಿಯುತ್ತಾನೆ. 


ಅಹಂಕಾರಿ ಚಿತ್ತ ಭ್ರಾಂತಿಯಿಂದ ನಾನು ಎಂಬುದನ್ನು ಪ್ರತ್ಯೇಕವೆಂದು ತಿಳಿಯುತ್ತಾನೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೮೭ 


ಅದು ಅವನ ದೋಷ. ಯಾರು ನಿಜವಾಗಿ ಆತ್ಮಜ್ಞಾನವನ್ನು ಸರಿಯಾಗಿ ಹೊಂದಿರುವರೊ 

ಅವರಿಗೆ ಅಹಂಭಾಂತಿ ಇರುವುದಿಲ್ಲ. "ಅಹಂ' ಅನ್ನುವ್ಯದು ಸ್ವಂತವನ್ನು ಕುರಿತು 
ಹೇಳುತ್ತದೆ. ಅಹಂಕಾರಕ್ಕೆ ಸಾಮಾಜಿಕ ಮಾನ್ಯತೆಯಿಲ್ಲವೆಂಬುದು ಗಮನಾರ್ಹ. 

ವಿವರಗಳಿಗೆ ನೋಡಿ: ಜಿ.ಟಿ. ದೇಶಪಾಂಡೆ ೨೦೦೦ ಅಭಿನವಗುಪ್ಪ ಪುಟ. ೬೧ 

ತೆಕ್ಕುಂಜ ಗೋಪಾಲಕೃಷ್ಣ ೧೯೫೬ ಶ್ರದ್ಧಾಂಜಲಿ ಪುಟ. ೧೦೫ 


೧೧೮. ಅಹಿಂಸೆ 

ವೈದಿಕಸಾಹಿತ್ಯ ಬೆಳೆದುಬಂದಿರುವ ಹಲವು ಹಂತಗಳನ್ನು ನಿಷಕ್ಷಪಾತತೆಯಿಂದ 
ಅಭ್ಯಸಿಸಿದಾಗ ಸಮಾನಾಂತರದ ಎರಡು ಆಲೋಚನೆಗಳ ಬೆಳವಣಿಗೆಯಿದೆಯೆಂದು 
ಎಷಾದವಾಗುತ್ತದೆ: ಅವುಗಳಲ್ಲಿ ಒಂದು ಇನ್ನೊಂದಕ್ಕೆ ವಿರುದ್ಧವಾಗಿದೆ. ಒಂದು ಆಲೋಚನಾ 
ಪಂಥ ಅಹಿಂಸೆಯ ತತ್ವಗಳನ್ನು ಒತ್ತಿ ಹೇಳುತ್ತದೆ: ಇನ್ನೊಂದು ಯಜ್ಞಯಾಗಾದಿ 
ಕರ್ಮಗಳನ್ನು ನಿಷ್ಣುರತೆಯಿಂದ ವಿಧಿಸುತ್ತದೆ. ಕ್ಷತ್ರಿಯ ರಾಜರು ಅಹಿಂಸಾತತ್ವಕ್ಕೆ ಬೆಂಬಲ 
ನೀಡುತ್ತಿದ್ದುದನ್ನೂ, ಪ್ರಾಣಿಬಲಿಯನ್ನು ಒಳಗೊಂಡ ವೈದಿಕ ಕರ್ಮಗಳನ್ನು ಬ್ರಾಹ್ಮಣ 
ಪುರೋಹಿತರು ಪ್ರೋತ್ಸಾಹಿಸುತ್ತಿದ್ದುದನ್ನೂ ನೋಡಿದರೆ ಆಶ್ಚರ್ಯವಾಗುತ್ತದೆ. ಕ್ಷತ್ರಿಯರ 
ಮತ್ತು ಪುರೋಹಿತರ ನಡುವೆ ಇದ್ದ ಈ ಹೋರಾಟದ ಸೂಚನೆ ಪುರಾಣಗಳಲ್ಲಿ, 

ವಶಿಷ್ಠ ವಿಶ್ವಾಮಿತ್ರ ಕಲಹ ಕಥೆಗಳಲ್ಲಿ ದೊರೆಯುತ್ತದೆ. 
ಏವರಗಳಿಗೆ ನೋಡಿ: ದರ್ಶನ; ಹಿಂಸೆ 
ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ ತತ್ವಶಾಸ್ತ್ರ: ಪ್ರಾಚ್ಛ ಮತ್ತು ಪಾಶ್ಚಾತ್ಯ 


೧೧೯. ಅಳತೆ ಮತ್ತು ಮಾನಗಳು 

“ಹಿಂದೆ ಅಳತೆ ಮತ್ತು ಮಾನಗಳ ಕುರಿತಂತೆ ಬೇರೆ ಬೇರೆ ಹೆಸರುಗಳಿದ್ದವು. 
ಯಾವುದಾದರೂ ಒಂದು ನಿರ್ದಿಷ್ಟಮಾಪನವನ್ನು ನಿಗದಿಗೊಳಿಸಿ ಅದರ ಸಹಾಯದಿಂದ 
ಚದರವನ್ನು ಅಳೆದು ಇಷ್ಟು ಚದರಗಳಿಗೆ ಇಷ್ಟು ಮಾನ ಎ೦ಬ ತೀರ್ಮಾನಕ್ಕೆ ಬರುತ್ತಿದ್ದರು. 
ಈ “ಮಾಪನ' ಎಲ್ಲಾ ಕಾಲದಲ್ಲಿಯೂ, ಎಲ್ಲಾ ಕಡೆಗಳಲ್ಲಿಯೂ ಒಂದೇ ಆಗಿರಲಿಲ್ಲ. 
ಮೂಲ ಮಾಪನದ ಅಳತೆಯನ್ನು ಆಯಾಭಾಗದವರು ಅಥವಾ ಆಡಳಿತ ವ್ಯವಸ್ಥೆಯವರು 
ನಿಗದಿ ಮಾಡುತ್ತಿದ್ದರು. ಈ ಮಾಪನವು ಒಂದು "ಕೋಲು' ಆಗಿರುತ್ತಿತ್ತು ಈ ಕೋಲುಗಳಿಗೆ 
ಅವರು ಹೆಸರನ್ನು ಕೂಡುತ್ತಿದ್ದ ನಿದರ್ಶನಗಳು೦ಟು. ಅದು ಎಷ್ಟು ಉದ್ದವಿದೆ ಎಂಬುದರ 
ಆಧಾರದಮೇಲೆ "ಹದಿನಾರು ಗೇಣುಗಳೆ', "ಇಪ್ಪತ್ತೆಂಟು ಗೇಣುಗಳೆ', “ಮುವತ್ತೆರಡು 
ಗೇಣುಗಳೆ' ಇತ್ಯಾದಿಯಾಗಿ ಅವುಗಳಿಗೆ ಹೆಸರನ್ನು ಕೊಡುತ್ತಿದ್ದರು. ಕೆಲವೊಮ್ಮೆ ಆಯಾ 
ಊರುಗಳ ಹೆಸರುಗಳನ್ನು ಇಡುತ್ತಿದ್ದದೂ ಉಂಟು. "ಕೋಗಳಿಯ ಕೋಲು, 
“ಮಾಣಿಕೇಶ್ವರನ ಕೋಲು” “ಎಷ್ಟುವರ್ಧನಗಳೆ' ಇತ್ಯಾದಿ. ಒಂದು ನಿರ್ದಿಷ್ಟವಾದ ಕೋಲು 
ಅಳತೆಯ ಚದರ ಭೂಮಿಯನ್ನು ಕಂಬ, ಕಮ್ಮ ಎನ್ನುತ್ತಿದ್ದರು. ಇದಕ್ಕಿಂತಲೂ ಹಿರಿದಾದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೮೮ 


ಚದರವನ್ನು "ಮತ್ತರು' “ಮತ್ತಲ್‌' ಎಂಬುದಾಗಿ ಕರೆಯುತ್ತಿದ್ದರು. ಕನಿಷ್ಟಮಾಪನ ಒಂದು 
ಚದರಕೋಲು ಅಥವಾ ಗಣೆಯಾದರೆ, ಗರಿಷ್ಟಮಾಪನ "ಮತ್ತರು' ಆಗಿತ್ತು. ಈ ಮತ್ತರಿಗೆ 
ಸಹ ಹೆಸರು ಇರುವುದುಂಟು. ಉದಾ: “ಎರೆಗ೦ಗನ ಮತ್ತರು' "ಗಂಗನ ಮತ್ತರ್‌' 
'ಮಾಣಿಕೇಶ್ವರ ಮತ್ತರ್‌' ಮುಂತಾದವು. ಭೂಮಿಯನ್ನು ಅಳೆಯುತ್ತಿದ್ದ ಮತ್ತೊಂದು 
ಎಧಾನವೆಂದರೆ, ನಿರ್ದಿಷ್ಟವಾದ ಧಾನ್ಯವನ್ನು, ಎಷ್ಟು ಪ್ರದೇಶದಲ್ಲಿ ಬಿತ್ತಬಹುದು ಎಂಬುದನ್ನು 
ಪರಿಗಣಿಸಿ ಅದನ್ನೇ ಮೂಲಮಾಪನವಾಗಿಟ್ಟುಕೊ೦ಡು, ಅದರ ಎರಡರಷ್ಟು ಮೂರರಷ್ಟು 
ಹೀಗೆ ಲೆಕ್ಕಾಚಾರ ಹಾಕುತ್ತಿದ್ದರು. ಧಾನ್ಯವನ್ನು ಅಳೆಯಲು ಅವರು ಬಳಸುತ್ತಿದ್ದ ಗರಿಷ್ಟ 
ಮಾಪನ "ಖಂಡುಗ' ಒಂದು ಖಂಡುಗ ಭೂಮಿ ಎಂದರೆ ಒಂದು ಖಂಡುಗ 
ಧಾನ್ಯವನ್ನು ಬಿತ್ತಲು ಬೇಕಾಗುವಷ್ಟು ಭೂಮಿ ಎಂದು ಅರ್ಥ. 
ಮನೆಯ ವಿಸ್ತೀರ್ಣವನ್ನು ಅಳೆಯುವಲ್ಲಿ "ಅಂಕಣ'ಗಳೆಂದು ಪರಿಗಣಿಸಲಾಗುತ್ತಿತ್ತು 
ಧಾನ್ಯ ಮತ್ತು ದ್ರವ ಪದಾರ್ಥಗಳನ್ನು ಅಳೆಯುವಾಗ "ಸೊಲಿಗೆ' "ಸೊ೦ಟಿಗೆ' ಕೊಳಗ' 
ಮುಂತಾದವುಗಳನ್ನು ಬಳಸುತ್ತಿದ್ದರು. "ದೇವಕೊಳಗ' "ಜಕ್ಕ ಕೊಳಗ' ಮುಂತಾದ 
ಬೇರೆ ಬೇರೆಯ ಹೆಸರುಗಳು ದೊರೆಯುತ್ತವೆ.” 
ವಿವರಗಳಿಗೆ ನೋಡಿ: ಶ್ರೀ ಶೇಷಶಾಸ್ತ್ರಿ ೨೦೦೫ ಶಾಸನ ಪರಿಚಯ ಪುಟ. ೭೦-೭೨. 


೧೨೦. ಅಳೆ 
ಪಾಲ್ಲಳೆಯ ಪನಿಗಳಂ ಬೆರಸಿದವೊಲ್‌ (ಕಎರಾ. ೧-೫೭) 
ಪಾಲ್‌ ನಿರ್ಗಂಥಮಾದೊಡಳೆಯ ಸವಿ (ಧರ್ಮಾಮೃತ ೯-೭೪) 
ತುಳುವಿನಲ್ಲಿ ಅಳೆ ಎಂದರೆ ಮಜ್ಜಿಗೆ ಎಂಬ ಅರ್ಥ ಈಗಲೂ ಚಾಲ್ತಿಯಲ್ಲಿದೆ. 
ಮಜ್ಜಿಗೆಯೂಟ ಒಳ್ಳಯದು ಎಂಬ ಆರೋಗ್ಯದ ಕುರಿತಾದ ನಂಬಿಕೆಯು ಚಾಲ್ತಿಯಲ್ಲಿದೆ. 


೧೨೧. ಅಟಿವೆಸನ 

ಪೆಸರೊಳ್‌ ಸೈರಂಧ್ರಿಯೆನಚೆ 

ವೆಸನದ ಪಸ ಬನನಗ... (ಪಂಪ ಭಾರತ ೮-೫೭) 

ಎಂದು. ದ್ರೌಪದಿಯು ಪಂಪ ಭಾರತದಲ್ಲಿ ವಿರಾಟನ ಮಹಾರಾಣಿಯಾದ 
ಸುದೇಷ್ಟೆಯಲ್ಲಿ ಹೇಳುತ್ತಾಳೆ. 

ಸೇವಕಿಯಾದರೂ ಕೆಟ್ಟ ಅಥವಾ ನೀಚ ಕಾರ್ಯವನ್ನು ನಾನು ಮಾಡಲಾರೆನೆನ್ನುವುದು 
ಇಂಗಿತಾಭಿಪ್ರಾಯ. ಅಟೆವೆಸನವೆಂದರೆ ಕೆಟ್ಟ ವ್ಯಸನ. ಇದು ಊಳಿಗದವರ 
ಮನೋಸ್ಥಿತಿಯನ್ನು ಸೂಕ್ಷವಾಗಿ ಅಭಿವ್ಯಕ್ತಿಸುತ್ತದೆ. ಮತ್ತು ಊಳಿಗಮಾನ್ಯ ವ್ಯವಸ್ಥೆಯನ್ನು 
ಸೂಚಿಸುತ್ತದೆ. ಅಳಿ ಎಂಬುದು ಇಲ್ಲಿ ಕೆಟ್ಟ ಎಂಬ: ಅರ್ಥವನ್ನು ಸೂಚಿಸುತ್ತದೆ. ವ್ಯಸನವು 
ವೆಸನವೆಂದಾಗಿದೆ. 

ವಿವರಗಳಿಗೆ ನೋಡಿ: ಆರ್‌.ಎಸ್‌. ಶರ್ಮ ೨೦೦೪ ಪ್ರಾಚೀನ ಭಾರತದಲ್ಲಿ ಶೂದ್ರರು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೮೯ 


೧೨೨. ಆಕಾಶ 
“ಆಕಾಶಕ್ಕೆ ನೆಗೆದು ಮತ್ತೆಂ..... ” (ವಡ್ಡಾರಾಧನೆ ಗುರುದತ್ತ ಭಟಾರರಕತೆ) 
ಜೀವವೇ ಮುಂತಾದ ಅಸ್ತಿಕಾಯ ದ್ರವ್ಯಗಳಿಗೆ ಅವಕಾಶವನ್ನೊದಗಿಸುವುದು ಆಕಾಶ. 
ಆಕಾಶವನ್ನು ಪ್ರತ್ಯಕ್ಷ ಪ್ರಮಾಣದಿಂದ ತಿಳಿಯಲಾಗುವುದಿಲ್ಲ. ಅನುಮಾನ ಪ್ರಮಾಣದಿಂದ 
ತಿಳಿಯಬೇಕು. ಆಕಾಶವು ಎರಡು ಪ್ರಕಾರವಾಗಿದೆ. ಲೋಕಾಕಾಶ ಮತ್ತು ಅಲೋಕಾಕಾಶ 
ಎಂದು. ಜೀವ, ಪುದ್ಲಲ, ಧರ್ಮ, ಅಧರ್ಮ ಮುಂತಾದವುಗಳಿರುವುದು ಲೋಕಾಕಾಶ. 
ಲೋಕಕ್ಕೆ ಮೇಲಿರುವ ಆಕಾಶಕ್ಕೆ ಅಲೋಕಾಕಾಶವೆಂದು ಹೆಸರು. ಜೈನಧರ್ಮವು 


ಆಕಾಶವನ್ನು ವಿಶೇಷ ರೀತಿಯಲ್ಲಿ ಗಹಿಸಿದೆ. 


೧೨೩. ಆಗಮ 
ಪಂಪ ಆಗಮವನ್ನು ವಿಶಿಷ್ಟ ಅರ್ಥದಲ್ಲಿಯೂ ಬಳಸಿದ್ದಾನೆ. “ಚಾರಿಸಿ 
ಬಾಳಾಗಮಮವತಾರಂ” 
(ಪಂಪ ಭಾರತ ೧೦-೮೩) 
ಆಗಮವೆಂದರೆ ಶಾಸ್ತ. ಶಸ್ತ್ರ ಶಾಸ್ತ್ರವೇ ಅವತಾರ ಮಾಡಿದ ಹಾಗೆ ಎನು ವುದು 
ಇಲ್ಲಿಯ ಭಾವಾರ್ಥ. ಈಕಿಕವ ಮತ್ತು "ಆಗಮಿಕವೆಂದರೆ ಲೋಕಕ್ಕೆ ಸಂಬಂಧಿಸಿದ್ದು; 
ಆಧ್ಯಾತ್ಮಿಕಕ್ಕೆ ಸಂಬಂಧಿಸಿದ್ದು ಎ ನ್ಹುವುದು ಸಾಮಾನ್ಯವಾದ ಅರ್ಥ. ಕ್ತ ಶಾಸ್ತವೆಂದರೆ 
ಅದು ನಿಯಮ. ಶಸ್ತ್ರ ಶಾಸ್ತ್ರವೆ೦ದರೆ ಶಸ್ತವನ್ನು ಬಳಸುವುದರ ಬಗೆಗೆ. ಇರುವ 
ನಿಯಮ. | 
“ಜಾರಿಸಿ ಬಾಳಾಗಮಮವತಾರಂ” ಅದರ ಕುರಿತ ಶಾಸ್ತ್ರ ವಿಚಾರ. (ಬಾಳ್‌- 
ತೂಗುಕತ್ರಿ ಖಡ್ಗ) ಜ್‌ 
ಆಗಮದಲ್ಲಿ “ಗಮ' ಎಂದರೆ ಚಲಿಸು. ಆಗಮ - ಆ ಕಡೆಗೆ ಚಲಿಸು ಎಂದು 
ಅರ್ಥ ಬರುತ್ತದೆ. "ಗಮ ಅನ್ನುವುದು ಚಲಿಸುವ ಕ್ರಿಯೆಯನ್ನು ಸೂಚಿಸುತ್ತದೆ. (ಗಮನ- 
ನಡೆ) 
ಶಸ್ತ್ರವಿದ್ಯೆಯೂ ಒಂದು ರೀತಿಯಲ್ಲಿ ಶಾಸ್ತ್ರವಿದ್ಯೆಯೇ. ಅದಕ್ಕೆ ಅದರದೇ ಆದ 
ನಿಯಮಗಳಿವೆ. ಬಾಣವನ್ನು ಹೇಗೆ ಬಿಡಬೇಕು, ಖಡ್ಗವನ್ನು ಹೇಗೆ ಬಳಸಬೇಕು 
ಎನ್ನುವುದು ನಿಯಮಗಳು. ಇದಕ ಚರ್ಚೆ ಕರ್ಣನು ಸರ್ಪಾಸ್ತವನ್ನು ಬಳಸುವಾಗಲೂ 
ಬರುತ್ತದೆ. ಶಲ್ಯನು ಕರ್ಣನಿಗೆ ಸರ್ಪಾಸ್ತದ ಗುರಿಯು ಸಂೀಯಲ್ಲವಂದು ಹೇಳುತ್ತಾನೆ. 
ಕೊರಳಿಗೆ ಬಡಿದರೆ ಮಕುಟಕ್ಕೆ(ಕಿರೀಟಕ್ಕ) ತಾಗುವುದು ಉರಕ್ಕೆ ಹಿಡಿದರೆ ಕೊರಳಿಗೆ 
ತಾಗುವುದು. ಅಶ್ವಹೃದಯ ಕುದುರೆಯ ಮನೋಸ್ಥಿತಿ ತಿಳಿದವನು ಹೇಳುವ ಮಾತು. 
ಪಂಪನ ಸುಪಸಿ ಸಿದ್ಧ ವಾಕ್ಯ: “ಬೆಳಗುವೆನಿಲ್ಲಿ ಲೌಕಿಕಮನ್‌ ಅಲ್ಲಿ ಜಿನಾಗಮಮಂ?”. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /€೦ 


ಜಿನಾಗಮವೆನ್ನುವುದು ಇಲ್ಲಿ ಗಮನಾರ್ಹ. ಆಗಮವೆನ್ನುವುದು ಒಂದು ಹಂತದಲ್ಲಿ 
ಮೌಖಿಕ ಪರಂಪರೆಯನ್ನು ಅವಲಂಬಿಸಿತು. ಗುರು-ಶಿಷ್ಠರಿಗೆ ಆಗಮ ಸೂಕ್ತಗಳನ್ನು 
ಬಾಯಿಪಾಠ ಮಾಡಿಸುತ್ತಿದ್ದರು. ಎಷ್ಟೋ ಆಗಮಿಕ ಸೂಕ್ತಗಳು ಬಾಯಿಂದ ಬಾಯಿಗೆ 
ಬ೦ದವು. ಯೋಗ; ಧ್ಯಾನ; ಪಂಚೇಂದ್ರಿಯ ನಿಗ್ರಹ - ಇವುಗಳಿಗೆ ಸಂಬಂಧಿಸಿದಂತೆ 
ಮೌಖಿಕ ಪರಂಪರೆಯೇ ಹೆಚ್ಚು ಮುಖ್ಯವಾಯಿತು. ಉದಾ: ಸಮಾಧಿಯೋಗ; ಇದು 
ತುರೀಯಾವಸ್ಥೆಯಲ್ಲಿ ಸಾಧ್ಯವಾಗುವುದು. ನಮ್ಮ ನಿಗ್ರಹಗಳ ಮೂಲಕ ಧ್ಯಾನವನ್ನು 
ಗುರುವು ಹೇಳಿಕೊಡಬಹುದು. ಆದರೆ ಸಾಧಕನು ಅವನ್ನು ಸಾಧ್ಯಮಾಡಿಕೊಳ್ಳಬೇಕು. 
ವಾಸ್ತವವಾಗಿ ಆಗಮಗಳಲ್ಲಿ ಮೂರು ಬಗೆ: ಒಂದು ಶೈವ, ಎರಡು: ವೈಖಾನಸ 
ಆಗಮ, ಮೂರು: ಶಾಕ್ತ ಆಗಮ. ವೈಖಾನಸ ಆಗಮ ಅಥವಾ ಪಂಚರಾತ್ರಿ ಆಗಮ 
ವೈಷ್ಣವ ತಂತ್ರವನ್ನು ಅಳವಡಿಸಿಕೊಂಡಿದೆ. ಭೃಗು, ಮರೀಚಿ ಮೊದಲಾದವರು ಈ 
ಪಂಥಕ್ಕೆ ಸೇರಿಕೊಳ್ಳುತ್ತಾರೆ. ಶೈವ ಆಗಮಗಳಲ್ಲಿ ನಾಲ್ಕು ಬಗೆ: ಕಾಪಾಲಿಕರು: 
ಕಾಳಾಮುಖರು: ಪಾಶುಪತ ಮತ್ತು ಶೈವ: ಶೈವ ಆಗಮಗಳಲ್ಲಿ ಈ ಕೆಳಗಿನ ವಿಧಾನಗಳಿವೆ: 

೧) ಕಾರ್ಮಿಕ ೨) ಯೋಗಜ ೩) ಚಿಂತ್ಯ ೪) ಕಾರಣ ೫) ಅಜಿತಃ ೬) ದೀಪ್ತ 
೭) ಸೂಕ್ಷ್ಮ ೮) ಸಹಸ್ರಾರ ೯) ಅಂಶುಮದ್‌ ೧೦) ಸುಪ್ರಭೇದ ೧೧) ವಿಯ ೧೨) 
ಎಶ್ವಾಸ ೧೩) ಸ್ವಯಂ ಭುವ ೧೪) ಅನಲ ೧೫) ವೀರಾ ೧೬) ಕೌರವ ೧೭) 
ಮಡಟ ೧೮) ವಿಮಲ ೧೯) ನಿಶ್ವಾಸ ೨೦) ಸ್ವಯಂಭಾವ ೨೧) ಅನಲ ೨೨) 
ವೀರ ೨೩) ಸಹಸ್ರಾರ ೨೪) ಅಂಶುಮದ್‌ ೨೫) ಸುಪ್ರಭೇದ ೨೬) ಮುಕಾಂಬಿಕಾ 
೨೭) ಲಲಿತ ೨೮) ಸಿದ್ಧ ೨೯) ಸಂತಾನ ೩೦) ಪರಮೇಶ್ವರ ೩೧) ಕಾರಣ ೩೨) 
ವಾತುಲ. 

ಆಗಮಗಳು ನಾಲ್ಕು ಮುಖ್ಯ ವಿಚಾರಗಳ ಬಗ್ಗೆ ಪ್ರಸ್ತಾವಿಸುತ್ತವೆ. ೧) ದೇವತಾ 
ಪ್ರತಿಮೆಯ ನಿರ್ಮಾಣ ೨) ಡು ಗಳ ಇ ೩) ಧ್ಯಾನ ಕ್ರಮ, ೪) 
ಆರಾಧನೆಯ ಕ್ರಮ (ಕ್ರಿಯಾ, ಜ್ಞಾನ, ಯೋಗ ಮತ್ತು ಚಾರ್ಯ). ಇವು ಮತ್ತೆ - ತಂತ್ರ, 
ಮಂತ್ರ, ಯೋಗಗಳ ಮುಖೇನ ಜಾರಿಗೆ ಬಂದಿವೆ. 

"ಆಜ' ಉಪಸರ್ಗಪೂರ್ವಕವಾದ ಗಮ್‌ಲ್ಕ - ಗತೌ ಧಾತುವಿನಿಂದ ಆಗಮ 
ಪದ ಬಂದಿದೆ. “ಆಜ” ಉಪಸರ್ಗ ಪರಂಪರೆಯೆಂಬ ಅರ್ಥ ಕೊಡುತ್ತದೆ. "ಯೇ 
ಗತ್ಯಾರ್ಥಾಃ ಧಾತವಃತೇ ಜ್ಞಾನಾರ್ಥಾ' ಎಂಬ ಸಂಸ ತ ವ್ಯಾಕರಣ ನಿಯಮದಂತೆ 
ಎಲ್ಲಾ ಗತ್ಯರ್ಥಕ ಧಾತುಗಳು ಜ್ಞಾನದ ಅರ್ಥವನ್ನು ಸೂಚಿಸುತ್ತವೆ. ಆಗಮವೆಂದರೆ 
ಪರಂಪರೆಯಿಂದ ಪರಿಷ್ಕತವಾಗಿ ಬಂದ ಜ್ಞಾನ. ಆ ಜ್ಞಾನದ ಗಂಥರಾಶಿ ಕೂಡಾ 
ಆಗಮವಾಗುತ್ತದೆ. ಲೌಕಿಕಮನ್‌ ಅಂದರೆ ಪಂಪನಿಗೆ ಭಾರತ ಬರೆಯುವಾಗ ಅದು 
ಆಗಮಿಕವೆಂದು ಅನಿಸಿಲ್ಲ. ಅದು ಕ್ಟಾತ್ರತೇಜದ ಕಾವ್ಯವಾಗಿ ಕಾಣಿಸಿರಬೇಕು. ಶಾಸ್ತ್ರ 

ಸಮ್ಮತವಾದ ಆಗಮವು ಲೌಕಿಕವಲ್ಲ. “i BHA ಎನ್ನುವುದು ಲೌಕಿಕ ವಿದೆ 
ಸಂಬಂಧಿಸಿರುವುದು, 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /€೧ 


೧೨೪. ಆಗಮ ಎರುದ್ಧ 
“ರಾಗಾದಿ ದೋಷರಹಿತವಾಗಿರುವುದೂ, ಅಖಿಲ ವಸ್ತುಗಳ ಪರಿಜ್ಞಾನವೂ ಯೋಗಿ 
ಗುಣ: ಇದನ್ನು ಅನುಸರಿಸಿರತಕ್ಕದ್ದೇ ಆಗಮ. ಎಂದರೆ ಯೋಗಿಗಳಿ೦ದ ಪ್ರೋಕ್ಷವಾಗಿ 
ಆಚರಿಸಲಟ್ಟಿರುವುದೇ ಆಗಮ. ಇದಕ್ಕೆ ವಿರುದ್ಧವಾದುದು ವಚನವು ದೋಷ”. ಭಾಮಹ, 
ದಂಡಿ - ಇವರ ಉಕ್ತಿಗಳನ್ನು ಇದರೊಂದಿಗೆ ಹೋಲಿಸಿದರೆ, ಮಾರ್ಗಕಾರನು 
ಆಗಮ ಎಂದರೆ ಜೈನಾಗಮ ಎಂದೇ ಕುರಿತಿರುವಂತೆ ಭಾಸವಾಗುತ್ತದೆ. 
ಶುತಿಸ್ಟೃತಿರಾಗಮಃ -ದಂಡಿ 
“ಆಗಮೋ ಧರ್ಮಶಾಸ್ತಾಣಿ ಲೋಕಸೀಮಾ ಚ ತತ್ಮೃತಾ / 
ತದ್ವಿರೋಧಿ ತದಾಚಾರವ್ಯತಿಕಮಣತೋ ಯಥಾ?-ಕಾವ್ಯಾಲಂಕಾರ (೪-೪೭) 
ಲೋಕವ್ಯವಹಾರದ. ಕಟ್ಟುಕಟ್ಟಳೆಗಳಿಗೆ ಮೂಲಭೂತವಾದ ಧರ್ಮಶಾಸ್ತ್ರಗಳೇ 
ಆಗಮ. ಅವುಗಳಲ್ಲಿ ಹೇಳಿರುವ ಆಚಾರವನ್ನು ಉಲ್ಲಂಘಿಸುವುದು ಆಗಮವಿರೋಧಿ 
ಚಟುವಟಿಕೆಯಾಗುತ್ತದೆ. 
ವಿವರಗಳಿಗೆ ನೋಡಿ: ಎಂ.ವಿ.ಸೀತಾರಾಮಯ್ಯ ೨೦೦೫ 
ಶ್ರೀ ವಿಜಯ ಕೃತ ಕವಿರಾಜಮಾರ್ಗಂ (೧-೧೦೪) 


೧೨೫. ಆಚಾರ 

ಆಜ್‌ ಶೀಲ ವ್ರತಾಚಾರದಿಂ.......... 

(ಅಜಿತ ತೀರ್ಥಂಕರ ಪುರಾಣ ತಿಲಕಂ ೧೨-೧೦) 

ಶುದ್ಧಚಾರಿತ್ರ, ಗುಣನಡತೆ, ಸಂಪ್ರದಾಯ, ಜೀವನಕ್ರಮಗಳನ್ನು ಆಚಾರವೆಂದು 
ಕರೆಯುತ್ತಾರೆ. ಅಜಿತ ತೀರ್ಥಂಕರ ಪುರಾಣ ತಿಲಕದಲ್ಲಿ ಅತ್ತಿಮಬ್ಬೆಯನ್ನು ರನ್ನ 
ಹೊಗಳುವ ಕ್ರಮ ಈ ರೀತಿಯದು. 

ಆಚಾರವೆಂದರೆ ಗುಣ ನಡತೆಯ ಶ್ರೇಷ್ಠತೆ. ಅನೈತಿಕರನ್ನು ಯಾರೂ ಆಚಾರವಂತರು 
ಎ೦ದು ಕರೆಯುವುದಿಲ್ಲ. ವಾಸ್ತವವಾಗಿ ಆಚಾರವೆನ್ನುವುದು ಸದ್ದಿಚಾರ. ಸನ್ನಡತೆಗೆ 
ಸಂಬಂಧಿಸಿದ್ದು, ಆಚಾರವೆಂಬುದಕ್ಕೆ ಸಂಸ್ಕೃತದಲ್ಲಿ ಸ್ವಾತಂತ್ರ್ಯವೆಂಬ ಅರ್ಥವೂ ಇದೆ. 

ಆಚಾರದ ಇನ್ನೊಂದು ಮುಖವನ್ನು ಇಲ್ಲಿಯೇ ಪರಿಚಯಿಸಬೇಕು. ಆಚಾರದಲ್ಲಿ 
ವಾಮಾಚಾರ ಮತ್ತು ದಕ್ಷಿಣಾ ಚಾರಗಳಿವೆ. ವಾಮಾಚಾರವು ತಾಂತ್ರಿಕರಿಗೆ ಸಂಬಂಧಿಸಿದ್ದು 
ವಾಮಾಚಾರವೆಂದರೆ ಅದು ಎಡಕ್ಕೆ ಸಂಬಂಧಿಸಿದ್ದಾದರೆ ದಕ್ಷಿಣಾಚಾರವೆಂದರೆ ಬಲಕ್ಕೆ 
ಸಂಬಂಧಿಸಿದ್ದು. ಆಚಾರವು ದೈನಂದಿನ ಬದುಕಿಗೆ ಸಂಬಂಧಿಸಿದರೆ ಅಲ್ಲಿ “ಸದಾಚಾರ” 
ಎ೦ದು ಕರೆಯುತ್ತೇವೆ. ಶೈವ ಪಂಥವು ವೇದಾಚಾರಕ್ಕಿಂತ ಭಿನ್ನವಾದುದನ್ನು ಹೇಳುತ್ತದೆ. 
ಚರ್ಯ-ಕ್ರಿಯಾ, ಯೋಗ, ಜ್ಞಾನ, ಇದು ಶೈವ ಧರ್ಮದ ಮುಖ್ಯತತ್ವಗಳು. ವೇದವು 
ಆಚಾರದ ಬಗ್ಗೆ ಹೇಳುತ್ತಾ ಯಾರು ವೇದವನ್ನು ಅನುಸರಿಸುತ್ತಾರೋ ಅವರು 
ಆಚಾರವ೦ತರು ಎಂದು ಹೇಳುತ್ತದೆ. ವೈಷ್ಣವ ಪಂಥವು ವೈಷ್ಣವ ಆಚಾರವನ್ನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /€೨ 


ಶ್ರೇಷ್ಠವೆಂದಿತು. ಅದು ಒಂದು ಹಂತದಲ್ಲಿ ಶೈವಾಚಾರವನ್ನು ವಾಮಾಚಾರವೆಂದು 
ಕರೆಯಿತು. 

ಆಚಾರಗಳಲ್ಲಿ ಅನೇಕ ವಿಧಗಳಿವೆ. ಅ) ಶಿವಭಕ್ತ - ಶೈವಾಚಾರರು, ಆ) ಜೈನ 
ಭಕ್ತ - ಜೈನಾಚಾರರು, ಇ) ವೈಷ್ಣವ ಭಕ್ತ - ವೈಷ್ಣವಾಚಾರರು. 

ಇವುಗಳು ಮತಕ್ಕೆ ಸಂಬಂಧಿಸಿದಂತೆ ಆಯಿತು. ಆದರೆ ಇನ್ನೊಂದು ರೀತಿಯೂ 
ಇದೆ. ಅ) ಕುಲಾಚಾರ, ಆ) ಮತಾಚಾರ, ಇ) ಜಾತಿಯ ಆಚಾರ, ಈ) ಸ್ಲೀಯಾಚಾರ- 
ಇತ್ಯಾದಿ ಹ 

ಇದರಲ್ಲಿ ಕೊನೆಯದನ್ನು ಪಂಪಭಾರತದ ಮಾದ್ರಿ-ಕುಂತಿಯರ ಸಂಭಾಷಣೆಯಲ್ಲಿ 
ಕಾಣಬಹುದು. ಮಾದ್ರಿಯು ತಾನು ಸಹಗಮನ ಯಾಕೆ ಮಾಡಬೇಕೆಂದು ಚರ್ಚಿಸುವಾಗ 
ಈ ವಿಷಯ ಬರುತ್ತದೆ (ನೋಡಿ: ಪಂಪಭಾರತ). 

ಆಚಾರ-ಗುಣದ ಸಂಕೇತ. ಒಳ್ಳೆಯಗುಣ, ನಡತೆ, ಸಂಪ್ರದಾಯ, ಜೀವನಕ್ರಮವನ್ನು 
ಆಚಾರವೆಂದು ಕರೆಯುತ್ತಾರೆ. "ಆಚಾರವಿಲ್ಲದ ನಾಲಗೆ ನಿನ್ನ ನೀಚ ಬುದ್ಧಿಯ ಬಿಡೋ 
ನಾಲಗೆ” (ದಾಸರ ಕೀರ್ತನೆಗಳು). 

ಆಚಾರವೆಂದರೆ ಸ್ವಾತಂತ್ರವೆ೦ದು ಅರ್ಥ. ಶೈವ ಪಂಥದಲ್ಲಿ ಚರ್ಯ ಕ್ರಿಯೆ, ಯೋಗ 
ಮತ್ತು ನಾಲ್ಕು ವಿಭಾಗಗಳಿವೆ. ಇವು ಆಚಾರಕ್ಕೆ ಸಂಬಂಧಿಸಿದವುಗಳು. ವೈಷ್ಣವಾಚಾರವೆಂದರೆ 
ವೈಷ್ಣವ ಪಂಥವನ್ನು ಅನುಸರಿಸುವುದು ಎಂದರ್ಥ. ಹಳೆಗನ್ನಡ ಕಾವ್ಯಗಳಲ್ಲಿ "ಸತ್ಯ 
ಶೌಚಾಚಾರ' “ಸದಾಚಾರ' ಎ೦ಬ ಉಲ್ಲೇಖಗಳು ಬರುತ್ತವೆ ಮತ್ತು ಅವು ನಾಯಕನನ್ನೋ, 
ನಾಯಕಿಯನ್ನೋ ವೈಭವೀಕರಿಸುತ್ತವೆ. 


೧೨೬. ಆತಪತ್ರ 

ಆತಪತ್ರವೆಂದರೆ ಕೊಡೆ, ಛತ್ರಿ ಎಂದು ಅರ್ಥ. ಈ ಕುರಿತ ವಿವರಣೆಯು ಕರ್ಣಾಟಕ 
ಕಾದಂಬರಿಯಲ್ಲಿ ಬರುತ್ತದೆ. (೩-೨೦) ಸಾಮಾನ್ಯವಾದ ಕೊಡೆಯನ್ನು ಹಿಂದೆ ಛತ್ರಿ 
ಯೆಂದು ಕರೆಯುತ್ತಿದ್ದರು. ಹಿಂದಿನ ಕಾಲದಲ್ಲಿ ರಾಜರಿಗೆ ಇರುವ ಛತ್ರಿಗಳನ್ನು ಶ್ವೇತಛತ್ರ 
ಅಥವಾ ಬೆಳ್ಳೊಡೆಯೆಂದು ಕರೆಯುತ್ತಿದ್ದರು. ಸಾಮಾನ್ಯರ ಛತ್ರಿಯು ಓಲೆಗರಿಯಿ೦ದ 
ರಚಿತವಾಗುತ್ತಿತ್ತು ಮತ್ತು ಛತ್ರಿಯು ಬಿಸಿಲು ಮತ್ತು ಮಳೆಯ ರಕ್ಷಣೆಗಾಗಿ ಬಳಕೆಯಾಗುತ್ತಿತ್ತು 


ಪತ್ರವೆಂದರೆ ಎಲೆಯೆಂಬ ಅರ್ಥವಿದೆ. ಪತ್ರದಿಂದ ರಚಿತವಾದುದು ಆತಪತ್ರ. 


೧೨೭.ಆತೋದ್ಯ 
“ನೃತ್ಯವಾದ್ಕ ಗೀತಾತೋದ್ಯ೦ಗಳೊಳ್‌” ಎಂದು ಪಂಪ ಭಾರತದಲ್ಲಿ ಬರುತ್ತದೆ. 
(ಪಂಪ ಭಾರತ ೩-೮೧ ವ) 
ನೃತ್ಯ, ವಾದ್ಯ, ಗೀತ, ಮಂಗಳವಾದ್ಯಗಳಲ್ಲ ಎಂಬುದು ಭಾವಾರ್ಥ. ಶುಭ 
ಕಾರ್ಯಗಳಲ್ಲಿ; ರಾಜಸಭೆಯಲ್ಲಿ ಇವು ನಿರಂತರವೆಂಬುದು ಗಮನಾರ್ಹ. ಆತೋದ್ಯನಾದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /€8 


ವೆಂದರೆ ಮೃದಂಗಧ್ದನಿ, ಮೃದಂಗಾದಿ ವಾದ್ಯಗಳ ಧ್ವನಿ. ದೇವವಾದ್ಯ (ಮಂಗಳಾರತಿ 
ಯಾಗುವಾಗ ನುಡಿಸುವ ವಾದ್ಯ) ವೀರವಾದ್ಯ (ಯುದ್ಧದ ಸಂದರ್ಭದಲ್ಲಿ ಮೊಳಗಿಸುವ 
ವಾದ್ಯ) ಮಂಗಳ ಕಾರ್ಯದ ಸಂದರ್ಭದಲ್ಲಿ ಮಂಗಳವಾದ್ಯ ಬಾಜಿಸುತ್ತಾರೆ. ಮರಣವಾದ್ಯ; 
ಮರಣ ಮೃದಂಗ; ಮರಣಗಂಟಿ ಮೊದಲಾದ ಪದ ಪ್ರಯೋಗಗಳನ್ನು ಗಮನಿಸಬಹುದು. 


ದಿವಿ: ಆತ್ಮ ಬಲಿಯ ಸ್ಮಾರಕಗಳು 

ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳಿಗಾಗಿ ಆತ್ಮಹತ್ಯೆ ಮಾಡಿಕೊಂಡವರಿಗೆ 
ಸ್ಮಾರಕ ನಿರ್ಮಿಸುವುದು ಹಿಂದಿನಿಂದಲೂ ಕಂಡುಬರುತ್ತದೆ. ಈ ಕುರಿತು ಆರ್‌. ಶೇಷಶಾಸ್ತ್ರಿ 
ಯವರು ಹೀಗೆ ಹೇಳುತ್ತಾರೆ: 

ವ್ಯಕ್ತಿಯೊಬ್ಬನು ತನ್ನ ಶ್ರೇಯಸ್ಸಿಗಾಗಿಯೋ, ಅಥವಾ ತನ್ನ ಸಮಾಜದ ಶ್ರೇಯಸ್ಸಿ 
ಗಾಗಿಯೋ ತಾನು ನಂಬಿದ ಧರ್ಮದ ಮಾರ್ಗವನ್ನು ಅನುಸರಿಸಿ ಆ ಮಾರ್ಗದಲ್ಲಿ 
ದೇಹತ್ಯಾಗ ಮಾಡುತ್ತಿದ್ದ ಒಂದು ಸಂಪ್ರದಾಯ ಕರ್ನಾಟಕದಲ್ಲಿ ಪ್ರಚಲಿತವಿತ್ತು. ಈ 
ರೀತಿ ಆತ್ಮಹತ್ಯೆಯನ್ನು ಮಾಡಿಕೊಂಡವರಿಗೆ ಸ್ಮಾರಕಗಳನ್ನು ನಿಲ್ಲಿಸಿ ಅವುಗಳ ಮೇಲೆ 
ಶಾಸನ ಹಾಕಿಸಿರುವುದುಂಟು. ಶಕ್ತಿಯ ಆರಾಧಕರು ನಮ್ಮ ದೇಹದ ಭಾಗಗಳನ್ನು 
ತಾವೇ ಸ್ವತಃ ಛೇದಿಸಿಕೊಂಡು ದೇವಿಗೆ ಅರ್ಪಿಸಿ ದೇವಿಯನ್ನು ತೃಪ್ತಿ ಪಡಿಸುತ್ತಿದ್ದರು. 
ಶಕ್ತಿಯ ಉಪಾಸಕರಲ್ಲದವರೂ ತಮ್ಮ ತಮ್ಮ ಮಾರ್ಗಗಳನ್ನು ಅನುಸರಿಸಿ ಬೆಂಕಿಯಲ್ಲಿ 
ಹಾಯ್ಬೋ, ಇರಿದುಕೊ೦ಡೋ ಮಡಿದ ನಿದರ್ಶನಗಳು ಹಲವಾರು ಇವೆ. ತಾವಾಗಿಯೇ 
ಜೀವವನ್ನು ಕಳೆದುಕೊಳ್ಳುವುದು ಆತ್ಮಹತ್ಯೆ ಎನಿಸಿಕೊಳ್ಳುತ್ತದೆ. 

ಕ್ರಿಶ ೧೧೨೦ರ ಒಂದು ಶಾಸನದಿಂದ ದೇವರ ಬಂಟನಾದ ಬೀಚಿಗ ಎಂಬುವನು 
ಸೂರ್ಯಗ್ರಹಣದ ದಿನದಂದು ಬೆಂಕಿಯಲ್ಲಿ ಬಿದ್ದು ದೇಹತ್ಕಾಗ ಮಾಡಿದ ವಿಷಯ 
ತಿಳಿಯುತ್ತದೆ. ಆಗ ಅವನು ಗುರುಗಳಾದ ನಾಗರಾಜ ಪಂಡಿತರು ಅವನಿಗೆ ಒಂದು 
ಸ್ಮಾರಕ ಶಿಲೆಯನ್ನು ನಡೆಸುತ್ತಾರೆ. ಕ್ರಿಶ ೯೯೧ರ ಒಂದು ಶಾಸನದಲ್ಲಿ ಒಬ್ಬ ವ್ಯಕ್ತಿ ತನ್ನ 
ಅರಸನಿಗೆ ಗಂಡು ಮಗು ಆದಾಗ ತನ್ನ ತಲೆಯನ್ನು ಅರ್ಷಿಸಿದ ವಿಷಯವನ್ನು 
ಹೇಳಲಾಗಿದೆ. ಈ ರೀತಿ ಹರಕೆಯನ್ನು ನಿರ್ದಿಷ್ಟ ಕಾರಣಗಳಿಗಾಗಿ ಹೊತ್ತು ಅದು 
ನೆರವೇರಿದಾಗ ತಮ್ಮನ್ನು ಬಲಿಕೊಟ್ಟುಕೊಂಡವರ ಐದಾರು ನಿದರ್ಶನಗಳೂ 
ದೊರೆಯುತ್ತವೆ. 

ಜೀವನದಲ್ಲಿ ಜುಗುಪ್ಸೆ ಉಂಟಾದಾಗ, ಸಾಮಾನ್ಯವಾಗಿ ಸಂನ್ಯಾಸವನ್ನು 
ಸ್ವೀಕರಿಸುತ್ತಿದ್ದರು. ಜೈನರಲ್ಲಿಯಾದರೋ ನಶ್ಚರವಾದ ಈ ದೇಹವನ್ನು ತ್ಯಜಿಸುವ 
ವತವನ್ನೇ ಕೈಗೊಳ್ಳುತ್ತಿದ್ದರು. ಈ ವಿಧಿಯನ್ನು 'ಸಮಾಧಿಮರಣ' ಎನ್ನುತ್ತಾರೆ. ಲೌಕಿಕವಾದ 
ಆಸಕ್ತಿಗಳನ್ನೆಲ್ಲಾ ತೊರೆದು, ಹಿಂದಿನ ಕರ್ಮಗಳಿಗೆ ಪಶ್ಚಾತ್ತಾಪಪಟ್ಟು ಪಂಚ ಪರಮೇಷ್ಟಿಗಳ 
ಧ್ಯಾನ ಮಾಡುತ್ತಾ ತನಗೆ ಶ್ರೇಯಸ್ಕರವಾದ ಗತಿ ದೊರೆಯಲೆಂದು ನಿದ್ರಾಹಾರಾದಿಗಳನ್ನು 
ಕ್ರಮೇಣ ಬಿಡುತ್ತಾ ದೇಹವನ್ನು ತ್ಯಜಿಸುತ್ತಿದ್ದರು. ಈ ರೀತಿಯಲ್ಲಿ ವ್ರತಸ್ವೀಕರಿಸಿ ಮಡಿದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೯೮ 


ಸಂನ್ಯಾಸಿಗಳ ಸ್ಮಾರಕವಾಗಿ ನೆಟ್ಟ ಶಿಲೆಗಳನ್ನು "ನಿಷಿಧಿಗಲ್ಲುಗಳು' ಎಂಬುದಾಗಿ ಕರೆಯುತ್ತಾರೆ. 
ಜೈನಧರ್ಮದಲ್ಲಿ ಆತ್ಮಹತ್ಯೆ ಸಲ್ಲೇಖನದ ಕಾರಣಕ್ಕಾಗಿ ನಡೆಯುತ್ತದೆ. ಮತ್ತು ಅದು 
ವತವೂ ಹೌದು. ದೇಹತ್ಯಾಗವೂ ಕೂಡಾ ಧಾರ್ಮಿಕ ಕ್ರಿಯೆ. 


ವಿವರಗಳಿಗೆ ನೋಡಿ: ಆರ್‌. ಶೇಷಶಾಸ್ಕಿ ೨೦೦೫ ಶಾಸನ ಪರಿಚಯ ಪುಟ. ೨೭-೨೮ 


೧೨೯. ಆತ್ಮಸುಖ 

ಕೈಕೊಳ್ತೊಡೆ ಆತ್ಮಸುಖಮನೆ ಕೈಕೊಳ್ಳುದು ದೇಹ... 

(ಶಾಂತಿಪುರಾಣ ೧೧-೮೭) 

ಕೈಕೊಳ್ಳುವುದಿದ್ದರೆ ಆತ್ಮ ಸುಖವನ್ನೇ ಕೈಗೊಳ್ಳಬೇಕು. ಆತ್ಮಸಾಕ್ಟಾತ್ಕಾರವನ್ನು ಕುರಿತು 
ಈ ರೀತಿ ಹೇಳಲಾಗಿದೆ. 

ಅಜ್ಞಾನ : ಇಂದ್ರಿಯಾಸಕ್ತಿ, ಅಹಂಕಾರ, ಪ್ರಾಣದ ಬಗೆಗಿನ ವ್ಯಾಮೋಹ ಮನುಷ್ಯನಿಗೆ 
ಆತ್ಮ ಸಾಕ್ಷಾತ್ಕಾರ ದೊರೆಯದಂತೆ ಮಾಡುತ್ತವೆ. 

ತನ್ನ ಅಜ್ಞಾನದಿಂದ ಕಲ್ಪಿತವಾದ ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು, ಅಹಂಕಾರ 
ಮೊದಲಾದ ಯಾವ ಉಪಾಧಿಗಳೂ ಇಲ್ಲದ, ಅಖಂಡ ರೂಪನೂ ಪೂರ್ಣನೂ 
ಆದ ಆತ್ಮನನ್ನು ಮಹಾಕಾಶದಂತೆ ಸಾಕ್ಷಾತ್ವರಿಸಬೇಕು. 

ಅಜ್ಞಾನ ಇತ್ಯಾದಿಗಳನ್ನು ತೊರೆದು, ಜ್ಞಾನ ಪಡೆದಾಗ ಮಾತ್ರ ಆತ್ಮಸಾಕ್ಷಾತ್ಕಾರ 
ಸಾಧ್ಯ ಮಹಾತ್ಮನಾದವನು ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರಯತ್ನಿಸಬೇಕು. 

ಕೇವಲಜ್ಞಾನ ಸ್ವರೂಪನೂ ಸಾಕ್ಷಿಯೂ ಆದ ಆತ್ಮನಲ್ಲಿಯೇ ಎಶುದ್ಧವಾದ 
ಅಂತಃಕರಣವನ್ನು ನಿಲ್ಲಿಸಿ, ಮೆಲ್ಲಮೆಲ್ಲಗೆ ಅದಕ್ಕೆ ನಿಶ್ಚಲತೆಯನ್ನು ಹೊಂದಿಸಿ, ಅನಂತರ 
ಪೂರ್ಣನಾದ ಆತ್ಮನನ್ನೇ ಸಾಕ್ಟಾತ್ಕರಿಸಬೇಕು. 

ಭಾರತೀಯ ತತ್ವವಿಚಾರ ಮಾರ್ಗಗಳ ಒಂದು ಗಣನೀಯ ಭಾಗವು ತದ್ವಿರುದ್ದ 
ವಾಗಿರುವ ಅಭಿಪ್ರಾಯಕ್ಕೆ ಬೆಂಬಲ ಕೊಟ್ಟಿದೆ. ಉಪನಿಷತ್ತುಗಳ ಆಧಾರವುಳ್ಳ ಒಂದೇ 
ಸಂಪ್ರದಾಯದ ಮೇಲೆ ಭಾರತೀಯ ದರ್ಶನ ಬೆಳೆದಿರುವುದೆ೦ಬ ಅರ್ಥವಿವರಣೆ 
ಅಲ್ಲಿಂದ ಬಂದಿದೆ. ಬೌದ್ಧ-ಜೈನಮತಗಳು ಉಪನಿಷತ್ತುಗಳಲ್ಲಿನ ಆತ್ಮವಾದದ ತಿರುವು 
ಗಳೆಂದು ಪರಿಗಣಿಸಲ್ಪಟ್ಟಿವೆಯೇ ಹೊರತು ಮೂಲವನ್ನೇ ಬಿಟ್ಟು ಹೊರಟ ಮಾರ್ಗ 
ಗಳೆ೦ದಲ್ಲ. ಹೇಗಾದರೂ, ಈ ಎರಡು ದಾರ್ಶನಿಕ ಪದ್ಧತಿಗಳಲ್ಲಿ ಅಂತರ್ಗತ ವಾಗಿರುವ 
ಪ್ರತ್ಯೇಕ ಪ್ರವೃತ್ತಿಗಳನ್ನೂ ಸ್ಪಷ್ಟ ಭೇದಗಳನ್ನೂ ಆ ಪಕ್ಷ ಗಮನಿಸದೆ ಹೋಗಿದೆ. ಹಾಗೆಯೇ 
ಬೌದ್ಧಮತದಲ್ಲೇ ಇರುವ ಒಳಭೇದಗಳನ್ನೂ ಮರೆತು, ಅದನ್ನು ಅನೇಕ ದಾರ್ಶನಿಕ 
ಪದ್ಧತಿಗಳ ಎರಕವೆನ್ನುವುದಕ್ಕೆ ಬದಲಾಗಿ ಒಂದು ಏಕೀಕೃತ ದಾರ್ಶನಿಕ ಪದ್ಧತಿಯೆಂದು 
ಅದು ಪರಿಗಣಿಸಿದೆ. ನೈರಾತ್ಕವಾದವು ಸಾಮಾನ್ಯ; ವೈಭಾಷಿಕ, ಸೌತಾಂತ್ರಿಕ ಮಾಧ್ಯಮಿಕ, 
ಯೋಗಾಚಾರ-ಎಂಬ ವಿಭಿನ್ನ ಬೌದ್ಧ ದಾರ್ಶನಿಕ ಪದ್ಧತಿಗಳು ಅದರಲ್ಲಿ ವಿಶೇಷಗಳು; 
ಅವೆಲ್ಲವೂ ಆತ್ಮನಿರಾಕರಣೆಯನ್ನು ಅಭಿವ್ಯಕ್ತಿಗೊಳಿಸುವ ವಿವಿಧ ಪ್ರಯತ್ನಗಳು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೯8೫ 


ಆತ್ಮ ಮತ್ತು ಅದರ ಎಲ್ಲ ಅಂತರಾರ್ಥದ ಬಗ್ಗೆ ಬೌದ್ಧರು ಮಾಡಿರುವ ನಿರಾಕರಣೆ 
ಯಿಂದ ಮತ್ತೊಂದು ಸಂಪ್ರದಾಯ ಗೋಚರವಾಗಿದೆ. ವಸ್ತುಗಳಲ್ಲಿ ಅಂತರ್ಗತವೂ 
ನಿತ್ಯವೂ ಆದ ಯಾವ ಸಾರವೂ ಇಲ್ಲ. ಎಲ್ಲವೂ ಪ್ರವಹಿಸುವ ಸ್ಥಿತಿಯಲ್ಲಿವೆ. ಅಸ್ತಿತ್ತವೆಂಬುದು 
ಬೌದ್ಧರಿಗೆ ಕ್ಷಕಿಕ, ಸ್ವಲಕ್ಷಣ ಮತ್ತು ಧರ್ಮಮಾತ್ರ ಅದು ವಿಚ್ಚಿನ್ನ, ವಿಭಿನ್ನ ಮತ್ತು ಅಸಂಕೀರ್ಣ. 
ದ್ರವ್ಯವು (ವಿಶ್ವವ್ಯಾಪ್ತಿಯೂ ಏಕತ್ವವುಳ್ಳದ್ಬೂ) ತೋರಿಕೆಯದೆಂದು ನಿರಾಕೃತವಾಗಿದೆ; 
ಅದು ತಪ್ಪು ತಿಳಿವಳಿಕೆಯ (ಅವಿದ್ಯಾ) ಪ್ರಭಾವದಿಂದುಂಟಾದ ಒಂದು ಜ್ಞಾನರಚನೆ. 
ಇದನ್ನೇ ವಾಸ್ತವಿಕತೆಗನ್ಹಯಿಸುವ ಪರ್ಯಾಯ ದೃಷ್ಟಿ ಎನ್ನಬಹುದು. ಬೌದ್ಧರು ಪ್ರಮಾಣ 
ವಿವೇಚನೆಯನ್ನೂ ಧಾರ್ಮಿಕವಿಜ್ಞಾನವನ್ನೂ ತಮ್ಮ ನೈರಾತ್ಯಬೋಧಕ ತತ್ವ ಮೀಮಾಂಸೆಗೆ 
ಹೊಂದಿಕೊಂಡಿದ್ದಾರೆ. ಪ್ರತ್ಯಕ್ಷ ಅನುಮಾನವನ್ನು ಕುರಿತು ಅವರ ವಿಚಿತ್ರ ಅಭಿಪ್ರಾಯವೂ, 
ಅದಕ್ಕೆ ಪೂರಕವಾಗಿರುವ ಬುದ್ಧಿ-ರಚನೆಯ ವಾದವೂ (ವಿಕಲ್ಪ) ಆತ್ಮನಿರಾಕರಣೆಯ 
ಅವಶ್ಯ ಪರಿಣಾಮಗಳು. ಇಂತಹ ವಿಚಾರಸರಣಿಯನ್ನು ಕರ್ಮ ಹಾಗೂ ಪುನರ್ಜನ್ಮ 
ಸಿದ್ಧಾಂತಗಳೊಡನೆ ಒಂದುಗೂಡಿಸಲು ಸಾಹಸಯುತ ಪ್ರಯತ್ನಗಳು ನಡೆದಿವೆ. ಎಲ್ಲ 
ಕ್ಷೇಶಕ್ಕೂ ಕಾರಣವಾಗಿರುವ ಅವಿದ್ಯಾ ಎಂಬುದು ಆತ್ಮದಲ್ಲಿ ನಂಬಿಕೆ (ಸತ್ಕಾಯದೃಷ್ಟಿ 
ಪ್ರಭವಾಃ ಸರ್ವೇ ಕ್ಷೇಶಾ£); ಇಂತಹ ನಂಬಿಕೆಯನ್ನೂ ಅದರಿಂದ ಉದ್ಭವಿಸುವ 
ಸ್ನೇಶವನ್ನೂ ತೊಡೆದುಹಾಕುವುದೇ ಪ್ರಜ್ಞಾ ಆತ್ಮಸುಖವನ್ನು ದೈಹಿಕ ಸುಖಕ್ಕಿಂತ ಭಿನ್ನವೆಂಬ 
ಅರ್ಥದಲ್ಲಿ ಬಳಸಿರುವುದು ಗಮನಾರ್ಹ. ಇದು ಜೈನ ಆಧ್ಯಾತ್ಮಿಕ ಪರಿಭಾಷೆ ಆಗಿರುವುದರ 
ಜೊತೆಗೆ ಸಾಂಸ್ಕೃತಿಕ ನಂಬಿಕೆಗಳ ಪರಿಭಾಷೆಯೂ ಆಗಿರುವುದು ಗಮನಾರ್ಹ. 
ವಿವರಗಳಿಗೆ : ಹರಿದಾಸ ಭಟ್ಟಾಚಾರ್ಯ ೧೯೭೫ ಯುಗಯಾತ್ರಿ ಭಾರತೀಯ ಸಂಸ್ಕೃತಿ ಪುಟ. ೧೬-೧೭. 
ಸ್ವಾಮಿ ಆದಿದೇವಾನಂದ ೧೯೮೧ ವಿವೇಕ ಚೂಡಾಮಣಿ ಪುಟ. ೩೮೩. 
೧೩೦. ಆದೇಶ 
"ಹೋಮಾಗ್ಗಿಯೊಳಪಟ್ಟದ ದಿವ್ಯ ಚಾಪಮುಯ್ತು ದಿವ್ಯ ಶರಮೊಳವಾ ಬಿಲ್ಲನೇಟೆಸಿ 
ಆ ಸರಳ್ಳಂದಾತನ ಮನೆಯ ಮುಂದಿನ ನಭದೊಳ್‌ ನಲಿನಲಿದಾಡುವ ಜ೦ತ್ರದ 
ಮೀನೆನೆಚ್ಚದುಮಾಕೆಗೆ ಗಂಡನಕ್ಕುಮೆ೦ದಾದೇಶಮಂತಪ್ಪ ಸಾಹಸಮರುಷಂ 
ವಿಕಮಾರ್ಜುನಂಗಲ್ಲದೆ” (ಪಂಪಭಾರತ ೩-೩೨ ವ) 
ಸೂಚನೆ ನೀಡು, ನಿರ್ದೇಶಿಸು. ದ್ರೌಪದಿಯ ವಿವಾಹಕ್ಕೆ ಸಂಬಂಧಿಸಿದಂತೆ ದ್ರುಪದನು 
ಆದೇಶಿಸಿರುವುದನ್ನು ಪಂಪನು ವರ್ಣಿಸುತ್ತಾನೆ. ದ್ರುಪನು ಯಜ್ಞಮಾಡುತ್ತಾನೆ. 
ಆದೇಶವೆಂಬುದಕ್ಕೆ ವಿಧಿ; ನಿಯಮವೆಂಬ ಅರ್ಥಗಳಿವೆ. ಆದೇಶಕ್ಕೆ ವಶಿಷ್ಟ ಅರ್ಥಗಳೂ 
ಇವೆ. ರಾಜನು ಪ್ರಜೆಗಳಿಗೆ ಆದೇಶ ನೀಡುತ್ತಾನೆ. ಪ್ರಜೆಗಳು ರಾಜನಿಗೆ ಆದೇಶ 
ನೀಡುವಂತಿಲ್ಲ. ಇದೇ ಕುಟುಂಬಕ್ಕೂ ಅನ್ವಯವಾಗಿದೆ. ಆಧುನಿಕ ಅರ್ಥದಲ್ಲಿ ಇದನ್ನೇ 
೦rder ಎ೦ದು ಕರೆಯುತ್ತೇವೆ. ಇದರಲ್ಲಿರುವ ಭಾಷೆಯೇ ಭಿನ್ನ "ಮಾಡತಕ್ಕದ್ದು' 
ಎ೦ದು ಬರುತ್ತದೆಯೇ ಹೊರತು ಬೇರೆ ರೀತಿಯ ಪರಿಭಾಷೆಗಳು ಆದೇಶಗಳಿಗೆ ಇಲ್ಲ. 
ವಿವರಗಳಿಗೆ ನೋಡಿ: Michel Foucault 1970 The order of Things. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /€8 


೧೩೧. ಆಪಣ 
ತನ್ನ ಮೈದುನನಿರ್ದಾಪಣಕ್ಕೆ ಪೋಪನ್ನಗವೆಡೆಯೊಳ್‌ ಕಳ್ಳನೊರ್ವಂ ಕಂಡು 
ನಿನ್ನ ತೊಟ್ಟಾಭರಣಮೆಲ್ಲಮಂ ಕೊಟ್ಟು ಪೋಗಲ್ಲದಾ೦ ಪೋಗಲೀಯೆನೆಂದೊಡೀಗಳೆ 
ಪೋಗಿ ಬಂದು ನಿನಗೆನ್ನ ತುಡುಗೆಯೆಲ್ಲವುಂ ಕುಡುವೆನನ್ನೆಗಮಿಲ್ಲಿ ಎನ್ನ ಬರ್ಪನ್ನೆಗಮೆತ್ತಂ 
ಪೋಗದಿರೆ೦ದು ನಂಬೆ ನುಡಿದು ಸಂತೈಸಿ ಕೆಜೆದಂತರಮಂ ಪೋದೊಡೆ............ 
(ಡಿ.ಎಲ್‌.ಎನ್‌.೨೦೦೯ ಪು.೬೦). 
ಆಪಣವೆಂದರೆ ಅಂಗಡಿ. ಅಂಗಡಿಯೆನ್ನುವುದು ವ್ಯಾಪಾರದ ಕೇಂದ್ರ ಮತ್ತು 
ಅದು ಉದ್ದಿಮೆಯನ್ನು ಸಂಕೇತಿಸುತ್ತದೆ. ಅಂಗಡಿಯೆನ್ನುವುದು ಬರೀ ವಿನಿಮಯದ 
ಕೇಂ೦ದ್ರವಲ್ಲ ಎಂಬುದನ್ನು ಪ್ರಧಾನವಾಗಿ ಪರಿಗಣಿಸಬೇಕು. ಅದು ವಿಕ್ರಯದ ಕೇಂದ್ರ. 
ಆದುದರಿಂದ ವ್ಯಾಪಾರದಲ್ಲಿ ಹಣವು ಪ್ರಧಾನವಾಗಿದೆ. ದವಸ ಧಾನ್ಯಗಳ ಅಳತೆ ಮತ್ತು 
ಅದಕ್ಕೆ ನೀಡುವ ಹಣವು ಮುಖ್ಯವಾಗುತ್ತದೆ. ಯಾವಾಗ ವ್ಯಾಪಾರವೆನ್ನುವುದು 
ಪ್ರಧಾನವಾಗುತ್ತದೆಯೋ ಆಗ ಅಳತೆಯ ಮಾನದಂಡಗಳೂ ಮುಖ್ಯವಾಗುತ್ತವೆ. ಅಂದರೆ 
ಜೈನಕಾವ್ಯಗಳಲ್ಲಿ ವ್ಯಾಪಾರಕ್ಕೆ ಕೊಟ್ಟ ಪ್ರಾಶಸ್ಯವನ್ನು ಈ ದೃಷ್ಟಿಯಿ೦ದ ವಿಶ್ಲೇಷಣಾರ್ಹ. 
ಎನಿಮಯ ಪದ್ಧತಿಯ ಅನ೦ತರದ ರೂಪವೇ ವ್ಯಾಪಾರ. ವ್ಯಾಪಾರಗಳಿಗೆ ಜೈನರು 


ಕೊಟ್ಟ ಪ್ರಾಶಸ್ಯವನ್ನು ಹಳೆಗನ್ನಡ ಕಾವ್ಯಗಳಲ್ಲಿ ಹೇರಳವಾಗಿ ಕಾಣಬಹುದು. 


೧೩೨. ಆಭಾಸ 

ಆಭಾಸವೆಂದರೆ ತೋರುವಿಕೆ, ಹೊಳೆಯುವಿಕೆ, ಭಾಸವಾಗುವಿಕೆ ಉದಾಹರಣೆಗೆ: 
ವಿರೋಧಾಭಾಸವೆಂದರೆ ವಿರೋಧದಂತೆ ತೋರುವುದು. 

ಪ್ರಣಾಳಿಕೆ: ಅಸ್ತಿತ್ವ: ಸ್ವಯಂ ಇಚ್ಛೆಯ ಸ್ವರೂಪ. ಕಣ್ಣಟ್ಟುವಿಕೆಗೆ ಒಳಗಾಗುವುದು 
ಎಂದು ಅರ್ಥ. ಜೈನಧರ್ಮದಲ್ಲಿ ಈ ಪರಿಕಲ್ಪನೆಯು ಹೆಚ್ಚು ಬಳಕೆಯಾಗಿದೆ. ಜೈನಧರ್ಮದಲ್ಲಿ 
ಆಭಾಸವೆಂದರೆ ಇಚ್ಛಾಶಕ್ತಿಯ ದ್ಯೋತಕ. ಆದರೆ ಅದ್ವೈತ ಸಿದ್ಧಾಂತವು ಅಭಾಸವಾದವನ್ನು 
ಮಾಯೆಯೆಂದು ಕರೆಯುತ್ತದೆ. ಆದಿಪುರಾಣ: ಅಜಿತ ತೀರ್ಥಂಕರ ಪುರಾಣ ತಿಲಕಂ] 

ಆಭಾಸವಾದ ಮತ್ತು ಎಶ್ವಚೈತನ್ಯಕ್ಕಿರುವ ಸಂಬ೦ಧವನ್ನು ಅಭಿನವಗುಪ್ತನು ಹೀಗೆಂದು 
ವಿವರಿಸಿದ್ದಾನೆ. ಆಭಾಸ (ಅಭಿವ್ಯಕ್ತ ಜಗತ್ತು) ಎಶ್ವಚೈತನ್ಯಕ್ಕೆ ಹೇಗೆ ಸಂಬಂಧಿಸಿದೆ? 
ಕಲ್ಪನೆಯನ್ನು ಕುರಿತ ನಮ್ಮ ಜ್ಞಾನವನ್ನು ನಾವು ವಿಶ್ಲೇಷಿಸಿದರೆ ಈ ಸಂಬಂಧವನ್ನು 
ಸರಿಯಾಗಿ ಗ್ರಹಿಸಬಹುದು. ಕಲ್ಪನೆಯಲ್ಲಿ ನಾವು ಎರಡು ಅಂಶಗಳನ್ನು (ಜ್ಞಾತಾ 
ಹಾಗೂ ಜ್ವೇಯ) ಕಾಣುತ್ತೇವೆ. ಕಲ್ಪನೆ ಮಾಡುತ್ತಿರುವ ಚೈತನ್ಯವು(ಜ್ಞಾತ್ಸ ರೂಪ 
ಅಂಶ) ಎಕಲ್ಪಗಳ(ಜ್ಛೇಯ ರೂಪ ಅಂಶ) ಅಂಶದ ಉದಯಕ್ಕೆ ಕಾರಣವಾಗಿರುತ್ತದೆ. 
ಕಲ್ಪನೆ ಮಾಡುವ ಚೈತನ್ಯವು ತಾನೇ ಕಲ್ಪನೆಗಳ: ಭಿತ್ತಿಯೂ ಗ್ರಾಹಕವೂ ಆಗಿರುತ್ತದೆ. 
ಕಲ್ಪನೆಗಳಿಗೂ ಚೈತನ್ಯವನ್ನು ಬಿಟ್ಟು ಬೇರೆ ಯಾವ ಆಶ್ರಯವೂ ಇಲ್ಲ. ವಿಕಲ್ಪಗಳಿಗೆ 
ಕಾರಣ ಆಂತರಿಕ ಅಂಶಗಳು. ಈ ಅಂಶಗಳು ಚೈತನ್ಯದ ಮೇಲೆ ಪರಿಣಾಮ ಬೀರುತ್ತವೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /€೭ 


ಈ ಪರಿಣಾಮಕಾರಿ ಅಂಶಗಳು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಬರುವುದು ಅವಶ್ಯಕ. 
ಅವು ಅನಿಯತವಾಗಿ ಅಥವಾ ಎಲ್ಲವೂ ಒಟ್ಟಿಗೆ ಬರಬಾರದು. ಆದ್ದರಿಂದ ಅವು 
ಒ೦ದು ಸ್ಪತಂತ್ರವಾದ ಶಕ್ತಿಯ ನಿಯಂತ್ರಣದಲ್ಲಿರಬೇಕು. ಈ ನಿಯಾಮಕ ಶಕ್ತಿಯು 
ಚೈತನ್ಯಕ್ಕಿಂತ ಬೇರೆ ಯಾವುದೂ ಆಗಿಲ್ಲ ಎನ್ನುವುದು ಸುಲಭವಾಗಿ ಗೋಚರವಾಗುತ್ತದೆ. 
ಅದನ್ನು “ಚಿತ್‌' ಎಂದು ಕರೆಯಬಹುದು. ಈ ಎಲ್ಲಾ ಅಂಶಗಳೂ ನಮ್ಮ ಚೈತನ್ಯದಿಂದ 
ನಾವು ಇಚ್ಛಿಸಿದಾಗ, ಯಾವುದೇ ಬಾಹ್ಯ ನೆರಎನ ಅಪೇಕ್ಷೆಯಿಲ್ಲದೆ ಒದಗುತ್ತವೆ. ಅವು 
ನಮ್ಮ ಚೈತನ್ಯದ ಭಿತ್ತಿಯ ಮೇಲೆ ಮೂಡುತ್ತವೆ ಮತ್ತು ಅದರಲ್ಲಿಯೇ ಪುನಃ 
ಲೀನವಾಗುತ್ತವೆ. ಸಮುದದಲ್ಲಿ ಅಲೆಗಳು ಎದ್ದು ಲಯವಾಗುವ ರೀತಿಯಲ್ಲ ಇದು 
ಸಂಭವಿಸುತ್ತವೆ. ಏಳುವುದಕ್ಕಿಂತ ಮೊದಲು ಅಲೆಗಳು ಸಮುದದಲ್ಲಿ ಇರುವಂತೆಯೇ 
ವಿಕಲಗಳು ಇರುತ್ತವೆ. ಕಲ್ಪನೆಯ ಸಮಯದಲ್ಲಿ ಚೈತನ್ಯದ ನೈರ್ಮಲ್ಯವನ್ನು ತಟ್ಟುವ 
ವಿಕಲ್ಪಗಳು ಆತ್ಮದ ಪ್ರಕಾಶಾಂತದ ಭಿತ್ತಿಯ ಮೇಲೆ ಕಾಣಿಸಿಕೊಳ್ಳುವುದಕ್ಕಿಂತ ಮುಂಚೆ 
ಆತ್ಮದಲ್ಲಿ ನೆಲಸಿರುತ್ತವೆ. ಎಶ್ವಾತ್ಮದೊಡನೆ ಆಭಾಸದ ಸಂಬಂಧದ ವಿಷಯವಾಗಿ ಅಭಿನವ 
ಹೇಳುವುದು ಇದನ್ನೇ. ಅವನ ಮಾತುಗಳಲ್ಲಿ: “ತತ್ವಾಂತರಾಣೀ ಷಟ್‌ ತ್ರಿಂಶತ್‌ 
ಅನಾಶ್ರಿತಶಿವಪರ್ಯಂತಾನಿ ಪರಭೈರವಾನು ರೂಪಾವೇಶಸಾದಿತ ತಥಾ ಭಾವಸಿದ್ಧಾನಿ” 
(ಪ.ತ್ರಂ.ವಿ. ೧೯) ಹೀಗೆ ಶೈವಸಿದ್ಧಾ ೦ತದ ಪ್ರಕಾರ ಶಿವನಿಂದ ಹಿಡಿದು ಪೃಥ್ವಿಯವರೆಗೆ 
ಇರುವುದೆಲ್ಲವೂ ಪರತತ್ವದಲ್ಲಿ ನಮ್ಮ ಆತ್ಮವು ನಿರ್ಮಲ ಸ್ಥಿತಿಯಲ್ಲಿರುವಾಗ ನಮ್ಮ 
ಭಾವನೆಗಳು ನಮ್ಮೊಳಗೆ ಇರುವ ರೀತಿಯಲ್ಲಿಯೇ, ನೆಲಸಿರುತ್ತದೆ. ಆದ್ದರಿಂದ ಬಾಹ್ಯ 
ಕಾರಣಗಳ ಅಪೇಕ್ಷೆಯಿಲ್ಲದೆ ಎಲ್ಲವೂ ಇಚ್ಛಾನುಸಾರ, ಬಾಹ್ಯವಾಗಿ ಅಭಿವ್ಯಕ್ತವಾಗುತ್ತದೆ. 
ಆದ್ದರಿಂದ ಅವನ್ನು ಆಭಾಸಗಳು ಎಂದು ಕರೆಯಲಾಗಿದೆ. ವಿಶ್ವಾತದಿ೦ದ ಅಭಿವ್ಯಕ್ತ 
ನಾಗಿರುವುನಂಂದಿಗ (ಆಭಾಸ್ಯ ತೇ) ಮತ್ತು ಗೋಚರವಾಗಿಕು ೫0 085 (sense) 
ಕೂಡ ಅದು ಆಭಾಸ. 

ಆಭಾಸವು ಬಾಹ್ಯ ಮತ್ತು ಆಂತರಿಕವೆಂದು ಎರಡು ವೂ ಈ ಕುರಿತು 
ಅಭಿನವಗುಪ್ತನು ಈ ಕೆಳಗಿನಂತೆ ವಿವರಿಸಿದ್ದಾನೆ: 

ಆಭಾಸ ಎರಡು ಬಗೆಯಾಗಿದೆ, ಬಾಹ್ಯ ಮತ್ತು ಆಂತರಿಕ. ಈ ಎರಡರ ನಡುವಣ 
ವ್ಯತ್ಯಾಸವನ್ನು ಈ ಮುಂದಿನ ರೀತಿಯಲ್ಲಿ ಸಷ್ಟಪಡಿಸಬಹುದು. ಎಶ್ವಚ್ಛೆ ೈತನ್ಯವು ಒಂದು 
ಸಾಗರದಂಕಿದಯಂಡಿ2 ಏವಿಧ ಆಭಾಸಗಳನ್ನು ಅದರಲ್ಲಿರುವ 12 ಸಖಗಳರಿದೂ 
ಭಾವಿಸೋಣ. ಪ್ರತಿ ಆಭಾಸವೂ ಎಶ್ವಚೈತನ್ಯದ ಸಾಗರದಲ್ಲಿ ಹರಿಯುತ್ತಿರುವ ಪ್ರತ್ಯೇಕವಾದ 
ಪ್ರವಾಹ. ಸೃಷ್ಟಿಯ ಅವಧಿಯ ಉದ್ದಕ್ಕೂ ಈ ಪ್ರವಾಹಗಳು ಸಾಗರದ ತಳದಲ್ಲಿ 
ಹರಿಯುತ್ತಿರುತ್ತವೆ. ಆಭಾಸಗಳ ಪ್ರತ್ಯೇಕ ಚ6606 ಅಭಿವ್ಯಕ್ತಿಗಳನ್ನು ಉಂಟುಮಾಡುವ 
ಮತ್ತು ಅವುಗಳ ಆಂತರಿಕ ಭೇದಗಳನು  ಉಳಿಸಿಟ್ಟು ಮುಂದುವ ಎಶ್ವಚೈತನ್ಯದ 
ಸ್ವಾತಂತ್ರ್ಯ ಶಕ್ತಿಯ ಅ೦ಶವನ್ನು ಕರ್ತೃತ್ವಶಕ್ತಿ ಎ೦ದರೆ ಸರ್ವಶಕ್ತಿತ್ತ ಎನ್ನಲಾಗಿದೆ. ಆದರೆ 
ಕೆಲವು ಸಲ ಈ ಪ್ರವಾಹಗಳನ್ನು ಸಾಗರದ ಮೇಲೈ ಮೇಲೆ ಅಲೆಗಳಂತೆ ಎಬ್ಬಿಸಲಾಗುತ್ತದೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೯೮ 


ಮತ್ತು ಪ್ರತಿಬಿಂಬವನ್ನು ಗ್ರಹಿಸಬಲ್ಲ ಅಲೆಯನ್ನು ಪ್ರತಿಬಿ೦ಬಗಳನ್ನು ಮೂಡಿಸುವ 


ವಸ್ತುಗಳ ಪ್ರಭಾವಕ್ಕೆ ಒಳಗಾಗುವ ಸ್ಥಿತಿಗೆ ತರಲಾಗುತ್ತದೆ. ಇದು ಸರ್ವಜ್ಞತ್ವದ ಅಥವಾ 
ಜ್ಞಾತೃತ್ವಶಕ್ತಿಯ ಕಾರ್ಯ. ಪ್ರತಿಬಿಂಬವನ್ನು ಗಹಿಸಬಲ್ಲ ಅಲೆಯ ಪರಿಣಾಮವೇ ಜ್ಞಾನ. 
ಏವರಗಳಿಗೆ ನೋಡಿ: ಮಾಯೆ: ಆಭಾಸವಾದ 


ಜಿ.ಟಿ. ದೇಶಪಾಂಡೆ ೨೦೦೦ ಅಭಿನವಗುಪ್ತ ಪುಟ. ೪೦-೪೬, ೩೪೪ 


೧೩೩. ಆರವೆ 

ಅರಮೆ, ಆರವೆ, ಆರಾಮೆ, ಆರುವೆ(ನಾ) ತೋಟ; ಉದ್ಯಾನವನ; ತೋಪು; 

ಪೊಅವೊಟಲೊಳಾರವೆಯೊಳ್‌ ಕಾಷ್ಠಕೂಟಂ ಸೇದೆಗೆಟ್ಟು ಪುಳ್ಳಿಯ 
ಪೊಜ್‌ಯನಿಟೆಸಿ ಪಟ್ರರ್ದೊಡೆ 

(ವಡ್ಡಾರಾಧನೆ ೭೬-೨೪); ಕಲಾ೦ಫ್ರಿಪದಾರವೆ (ಪಂಪ ಭಾರತ ೧-೨೮) 

ವಡ್ಡಾರಾಧನೆಯಲ್ಲಿ ಆರವೆಯ ಕುರಿತು ಬರುತ್ತದೆ. ಆರವೆಯೆಂದರೆ ಉದ್ಯಾನವನ, 
ತೋಟ. ತೋಟ ಮತ್ತು ಉದ್ಯಾನವನ ಎರಡೂ ಮುಖ್ಯವಾಗಿ ಒ೦ದು ವಿಷಯವನ್ನು 
ಪ್ರಸ್ತಾವಿಸುತ್ತದೆ. ಉದ್ಯಾನವನವು ಇರುವುದು ಶ್ರೀಮಂತರಿಗೆ. ಅದು ಮನೋಹರವಾದ 
ಜಾಗ. ಉದ್ಯಾನವನವು ಕಾಲಹರಣ ಮತ್ತು ಮನೋರಂಜನೆಯ ಕಾರಣಕ್ಕೆ ಹುಟ್ಟಿಕೊಂಡಿರು 
ತ್ತದೆ. ಮತ್ತು ಉದ್ಯಾನವನವು ನಮಗೆಲ್ಲರಿಗೂ ತಿಳಿದಿರುವಂತೆ ಹೂವಿನ ಗಿಡಗಳಿಂದ 
ತುಂಬಿರುತ್ತದೆ. ಇದರಲ್ಲಿ ಆರ್ಥಿಕತೆಯ ದೃಷ್ಟಿಯು ಇರುವುದಿಲ್ಲ. ಆದರೆ ತೋಟವು 
ಹಾಗಲ್ಲ-ತೋಟವು ಆರ್ಥಿಕ ದೃಷ್ಟಿಕೋನವನ್ನು ಹೊಂದಿರುತ್ತದೆ. ಇದರಲ್ಲಿ ಆರ್ಥಿಕ 
ಬೆಳೆಗಳಿಗೆ ಮಹತ್ವವಿರುತ್ತದೆ. ಇದನ್ನು ವ್ಯಾಪಾರದ ಉದ್ದಿಮೆಯ ಒಂದು ಭಾಗವೆಂದು 
ನಾವು ತಿಳಿಯಬಹುದು. 


೧೩೪. ಆರಾಧನಾ 

ವಾಚನಾಗಹಣಸಮೇತಮಾರಾಧನೆಯಿನರ್ಚಿಸಿ ವೀರಸಂಸ್ಥಾನಾರೂಢ 
ನಾದಾಗಳ್‌..... 

(ಆದಿಪುರಾಣ. ೨-೫೦.ವ) 

ಆರಾಧನೆಯೆಂದರೆ ಪೂಜೆ, ಗೌರವ. ಇದರಲ್ಲಿ ನಾಲ್ಕು ವಧ; ಜ್ಞಾನಾರಾಧನೆ, 
ದರ್ಶನಾರಾಧನೆ, ಚಾರಿತ್ರಾರಾಧನೆ, ತಪಾರಾಧನೆ. ಎಲ್ಲಾ ಮತಧರ್ಮಗಳಲ್ಲಿಯೂ 
ಇರುವ ಪ್ರಮುಖ ಪರಿಕಲ್ಪನೆಯಾಗಿದೆ. ಪೂಜಿಸುವುದು, ಗೌರವಿಸುವುದು ಈ ಪದದ 
ಹಿಂದಿರುವ ಪ್ರಮುಖ ಆಶಯ. 

ವಡ್ಡಾರಾಧನೆಯ ಕಥೆಗಳಲ್ಲಿ ಕಥೆಯ ಕೇಂದ್ರವನ್ನು ಹೇಳುವ ಗಾಹೆಗಳು ಮೂಲ 
ಆರಾಧನಾ ಗ೦ಥಕ್ಕೆ ಸೇರಿದೆ. ಆರಾಧನೆ ಮತ್ತು ಪೂಜೆಯ ನಡುವೆ ವ್ಯತ್ಯಾಸವಿದೆ. 
ಅದು ಬಿಂಬಗಳಿಗೆ ಸಂಬಂಧಿಸಿದಂತೆ ಭಿನ್ನವಾಗುತ್ತವೆ. ಪೂಜೆಯಲ್ಲಿ ಬಿಂಬವೂ ತುಂಬಾ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೯6 


ಪ್ರಧಾನ. ಆರಾಧನೆಯು ವೈಯಕ್ತಿಕ ತಲ್ಲೀನ ಸ್ಥಿತಿಯನ್ನು ಬಯಸುತ್ತವೆ. 
ಪೂಜೆಯು ಈ ಕೆಳಗಿನಂತೆ ನಿಷ್ಣತ್ತಿಗೊಂಡಿದೆ: 

ಪೂಜಾ ಎಂಬ ಅರ್ಚನಾವಿಧಾನ ಹಾಗು ಈ ಶಬ್ದವೂ ಕೂಡ Non Aryan 
ಪರಂಪರೆಗೆ ಸೇರಿದ್ದು, ವೈದಿಕ ಬ್ರಾಹ್ಮಣ ಸಂಪ್ರದಾಯವು ತುಂಬ ದುರ್ಬಲವಾಗುತ್ತಿರುವ 
ಸಂದರ್ಭದಲ್ಲಿ ಈ ಪೂಜಾ ಎಂಬ ಶಬ್ದವನ್ನೂ, ಪೂಜಾ ವಿಧಾನವನ್ನೂ ತನ್ನ 
ಅಸ್ತಿತ್ವದ ರಕ್ಷಣೆಗಾಗಿ ವೈದಿಕ ಪರಂಪರೆಯು ತನ್ನ ಸಂಸ್ಕೃತಿಯಲ್ಲ ಸೇರಿಸಿಕೊಂಡಿತು. 
ವಿಗಹಾರಾಧನೆ ಹಾಗೂ ಪೂಜಾ (ಪೂಜೆ) ಎಂದರೆ ನಾಗಪೂಜೆ ಇತ್ಯಾದಿಗಳು 
ವೇದ ಸಂಸ್ಕೃತಿಯಲ್ಲಿ ನಂತರ ಬಂದು ಸೇರಿಕೊಂಡಿವೆ. 

ಕವಿತೆಯೊಳಾಸೆಗೆಯ್ದ ಫಲಮಾವುದೊ ಪೂಜೆ ನೆಗಳ್ತ ಲಾಭಮೆಂ 

ಬಿವೆ ವಲಮಿ೦ದ್ರಪೂಜೆ ಭುವನಸ್ತುತಮಪ್ಪ ನೆಗಳ್ತೆ ಮುಕ್ತಿ ಸಂ | 

ಭವಿಸುವ ಲಾಭಮೆಂಬಿವೆ ಜಿನೇಂದಗುಣಸ್ತುತಿಯಿಂದೆ ತಾಮೆ ಸಾ 

ರವೆ ಪೆಅರೀವುದೇಂ ಪೆಜರ ಮಾಡುವುದೇಂ ಪೆಜರಿ೦ಂದಮಪ್ಪುದೇಂ ॥ 

(ಆದಿಪುರಾಣ ೧-೩೬) 

ಜಿನೇಂದಗುಣ ಸ್ತುತಿಯಿ೦ದ ಮುಕ್ತಿಯು ದೊರೆಯುತ್ತದೆ. ಅದಕ್ಕಿಂತ ಮಿಗಿಲಾದುದು 
ಏನೂ ಇಲ್ಲ. ಜಿನೇ೦ದ್ರನ ಗುಣಸ್ತುತಿಯಿ೦ದ ಮುಕ್ತಿ ದೊರೆಯುವುದಾದರೂ ಬೇರೆಯ 
ವರು ಬೇರೆ ಏನೂ ಕೊಡಬೇಕಾಗಿಲ್ಲ. ಅವರು ಮಾಡುವುದಾದರೂ ಏನು? ಬೇರೆಯವ 
ರಿಂದ ಆಗಬಹುದಾದರೂ ಏನು ಎಂದು ಪಂಪ ಪ್ರಶ್ನಿಸುತ್ತಾನೆ. ಇವೆಲ್ಲದಕ್ಕೆ ಪೂರಕವಾಗಿ 
“ಕವಿತೆಯೊಳಾಸೆಗೆಯ್ತ ಫಲಮಾವುದೊ ಪೂಜೆ ನೆಗಳ್ಳೆ ಲಾಭಂ ಎಂಬಿವೆ ವಲಂ”. 
ಆದರೆ ಭುವನವೇ ಸ್ತುತಿಸುವಂತಹ ಜಿನೇಂದಗುಣ ಸುತಿಯಿಂದ ಮಾತ್ರ ಮುಕ್ತಿ 
ಸಾಧ್ಯವೆಂದು ಅವನ ನಂಬಿಕೆ. ಪೂಜಾ ಎಂದರೆ ಆರಾಧನೆ. ಆರಾಧನೆಗೆ ಮಾಧ್ಯಮಗಳು 
ಬೇಕು. ಮಂತ್ರ ಕ್ರಿಯೆ; ಬಿಂಬಗಳು ಪೂಜೆಯಲ್ಲಿ ಮುಖ್ಯ ಮಂತ್ರವಿಧಿ; ಕ್ರಿಯಾವಿಧಿಯೆಂದು 
ಇವುಗಳನ್ನು ಕರೆಯುತ್ತಾರೆ. ಪೂಜೆಯೆಂಬುದು ಆಚರಣೆಯ ವಿಧಿ. ಆದರೆ ಪೂಜೆಯ 
ಎಧಾನಗಳಲ್ಲಿ ಅನೇಕ ರೀತಿಗಳಿವೆ. ಇವುಗಳನ್ನು ಸ್ಥೂಲವಾಗಿ ಹೀಗೆ ವಿವರಿಸಬಹುದು: 

ಅ) ಕುಲದೇವತೆಯ ಪೂಜೆ ಆ) ಪ್ರತಿಮಾ ಪೂಜೆ. ಅಂದರೆ ಯಾವುದಾದರೂ 
ಪ್ರತಿಮೆಯನ್ನು ಮೂಲವೆಂದು ತಿಳಿದು ಆರಾಧಿಸುವ ವಿಧಾನ. ಇದನ್ನು ವಿಗ್ರಹಾರಾಧನೆ 
ಯೆಂದು ಕರೆಯುತ್ತೇವೆ. ಲಿಂಗಾರಾಧನೆ ಶಿವಲಿಂಗನನ್ನು ನೆನಪಿಸುತ್ತದೆ. ಸಾಲಿಗ್ರಾಮ 
ವೈಷ್ಣವ ಪಂಥದ ಸಂಕೇತ ಮನಸ್ಸಿನ ಏಕಾಗಸ್ಥಿತಿಗೆ ಇವು ಆವಶ್ಯಕ. ಮತ್ತು ಇವೆಲ್ಲಾ 
ಮಾಧ್ಯಮಗಳು. 

"ಪೂಜ್‌' ಎಂಬ ಧಾತುವಿನಿಂದ ಪೂಜೆಯು ಹುಟ್ಟಿದೆ. ಗೌರವಿಸು. ಆಚರಣೆ; 
ಆರಾಧಿಸು ಎನ್ನುವುದು ಇದರ ಅರ್ಥ. ಪೂಜೆಯು ಪ್ರತಿಮೆಗೆ ಅನ್ವಯವಾಗುತ್ತದೆ. 
ದರ್ಶನ ಮತ್ತು ಪ್ರಸಾದ ಇದರಲ್ಲಿ ಮುಖ್ಯ. ಪೂಜೆಯಲ್ಲಿ ಮೂರು ಅಂಶಗಳು 
ಮುಖ್ಯ ಯಂತ್ರ(ಚಕ್ರ) ಮಂತ್ರ ಮತ್ತು ಮೂರ್ತಿ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೦೦ 


ಅರಹಂತರ ಪ್ರತಿಬಿಂಬವಿರುವಲ್ಲಿ ನವರೂಪ ದೇವರು ಗರ್ಭತರಿದ್ದಾರೆಂದು 
ತಿಳಿದುಕೊಳ್ಳಬೇಕು. ಆಚಾರ್ಯ, ಉಪಾಧ್ಯಾಯ, ಸಾಧುಗಳಂತೂ ಅರಹಂತರ ಪೂರ್ವ 
ಅವಸ್ಥೆಯಾಗಿದೆ. ಸಿದ್ಧರಿದ್ದವರು ಮೊದಲು ಅರಹಂತರಾಗಿಯೇ ಸಿದ್ಧರಾಗಿದ್ದಾರೆ. 
ಅರಹಂತರ ವಾಣಿಯು ಜಿನವಚನವಾಗಿದೆ. ವಾಣಿಯ ಮೂಲಕ ಯಾವ ಅರ್ಥ 
ಪ್ರಕಟಪಡಿಸಿದೆ ಅದು ಜಿನಧರ್ಮವಿದೆ. ಅರಹ೦ತರ ಸ್ವರೂಪವು ಎಲ್ಲಿ ವಿರಾಜಮಾನ 
ಎರುತ್ತದೆ ಅದು ಜಿನಾಲಯವೆನಿಸುತ್ತದೆ. ಈ ಪ್ರಕಾರ ನವದೇವತಾ ರೂಪವಿರುವ 
ಅರಹಂತ ಭಗವಂತರ ಪ್ರತಿಬಿಂಬದ ಪೂಜೆಯನ್ನು ನಿತ್ಯವೂ ಮಾಡುವುದು ಯೋಗ್ಯ. 
ಯಜ್ಞಸಂಪ್ರದಾಯವು, ಲೋಕಪ್ರಿಯತೆಯನ್ನು ಕಳಕೊಂಡ ಬಳಿಕ, ಉಪನಿಷತ್‌ 
ಕಾಲದಲ್ಲಿ ಸಂಸ್ಕೃತ ಸಂಪ್ರದಾಯದವರಲ್ಲಿ ಕೂಡ ಧ್ಯಾನ-ಪೂಜಾ ಪದ್ಧತಿಯು 
ಪ್ರತಿಷ್ಠಿತವಾಗತೊಡಗಿದ್ದುದು ಕಾಣದೊರೆಯುತ್ತದೆ. 
ಅತ್ತಿ ಆಲ, ಅಶ್ವತ್ಥ ಬೇವು, ಬನ್ನಿ, ಇಪ್ತಿ ಎಕ್ಕ ಮೊದಲಾದವು ಪೂಜೆಗೆ ಇಂದಿಗೂ ಬೇಕು. 
"ಪ್ರತಿ” ಮತ್ತು ಗರಿಕೆ (ಹುಲ್ಲು) ಶಿವಾರಾಧನೆಗೂ ದೇವೀಪೂಜೆಗೂ ಬೇಕು; ವಿಷ್ಣುವಿಗೂ 
ಬೇಕು. ಬಿಲ್ವ-ತುಳಸೀ ಪತ್ರವಿಲ್ಲದೆ ಪೂಜೆ ಅಪೂರ್ಣ. ಶಕ್ತಿಗಾಗಿ, ಮಕ್ಕಳಿಗಾಗಿ, ಗಾಳಿ- 
ಧೂಳಿಯ ವ್ಯಾಧಿ ನಿವಾರಣೆಗಾಗಿ ಅತ್ತಿ, ಆಲ, ಅರಳೆ ಗಿಡಗಳ ಪೂಜೆ ಮಾಡುವ ವಾಡಿಕೆ 
ಇದೆ. ಸಿಂಧೂತೀರದ ಪುರಾತನ ಪಟ್ಟಣಗಳ ಅವಶೇಷಗಳಲ್ಲಿ ಅಶ್ವತ್ಥಪೂಜಾ ಸೂಚಕ 
ಚಿಹ್ನೆಗಳು ದೊರೆತಿವೆ. ವೇದಕಾಲದಲ್ಲಿ ವೃಕ್ಷಹೂಜಿಯು ಇದ್ದಿತಾಗಿ ಊಹಿಸಲು ಬರುವುದು. 
ಆದರೆ, ಅದಕ್ಕೆ ಪ್ರತಿಷ್ಠೆ ಇದ್ದುದನ್ನು ನಿದರ್ಶನಕ್ಕೆ ತರುವ ವರ್ಣನೆಗಳು ದೊರೆಯುವುದಿಲ್ಲ. 
ಶಿನ್‌-ಶೆನ್‌-ಚೆನ್‌ ಶಬ್ದವು ಸಂಪೂರ್ಣವಾಗಿ "ದ್ರಾವಿಡ' ಭಾಷೆಗೆ ಸಂಬಂಧಪಟ್ಟು 
ದೆಂದು ಸ್ಪಷ್ಟವಿರುವುದರಿ೦ದ ಶಿನ್‌-ಶಿನೀವಾಲೀ ದೇವತೆಯ ಆರಾಧನೆಯು ಹಿಂದೂ 
ದೇಶದಿಂದಲೇ ಅಸ್ಸೀರಿಯಾ ಬಾಬಿಲೋನಿಯಾಗಳ ಮುಖಾಂತರವಾಗಿ ಗ್ರೀಸದೇಶದ 
ಕಡೆಗೆ ಹೋಗಿರಬೇಕೆಂದು ಊಹಿಸವುದಕ್ಕೆ ಅವಕಾಶವಿದೆ. ಗ್ರೀಸದೇಶದ ಎಲ್ಲಮ್ಮನ 
(Mother of all gods-and all men) ಪೂಜೆಯು ಕೈಸ್ತಧರ್ಮಕ್ಕಿಂತ ಮುಂಚೆ 
ಬಹಳೇ ಲೋಕಪ್ರಿಯವಾಗಿತ್ತು. ಕೆಲವು ಸಂಶೋಧಕರ ಅಭಿಪ್ರಾಯದಂತೆ ಈ ದೇವಿಯ 
ಆರಾಧನೆಯು ಏಶಿಯಾ ಮೈನರಿನಲ್ಲಿಯೆ ಮೊದಲು ಹುಟ್ಟಿತು. ಇದು ನಿಜವೆಂದು 
ಒಪ್ಪಿಕೊ೦ಡರೂ ಕ್ರಿಸ್ತಪೂರ್ವ ೬ನೆಯ ಶತಮಾನದ ಸುಮಾರಿಗೆ ಗೀಸ್‌ನಲ್ಲಿ ನಡೆಯುತ್ತಿದ್ದ 
ಶಿವ-ಶಕ್ತಿ ಪೂಜೆಯ ರೀತಿಯನ್ನು ನೋಡಿದರೆ ಈ ಪೂಜಾ ಪದ್ಧತಿಯಾದರೂ 
ಹಿಂದೂ ದೇಶದಿಂದಲೇ ಅಲ್ಲಿಗೆ ಹೋಗಿರಬೇಕೆಂದು ಹೇಳಬೇಕಾಗುತ್ತದೆ. 
ವಿವರಗಳಿಗೆ ನೋಡಿ: ಶಂಬಾ ಜೋಶಿ ೧೯೯೯ ಸಂಪುಟ. ೧ ಪುಟ. ೩೦೨ 
ಸಂಪುಟ. ೩ ಹಾಲುಮತ ದರ್ಶನ ಪುಟ. ೩೧, ೧೧೭ 
ಸಿ.ವೀರಣ್ವ ೧೯೮೬ ಪ್ರಾಚೀನ ಸಾಹಿತ್ಯ: ರಾಜಸತ್ತೆಯ ವೈಭವದ ಕಾಲ ಪುಟ. ೮೯ 
ಶೇಷನವರತ್ನ ೨೦೦೮ ನಾಲ್ಕು ವೇದಗಳು ಪುಟ. ೧೮೨ 
Sri Swami Sivananda 1997 All about Hinduism P 08, 76. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೦೧ 


೧೩೫. ಆರ್ತಧ್ಯಾನ 

ಅ೦ತಾರ್ತಧ್ಯಾನದೊಳಜಗರನಾಗಿ ತನ್ನ ಮುನ್ನಿನ ಸಂಚಿತ ವಸ್ತುಗಳಂ.. 
(ಆದಿಪುರಾಣ ೨ ೧೪. ವ) 

ಆರ್ತಧ್ಯಾನವು ಧ್ಯಾನದ ನಾಲ್ಕು ಬಗೆಗಳಲ್ಲಿ ಒಂದು, ಅಶುಭಧ್ಯಾನ. ಇಷ್ಟವಿಲ್ಲದ 
ವಸ್ತುಗಳಿಂದ ಅಗಲಬೇಕೆಂಬ ಚಿ೦ತೆಯಿ೦ದಲೂ, ಇಷ್ಟವಾಗುವ ವಸ್ತುಗಳು ಬೇಕೆಂಬ 
ಆಕಾಂಕ್ಷೆಯಿಂದಲೂ ಮನಸ್ಸು ತುಂಬಿ ಅವುಗಳನ್ನೇ ಚಿಂತಿಸುತ್ತಿರುವುದು. ದಾಸರ 
ಕೀರ್ತನೆಗಳಲ್ಲಿ ಆರ್ತ ಎಂದರೆ ಮೊರೆಯಿಡು ಎಂಬರ್ಥದಲ್ಲಿ ಬಂದಿದೆ. ಉದಾಹರಣೆಗೆ: 
ಕನಕದಾಸರ ಕೂಗಿದರೂ ದನಿ ಕೇಳಲಿಲ್ಲವೆ? ಎಂಬ ಕೀರ್ತನೆಯ ಸೊಲ್ಲನ್ನು 
ಗಮನಿಸಬಹುದು. 
ವಿಧಿಗಳು: | 

ರನ್ನನ ಅಜಿತತೀರ್ಥಂ೦ಕರ ಪುರಾಣತಿಲಕದಲ್ಲಿ ಕೆಲವು ಪರಿಕಲ್ಪನೆಗಳು ವಿಶಿಷ್ಟವಾಗಿವೆ. 
. ವಿಹರಣವಿಧಿ - ಧರ್ಮೋಪದೇಶಕ್ಕಾಗಿ ವಿಹಾರ ಕೈಗೊಳ್ಳುವುದು. 

. ಕರ್ಮಗಳಂ ಕೆಡಿಸಿದ - ಕರ್ಮಗಳನ್ನು ನಾಶಪಡಿಸಿದ. 
. ಗುಪ್ತಿತ್ತಯ - ಮನೋಗ್‌ುಪ್ತಿ ವಾಗ್ಗುಪ್ತಿ. ಕಾಯಗುಪ್ತಿಗಳು. 
. ಆರ್ತಧ್ಯಾನದಲ್ಲಿ ಎರಡು ಬಗೆ - ಬಾಹ್ಯ ಮತ್ತು ಆಧ್ಯಾತ್ಮಿಕ. 

೫. ಸ್ಪಸಂವೇದ್ಯ ಮಪ್ಪಾದ್ಯ - ಅಪಾಯವಿಚಯ ಉಪಾವಿಚಯ, ಜೀವವಿಚಯ, 
ಅಜೀವವಿಚಯ, ವಿಪಾಕವಿಚಯ, ಭವವಿಚಯ, ವಿರಾಗವಿಚಯ, ಸಂಸ್ಥಾನವಿಚಯ, 
ಆಜ್ಞಾವಿಚಯ, ಹೇತುವಿಚಯ ಒಟ್ಟು ಹತ್ತುರೀತಿ. (೮-೨೮ ವ) 

ರನ್ನನು ಅಜಿತತೀರ್ಥಂಕರ ಪುರಾಣದಲ್ಲಿ ಆರ್ತಧ್ಯಾನದ ಬಗ್ಗೆ ಸವಿಸ್ತಾರವಾಗಿ 
ಹೇಳಿದ್ದಾನೆ. (ನೋಡಿ: ರನ್ನನ ವಿರಚಿತ ಅಜಿತ ತೀರ್ಥಂಕರ ಪುರಾಣಂ ೮-೨೮ವ) 
ಅರ್ತಧ್ಯಾನವು ನಾಲ್ಕು ತೆರನಾಗಿದೆ; ರೌದ್ರ ಧ್ಯಾನವೂ ಕೂಡ ನಾಲ್ಕು ತೆರನಾಗಿದೆ. 
ಹಾಸಿಗೆಯಲ್ಲಿ ಮಲಗಿದ ಮುನಿಯು ಮಾತ್ರ ಇವೆಲ್ಲವುಗಳನ್ನು ತಿಳಿದುಕೊಳ್ಳಬಲ್ಲನು. 

ಅನಿಷ್ಟ ವಸ್ತುಗಳ ಸಂಯೋಗವನ್ನೂ ಇಷ್ಟವಸ್ತುಗಳ ವಿಯೋಗವನ್ನೂ ಪರೀಷಹ 
ಮತ್ತು ನಿದಾನಗಳನ್ನೂ ಉಂಟುಮಾಡುವ ಆರ್ತಧ್ಯಾನವು ಒಟ್ಟಿನಲ್ಲಿ ಕಕಾಯಮಯ 
ವಾಗಿರುತ್ತದೆ. 

ಕಳವು, ಮೋಸ, ಮೊದಲಾದ ಕಾಯಗಳಲ್ಲಿ ಮತ್ತು ಆರು ಬಗೆಯ ಹಿಂಸಾಕೃತ್ವದಲ್ಲಿ 
ನಿರತವಾದ ಕಷಾಯಯುಕ್ತ ಧ್ಯಾನಕ್ಕೆ (ಚಿ೦ತನೆಗೆ) ಒಟ್ಟಿನಲ್ಲಿ ರೌದ್ರಧ್ಯಾನವೆನ್ನುತ್ತಾರೆ. 

ಮಹಾಭಯಾನಕವಾದ ಮತ್ತು ಸನ್ಮಾರ್ಗದಲ್ಲಿ ಎಡರುತೊಡರುಗಳನ್ನು ತಂದೊಡ್ಡುವ 
ಆರ್ತ ಮತ್ತು ರೌದ್ರಧ್ಯಾನಗಳನ್ನು ಬಿಟ್ಟು ಯಾವಾಗಲೂ ಧರ್ಮ ಮತ್ತು ಶುಕ್ಷಧ್ಯಾನಗಳಲ್ಲಿ 
ಮಗ್ನರಾಗಬೇಕು. 


ಸ ಕ ಯೊ ೬D 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೦೨ 


೧೩೬. ಆರ್ಯ 

ತೆಲುಗಿಗಿಂತಲೂ ಮರಾಠಿಯ ಬೇರುಗಳು ಕನ್ನಡದಲ್ಲಿ ಬಹಳ ಆಳದವರೆಗೆ 
ಹೋಗಿವೆ. ಕನ್ನಡಿಗರು ಮರಾಠಿಗೆ "ಆರಿಯ' ಮಾತು ಅಥವಾ “ಆರೇ' ಮಾತು 
ಎ೦ದು ಕರೆಯುವುದು ವಾಡಿಕೆ. ತಮಿಳು ಪ್ರಾಚೀನ ಸಾಹಿತ್ಯದಲ್ಲಿಯೂ "ಆರಿಯರ್‌' 
ಎಂದೇ ಉಲ್ಲೇಖಗಳು ದೊರೆಯುತ್ತವೆ. ಆರಿಯ (ಆರೆ) ಎಂಬುದು "ಆರ್ಯ' 
ಶಬ್ದದ ತದ್ಭವವು. ಮರಾಠಿಯು ಆರ್ಯರ ಮಾತು, ಅರಿಯ (ಆರೇ) ಮಾತು, 
ಎಂದೆನ್ನುವುದರಿಂದಲೆ ಈ ಭಾಷೆಯ ವಿಷಯದಲ್ಲಿ ಕನ್ನಡಿಗರಿಗಿದ್ದ ಗೌರವವು 
ವ್ಯಕ್ತವಾಗುತ್ತಲಿದೆ; ಸಂಸ್ಕೃತ-ಪ್ರಾಕೃತಗಳ ಸಾಲಿನಲ್ಲಿಯೇ ಮರಾಠಿ (ಆರೆ) ಮಾತಿಗೂ 
ಸ್ಥಾನವು ದೊರೆತಿದ್ದಿತು. ಆದುದರಿಂದ ಆರಿಯ ಮಾತು ಬರುವುದು ಒಂದು 
ಭೂಷಣವೆಂಬ ಭಾವನೆಯೆ ನಮ್ಮ ಜನಗಳಲ್ಲಿ ಹಲವು ಕಾಲದಿಂದಲೂ ಮನೆಮಾಡಿ 
ಕೊಂಡಿದ್ದಿತೆಂದು ಹೇಳಬಹುದಾಗಿದೆ. ಆರಿಯ ಮಾತಾಡುವವನು ಆರಿಯ, ಎಂಬ 
ವಿಚಾರವು ದೃಢವಾಗಿದ್ದ ಆ ಕಾಲದಲ್ಲಿ ಆರಿಯ ಮಾತು ಬರುತ್ತಲಿದ್ದ ಅನೇಕಾನೇಕ 
ಕನ್ನಡಿಗರು ಆರಿಯರಾಗಿ ಎಣಿಸಲ್ಪಟ್ಟಿರುವುದು ಸಹಜ. 

ಕುರುಬರು, ಗೌಳಿಗಳು, ಕಮ್ಮಾರರು, ವೈಶ್ಯರು, ಬಣಜಿಗರು, ಬ್ರಾಹ್ಮಣರು 
ಮೊದಲಾದವರು ಒಂದೇ ಕುಲದವರಾಗಿದ್ದರೂ "ಆರೇ", “ತೆಲಗು' ಮತ್ತು "ಕನ್ನಡ' 
ಎ೦ಬ ಪಂಗಡಗಳಾಗಿದ್ದುದು ಕಂಡುಬರುವುದಕ್ಕೆ ಇದೇ ಕಾರಣ. 

ಆರ್ಯವೆಂಬುದು ಶ್ರೇಷ್ಠ ದ್ರಾವಿಡವೆಂದರೆ ಕನಿಷ್ಠವೆಂಬ ನಂಬಿಕೆಯು ಪ್ರಚಲಿತವಿತ್ತು. 
ಅದೂ ಆರ್ಕರೆಂದರೆ ಬಿಳಿಯ ವರ್ಣದವರು ದ್ರಾವಿಡರು ಕರಿಯ ಬಣ್ಣದವರು ಎಂದು 
ಹೇಳಲಾಗುತ್ತಿತ್ತು. ಸಂಸ್ಕೃತ ನಾಟಕಗಳಲ್ಲಿ ನಾಯಕಿಯರು ನಾಯಕರನ್ನು 
ಸಂಬೋಧಿಸುವುದು ಆರ್ಯಪುತ್ರನೆಂದು. ಇದು ಆರ್ಯರು ತಮ್ಮ ಶ್ರೇಷ್ಠತೆಯನ್ನು 
ಬಿ೦ಬಿಸಲು ಮಾಡಿದ ಪ್ರಯತ್ನವೂ ಹೌದು. 

ವಿವರಗಳಿಗೆ ನೋಡಿ: ದವಿಳ, ಶಂಬಾ ಜೋಶಿ ೧೯೯೯ ಸಂಪುಟ. ೨ ಪುಟ. ೧೮-೨೯ 


೧೩೭. ಆವಗೆ 

“ದಿವ್ಯಾಸ್ವಂಗಳಿಂ ನೂಜು ಯೋಜನದಳವಿಯಖಾಂಡವ ವನವೆಲ್ಲಮಂ 
ಕಟ್ಟೆಮೆಡಜುಮಶಕ ಮಾತ್ರಮಪ್ಪೊಡಂ ಮಿಸುಕಲ್‌ ಛಿದಮಿಲ್ಲದಂತಾಗೆ . . . ಅಗ್ನಿದೇವನ್‌ 
ಆವಗೆಯ ಕಿರ್ಚಿನಂತೆ ಒಳಗೊಳಗಳುರ್ದು” (ಪಂಪಭಾರತ. ೫-೯೬) 

“ತೆರಳ್ಲೋಡಿದೊಡಗ್ಗಿದೇವನಾವಗೆಯ” ಎಂದು ಪಂಪ ಭಾರತದಲ್ಲಿ ಬರುತ್ತದೆ. 
ಆವಗೆಯೆಂದರೆ ಕುಂಬಾರನ ಒಲೆ. ಅಗ್ನಿದೇವನು ಕುಂಬಾರರ ಆವಗೆಯ ಬೆಂಕಿಯಂತೆ 
ಒಳಗೊಳಗೆ ವ್ಯಾಪಿಸಿ ಸುಟ್ಟನು ಎಂದು ಹೇಳುವಾಗ, ಪಂಪನು ಆವಗೆಯೆಂದು 
ಬಳಸುತ್ತಾನೆ. ಕುಂಬಾರನು ಹಸಿಮಣ್ಣಿನ ಮಡಿಕೆಯನ್ನು ಮಾಡಿ ಅದನ್ನು ಸುಡುವ 
ಒಲೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೦೩ 


ಆವಿಗೆಯೆಂಬ ಪ್ರಯೋಗವೂ ಇದೆ. ಆವಿ ಎಂದರೆ ಹಬೆ, ಬಿಸಿ, ಆವಕಲವೆಂದರೆ 
ಆವಗೆಯಲ್ಲಿ ಸುಟ್ಟ ಮಡಕೆ. ಮಾಮೂಲಿಯಾದ ಒಲೆಯು ಸಣ್ಣದಿರುತ್ತದೆ. ಅದು 
ಅಡುಗೆಗೆ ಸೀಮಿತ, ಆದರೆ ಆವಗೆಯು ಸಣ್ಣ ಒಲೆಯಲ್ಲ. ಅದುದರಿಂದ ಹಸಿಮಣ್ಣಿನ 
ಮಡಕೆಯನ್ನು ಜಾಗರೂಕತೆಯಿಂದ ಬಿಸಿಮಾಡಿ ಅದನ್ನು ಗಟ್ಟಿಗೊಳಿಸುವುದು ವಿಶೇಷ. 
ಸುಟ್ಟ ಮಡಕೆ, ಸುಟ್ಟಹೆಂಚು ನಮ್ಮ ಗ್ರಾಮೀಣ ಪ್ರದೇಶದ ಸಣ್ಣ ಉದ್ಯಮ ಮತ್ತು 
ಊರಿರುವಲ್ಲಿ ಕುಂಬಾರರು ಇರಬೇಕು. 


೧೩೮. ಆಸನ್ನ ಭವ್ಯ 
ಎಂದು ಚಾಡಿ ಆತನಭವೃನಲ್ಲಂ ಭವ್ಯನೇ. ಭವ್ಯನಾಗಿಯುಮಾಸನ್ನಭವ್ಯಂ; 
(ಆದಿಪುರಾಣ ೨ - ೩೫ ವ) 
ಸಮ್ಯಕ್ತ ಬೆ ಸಂಭವ ಬೇಗ ಒದಗಿ ಬರುವ ಜೀವವನು ಸ ಆಸನ್ನಭವ್ಯ 
ನೆಂದು ಕರೆಯುತ್ತಾರೆ. ಅ೦ದರೆ ಬೇಗನೆ ಮೋಕ್ಷವನ್ನು ಪಜಿಯುವ. ಜೀವನೆಂದು 
ಅರ್ಥ. 
ದು ಜೈನ ಆಗಮಿಕ ವಿಶಿಷ್ಟ ಪರಿಕಲ್ಪನೆ. ಈ ಪರಿಕಲ್ಪನೆಯು ಬೇರೆ ಯಾವ 
ಮತದಲ್ಲಿ ಪ್ರಾಯಶಃ ಕಾಣ ಸಿಗುವುದು ಕಷ್ಟ ಯಾಕೆಂದರೆ ಉಳಿದ ಮತಗಳು “ಸಮ್ಯಕ್ವ” 
ಪರಿಭಾಷೆಯನ್ನೇ ಬಳಸಿಲ್ಲ. ಮತ್ತು ಈ ಪರಿಕಲ್ಪನೆಯು ವೈದಿಕ ಪರಿಕಲ್ಪನೆಗಿಂತ ಭಿನ್ನ 
ಎಂಬುದನ್ನು ಅರ್ಥವಿಸಿಕೊಳ್ಳಬೇಕು. 


೧೩೯. ಆಸವ 

ವಾಸಿಸಿದ ನೀರು ಕದಡಿಂ 

ದಾಸವದೊಳ್‌ ಸೊರ್ಕಿ ಬೆಂಡು ಮಗುಟ್ಬವ್‌ ಮೊಂಗಳ್‌ 

(ಪಂಪ ಭಾರತ ೫-೬೫) 

ನೀರಿನ ಕದಡವೆಂಬ ಮದ್ಯವಾಸನೆಯಿ೦ದ (ಆಸವ) ಮೀನುಗಳು ಸೊಕ್ಕಿ ಬೆಂಡಿನಂತೆ 
ಅಸ್ಪವ್ಯಸ್ಥವಾದವು. ಪಾದರ ಮದ್ಯ. ಭಟ್ಟಿಯಿಳಿಸಿದ ಔಷಧಿಯೆಂಬ ಅರ್ಥವೂ 
ಇದಕ್ಕಿದೆ. ಆಯುರ್ವೇದ ವಿಜ್ಞಾನದಲ್ಲಿ ಜರೆ 'ಜೇರೆ ರೀತಿಯ ಗಿಡಮೂಲಿಕೆಗಳಿಂದ 
ಭಟಿಯಿಳಿಸಿದ ಆಸವಗಳಿರುತ್ತವೆ. ಅರಿಷ್ಠಗಳಿರುತ್ತವೆ. ಉದಾ : ಕುಮಾರಿಯಾಸವ 
ಆಯುರ್ವೇದದಲ್ಲಿ ಅರಿಷ್ಟ ಮತ್ತು ಆಸವಗಳಿಗೆ ವ್ಯತ್ಯಾಸವಿದೆ. ಶಾರಂಗಧರ ಮಧ್ಯಕಾಂಡ 
೧೦ - ೨ ಶ್ಲೋಕದಲ್ಲಿ ಆಸವದ ಕುರಿತು ಬರುತ್ತದೆ. ಅರಿಷ್ಟದ ಬಗ್ಗೆಯೂ ಅದು 
ಹೇಳುತ್ತದೆ. 

ಅಪಕ್ಷ ಔಷಧ ಆಸವ. ಇದನ್ನು ಪೂರ್ವಯೋಜನೆಯಂತೆ ಸಿದ್ದಪ ಡಿಸಲಾಗುವುದಿಲ್ಲ. 
ಮತ್ತು ಸಹ ಬೇಯಿಸಿ ತೆಗೆದ: ರಸ ವಿಶೇಷವೂ ಅಲ್ಲ. ಅಜರ: ಅರಿಷ್ಟವು ಬೇಯಿಸಿ 
ಭಟ್ಟಿಯಿಳಿಸಿದ ಔಷಧ ರೂಪ, ಆಸವದಲ್ಲಿ ಶೀತ, ವೀರ್ಯ, ದ್ರವ್ಯದ ಲಕ್ಷಣಗಳಿರುತ್ತವೆ. 


ಹಳಗನ ಗಿಡ ಸಾಂಸ್ಥ ತಿಕ ಪದಕೋಶ /೧೦೪ 


ಅರಿಷ್ಟದಲ್ಲಿ ಉಷ್ಣ, ವೀರ್ಯ ದವ್ಯ ಅಂಶಗಳಿರುತ್ತವೆ. ಆಸವವು ಪೈತ್ಯಕ ವ್ಯಾಧಿಗೆ 
ಕೊಡಲಾಗುತ್ತದೆ. ದ್ರವಪ್ರಧನ ಅರಿಷ್ಟದಲ್ಲಿ ದವ್ಯ ಪ್ರಧಾನ ಅರಿಷ್ಟವು ಅಗ್ನಿ ಸಂಸ್ಕರಣಕ್ಕೆ 
ಗುರಿಯಾಗಿರುತ್ತದೆ. ಅರಿಷ್ಟವನ್ನು ಆಯರ್ವೆೇದ ವಿಜ್ಞಾನದಲ್ಲಿ ವಯಸ್ಕರಿಗೆ ಮತ್ತು 
ಇಳಿವಯಸ್ಸಿನಲ್ಲಿರುವವರಿಗೆ ಹೆಚ್ಚು ಕೊಡಲಾಗುತ್ತದೆ. ಆಸವವು ಅಗ್ನಿ ಸಂಸ್ಕರಣ ಕ್ರಿಯೆಗೆ 
ಗುರಿಯಾಗಿರುವುದಿಲ್ಲ. ಶಾರಂಗನು ಕುಮಾರಿಯಾಸವದ ಕುರಿತು ಹೀಗೆ ಹೇಳುತ್ತಾನೆ. 
ಇದು ಅಗ್ನಿ ಸಂಸ್ಕರಣಕ್ಕೆ ಗುರಿಯಾದುದಲ್ಲ. ಭಟ್ಟಿಯಿಳಿಸಿದ ಔಷಧ, ಕುಮಾರಿಯಾಸವವು 
ಉದರ ರೋಗ, ಕ್ಷಯ, ಡಯಾಬಿಟೀಸ್‌, ಉದರಕ್ಕೆ ಸಂಬಂಧಿಸಿದ ಕಾಯಿಲೆ, ಅಪಸ್ಮಾರ, 
ಶುಕ್ರದೋಷ (ರಜೋದೋಷ) ಕ್ರಿಮಿರೋಗ, ರಕ್ತಪಿತ್ಯಕ್ಕೆ ನೀಡಲಾಗುತ್ತದೆ. ಯೋಗ 
ರತ್ನಾಕರದಲ್ಲಿ ಇದನ್ನು ಶ್ಲಾಸರೋಗ, ಧಾರುಣ ಕ್ಷಯರೋಗ, ಉದರರೋಗ, 
ಮೂಲವ್ಯಾಧಿ, ವಾತವ್ಯಾಧಿ ಮತ್ತು ಅಪಸ್ಮಾರಕ್ಕೆ ನೀಡಲಾಗುತ್ತದೆ. ಶಾರಂಗ ಸೂತ್ರದ 
ಪಕಾರ ದ್ರಾಕ್ಷಾರಿಷ್ಠವು- ಎದೆಗೆ, ಶ್ವಾಸಕ್ಕೆ ಸಂಬಂಧಿಸಿದ ಕಾಯಿಲೆಗೆ, ಕ್ಷಯಕ್ಕೆ ಮಲಶೋಧಕ, 
ಬಲಶೋಧಕ, ಗಲರೋಗಕ್ಕೆ ನೀಡಲಾಗುತ್ತದೆ. 


೧೪೦. ಆಸ್ಥಾನ ನರ್ತಕಿಯರು 

ಆಸ್ಥಾನದಲ್ಲಿ ನರ್ತನ ಮಾಡುವ ನರ್ತಕಿಯರ ವಿವರಗಳು ಅನೇಕ ಕೃತಿಗಳಲ್ಲಿ 
ಬಂದಿವೆ, “ಆದಿಪುರಾಣ' (೭-೧೭) ರನ್ನನ ಗದಾಯುದ್ದ (೫-೪೩) ಅಜಿತ ತೀರ್ಥಂಕರ 
ಪುರಾಣತಿಲಕಂ೦' (೫-೧೭) ಮುಂತಾದವುಗಳನ್ನು ಹೆಸರಿಸಬಹುದು. ನಾಟ್ಯವಾಡುವ 
ಸಂದರ್ಭಗಳು ಕೃತಿಗಳಲ್ಲಿ ಈ ರೀತಿಯಲ್ಲಿ ಉಕ್ತವಾಗಿವೆ: ಜನ್ಮೋತ್ಸವ ಸಂದರ್ಭ 
(ಆದಿಪುರಾಣ ೭-೧೨೫) ವಿವಾಹ ಸಂದರ್ಭ (ಪಂಪಭಾರತ - ೯-೯) ಒಡ್ಡೋಲಗದ 
ಸಂದರ್ಭ(ಆದಿಪುರಾಣ ೯-೧೭) ಯುದ್ಧದಲ್ಲಿ ಗೆದ್ದಾಗ (ಪಂಪಭಾರತ ೧೪-೧೭ವ) 
ರಾಣಿಯು ಗರ್ಭಿಣಿಯಾಗಿದ್ದಾಗ (ಆದಿಪುರಾಣ ೭-೧೮, ೧೯) ಇತ್ಯಾದಿ. 

ಪಂಪನ “ಆದಿಪುರಾಣ” (೧೧-೧೯) ವಿಕ್ರಮಾರ್ಜುನ ವಿಜಯ (೧-೫೮, 
೮-೭೩ವ) ಕೃತಿಯಲ್ಲಿ ನರ್ತನ ಶಾಲೆಯ ಉಲ್ಲೇಖವಿರುವುದನ್ನು ಕಾಣಬಹುದು. 

ಆಸ್ಥಾನ ನರ್ತಕಿಯರಿಗೂ ದೇವಸ್ಥಾನದ ನರ್ತಕಿಯರಿಗೂ ಭಿನ್ನತೆಗಳಿವೆ. 

ಏವರಗಳಿಗೆ ನೋಡಿ: ದೇವದಾಸಿ. 


೧೪೧. ಆಹಿರರು 
"ಆಹಿರ ಜೈತುಗಂ ಹಿರಿಯ ಬಳ್ಳಿಗಾವೆಯ ನೆಲವೀಡಿನೊಳ್‌ ಇರ್ದು (ರಾಜ್ಯಮಂ) 
ಪಾಲಿಸುತಿರ್ದಂ' ಎಂದು (ಕ್ರಿ ಶ. ೧೨೧೫) ಸೊರಬ ತಾಲೂಕಿನ ಒಂದು ಶಾಸನದಲ್ಲಿದೆ. 
ಹಳೆಯ ಶಾಸನಗಳಲ್ಲಿ ಆಹಿರರ ಹೆಸರು ಕಂನಾಡಿನಲ್ಲೂ ಕೇಳಬರುತ್ತದೆ. ಚಾಲುಕ್ಕಾದಿ 
ರಾಜರು ಆಭೀರರ ಹಗೆಗಳಾಗಿದ್ದುದು ಅವರ ಬಿರುದಾವಳಿಗಳಿಂಧ ತಿಳಿಯುತ್ತದೆ. 
"ಅಭೀರಕುಲ ದಹನದಾವಾನಲ' ಮೊದಲಾದ ಬಿರುದಾವಳಿಗಳನ್ನು ಹೆಮ್ಮೆಯಿಂದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೦೫ 


ಹೇಳಿಕೊಳ್ಳುತ್ತಿದ್ದರು. ಹೀಗಿದ್ದರೂ ಈ ನಾಡಿನಲ್ಲಿ ಸಣ್ಣಪುಟ್ಟ ಮಾಂಡಲಿಕರಾಗಿ, 
ಮನ್ನೆಯರಾಗಿ ಆಳಿದ ಆಭೀರರೂ ಇಲ್ಲದಿಲ್ಲ. 
ವಿವರಗಳಿಗೆ ನೋಡಿ: ಶಂಬಾ ಜೋಶಿ ೧೯೯೯ ಸಂಪುಟ. ೨ ಪುಟ. ೧೮೧. 


೧೪೨. ಆಳಂಬೆ 
ಮತ್ತಂ, ಮದ್ಯ ಮಧು ಮಾಂಸಂಗಳುಮಯ್ದ ಪಾಲ್ಮರದ ಪಣ್ಣಳುಮಾಳಂಬೆಯುಂ 
ಸಣಂಬಿನ ಪೂವುಮೆಂದಿವಂ ಸೇವಿಸುವಂ......... (ವಡ್ಡಾರಾಧನೆ ೧೨೬-೧೮) 


ಅಣಂಬಿ, ಅಣಂಬೆ, ಅಣಬೆ, ಅಳಂಬೆ, ಆಣಂಬೆ, ಆಳಂಬಿ, ಹಣಬೆ(ನಾ) ಗೊಬ್ಬರದ 
ಗುಂಡಿ ಅಥವಾ ತಿಪೆಗಳಲ್ಲಿ ಮಳೆಗಾಲದಲ್ಲಿ ಇದ್ದಕ್ಕಿದ್ದಂತೆ ಬೆಳೆಯುವ ಕೊಡೆಯಾಕಾರದ 
ಸಸ್ಯಜಾತಿ; ಶಿಲೀಂದ್ರ; ನಾಯಿಕೊಡೆ. 

ಮೇಲುನೋಟಕ್ಕೆ ಆಳಂಬೆಯೆನ್ನುವುದು (ಅಣಬೆ) ತುಂಬಾ ಸರಳವಾದ ಪದದ 
ಹಾಗೆ ಕಾಣಿಸುತ್ತದೆ. ಅಣಬೆ(ಅಳ೦ಬೆ)ಯ ಕುರಿತು ವಡ್ಡಾರಾಧನೆಯಲ್ಲಿ ಬರುತ್ತದೆ. 
ಅಳಂಬೆ೨ಅಣಬೆಯೆಂದಾಗಿದೆ. ಅಣಬೆಯನ್ನು ನಾಯಿಕೂಡೆಯೆಂದೂ ಕರೆಯುತ್ತಾರೆ. 
ಅಣಬೆಯಲ್ಲಿ ಎರಡು ರೀತಿಯಿರುತ್ತದೆ. ಒಂದು ಮನುಷ್ಯನ ಆಹಾರ ಪದಾರ್ಥವಾಗಿ. 
ಎರಡನೆ ರೀತಿಯ-ಅಣಬೆಯು ವಿಷಯುಕ್ತವಾದುದು. ಅಣಬೆಯು ಛತ್ರಿಯ ಆಕಾರದಲ್ಲಿ 
ರುವುದರಿಂದ ಅದಕ್ಕೆ "ನಾಯಿಕೊಡೆ'ಯೆಂದು ಬಂದಿರಬಹುದು ಎಂಬುದು ಗಮನಾರ್ಹ. 


೧೪೩. ಆಳ್ವಿಕೆ 

ಅಧಿಕಾರವೆಂದರೆ ಅರ್ಹತೆ, ಅಧ್ಯಾಯ ಎ೦ದರ್ಥಗಳಿವೆ. ಈ ಅರ್ಥದಲ್ಲಿ ರಾಜ್ಯವನ್ನು 
ಆಳುವುದು ಅಧಿಕಾರವೇ ಆಗಿದೆ. “... ವತ್ತಕಾವತೀ ವಿಷಯದ ಸುಸೀಮಾ ನಗರಮನಾಳ್ಯಂ 
ಅಜಿತಂ ಜಿಯ ಮಹೀಷಾಳನ” (ಆದಿ ಪುರಾಣ 3-73) 

ರಾಜ್ಯವನ್ನು ಒಪ್ಪಿಸುವ ಸಂದರ್ಭದಲ್ಲಿ ಬಾಹುಬಲಿ "ನೆಲಸುಗೆ ನಿನ್ನವಕ್ಷದೊಳೆ 
ನಿಶ್ಚಲಮೀ............. ಮನೋಹರೀ ರಾಜ್ಯಲಕ್ಷಿ' ಎ೦ದು ಹೇಳುತ್ತಾನೆ. (ಆದಿ ಪುರಾಣ). 

“ಧೃತರಾಷ್ಟ್ರನಂಗಹೀನನೆಂದು ವಿವಾಹದೊಸಗೆಯೊಡನೆ ಪಟ್ಟ ಬಂಧದೊಸಗೆಯಂ 
ಮಾಡಿ ನೆಲನಾಳಿಸೆ” (ಪಂಪಭಾರತ ೧-೧೦೮ ವ) 

ಅಧಿಕಾರಕ್ಕೆ ಬೇರೆ ಬೇರೆ ರೂಪಗಳಿವೆ. ಅಂತಃಪುರದಲ್ಲಿ ಸೇವಕಿಯರನ್ನು ನೇಮಕ 
ಮಾಡಲು ರಾಜನ ಪತ್ನಿಗೆ ಅಧಿಕಾರವಿದೆ. (ಅಜಿತ ತೀರ್ಥಂಕರ ಪುರಾಣತಿಲಕ) 
ಪತಿಯ ಶವಸಂಸ್ಕಾರದ ಅಧಿಕಾರ ಪತ್ನಿಯರಿಗಿದೆ. (೧೪-೮ವ) ಗಂಡನಿಗೆ ಹೆಂಡತಿಯು 
ಸಲಹೆ ಕೊಡುತ್ತಾಳೆ. 

ಅಧಿಕಾರ ವರ್ಗಗಳು ಈ ರೀತಿ ಇವೆ: ಮಹಾಸಾಮಂತ, ಮಹಾಪ್ರತೀಹಾರ, 
ಮಹಾದಂಡನಾಯಕ, ಮಹಾಕಾರ್ತಾಕೃತಿಕ, ಮಹಾರಾಜ. (ಆ)ಮಹಾಪ್ರತೀಹಾರಪೀಡಾ, 
ಮಹಾಸಂಧಿವಿಗಹ, ಮಹಾಶ್ವಾಸಾಲಾಪಿ, ಮಹಾಭಾಂಡಾಗಾರ, ಮಹಾಸಾಧನಭಾಗ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೦೬ 


(ರಾಜತರಂಗಿಣಿ ೪-೧೪೦, ೧೪೩). 

ರಾಜಕೀಯ ಪ್ರಭುತ್ವದ ವ್ಯಾಖ್ಯೆಯು ವ್ಯಕ್ತಿಯನ್ನು ಪ್ರಜೆಯಾಗಿ ನೋಡುತ್ತದೆ. 
ಅದರೊಂದಿಗೆ ಪ್ರಜೆಯಾಗಿ ವ್ಯಕ್ತಿಗೆ ಕೆಲವು ನಿಯಮಗಳು ಮತ್ತು ಸಂಹಿತೆಗಳು ಇವೆಯೆಂದು 
ಅದು ಪ್ರತಿಪಾದಿಸುತ್ತದೆ. ಆದರೆ ಪ್ರಭುತ್ವಕ್ಕೆ ವ್ಯಕ್ತಿ ಮತ್ತು ಅವನ ವಿಶಿಷ್ಟತೆಯು ನಾಗರಿಕ 
ಸಂಹಿತೆಯ ದೃಷ್ಟಿಯಿಂದ ಮುಖ್ಯ. ಬೇರೊಂದು ರೀತಿಯಿಂದ ರಾಜಕಾರಣವು 
ವ್ಯಕ್ತಿಯನ್ನು ಅದರ ಸಾಂವಿಧಾನಿಕ ಪರಿಭಾಷೆಯೊಳಗಿನಿಂದ ವ್ಯಾಖ್ಯಾನಿಸುತ್ತದೆ. ಈ 
ದೃಷ್ಟಿ ರಾಜಕಾರಣವು ಮೂಲಭೂತವಾಗಿ ಹಕ್ಕುಗಳು, ಕರ್ತವ್ಯಗಳು, ನಿಯಮಗಳು 
ಮುಂತಾದವುಗಳೂಂದಿಗೆ ಮಾತಾಡುವ ಹಾಗೆ ಅಂತರಾಳದಲ್ಲಿ ಎಲ್ಲರೂ ಸಮಾನರಲ್ಲ 
ಎ೦ಬುದನ್ನು ಪ್ರತಿಪಾದಿಸುತ್ತದೆ. ರಾಜಕೀಯ ಪ್ರಭುತ್ವದ ದೃಷ್ಟಿಯಿಂದ ಆಸ್ತಿಯ 
ಯಜಮಾನಿಕೆ; ಹಕ್ಕುಗಳು; ಹಣದ ಚಲಾವಣೆ ಇವೆಲ್ಲಾ ಬೇರೆ ಬೇರೆ ರೀತಿಯವು. 
ಧಾರ್ಮಿಕವಾಗಿ ವ್ಯಕ್ತಿಯ ವಿಶಿಷ್ಟತೆಯ ಪ್ರಶ್ನೆಯು ಬೇರೆ ಮಾದರಿಯದು. ಧರ್ಮದ 
ದೃಷ್ಟಿಯಿಂದ ವ್ಯಕ್ತಿಯೆ೦ದರೆ-ದೇವರೆದುರು ಮಕ್ಕಳು ಅಥವಾ ದೇವರೆದುರು ಸಮಾನರು. 
ಕ್ರಿಶ್ಚಿಯಾನಿಟಯು ಮನುಷ್ಯರನ್ನು ದೇವರ ಮಕ್ಕಳೆಂದೇ ನಂಬುತ್ತಾರೆ. ದೇವರೆದುರು 
ಮನುಷ್ಯರೆಲ್ಲರೂ ಸಮಾನರಾದರೂ ಆಯಾಯ ಕರ್ಮಕ್ಕಾಗಿ ಅನುಸಾರವಾಗಿ ಮನುಷ್ಯರು 
ಭಿನ್ನರಾಗುತ್ತಾರೆ. ಜಗತ್ತಿನಲ್ಲಿ ಬೇರೆ ಬೇರೆಯವರಾಗಿ ರೂಪುಗೊಳ್ಳುತ್ತಾರೆ. 

ಧಾರ್ಮಿಕ ಅಧಿಕಾರ; ರಾಜಕೀಯ ಅಧಿಕಾರ; ಕೌಟುಂಬಿಕ ಅಧಿಕಾರ; ಯಜಮಾನನು 
ಆಳಿನ ಮೇಲೆ ಹೊಂದುವ ಅಧಿಕಾರ; ಗಂಡನ ಅಧಿಕಾರ; ತಂದೆಯ ಅಧಿಕಾರ- 
ಹೀಗೆ ಅಧಿಕಾರಗಳು ಬೇರೆ ಬೇರೆ ನಮೂನೆಯಲ್ಲಿವೆ. ಅಧಿಕಾರದ ಮುಖ್ಯ ಪರಿಭಾಷೆ 
ಯೆಂದರೆ ಒಬ್ಬನು ಇನ್ನೊಬ್ಬನ ಮೇಲೆ ನಿಯಂತ್ರಣ ಸಾಧಿಸುವುದು. ಇದರಲ್ಲಿ ಸಮಾನತೆಗೆ 
ಅವಕಾಶವಿಲ್ಲ. ಕೆಲವು ಅಧಿಕಾರರೂಪಗಳಿಗೆ ನಿಯಮಗಳಿವೆ ಕೆಲವು ಅಧಿಕಾರಗಳಿಗೆ 
ನಿಯಮ; ಸಂಹಿತೆಗಳಿಲ್ಲ. ಪ್ರಾಚೀನ ಆಡಳಿತ ಕ್ರಮವು ಈ ರೀತಿ ಇತ್ತು: 

ಸೇನಾಶಾಖೆಗೆ ಸೇನಾಪತಿ ಮುಖ್ಯನು. ರಾಜನ ಗೃಹಕೃತ್ಯ, ಅಂತಃಪುರ ನಿವಾಸಿಗಳ 
ನಿತ್ಯಜೀವನದ ಮೇಲ್ವಿಚಾರಣೆಯನ್ನು ದೌವಾರಿಕ ಮತ್ತು ಅಂತರ್ವಂಶಿಕ ಎಂಬ 
ಅಧಿಕಾರಿಗಳೂ ನೋಡಿಕೊಳ್ಳುತ್ತಿದ್ದರು. ಕೋಶ, ಕುಪ್ಯ, ಕೋಷ್ಠ, ಆಯುಧ ಮತ್ತು 
ಬಂಧನ ಶಾಖೆಗಳಿಗಾಗಿ ಕಟ್ಟಡಗಳನ್ನು ಕಟ್ಟಿಸುವುದು, ನೌಕರರ ಮೇಲ್ವಿಚಾರಣೆ ಸನ್ನಿಧಾತನ 
ಕೆಲಸ ಭೂಮಿಯ ಅಳತೆ, ಕರವನ್ನು ವಸೂಲಿ ಮಾಡುವುದು ಸಮೂಹರ್ತನ ಕೆಲಸ. 
ಖನಿ, ಸೇತು, ವನಗಳಿಂದ ಸುಂಕವಸೂಲಿಯು ಶುಲ್ವಾಧ್ಯಕ್ಷನಿಗೆ ಸೇರಿದ್ದು ಲೋಹ, 
ನಾಣ್ಯ, ಆಭರಣ ಮತ್ತು ಹವಳಾದಿಗಳ ಮಾರಾಟದ ಮೇಲ್ವಿಚಾರಣೆಯು ಪಣ್ಯಾಧ್ಯಕ್ಷರಿಗೆ 
ಸೇರಿದ್ದು. ಒಕ್ಕಲುತನ ಪಶುಪಕ್ಷಿಗಳ ರಕ್ಷಣ, ಪುಂಡರನ್ನು ಹತೋಟಿಯಲ್ಲಿಡುವುದು. 
ಯಾತ್ರಿಕರಿಗೆ ಮತ್ತು ಅನ್ಯದೇಶೀಯರಿಗೆ ಪರವಾನಿಗೆ ನೀಡುವುದು ನೆಯ್ಗೆ ಶಾಖೆಗಳ 
ಮೇಲ್ವಿಚಾರಣೆ ಇವುಗಳಿಗೆ ಸಂಬಂಧಪಟ್ಟ ಅಧಿಕಾರವನ್ನು ಸಿತಾಧ್ಯಕ್ಷ, ಸೂನಾಧ್ಯಕ್ಷ, 
ಮುದ್ರಾಧ್ಯಕ್ಷ, ಸೂತ್ರಾಧ್ಯಕ್ಷರು ನಿರ್ವಹಿಸುತ್ತಿದ್ದರು. ಕಾಲುದಳ ಗೋವು, ಅಶ್ವ, ಹಸ್ತಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೦೭ 


ರಥ ಮತ್ತು ನಾವೆ ಮುಂತಾದ ಶಾಖೆಗಳ ಅಧಿಕಾರವು ಪತ್ರಧ್ಯಕ್ಷ, ವಿವೀತಾಧಕ, 
ಹಸ್ತಧ್ಯಕ್ಷ, ನಾಗವನಾಧ್ಯಕ್ಷ, ರಥಾಧ್ಯಕ್ಷ, ಮತ್ತು ನಾವಾಧ್ಯಕ್ಷರ ಕೈಲಿದ್ದಿತು ಎಂದು ಕೌಟಿಲ್ಯನು 
ಹೇಳುತ್ತಾನೆ. ಕೌಟಲ್ಯನ ಅರ್ಥಶಾಸ್ತ್ರದ ಪ್ರಕಾರ ರಾಜ್ಯದ ಆದಾಯ ವೆಚ್ಚಗಳ ಮುಖ್ಯ 
ಅಧಿಕಾರಿ ಸಮೂಹರ್ತ. ದ್ರೋಣಾಮುಖಕ್ಕೆ ಪ್ರದೇಷ್ಟನೂ, ಖಾರ್ವಟಿಕಕ್ಕೆ ಸ್ಥಾನಿಕನೂ, 
ಸಂಗ್ರಹಣಕ್ಕೆ ಗೋಪನೂ, ಗ್ರಾಮಕ್ಕೆ ಗ್ರಾಮಣಿಯೂ ಅಧಿಕಾರಿಗಳಿದ್ದರು. ಮನೆ, ಚಾವಡಿ, 
ತರೀಕುಷ್ಠಿ ಭೂಮಿಗಳನ್ನು ಗೊತ್ತು ಪಡಿಸುವುದು ಅವುಗಳ ಲೆಕ್ಕಪತ್ರವಿಡುವುದು 
ಗ್ರಾಮಣಿಯ ಕೆಲಸ. 

ವಿವರಗಳಿಗೆ ನೋಡಿ: ಸಪ್ಮಾಂಗ; ಗಾವುಂಡ; ಮಂಡಲೇಶ್ವರ 

ಎಂ. ವಿ. ಕೃಷ್ಣರಾವ್‌ ೧೯೫೩ ಕೌಟಿಲ್ಯ ಪುಟ. ೩೧-೩೨. 
ಎಚ್‌. ತಿಪ್ಪೇರುದ್ರಸ್ವಾಮಿ ೨೦೦೭ ಕರ್ಣಾಟಕ ಸಂಸ್ಕೃತಿ ಸಮೀಕ್ಷೆ ಪುಟ. ೧೭೨-೧೭೫, ೧೮೧-೧೮೩. 


ಅ 


೧೪೪. ಇಂದೋಳಂ 

ತಳಿರ್ತೆಳಮಾವುಮಂ ಮನಂಗೊಳೆ ನೋಡಿಯುಂ ಕಿವಿಯನಿಂದೊಳಂದಿಂಚರ 
ಕಾಂತುಮಿಂತುಕೋಮೆಳೆಯಸು ಮತ್ತೆಮೀಯೊಡಲೊಳಿರ್ದುದಿಮ್ಮಯ ಸೈಪು. 
(ಪಂಪಭಾರತ ೫-೧೯) 

ತೋಳ ನೀಳವ ಕೆಂದಳಿರಿಂದಂ ಸಂದಣಿಸಿರ್ದ ಮದಾಳಿಯಿ೦ದೋಳದಿಂ 
ಮಲಯಾನಿಲ ಲೀಲಾಂದೋಲದಿನೊಪ್ಪೆ ಮನೋಭವಂಗಾಳುಮಿರ್ಪವೊಲಿರ್ದ್ದ್ಭತಿ 
ರಕ್ತಾಶೋಕದ.............. (ಆದಿಪುರಾಣ ೩-೩೦) 

ಹಿ೦ದೋಳರಾಗಕ್ಕೆ ಇಂದೋಳವೆಂದು ಕರೆಯಲಾಗಿದೆ. ಹಿ ಕಾರಕ್ಕೆ ಇ ಕಾರ 
ಬರುವುದು ಸಹಜ. ಇಂದೋಳರಾಗವು ಎರಡು ಮಾರ್ಗಗಳಲ್ಲಿಯೂ (ದಕ್ಷಿಣೋತ್ತರ 
ಮಾರ್ಗ) ಇದು "ಜಾಡವ' ರಾಗ; ಎಂದರೆ ಐದು ಸ್ವರಗಳುಳ್ಳದ್ದು. “ಸಗಮಧನಿ' 
ಸ್ವರಗಳಿಗೇ ಇದರಲ್ಲಿ ಪ್ರದೇಶ. "ರಿಪ' ಸ್ವರಗಳು ತಲೆಯಿಡಲಾಗದು ಆದರೆ ದಕ್ಷಿಣದಲ್ಲಿ 
'ಗಮಧನಿ' ಸ್ವರಗಳೆಲ್ಲಾ ಕೋಮಲವಾದವು. ಉತ್ತರದಲ್ಲಿ ತೀವವಾದವು, ಕೋಮಲ 
ಸ್ವರಗಳನ್ನೇ ಇಟ್ಟುಕೊಂಡು ಔತ್ತರಾಹರು “ಮಾಲ್‌ಕೂಸ್‌' ಎಂಬ ಹೆಸರಿನಿಂದ ನಮ್ಮ 
ಹಿಂದೋಲವನ್ನೇ ಹಾಡುವರು ಎಂದು ರಾಳಪಳ್ಳಿ ಅನಂತ ಕೃಷ್ಣಶರ್ಮ ಹೇಳುತ್ತಾರೆ. 
ಇದನ್ನು ಈಗ ಮಾಲಕಂಸ ರಾಗವೆಂದೂ ಕರೆಯುತ್ತಾರೆ. ಕೋಮಲ ಭಾವನೆಗಳನ್ನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೦೮ 


ವ್ಯಕ್ತಪಡಿಸಲು ಹಿಂದೋಳ ರಾಗವು ಸಹಕಾರಿಯಾಗಿದೆ. ಹಾಗೆಯೇ ಇಲ್ಲಿ ಗಮನಿಸಬೇಕಾದ 
ಅಂಶವೆಂದರೆ ಕೆಲವು ರಾಗಗಳು ಕೆಲವು ಭಾವನೆಗಳಿಗೆ ಪೂರಕವಾಗಿರುತ್ತವೆ. ಸಂಗೀತ 
ಶಾಸ್ತ್ರದ ಪ್ರಕಾರ ರಾಗ ಮತ್ತು ಕಾಲಗಳಿಗೆ ಸಂಬಂಧವಿದೆ. ಮುಂಜಾವದಲ್ಲಿ ಮೋಹನರಾಗ 
ಮಧ್ಯರಾತ್ರಿಯಲ್ಲಿ ರಂಜಿನಿ ಇತ್ಯಾದಿ. 
ಭಾಷಾಜನಕ ರಾಗಗಳು- ೧೫ : ಸೌವೀರ, ಕಕುಭ, ಟಕ್ಕ, ಪಂಚಮ, ಭಿನ್ನಪ೦ಚಮ, 
ಟಕ್ಕಕೈಶಿಕ, ಹಿಂದೋಲ, ಬೋಟ್ಟ, ಮಾಲವಕ್ಕೆಶಿಕ, ಗಾಂಧಾರ ಪಂಚಮ, ಭಿನ್ನಷಡ್ಡ, 
ವೇಸರಷಾಡವ, ಮಾಲವ ಪಂಚಮ, ತಾನ, ಪಂಚಷಾಡವ 
(ಸಂಗೀರ. ೧೦-೧೯, ೨೦) 
ವಿವರಗಳಿಗೆ ನೋಡಿ: ರಾಳಪಳ್ಳಿ ಅನಂತಕೃಷ್ಣಶರ್ಮ ೨೦೦೬ ಗಾನಕಲೆ ಪುಟ. ೭೨ 
ಡಾ. ಟಿ.ವಿ.ವೆಂಕಟಾಚಲಶಾಸ್ತ್ರೀ ೧೯೯೯ ಶ್ರೀವತ್ತ ನಿಘಂಟು ಪುಟ. ೨೬೬. 


೧೪೫. ಇಂದ್ರ 
ನ, ಪಡೆದಿಂದಲೋಕವಿಭವಂ..................... ಎ೦ದು ಪಂಪ ಬರೆಯುತ್ತಾನೆ. 
(ಕೆ.ಎಲ್‌.ನರಸಿ೦ಹಶಾಸ್ಥಿ ೨೦೦೯ ಆದಿಪುರಾಣ ೨-೭೬) 
ಪಂಪನ ಪ್ರತದಿಂದ ಇಂದ್ರಲೋಕ ಪದವಿ ಪಡೆಯಲು ಸಾಧ್ಯವೆಂದು ಹೇಳುತ್ತಾನೆ. 
ಇಂದ್ರನ ಪರಿಕಲ್ಪನೆ ಜೈನರಲ್ಲಿ ಒಂದು ರೀತಿಯಲ್ಲಿರುತ್ತದೆ. ವೈದಿಕ ಧರ್ಮದಲ್ಲಿ ಮತ್ತೊಂದು 
ರೀತಿಯಲ್ಲಿ ಬರುತ್ತದೆ. ಇಂದ್ರ ಆಳುವವನು, ಮುಖ್ಯಸ್ಥ. ಬಹಳ ಶಕ್ತಿಶಾಲಿ ಎ೦ಬ 
ಪರಿಕಲ್ಪನೆಯು ಖುಗ್ಗೇದದಲ್ಲಿ ಬರುತ್ತದೆ. ಯಗ್ಗೇದದ ಪ್ರಕಾರ ಅವನು ಪಾಲಕ. ಅವನು 
ಸ್ಪರ್ಗದಲ್ಲಿರುವವನು. ಚಳಿ-ಮಳ-ಬಿಸಿಲಿಗೆ ಅವನು ಅಧಿದೈವ. ಇತಿಹಾಸತಜ್ಞರ ಪ್ರಕಾರ, 
ಮಾತ್ಯಮೂಲೀಯ ಕುಟುಂಬವು ಅಳಿಸಿ ಹೋಗುವುದಕ್ಕೆ ಇಂದ್ರನೇ ಕಾರಣ. ಅವನಿಗೂ 
ಸ್ತೀದೇವತೆಯಾದ ಉಷೆಗೂ ಬಹಳ ಬಾರಿ ಯುದ್ದವಾಗುತ್ತದೆ. ಕೊನೆಗೆ ಉಷೆಯು 

ಸೋಲುತ್ತಾಳ. 

ಏವರಗಳಿಗೆ ನೋಡಿ: ಡಿ.ಡಿ.ಕೊಸಾಂಬಿ ೨೦೦೩ ಪುರಾಣ ಮತ್ತು ವಾಸ್ತವ. 


೧೪೬. ಇಂದ್ರಿಯ 
ಸಮಸಂದು ಸಿಂದೆ ತೀಂದ್ರಿಯಸುಖದ........ 
(ಅಜಿತತೀರ್ಥಂಕರ ಪುರಾಣ ತಿಲಕಂ ೨-೮೨-೮೩) 
ಇಂದ್ರಿಯ ಸುಖ; ವಿಷಯ ಸುಖಕ್ಕೆ ಒಗ್ಗಿದವನು ಹೇಳಿದ ಕೆಲಸ ಮಾಡದ 
ಆಳಿನಂತೆ ಅನೇಕ ವಿಧದ ವ್ಯಾಧಿಗಳು ಬಾಧಿಸುತ್ತಿರುವಾಗ: ನರಜನ್ಮ ದುಃಖಗಳನ್ನು 
ಎದುರಿಸುವಾಗ ನಿಸ್ಸಾರನಾಗುತ್ತಾನೆ. ಇಂದ್ರಿಯ ಮತ್ತು ವಿಷಯ ಸುಖಗಳು ಸಂಸಾರ 
ಬಂಧನಕ್ಕೆ ಕಾರಣವಾಗುತ್ತವೆಯೆಂದು ಎಲ್ಲಾ ಮತಗಳು ನಂಬುತ್ತವೆ. 
ಕರ್ಕೇಂದ್ರಿಯವು ಒಟ್ಟು ಐದು: 


ಅರಿತ ತಿಕ ಅತ ಅ 90 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೦೯ 


ಕರ್ಮೇ೦ದ್ರಿಯಾಣಿ ವಾಕ್ಲಾಣಿಪಾದಪಾಯೂಪಸ್ಥಾಖ್ಯಾನಿ | 
ವಾಕ್ಕು, ಕೈ, ಕಾಲು. ಪಾಯು ಮತ್ತು ಉಪಸ್ಥೆ ಎಂಬುವು ಕರ್ಮೇಂದ್ರಿಯಗಳು. 
(ವೇದಾಂತಸಾರ ೧೯೭೩ ಪುಟ.೪೮) 

ಕರ್ನೇಂದ್ರಿಯವು ವಾಕ್‌; ಪ್ರಾಣಿ; ಪಾದ; ಪಾಯು, ಉಪಸ್ಥೆ ಎಂದು ಶ್ಲೋಕವೇ 
ವಿವರಿಸಿದೆ. ಇದರಲ್ಲಿ ತಿಳಿಯುವ ಮುಖ್ಯ ಅಂಶವೆಂದರೆ ಕರ್ಮೇಂದ್ರಿಯವೇ ಎಲ್ಲಾ 
ಕೆಲಸ-ಕಾರ್ಯಗಳಿಗೆ ಮೂಲಕಾರಣ. ಆದರೆ ಕರ್ಮೇಂದ್ರಿಯದಿ೦ದ ಜರುಗುವ ಕರ್ಮಗಳು 
ಬೇರೆ ಬೇರೆ. ಉದಾಃ ಕೈ; ಕಾಲುಗಳಿಂದ ನಡೆಯುವ ಕರ್ಕ ಕರ್ಮೇಂದ್ರಿಯಗಳು 
ವಾಯು; ಅಗ್ನಿ; ಜಲ; ಭೂಮಿ ಮತ್ತೆ ಆಕಾಶ ಪ್ರತ್ಯೇಕವಾದ ರಜೋಗುಣದ ಅಂಶಗಳಿ೦ದ 
ಒಂದೊಂದು ಒಂದೊಂದರಿಂದ ಕ್ರಮವಾಗಿ ಹುಟ್ಟುತ್ತವೆ. 

ಆಕಾಶದ ರಜೋಂಶದಿಂದ ವಾಕ್ಕು, ವಾಯುವಿನದರಿಂದ ಕೈಗಳು, ಬೆಂಕಿಯದರಿಂದ 
ಕಾಲುಗಳು, ನೀರಿನದರಿಂದ ಪಾಯು ಮತ್ತು ಪೃಥ್ಧಿಯದರಿಂದ ಉಪಸ್ಥೆ. 

ಕರ್ಮೇಂದ್ರಿಯ ಕುರಿತು ಜೈನ ಕಾವ್ಯಗಳೂ ಪ್ರಸ್ತಾವಿಸಿವೆ. ಮತ್ತು ಕರ್ಮಕ್ಕೆ ಕರ್ಮವೇ 
"ಮರಿ'ಯೆಂದು ಪತಿಪಾದಿಸಿವೆ. ಉದಾ: ನಾಗಚಂದ್ರನ ರಾಮಚಂದ ಚರಿತ ಪುರಾಣ; 
ಯಶೋಧರ ಚರಿತೆಯ ಹಿಟ್ಟಿನ ಹು೦ಜ ಪ್ರಕರಣ; ವಡ್ಡಾರಾಧನೆಯ ವಾಯುಭೂತಿ 
ಪ್ರಕರಣವು ಕೂಡಾ ಇದನ್ನೇ ಸೂಚಿಸುತ್ತದೆ. 


೧೪೭. ಇಂದ್ರಿಯನಿಗ್ರಹ 
ಸುರಲೋಕಭ್ರಷ್ಟನೆಂ ಮರ್ತ್ಯರೊಳುದಯಿಪ ತಿರ್ಯಕ್ಕದೊಳ್‌ ನಿಲ್ವ ಚಂಡಾ 
ಲರ ಕೆಯ್ಯೊಳ್‌ ಬೀಟ್ವ ತೋಲಂಜರದ ಪಡಿಕೆಯೊಳ್‌ ನಿಲ್ಲ ದುರ್ವಾರದುಃಖೋ 
ತ್ಯರಮೆಲ್ಲ೦ ನೋಡಲೆನ್ನಿಂದ್ರಿಯನಿವಹದ ದೋಷಂ ದಲಿಂ ಮೀಜದಂತಾ 
ಗಿರಿಸಲ್ಪೇಟ್ವೆಂದವಂ ನಿಗ್ರಹಿಪ ನಿಯಮದಿಂ ಮೌನದಿ೦ದಿರ್ದೆನಾಗಳ್‌......... 
(ಕರ್ಣಾಟಕ ಕಾದಂಬರಿ, ೧೦-೪೬) 
ನಾನು ದೇವಲೋಕದಿಂದ ಕೆಳಗಿಳಿದೆ. ಮನುಷ್ಯ ಜಾತಿಯಲ್ಲಿ ಹುಟ್ಟಿದೆ. ಹಕ್ಕಿಯಾಗಿ 
ಹುಟ್ಟಿದೆ. ಚಂಡಾಲರ ಕೈಗೆ ಸಿಕ್ಕಿಬಿದ್ದೆ. ಹಾಗೂ ಈಗ ಚರ್ಮಪಂಜರದ ಬಂಧನಕ್ಕೆ 
ಒಳಪಟ್ಟೆ. ಹೀಗೆ ಈ ಸಹಿಸಲಸಾಧ್ಯವಾದ ದುಃಖ ಸಮೂಹವೆಲ್ಲ ವಿಚಾರಮಾಡಿ 
ನೋಡಿದರೆ ನಿಜವಾಗಿಯೂ ನನ್ನ ಇಂದ್ರಿಯಗಳ ತಪ್ಪು. ಇನ್ನು ಮೇಲೆ ಅವು ಹತೋಟಿ 
ಮೀರದಂತೆ ಇಟ್ಟುಕೊಂಡೇ ತೀರಬೇಕು ಎಂದು ನಿಶ್ಚಯಿಸಿ, ಸುಮ್ಮನಿದ್ದೆನು. ಎಂದು 
ಕರ್ಣಾಟಕ ಕಾದಂಬರಿಯಲ್ಲಿ ಬರುತ್ತದೆ. ತತ್ವಜ್ಞಾನದಲ್ಲಿ ಇಂದ್ರಿಯ ನಿಗ್ರಹಕ್ಕೆ ವಿಶೇಷ 
ಮಹತ್ವವಿದೆ. ಇಂದ್ರಿಯಗಳು ಐದು. ಈ ಐದು ಇಂದ್ರಿಯಗಳನ್ನು ನಿಗ್ರಹಿಸುವುದರ 
ಮೂಲಕ ಆಧ್ಯಾತ್ಮಿಕ ಯಶಸ್ಸನ್ನು ಸಾಧಿಸಬಹುದು ಎಂದು ವೇದಾಂತವು ಹೇಳುತ್ತದೆ. 
ಇಂದ್ರಿಯ ನಿಗ್ರಹವು ವ್ಯಕ್ತಿಗೆ ಸಂಬಂಧಿಸಿರುವುದು. 
ವಿವರಗಳಿಗೆ ನೋಡಿ: ಸ್ವಾಮಿ ಹರ್ಷಾನಂದ ೨೦೦೨ ವೇದಾಂತಸಾರ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೧೦ 


ಸ್ವಾಮಿ ಚಿನ್ನಯಾನಂದ ೧೯೮೮ ಆತ್ಮಬೋಧ 
ಸ್ವಾಮಿ ಚಿನ್ಮಯಾನಂದ ೧೯೮೧ ವಿವೇಕ ಚೂಡಾಮಣಿ 


೧೪೮. ಅಕ್ಕುಂಗೂಲತ್‌ 
“ಪೆಜನಿಕ್ಕಂಗೂಟಿಕೊಳ೦” ಎಂದು ಪಂಪ ಹೇಳುತ್ತಾನೆ. 
(ಪಂಪ ಭಾರತ ೮-೭೧) 
ಹೆರವರು ಇಕ್ಕುವ ಅನ್ನ ಎಂದು ಭಾವಾರ್ಥ. ಬೇರೆಯವರು ಇಡುವ ಅನ್ನ- 
ವೆಂದರೆ ಅನ್ಯಾಶ್ರಯ. ಅನ್ಯಾಶ್ರಯ ಘನತೆಯಿರುವವರು ಮಾಡುವ ಕೆಲಸವಲ್ಲ. ಪಂಪನು 
ಬಳಸಿದ ಇಕ್ಕುಂಗೂಟ್‌ ಎನ್ನುವುದರಲ್ಲಿ ಅರ್ಥವು ನಿಶ್ಚಿತವಾಗಿದೆ. "ಅನ್ಯರ ಅನ್ನದ 
ಯಣ” ಎಂಬುದನ್ನು ಇದು ಸೂಚಿಸುತ್ತದೆ. ಇದು ಎರಡು ರೀತಿಯದು: ಒಂದು 
ಅತಿಥಿ ಸತ್ಕಾರ. ಹೆರವರಿಗೆ ಅನ್ನ ನೀಡುವುದು. ಇದರಲ್ಲಿ ಆದರೋಪಾಚಾರ ಇರುತ್ತದೆ. 
ಇನ್ನೊಂದು ಇಕ್ಕುವ ಅನ್ನ ಅಂದರೆ ಭಿಕ್ಷಾನ್ನ, ಇದರಲ್ಲಿ ಅತಿಥಿ ಸತ್ಕಾರ ಮುಂತಾದವು 
ಇರುವುದಿಲ್ಲ. ಯಾರು ಭಿಕ್ಷೆ ಬೇಡುತ್ತಾರೋ ಅವರನ್ನು ಇದು ಯಣಿಗಳನ್ನಾಗಿಸುತ್ತದೆ. 
ಆದುದರಿಂದ ಇಲ್ಲಿ ಯಾಚಿತ ಯಾಚಕರ ನಡುವಣ ಸಂಬಂಧವು ಬೇರೆಯಾಗುತ್ತದೆ 
ಎಂಬುದು ಗಮನಾರ್ಹ. 
ವಿವರಗಳಿಗೆ ನೋಡಿ: ಯಣ: ಜೋಳದ ಪಾಳಿ. 
೧೪೯. ಇಕ್ಕೆದಾಣ 
ಬಗ್ಗಿಸುವ ಕೋಗಿಲೆ ಕೋಗಿಲೆಯಿರ್ಕೆದಾಣದೊಳ್‌ 
ಜಿನುಗುವ ತುಂಬಿ (ಆದಿಪು ೧-೬೫) 
ಭವನಿಕ್ಕೆದಾಣಮೆಂದೊ೦ 
ದು ವಿಶೇಷ ಪ್ರೀತಿಯಿಂದೆ.......ಎಂದು ಕರ್ಣಾಟಕ ಕಾದಂಬರಿಯಲ್ಲಿ ಬರುತ್ತದೆ. 
ಇಕ್ಕೆದಾಣವೆಂದರೆ ವಾಸಸ್ಥಳ, ಬಿಡದಿ, ಸಾಮಾನ್ಯರಲ್ಲಿ ವಾಸಸ್ಥಳದ ಬಗ್ಗೆ ಕೆಲವು 
ರೀತಿಯ ನಂಬಿಕೆಗಳಿರುತ್ತವೆ. ವಾಸಸ್ಥಳವು ಶುದ್ಧವಾಗಿರಬೇಕೆಂಬುದು ಒಂದು 
ವಿಶೇಷವಾಗಿದೆ. ಎರಡನೆಯದಾಗಿ ಗೃಹಾ೦ಗ ಶುದ್ದಿಯಂಬುದು ಅತ್ಯಂತ ಪ್ರಾಚೀನವಾದ 
ಪರಿಕಲ್ಪನೆಯಾಗಿದೆ. ಮೂರನೆಯದಾಗಿ ವಾಸಸ್ಥಳವನ್ನು ಎತ್ತರದ ಜಾಗದಲ್ಲಿ ರಚಿಸುತ್ತಾರೆ. 
ನಾಲ್ಕನೆಯದಾಗಿ ಮನೆಯ ಸುತ್ತ ಅಥವಾ ಅರಮನೆಯ ಸುತ್ತ ಕೋಟೆಯನ್ನು ಕಟ್ಟುತ್ತಾರೆ. 
ವಾಸಸ್ಥಳ; ಬಿಡದಿಯ ಜಾಗ ಸುರಕ್ಷಿತವಾಗಿರಬೇಕೆಂಬುದು ಮುಖ್ಯ ಗಮನಾರ್ಹ 
ಅಂಶವೆಂದರೆ ಬೀಡು ರಚಿಸುವ ಕಾರ್ಯ. ರಾಜರು ದೂರ ಪ್ರಯಾಣ ಕೈಗೊಂಡಾಗ 
ಸುರಕ್ಷಿತವಾದ ಸ್ಥಳದಲ್ಲಿ ಬಿಡದಿ ರಚಿಸುತ್ತಾರೆ. ಇದು ಶಾಶ್ವತವಲ್ಲ. ಶಾಶ್ವತವಾದ ಬಿಡದಿಯನ್ನು 
ರಚಿಸುವಾಗಲೂ ಅದರ ವಾಸ್ತುಶಿಲ್ಪವನ್ನು ನೋಡಲಾಗುತ್ತದೆ. 
ವಿವರಗಳಿಗೆ ನೋಡಿ: ಗೃಹಾಂಗ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೧೧ 


೧೫೦. ಇಟ್ಟಳಂ 
ಬಟ್ಟಗೊಡೆ ಚಂದ್ರಕಾಂತಿಯನುಟ್ಟುಂಬರಿಗೊಳೆ ಪೊದಟ್ಟು ಕೃಷ್ಣಾಜಿನ 
ಮೊಂದಿಟ್ಟಳಮನೆಯೆ ಬೆಡಂಗ೦ ಪುಟ್ಟಿಸೆ ಗಾಡಿಗಳೊಳೆಸವ ವೀಣಾಕ್ಟಣಿತಂ 
(ಪಂಪಭಾರತ ೬-೯) 
ಮೆಟ್ಟುವಳ್‌ ನೋಡಿದರೆಲ್ಲರಂ ಪಿಡಿದು ಮೆಟ್ಟದಳಿಟ್ಟಳಮಾಯ್ತು ದೇಸಿಕೆಯ್ಲೂಡಿದು 
ದಿಲ್ಲ ಆರ್ಗಮೆನೆ ವಿಸ್ಥಯಮಾಗಿರೆ ತನ್ನಮುಂದೆ ಬಂದಾಡಿದಳಾ ತಿಲೋತ್ತಮೆ 
(ಪಂಪಭಾರತ. ೭-೯೧) 
ಅಧಿಕವಾಗಿ, ದಟ್ಟವಾಗಿ ಎಂದರ್ಥ. ಇಟ್ಟಳೆಂ ಆಯ್ತು ಎಂದರೆ ಅತಿಶಯವಾಯಿತು. 
ಷ್ಲಾಜಿನವೇ ಅತಿಶಯವಾಗಿ ಕಾಣಿಸಿತು. ಅವಳ ಇಟ್ಟ ಅಡಿ (ಮೆಟ್ಟು - ಕನ್ನಡಪದ) 
ಟಳವಾಯಿತು ಎಂದರೆ ಅಧಿಕವೆಂಬಂತೆ ತೋರಿತು. 


ಕೃ 
ಇ ಊಟ 

ನೃತ್ಯದಲ್ಲಿ ಇಡುವ ಹೆಜ್ಜೆಗಳೂ ಕೂಡಾ ತು೦ಬಾ ಮುಖ್ಯವಾದುದು. ಪಾದವೂರುವ 
ರೀತಿಯಲ್ಲಿ ವ್ಯತ್ಯಾಸವಿದೆ. ಯಕ್ಷಗಾನದ ಅಬ್ಬರದ ಕುಣಿತಕ್ಕೆ ಹಿಮ್ಮಡಿಯೂರಬೇಕಾಗುತ್ತದೆ. 
ಹಿಮ್ಮಡಿಯನ್ನು ಊರಿದಾಗ ದೇಹವು ತುಂಬಾ ಧೀಮಂತಿಕೆಯನ್ನು ತೋರಿಸುತ್ತವೆ. 
ಮುಮ್ಮಡಿಯನ್ನು ಊರುವ ಸಂದರ್ಭದಲ್ಲಿ ಲಾಲಿತ್ಯವು ಮುಖ್ಯವಾಗುತ್ತದೆ. ದೇಹದ 
ಚಲನೆಯು ಕೂಡಾ ಸುರಳೀತವಾಗುತ್ತದೆ. ಸಾಮಾನ್ಯವಾಗಿ ಭರತನಾಟ್ಯದಲ್ಲಿ ಮುಮ್ಮಡಿ 
ಯನ್ನು ಹೆಚ್ಚು ಬಳಸಲಾಗುತ್ತದೆ. ಇದರಿಂದ ದೇಹದ ಚಲನೆಯು ಸಲೀಸಾಗುತ್ತದೆ 
ಯೆಂಬುದು ಗಮನಾರ್ಹ. ಎರಡನೆಯದಾಗಿ ನಾಟ್ಯದಲ್ಲಿ ದೇಹವನ್ನು ಮೂರು 
ಭಂಗಿಯಲ್ಲಿ ಗುರುತಿಸುತ್ತಾರೆ. ಸೊ೦ಟದಲ್ಲಿ ಕೆಳಗಿನ ಭಾಗದ ಚಲನೆ (ಕಾಲುಗಳು) 
ಸೊಂಟದಿಂದ ಮೇಲೆ ಕೊರಳಿನ ತನಕ ಮತ್ತೊಂದು ಭಾಗ. ಮುಖವು ಮೂರನೆಯಭಾಗ. 
ಆದುದರಿಂದಲೇ ಇದನು, ತಿಭಂಗಿಯೆಂದು ಕರೆಯುತ್ತಾರೆ. 


೩ ೨% 

೧೫೧. ಇನ್ನುಣಿಸು 
ಮಣಿಕನಕಾದಿವಸ್ತುಗಳನೊಂದುಮನೊಲ್ಲೆನವೇವುವಾದವಿನ್ನುಣಿಸೆನಗಟತ 

ಮೆಯ್‌ಸಸಿದುಜೊಮ್ಮನೆಪೋದಪುದೆನ್ನ 
ವೇಖ್ರುದಂತಣಿಯಣಲೀವೊಡೀವುದೆನೆ................ (ಪಂಪಭಾರತ- ೫-೭೧) 


ರುಚಿಯಾದ ಅಂದರೆ ಊಟ. ಇನಿದಾದ ಉಣಿಸು-ಇನ್ನುಣೆಸು. ಊಟವು 
ರುಚಿಕರವಾಗಿರಬೇಕೆಂಬುದು ಇಲ್ಲಿಯ ಭಾವ. 

ಮಣಿಕನಕಾದಿಗಳೆಂಬ ವಸ್ತುಗಳನ್ನು ನಾನು ಅಪೇಕ್ಷಿಸುವುದಿಲ್ಲ. ಅವು ನನ್ನ ಮಟ್ಟಿಗೆ 
ದೊಡ್ಡವು ಅಲ್ಲ. ಆದರೆ ಇನ್ನುಣಿಸು ಬೇಕು ಎ೦ದು ಅಗ್ನಿಯು ಅರ್ಜುನನಲ್ಲಿ ಕೇಳುತ್ತಾನೆ. 
ಇದು ಖಾಂಡವವನದಹನಕ್ಕೆ ಕಾರಣವಾಗಿದೆ. ಬೆಂಕಿಗೆ ರುಚಿಯಾದುದು ವನದಹನ. 
ಕತೆಯ ಪ್ರಕಾರ ಅಗ್ನಿಗೆ ಹಸಿವಾಗಿದೆ. ಹಸಿವನ್ನು ನೀಗಿಸಲು ಅವನು ಅರ್ಜುನನಲ್ಲಿ 
ಬ೦ದು ಇನ್ನುಣಿಸುಬೇಕು ಎಂದು ಹೇಳುತ್ತಾನೆ. ಅವನು ಮಣಿಕನಕಾದಿ ವಸ್ತುಗಳನ್ನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೧೨ 


ಬೇಡುವುದಿಲ್ಲ. ಖಾಂಡವ ವನದಹನದನ್ನು ಕೇಳುತ್ತಿದ್ದಾನೆ. ಅದು ಮುಖ್ಯ ಮಹಾಭಾರತ 
ದಲ್ಲಿ ತಿರುವಿಗೆ ಕಾರಣವಾದ ಕ್ರಿಯೆಗಳಲ್ಲಿ ಇದೂ ಒಂದು. 


೧೫೨. ಇಪ್ಪತ್ತೆಂಟು ಮೂಲಗುಣಗಳು 

ಮತ್ತಮಿವು ಮೊದಲಾಗಿರ್ಪತ್ತೆಂಟುಮೂಲಗುಣ೦ಗಳೊಳ ಮುತ್ತರಗುಣ೦ಗಳೊಳ 
ಮುತ್ತರೋತ್ತರಂ ನೆಗಟಬ್ಬು............ (ಆದಿಪುರಾಣ. ೬-೨೮.ವ) 

ಜೈನಧರ್ಮದ ಪ್ರಕಾರ ಇಪತ್ತೆಂಟು ಮೂಲಗುಣಗಳು ಹೀಗಿವೆ: ೫ ಮಹಾವತಗಳು, 
೫ ಸಮಿತಿಗಳು, ೫ ಇಂದ್ರಿಯಗಳ ನಿಗ್ರಹ, ೬ ಆವಶ್ಯಕ ಕ್ರಿಯೆಗಳು, ಸ್ನಾನಮಾಡದಿರುವುದು, 
ಸ್ವಚ್ಛವಾದ ನೆಲದ ಮೇಲೆ ಮಲಗುವುದು. ವಸ್ತ್ರತ್ಯಾಗ, ಒಪ್ಪತ್ತು ಸ್ವಲ್ಪ ಆಹಾರ 
ತೆಗೆದುಕೊಳ್ಳುವುದು. ನಿ೦ತು ಆಹಾರ ತೆಗೆದುಕೊಳ್ಳುವುದು, ಕೂದಲು ಕಿತ್ತುಕೊಳ್ಳುವುದು 
ಇವು ಮಹಾವ್ರತಧಾರಿಗಳಾದ ಮುನಿಗಳ ಮೂಲಗುಣಗಳು. ಗುಣಗಳನ್ನು ಜೈನರು 
ಸ್ವೀಕರಿಸುವ ಕ್ರಮ ಬೇರೆ. ವೈದಿಕ ಮತಾವಲಂಬಿಗಳು ಗುಣಗಳನ್ನು ಕೇವಲ ಮೂರೇ 
ಎಂದು ವರ್ಗೀಕರಿಸಿದ್ದಾರೆ. ಅದು ರಾಜಸ, ತಾಮಸ, ಸಾತ್ಲಿಕ, ಮತ್ತು ಜೈನರು 
ಯಾವುದನ್ನು ಇಪ್ಪತ್ತೆಂಟು ಮೂಲ ಗುಣಗಳೆಂದು ಕರೆದಿದ್ದಾರೋ ಅದರ ಬಗ್ಗೆ 
ವೈದಿಕ ಮತಾವಲಂಬಿಗಳು ಟೀಕಿಸಿದ್ದಾರೆ. 
ವಿವರಗಳಿಗೆ : ಟಿ.ಕೇಶವಭಟ್ಟ ೨೦೧೦ ವಡ್ಡಾರಾಧನೆ ಗದ್ಯಾನುವಾದ (ಸುಕುಮಾರ ಸ್ವಾಮಿಯ ಕತೆ) 


೧೫೩. ಇಷ್ಟಿ 
ಸೆಣಸುಳ್ಳುದ್ವತ್ತರಂ ತಳ್ಳಿಜೆಯದೆ ಚತುರಂಬೋಧೀ ಪರ್ಯಂತಮಂಧಾ 
ರುಣಿಯಯಂ ತಾಂಪೋಗಿ ಬಾಯ್ಕೇಳಿಸದೆ ಮುಂಜನಕ್ಕಿಷ್ಟಿವಿಘ್ನಗಳಂ ದಾ | 
ರುಣದೈತ್ಯರ್‌ ಮಾಡೆ ನೀಡಿಲ್ಲದೆ ಸಲೆ ಚಲದಾಟಂದು ಕೊಂದಿಕ್ಕದೊರ್ವಂ 
ಗುಣಮುಂಟೆಂದುದು ಪಟ್ಟಿರ್ಪನನಣಮೆ ನಿರುದ್ಯೋಗಿಯಂ ಭೂಪನೆಂಬರ್‌ 
(೪-೧೧) 
ಅಸೂಯೆಯಿಂದ ಕೂಡಿ ದಾರಿತಪ್ಪಿ ನಡೆಯುವವರನ್ನು ಸಂಧಿಸಿ ಕತ್ತರಿಸದೆ, 
ನಾಲ್ಕು ಸಮುದ್ರದಿ೦ದ ಸುತ್ತುವರಿಯಲ್ಪಟ್ಟ ಭೂಮಂಡಲವನ್ನು ತನ್ನ ಆಜ್ಞಾಧೀನವನ್ನಾಗಿ 
ಮಾಡಿಕೊಳ್ಳದೆ ಯಷಿಗಳ ಯಜ್ಞಕ್ಕೆ ಎಫ್ನಮಾಡುತ್ತಿರುವ ದುಷ್ಪರಾಕ್ಷಸರನ್ನು ಸ್ವಲ್ಪವೂ 
ಸಾವಕಾಶವಿಲ್ಲದೆ ಪ್ರತಿಭಟಿಸಿ ಕೊಂದಿಕ್ಕದೆ ತನ್ನಲ್ಲಿ ಗುಣವುಂಟೆಂದು ಹೇಳುತ್ತಾ ಒಬ್ಬ 
ನಿರುದ್ಯೋಗಿಯನ್ನು ರಾಜನೆನ್ನುತ್ತಾರೆಯೆ? ಎಂಬುದು ಭಾವಾರ್ಥ. ಇಷ್ಟಿಯೆಂದರೆ 
ಯಾಗ, ಯಾಗ ರಕ್ಷಣೆಯನ್ನು ಮಾಡಬೇಕಾದುದು ರಾಜನ ಕರ್ತವ್ಯವೆಂದು ಪಂಪನು 
ವಿವರಿಸುತ್ತಾನೆ. ಯಾಗದ ರಕ್ಷಣೆಯು ರಾಜನ ಕರ್ತವ್ಯ ಇದು ಯಾಗದ ಪಾವಿತ್ರ್ಯವನ್ನು 
ಸೂಚಿಸುತ್ತದೆ. ಯಾಗಪ್ರಲೋಕ ಕಲ್ಕಾಣಕ್ಕೆ ಎಂಬ ಭಾವನೆಯು ಇಲ್ಲಿ ಮುಖ್ಯ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೧೩ 


೧೫೪. ಇಟ್ಕಟಕ್‌ 

ಉನ್ನತ ಮಸ್ತಕಸ್ಥಳದೊಳ್‌ ಅ೦ಬುಗಪಾಡ್ಬಿದಿರ್ದೊಡೆತ್ತಿಮಿತ್ತೆನ್ನೆಟ*ತಂದು 
ಬಲ್ಬಡಿಗರಿಟ್ಕಿಬಕೆಚೆನೊಳ್‌ ಕೀಚೆನೊ೦ದೆನೆನ್ನದ........... (ಪಂಪಭಾರತ ೧೧-೧೩) 

ತಲೆಯ ಮೇಲೆ ಬಾಣಗಳು ನೆಟ್ಟಿರಲು ಕೆಲವರು ಇಕ್ಕುಳದಿಂದ (ಇಟ್ಟ್‌ಟ್‌) 
ಅದನ್ನು ತೆಗೆಯುತ್ತಿದ್ದರು. ಇಟ್ಟಿಟ್‌ - ಎಂಬುದು ವಿಜಾತೀಯ ಸಂಯುಕ್ತಾಕ್ಷರದಿಂದ 
ಕೂಡಿದ ಪದ. ವಿಜಾತೀಯ ಸಂಯುಕ್ತಾಕ್ಷರವು ಹೊಸಗನ್ನಡದಲ್ಲಿ ಸಜಾತೀಯವಾಗಿ 
ಪ್ರಯೋಗವಾಗುತ್ತವೆ. 

ಉದಾ:- ಅಟ್ಟರ್‌> ಅಕ್ಕರು 

ಬಿಟ್ಟ್‌ > ಬಿದ್ದೆ 

ಇಲ್ಲಿ ಇಟ್ಟಟ್‌ » ಇಕ್ಕಳು ಎಂದಾಗಿದೆ. ಇಕ್ಕಳ (ಇಕ್ಕುಳ)ವು ಕಮ್ಮಾರರು ಹೆಚ್ಚಾಗಿ 
ಬಳಸುವ ಒಂದು ಸಾಧನ ವಸ್ತುಗಳನ್ನು ಹಿಡಿಯಲು ಇಕ್ಕುಳವನ್ನು ಬಳಸುತ್ತಾರೆ. 
ಇದರಲ್ಲಿ "ಇರ್‌ ಇ ಎಂದರೆ ಎರಡು ಅಂದರೆ ವಸ್ತುವಿನ ಎರಡು ತುದಿಗಳನ್ನು 
ಹಿಡಿದುಕೊಳ್ಳಲು ಅನುಕೂಲವಾಗುವ ಸಾಧನವಿದು. ಇದರ ಹಾಗೆ ಕೆಲಸ ಮಾಡುವ 
ಚಿಮ್ಮಟಿಗೆ ಎಂಬ ಸಾಧನವೂ ಇದೆ. ಸುತ್ತಿಗೆ, ಚಾಣ, ಇಕ್ಕುಳಗಳನ್ನೆಲ್ಲಾ ಅಲ್ಲಿಟ್ಟು ನಶ್ಯದ 
ಡಬ್ಬಿ ತೆಗೆದುಕೊ೦ಡರು. (ನನ್ನೂರು - ೧೭೮) 

ಕಬ್ಬಿಣದ ಕೆಲಸವನ್ನು ಮಾಡುವ ಕಮ್ಮಾರರ ಉಲ್ಲೇಖ ಹಲವು ಶಾಸನಗಳಲ್ಲಿದೆ. 
ಕಾವ್ಯಗಳೂ ಅವರ ಕಾರ್ಯವೈಖರಿಯನ್ನು ಬಣ್ಣಿಸಿವೆ. ಕಮ್ಮಾರರು ಕೆಲಸ ಮಾಡುವ 
ಸ್ಥಳಕ್ಕೆ “ಕಮ್ಮಾರ ಶಾಲೆ' ಎಂದು ಕರೆಯುತ್ತಾರೆ. ಈಗಲೂ ಹಳ್ಳಿಗಳಲ್ಲಿ ಈ ಪದವೇ 
ಬಳಕೆಯಲ್ಲಿರುವುದು ಗಮನಾರ್ಹ. ಅವರು ಈ ಸಾಲೆಯಲ್ಲಿ ಬಳಸುವ ಕೆಲವು 
ಸಾಧನಗಳು- ತಿದಿ, ಉಳಿ, ಸುತ್ತಿಗೆ, ಚಾಣ, ಬಾಚಿ ಇತ್ಯಾದಿ. “ಕಬ್ಬಿಣವು ಎಷ್ಟು ಕಾಯ್ದು 
ಮೃದುವಾದರೂ ಕಮ್ಮಾರರಿಲ್ಲದೆ ಖಡ್ಸಾದಿ ಶಸ್ತ್ರಗಳಾಗುವುದಿಲ್ಲ” ಎಂಬ ಮಾತು 
ನಯಸೇನನ ಧರ್ಮಾಮೃತದಲ್ಲಿದೆ. (೭-೪೭) ರಾಜ್ಯದ ಯುದ್ಧ ಸಂದರ್ಭದಲ್ಲಿ 
ಶಸ್ತ್ರಗಳನ್ನು ತಯಾರಿಸಲು ಕಮ್ಮಾರರು ನೆರವಾಗುತ್ತಿದ್ದರು. ಒಕ್ಕಲಿಗರಿಗೆ ಹಾಗೂ 
ಮನೆವಾಳೆಗೆ ಬೇಕಾದ ಸಾಧನಗಳನ್ನು ಕಮ್ಮಾರರು ತಯಾರಿಸಿಕೊಡುತ್ತಿದ್ದರು. ರಾಜರು 
ಇವರಿಗೆ ವೇತನವನ್ನು ಕೊಡುತ್ತಿದ್ದರು. ಒಕ್ಕಲಿಗರು ಆಯವನ್ನು ನಿಗದಿಪಡಿಸಿ 
ನೀಡುತ್ತಿದ್ದರೆಂದು ಇತಿಹಾಸವು ತಿಳಿಸುತ್ತದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೧೪ 


ಈ 


೧೫೫. ಈಶಾನಕಲ್ಪ 
ಅಂತಾ ದೇವನನೀಶಾನಕಲ್ಪದಿ೦ದತಿಪ್ರೀತಿವರ್ಧನಕರಮೆ೦ಬ ಮದ್ದಿಮಾನಮಂ 
ಪ್ರೀತಿವರ್ಧನಕರಮಾಗೇಳಿಸಿಕೊ೦ಡುಯ್ದು ಮದೀಯಕಲ್ಪದೊಳಗಗ್ಗಳ......... 
(ಆದಿಪುರಾಣ ೩-೫೮ ವ) 
ಜೈನಧರ್ಮದಲ್ಲಿ ಕಲ್ಪವೆ೦ದರೆ ವಿಶೇಷ ಅರ್ಥವಿದೆ. ವಾಸ್ತವವಾಗಿ ಕಲವೆಂದರೆ 
"ಯುಗ' ಎನ್ನುವ ಅರ್ಥದಲ್ಲಿ ಬಳಕೆಯಾಗುತ್ತದೆ. ಆದರೆ ಜೈನ ಧರ್ಮದಲ್ಲಿ ಸೌಹಾರ್ದ, 
ಈಶಾನ; ಸನತ್ಕುಮಾರ. ಮಹೇಂದ್ರ, ಬ್ರಹ್ಮ 'ಬ್ರಹ್ಮೋತ್ತರ, ೫80, ಕಾಪಿಷ್ಟ, ಶುಕ್ರ, 
ಮಹಾಶುಕ್ರ, .. ಸಹಸ್ರಾರ; ಆನತ, ಪ್ರಾಣತ, ಅರುಣ, ಅಚ್ಯುತ ಎ೦ಬ ಹದಿನಾರು 
ಬಗೆಯ ಸ್ಪರ್ಗ. ಪಂಪ ಇಲ್ಲಿ ಈಶಾನ ಕಲ್ಪದ ಬಗೆಗೆ ಹೇಳಿದ್ದಾನೆ. 
ಈಶಾನಕಲ್ಪ (೩-೫೮ ವ): ಹದಿನಾರು ಸ್ವರ್ಗಗಳಲ್ಲಿ ಎರಡನೆಯದು. 
ಲಲಿತಾಂಗನಿಗೆ ದೊರೆತ ಈಶಾನ್ಯ ಕಲ್ಪದ ಸುಖವನ್ನು ಪಂಪ “ಇದು ಸುಖದೊಂದು 
ತುತ್ತತುದಿ ರಾಗದ ಮೊತ್ತ ಮೊದಲ್‌ ನಿರಂತರಾಭ್ಯುದಯ ಸಾಗರಂ...” ಎಂದು 
ಸುಂದರವಾಗಿ ವರ್ಣಿಸುತ್ತಾನೆ. 
ಜೈನ ಸಾಹಿತ್ಯದಲ್ಲಿ 'ಕಲ್ಲ'ಗಳ ಪರಿಕಲ್ಪನೆಗಳು ವಿಶಿಷ್ಟವಾಗಿವೆ. ಒಂದೊಂದು 
ಕಲ್ಪದಲ್ಲಿಯೂ ಒಂದೊಂದು ರೀತಿಯ ಸುಖಗಳಿರುತ್ತವೆ. 
ವಿವರಗಳಿಗೆ ನೋಡಿ: ಸಿ.ವೀರಣ್ಣ ೧೯೮೬ ಪ್ರಾಚೀನ ಸಾಹಿತ್ಯ: 
ರಾಜಸತ್ತೆಯ ವೈಭವದ ಕಾಲ ಪುಟ. ೧೧೮-೧೧೯ 
ಹಿಮ್ಮತಲಾಲ ಜೇಠಾಲಾಲ ಶಾಹ (ಮೂಲ) ಶ್ರೀ ಎಂ. ಬಿ. ಪಾಟೀಲ ೨೦೦೪ ಸಮಯಸಾರ 
ಮಿ ಸಮಂತ ಭದ್ರಾಚಾರ್ಯದೇವ ೨೦೦೭ ರತ್ನಕರಂಡ ಶ್ರಾವಕಾಚಾರ 


೧೫೬. ಈಹಾಮೃಗ 


ಕತಿ ತ ಅತಿ ಅತ ಕತತ ಅಧಿ ಅಧ 90 


(ಅಜಿತ ತೀರ್ಥಂಕರ ಪುರಾಣ ತಿಲಕಂ ೫ - ೩೦. ವ) 

ದೇವತೆ ಮಾನವ ಪಾತ್ರಗಳ ಸಮ್ಮಿಶ್ರ ವಸ್ತು. ಮಾನವನು ನಾಯಕ ಶೃ೦ಗಾರ- 
ಹಾಸ್ಯಗಳ ಹೊರತು ಬೇರೆ ರಸ ನಾಲ್ಕು ಜಂಕಗಳು ಉದ್ದತವಾದ ಪುರುಷ ಪಾತ್ರಗಳು. 
ಸ್ತ್ರೀಯ ರೋಷದಿಂದ ಉದ್ಭವಿಸುವ ವಸ್ತು ಗಲಭೆ, ದಾಟ, ಸ್ಟೀ- ಅಪಹರಣ 
ನನ್ನೊ ಳಗೊಂಡ ಶೃಂಗಾರ. ಸ್ಪೀಯರು ಮಾತ್ರ ಸ್ವರ್ಗಲೋಕದ ಸ್ತಿ ಸೀಯರಾಗಿರಬೇಕು. 
ನಾಟ್ಯಶಾಸ್ತದಲ್ಲಿ ತ ಉಲ್ಲೇಖಿತವಾಗಿದೆ. "ಅಜಿತ ತೀರ್ಥಕರ ಪುರಾಣ'ದಲ್ಲಿ ಬರುತ್ತದೆ. 
(೫-- _೩೦೫) ಇದು ರೂಪಕಗಳಲ್ಲಿ ಒಂದು: ಇದರ ವಸ್ತು ಮಿಶ್ರ. ದಿವ್ಯ್ತೀಯನ್ನು 
ಅವಳ ಇಷ್ಟಕ್ಕೆ ವಿರುದ್ಧವಾಗಿ ಹೊತ್ತುಕೊ೦ಡು ಹೋಗುವುದು ಕ್ರಿಯೆ. ನಾಯಕನಲ್ಲ 


Uw 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೧೫ 


ಧೀರೋದ್ಧತ ಲಕ್ಷಣಗಳಿರುತ್ತವೆ. ಇವನಲ್ಲಿ ಶೃಂಗಾರಾಭಾವವಿರುತ್ತದೆ. ನಾಲ್ಕು ಅಂಕ 
ಗಳಿರುತ್ತವೆ. ಮೂರು ಸಂಧಿಗಳಿರಬೇಕು (ಮುಖ, ಪ್ರತಿಮುಖ, ನಿರ್ವಹಣ). 
ಧೀರೋದ್ಧತನೇ ಆದ ಪ್ರತಿನಾಯಕ ಅಯುಕ್ತವಾಗಿ ಆಚರಿಸುತ್ತಾನೆ. ಯುದ್ಧವನ್ನು 
ತೋರಿಸುವಂತಿಲ್ಲ. ಒಳ್ಳೆಯವನ ಸಾವು ಬರುವಂತೆ ಆಗಬಹುದು. ಆದರೆ ಅದನ್ನು 
ತೋರಿಸಬಾರದು. 

ವಿವರಗಳಿಗೆ ನೋಡಿ: ನಾಟಕ, ಪಗರಣ, ಅಂಕ. 


೧೫೭. ಉಂಗುರ 

“ಅ೦ಗುಲೀಯಕಂ', ಮತ್ತು "ಊರ್ಮಿಕಾ' ಎಂದು ಎರಡು ರೀತಿಯ ಉಂಗುರ 
ವಿದೆಯೆಂದು ನಾಗವರ್ಮನು “ಅಭಿಧಾನ ರತ್ನಮಾಲಾ ಕರ್ಣಾಟಕ ಟೀಕೆ'ಯಲ್ಲಿ ಹೇಳುತ್ತಾನೆ 
(೪೦೫). ಈ ಕುರಿತಂತೆಯೂ ಅನೇಕ ಕಡೆ ಉಲ್ಲೇಖಗಳಿವೆ. ಉದಾ: "ಧರ್ಮಾಮೃತ'ದಲ್ಲಿ 
(೪-೧೪೩), “ರಾಮಚಂದ್ರ ಚರಿತ ಪುರಾಣ” (೫-೪೨ವ) 

ಕಾಲುಂಗುರವು ಸೌಭಾಗ್ಯ ಸೂಚಕವೆಂದು ಪರಂಪರಾಗತವಾಗಿ ಅಂಗೀಕೃತವಾಗಿದೆ 
ಕಾಲ್ಬೆರಳಿನ ಉಂಗುರಕ್ಕೆ ಕಾಲುಂಗುರ, ಸುತ್ತುಂಗುರ, ಪಿಲ್ಲಿ, ಕಿವಿಪಿಲ್ಲಿ, ಹಿರಿಪಿಲ್ಲಿ, 
ಮಿಂಚು ಇತ್ಯಾದಿ ಹೆಸರುಗಳಿವೆ. 

ವಿವರಗಳಿಗೆ ನೋಡಿ: ಚಿದಾನಂದಮೂರ್ತಿ ಎಂ. ೧೯೭೭ ಗ್ರಾಮೀಣ ಪುಟ. ೧೫೪ 


೧೫೮. ಉಂಡಿಗೆಸಾಧ್ಯಂ ಮಾಡು 

ಅರಿಕೇಸರಿ ತೆಂಕನಾಡಂ.... ಒಂದೆ ಬಿಲ್ಲೊಳುಂಡಿಗೆ ಸಾಧ್ಯಂ ಮಾಡಿ ಪಶ್ಚಿಮ 
ದಿಗಿಭಾಗಾಭಿಮುಖನಾಗಿ ಬಂದು (ಪಂಪಭಾರತ ೪-೩೧ವ) 

ಉಂಡಿಗೆಯೆಂದರೆ ಉಂಡೆ; ಗಂಟಲು; ಅಧೀನ; ವಶಮಾಡು. ಅರ್ಜುನನು 
ತೆ೦ಕನಾಡನ್ನು ಒಂದೆ ಬಿಲ್ಲಿನ ಮೂಲಕ ವಶಪಡಿಸಿಕೊಂಡನು ಎಂದು ಭಾವಾರ್ಥ. 
ಉಂಡಿಗೆ ಎಂದರೆ ಮುದ್ರೆ ಎಂದರ್ಥ. 

ರಾಜರು ತಾವು ಯುದ್ಧಗಳಲ್ಲಿ ಗೆದ್ದ ರಾಜ್ಯಗಳಿಗೆ ತಮ್ಮ ಮುದ್ರೆ ಒತ್ತಿ, ರಾಜ್ಯ 
ತಮ್ಮದೆಂದು ಘೋಷಿಸುವುದನ್ನು “ಅ೦ತು ಪಟ್ಟಂಡ ಮಂ೦ಡಲಮನ್‌ ಉಡಿಗೆ ಸಾಧ್ಯಂ 
ಮಾಡಿ'ದನೆಂದು ಹೇಳಲಾಗುತ್ತಿತ್ತು. 

ಪ್ರಾಚೀನ ಕರ್ನಾಟಕದಲ್ಲಿ ಈಗಿನ ರಹದಾರಿಗಳನ್ನು (Pass Ports) "ಉಂಡಿಗೆ' 
ಗಳೆಂದು ಕರೆಯುತ್ತಿದ್ದರು. ಉಂಡಿಗೆಗಳ ಮೇಲೆ ರಾಜ್ಯದ ರಾಜನ ಲಾಂಛನವನ್ನು 
ಒತ್ತುತ್ತಿದ್ದರು. ಗಂಗವಂಶದ ಉಂಡಿಗೆಯ ಮೇಲೆ ಆನೆಯ ಚಿತ್ರದ ಮುದೆಯಿದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೧೬ 


ಆದ್ದರಿ೦ದ ಒಂದು ಪರರಾಜ್ಯವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುವುದನ್ನು "ಉಂಡಿಗೆಗೇಜೆಸು' 

ಎ೦ದೂ ಕರೆಯುತ್ತಿದ್ದರು. ಏಕೆಂದರೆ ಆ ವಶವಾದ ರಾಜ್ಯದಲ್ಲಿ ಗೆದ್ದ ರಾಜನ ಉ೦ಡಿಗೆಯ 

ಬೆಲೆಯು ಪ್ರಾಪ್ತವಾಗುತ್ತಿದ್ದಿತು. ಪಂಪನಲ್ಲಿ ಬರುವ "ಉಂಡಿಗೆ ಸಾಧ್ಯಂ ಮಾಡು' 
ಎ೦ಬ ಉಕ್ತಿಗೂ ಇದೇ ಅರ್ಥವಿದೆ. 

ವಿವರಗಳಿಗೆ ನೋಡಿ: ಸಿ.ವೀರಣ್ಣ ೧೯೮೬ ಪ್ರಾಚೀನ ಸಾಹಿತ್ಯ: ರಾಜಸತ್ತೆಯ ವೈಭವದ ಕಾಲ 

ಪುಟ. ೧೩೨-೧೫೮ 

ಡಾ. ಎಂ. ಚೆದಾನಂದ ಮೂರ್ತಿ ೨೦೦೮ 

ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಪುಟ. ೩೭೫, ೭೬ 


೧೫೯. ಉಕ್ತಿಭೇದ 
ನೃಪತುಂಗನು ದಂಡಿಯನ್ನನುಸರಿಸಿ ದಕ್ಷಿಣೋತ್ತರಗಳೆಂಬ ಎರಡೇ ಮಾರ್ಗಗಳನ್ನು 
ಸ್ವೀಕರಿಸಿದನು. ಅಪ್ಪೆ ಅಲ್ಲ; ಭೇದದ್ದಯದ ಲಕ್ಷಣವನ್ನು, 
ಸತತಂ ದಕ್ಷಿಣಮಾರ್ಗೋ 
ದಿತೋಕ್ತಿಭೇದಕಗುಣಂ ಸ್ವಭಾವಾಖ್ಯಾನಂ 
ಎದಿತೋತ್ತರಮಾರ್ಗಗತಂ 
ಪ್ರತಿತವಕ್ರೋಕ್ಕಿಕೃತಮನಲ್ಪ ವಿಕಲಂ 
ಎಂದು ವಿವರಿಸಿದ್ದಾನೆ. ಆ ಮೇಲೆ ಭೇದಕಗಳಾದ ಆ ಸ್ವಭಾವಾಖ್ಯಾನ ವಕ್ರೋಕ್ತಿ 
ಗಳ೦ಬ ಎರಡು ಗುಣಗಳಲ್ಲಿಯೂ ಬೇರೆ ಬೇರೆಯಾಗಿ ಹತ್ತು ಭೇದಗಳಿವೆಯೆಂದು 
ಹೇಳಿ ಲಕ್ಷಣಗಳನ್ನೂ ದೃಷ್ಟಾಂತಗಳನ್ನೂ ವಿಸ್ತರಿಸಿದ್ದಾನೆ. 
ನೃಪತುಂಗನು ದಕ್ಷಿಣೋತ್ತರ ಮಾರ್ಗವನ್ನು ಹೇಳುವುದರ ಜೊತೆಗೆ ವಕ್ರೋಕ್ತಿ; 
ಶೈಲಿ, ಉಕ್ತಿ ಭೇದಗಳ ಕುರಿತು ಪಸ್ತಾವಿಸಿದ್ದಾನೆ. ಉಕ್ತಿ ಭೇದವೆಂದರೆ ಪ್ರಾಂತ್ಯಗಳಿಗೆ 
ಅನುಸಾರವಾಗಿ ಉಂಟಾಗುವ ಭಾಷಾ ಪ್ರಭೇದವಾಗಿದೆ. 
ವಿವರಗಳಿಗೆ ನೋಡಿ: ಪೆಲ್ಲನ್‌ ಪೊಲಾಕ್‌ 9 ವಿಶ್ವಾತ್ಮಕ ದೇಶಭಾಷೆ 
ಕೆವಿ. ಸುಬ್ಬಣ್ಣ 2007 ಕವಿರಾಜಮಾರ್ಗ ಮತ್ತು ಕನ್ನಡ ಜಗತ್ತು. 
ಮುಳಿಯ ತಿಮ್ಮಪ್ಪಯ್ಯ ೧೯೫೪ ಕನ್ನಡನಾಡೂ ದೇಸಿ ಸಾಹಿತ್ಯವೂ ಪುಟ.೨೦. 
ಮುಳಿಯ ತಿಮ್ಮಪ್ಪಯ್ಯ ೧೯೮೮ ಶ್ರದ್ಧಾಂಜಲಿ ಸಂಪುಟ ೨ ಪುಟ. ೪೭೪ 
ಡಾ.ಕೆ ಕೃಷ್ಣಮೂರ್ತಿ ೧೯೬೧ ಕನ್ನಡ ಕಾವ್ಯಾಲಂಕಾರ ಪೀಠಿಕೆ: ೪೧, ೪೨, ೪೩. 


೧೬೦. ಉಗ್ರದೇವತೆ ಸ 

;ಪಗೆಗೆ ಸಂತ ಸಮಾಗಿರೆ ಮಾರಿ ಸುಯುಮೇ............ 
(ಪಂಪಭಾರತ ೩ - ೪) 

ವಡ್ಡಾರಾಧನೆ ಕೃತಿಯಲ್ಲಿ ಪುರದ ಹೊರಬಾಗಿಲಲ್ಲಿ ವಾಸಿಸುವ “ವರಾಂಗಾಯಿ' 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೧೭ 


ಎಂಬ ಉಗ್ರದೇವತೆಯ ಕುರಿತು ಉಲ್ಲೇಖ ಬರುತ್ತದೆ. ಈ ದೇವತೆಯ ಜಾತ್ರೆಯ 
ಕುರಿತು. ಪ್ರಸ್ತಾವವಿದೆ. (ವಡ್ಡಾರಾಧನೆ ೧೩-ಪು. ೨೬೫ ಪು. ೨೬೬) ಉಗದೇವತೆಯು 
ದುರ್ಗೆಯ ಸ್ವರೂಪಿಯೆನ್ನುವ ಕಲ್ಪನೆಯು ಇಲ್ಲಿದೆ. ಕೆಳವರ್ಗದ ಜನರು ಈ ದೇವತೆಯನ್ನು 
ಅರ್ಚಿಸುತ್ತಿದ್ದಿರಬೇಕು ಎಂದು ಊಹಿಸಬಹುದಾಗಿದೆ. 

ಮಾರಿದೇವತೆಯ ಕುರಿತು ಪಂಪನ "ವಿಕ್ರಮಾರ್ಜುನ ವಿಜಯ'ದಲ್ಲಿ ಉಲ್ಲೇಖವಿದೆ. 
(೩-೪) ಮಾರಿದೇವತೆಯು ಶಕ್ತಿದೇವತೆಯ ಮತ್ತೊಂದು ರೂಪ. ಇದು ನಿಕೃಷ್ಟವಾದ 
ಕೊಲ್ಲುವ ದೇವತೆಯಾಗಿಯೇ “ವಿಕ್ರಮಾರ್ಜುನ ವಿಜಯ'ದಲ್ಲಿ ಸೂಚಿತವಾಗಿದೆ. 
ಮೃತ್ಯುದೇವತೆಯ ಕುರಿತ ಪ್ರಸ್ತಾವವು ಈ ಕಾವ್ಯದಲ್ಲಿ ಬಂದಿದ್ದು, ಇದು ಕೂಡಾ 
ನೀಚದೇವತೆಯ ಸ್ವರೂಪವನ್ನು ಪಡೆದುಕೊಂಡಿದೆ. (ಅದೇ ೩-೬) 

ಈ ರೀತಿಯ ಗ್ರಾಮದೇವತೆಗಳು ಶತ್ರುವರ್ಗದವರ ದೃಷ್ಟಿಯಲ್ಲಿ ಕ್ಷುದ್ರದೇವತೆಗಳು 
ಅನ್ನಿಸಿಕೊಳ್ಳುತ್ತವೆ. ಈ ರೀತಿಯ ಗ್ರಾಮದೇವತೆಗಳು ಅದೂ ಜನಪದ ದೇವತೆಗಳು 
ತಮ್ಮ ಸೃಷ್ಟಿಗೆ ಸಂಬಂಧಿಸಿದಂತೆ “ಬಹು ಉಗಮ ಸಿದ್ಧಾಂತ'ವನ್ನು ಸೂಚಿಸುತ್ತವೆ. 
ಯಾಕೆಂದರೆ, ಈ ದೇವತೆಗಳಿಗೆ ನಿರ್ದಿಷ್ಟತೆಯಿರುವುದಿಲ್ಲ. ಊರಿಗೊಂದು ರೋಗ 
ಕ್ಕೊಂದು, ಆಹಾರಕ್ಕೊಂದು, ಪರಿಸರಕ್ಕೊಂದು ದೇವತೆಗಳನ್ನು ಜನಪದರು ಸೃಷ್ಟಿಸಿ 
ಕೊಳ್ಳುತ್ತಾರೆ. ಇವನ್ನೇ ಶಿಷ್ಠಗೊಳಿಸುತ್ತಾ ಬಂದಂತೆ ಇವುಗಳು ವೈದಿಕ ಅಥವಾ ಶಿಷ್ಟ 
ದೇವತೆಗಳಾಗಿ ಕಾಣಿಸಿಕೊಂಡವು. ಭಾಷೆ ಮತ್ತು ಸಂಸ್ಕೃತಿಗೆ ಅನುಗುಣವಾಗಿ 
ಭಿನ್ನದೇವತೆಗಳು ಭಿನ್ನ ಹೆಸರುಗಳು ಜನಪದ ಪರಿಸರದಲ್ಲಿ ದೊರೆಯುತ್ತವೆ. 

ಸಾಮಾನ್ಯವಾಗಿ ರೋಗ ನಿವಾರಣೆಗಾಗಿ, ಆಹಾರ ಸಂರಕ್ಷಣೆಗಾಗಿ ಈ ರೀತಿಯ 
ದೇವತೆಯರ ಸೃಷ್ಟಿಯಾಗುತ್ತದೆ. ಉದಾಹರಣೆಗೆ ಸಿಡುಬು ರೋಗ ನಿವಾರಣೆಗಾಗಿ 
ಮಾರಿದೇವತೆಗೆ ಹರಕೆಯನ್ನು ಕೊಡುವುದು. ಮಧುವಿಗೆ ಮಧುದೇವತೆಯಿರುವುದು. 
ಈ ದೇವತೆಯರಿಗೆ ನೈವೇದ್ಯವೂ ಅದೇ ರೀತಿಯಲ್ಲಿರುತ್ತದೆ. ಪ್ರಾಣಿಬಲಿ, ನರಬಲಿಯು 
ಈ ದೇವತೆಯರ ಆಹಾರವನ್ನು ಸಂಕೇತಿಸುತ್ತಿದ್ದರೆ, ಕಳ್ಳಿನ ಸಮರ್ಪಣೆಯು ಪಾನೀಯ 
ವನ್ನು ಸಂಕೇತಿಸುತ್ತದೆ. 

ದೇವತೆಯರ ಹೆಸರುಗಳು ಈ ಅಂಶಗಳಿಗೆ ಅನುಗುಣವಾಗಿಯೇ ಇರುತ್ತದೆ. 
ರೋಗಗಳ ಹೆಸರನ್ನು ದೇವತೆಗೆ ಇಡುವ ಕ್ರಮವಿರುತ್ತದೆ. ಉದಾಹರಣೆಗೆ: ಮಾರಿಯಮ್ಮ 
ಮಾರಿರೋಗವನ್ನು ಹೋಗಲಾಡಿಸುವುದರಿಂದ ಈ ದೇವತೆಗೆ ಮಾರಿದೇವತೆ ಎಂದು 
ಹೆಸರಾಯಿತು. ಹಾಗೆಯೇ ಕಳ್ಳಿನ ದೇವತೆಗೆ ಮಧುದೇವತೆಯೆಂಬ ಹೆಸರು ಸಿಗುತ್ತದೆ. 

ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಈ ರೀತಿಯ ದೇವತೆಗಳ ಹೆಸರುಗಳು ಸಾಂಸ್ಕತಿಕ 
ದಾಖಲೆಯಾಗಿ ಬರುತ್ತವೆ. ಇವು ಇದೇ ಜನಪದಕ್ಕೆ ಸಂಬಂಧಿಸಿರುವುದರಿಂದ ಇವುಗಳಿಗೆ 
ಮತ ಪ್ರಭೇದ ಇರುವುದಿಲ್ಲ. 

ವಿವರಗಳಿಗೆ ನೋಡಿ: ಹೆಂಡದ ಪೂಜೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೧೮ 


೧೬೧. ಉಡಲಿಕ್ಕು 
“ಕಳಶಂಗಳೊಳ್‌ ತೆಕ್ಕನೆ ತೀವಿ ತಂದ ವಾರ ವನಿತಾಜನಕ್ಕಂ ಸಾಮಂತ 
ಚಕಕ್ಕಮುಡಲಿಕ್ಕಿ' ಎಂದು ಪಂಪ ಭಾರತದಲ್ಲಿ ಬರುತ್ತದೆ. 
(ಪಂಪ ಭಾರತ ೧೪-೧೭ ವ) 
ಉಡಲು-ಇಕ್ಕು- ಉಡಲಿಕ್ಕು. ಇಲ್ಲಿ ಉಡು ಅಂದರೆ ಉಟ್ಟುಕೊಳ್ಳು, ಧರಿಸು 
ಎಂದರ್ಥ. ಧಕಿಸಟು ಯೋಗ್ಯವಾದುದನ್ನು ಕೊಡುವುದು, ವಸ ಸ್ಪದಾನ ನಕ, 
ವಸ್ತದಾನವು ಈರ್ವರ ದಾನಗಳಲ್ಲಿ ಒಂದಾಗಿದೆ. ವಸ ದಾನಕ್ಕೆ ಪ್ರಾಚೀನರಲ್ಲಿ 
ಬಹಳ ಮಹತ್ವವಿತ್ತು ಈಗಲೂ ವಸ್ತ್ರದಾನ ಕೆಲವೆಡೆ ನಡೆಯುತ್ತಿರುವುದು ಕಂಡುಬರುತ್ತದೆ. 
ವಸ್ತ್ರವು ಮೈ ಮುಚಿಕೊಳುವ ಸಾಧನ. ಅನ್ನ: ವಸತಿ: ವಸ ಸ್ತವು ಭಾರತೀಯರಿಗೆ 
ತೈ ಖವಾಗಿಕೆ 
ವಿವರಗಳಿಗೆ ನೋಡಿ: ದಾನ. 


೧೬೨. ಉತ್ತರೀಯ 

ತಿರೆ ತೋಟೆತ್ತೆಸವುತ್ತರೀಯವಸನಂ ರಾಜೇ೦ದ್ರಚ೦ದ್ರಾ೦ಕನಾ.............. 

(ಕರ್ಣಾಟಕ ಕಾದ೦ಬರಿ ೧-೨೫) 

ಉತ್ತರೀಯವೆಂದರೆ ಹೆಗಲಿಗೆ ಹಾಕಿಕೊಳ್ಳುವ ಬಟ್ಟೆ, ದೇಹವನ್ನು ಸಾಮಾನ್ಯವಾಗಿ 
ಮೂರು ಭಾಗವಾಗಿ ಮಾಡುತ್ತಾರೆ. ಒಂದು ಶಿರೋಭಾಗ, ಇನ್ನೊಂದು ಉರ (ಎದೆ) 
ಭಾಗ, ಮತ್ತೊಂದು ಅಧೋಭಾಗ, ಅಂದರೆ ಸೊಂಟದಿಂದ ಕೆಳಗೆ. ಉರೋ ಭಾಗವನ್ನು 
ಮುಚ್ಚಿಕೊಳ್ಳಲು ಬಳಸುವ ಬಟ್ಟೆಯನ್ನು ಉತ್ತರೀಯವೆಂದು ಕರೆಯುತ್ತಾರೆ. ಇದಕ್ಕೆ 
ಶಲ್ಯ ಎಂಬ ಹೆಸರೂ ಇದೆ. 

ಇದಕ್ಕೆ ಕನ್ನಡದಲ್ಲಿ ಹೆಗಲುವಸ್ತವೆಂದೂ, ಸೊಂಟಕ್ಕೆ ಉಡುವ ವಸ ಸಕ್ಕೆ ಸೊಂಟವಸ್ತ್ರ 
ವೆಂದೂ, ತಲೆಗೆ ಸುತ್ತುವ ವಸ್ತಕ್ಕೆ ಮುಂಡಾಸು ಎಕಿಕ1 ಕರೆಯುತ್ತಾರೆ. 


೧೬೩. ಉತ್ಪಾತ 
ಅ೦ತೊಗೆದನೇಕೋತ್ರಾತಂಗಳಂ ಕಂಡು ಮು೦ದಜೆವ ಚದುರ ವಿದುರನಿಂತೆಂದ........ 
(ಪಂಪ ಭಾರತ ೧-೩೨ ವ) 
ಉತ್ಪಾತವೆಂದರೆ ಅಪಶಕುನ. ಶುಭಶಕುನಗಳು ಮತ್ತು ಅಪಶಕುನಗಳಿಗೆ ಬೇರೆ 
ಬೇರೆ ಲಕ್ಷಣಗಳಿವೆ. ಶಕುನಗಳು ಮುಂದೆ ಸಂಭವಿಸಲಿರುವ ಸಂಗತಿಗಳ ಸೂಚನೆಗಳು. 
ಶಕುನಗಳು ಬೇರೆ ಬೇರೆ ಪ್ರದೇಶ ಮತ್ತು ಜನಾಂಗಗಳಲ್ಲಿ ಬೇರೆ ಬೇರೆಯಾಗುತ್ತವೆ. 
ಉತ್‌4ಪಾತ ಅಂದರೆ ಮೇಲಕ್ಕೆ ಹಾರುವ ದುರ್ಫಟನೆ: ಶುಭಾಶುಭಚಿಹ್ನೆ, ಅಲ್ಲೋಲ 
ಕಲ್ಲೋಲ ಅಥವಾ ಕೆಳಗು ಮೇಲಾಗುವುದು. (ಬುಡ ಮೇಲಾಗುವುದು) ಎಂಬರ್ಥ 
ಸರಿಹೊಂದುತ್ತದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೧೯ 


೧೬೪. ಉತ್ಪರ್ಪಿಣಿ 
ಅದು ಶರೀರಬಳಾಯುರ್ದೇಹಪಮಾಣೋಪಚಯಾಪಯಾಪಚಯ ಹೇತುತ್ವದಿಂದ 
ಮುತರ್ಪಿಣಿಯವಸರ್ಷಿಣಿ ನಾಮಮಂ ಪಡೆದುದದೊಂದು ಪತ್ತುಕೋಟಿಕೋಟಿ 
ಸಾಗರೋಪಮಸಂಖ್ಯೆಯಂ ತಾಳಿ ಸುಷಮಸುಷಮಂಸುಷಮಂ ಸುಷಮದುಷ್ಟಮಂ 
ದುಷ್ಪಮಸುಷಮಂ ದುಷ್ಪಮಂ ಅತಿದುಷ್ಟಮಂ ಎಂದು ಒಂದೊಂದು ಷಡ್ಫೇದಭಿನ್ನ 
ಮಾದುವು. (ಆದಿಪುರಾಣ ೬-೪೮ ವ) 
ಧರ್ಮ, ಸತ್ಯ, ನ್ಯಾಯ, ಜನರ ಆಯುಸ್ಸು ಸುಖ ಮುಂತಾದವು ಕ್ರಮಕ್ರಮವಾಗಿ 
ಹೆಚ್ಚುತ್ತಾ ಹೋಗುವ ಕಾಲ. 
ಆದಿಪುರಾಣದಲ್ಲಿ ಬರುವ ಈ ಪರಿಕಲ್ಪನೆಯು ಸಾಮಾಜಿಕ ಔನ್ನತ್ಯವನ್ನು 
ಸೂಚಿಸುತ್ತದೆ. ಉತ್ಸರ್ಷಿಣಿಯು ಸಾಮಾಜಿಕ ಏಕಮುಖದ ಚಲನೆಯನ್ನು ಸೂಚಿಸುವುದು 
ಗಮನಾರ್ಹ. ಅವಸರ್ಷಿಣಿಯು ಇದಕ್ಕಿಂತ ತದ್ವಿರುದ್ದ ಪರಿಕಲ್ಪನೆಯಾಗಿದೆ. ಈ ಎರಡೂ 
ಜೈನಧರ್ಮದ ಎಶಿಷ್ಟ ಪರಿಭಾಷೆಗಳಾಗಿವೆ. 
ವಿವರಗಳಿಗೆ ನೋಡಿ: John Grimes 1996 A concise Dict. of Indian Philosophy. 
ಮಿರ್ಜಿ ಅಣ್ಣಾರಾಯ - ಜೈನಧರ್ಮ 


೧೬೫. ಉದಾತ್ತ ಅರ್ಥ 

ಮೃದುಮಧುರವಚನರಚನೆಯೊ 

ಳುದಾತ್ತಮರ್ಥಪ್ರತೀತಿಯಂ ಕೇಳ್ವ ಜನ / 

ಕೈದಿರೊಳ್ಳಡದಂದದು ಕ 

ಬ್ಬದೊಳಿರ್ದುಂ ಕವಿಯ ಮನದೊಳಿರ್ದಂತೆ ವಲಂ ॥ 

(ಆದಿಪುರಾಣ ೧-೧೯) 

ಕಾವ್ಯವು ಹೇಗಿರಬೇಕೆಂದು ಹೇಳುತ್ತಾ ಪಂಪ “ಮೃದುಮಧುರ ವಚನರಚನೆ'ಯೆಂದು 
ಕರೆಯುತ್ತಾನೆ. ಇದರ ಜೊತೆಗೆ ಕಾವ್ಯದಲ್ಲಿ ಉತ್ತಮವಾದ ಅರ್ಥವೂ ಇರಬೇಕೆಂಬುದು 
ಅವನ ಭಾವನೆ. ಕೇಳುವ ಜನರಿಗೆ ಅದು ಹಿತವಾಗಿರಬೇಕು. ಅ೦ದವಾಗಿರಬೇಕು. 
ಇದು ಪಂಪನ ಕಾವ್ಯದ ಬಗೆಗಿನ ಸ್ಪಷ್ಟ ನಿಲುವು. 

ಮೃದು ವಚನ ಅಂದರೆ ಮೆಲುಮಾತು. ಮಧುರವೆಂದರೆ ಇಂಪಾದ; ರಚನೆಯೆಂದರೆ 
-ಕಾವ್ಯರಚನೆ. ಉದಾತ್ತ ಅರ್ಥವೆಂದರೆ ಶ್ರೇಷ್ಠವಾದ ಅರ್ಥ. ಕೇಳುವ ಜನರಿಗೆ ಹಿತ. 
ಇವಿಷ್ಟು ಪಂಪನ ಆದಿಪುರಾಣದ ಕಾವ್ಯೋದ್ದೇಶವೂ ಹೌದು. ತನ್ನ ಕಾವ್ಯ ಸ್ವರೂಪದ 
ಬಗೆಗೆ ಈ ಮೂಲಕ ಹೇಳಿರುವ ಮಾತೂ ಹೌದು. ಪಂಪನ ಕಾವ್ಯಮೂಮಾಂಸೆಯ 
ಪರಿಕಲ್ಪನೆಯೂ ಹೌದು. ರಚನೆಯು ಕಾವ್ಯವಸ್ತುವಿಗೆ ಅನುಸಾರವಾಗಿ ನಿರ್ಧಾರವಾಗುತ್ತದೆ. 
ಆದಿಪುರಾಣದ ವಸ್ತುವಿಗೂ (ಅದರ ಭವಾವಳಿಯ ಪರಿಕಲ್ಪನೆಗೂ) ಕೃತಿಯ ರಚನೆಯ 
ವಿಧಾನಕ್ಕೂ ಸಂಬಂಧವಿದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೨೦ 


ವಿವರಗಳಿಗೆ ನೋಡಿ: Terry Eagleton 1989 Literary theory An introduction. 


Fredric Jameson 1974 Marxism and Form 


೧೬೬. ಉದ್ಯೋಗ 
ಉದ್ಯೋಗವುಳ್ಳಾತಂಗರ್ಥಲಾಭವಹುದು ; ಕೇರ್ತಿಯನಾಗಲಿ ಮೃತ್ಯುವನಾಗಲಿ 
ಐದುವನು, ನಿರುದ್ಯೋಗಿಗೆ ಕೇರ್ತಿಯಾಗದು. ಅರ್ಥಲಾಭವಾಗದು, ಮೃತ್ಯುವೇ 
ಅಹುದು...(ಪಂಚತ೦ತ್ರ 
ಉದ್ಯೋಗಿಗೆ ಅರ್ಥಲಾಭವಾಗುವುದು, ಅವನು ಕೀರ್ತಿಯನ್ನಾಗಲಿ ಮರಣ 
ವನ್ನಾಗಲಿ ಹೊಂದುವನು. ಆದರೆ ನಿರುದ್ಯೋಗಿಗೆ ಕೀರ್ತಿಲಾಭವಾಗಲೀ, ಅರ್ಥ 
ಲಾಭವಾಗಲೀ ಎರಡೂ ಇಲ್ಲ. ಮರಣವೇ ಆತನಿಗೆ ಮಹಾನವಮಿ. ಉದ್ಯೋಗದ 
ಮೂಲಕವೇ ಸಮಾಜದಲ್ಲಿ ವ್ಯಕ್ತಿಯ ಸ್ಥಾನಮಾನವನ್ನು ನಿರ್ದೇಶಿಸಲಾಗುತ್ತದೆ ಮತ್ತು 
ಅವನಿಗೂ ಊರಿಗೂ ಇರುವ ಸಂಬಂಧವು ಸೂಚಿತವಾಗುತ್ತದೆ. ಉದಾ: ಕ್ಷೌರಿಕ; 
ಬಡಗಿ; ಚರ್ಮಕಾರ; ಪುರೋಹಿತ, ಇತ್ಯಾದಿ ಉದ್ಯೋಗಗಳು ಊರಿನ ಅಗತ್ಯಕ್ಕೆ 
ಬೇಕಾದಂತೆ ರೂಪುಗೊಳ್ಳುತ್ತವೆ. 
ವಿವರಗಳಿಗೆ ನೋಡಿ: Sudipta Kaviraj 1995 The Unhappy Consiousness 
Madan. TN 2001 Non - 80111010110 
Ronald Inden 1990 Imagining India 


೧೬೭. ಉಪಗೂಹನ 

ಉಪಗೂಹನಮುಂ ಸದ್ದ 

ರ್ಮಪಥಚ್ಯುತಭವ್ಯಸಂಹತಿಸ್ಥಾ ಪನಮುಂ । (ಆದಿಪುರಾಣ ೫-೫೮) 

ಅಜ್ಞಾನಿಗಳೂ ಅಸಮರ್ಥರೂ ಆಗಿರುವವರಿಂದ ಸನ್ಮಾರ್ಗದ ನಿಂದೆಯು 
ನಡೆಯುತ್ತಿದ್ದರೆ ಅದನ್ನು ದೂರ ಮಾಡುವುದು ಉಪಗೂಹನವೆನಿಸುತ್ತದೆ. ಇದರಿಂದ 
ಲೋಕದಲ್ಲಿ ಸದ್ಧರ್ಮ ಹಾಗೂ ಸನ್ಮಾರ್ಗಕ್ಕೆ ಪ್ರೋತ್ಸಾಹ ದೊರೆಯುವಂತಾಗುತ್ತದೆ. 
ಇದು ಸಮ್ಯಕ್‌ ದರ್ಶನದ ಎಂಟು ಅ೦ಗಗಳಲ್ಲಿ ಒಂದು. ಸದ್ದರ್ಮ ಚ್ಯುತರಾದವರನ್ನು 
ಧರ್ಮಮಾರ್ಗಕ್ಕೆ ತರುವ ಕೆಲಸವೂ ಇದರಿಂದ ಸಾಧ್ಯವಾಗುತ್ತದೆ. ಸಂಸ್ಕೃತದಲ್ಲಿ 
ಉಪಗೂಹನವೆಂದರೆ ಆಲಿಂಗನ, ಅಪ್ಪಿಕೊಳ್ಳುವಿಕೆ. ನಾಟಕದ ಒಂದು ಸಂಧ್ಯಂಗವೆಂಬ 
ಅರ್ಥವಿದೆ. ಪಂಪನ ಆದಿಪುರಾಣದಲ್ಲಿ ಇದರ ಉಲ್ಲೇಖವಿದೆ. 


೧೬೮. ಉಪಚಯ | 
ಅದು ಸಮಯಾವಳಿಕೋಚ್ಚಾಸಸ್ತೋಕನಿಮೇಷನಾಳಿಕಾಮುಹೂರ್ತ 
ದಿವಸಪಕ್ಷಮಾಸರ್ಶ್ವಯನ ಸಂವತ್ಸರಾದಿಗಣನಾನುಕ್ರಮದಿಂದಂಪೆರ್ಚಿದೇಣಿಕ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೨೧ 


ಯೊಳ್‌ಕೂಡಿದುದು.ಅದು ಶರೀರಬಳಾಯುರ್ದೇಹಪ್ರಮಾಣೋಪಚಯಾಪ 
ಯಾಪಚಯ ಹೇತುತ್ತದಿಂದ (ಆದಿಪುರಾಣ ೬-೪೮ವ) 
ಉಪಚಯವೆಂದರೆ ವಾಸ್ತವವಾಗಿ ಶೇಖರಣೆ, ರಾಶಿ, ಅಭಿವೃದ್ಧಿ ಎಂದು ಅರ್ಥ. 
ಆದರೆ ಆದಿಪುರಾಣದಲ್ಲಿ ಈ ರೀತಿಯ ಅರ್ಥ ಬರುತ್ತದೆ. ಉಪಚಯ ಆಯುಷ್ಯ, 
ಬಲ, ಶರೀರ, ವೈಭವ ಮುಂತಾದವುಗಳ ಬೆಳವಣಿಗೆಯನ್ನು ಸೂಚಿಸುತ್ತದೆ. 
ವಿವರಗಳಿಗೆ ನೋಡಿ: John Grimes 1996 A concise Dict. of Indian Philosophy. 


೧೬೯. ಉಪಮಾಲಂಕಾರ 

ಬೇರೆ ಬೇರೆ ವಸ್ತುಗಳನ್ನು ಹೋಲಿಕೆ ಮಾಡುವುದು ಉಪಮಾಲಂಕಾರವಾಗುತ್ತದೆ. 
ಇದರಲ್ಲಿ ವಸ್ತು ಧರ್ಮ, ವಿಪರ್ಯಯ, ಅನನ್ಯ, ನಿಯಮ, ಅನಿಯಮ, ಅತಿಶಯ, 
ಉತ್ಪ್ರೇಕ್ಷೆ, ಅದ್ಭುತ, ಸಂಶಯ, ಊರ್ಜಿತ, ಶ್ಲೇಷ; ನಿಂದಾ, ಪ್ರಶಂಸೋ ವಿರೋಧ, 
ತತ್ವಜ್ಞಾನ, ಅಸಾಧಾರಣ, ಅಭೂತ, ಅಸಂಭವ, ಬಹು, ವಾಕ್ಕ, ಸಂಧಾನ, ಪ್ರತಿವಸ್ತು 
ಹೇತು, ಎಂಬ ವಿವಿಧ ರೀತಿಯ ಉಪಮೆಗಳಿವೆ. 

ನಾನಾ ವಸ್ತುವಿಭೇದನು 

ನೇನಾನುಂ ತೆಜದೆ ಪೋಲ್ಕೆ ಮಾಡುವುದುಪಮಾ 

ಮಾನಿತ ಸದಳಂಕಾರಮ 

ನೂನ ವಿಕಲ್ಪ ಪ್ರಪಂಚಮೀ ತೆಅನದಅಔ (ಕವಿರಾಜಮಾರ್ಗ ೩-೫೯) 

ನಾನಾವಸ್ತುಭೇದವನ್ನು ಬಿಟ್ಟು ಹೋಲಿಕೆ ಮಾಡುವುದು ಉಪಮಾಲಂಕಾರವೆಂದು 
ಕವಿರಾಜಮಾರ್ಗದಲ್ಲಿ ಬರುತ್ತದೆ. ವಸ್ತು ಉಪಮೆ, ಧರ್ಮೋಪಮೆ. ವಿಪರ್ಯಯೋಪಮ, 
ಅನೋನ್ಕೋಪಮೆ, ನಿಯಮೋಪಮೆ, ಅನಿಯಮೋಪಮೆ, ಅತಿಶಯೋಪಮೆ, 
ವಿಷಯೋಶ್ಪೇಕ್ಷಂ, ಅದ್ದುಶೋಪಮೆ, ಮಹೋಪಮೆ, ಸಂಶಯೋಪಮೆ, ಊರ್ಜಿತೋ 
ಪಮೆ, ನಿಂದೋಪಮೆ, ಪ್ರಶಂಸೋಪಮೆ, ವಿರೋಧಪಮೆ, ತತ್ವಾಖ್ಯೋಪಮೆ, 
ಅಸಾಧಾರಣಉಪಮೆ, ಶ್ಲೇಷೋಪಮೆಗಳ ಹೆಸರುಗಳನ್ನು ಕವಿರಾಜ ಮಾರ್ಗಕಾರನು 
ವಿವರಿಸಿದ್ದಾನೆ. 

ವಿವರಗಳಿಗೆ ನೋಡಿ: ಜಿ.ಎಸ್‌. ಶಿವರುದಪ್ಪ (ಸಂ) ೧೯೯೯ ಕಾವ್ಯಾರ್ಥ ಪದಕೋಶ 


೧೭೦. ಉಪಶಾಂತ ಗುಣಸ್ಥಾನ 
ಸಮಾಹಿತನುಪಶಾಂತಗುಣಸ್ಥಾನದೊಳ್‌ ಪ್ರಾಣಪರಿತ್ಯಾಗಂಗೆಯ್ದು ಸರ್ವಾ 
ರ್ಥಸಿಬ್ಧಿಯೊಳಹಮಿಂದನಾದಂ... (ಆದಿಪುರಾಣ ೬ -೩೪ ವ) 
ಕರ್ಮಗಳ ಉದಯಾದಿ ಅವಸ್ಥೆಗಳಲ್ಲಿ ಉಂಟಾಗುವ ಆತ್ಮಪರಿಣಾಮವೇ ಗುಣಸ್ಥಾನ. 
ಇದರಲ್ಲಿ ಹದಿನಾಲ್ಕು ಮೆಟ್ಟಿಲುಗಳಿವೆ. ಅವುಗಳಲ್ಲಿ ಇದು ಹನ್ನೊಂದನೆಯದು. 
ಉಪಶಾಂತವೆಂದರೆ ಅಡಗಿಹೋದ, ಸಹನೆಯೆಂಬ ಅರ್ಥಗಳಿವೆ. ಉಪಶಾಂತಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೨೨ 


ಯೆಂದರೆ ಸಹನೆಯೆಂಬುದೇ ಇಲ್ಲಿ ಸಮರ್ಥನೀಯ. 
ಜೀವನದಲ್ಲುಂಟಾಗುವ ಆಧ್ಯಾತ್ಮಿಕ ನಿಲುವಿಗನುಗುಣವಾಗಿ ಜೈನ ಆಚಾರ್ಯರು 
ಹದಿನಾಲ್ಕು ಮೆಟ್ಟಿಲುಗಳನ್ನು ಕಲ್ಪಿಸಿದ್ದಾರೆ. ಅವುಗಳನ್ನೇ ಜೈನ ಪರಿಭಾಷೆಯಲ್ಲಿ 
ಗುಣಸ್ಥಾನಗಳ೦ದು ಕರೆಯುತ್ತಾರೆ. ಈ ಗುಣಸ್ಥಾನಗಳಲ್ಲಿ ಏರುತ್ತಿರುವ ಜೀವಕ್ಕೆ ಕ್ರಮ 
ಕ್ರಮವಾಗಿ ಮೆಟ್ಟಿಲು ಮೆಟ್ಟಿಲಿಗೂ ಅಜೀವದ ಸಂಬಂಧ ಕಡಿಮೆಯಾಗುತ್ತಾ ಹೋಗುತ್ತದೆ. 
ಕಡೆಗೆ ಜೀವವು ಹದಿಮೂರನೆಯ ಗುಣಸ್ಥಾನದಲ್ಲಿ ಅರ್ಹತ್‌ ಪದವಿಯನ್ನು ಪಡೆದು 
ಹದಿನಾಲ್ಕನೆಯ ಗುಣಸ್ಥಾನದಲ್ಲಿ ಮುಕ್ತಿ ಹೊಂದಿ ಸಿದ್ಧಗತಿಯನ್ನು ಸೇರುತ್ತದೆ. 
ಗುಣಸ್ಥಾನಗಳ ಹೆಸರುಗಳು ೧) ಮಿಥ್ಯಾತ್ವ, ೨) ಸಾಸಾದನ, ೩) ಮಿಶ್ರ (ಸಮ್ಯಕ್‌ 
ಮಿಥ್ಯಾತ್ರ ೪) ಅವಿರತ ಸಮೃಕ್ಷ ೫) ದೇಶವಿರತ, ೬) ಪ್ರಮತ್ತವಿರತ ೭) ಅಪ್ರಮತ್ತವಿರತ, 
೮) ಅಪೂರ್ವಕರಣ, ₹) ಅನಿವೃತ್ತಿಕರಣ, ೧೦) ಸೂಕ್ಷಸಾಂಪರಾಯ, ೧೧) 
ಉಪಶಾಂತ ಮೋಹ, ೧೨) ಕ್ಷೀಣ ಮೋಹ, ೧೩) ಸಯೋಗ ಕೇವಲಿ, ೧೪) 
ಅಯೋಗ ಕೇವಲಿ. 
ಮೋಹ ಹಾಗೂ ಯೋಗಗಳ ನಿಮಿತ್ತದಿಂದ ಆತ್ಮನ ದರ್ಶನ, ಜ್ಞಾನ ಮತ್ತು 
ಚಾರಿತ್ರ ರೂಪ ಗುಣಗಳ ಕಮವಿಕಾಸ ರೂಪ ಅವಸ್ಥೆಗಳು ಗುಣಸ್ಥಾನಗಳೆನಿಸುತ್ತವೆ. 
ಇವು ಆತ್ಮನ ಕೂಡ ಬರುವ ಕರ್ಮ ಪ್ರಕೃತಿಗಳ ಸಂಬಂಧಗಕ್ಕನುಗುಣವಾಗಿ 
ಉಂಟಾಗುತ್ತವೆ. ಈ ಕರ್ಮ ಪ್ರಕೃತಿಗಳ ಸಂಯೋಗ ವಿಯೋಗಗಳಿಂದಲೇ ಆತ್ಮನಲ್ಲಿ 
ಗುಣಸ್ಥಾನಗಳುಂಟಾಗುತ್ತವೆ. ಅದರಂತೆ ಗುಣಸ್ಥಾನಕ್ಕನುಸಾರವಾಗಿಯೇ ಕರ್ಮಗಳ 
ಸಂಯೋಗ ವಿಯೋಗಗಳುಂಟಾಗುತ್ತವೆ. ಅದರಿಂದ ಇವೆರಡೂ ಸಂಗತಿಗಳು 
ಒಂದಕ್ಕೊಂದು ಹೊಂದಿಕೊಂಡೇ ಆಗಿವೆ ಪರಸ್ಪರ ಅವಲಂಬಿಗಳೇ ಆಗಿವೆ. 
ವಿವರಗಳಿಗೆ ನೋಡಿ: ಮಹದೇವ ಪ್ರಭಾಕರ ಪೂಜಾರ ೧೯೭೬ ಜೈನಧರ್ಮದ ಪರಿಭಾಷೆ. 
ಮಿರ್ಜಿ ಅಣ್ಣಾರಾಯ ೨೦೦೬ ಮಿರ್ಜಿ ಅಣ್ಣಾರಾಯರ ಆಯ್ದ ಲೇಖನಗಳು 
ಗುರುಲಿಂಗಕಾಪಸೆ (ಸಂ ೧) ೨೦೦೬ ಮಧುರಚೆನ್ನರ ಲೇಖನಗಳು 
ಬಿ. ವ. ಮಲ್ಲಾಪುರ ೧೯೭೮ ನಯಸೇನ ಮತ್ತು ಅವನ ಕೃತಿಗಳು 


೧೭೧. ಉಪಾಂಶುವಧೆ 

ಅಂತು ವಿಕಮಾರ್ಜುನಂ ಬಿಲ್ಲೊಳಲುಂ ಭೀಮಸೇನಂ ಗದೆಗೂಳಲುಮಾಂಪು 
ದರಿದುಪಾಂಶುವಧೆ ಕೆಯ್ದೆ ಮಾಡುವುದುತ್ತಮಂ. (ಪಂಪ ಭಾರತ ೨-೯೦ವ) 

ವಿಕ್ರಮಾರ್ಜುನನು ಬಿಲ್ಲನ್ನು ಹಿಡಿದರೂ, ಭೀಮಸೇನನು ಗದೆಯನ್ನು ಧರಿಸಿದರೂ 
ಪ್ರತಿಭಟಿಸಿದವರನ್ನೆಲ್ಲ ಧ್ವಂಸಮಾಡಿ ಈ ನೆಲೆಯಿಂದ ಎಳೆದು ಬಿಸಾಡುತ್ತಾನೆ. ರಹಸ್ಯವಾದ 
ಮೋಸದ ಕೊಲೆಯಿಂದ ಅಧೀನಪಡಿಸಿಕೊಳ್ಳುವುದು ಉತ್ತಮವಾದ ಮಾರ್ಗ. ಅಲ್ಲದೆ 
ಭಾಗಕ್ಕೆ ಆಶೆ ಪಡುತ್ತಿರುವವನೂ, ಸ್ವಾಮ್ಯವನ್ನು ಪಡೆಯಲು ಶಕ್ತಿಯುಳ್ಳವನೂ, ರಹಸ್ಯವನ್ನೂ 
ತಿಳಿದವನೂ ಕಾರ್ಯಶೀಲನಾದನೂ ಅರ್ಥ ರಾಜ್ಯವನ್ನು ಅಪಹರಿಸುವವನೂ ಆದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೨೩ 


ಆಳನ್ನು ಯಾವನು ಕೊಲ್ಲುವುದಿಲ್ಲವೋ ಅವನು ತಾನೇ ಹತನಾಗುತ್ತಾನೆ ಎನ್ನುವುದು 
ಅರ್ಥಶಾಸ್ತ್ರದ , ೦ರವತ್ತಾದ ಭಾಗ ಎಂದು ಪಂಪ ಭಾರತದಲ್ಲಿ ಬರುತ್ತದೆ. 
ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಶತ್ರು ವಿನಾಶಕ್ಕೆ ಔಷಧ ಪ್ರಯೋಗ. ಔಷಧ ಮಂತ್ರಗಳ 
ಪ್ರಯೋಗ. ಶತ್ರುವು ತನ್ನ ಸೈನ್ಯಾಪಾತಕ್ಕೆ ಮಾಡಿದ ಪ್ರಯೋಗಗಳ ನಿವಾರಣೆ ಕುರಿತು 
ಬರುತ್ತದೆ. “ವ್ಯಾಪಾರಿಗಳ ವೇಷಧಾರಿಯು ಸೌಭಾಗ್ಯವತಿಯಾದವಳ ಅಥವಾ ರಾಜ 
ಮಹಿಷಿಯ ಹತ್ತಿರದ ದಾಸಿಯನ್ನು ಕಾಮನಿಮಿತ್ತವಾಗಿ ದುಡ್ಡು ಸುರಿದು ಕಳಿಸಿಕೊಡಬೇಕು. 
ಆ ವ್ಯಾಪಾರಿ ವೇಷದವನ ಪರಿಚಾರಕ ವೇಷದಲ್ಲಿರುವವನಿಂದ ಪ್ರೇರಿತನಾಗಿ 
ಸಿದ್ದವೇಷಧಾರಿಯು ವಶೀಕರಣದ ಔಷಧಿಯನ್ನು “ವ್ಯಾಪಾರಿಯ ಶರೀರದಲ್ಲಿ ಇಡಬೇಕು 
ಎಂದು ಹೇಳಿಕೊಡಬೇಕು. ಅದು ಸಿದ್ಧವಾದ ಮೇಲೆ “ರಾಜಶರೀರದಲ್ಲಿ ಇಡಬೇಕು” 
ಎಂದು ಹೇಳಿ ಸೌಭಾಗ್ಯ ಶಾಲಿನಿಗೆ ಕೊಡಬೇಕು. ಅನಂತರ ವಿಷದಿಂದ ಮೋಸಗೊಳಿಸ 
ಬೇಕು. 
ಇದು ಒಂದು ವಿಧಾನ. ಪಂಪ ಭಾರತದಲ್ಲಿ ಕೌರವನು ಪಾ೦ಡವರನ್ನು ಮೋಸದಿಂದ 
ಕೊಲ್ಲಬೇಕು ಎಂದು ಭಾವಿಸುತ್ತಾನೆ. ಪಂಪ ಉಪಾಂಶುವಧೆಯೆಂದು ಹೇಳಿರುವುದು 
ಗಮನಾರ್ಹ. 
ವಿವರಗಳಿಗೆ ನೋಡಿ: ಶ್ರೀ ಸಚ್ಚಿದಾನಂದ ಶಂಕರಭಾರತೀ ಸ್ವಾಮಿಗಳು ೨೦೧೦ 
ಕೌಟಲೀಯ ಅರ್ಥಶಾಸ್ತ್ರ ಪುಟ. ೫೨೮ 


೧೭೨. ಉಪಾಧ್ಯಾಯ 

so ರತ್ನಪ್ರದೀಪಂಗಳಿರ್ಪೆವೊಲಿರ್ಪರ್‌ ನಿರುಪಾಯರೀಗೆ ಮಗು ಪಾಧ್ಯಾಯರ್‌ 
ಸುಖೋಪಾಯಂ 

(ಅಜಿತತೀರ್ಥಂಕರ ಪುರಾಣ ೧-೪) 

ಜೈನ ಸಾಹಿತ್ಯದ ಪ್ರಕಾರ ದೀಕ್ಷಾಗುರು ಬೇರೆ. ಅವಧಿಜ್ಞಾನ ಶುತಬೋಧ ಆಗಮ 
ತತ್ವಗಳನ್ನು ದೀಕ್ಷಾಗುರು ಬೋಧಿಸಿ ಶಿಷ್ಯನಿಗೆ ದೀಕ್ಷಯನ್ನು ನೀಡುತ್ತಾನೆ ಎಂದು 
ರನ್ನನು “ಅಜಿತತೀರ್ಥಂಕರ ಪುರಾಣ' ಕೃತಿಯಲ್ಲಿ ವಿವರಿಸುತ್ತಾನೆ. 

ಯಾರು ಜೀವನೋಪಾಯಕ್ಕಾಗಿ ಧನಸ್ವೀಕಾರ ಮಾಡಿ ವೇದದ ಸ್ವಲ್ಪ ಭಾಗವನ್ನು 
ಅಥವಾ ವೇದಾಂಗವನ್ನು (ಶಾಸ್ತ್ರವನ್ನು) ಕಲಿಸುವರೋ ಅವರು ಉಪಾಧ್ಯಾಯರು. 

ಜನಕ (ತಂದೆಯು) ಹೀಗೆ ಮಾಡಬಲ್ಲವನಾದರೆ ಅವನೂ ಗುರುವು. ಆತ 
ಗರ್ಭಾಧಾನಾದಿ ಸಂಸ್ಕಾರಗಳನ್ನು ಮಾಡಿ ಅನ್ನದಿಂದಲೂ ಪೋಷಿಸುವವನು. 
ಮೃತಪಿತೃಕನಿಗೆ ಬೇರೊಬ್ಬನು ಹೀಗೆ ಮಾಡಿದರೆ ಅವನೂ ಗುರುವಾಗಲು ವಿರೋಧವಿಲ್ಲ. 

ಗುರು, ಆಧ್ಯಾತ್ಮಿಕ ಮಾರ್ಗದರ್ಶಿ, ಪಂಡಿತ, ಯಜಮಾನ, ಎಂಬಂಥ ಅರ್ಥಗಳು 
ಆಚಾರ್ಯವೆಂಬುದಕ್ಕೆ ಇವೆ. ಆ Toward, ಚಾರ್‌ಹೋಗು. ಆಚಾರ್ಯನಾದವನು 
ವ್ಯಕ್ತಿಗೆ ಆಧ್ಯಾತ್ಮಿಕತೆಯನ್ನು ಬೋಧಿಸುತ್ತಾನೆ. ಶಾಸ್ತ್ರ ೩ ಆಗಮಗಳನ್ನು ಹೇಳಿಕೊಡುತ್ತಾನೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೨೮ 


ಸಕಲ ವೇದಾದಿಗಳನ್ನು ಕಲಿಸುತ್ತಾನೆ. ವಾಸ್ತವವಾಗಿ ಆಚಾರಾದಿಗಳನ್ನು ಬೋಧಿಸುವವನ್ನು 
ಆಚಾರ್ಯನೆಂದು ಕರೆಯುತ್ತಾರೆ. ಅವನು ಗುಣ-ನಡತೆಗಳನ್ನು ತಿದ್ದುತ್ತಾನೆ. ಉಪನಯನಾದಿ 
ಕರ್ಮಗಳು ಮುಗಿದ ಮೇಲೆ ಶಿಷ್ಯನಿಗೆ ತನ್ನ ವಿದ್ಯೆಯನ್ನು ಗುರುವು ಧಾರೆಯೆರೆಯುತ್ತಾನೆ. 
ಇಲ್ಲಿ ಧಾರೆಯೆರೆಯುವುದು ಅಂದರೆ ಎಲ್ಲವನ್ನು ವಿದ್ಯಾರ್ಥಿಗೆ ಬೋಧಿಸುವುದು ಎಂದರ್ಥ. 

ಪಂಪ ಭಾರತದಲ್ಲಿ ಬರುವ ದ್ರೋಣ, ಕರ್ಣನಿಗೆ ಕಲಿಸಲು ಹೊರಟ ಪರಶುರಾಮ 
ರನ್ನಿಲ್ಲಿ ನೆನಪಿಸಿಕೊಳ್ಳಬಹುದು. ಎರಡನೆಯದಾಗಿ ಜೈನಧರ್ಮದಲ್ಲಿ ಆಚಾರ್ಯರು 
ಜನಸಾಮಾನ್ಯರನ್ನು ಕೂಡಾ ಆಧ್ಯಾತ್ಮಿಕ ದಾರಿಗೆ ಕರೆದೊಯ್ಯುವ ಕೆಲಸವನ್ನು 
ಮಾಡುತ್ತಿದ್ದರು. ಜಿನತತ್ವಗಳನ್ನು ಬೋಧಿಸಿಕೊ೦ಡು ಸಮಾಜಕ್ಕೆ ಸನ್ನಡತೆಯನ್ನು 
ಹೇಳಿಕೊಡುತ್ತಿದ್ದರು. ಉದಾಹರಣೆಗೆ : ಜಿನಸೇನಾಚಾರ್ಕರು. ವಡ್ಡಾರಾಧನೆಯಲ್ಲಿ ಬರುವ 
ಜೈನ ಯತಿಗಳು. 

ರತ್ನತ್ರಯ ಧರ್ಮಯುಕ್ತರಾಗಿ ನಿಜಶುದ್ಧಾತ್ಮಾನುಭವಾನ೦ದದಲ್ಲರುವ ಕಾಲವನ್ನು 
ಬಿಟ್ಟು ಉಳಿದ ಕಾಲದಲ್ಲಿ ಭವ್ಯಪ್ರಾಣಿಗಳಿಗೆ ಧರ್ಮವನ್ನುಪದೇಶಿಸುತ್ತ ಮತಿ-ಶ್ರುತ- 
ಅವಧಿ- ಮನಃಪರ್ಯಯಗಳಂ೦ಬ ಜ್ಞಾನ ಚತುಷ್ಕಸಮನ್ವಿತರಾಗಿ ನಿರತೀಚಾರ ವ್ರತಶೀಲ 
ಸಂಪನ್ನರೂ, ಮೃದುಮಧುರ ವಚನವುಳ್ಳವರೂ, ಪರಾನುಗ್ರಹನಿರತರೂ, ಪ್ರಮಾದ 
ರಹಿತರೂ, ಏಕಾದಶಾಂಗ, ಚತುರ್ದಶಪೂರ್ವಗಳೆಂಬ (೨೫) ಶಾಸ್ತ್ರಗಳ ಜ್ಞಾನದಿಂದ 
ಸಂಪನ್ನರೂ ಆದ ಮುನಿಶ್ರೇಷ್ಠರು ಉಪಾಧ್ಯಾಯರೆನಿಸುವರು. ಆಚಾರ್ಯ; ಗುರು; 
ಓಜ; ಇವೆಲ್ಲವೂಗಳಿಗೆ ಸೂಕ್ಷ್ಮ ವ್ಯತ್ಯಾಸಗಳಿವೆ. ವಸಿಷ್ಠನು ರಾಜಗುರು. ವಿಶ್ವಾಮಿತ್ರಾ 
ರಾಜಗುರು ಆಗಿರಲಿಲ್ಲ. ಅನಂತರವಾದ ಯಾರು ಸತತ ಅಧ್ಯಯನ ಶೀಲರಾಗಿರುತ್ತಾರೋ 
ಅವರು ಉಪಾಧ್ಯಾಯರು. ಯಾರು ಚರಿಸುತ್ತಿರೋ ಅವರು ಆಚಾರ್ಯರು; ಯಾರು 
ಪಾಂಡಿತ್ಯವನ್ನು ಪಡೆದಿರುತ್ತಾರೋ ಅವರು ಗುರುಗಳು. 

ವೇದ ವಿಹಿತ ಕರ್ಮಗಳನ್ನು ಮಾಡುವವನು ಗುರುವು. ವೇದವನ್ನು ಕಲಿಸುವವನು 
ಆಚಾರ್ಯನೆನಿಸಿಕೊಳ್ಳುವನು. ಎಂದು ಯಾಜ್ಞವಲ್ಯಸ್ಮತಿಯಲ್ಲಿ ಬರುತ್ತದೆ. ಇಲ್ಲಿ ಗುರು 
ಆಚಾರ್ಕರಿಗೆ ಬೇದವಿದೆ. 

ಆಚಾರ್ಯರಿಗೆ ಧರ್ಮದಲ್ಲಿ ಶಾಸನಾಧಿಕಾರವಿರುವುದು. ಅವರು ಬೇರೆ ಮುನಿ 
ಗಳನ್ನು ತಮ್ಮ ಸಂಘಕ್ಕೆ ಸೇರಿಸಿಕೊಳ್ಳುವರು; ಅವರಿಗೆ ದೀಕ್ಷೆಯನ್ನು ಕೊಡುವರು. 
ಅಪರಾಧವು ಘಟಿಸಿದರೆ ದಂಡವನ್ನು ಕಟ್ಟುವರು; ಇಲ್ಲವೆ ಸಂಘದಿಂದ ಹೊರಪಡಿಸುವರು. 
ಆಚಾರ್ಯರಿಗೆ ೩೬ ಗುಣಗಳು ಹೇಳಲ್ಲಟ್ಟವೆ. ಅವು:- ದ್ವಾದಶವಿಧ ತಪಸ್ಸುಗಳು 
(೧೨) ಗುಪ್ತಿತ್ರಯ (೩) ದಶವಿಧ ಧರ್ಮಗಳು (೧೦) ಪಂಚಾಚಾರಗಳು (೫) 
ಷಡಾವಶ್ಯಕಗಳು (೬) ದ್ವಾದಶವಿಧ ತಪಸ್ಸುಗಳು: 

೧) ಅನಶನ ಇಲ್ಲವೆ ಉಪವಾಸ. ೨ ಉನೋದರತೆ- ಹಸಿವೆಗಿಂತ ಕಡಿಮೆ 
ಊಟಮಾಡುವುದು. ೩. ವೃತ್ತಿ ಪರಿಸಂಖ್ಯಾನ ಊಟಕ್ಕೋಸ್ಕರ ಹೋಗುವ ಮನೆಗಳ 
ನಿಯಮ ಮೊದಲಾದುವನ್ನು ಮಾಡಿಕೊಳ್ಳುವುದು. ೪. ರಸ ಪರಿತ್ಕಾಗ-ಆರೂ ರಸಗಳನ್ನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೨೫ 


ಇಲ್ಲವೆ ಒಂದೆರಡನ್ನು ಬಿಡುವುದು. ೫. ವಿವಿಕ್ತ ಶಯ್ಯಾಸನ- ಏಕಾ೦ತಸ್ಥಾನದಲ್ಲಿ 
ಇರುವುದು, ಮತ್ತು ಮಲಗುವುದು. ೬. ಕಾಯಕ್ಷೇಶ- ಶರೀರಕ್ಕೆ ಕಷ್ಟಕೊಡುವುದು. ೭. 
ಪ್ರಾಯಶ್ಚಿತ್ತ-ದೋಷಕ್ಕಾಗಿ ದಂಡ ಕೊಡುವುದು. ೮. ವಿನಯ- ರತ್ನತ್ರಯಕ್ಕೂ, ಅದನ್ನು 
ಧರಿಸುವವರಿಗೂ ವಿನಯ ತೋರಿಸುವುದು. €೯.ವೈಯಾವೃತ್ವ್ಯ-ಪಾದಸಂವಾಹನ 
ಮೊದಲಾದುವುಗಳಿಂದ ಗುರುಗಳನ್ನೂ, ಮುನಿಗಳನ್ನೂ ಸೇವಿಸುವದು. ೧೦.ಸ್ಪಾಧ್ಯಾಯ- 
ಶಾಸ್ತ್ರಗಳನ್ನು ಓದುವುದು. ೧೧. ವ್ಯೃತ್ತರ್ಗ-ಶರೀರದ ಮೇಲಿನ ಮಮತೆಯನ್ನು ಕಡಿಮೆ 
ಮಾಡಿಕೊಳ್ಳುವುದು. ೧೨. ಧ್ಯಾನ ಮಾಡುತ್ತಿರುವುದು. 
ಷಡಾವಶ್ಯಕಗಳು:- ಪಂಚಾಚಾರಗಳು: 
೧.ಸಮತ್ವ- ಎಲ್ಲ ಜೀವಗಳಲ್ಲಿ ಸಮತ್ತಭಾವನೆ; ೧.ವ೦ದನೆ- ಪೂಜ್ಯರನ್ನು 
ನಮಸ್ಕರಿಸುವುದು; ೨.ಸವ- ಪರಮೇಷ್ಠಿಗಳ ಸ್ತುತಿ ೩.ಪ್ರತಿಕ್ರಮಣ-ಹತ್ತಿದ ದೋಷಗಳಿಗಾಗಿ 
ಪಶ್ಚಾತ್ತಾಪ; ೪.ಪ್ರತ್ಯಾಖ್ಯಾನ:- ಮುಂದೆ ಇಂಥ ಪಾಪ ಕರ್ಮಗಳನ್ನು ಮಾಡುವುದಿಲ್ಲೆಂದು 
ಪ್ರತಿಜ್ಞೆ ಮಾಡುವುದು. ೫.ಕಾಯೋತ್ಸರ್ಗ- ಶರೀರದ ಮೇಲಿನ ಮಮತ್ನವನ್ನು ಬಿಟ್ಟು 
ಧ್ಯಾನ ಮಾಡುವುದು. 
ಪಂಚಾಚಾರಗಳು ಈ ಕೆಳಗಿನಂತಿವೆ : ೧. ದರ್ಶನಾಚಾರ, ೨. ಜ್ಞಾನಾಚಾರ, ೩. 
ಚಾರಿತ್ರಾಚಾರ, ೪. ತಪ ಆಚಾರ, ೫. ವೀರ್ಯಾಚಾರ ಇವುಗಳ ಪೈಕಿ, 
೧.ಸರ್ವಜ್ಞರಾದ ತೀರ್ಥಂಕರರು ಹೇಳಿದ ಜೀವಾದಿ ತತ್ವಗಳಲ್ಲಿ ಶ್ರದ್ಧೆಯಿಡುವದು 
ದರ್ಶನಾಚಾರವು. 
೨.ನಿರ್ಬಾಧವಾದ ಆಗಮವನ್ನೂ ಸ್ಪಪರತತ್ವಗಳನ್ನೂ ಆತ್ಮಾನುಭವದಿಂದ ತಿಳಿಯುವುದು 
ಜ್ಞಾನಾಚಾರವು. 
೩. ಸಾಮಯಿಕ, ಛೀದೋಪಸ್ಥಾನ, ಪರಿಹಾರವಿಶುದ್ಧಿ, ಸೂಕ್ಷಸಾಂಪರಾಯ, ಯಥಾಖ್ಯಾತ 
ಚರಿತ್ರಗಳನ್ನು ಆಚರಿಸುವುದು ಚಾರಿತ್ರಾಚಾರವು. 
೪. ದ್ವಾದಶತಪಗಳನ್ನು ಪಾಲಿಸುವುದು ತಪ ಆಚಾರವು. 
೫. ಪರೀಷಹಾದಿಗಳು ಪ್ರಾಪ್ತವಾದಾಗ ತಮ್ಮ ಶಕ್ತಿಯನ್ನು ಕುಂದಿಸದೆ ಧೈರ್ಯದಿಂದ 
ಪ್ರವರ್ತಿಸುವುದು ವೀರ್ಯಾಚಾರವು. 
ವಿವರಗಳಿಗೆ ನೋಡಿ: ಮಹದೇವ ಪ್ರಭಾಕರ ಪೂಜಾರ ೧೯೭೬ 
ಜೈನಧರ್ಮದ ಪರಿಭಾಷೆ ಪುಟ. ೧೧೧-೧೧೧೨ 
ದಿ. ನಾಗೇಶ ರಂಗೋ ಕುಲಕರ್ಣಿ ೨೦೦೭ ಯಾಜ್ಞವಲ್ಕ್ಯ ಸತಿಃ ಬ್ರಹ್ಮಚಾರಿ ಪ್ರಕರಣ - ೩೪ 
ಚಕಕೋಡಿ ಈಶ್ವರಶಾಸ್ತಿ WEEE ಮನುಸ್ಮೃಶಿ ೨-೧೪೧; ೧೪೨. 


೧೭೩. ಉಪಾಸಕವ್ರತ 


ಗೃಹೀತೋಪಾಸಕ ವ್ರತನನಶನಾವಮೋದರ್ಯಾದ್ಯಾಚರಣ ಪರಿಣತಂ 
ಯಥೋಚಿತವಿಧಿಯಿಂದಾಯುರವಸಾನದೊಳೆ ಸಂಸಾರಕ್ಷಪಕನಾಗಿ RN PPE 
(ಆದಿ ಪುರಾಣ ೨-೧೯ ವ) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೨೩ 


ಜೈನ ಗೃಹಸ್ಥನ ಹನ್ನೆರಡು ವ್ರತಗಳು: ಅಹಿಂಸೆ, ಸತ್ಯ, ಅಸ್ಕೇಯ, ಬ್ರಹ್ಮಚರ್ಯ, 
ಅಪರಿಗ್ರಹ ಈ ಐದು ಅಣು ವ್ರತಗಳು: ದಿಗ್ವತ(ತಾನು ಇಂಥ ದಿಕ್ಕಿಗೆ ಮಾತ್ರ 
ಹೋಗುವುದೆಂದು ಗೊತ್ತುಪಡಿಸಿಕೊಳ್ಳುವುದು). ದೇಶವ್ರತ(ಇಂಥ ಸ್ಥಳಕ್ಕೆ ಮಾತ್ರ 
ಹೋಗುವುದೆಂದು ಮೇರೆ ಗೊತ್ತುಪಡಿಸಿಕೊಳ್ಳುವುದು), ದಂಡವಿರತಿ ವ್ರತ (ಕಠಿಣ 
ದಂಡನೆ ಮಾಡದಿರುವುದು)- ಈ ಮೂರು ಗುಣವತಗಳು; ಸಾಮಾಯಿಕ (ಪ್ರತಿದಿನ 
ಬೆಳಿಗ್ಗೆ. ಮಧ್ಯಾಹ್ನ ಸಂಜೆ ಈ ಮೂರು ಹೊತ್ತು ಆತ್ಮಧ್ಯಾನ ಮಾಡುವುದು), ಪ್ರೋಷಧ 
ವ್ರತ (ಪಕ್ಷಕ್ಕೂಂದು ಸಲ ಉಪವಾಸ ಮಾಡುವುದು), ಅತಿಥಿ ಸಂಗಹ (ಅತಿಥಿಗಳಿಗೆ 
ಆಹಾರ ಕೊಡುವುದು), ಸಲ್ಲೇಖನಾ (ಮರಣಕಾಲದಲ್ಲಿ ಸಂನ್ಯಾಸ ಸ್ವೀಕರಿಸುವುದು; 
ಉಪವಾಸ ಮಾಡುವುದು-ಈ ನಾಲ್ಕು ಶಿಕ್ಲಾವ್ರತಗಳು. 
ಉಪಾಸಕ ಎಂದರೆ ಆರಾಧಕ, ಭಕ್ತ, ಅನುಯಾಯಿ. ಇಲ್ಲಿ ವ್ರತವನ್ನು 
ಆರಾಧಿಸುವವನು, ಆಧರಿಸುವವನು, ಧ್ಯಾನಿಸುವವನು ಎ೦ದಿಟ್ಟುಕೊಳ್ಳಬೇಕಾಗುತ್ತದೆ. 
ಉಪಾಸನೆ ಮತ್ತು ಭಕ್ತಿಯ ಬಗ್ಗೆ ರಣಜಿತ್‌ ಗುಹಾ ಅವರು ವಿಶೇಷ ಚರ್ಚೆಯನ್ನು 
ಮಾಡಿದ್ದಾರೆ. ಭಕ್ತ ಒಂದು ಅರ್ಥದಲ್ಲಿ ದಾಸ. ಅವನು ದೇವರನ್ನು ದಾಟುವುದಿಲ್ಲ 
ಯಜಮಾನನನ್ನು ದಾಸನು ಆರಾಧಿಸುತ್ತಾನೆ. ಅವರ ನಡುವೆ ಕೂಡು-ಕೊಳ್ಳುವಿಕೆಯ 
ಸಂಬಂಧವಿದೆ. 
ವಿವರಗಳಿಗೆ ನೋಡಿ: Ranajit Guha 1998 Dominance without hegemony. 


೧೭೪. ಉಷ್ಣಪ 

ದಿನಕರಕಿರಣಮನುಷ್ಠಪ 

ರೆನಿಸಿದ ಮುನಿಜನದ ಹೋಮಧೂಮಂ ಪೀರ್ದ । 

ತ್ವೆನಲೊಯ್ಯನೊಯ್ಯನಾಗಳ್‌ 

ಇನನಪಗತತೇಜಮುಡುಗಲೊಡರಿಚಿತಾಗಳ್‌ ॥ 

(ಕರ್ಣಾಟಕ ಕಾದಂಬರಿ ೧-೨೨೬) 

ಹೋಮದ ಧೂಮವನ್ನು ಸದಾ ಹೀರಿರುವ ಮುನಿಜನರನ್ನು ಕವಿಯು ಉಷ್ಣಪ 
ರೆಂದು ಕರೆಯುತ್ತಾನೆ. ಅಂತಹ ಮುನಿಜನರ ಹೋಮದ ಧೂಮವು ಸೂರ್ಯಕಿರಣಗಳನ್ನು 
ಹೀರಿಬಿಟ್ಟಿತ್ತೋ ಎಂಬಂತೆ ಮೆಲ್ಲಮೆಲ್ಲನೆ ಸೂರ್ಯನ ಕಾಂತಿ ಮಸುಳಿಸಿತು ಎಂಬ 
ವರ್ಣನೆ ಇಲ್ಲಿದೆ. ಸದಾ ಅಗ್ನಿಯ ಎದುರು ಕುಳಿತುಕೊಳ್ಳುವುದರಿ೦ದ ಅವರನ್ನು ಉಷ್ಣಪ 
ರೆಂದು ಕರೆಯಲಾಗಿದೆಯಾದರೂ ಎಲ್ಲಾ ಜನರು ಉಷ್ಣಪರಲ್ಲವೆಂಬುದನ್ನು ನಾವಿಲ್ಲಿ 
ಮನಗಾಣಬೇಕು. ಅಗ್ನಿಯನ್ನು ಉಷ್ಣವೆಂದು ಕರೆದಿರುವುದು ಗಮನಾರ್ಹ. ಅಗ್ನಿಯು 
ಉಷ್ಣಕಾರಕ ಗುಣವನ್ನು ಹೊಂದಿದೆ. ದಹನದ ಗುಣವೂ ಅದಕ್ಕಿದೆ ದಹಿಸುವುದು ಉಷ್ಣದ 
ಕೆಲಸವಾದುದರಿಂದ ಅದು ಶುಭ್ರಗೊಳಿಸುತ್ತದೆ ಎ೦ದೂ ಅರ್ಥವಿಸಿಕೊಳ್ಳಲು ಸಾಧ್ಯ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೨೭ 


೧೭೫. ಉಳಿಸೆಂಡು 

ಸಥತ ನಂದನವನದೊಳಿರ್ವರು ಮುಳಿ ಸೆಂಡನಾಡುತ್ತಿರ ಲೋಕನ ವಿದ್ಧಯ ನೀತಂ 

ಉಳಿಚೆಂಡಾಟವನ್ನು ಉಳಿಸೆಂಡು ಎಂದು ಕರೆಯುತ್ತಾರೆ. (ಚೆಂಡನ್ನು 
ಉಳಿಸಿಕೊಂಡು (ಬಚ್ಚೆಟ್ಟು ಆಡುವ ಒಂದು ಬಗೆಯಿರಬಹುದು) (ವಡ್ಡಾರಾಧನೆ. 
(ಅನು) ಟಿ. ಕೇಶವಭಟ್ಟ ೨೦೧೦. ಪು.೨೨೦) 

ಉಳಿಸೆಂಡು ಮುಚ್ಚಿಟ್ಟು ಹಿಡಿಯಬಂದವರಿಗೆ ಹೊಡೆಯುವ ಫಣೆಯಾಟವೂ 
ಪೊಡೆಸೆಂಡು ಬಾರು ಚೆಂಡಿನ ಆಟವೂ ಆಗಿರಬೇಕು. 

ಕಿಟ್ಟೆಲ್‌ ಕೂಡಾ ಒಂದು ಬಗೆಯ ಆಟವೆಂದು ಕರೆದಿದ್ದಾರೆ. 
ವಿವರಗಳಿಗೆ : ಸಿ.ವೀರಣ್ಣ ೧೯೮೬ ಪ್ರಾಚೀನ ಸಾಹಿತ್ಯ: ರಾಜಸತ್ತೆಯ ವೈಭವದ ಕಾಲ ಪುಟ. ೨೦೬. 


೧೭೬. ಊರಳಿವು 

“ತುಜುಗೋಳೊಳ್‌ ಪೆಣ್ಣುಯ್ಕಲೊ 

ಟೆವೆಸದೊಳ ನಂಟ ನೆಡೆಜೂಳೂರಚೆವಿನೊಳ೦?” (ಗದಾಯುದ್ಧ — ೨-೨೪) 

“ಊರಳಿವು' ಎಂಬುದನ್ನು ಡಾ. ಎಂ. ಚಿದಾನಂದಮೂರ್ತಿಗಳು ಯುದ್ಧ ಪ್ರಭೇದ 
ವೆಂದು ರನ್ನನ 'ಗದಾಯುದ್ದ'ದ ಪದ್ಯವೊಂದರ ಆಧಾರದ ಮೇಲೆ ಭಾವಿಸುತ್ತಾರೆ. ಈ 
ಬಗ್ಗೆ ಅವರು ಮುಂದುವರಿದು ಬರೆಯುತ್ತಾ “ಯುದ್ಧ ಪ್ರಭೇದಗಳಲ್ಲಿ ಒಂದೊಂದು 
ಇನ್ನೊಂದರಿಂದ ಸಂಪೂರ್ಣ ಭಿನ್ನವೆಂದೂ ಎಲ್ಲವನ್ನೂ ಗೆರೆ ಎಳದು ಬೇರ್ಪಡಿಸ 
ಬಹುದೆಂದೂ ಭಾವಿಸಬಾರದು. ಒಂದರ ಜೊತೆಯಲ್ಲಿ ಇನ್ನೊಂದು ಬೆರೆತಿರಬಹುದು” 
ಈ ಊರಳಿವು ಎಂಬ ಪದವನ್ನು ರನ್ನನು ಪ್ರಯೋಗಿಸಿರುವ ಒಂದು ಧೋರಣೆಯನ್ನೂ 
ಸಂದರ್ಭವನ್ನೂ ಗಮನಿಸಿದಾಗ ಊರಳಿವು ಎಂಬುದು ಯುದ್ಧ ಪ್ರಭೇದವೆಂಬ 
ಅರ್ಥದಲ್ಲಿ ಪ್ರಯೋಗವಾಗಿದೆಯೆಂದು ತೋರುತ್ತದೆ. 

ತಮಿಳುನಾಡು ಮತ್ತು ಮೈಸೂರು ಪ್ರಾಂತ್ಯದಲ್ಲಿ ಊರು ಮತ್ತು ಸಭಾ ಆಡಳಿತದ 
ವಿಕೇಂದಿಕರಣ ಮಾದರಿಗಳಾಗಿದ್ದವು. ಇವು ಹೆಚ್ಚಿನ ಅಧಿಕಾರವನ್ನು ಪಡೆದುಕೊಂಡಿರು 
ವುದು ಜೋಳ ಮತ್ತು ವಿಜಯನಗರದ ಕಾಲಘಟ್ಟದಲ್ಲಿ ಅಗ್ರಹಾರಗಳು ಕೂಡಾ 
ಕ್ರಿಯಾಶೀಲವಾದವು. ಕೃಷಿ ಚಟುವಟಿಕೆಯು ಈ ಕಾಲದಲ್ಲಿ ಹೆಚ್ಚು ತೀವ್ರಗೊಂಡವು. 

ದಕ್ಷಿಣ ಭಾರತದಲ್ಲಿ ನಾವು ಮೂರು ಬಗೆಯ ಹಳ್ಳಿಗಳನ್ನು ಗುರುತಿಸಬಹುದು; 
ಅವು ಊರ್‌ ಅಥವಾ ಊರು, ಸಭಾ ಮತ್ತು ನಗರಂ ಅಥವಾ ನಗರ. ಊರ್‌ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೨೮ 


ಎ೦ಬುದು ಕೃಷಿಕರ ಜಾತಿಗಳ ಜನ ವಾಸ ಮಾಡುತ್ತಿದ್ದ ಸಾಮಾನ್ಯ ಮಾದರಿಯ 
ಗ್ರಾಮ. ಇಲ್ಲಿ ಬಹುಶಃ ಗ್ರಾಮಸ್ಥರೆಲ್ಲಾ ಸಂಯುಕ್ತವಾಗಿ ಭೂಮಿ ಪಡೆದಿದ್ದು, ಅಲ್ಲಿಯ 
ಯಜಮಾನನು ಕಂದಾಯವನ್ನು ಸಂಗ್ರಹಿಸಿ, ಜನರ ಪರವಾಗಿ ಸಂದಾಯ ಮಾಡುತ್ತಿದ್ದಿರ 
ಬೇಕು. ಮುಖ್ಯವಾಗಿ ತಮಿಳುನಾಡಿನ ದಕ್ಷಿಣ ಭಾಗದಲ್ಲಿ ಈ ಬಗೆಯ ಹಳ್ಳಿಗಳಿದ್ದುವು. 
ಸಭಾ ಮಾದರಿಯ ಹಳ್ಳಿಗಳು ಬ್ರಾಹ್ಮಣರಿಗೆ ನೀಡಿದ್ದ ಹಳ್ಳಿಗಳು ಅಥವಾ ಬ್ರಹ್ಮದೇಯ 
ಮತ್ತು ಅಗ್ರಹಾರಗಳು. ಇಲ್ಲಿನ ಬ್ರಾಹ್ಮಣರು ವ್ಯಕ್ತಿಶಃ ಭೂಮಿಯಲ್ಲಿ ಹಕ್ಕು ಪಡೆದಿದ್ದರಾದರೂ 
ಕೃಷಿ ಕಾರ್ಯಗಳನ್ನು ಒಂದೊಟ್ಟಾಗಿ ನಿರ್ವಹಿಸುತ್ತಿದ್ದರು. ನಗರಂ ಬಗೆಯ ಗ್ರಾಮಗಳು 
ಉದ್ಯಮಿಗಳೂ ಹಾಗೂ ವರ್ತಕರ ಒಕ್ಕೂಟಗಳ ಪ್ರಾಬಲ್ಯವಿದ್ದಂತಹವು. ಬಹುಶಃ 
ವ್ಯಾಪಾರ ಉದ್ಯಮಗಳು ಇಳಿಮುಖವಾಗಿ ವರ್ತಕರು ಹಳ್ಳಿಗಳಿಗೆ ಹೋಗಿ ನೆಲೆಸಿದುದ 
ರಿ೦ದ ಹೀಗಾಗಿರಬಹುದು. ಚಾಲುಕ್ಕರ ರಾಜ್ಯದಲ್ಲಿ ಗ್ರಾಮದ ವ್ಯವಹಾರಗಳನ್ನು 
ಮಹಾಜನರು ಎಂದು ಕರೆಯಲ್ಪಡುತ್ತಿದ್ದ ಗ್ರಾಮದ ಹಿರಿಯರು ನಿರ್ವಹಿಸುತ್ತಿದ್ದರು. 
ಒಟ್ಟಿನಲ್ಲಿ ಕ್ರಿಶ. ೩೦೦ ರಿಂದ ೭೫೦ರ ಅವಧಿಯು ಗ್ರಾಮಾಂತರದ ವಿಸ್ತರಣೆ, 
ಗ್ರಾಮಾಂತರ ಜೀವನದ ಸುವ್ಯವಸ್ಥೆ ಮತ್ತು ಕೃಷಿ ಭೂಮಿಯ ಸದುಪಯೋಗ 
ಮುಂತಾದುವುಗಳಿಗೆ ಉತ್ತಮ ನಿದರ್ಶನವಾಗಿದ್ದು, ಅದಕ್ಕೆ ಸಾಕಷ್ಟು ಸಾಕ್ಟಾಧಾರಗಳು 
ಒದಗಿವೆ. 

ಊರ್‌ ಎಂದರೆ ತೊಡೆ. ಯಾರು ಊರ್‌ನ ಮೂಲಕ ಕೆಲಸ ಮಾಡುತ್ತಾರೋ 
ಅವರು ಊರವರು ಅಂದರೆ ನೆಲೆ ನಿಂತವರು. ಶ೦ಬಾ ಜೋಶಿ ಹೀಗೆ ಊಹಿಸುತ್ತಾರೆ: 
ಗ್ರಾಮ, ಊರು, ಪುರ ಎಂಬಿವು ನನ್ನ ತಿಳುವಳಿಕೆಯಂತೆ ಅಷ್ಟು ಪುರಾತನವಲ್ಲ. 
ಗ್ರಾಮ ಮತ್ತು ಪುರ ಎಂಬವು ನಮ್ಮ ನಾಡಿನಲ್ಲಿ ಅಷ್ಟು ವಿಶೇಷವಾಗಿಲ್ಲ. ಅಲ್ಲದೆ 
ಹಳ್ಳಿಗರ ಬಾಯಿಗೆ ಸರಿಹೋಗುವ ಮಾತುಗಳೂ ಇವಲ್ಲ. ಆದುದರಿ೦ದ ಇವು ನಮ್ಮ 
ಮೂಲ ನಾಡವರೇ ಕಟ್ಟಿಕೊಂಡ ಊರುಗಳೆಂದು ಗಹಿಸಲಿಕ್ಕಾಗುವುದಿಲ್ಲ. "ಊರು' 
ಎಂಬುದು ಈಗ ಜನಸಾಮಾನ್ಯರ ಬಾಯಲ್ಲಿರುವುದು ನಿಜ. ಆದರೆ “ಊರು” ಎಂಬ 
ಮಾತು ಮಾನವನ ಪ್ರಾಥಮಿಕ ಬಿಡಾರದ ಸೂಚಕವಾಗಿಲ್ಲ. ಊರು, ನಾಡು, ನೆಲೆ 
ಇವೆಲ್ಲವೂ ಊರಿಕೊಂಡು, ನಟ್ಟುಕೊ೦ಡು ಸ್ಥಿರವಾಗಿ ನಿಂತಕಾಲದ ನೆಲೆವೀಡುಗಳಿಂದಲೆ 
ಹೊರಡುತ್ತದೆ. 

ಬಾಡ ಮತ್ತು ಊರಿನ ಸಂಬಂಧಾಂತರಗಳು ಹೀಗಿವೆ: 

ಇತ್ತೀಚೆಗೆ ಊರು ಎಂಬುದು ಹೆಚ್ಚು ಬಳಕೆಯಲ್ಲಿದ್ದರೂ ಹಿಂದಕ್ಕೆ ಅದು ಅಷ್ಟು 
ಪ್ರಚಾರದಲ್ಲಿ ಇದ್ದಿಲ್ಲ. ಪಾಂಡವರು ಅಜ್ಞಾತವಾಸದಿಂದ ಮರಳಿ ಬಂದ ಬಳಿಕ "ಆಯ್ದು 
ಬಾಡಮೆಂ ಅವರ್ಗೀವುದು' ಎಂದು ಕೃಷ್ಣನು ಕೌರವನಿಗೆ ಹೇಳಿದ ಹಾಗೆ ಪಂಪನು 
ವರ್ಣಿಸಿದ್ದಾನೆ. ೧೦ನೆಯ ಶತಮಾನದಲ್ಲಿ ಊರು ಎಂಬರ್ಥದಲ್ಲಿ "ಬಾಡ' ಶಬ್ದವು 
ಬಳಕೆಯಲ್ಲಿರಬೇಕು. "ಬಾಡ'ವೆಂಬುದು ಪಟ್ಟಿಯ ಬಳಗಕ್ಕೆ ಸೇರಿದ ಪದವಾಗಿದೆ. 
ಪಟ್ಟಿಯು ಎಷ್ಟು ವಿವಿಧ ರೂಪತಾಳಿ ನಮ್ಮ ನಾಡಿನಲ್ಲಿ ನೆಲೆಸಿದೆಯೆಂಬುದನ್ನು ನಿರೀಕ್ಷಿಸಿದರೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೨೯ 


"ಪಟ್ಟಿ'ಯ ವಿಸ್ತಾರದ ಬಗೆಗೆ ಸಂದೇಹವೆ ಉಳಿಯುವುದಿಲ್ಲ. 
ಹಳ್ಳಿ ಮತ್ತು ಊರುಗಳಿಗೂ ಸಂಬಂಧವಿದೆ: 
ಏಳನೆಯ ಶತಮಾನದ ಚಾಲುಕ್ಕರ ಒಂದು ಶಾಸನದಿಂದ ಲಾಟದೇಶದಲ್ಲಿ ಅಲ್ಲೂರಕ 
ಗ್ರಾಮವಿದ್ದುದು ತಿಳಿಯುತ್ತದೆ. "ಊರು' ಉತ್ತರ ಪದದ ಸ್ಥಲನಾಮ! ಅಲ್ಲ ಹೆಸರಿನದು! 
ಬಳ್ಳಿಗಾಮೆಯ ಶಾಸನದಲ್ಲಿ ಅಲಂವಳ್ಳಿ, ಅಲವಳ್ಳಿ ಈ ಎರಡೂ ಹೆಸರಿನ ಊರುಗಳು 
ಬರುತ್ತವೆ. (ಶಂಬಾ ೧೯೯೯) 
ವಿವರಗಳಿಗೆ ನೋಡಿ: Romila Thapar 1975 The Past and Prejudice P. 61 
ಆರ್‌.ಎಸ್‌. ಶರ್ಮ ೨೦೦೭ ಪ್ರಾಚೀನ ಭಾರತ ಪುಟ. ೨೪೫ 
ಶಂಬಾ ಜೋತಿ ೧೯೯೯ ಸಂಪುಟ. ೨, ೩, ಸಂಪುಟ. ೨ ಪುಟ. ೧೪೧, 
ಸಂಪುಟ. ೩ ಹಾಲುಮತ ದರ್ಶನ ಪುಟ. ೧೦೫, ಸಂಪುಟ. ೨ ಪುಟ. ೧೩೯ 
ಡಾ. ಆರ್‌. ಶೇಷಶಾಸ್ತ್ರಿ ೨೦೦೪ ಕರ್ನಾಟಕದ ವೀರಗಲ್ಲುಗಳು ಪುಟ. ೧೬೫ 


ಯ 


೧೭೭. ಬಣ 
ಸಂಸ್ಕೃತದಲ್ಲಿ “ಯಣ” ಎಂಬ ಒಂದು ಶಬ್ದವಿದೆ. ಈ ಶಬ್ದದ ಅರ್ಥವನ್ನು ನಾವು 
ಕನ್ನಡದಲ್ಲಿ ಸಾಲ ಎಂದು ಮಾಡಬಹುದು. ಆದರೆ ರೂಢಿಯಲ್ಲಿ ಸಾಲ ಎಂಬ ಶಬ್ದಕ್ಕೆ 
ಇರುವ ಅರ್ಥದ ವ್ಯಾಪ್ತಿಗಿಂತ ಹೆಚ್ಚು ಯಣ ಎಂಬ ಶಬ್ದದಲ್ಲಿರುತ್ತದೆ. ಇಂಗ್ಲಿಷ್‌ 
ಭಾಷೆಯಲ್ಲಿ ಸಾಲಕ್ಕೆ "ಡೆಟ್‌' ಎಂದು ಪದವನ್ನೂ ಬಳಸುತ್ತಾರೆ. ಇದರೊಂದಿಗೆ ಇನ್ನೊಂದು 
ಶಬ್ದ “ಆಬ್ಲಿಗೇಶನ್‌' ಎಂಬ ಪದವನ್ನು ಬಳಸುತ್ತಾರೆ. ಇವೆರಡು ಶಬ್ದಗಳ ಅರ್ಥದ 
ವ್ಯಾಪ್ತಿಯಲ್ಲ ಅಂತರವಿದೆ. ಒಕ್ಕಲು ಧನಿಯ ಯಣದಲ್ಲಿದ್ದಾನೆ ಎಂದರೆ ಅದರಲ್ಲಿ 
ಭೂಮಿ ಮತ್ತು ಕೂಲಿ ಎರಡರ ಸಮಸ್ಯೆಯೂ ಬರುತ್ತದೆ. 
ಗ೦ಡ ಬಿಟ್ಟರೂ ಕೂಡ ಹೆಂಡತಿಗೆ ಅವನ ಯಣ ಉಳಿಯುತ್ತದೆ. 
ಪಂಚತಂತ್ರದಲ್ಲಿ ದೇವ, ಅಗ್ನಿ, ದ್ವಿಜ, ಗುರು, ಪಿತೃ ಯಣಗಳ ಪರಿಕಲ್ಪನೆಯಿದೆ. 
(ಭೇದ ಪ್ರಕರಣ ಪುಟ. ೫೭) 
೧. “ಯತ” ಶಬ್ದವೂ “ಯ” ಧಾತುವಿನಿಂದ ಬಂದದ್ದು ಇಲ್ಲಿ “ಯ” ಎಂದರೆ ನಡೆಯುವುದು 
“ಪಡೆಯುವುದು” ಎಂದರ್ಥ. ಕಾಲ ಕಾಲಕ್ಕೆ ಸರಿಯಾಗಿ ನಡೆಯುವುದು ಖುತು. 


೨. ಯಜು “ಶಬ್ದ” “ಯಜ” ಧಾತುವಿನಿಂದ ಬಂದದ್ದು, “ಯಜು” ಎಂದರೆ ನಡೆಯುವುದು 
ಇರುವುದು, ಸಂಪಾದಿಸುವುದು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೩೦ 


೩. “ಯಣ” ಶಬ್ದವೂ "ಯತ' ಶಬ್ದದಂತೆ “ಯ' ಧಾತುವಿನಿಂದ ಬ೦ದದ್ದು. (ಯ-ಗತಿ 
ಪ್ರಾಪಣಯೋಃ) 

ಹಾಗೆಂದರೆ ಸಾಲ ಕಡೆ ಇಬ್ಬರೂ ಮನುಷ್ಯರ ಪರಸ್ಪರ ವರ್ತನೆಯಿ೦ದ ಸಹಜವಾಗಿ 
ಆಗುವ ಫಲಾಫಲಾ ಸಂಬಂಧವೇ ಯಣ. ಜೀವಕ್ಕೂ ಲೋಕಕ್ಕೂ ಆಗುವ ಸಂಪರ್ಕದಲ್ಲಿ 
ಸ್ವಾಭಾವಿಕವಾಗಿ ವಿಧಿಸುವ ಅನ್ಯೋನ್ಯ ಪರಿಣಾಮ ಪರಂಪರೆಯೇ “ಯಣ”. 

ಪ್ರತಿಯೊಬ್ಬ ವ್ಯಕ್ತಿಯೂ ಮೋಕ್ಷವನ್ನು ಪಡೆಯುವ ಮುನ್ನ ತನ್ನ ಬಾಳಿನ ಮೂರು 
ಯಣಗಳಾದ ಗುರುಯಣ, ಪಿತೃಯಣ, ದೈವಯಣಗಳನ್ನು ಅಗತ್ಯವಾಗಿ ತೀರಿಸಲೇ 
ಬೇಕು. ಗುರುಯಣ ತೀರುವುದು ವಿದ್ಯಾ ಪರಿಪೂರ್ಣತೆಯಿಂದ. ಪಿತೃಯಣ ಉತ್ತಮ 
ಪೀಳಿಗೆಯ ಜನ್ಮದಾತೃವಾಗುವುದರಿ೦ದ ಮತ್ತು ದೈವಯಣ ಯಜ್ಞ ಯಾಗಾದಿಗಳಿಂದ. 
ಈ ಖಯಣಗಳಿಂದ ಮುಕ್ತನಾದಲ್ಲದೆ ಮೋಕ್ಷವಿಲ್ಲ. ಸಂನ್ಯಾಸಿಯಾಗುವ ಮೊದಲು 
ಪ್ರಪಂಚದ ಸಾರಾಸಾರಗಳನ್ನು ಅರಿತು ಸಾರಗ್ರಾಹಿಯಾಗಿ ವಿಹಿತವಾದ ಎಲ್ಲಾ ಪ್ರಾಪಂಚಿಕ 
ಸುಖಗಳನ್ನು ಅನುಭವಿಸಿರಬೇಕು. ಯಣವೆಂದರೆ ಸಾಲ ಎಂಬ ಅರ್ಥವೆಂಬ ಅರ್ಥವಿದೆ. 
ಅದೇ ರೀತಿಯಲ್ಲಿ ಹಂಗು ಎಂದು ಕೂಡಾ. ಇವುಗಳನ್ನು "ಯಣತ್ರಯ'ವೆಂದು 
ಕರೆಯುತ್ತಾರೆ. 

"ಯಣ' ಎಂದರೆ ಸಾಮಾನ್ಯವಾದ ಅರ್ಥದಲ್ಲಿ "ಸಾಲ' ಎಂದು ಅರ್ಥ. ವೈದಿಕ 
ಪರಿಭಾಷೆಯಲ್ಲಿ “ದೇವಯಣ', “ಗುರುಯಣ', ಪಿತೃಯಣ' - ಮೂರನ್ನು ತೀರಿಸುವುದು 
ಕಷ್ಟ 'ದೇವಯಣ'ವನ್ನು ಪೂಜೆ, ಪುರಸ್ಕಾರಗಳಿಂದ; ಗುರು ಯಣವನ್ನು ವಿದ್ಯೆಯ 
ದಾನದ ಮೂಲಕ; ಪಿತೃಯಣವನ್ನು ಪಿಂಡ ಪ್ರಧಾನ ಮಾಡುವುದರ ಮೂಲಕ ತೀರಿಸಲು 
ಸಾಧ್ಯ "ಯಣ'ವನ್ನು ದಾಟಲಾಗುವುದಿಲ್ಲ. ಹಾಗೂ ಯಣ ನಮನ್ನು ಆಳುತ್ತದೆಯನ್ನುವುದು 
ಮೇಲು ನೋಟಕ್ಕೆ ತುಂಬಾ ಸಾಮಾನ್ಯವಾದ ಪರಿಭಾಷೆಯ ಹಾಗೆ ಕಾಣಿಸುತ್ತದೆ. 
ಆದರೆ, ಆಂತರಿಕವಾಗಿ ಇದು ವಸಾಹತು ಪೂರ್ವದ ಒಂದು ಅಲಿಖಿತ ಹಾಗೂ 
ನಿರ್ದಿಷ್ಟ ನಂಬಿಕೆಗಳನ್ನು ಹುಟ್ಟು ಹಾಕಿದ ಪರಿಕಲನೆಯೂ ಹೌದು. ಧನಿಗೆ ಒಕ್ಕಲಿನ 
ಯಣ. ಒಕ್ಕಲಿಗೆ ಧನಿಯ ಯಣವಿದೆ. ಒಕ್ಕಲು ಧನಿಯನ್ನು ದಾಟಬಾರದು ಎನ್ನುವುದು 
"ಅಧಿಕಾರ'ವರ್ಗದ ಒಂದು ಹಿತಾಸಕ್ತಿ. ಹೇಗೆ "ಯಣ'ವೆನ್ನುವುದು ಇರುತ್ತದೆಯೋ 
ಹಾಗೆಯೇ "ಯಣ' ಪರಿಹಾರಕ್ಕೂ ಕಲವು ವಿಧಿ ವಿಧಾನಗಳನ್ನು ಪರಿಕಲ್ಪಿಸಲಾಗಿದೆ. 
ಇದಕ್ಕೆ ಲೌಕಿಕದ ಅರ್ಥವಿರುವ ಹಾಗೆಯೇ ಅಲೌಕಿಕವಾದ ಅರ್ಥವೂ ಇದೆ. ಮತ್ತು 
"ಯಣ' ಎನ್ನುವುದು ಒಂದು ಜಾತಿಯಲ್ಲಿರುವ ನಂಬಿಕೆಯ ಪ್ರಶ್ನೆಯಲ್ಲ. ಇದು ಎಲ್ಲಾ 
ಜಾತಿಯಲ್ಲೂ ಹಾಗೂ ಎಲ್ಲಾ ಪ್ರದೇಶಗಳಲ್ಲಿಯೂ ಇರುವ ಪರಿಭಾಷೆ. ದ್ಯೋತಕವೂ 
ಹೌದು. ಮೊದಲು ಕೆಲವು ಮಾದರಿಗಳನ್ನು ಪರಿಶೀಲಿಸಬಹುದು: 


ದೇವರ ಯಣ > ಮನುಷ್ಯ. 
ಭೂಮಿಯ ಯಣ >» ಮನುಷ್ಯ 
ಗಂಡ ಯಣಕ್ಕೆ > ಹೆಣ್ಣು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೩೧ 


ತಂದೆ-ತಾಯಿಯ ಯಣ > ಮಕ್ಕಳಿಗೆ 

ನಿಸರ್ಗದ ಯಣ > ಮನುಷ್ಯನಿಗೆ 

ಧನಿಯ ಬಣ > ಒಕ್ಕಲಿಗ 

ಕೊಡುವವನ ಯಣ > ತೆಗೆದುಕೊಳ್ಳುವವನಿಗಿರುತ್ತದೆ 

ಇದರ ಬಗ್ಗೆ ಹೇರಳ ಉದಾಹರಣೆಗಳು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ 

ದೊರೆಯುತ್ತವೆ. 
ವಿವರಗಳಿಗೆ ನೋಡಿ: Madan. T.N. 2001. Non - Renuciation 
ಚಕ್ರಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ್ಮೃತಿ ೯-೪೬ 

ಡಿ.ವಿ.ಜಿ. ೧೯೭೫ ಖುತ, ಸತ್ಯ, ಧರ್ಮ ಪುಟ. ೧೫-೧೬ 


೧೭೮. ಯತವಾಕ್ಯ 

“ಅನುಪಮ ವಿಕ್ರಮ ಕ್ರಮಮುದಾರ ಗುಣಂ ಖತವಾಕ್ಕಮೆಂಬ” ಎಂದು ಪಂಪ 
ಭಾರತದಲ್ಲಿ ಬರುತ್ತದೆ. 

(ಪಂಪ ಭಾರತ ೧೦-೯೩) 

ಖಯತವಾಕ್ಕವೆಂದರೆ ಸತ್ಯ ವಾಕ್ಯ. ಯತಕ್ಕೆ ವಿರುದ್ಧವಾದ ಶಬ್ದ ಅನೃತ (ಸುಳ್ಳು) 

"ಸತ್ಯಮೇವ ಜಯತೆ ನಾನೃತಂ” ಎ೦ಬ ಉಕ್ತಿಯನ್ನೂ, ಅಲ್ಲದೆ ಗೋವಿನ ಹಾಡಿನಲ್ಲಿ 

ಬರುವ ಪುಣ್ಯಕೋಟಿಯು ಹೇಳುವ "ಸತ್ಯವಾಕ್ಕಕ್ಕೆ ತಪ್ಪಿ ನಡೆದರೆ ಮೆಚ್ಚನಾ ಪರಮಾತ್ಮನು' 

ಎ೦ಬ ನುಡಿಯನ್ನು ಸ್ಮರಿಸಿಕೊಳ್ಳಬಹುದು. ಪಂಪನು ಬದುಕಿದ ಕಾಲದ ಮಹತ್ವದ 

ಮೌಲ್ಯಗಳಲ್ಲಿ "ಸತ್ಯ'ವೂ (ನನ್ನಿ) ಒಂದು. ಈ ಮೌಲ್ಯದ ಪ್ರತಿನಿಧಿಯಾಗಿ ಕರ್ಣ, 
“ನನ್ನಿಯೊಳಿನ ತನಯಂ' ಎನಿಸಿಕೊಂಡಿದ್ದಾನೆ. 

ಯತದ ಭಾವನೆಯಿಂದ ಹುಟ್ಟ ಬಂದಿರುವುದು ಸತ್ಯದ ಭಾವನೆ. ಯಾವುದು 
ಸರ್ವಕಾಲ ಸರ್ವಾವಸ್ಥೆಗಳಲ್ಲಿಯೂ ಏಕರೂಪವಾಗಿರುತ್ತದೆಯೋ ಅದು ಯತ, "ಖ' 
ಎಂದರೆ ನಡೆಯುವುದು. 

“ಯತ?” ಶಬ್ದಕ್ಕೆ ಇನ್ನೂ ಕೆಲವು ಅರ್ಥಗಳಿವೆ. ೧. ಯಜ್ಞ ೨. ಉಂಛಶೀಲ 
(ಕಾಡಿನಲ್ಲಿ ತಾನಾಗಿ ಎದುರಿಸ ಧಾನ್ಯವನ್ನಾಗಿರಿಸಿ ಆಹಾರ ಮಾಡಿಕೊಳ್ಳುವುದು. ೩. 
ನೀರು. ೪. ಸೂರ್ಯ. ೫. ಎಷ್ಟು ೬. ರುದ್ರ. ೭. ಖಷಿ ಪ್ರಭೇದ. 

“ಯತ' ಸಂರಕ್ಷಕನೆಂಬ ವರುಣನು ಜಲಾಭಿಮಾನಿ ದೇವರು ಆಗುವಾಗ ಆತನು 
ರಸಾಧಿಪ : ಚಂದ್ರನೇ ಇರಲಿಕ್ಕೆ ಬೇಕು, ಎಂದು ಜಾಗತಿಕ ಸಂಕೇತದ ಬಲದಿಂದಲೇ 
ನಕಸಂದಿಗ್ದವಾಗಿ ಸಿದ್ದವಾಗುತ್ತದೆ. ಮಿತ್ರನ (ಸೂರ್ಯ) ಸಂಗಾತಿಯಾದ ವರುಣನು 
ಚೆಂದನಾಗುವ ಕಾರಣ ಈ ಸಾಂಕೇತಿಕತೆಯು ಅಮಾವಾಸ್ಕಾ ಆರಾಧಕರ ಸಂಪ್ರದಾಯ 
ದ್ದಾಗಲೇಬೇಕಾಗುತ್ತದೆ. 


ಈ ಖಗ್‌ವೇದ ಸಂಹಿತೆಯಲ್ಲಿ ಅರ್ಥದ ನೆಲೆ ತಿಳಿಯದಿರುವ ಒಂದು ಮಹತ್ವದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೩೨ 


ಕಾರಣವು, ಅಲ್ಲಿಯ, ವರ್ಣನೆಗಳು ಒಳಗೊಂಡಿರುವ ಇಬ್ಬಗೆಯ "ಸತ್ಯ?! ಯತ : 
ಸತ್ಯದ ತಳಹದಿಯ ಮೇಲೆ ನಿಂತ ವಿಶ್ವದ ಬಗೆಗಿನ ಶ್ರದ್ಧೆಯ ನಿರ್ದೇಶವಿರುವ ಈ 
ವೇದದಲ್ಲಿಯೆ, ವಿಶ್ವದ ಮೂಲತತ್ವ "ಏಕಂ ಸತ್‌' ಇದೊಂದೇ! ಎಂಬ ಶ್ರದ್ಧೆಯ 
ಉಲ್ಲೇಖವೂ ಉಂಟು! "ಏಕಂ' ಸ್ವರೂಪೀ ಸತ್ಯವು, ರೇತಸತ್ಯ ಎಂಬುದನ್ನು 
ಎವರಿಸಿದ್ದುಂಟು. ಈ ಆಪ : ರಸ ರೇತ ಸತ್ಯವನ್ನು ಸೌರ ಯತ : ಸತ್ಯದ ಆಭಾಸವಾಗುವ 
ತೆರನಾಗಿ, ಸಂಭ್ರಾಮಕ ರೀತಿಯಲ್ಲಿ ಇಡೀ ಈ ಸಂಹಿತೆಯ ಕಟ್ಟಡವಿದೆ! 
ವಿವರಗಳಿಗೆ ನೋಡಿ: ಶಂಬಾ ಜೋಶಿ ೧೯೯೯ ಸಂಪುಟ. ೪ ಪುಟ. ೧೧೩, ೧೧೪ 
ಡಿ.ವಿ.ಜಿ. ೧೯೭೫ ಚತ, ಸತ್ಯ ಧರ್ಮ ಪುಟ. ೯-೧೧. 


QE ಯತ್ತಿಜರು 

ಅರಸಂ ದೀಕ್ಷೆತನಿಲ್ಲಿ ಚತ್ವಿಜರುಮೆಮ್ಮೀ ನಾಲ್ವರು೦ ಸಂಗರಾ 

ಧ್ವರದೊಳ್‌ ತಾನುಪದೇಶಕ೦ ಮುರಹರಂ ನೀನುಂ ಗೃಹೀತವತಾ । 

ಚರಣವ್ಯಾಪಿಕೆಯು೦ ಭವತ್ತರಿಭವಂ ಸಂಚಾರಕಂ ಕೌರವೇ 

ಶ್ವರನೀತ೦ ಪಶುವಾಗೆ ಬೇಳ್ಟೆನಿವನಂ ಕೋಪಾಗ್ನಿಯಿ೦ದಗ್ಗಿಜೇ ॥ 

(ಸಾಹಸ ಭೀಮ ವಿಜಯ ೮-೪೭) 

ಎಲೌ ಅಗ್ನಿಪುತ್ರಿಯೆ, ಧರ್ಮರಾಜನೇ ಯಜಮಾನನಾಗಿ, (ತಮ್ಮಂದಿರಾ) ನಾವು 
ನಾಲ್ವರೂ ಖತ್ತಿಜರಾಗಿ, ಶ್ರೀಕೃಷ್ಣನು ಉಪದೇಶಕನಾಗಿ ನೀನು ವ್ರತಧಾರಿಣಿಯಾಗಿ, 
ನಿನಗಾಗಿದ್ದ ಅವಮಾನವೇ ಪ್ರೇರಕವಾಗಿ, ನನ್ನ ಕೋಪಾಗ್ನಿಯೆ ಬೆಂಕಿಯಾಗಿ, ಯುದ್ದವೆಂಬ 
ಯಜ್ಞದಲ್ಲಿ ಕುರುರಾಜನೆಂಬ ಈ ಯಜ್ಞಪಶುವನ್ನು ಬಲಿಕೊಟ್ಟಿನು. 

ಯತ್ತಿಜರೆಂದರೆ ಯಾಗ ಮಾಡುವವನಿಗೆ ಸಹಾಯ ಮಾಡುವವರು ಅಥವಾ 


ಯಜ್ಞ ಪುರೋಹಿತರು. ದೀಕ್ಷಿತರು ಎ೦ದರೆ ದೀಕ್ಷೆ ತೊಟ್ಟವರು. ಇಲ್ಲಿ ಯುದ್ಧ 
ಯಜ್ಞದ ಪರಿಕಲ್ಪನೆಯಿದೆ. 


ಯತ್ತಿಜರು ಹದಿನಾರು ಹೋತ್ಕಗಣಗಳಲ್ಲಿ ಹೋತೃ, ಮೈತ್ರಾವರುಣ, ಅಚ್ಚಾವಾಕ 


ಡ್‌ ದ್‌ 
ಗ್ರಾವಸ್ತುತ, ಅಧ್ವರ್ಯುಗಣ, ಅದ್ದರ್ಯು, ಪ್ರಸ್ಥಾತಾ, ನೇಷ್ಟಾ, ಉನ್ನೇತಾ, ಉದ್ಗಾತೃಗಣ, 


ಫೆ ಜ್‌ ಡ್‌್‌ 9 
ಉದ್ಗಾತೃ, ಪ್ರಸ್ತೋತೃ, ಪ್ರತಿಹರ್ತೃ, ಸುಬ್ರಹ್ಮಣ್ಯ, ಬ್ರಹ್ಮಗಣ, ಬ್ರಹ್ಮ ಬ್ರಾಹ್ಮಣಾಚ್ಛರಿಸಿ, 
ಎ 
ಆಗ್ನೀಧ್ರ, ಸೋತ್ಕ. 


ಆಹವನೀಯಾದಿ ಅಗ್ನಿ ಸ್ವೀಕಾರ, ಅಷ್ಟಕಾ, ಯಜ್ಞಗಳನ್ನು ಯಾವನನ್ನು ವರಿಸಿ 
ಗೃಹಪತಿಯು ಮಾಡುವನೋ, ಅವನು, ಅವನಿಗೆ "ಯತ್ತಿಕ್‌' ಎಂದು ಕರೆಯುವನು. 
ಹದಿನಾರು ಮಂದಿ ಖತ್ತಿಜರು. ಅದರಲ್ಲಿ ಹೋತೃ, ಅಧ್ವರ್ಯು, ಬ್ರಹ್ಮ 
ಉದ್ಗಾತೃಗಳು, ಸಂಪೂರ್ಣ ದಕ್ಷಿಣೆಯ ಅರ್ಧಕ್ಕೆ ಹಕ್ಕುದಾರರು. ೪೮ ಗೋವುಗಳು 
ಆ ಅರ್ಧವು. ಮೈತ್ರಾವರುಣಿ ಪ್ರತಿಪಸ್ಥಾತೃ, ಬ್ರಾಹ್ಮಣಾಚ್ಛರಿಸಿ, ಪ್ರಸ್ತೋತೃಗಳು ಅರ್ಧದ 
ಅರ್ಧ ೨೪ ಗೋವುಗಳು ದಕ್ಷಿಣೆ ಉಳ್ಳವರು. ಅಚ್ಛಾವಾಜುನೇಷ್ಟ್ಯ ಅಗ್ನೀಧ್ರ, ಪ್ರತಿಹರ್ತೃ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೩೩ 


ಎಂಬುವರು ಮೂರನೆಯ ಒಂದು ಭಾಗದ ದಕ್ಷಿಣೆ ಉಳ್ಳವರು. ೧೨ ಗೋವುಗಳು 

ಗ್ರಾವಸ್ತುತ್‌ ನೇತೃ, ಹೋತ, ಸುಬ್ರಹ್ಮಣ್ಯ ಈ ಯತ್ನಿಜರು ಮುಖ್ಯ ಯತ್ತಿಜರ ದಕ್ಷಿಣೆಯ 
ನಾಲ್ಕನೆಯ ಒಂದಂಶದ ದಕ್ಷಿಣೆ ಉಳ್ಳವರು ಎಂದು ಮನು ಹೇಳುತ್ತಾನೆ. 

ವಿವರಗಳಿಗೆ ನೋಡಿ: ಟಿ. ವಿ. ವೆಂಕಟಾಚಲಶಾಸ್ತೀ ೧೯೯೯ ಶ್ರೀವತ್ಟ ನಿಘಂಟು ಪುಟ. ೬೬ 

ಚಕಕೋಡಿ ಈತ್ವರಶಾಸ್ತಿ ೧೯೬೭ ಮನುಸ್ಮೃತಿ ೨-೧೪೩ 


೧೮೦. ಖುಷಿ 
ಖಯಷಿಯರಲ್ಲದೆ ಬೇರೆಯವರಿಗೆ ಜ್ಯೋತಿಷ್ಯ ಕಲಿಸಬಾರದು. 
(ಸುಕುಮಾರಸ್ಥಾಮಿಯ ಕಥೆ (ಅನು) ಟಿ.ಕೇಶವಭಟ್ಟ ೨೦೧೦ ಪುಟ. ೧೪) 
ಯಷಿ ಎಂದರೆ ಜ್ಞಾನಹೊಂದಿ ಸಂಸಾರದ ಕೊನೆ ಮುಟ್ಟಿದವನು, ತತ್ವಜ್ಞಾನಿ. 
ಏಳು ವಿಧದ ಖಷಿಗಳು ೧. ಬ್ರಹ್ಮರ್ಷಿ (ವಿಶ್ವಾಮಿತ್ರ) ೨. ದೇವಯಷಿ. (ಬ್ರಹ್ಮಸೃತಿ) 
೩. ಮಹರ್ಷಿ (ವಾಲ್ಮೀಕಿ) ೪. ಪರಮಯಷಿ. ೫. ರಾಜರ್ಷಿ, ೬. ಕಾಂಡಯಷಿ 
೭. ಶ್ರುತ ಖಷಿ, ಯಾರು ವೇದವನ್ನು ತಿಳಿದಿರುತ್ತಾರೋ ಅವರನ್ನು ಯಷಿಗಳಂದೇ 
ಕರೆಯುತ್ತೇವೆ. ಕ್ಷತ್ರಿಯ ವಂಶಜ ವಿಶ್ವಾಮಿತ್ರನಿಗೆ ತಾನು ಬ್ರಹ್ಮಯಷಿಯಾಗಿರಬೇಕೆಂಬ 
ಹಂಬಲವಿತ್ತು. ವೇದಜ್ಞಾನ ಪಡೆದವರನ್ನು ಖುಷಿಗಳೆಂದು ಕರೆಯುತ್ತಾರೆ. ಯುಷಿಗಳು 
ಈ ವೇದಗಳನ್ನು ಮೊದಲು ಶಬ್ದ ರೂಪದಲ್ಲಿ ಹೇಳಿದರು. ವೇದಗಳು ಮೊದಲು 
ಖಯಷಿಗಳಿಂದ ಕೇಳಲಟ್ಟಿರುವುದರಿಂದ ಇವುಗಳನ್ನು "ಶುತಿ'ಯೆಂದೂ ಕರೆಯುತ್ತಾರೆ. 
ಯಷಿಗಳು ವೇದಗಳನ್ನು ಕೇಳಿದರೇ ಹೊರತು ಬರೆಯಲಿಲ್ಲ. ಆದುದರಿಂದ ವೇದಗಳನ್ನು 
ಅಪೌರುಷೇಯವೆಂದೂ ಕರೆಯುತ್ತಾರೆ. ವೇದಕಾಲದಲ್ಲಿ ಯಷಿಯನ್ನು (ಅಥರ್ವವೇದದ 
ಎರಡು ಯಕ್ಕುಗಳಲ್ಲಿ) ರಾಜ ನಿರ್ಮಾತೃ ಎಂದು ಕರೆಯಲಾಗಿದೆ. 
ವಿವರಗಳಿಗೆ ನೋಡಿ: ಸ್ಥಾಮಿ ಚಿದಂಬರಾನಂದ ೧೯೭೭ ಖಗ್ಗೇದ ರಹಸ್ಕ ಪುಟ. ೨ 
ವೇದವ್ರತ ವೈಶಂಪಾಯನ ೧೯೮೪ ಖಗ್ಗೇದ 
ಶೇಷ ನವರತ್ನ ೧೯೮೯ ನಾಲ್ಕು ವೇದಗಳು 


೧೮೧. ಎಕ್ಕ ಮದ್ದಳೆ 


ಸೀಗುರಿಗಳುಮುಂ ಕೊಡೆಗಳುಮಂ ಪಿಡಿಯಿಸಿ ಎಕ್ಕಮದ್ದಳೆಯ ಕೊಟಲ 
ರುಂಕಾರದ ಪಟಿಗಳ್‌ ಮುಂದ. (ಡಿ.ಎಲ್‌.ಎನ್‌. ೨೦೦೯ ಪುಟ. ೧೨೪). 
ಎಕ್ಕಮದ್ದಳಯೆಂದರೆ ಒಂದು ಬಗೆಯ ವಾದ್ಯ. ಇದನ್ನು ಬರಿಯ ಮದ್ದಳೆಯೆಂದೂ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೩೮ 


ಕರೆಯುತ್ತಾರೆ. ಎಕ್ಕ ವೆಂದರೆ ಏಕಮದ್ದಲೆಯೆಂದೂ ಆಗುತ್ತದೆ. ಚರ್ಮವಾದ್ಯಗಳಲ್ಲಿ 
ಇದೂ ಒಂದು. ಮದ್ದಳೆಯು ಈಗಲೂ ಯಕ್ಷಗಾನ: ಕರ್ನಾಟಕ ಸಂಗೀತದಲ್ಲಿ ಬಳಕೆ 
ಯಾಗುತ್ತದೆ. ಬರಿಯ ಮದ್ದಳೆಯ ವಾದನವು ಮುಖ್ಯವಲ್ಲ. ಆದುದರಿಂದ ಮದ್ದಳೆಯನ್ನು 
ಪಕ್ಕವಾದ್ಯವೆ೦ದು ಕರೆಯುತ್ತಾರೆ. ಹಾರ್ಮೋನಿಯಂ; ಪಿಟೀಲುಗಳು ಸ್ವರಜನ್ಯಗಳು. 
ಮದ್ದಳೆಯ ವಾದನವು ತಾಳಜನ್ಯ ತಾಳಕ್ಕನುಸಾರವಾಗಿ ಮದ್ದಳೆಯನ್ನು ಬಾರಿಸಲಾಗುತ್ತದೆ. 
ಮದ್ದಲೆಗೆ ಚರ್ಮವನ್ನು ಬಳಸುವುದರಿಂದ ಚರ್ಮವಾದ್ಯವೆಂದು ಕರೆಯಲಾಗಿದೆ. 


೧೮೨. ಎಕ್ಕಲದೇವಿ 

ಎಕ್ಕಲದೇವಿಗಮಾಮಾ: 

ಲಕ್ಕನಿಗಂ ಬನದ ಬಳರಿಗ೦ ಮೈಲಾರಂ 

ಗಳ್ಳವೆ ಜಾತ್ರೆಯ ಮಾಟಬ್ರಂ 

ಮೊಕ್ಕಳಿಗಂ ಜೈನನಲ್ಲನಾತ೦ ಕೌಳಂ (ಸಮಯ ಪರೀಕ್ಷೆ ೪-೧೨೩) 

ಮಾರಬ್ಬೆಯು "ಮಸಣವಾಸಿಣಿ'ಯೆಂದು ಹೇಳುತ್ತಾನೆ ಬ್ರಹ್ಮಶಿವ ಕವಿ (ಅದೇ 
6.೮೫. ಈ, (ಓಟ, (೧, 000, CO (1/3, OG ODE). 

ಇವೆಲ್ಲವೂ ದುರ್ಗೆಯ ಉಪರೂಪಗಳು. ದೇವಿಯ ಅಷ್ಟ ಶಕ್ತಿಯರು-ಉಗಚಂಡಾ, 
ಪ್ರಚಂಡಾ, ಚ೦ಡೋಗ್ರಾ, ಚಂಡನಾಯಿಕಾ, ಚಂಡಾ: ಚಂಡವತೀ, ಚಂಡರೂಪಾ, 
ಅತಿಚಂಡಾ (ರಾಮಚಂದ್ರ ರಾವ್‌ ಎಸ್‌.ಕೆ. ೧೯೭೫. ಪು. ೩೪೨) ವನದುರ್ಗೆ 
ಮತ್ತು ಜಯದುರ್ಗೆಯರು ಭಯಂಕರಾಕಾರದ ದೇವತೆಗಳು (ಅದೇ. ಪುಟ. ೩೪೨). 
ಕಾಳಿಯ ಭೇದಗಳಲ್ಲಿ 'ಶೃಶಾನಕಾಳಿ'ಯೂ ಒಂದು (ಅದೇ. ಪು. ೩೪೩). ಕಾಳಿಯ 
ಕಲ್ಪನೆಯಲ್ಲಿ ತಾಂತ್ರಿಕರ ಕೊಡುಗೆಯಿದೆ ಮತ್ತು ಜೈನರ ಶಾಸನ ದೇವತೆಗಳಲ್ಲಿಯೂ 
ಕಾಳಿಕಾ, ಮಹಾಕಾಳಿ, ಶ್ಯಾಮ, ಚ೦ಡಾ, ಬಲಾ, ಅಂಬಿಕಾ (ದುರ್ಗಾ) ಮೊದಲಾದ 
ಕಾಳೀ ಭೇದಗಳು ಕಾಣಿಸಿಕೊಳ್ಳುತ್ತವೆ (ಅದೇ. ಪುಟ. ೩೪೫). 


೧೮೩. ಎಕ್ಕವಡ 

“ತೊಟ್ಟೆಕ್ಕವಡಂ ಮರವಿಲ್‌ 

ಕಟ್ಟಿದ ಪಣೆಕಟ್ಟು.... (ಪಂಪ ಭಾರತ ೫-೩೬) 

ಎಕ್ಕೆವಡ ಮತ್ತು ಕಟ್ಟಿದ ಮರದ ಬಿಲ್ಲು ಎಂದು ಇದರರ್ಥ. ಇಲ್ಲ ಎಕ್ಕವಡವೆಂದರೆ 
ಪಾದರಕ್ಷೆ. 

ಕಿಟ್ಟೆಲ್‌ ಅವರು ಬೇಂಟೆಯ ಕೆರ; ಕೆರ್ಪು ಎ೦ಬ ಅರ್ಥವನ್ನು ನೀಡಿದ್ದಾರೆ. 
ಎಕ್ಕವಡದಲ್ಲಿ "ವ' ಲೋಪವಾಗಿ ಎಕ್ಕಡ ಎಂದಾಗಿದೆ. ಎಕ್ಕಡದಲ್ಲಿ ಹೊಡೆ - ಅವಮಾನ 
ಮಾಡು. "ಶಾಲು ಸುತ್ತಿ ಎಕ್ಕಡದಲ್ಲಿ ಹೊಡೆದ ಹಾಗೆ” - ಗಾದೆ ಮಾತು. 

ಎಕ್ಕಡ (ನಾ) ಕಾಲಿಗೆ ಹಾಕಿಕೊಳ್ಳುವ ಚರ್ಮದ ಜೋಡು; ಪಾದರಕ್ಷೆ; ಮೆಟ್ಟು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೩೫ 


ಕೆರ; ಚಪ್ಪಲಿ; “ಎಕ್ಕವಡ೦ ಬೇ೦ಂಟೆಯಕೆಆ” (ಚತು (ನಿ) ೩೬) “ಎಕ್ಕವಡ ಕರ್ಪಕ್ಕು” 
(ಶಬ್ದಮಂ.೩೩) 

ಬೇಂಟೆಯ ಕೆರ್ಪು ಬೇರೆ. ಎಕ್ಕವಡವೆಂದರೆ ಚಪ್ಪಲಿ. ಆದರೆ ಬೇಟೆಗಾಗಿ ಧರಿಸುವ 
ಎಕ್ಕವಡ ಬೇರೆ ಎಂಬುದು ಗಮನಾರ್ಹ. 


೧೮೪. ಎಣ್ಣೆರಲಪಟ್ಟ 

“ವೀರ ಪಟ್ಟಮೆಂಬುದು ಎಂಟು ಬೆರಳದಗಲವಿರುವ ನನ್ನ ಹಣೆಗೆ ಕಟ್ಟುವ 
ಪಟ್ಟ”ವೆಂದು ಪಂಪ ಭಾರತದಲ್ಲಿ ಬರುತ್ತದೆ. ಎಣ್ಣೆರಲಪಟ್ಟವೆಂದರೆ - ಎಂಟು ಬೆರಳಿನಷ್ಟು 
ಅಗಲವಿರುವ ಹಣೆಗೆ ಕಟ್ಟುವ ಪಟ್ಟ. 

(ಪಂಪ ಭಾರತ ೧೦-೫೧ವ) 
ಹಣೆಗೆ ಬಾಸಿ೦ಗದ ಸ್ವರೂಪದಲ್ಲಿ ಕಿರೀಟವನ್ನು ಕಟ್ಟುತ್ತಿದ್ದರು. 
ಕರ್ಣ-ಭೀಷ್ಮನನ್ನು ಖಂಡಿಸುವಾಗ ಹೇಳುವ ಪದ್ಯ 
“ಕಟ್ಟಿದ ಪಟ್ಟಮೆ ಸರವಿಗೆ 
ನೆಟ್ಟನೆ ದೊರ................ ಸ 
ಹಣೆಯಲ್ಲಿ ಕಟ್ಟಿದ ಪಟ್ಟವನ್ನು ಸರವಿ(ಹುಲ್ಲ ಹಗ್ಗಕ್ಕೆ) ಹೋಲಿಸಿದ್ದಾನೆ. 
ಪಟ್ಟವೆಂದರೆ ಸಿಂಹಾಸನ. ಒಬ್ಬ ವ್ಯಕ್ತಿ ಪಟ್ಟವೇರಬೇಕಾದರೆ ಅವನಿಗೆ 

ಮೂರ್ಧಾಭೀಷೇಕ ಕ್ರಿಯೆ ನಡೆಯುತ್ತದೆ. ಸಿಂಹಾಸನವೇರುವುದು ಒಂದು ರೀತಿಯಿಂದ 
ಆಚರಣೆ. ಪಟ್ಟ ಕಟ್ಟುವುದು ಎ೦ದರೆ ಸಮಸ್ತರು ಒಬ್ಬನನ್ನು ಒಪ್ಪಿಕೊಳ್ಳುವುದು. ಸಿಂಹಾಸನ 
ವೇರುವುದಕ್ಕೆ ಅರ್ಹತೆ ಬೇಕು. ಅದರಂತೆ ಪಟ್ಟಕಟ್ಟಲಾಗುತ್ತದೆ. ಹಿಂದೆ ರಾಜರನ್ನು 
ಆಯ್ಕೆ ಮಾಡುವಾಗ ಅವನ ಅರ್ಹತೆಯು ಪ್ರಧಾನವಾಗಿತ್ತು ಅವನು ಪ್ರಜಾಪತಿಯಾಗುವ; 
ನಿಷ ಧೋರಣೆಯ ವ್ಯಕ್ತಿಯಾಗಿರಬೇಕಾಗಿತ್ತು ಪಟ್ಟಗಳಲ್ಲಿ ವಿಧಗಳಿವೆ; ಅಗ್ರಮಹಿಷಿ 
ಪಟ್ಟ; ಮಂತ್ರಿ ಪದವಿಯ ಪಟ್ಟ; ಸೇನಾಧಿಕಾರಿಯ ಪಟ್ಟ ಇತ್ಯಾದಿ. 


೧೮೫. ಎಸರು 
ಎಸರ ನಿಡುವಕ್ಕಿಗರ್ಚುವ 
ಜಪಸರ... (ಸಾಹಸ ಭೀಮ ವಿಜಯ ೮-೩೮) 


ಅಡಿಗೆಗಾಗಿ ಕುದಿಯಲ್ಪಟ್ಟ ನೀರು; ಕುದಿನೀರು. ಭೀಮನನ್ನು ಹಳಿಯುವಾಗ 
ಸುಯೋಧನ ಬಳಸುವ ಮಾತುಗಳಿವು. ಎಸರು ಎಂದರೆ ಅನ್ನ ಮಾಡುವ ಮೊದಲು 
ಕಾಯಿಸುವ ನೀರು. ಅಕ್ಕಿಗರ್ಚುವ ಎಂದರೆ ಅಕ್ಕಿತೊಳೆಯುವ ಕ್ರಿಯೆ. ಅಕ್ಕಿತೊಳೆದ 
ನೀರಿಗೆ ಅಕ್ಕಚ್ಚು ಎಂದು ಹೆಸರು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೩೬ 


೧೮೬. ಎಳೆಗೋಣ 
“ಅಂತು ದ್ರೋಣನೆಳೆಗೋಣ ಸಾವಂ ಸಾವುದುಂ” ಎಂದು ಪಂಪ ಭಾರತದಲ್ಲಿ 
ಬರುತ್ತದೆ. ಬಲಿಗಾಗಿ ಎಳೆದುಕೊಂಡು ಬರುವ ಕೋಣದ ಹಾಗೆ ತನ್ನ ಸಾವನ್ನು 
ತಂದುಕೊಂಡನೆಂದು ಅರ್ಥ. (ಪಂಪ ಭಾರತ ೧೨-೩೦) 
ಪ್ರಾಣಿ ಬಲಿಯು ಆಚರಣೆಗಳಲ್ಲಿ ಒಂದು. ಮಾರಿದೇವತೆಯ ಆಚರಣೆಯಲ್ಲಿ 
ಕೋಣನ ತಲೆ ಕಡಿಯುವುದು ಈಗಲೂ ರೂಢಿಯಲ್ಲಿದೆ. ಯಜ್ಞದಲ್ಲಿಯೂ ಪ್ರಾಣಿ 
ಬಲಿಯ ವಿಷಯ ಬರುತ್ತದೆ. ಅಶ್ವ್ತಮೇಧಯಾಗದಲ್ಲಿ ಕುದುರೆಯ ಬಲಿಯು ಮುಖ್ಯ 
ಯಜ್ಞದಲ್ಲಿ ಎಳೆಗರುವನ್ನು ಬಲಿಗಾಗಿ ಬಳಸುತ್ತಿದ್ದರು. ಬಲಿಯು ಪ್ರಾಚೀನ ಭಾರತದಲ್ಲಿ 
ಒಂದು ಸಾಮಾನ್ಯ ಆಚರಣೆಯಾಗಿತ್ತು. "ಕೆರೆಗೆ ಹಾರ' “ನರಬಲಿ' ಯು ಇದಕ್ಕೆ 
ಉದಾಹರಣೆಗಳಾಗಿವೆ. 
ವಿವರಗಳಿಗೆ ನೋಡಿ: ಡಿ. ಡಿ. ಕೊಸಾಂಬಿ ೨೦೦೩ ಪುರಾಣ ಮತ್ತು ವಾಸ್ತವ 
ಕೂಡುದಾರಿಯಲ್ಲಿ ಮಾತೃದೇವತೆಯರು (ಲೇಖನ) 
ಎಂ.ಎಂ. ಕಲಬುರ್ಗಿ ೧೯೮೦ ಸಮಾಧಿ ಬಲಿದಾನ ವೀರಮರಣ ಸ್ಮಾರಕಗಳು 


ಎ 


೧೮೭. ಏಕದೇವತ್ವ 

“ದೇವತೆಗಳ ಪ್ರಬಲದೇವತ್ತವೆಲ್ಲ ಒಂದೇ” ಎಂಬ ಯ.ವೇ ೩.೫೫ರ ಪಲ್ಲವಿಯು 
ಪರಸ್ಪರ ಜನಕತ್ವ ಮತ್ತು ಪರ್ಯಾಯತಃ ದೇವತೆಗಳ ಒಡೆತನದ ಒಳಗೆ ಅಡಗಿರುವ 
ಏಕತೆಯನ್ನು ವಿಶದಗೊಳಿಸುತ್ತದೆ. ಅಲ್ಲದೆ ಯ.ವೇ ೧.೧೬೪.೪೬ರಲ್ಲಿ ಯಷಿಗಳು 
ಒ೦ಂದಾಗಿರುವುದನ್ನು ಬಹು ತೆರನಾಗಿರುವಂತೆ ವರ್ಣಿಸುತ್ತಾರೆ ಎಂದೂ, ಒಂದೇ 
ಆಗಿರುವ ಸುಪರ್ಣ(ಗರುಡ)ನನ್ನು ಜ್ಞಾನಿಗಳಾದ ಖಷಿಗಳು ತಮ್ಮ ಮಾತುಗಳಿಂದ 
ಬಹುರೂಪಗಳುಳ್ಳದ್ದಾಗಿ ಮಾಡುತ್ತಾರೆ ಎಂದೂ ಸ್ಪಷ್ಟಪಡಿಸಲಾಗಿದೆ. ಈ ಪರಮೋಚ್ಛವಾದ 
ಸತ್‌ ಎಂಬುದನ್ನು ಗರುಡ (ಸುಪರ್ಣ)ನೆಂದು ಭಾವಿಸಿದುದು ವೇದಗಳಲ್ಲಿ. ಹಾಗೆಂದು 
ಭಾವಿತನಾಗಿರುವ, ಸೃಷ್ಟಿ ನಿಯಮನ ಮತ್ತು ಚೇತನತೆಯ ಮಹಾಶಕ್ತಿಯಾದ ಸೂರ್ಯ 
ನಿಂದಾಗಿರಬೇಕು. ಈತನೇ ಹಿರಣ್ಯಗರ್ಭ ಎಂಬುದರ ಭಾವನೆಯನ್ನೂ ಉಂಟು 
ಮಾಡಿದ್ದೀತು. ಈ ಒಂದು ಸತ್‌ ಖಗ್ಗೇದದಲ್ಲಿ ಅನೇಕ ವಿಶೇಷಣರಹಿತವಾದ 
ಹೆಸರುಗಳಿಂದ ವ್ಯವಹೃತವಾಗಿದೆ. ಉದಾ - ಅಜ (೧.೬೭.೩ ೧.೧೬೪.೬, ೮.೪೧.೧೦ 
ಇತ್ಯಾದಿ) ಅಸುರ (೫.೬೩.೩೭; ೧೦.೧೭೭.೧), ಪಿತೃ:(೧.೧೬೪.೪೬, ೮.೫೬.೨, 
೧೦.೧೨೯.೨) ಆದರೆ ವಿಶ್ವಕರ್ಮನ ಬಗೆಗೆ ಇರುವ ಎರಡು ಸೂಕ್ತಗಳು (೧೦.೮೧- 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೩೭ 


೨) ಮತ್ತು ಹಿರಣ್ಯಗರ್ಭನನ್ನು ಕುರಿತ ಒಂದು ಸೂಕ್ತ (೧೦.೧೨೧) ಎಲ್ಲವನ್ನೂ 
ವ್ಯಾಪಿಸಿರುವ ವಿಶ್ವದ ಸೃಷ್ಟಿನಿಯಮನ ಧಾರಣರೂಪವಾದ ಈ ಸತ್‌ (ವಸ್ತುವಿನ) 
ಸ್ವಭಾವವನ್ನು ಸ್ಪಷ್ಟವಾಗಿ ನಿರ್ದೇಶಿಸುತ್ತದೆ. ಯ.ವೇ ೧.೧೬೪.೩೧ರಲ್ಲಿ ಈತನು 
ಅವಿಶ್ರಾಂತವಾಗಿ ಇತ್ತ ಮತ್ತು ಆಚೆ ಚಲಿಸುತ್ತ ತನ್ನೊಳಗೆ ಎಲ್ಲವನ್ನೂ ಸೆಳದುಕೊಳ್ಳುವ 
ಮತ್ತು ತನ್ನಿಂದಾಚೆಗೆ ಎಲ್ಲವನ್ನೂ ಹೊರದೂಡುವ ಶಕ್ತಿಗಳನ್ನು ಧರಿಸಿ ಇರುವ ಎಲ್ಲ 
ವಸ್ತುಗಳ ನಡುವೆ ಸಂತತವಾಗಿ ಉರುಳುತ್ತಿರುವ ರಕ್ಷಕ (ಗೋಪಾ)ನ ಪಾತ್ರದಲ್ಲಿ 
ಕಂಡುಬರುತ್ತಾನೆ. ಅ.ವೇ. ಈತನನ್ನು “ದಿವ್ಯ ಗಂಧರ್ವ” (೨.೧.೨:೨-೧). “ಧಾರಕ” 
(ಸ್ಥಂಭ. ೧೦.೭-೮), “ಕೆ೦ಪಾದವನು” (ರೋಹಿತ, ೧೩.೧.೪) “ಜೀವಶಕ್ತಿ? (ಪ್ರಾಣ 
೧೧-೪) ಮತ್ತು “ಕಾಲ” (೧೯.೫೩-೪) ಎಂದು ಮುಂತಾಗಿ ಹೇಳುತ್ತದೆ. ಈ 
ಏಕದೇವತ್ವಕ್ಕೆ ವಎಶ್ವದೇವತ್ವಭಾವದ ಸೋಂಕು ಬಹುಮಟ್ಟಿಗೆ ಇದೆ. ಹೇಗೆಂದರೆ ಯ.ವೇ. 
೫.೩.೧ಸಿ, ಅಗ್ನಿಯಲ್ಲಿ ಎಲ್ಲ ದೇವತೆಗಳೂ ಇರುವರೆಂದೂ, ಯ.ವೇ ೩.೫೪.೧.೭ಬಿ, 
ಇಂದ್ರನಲ್ಲೆಂದೂ, ೧.೩೫.೬ಸಿ ಅಚ್ಚಿನ ಸುತ್ತಲಿರುವಂತೆ ಸವಿತೃವಿನ ಸುತ್ತಲಿರುವರೆಂದೂ 
ಹೇಳುವುದು ವಿಶ್ವೇದೇವತೆಗಳನ್ನು ಕುರಿತು ೧೦.೧೦೦ರ ಅರ್ಥವೂ ಅದಿತಿಯನ್ನೇ 
“ಎಲ್ಲವೂ” (ಸರ್ವತಾತಿ) ಎನ್ನುತ್ತದೆ. ೧೦.೮೨.೬ ಮತ್ತು ೧೦.೧೨೧.೭ ಇವುಗಳ 
ಭಾವವಾದರೂ ಹೀಗೆಯೇ ಇದೆ. ಯ.ವೇ ೧.೮೯.೧೦ರಲ್ಲಿ “ಇದ್ದ, ಇರುವ, ಹುಟ್ಟುವ” 
ಎಲ್ಲವನ್ನೂ ಒಳಗೊಂಡ ಯಾವುಯಾವುದು ಭಾವಿಸಲು ಸಾಧ್ಯವೋ ಎಲ್ಲವೂ ಅದಿತಿಯೇ 
ಎಂದಾಗ ಎಶ್ವದೇವತಾಭಾವ ಏಕತ್ತಕ್ತೆ ಎಡೆಕೊಟ್ಟಿತು. 

“ಒ೦ದು ಬಹುತೆರನಾಗಿ ಇದೆಲ್ಲ ಆಯಿತು” ಎಂಬುದಾಗಿ ಒಬ್ಬ ಅಗ್ನಿ, ಒಬ್ಬ 
ಸೂರ್ಯ, ಒಂದು ಉಷಸ್‌ ಎಲ್ಲಡೆ ಇದ್ದು ಕ್ರಿಯಾತತ್ತರವಾದ ಸಾದೃಶ್ಯವನ್ನು ಅವಲಂಬಿಸಿ 
ಖಯ.ವೇ ೮.೫೮.೨ ಏಕತೆಯನ್ನೇ ಸೂಚಿಸುತ್ತದೆ. ಏಕಂ ಸತ ವಿಪ್ರಾಬಹುಧಾವದಂತಿ 
ಅಂದರೆ ಒಂದನ್ನೇ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. 
ಎಲ್ಲಾ ದೇವರನ್ನು ಒಂದೇ ದೇವರಲ್ಲಿ ಕಾಣುವುದು ಏಕದೇವತ್ತದ ಲಕ್ಷಣವಾಗಿದೆ. 

ಏಕದೇವತೋಪಾಸನೆಯ ಭಗವದ್ಗೀತೆಯಲ್ಲಿಯೂ ಬರುತ್ತದೆ. "ಸರ್ವದೇವ 
ನಮಸ್ಕಾರ: ಕೇಶವಂಪ್ರತಿಗಚ್ಛತಿ' ಅಂದರೆ ಯಾವ ದೇವರಿಗೆ ಪೂಜೆ ಸಲ್ಲಿಸಿದರೂ 
ಕೊನೆಗೆ ತಲುಪುವುದು ಕೃಷ್ಣನಿಗೆ. ಆದರೂ ಬಹುದೇವತಾ ಉಪಾಸನೆಯೇ ಚಾಲ್ತಿಯಲ್ಲಿದೆ. 

ವಿವರಗಳಿಗೆ ನೋಡಿ: ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ 
ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಪುಟ. ೩೩-೩೪. 


ಈ ಶೆ 


೧೮೮. ಏಕಪಾಠಿ 


ಒಂದು ೫೪ ಓದಿದರೆ ಮನನ ಘಡಿ ಮತ್ತೆ ಅದನ್ನು ಸಂಪೂರ್ಣವಾಗಿ 
ಒಪ್ಪಿಸುವವನು ಏಕಪಾಠಿಯಾಗಿರುತ್ತಾನೆ. ಈ ಕುರಿತು ಶಾಂತಿಪುರಾಣದಲ್ಲಿ ಬರುತ್ತದೆ. 
(ಶಾಂತಿಪುರಾಣ ೬-೬೨ ವ) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೩೮ 


ಮತ್ತೊಂದು ಘನಪಾಠದ ಕ್ರಮ. ವೇದಪಠಣದ ವಿಶೇಷ ರೀತಿಯೇ ಘನಪಾಠ. 
ವೇದ ಮಂತ್ರಗಳ ಮೂಲಸ್ಟರೂಪವು ಬದಲಾಗಬಾರದೆಂದು ಅವುಗಳನ್ನು ಸಂಹಿತಪಾಠ. 
ಪದಪಾಠ, ಕ್ರಮಪಾಠ, ಜಟಾಪಾಠ, ಎಂದು ಹಲವು ಪಾಠಕ್ರಮಗಳಲ್ಲಿ ಕಂಠಪಾಠ 
ಮಾಡುತ್ತಿದ್ದರು. ಎರಡು ವೇದಗಳನ್ನು ಕಂಠಪಾಠ ಮಾಡಿದವರು ದ್ವಿವೇದಿಗಳು. 
ಮೂರುವೇದ ಕಂಠ ಮಾಡಿದವರು ತ್ರಿವೇದಿ. ನಾಲ್ಕುವೇದ ಕಂಠಪಾಠ ಮಾಡಿದವರನ್ನು 
ಚತುರ್ವೇದಿಗಳಂದು ಕರೆಯುತ್ತಿದ್ದರು. 


೧೮೯. ಏಕವ್ಯಕ್ತಿ-ನಾಟ್ಯ 

ಪಂಪನ "ಆದಿಪುರಾಣ'ದಲ್ಲಿ ಬರುವ ನೀಲಾ೦ಜನೆಯ ನೃತ್ಯದ ವಿವರಗಳ 
ಮುಖ್ಯಾಂಶಗಳು ಇಂತಿವೆ. (೯-೧೭, ೩೯): 

ಜವನಿಕೆಯು ಓಸರಿಸಿದಾಗ ನೀಲಾ೦ಜನೆಯು ರಂಗವನ್ನು ಪ್ರವೇಶಿಸಿದಳು. 
ಪುಷ್ಪಾಂಜಲಿಯನ್ನು ಸೂಸಿದಳು. ಭಾರತಿ, ಸಾತ್ವಕಿ, ಕೈಶಿಕಿ, ಆರಭಟಿ ಎನ್ನುವ ವೃತ್ತಿಯಲ್ಲಿ 
ಭಾವವನ್ನು ವಿಸ್ತರಿಸಿದಳು. ಅಂಗೋಪಾಂಗದಲ್ಲಿ ಎಸೆವ ಅಂಗಿಕ, ಗಾನಪಠ್ಯದಲ್ಲಿ 
ವಾಚಕ, ಆಹಾರ್ಯ, ಸಾತ್ತಿಕವನ್ನು ಮೆರೆದಳು. ಮೂವತ್ತೆರಡು ಅಂಗಹಾರ, ನೂರೆಂಟು 
ಕರಣವನ್ನು ಅಭಿನಯಿಸಿದಳು. ಎನ್ನುವ ವಿವರವು ಭರತನ ನಾಟ್ಯ ಶಾಸ್ತ್ರದಲ್ಲಿ ಉಕ್ತವಾದ 
ವಿವರಗಳನ್ನು ಒಳಗೊಂಡಿದೆ. ಪಂಪನು ಇಲ್ಲಿ ನಾಟ್ಯದ ಪರಿಭಾಷೆಯನ್ನು ಬಳಸುತ್ತಾನೆ. 
ಇವುಗಳ ವಿವರ ಇಂತಿವೆ: ಭಾರತಿ-ಶಾಬ್ದಿಕ, ಸಾತ್ವಕಿ-ಸತ್ವಯುಕ್ತ, ಗಂಭೀರ, ಭರ್ಜರಿ, 
ಆರಭಟೀ-ಬಲವಾದ್ದು, ಆರ್ಭಟವುಳ್ಳದ್ದು ಎನ್ನುವ ಅರ್ಥಗಳಿವೆ. (ಮರುಳ ಸಿದ್ದಯ್ಯ 
೧೯೭೩.ಪು.೯) ಹಾಗೆಯೇ "ಅಂಗವಿಕ್ಷೇಪ'ವೇ ಆಂಗಿಕ. ಕಾವ್ಯನಾಟಕ ಇವುಗಳ 
ಅರ್ಥವನ್ನು ಕೂಡಿಸಿ ಹೇಳುವುದೇ ವಾಚಿಕಾಭಿನಯ. ಆಭರಣ, ವಸ್ತ್ರ ಮೊದಲಾದವು 
ಗಳಿಂದ ಅಲಂಕರಿಸಿಕೊಂಡು ಪ್ರಕಾಶಿಸುವುದೇ ಆಹಾರ್ಯಾಭಿನಯ, ಸಾತ್ತಿಕ ಭಾವವನ್ನು 
ತೋರಿಸುವುದೇ ಸಾತ್ವಿಕಾಭಿನಯ' ಎಂದು ಸಿಂಹಭೂಪಾಲನು “ಲಾಸ್ಕರಂಜಸ'ದಲ್ಲಿ 
ಹೇಳುತ್ತಾನೆ (೧-೪೯, ೫೩). ಅಂಗಹಾರ, ಕರಣ ಇವುಗಳ ಅಭಿನಯಕ್ಕೆ ನೃತ್ಯವೆಂದು 
ಹೆಸರು ಎಂದು ಸಿಂಹಭೂಪಾಲ ಹೇಳುತ್ತಾನೆ. (೧-೬೯, ೭೩) 


೧೯೦. ಏರಣಿಗ 
ಗಜವರ್ಮನರನಾಕೆಗಾಟಿಸಿ ತನ್ನ ಮನೆಯೊಳಿಟ್ಟಾಕೆಗಾಸಕ್ತನಾಗಿ ಬಾಚುತ್ತಿ 
ರ್ಕುಮಾ ಏರಣಿಗನುಂ ಪೆಂಡತಿಯ ವಿಯೋಗದೊಳ್‌ ಸಂತಾಪದಿಂದಮಿರುಳುಂ 
ಪಗಲುಮನವರತಂ.......... (ಡಿ.ಎಲ್‌.ಎನ್‌. ೨೦೦೯ ಪು.೯ಈ೫). 
ಚಿನ್ನದ ಕೆಲಸ ಮಾಡುವವರನ್ನು ಏರಣಿಗನೆಂದು ಕರೆಯುತ್ತಿದ್ದರು. ಸುವರ್ಣಕಾರ 
ನೆಂದರೂ ಚಿನ್ನದ ಕೆಲಸ ಮಾಡುವವನೆಂದೇ ಅರ್ಥ. ಚಿನ್ನ, ಬೆಳ್ಳಿಯ ಕೆಲಸ 
ಮಾಡುವವರನ್ನು ಕುಶಲ ಕರ್ಮಿಗಳು ಎಂದು ಕರೆಯುತ್ತಾರೆ. ಮರದ ಕೆಲಸ; ಚಿನ್ನದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೩೯ 


ಕೆಲಸ; ಕಬ್ಬಿಣದ ಕೆಲಸ ಮಾಡುವವರನ್ನು ಆಚಾರಿಗಳೆಂದು ಕರೆಯುತ್ತಾರೆ. ಮರದ ಕೆಲಸ: 
ಚಿನ್ನದ ಕೆಲಸ: ಕಬ್ಬಿಣದ ಕೆಲಸಗಳು ಸೂಕ್ಷವಾದವುಗಳು. ಅವುಗಳು ಇತರೆ ಕೆಲಸಗಳಂತಲ್ಲ. 
ಅದರಲ್ಲಿಯೂ ಚಿನ್ನದ ಕೆಲಸವು ಅತ್ಯಂತ ಸೂಕ್ಷ್ಮ ಕುಶಲತೆಯನ್ನು ಬಯಸುತ್ತದೆ. 
ವಿವರಗಳಿಗೆ ನೋಡಿ: ಡಾ. ಎಂ. ಚಿದಾನಂದಮೂರ್ತಿ ೨೦೦೮ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನಿ 


೧೯೧. ಏಳು ಅಜೀವರತ್ನಗಳು 

“ಚಕ್ರವರ್ತಿಗೆ ತಾವಾಗಿ ಬ೦ದು ಸೇರಬೇಕಾದ ರತ್ನಗಳು ಎರಡು ಬಗೆಯವು; 
೧. ಚಕ್ರ, ಖಡ್ಗ, ಛತ್ರಿ ಮೊದಲಾದ ಏಳು ಅಜೀವರತ್ನಗಳು. ೨. (ಗೃಹಪತಿ, ಸೇನಾಪತಿ, 
ಶಿಲ್ಪಿ, ಪುರೋಹಿತ, ಸ್ತ್ರೀ; ಮೊದಲಾದ ಏಳು ಜೀವರತ್ನಗಳು.) ಹೀಗಿರುವ ಎರಡು 
ಬಗೆಯ ರತ್ನಗಳಲ್ಲಿ ಈ ಸ್ತೀರತ್ನವು ನನಗೆ ಬರುವುದೆಂದು ನಾನು ನಿರೀಕ್ಷಿಸಿದ್ದನು. 
ನನ್ನ ಚಕ್ರೇಶ್ವರ ಪದವಿಯನ್ನು ಕಡೆಗಣಿಸಿ, ಯಾವನೊ ಒಬ್ಬ ನಿರ್ಗತಿಕನಿಗೆ ಹೆಣ್ಣು 
ಕೊಟ್ಟರಲ್ಲವೆ ಇವರು? ತೊಂದರೆಯನ್ನು ತಂದುಕೊಳ್ಳುವುದಕ್ಕೇ ಹೊರಟಿದ್ದಾರೆ ಎಂದು 
ಶಾಂತಿಪುರಾಣದಲ್ಲಿ ಬರುತ್ತದೆ. (ಶಾಂತಿಪುರಾಣ ೫-೪೩) 

ಇದು ಜೈನ ಧರ್ಮದ ವಿಶಿಷ್ಟ ಪರಿಭಾಷೆಯಾಗಿದೆ. ಏಳು ಅಜೀವರತ್ನಗಳ 
ಕುರಿತು ಬೇರೆ ಧರ್ಮಗಳಲ್ಲಿ ಉಲ್ಲೇಖಗೊಂಡಿಲ್ಲ. 


೧೯೨. ಏಟಕಿವಾಡಿವ 

"ಕೂಸುಗಳುಮೇಟಕೆವಾಡಿವ'ದ ಚ೦ದ್ರನಂತುತ್ತರಾಭಿವೃದ್ಧಿ ಯೊಳ್‌ ಸೊಗಯಿಸಿ......... 
ಎ೦ದು ಪಂಪ ಭಾರತದಲ್ಲಿ ಬರುತ್ತದೆ. (ಪಂಪ ಭಾರತ ೨-೩ ವ) 

ಶುದ್ಧಪಾಡ್ಯ, ಶುಕ್ಷ ಪ್ರಥಮೆಯೆನ್ನುವುದಕ್ಕೆ ಪಂಪನು ಏಲ್ಲೌವಾಡಿವ ಎಂದು ಬಳಸಿದ್ದಾನೆ. 
ಶುಕ್ಷಪಕ್ಷದಲ್ಲಿ ಚ೦ದ್ರನು ವೃದ್ಧಿಸುತ್ತಾನೆ. ಅದರಂತೆ ಮಕ್ಕಳು ದಿನೇ ದಿನೇ ಬೆಳದರು 
ಎಂದು ಹೇಳುವುದು ಮುಖ್ಯ ಗುರಿ. ಆದರೆ ಭಾರತೀಯ ಕಾಲಮಾನದ ಪದ್ಧತಿಯನ್ನು 
ಇದು ವಿವರಿಸುತ್ತದೆ. ಅದು ಸೌರಮಾನ ಮತ್ತು ಚಂದ್ರಮಾನ ಪದ್ಧತಿಗಳು. ಭಾರತೀಯ 
ಕಾಲಮಾನ ಪದ್ಧತಿಗಳು. ಇದನ್ನು ಆಚರಿಸುವವರಲ್ಲಿಯೂ ಭಿನ್ನತೆಗಳಿವೆ. 

ಏಲ್ಯ-ಪಾಡಿವ ಎಂಬುದು ಏಟೌ್‌ವಾಡಿವ ಎಂದಾಗಿದೆ. ಪಾಡಿವ ಅಂದರೆ ಪಾಡ್ಯ 
ಇಲ್ಲಿ ಪುವ ಕಾರವಾಗಿ ಬಳಕೆಯಾಗಿದೆ. 

ಏವರಗಳಿಗೆ ನೋಡಿ: ಸೌರಮತ. 


ಹಳಗನ್ನಡ ಸಾ೦ಸ್ಕೃತಿಕ ಪದಕೋಶ /೧೪೦ 


೧೯೩. ಐವರು ತಂದೆಗಳ್‌ 
ಪ್ರಟ್ರಸಿದವನುಂ, ಉಪನಯನವ ಮಾಡಿದವನುಂ, ವಿದ್ಧೆಯನಜೆಪಿದವನುಂ, ಅನ್ನವ 
ನಿಕ್ಕಿದವನುಂ, ಭಯದಲ್ಲಿ ರಕ್ಷಿಸಿದವನುಂ ಇಂತೈವರುಂ ತಂದೆಗಳೆಂದಜೆವ್ಯದು 
(ಕರ್ಣಾಟಕ ಪಂಚತಂತ್ರ, ಮಿತ್ರಕಾರ್ಕ ಪ್ರಕರಣ, ಪುಟ. ೨೪೭) 
ಹುಟ್ಟಿಸಿದವನು. ಉಪನಯನ ಮಾಡಿದವನು, ವಿದ್ಯೆ ಕಲಿಸಿದವನು, ಭಯದ 
ಸ೦ದರ್ಭದಲ್ಲಿ ರಕ್ಷಿಸಿದವನು, ಅನ್ನಕೊಟ್ಟವನು ಹೀಗೆ ಐವರು ತಂದೆಗಳೆಂದು ತಿಳಿಯಬೇಕು. 
ಈ ಐವರ ಯಣ ನಮ್ಮ ಮೇಲೆ ಇರುತ್ತದೆ ಎಂದು ದುರ್ಗಸಿಂಹನು ಹೇಳಿದ್ದಾನೆ. 


೧೯೪. ಒಕ್ಕಲ್‌ 

ಕಲ್ಪಷಿಕವಾಗಿ ತನ್ನೊ 

ಕ್ಠಲ್ಪ ಕಳಿನೆಕ್ಕಸಿರ್ಕಮಾದೊಡೆ ಪಾರ್ವಂ 

ಮಲ್ಮಲನೆ ಮಜುಗಿ ಕೂಡೆಯೊ 

ಡಲ್ಮ ಸಿಯಪ್ರಿನೆಗಮೆಯ್ದೆ ಬೆದವೆದ ಬೆಂದಂ.. (ಸುಕುಮಾರ ಚರಿತಂ ೨-೧೦) 

ಒಕ್ಕಲ್‌ ಅಂದರೆ ಸಂಸಾರವೆಂದರ್ಥ. ಒಕ್ಕಲು ಹೂಡುವುದು ಎಂದರೆ ಹೊಸದಾಗಿ 
ಸಂಸಾರ ಮಾಡುವುದು ಎಂದು ಅರ್ಥವಿಸಿಕೊಳ್ಳಬೇಕು. ಈಗಲೂ “ಒಕ್ಕಲು 
ಹೂಡುವುದು” ಹೊಸದಾಗಿ ಮನೆ ಮಾಡುವುದು ಎಂದರ್ಥ. ಕಲ್ಮಷಿಕನಾಗಿ ತನ್ನ 
ಒಕ್ಕಲ್ಲಕ್ಕಳಿನೆಕ್ಕಸಿರ್ಕಮಾದೊಡೆ” ಇಲ್ಲಿ ಒಕ್ಕಲು ಮಕ್ಕಳಿಗೆ ಅಂದರೆ (ಕೆಲಸದವರಿಗೆ) 
ಆಗುವ ತೊಂದರೆಯ ವಿವರಣೆ. ಕುತೂಹಲದಾಯಕ ಮತ್ತೊಂದು ಅಂಶವೆಂದರೆ 
ಬ್ರಾಹ್ಮಣನು “ಒಕ್ಕಲು ಮಕ್ಕಳಿಗೆ” ಮಮ್ಮಲ ಮರುಗುವುದು. ಯಜಮಾನನು ತನ್ನ 
ಒಕ್ಕಲುಗಳನ್ನು “ಒಕ್ಕಲ್‌ ಮಕ್ಕಳು” ಎಂದು ಕರೆಯುವುದು ಭಾವನಾತ್ಮಕ ಸಂಬಂಧವನ್ನು 
ಸೂಚಿಸುತ್ತದೆ. 

ಪಗಡೆಯಾಟದಲ್ಲಿ ಧರ್ಮರಾಜನು ಸೋತು ಯಾರಿಗೂ ತಲೆ ತಗ್ಗಿಸದವನು. 
ತಲೆತಗ್ಗಿಸಿ ನಾಚಿಕೆಯಿಂದ ಪಗಡೆಯಾಟವನ್ನು ಮುಂದುವರಿಸುತ್ತಾನೆ. 

ವ್ಯಾಳಗಜ೦ಗಳನಗ್ಗದ 

ಸೂಳೆಯರೊಕ್ಕಲನರ್ಫ್ಯವಸ್ತುಗಳನಿಳಾ 

ಪಾಳ೦ ಸೋಲ್ಡೊಡೆ................... (ಪಂಪ ಭಾರತಂ ೭-೩) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೪೧ 


ಒಕ್ಕಲು ಎಂದರೆ ಇಲ್ಲಿ ಕುಟುಂಬ ಎ೦ಬ ಅರ್ಥ ಧರ್ಮರಾಯನು ಒಕ್ಕಲುಗಳನ್ನು 
ಕೂಡಾ ಒತ್ತೆಯಿಡುತ್ತಾನೆ. ಒಕ್ಕಲುತನವೆಂದರ ಕೃಷಿಕ ಹಾಸುವುದು ಎಂಬ ಎಳ 
ಇದೆ. ಒಕ್ಕಲು ಮಕ್ಕಳು ಜಂ ಕೂಲಿಯವರ ಮಕ್ಕಳು ಎಂಬ ಪದವೂ ಬಳಕೆಯಲ್ಲಿದೆ 
ಯೆಂಬುದು ಗಮನಾರ್ಹ. 

ಒಕ್ಕಲಿಗರ ಕುರಿತು ವಡ್ಡಾರಾಧನೆಯಲ್ಲಿ ಈ ರೀತಿಯಾಗಿ ಬರುತ್ತದೆ: 

NRL ಗಜಕುಮಾರನುಂ ತನ್ನಬೇಡಿದ ವರಮಂ ಪೆತ್ತು ಪರದರ ಪಾರ್ವರೊಕ್ಕಲಿಗರ 
ಸಾಮಂತರ ಪೊಟಲೊಳಗುಳ್ಳ ಒಳ್ಳೆಂಡಿರೆಲ್ಲರಂ ಕಣ್ಗಂ ಮನಕ್ಕಂ ಮೆಚ್ಚಿದವರೊಳ್‌ 
ತನ್ನಿಚ್ಛೆಯಿಂದಂ ಮೊಟಿದು ಮೊಟಯಿಸಿಯುಯ್ದು "'ಬಾಟುತ್ತಿರೆ.. . (ಡಿ.ಎಲ್‌.ಎನ್‌ 
೨೦೦೯ ಪುಟ. ೯೫). 


ಪರದರು ಎ ವ್ಯಾಪಾರಿಗಳು 
ಪಾರ್ವರು - ಬ್ರಾಹ್ಮಣರು 
ಒಕ್ಕಲಿಗರು ಒಕ್ಕಲು ಮಾಡುವವರು 
ಸಾಮಂತರು - ಅಧೀನ ರಾಜರುಗಳು 
ಹೊಟಲು - ಪಟ್ಟಣ 


ಇವುಗಳು ಸಮಾಜದ ಬೇರೆ ವರ್ಗಗಳನ್ನು ಸೂಚಿಸುತ್ತದೆ. ಒಕ್ಕಲು ಮಾಡುವುದೆಂದರೆ 
ಧಾನ್ಯಗಳನ್ನು ಬೇರೆ ಮಾಡುವುದು ಎಂಬ ಅರ್ಥವೂ ಇದೆಯೆಂಬುದು ಗಮನಾರ್ಹ. 
ವೃತ್ತಿ ಸೂಚಕವಾಗಿದ್ದ ಇದು ಜಾತಿ ಸೂಚಕವಾಗಿ ಪರಿವರ್ತನೆ ಹೊಂದಿರುವುದು 
ಅನಂತರದ ಕಾಲಘಟ್ಟದಲ್ಲಿ. 

ಸೇಲಂ ಜಿಲ್ಲೆಯ ಕನ್ನಡ ಒಕ್ಕಲಿಗರಿಗೆ ನಾಟ್ಟರೆಂಬ ವಾಡಿಕೆಯಿದೆ. ಆದುದರಿಂದ, 
ನಾಟರೆಂಬವರು ತಮಿಳುರಿರುವಂತೆ ಕನ್ನಡರೂ ಉಂಟೆಂಬಲ್ಲಿ ಸಂದೇಹವಿಲ್ಲ. ಕನ್ನಡ 
ನಾಟರೇ ನಾಡವರು. ನಾಡವರು ಎಂದರೂ ಈ ನಾಡಿನ ಮೂಲನಿವಾಸಿ; ಒಕ್ಕಲು 
ಮಕ್ಕಳೆಂಬ ಅರ್ಥ. ರಾಷ್ಟ್ರಕೂಟರು ಎಂದರೆ ಒಕ್ಕಲತನದವರೆಂಬ ಅಹ್ಹೇ ಇ 
ಶಸನ ಇಲಾಖೆಯ ಮುಖ್ತಾ ಧಿಕಾರಿಗಳಾಗಿದ್ದ ಶ್ರೀಮನ್‌ ಹೊಸಕೊಪ್ಪ ಕೃಷ್ಣರಾಯರು 
ನಿರ್ಧರಿಸಿದ್ದಾರೆ ಎಂದು ಶಂಬಾ ಜೋಶಿಯವರು ಹೇಳುತ್ತಾರೆ. 

ಒಕ್ಕಲುತನಕ್ಕಿಂತ ಮುಂಚಿನ ಸ್ಥಿತಿಯಲ್ಲಿ ಮಾನವನಿಗೆ ಒಂದೆಡೆಯಲ್ಲಿ ಊರಿಸಿ 
ಕೊಂಡು ನಿಲ್ಲುವುದೇ ಸಾಧ್ಯವಿದ್ದಿಲ್ಲ. ಒಕ್ಕಲು ಶಬ್ದದಲ್ಲಿ ಈ ಅರ್ಥವೆಲ್ಲ ಅಡಕವಾಗಿದೆ. 
ಆದುದರಿಂದಲೆ, ಒಕ್ಕಲುನತಕ್ಕೂ ಒಕ್ಕಲಾಗಿರುವುದಕ್ಕೂ ಇಷ್ಟೊಂದು ಅನ್ಯೋನ್ಯ ಸಂಬಂಧ. 
"ಕುಡವ'ರೆ ಕುಳರಾದರು; ಕುಡುವಿ (ಕೂರ್ವಿಆರೆಡ್ಡಿ)-ಕುಟುಂಬಿಗಳಾದರು; ಕುಡ- 
ಒಕ್ಕಲರಾದರು/ಊರೂರಿಗೆ ಕುಳಕುಲಗಳು ತಲೆಯೆತ್ತಿದುವು. ಜನಾಂಗವು ಊರು 
(ಪೂರ-ಪುರ)ಗಳನ್ನು ಕಟ್ಟಿಕೊಂಡು ಬಾಳಲಾರಂಭಿಸಿತು. ಮಾವವನು ಒಂದಡಿ ಮುಂದೆ 
ಇಟ್ಟನು. ಈ ಮುಂದಿನ ತರಗತಿಯಲ್ಲಿಯೇ ನಾಡು-ರಾಷ್ಟಗಳು ಉದಯವಾದುವು. 
ನಾಡವರೂ (ರಾಷ್ಟಿಕರೂ), ಒಂದೊಂದು ಜನಾಂಗದ ಹೆಸರಿನ ದೇಶಗಳೂ ಕಾಣಿಸಿಕೊಳ್ಳ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೮೨ 


ಲಾರಂಭಿಸಿದುವು. 
ವಿವರಗಳಿಗೆ ನೋಡಿ: ಶಂಬಾ ಜೋತಿ ೧೯೯೯ ಸಂಪುಟ. ೧ ಪುಟ. ೨೬೭ 
ಸಂಪುಟ. ೨ ಪುಟ. ೬೦-೬೧. 


೧೯೫. ಒಟ್ಟಜೆ 

'ಬರ್ಪುದಿಲ್ಲ ಬರ್ಬರೆಯ ಕಿರಾತ್‌ ಯೊಟ್ಟಜೆಗೆ ಕಿನ್ನರರೊಟ್ಟಜೆಯುಂ ತೆರಳ್ಳೆಯುಂ 

ಪತಿ), 

ಇದಕ್ಕೆ ಅತಿಶಯತೆ ಎಂಬುದು ಅರ್ಥ. ಒಟ್ಟಜೆ ಶಬ್ದಕ್ಕೆ ಸಮೂಹ, ಪರಾಕ್ರಮ, 
ಆವೇಶ ಎಂಬರ್ಥಗಳೂ ಸಂದರ್ಭವಶದಿಂದ ಹೊರಡುತ್ತವೆ. 

ಒಟ್ಟಜೆ ಎ೦ದರೆ ಒಟ್ಟಜ, ಒರ್ಗು, ಹೊರಳಿ, ಓಡು; ಕಿಚ್ಚು ಎಂಬಂಥ ಅರ್ಥಗಳಿವೆ. 
“ಒಟ್ಟಜೆ”ಯೆಂದರೆ ಪರಾಕ್ರಮವೆಂಬ ಅರ್ಥವಿದೆಯೆಂದು ಕೊಳಂಬೆ ಪುಟ್ಟಣ್ಣಗೌಡರು 
ಹೇಳುತ್ತಾರೆ. 

“ಒಟ್ಟಜೆಯಿಂ ಭಾರತದೊಳ್‌ ಕಟ್ಟಾಳ್ಗಳನಿಚೆದು ತವಿಸಲ್‌ ಆ ಜಟ್ಟಿಗ೦ 
ಪುಟ್ಟಿದನೆಂಬವೊಲದಟಂ ಪುಟ್ಟದನಭಿಮನ್ಯು.....” (ಪಂ.ಭಾ. ೫-೨೯) 

ವಿವರಗಳಿಗೆ ನೋಡಿ: ಕೊಳಂಬೆ ಪುಟ್ಟಣ್ಣಗೌಡ ೨೦೦೨ ಅಚ್ಚಗನ್ನಡ ನುಡಿಕೋಶ ಪುಟ. ೧೨೪. 


೧೯೬. ಒಡ್ಡೋಲಗ 

ಸ ವಿಕ್ರಾಂತ ತುಂಗನೊಡ್ಡೋಲಗಂ ಗೊಟ್ಟರೆ” ಎಂದು ಪಂಪ ಭಾರತದಲ್ಲಿ 
ಬರುತ್ತದೆ. (೧೪-೨೧ವ) 

ಅರ್ಜುನನು ಒಡ್ಡೋಲಗವನ್ನು ಕೊಟ್ಟನು ಎಂಬುದು ಇದರ ಭಾವಾರ್ಥ. 
ಒಡ್ಡೋಲಗ ಕೊಡು(ಕ್ರಿಯೆ) ದರ್ಬಾರು ನಡೆಸು. ಸಭೆ ಸೇರಿಸು (ಕೂಡಿಸು) ಒಡ್ಡುವೆಂದರೆ 
ಗುಂಪು: ರಾಶಿ: ಎಂಬರ್ಥವೂ ಇದೆ. ಮಹಾಸಭೆಗೆ ಒಡ್ಡೋಲಗವೆಂದು ಸಾಮಾನ್ಯ 
ರಾಜರು ನೀಡುವ ಸಭೆಗೆ ಓಲಗವೆಂದೂ; ತೀರ್ಮಾನದ ಸಂದರ್ಭದಲ್ಲಿ ರಾಜನು 
ಓಲಗ ಚಾವಡಿಯಲ್ಲಿರುತ್ತಾನೆಂದು ನಂಬಿಕೆಯಿದೆ. 

ಒಡ್ಡೋಲಗವು ರಾಜ ಸಭೆ. ಇದರಲ್ಲಿ ರಾಜನು ಮುಖ್ಯ ಸಿಂಹಾಸನದಲ್ಲಿ 
ಮಂಡಿತನಾಗುತ್ತಾನೆ. ಅವನು ಕುಳಿತುಕೊಳ್ಳುವ ಜಾಗವು ಎತ್ತರದಲ್ಲಿರುತ್ತದೆ. ಒಡ್ಡೋಲಗದಲ್ಲಿ 
ಮಂತ್ರಿಗಳು; ರಾಜ ಪುರೋಹಿತರು; ಸೇನಾನಾಯಕರು; ಮಾಂಡಲಿಕರು ಕುಳಿತಿರುತ್ತಾರೆ. 
ಸಾಮಾನ್ಯ ಸಮಸ್ಯೆಗಳು ಒಡ್ಡೋಲಗದಲ್ಲಿ ಚರ್ಚೆಗೆ ಬರುತ್ತದೆ. ಒಡ್ಡೋಲಗಕ್ಕೆ ಸ್ತೀಯರ 
ಪ್ರವೇಶವಿಲ್ಲ. ಉದಾಃ ಕೌರವನ ಒಡ್ಡೋಲಗ-ದ್ರೌಪದಿಯ ವಸ್ತಾಪಹರಣ ಸನ್ನಿವೇಶ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೪೩ 


೧೯೭. ಒತ್ತುಂಗರಡೆ 
"ಬೆರಸಿರೆ ಕನ್ನಡದೊಳ್‌ ಬಂಧುರಮಾಗದು” 
(ಕವಿರಾಜಮಾರ್ಗ ಪದ್ಯ ೫೩-೫೫:) 
"ಬೆರಸಿರೆ ಕನ್ನಡದೊಳ್‌ ಬಂಧುರಮಾಗದು ಕಾವ್ಯರಚನೆ'- ಇಲ್ಲಿ “ಬೆರಸಿರೆ' 
ಎಂಬ ಮಾತು ಗಮನಾರ್ಹ. ಎಂದರೆ, ಮೇಲ್ಕಂಡ ಸಂಸ್ಕೃತಾವ್ಯಯಗಳನ್ನು ಇದ್ದುವಿದ್ದಂತೆ 
ಹಾಗೆ ಹಾಗೆಯೆ ಎಂದರೆ "ವ್ಯಸ್ತ'ವಾಗಿ ಕನ್ನಡ ಪದಗಳೊಂದಿಗೆ ಬೆರಸಿದರೆ ಕಾವ್ಯರಚನೆ 
ಚೆಲುವಾಗದು. ಆದರೆ, ಈ ಅವ್ಯಯಗಳನ್ನು "ಸಮಸ್ತ'ವಾಗಿ ಮಾಡಿ ಪ್ರಯೋಗಿಸಬಹುದು. 
ಈ ಅಭಿಪ್ರಾಯವನ್ನು (ಪದ್ಯ ೫೫ ರಲ್ಲಿ “ಏದಿತ ಸಮಸಂಸ್ಕೃತೋದಿತ ಪದಂಗಳೊಳ್‌ 
ಪುದಿದು ಬೆರಸಿ ಬರೆ ಕನ್ನಡದೊಳ್‌ ಮುದಮನವು ತರ್ಕುಂ” ಎಂದು ವಿಸ್ತರಿಸಿ 
ವಿವರಿಸಿ ಹೇಳಿದ್ದಾನೆ. ಲಕ್ಕ ಪದಗಳನ್ನು ಪರಿಶೀಲಿಸಿದಲ್ಲಿ ಈ ಅಭಿಪ್ರಾಯವು 
ಮನದಟ್ಟಾಗುವುದು. ಬೆರಸಬಾರದುದಕ್ಕೆ ಲಕ್ಕವಾದ ೫೪ನೆಯ ಪದ್ಯದಲ್ಲಿ -ಬಹಿರ್‌ 
ಅಂತರ್‌ ಉಪವನಂಗಳೊಳ್‌ ಅಹರಹಂ ಆ ಪರಭೃತ೦ಗಳುಲಿವ ರವಂಗಳ್‌ ಸಹಸಾ 
ತಳಮಳಗೊಳಿಸಿದವು ಅಹೋ ಮನಗಳಂ ಇತಸ್ತತಂ ವಿರಹಿಗಳಾ'- ಅವ್ಯಯಗಳಲ್ಲವೂ 
ತನಿಯಾಗಿ ಪ್ರಯೋಗವಾಗಿವೆ, ಇಲ್ಲವೆ ಕನ್ನಡ ಪ್ರತ್ಯಯದೊಂದಿಗೆ (ಮ್‌) 
ಪ್ರಯೋಗವಾಗಿದೆ. ಇದು "ಅಮಾರ್ಗ'ಕ್ಕೆ ಲಕ್ಕ. "ಮಾರ್ಗಕ್ಕೆ -ಸರಿಯಾದ ಕ್ರಮಕ್ಕೆ - 
ಕೊಟ್ಟಿರುವ ತಿದ್ದುಪಾಟಾದ ಲಕ್ಕದಲ್ಲಿ -"ಬಹಿರುದ್ಯಾನಾಂತರ', "ಸಹಸೋದಿತಮತ್ತ 
ಕೋಕಿಲೋಚ್ಚರ್ಧ್ವಾನಂ', “ಮುಹುರಾಕರ್ಣಿಸು', “ಅಹರ್ನಿಶ೦' ಮುಂತಾದ ಪದಗಳೆಲ್ಲವೂ 
ಸಂಸ್ಕೃತ ವ್ಯಾಕರಣದ ಪ್ರಕಾರ(೫೭ನೆಯ ಪದ್ಯದಲ್ಲಿ "ವಿದಿತ ಸಂಸ್ಕೃತೋಕ್ತಕ್ರಮಮಂ 
ಬಗೆದೊ೦ದುಮಾಡಿ ಪೇಳ್ದ ರೀತಿಯಲ್ಲಿ) "ಸಮಸಂಸ್ಕೃತೋದಿತ ಪದ೦ಗಳೊಳ್‌ ಪುದಿದು 
ಬೆರಸಿ” ಬಂದಿವೆ, ಎಂದರೆ ಸಮಸ್ತಪದಗಳಾಗಿ ರೂಪ ಪಡೆದಿವೆ. ಈ ಸಮಸ್ತ ಪದಗಳಲ್ಲಿ 
ಅಂತರ್ಗತಗಳಾದ ಅವ್ಯಯಗಳು ಈಗ “ಅಸಹಾಯಂಗಳ್‌' ಅಲ್ಲ. ಸಮಸಂಸ್ಕೃತಗಳ 
ಸಹಾಯವನ್ನು ಪಡೆದಿವೆ; ಅವುಗಳ ಬೆ೦ಬಳಿಯಲ್ಲಿ ಪ್ರಯೋಗಾರ್ಹತೆಯನ್ನು ಪಡೆದಿವೆ. 
ಈ ಸಮಸ್ತ ಪದಗಳಲ್ಲಿ ಅವ್ಯಯಗಳು ಪೂರ್ವ ಪದಗಳಾಗಿರುವುದನ್ನು ಗಮನಿಸಬೇಕು. 
ಒತ್ತುಂಗರಡೆವಒತ್ತಿ ಬಾಜಿಸುವ ಕರಡೆ(ಕರಡಿ) ವಾದ್ಯ (ಎರಡೂ ಕಡೆಯ ಬಾಯಿಗಳ 
ಚರ್ಮದ ಮುಚ್ಚಿಗೆಗಳನ್ನು ಬಿಗಿದು ಕಟ್ಟಿರುವ ಉದ್ದವಾದ ಬಾರುಪಟ್ಟಿಗಳನ್ನು ವಾದ್ಯದ 
ನಡುಭಾಗದಲ್ಲಿ ಎಡಗೈಯಿಂದ ಒತ್ತುತ್ತ ಬಲಗೈಯಲ್ಲಿ ಕಡ್ಡಿಯಿಂದ ಬಾಜಿಸುವ ವಾದ್ಯ 
ವಿಶೇಷ) ("ಮೋದುಂಗರಡೆ' ಎಂಬ ಪಾಠವೂ ಇದೆ: 'ಪರುಷತರಮಕ್ಕು 
ಮೋದುಂಗರಡೆಯ -"ಇದಕ್ಕೆ “ಹೊಡೆದು ಬಾಜಿಸುವ ಕರಡೆ' ಎಂದು ಅರ್ಥ 
ಮಾಡಬಹುದು. ಈ ಪಾಠವನ್ನು ಸ್ವೀಕರಿಸಿದರೆ “ಅಕ್ಕುಂ' ಎನ್ನುವೆಡೆ 'ಅಕ್ಕು' ಎಂಬ 
ಅಸಾಧುವಾದ ಹಳಗನ್ನಡ ಕ್ರಿಯಾಪದ ರೂಪವನ್ನು ಇಟ್ಟುಕೊಳ್ಳಬೇಕಾಗುತ್ತದೆ. 
"ಅಕ್ಕುಮ್ಮೋದುಂ' ಎಂದರೆ ಛಂದಸ್ಸು ಕೆಡುತ್ತದೆ). 
ಏವರಗಳಿಗೆ ನೋಡಿ: ಹಂ.ಪ.ನಾ ಶಾಂತಿಪುರಾಣದ ಮುನ್ನುಡಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೮೮ 


೧೯೮. ಒತ್ತೆ 
ತಾನೊತ್ತೆಯಿಡಲ್ಲೋದಡೆ 
ನೀನೆನ್ನಮಗಮ್ಮೆಗೆ ತಂದೆಯ್ಯೆಯೊತ್ತೆಗೆ.... 
(ಅಜಿತತೀರ್ಥಂಕರ ಪುರಾಣ ತಿಲಕಂ ೨-೬೬) 
ಒತ್ತೆಯಿಡುವುದೆಂದರೆ ಆಧಾರವಾಗಿಡುವ ವಸ್ತು ಒತ್ತೆಯಾಳು ಆಧಾರವಾಗಿರಿಸಿಕೊಟ್ಟ 
ಆಳು ಎಂದರ್ಥ. ಎಲ್ಲವನ್ನೂ ಕಳೆದುಕೊಂಡಾಗ ಸೂಳೆಯಲ್ಲಿ ಸುಣ್ಣಬೆಲೆಯನ್ನು 
ಒತ್ತೆಯಿಟ್ಟು, ಮದ್ದಾನೆಯನ್ನೂ, ಮಾಣಿಕ್ಯವನ್ನು ಒತ್ತೆಯಾಗಿಡಲು ಹೇಳಿಕಳುಹಿಸುವ 
ಚಿತ್ರಣವಿದೆ. (೪-೮೭ವ) 
ಉಪಭೋಗ ರಹಿತವಾದ ಅಡವು ನಾಶಗೊಳ್ಳಯವುದು ಮತ್ತು ಅದರ ಮೂಲ 
ಧನವು ಬೆಳೆಯುವುದು. ಸ್ಥಿರಾಸ್ಥಿಯು ಪ್ರಯಾಸಭೋಗ್ಯ ಫಲಯೋಗ್ಯ ಎಂದು ಎರಡು 
ಎಧ. ಭೂಮಿ, ಮರ, ಗಿಡಗಳು, ಮುಂತಾದವನ್ನು ಒತ್ತೆ ಹಾಕಿಕೊಂಡು ತನ್ನ ಶಾರೀರಕ 
ಪರಿಶ್ರಮದಿಂದಲೇ ಅನುಭವಿಸತಕ್ಕುದು ಪ್ರಯಾಸಭೋಗ್ಯ. ಒತ್ತೆಯಿಟ್ಟವನ ಪರಿಶ್ರಮದ 
ಪರಿಣಾಮವಾಗಿ ಕೈಸೇರಿದ ಫಲವನ್ನು ಅನುಭವಿಸತಕ್ಕುದು ಫಲಭೋಗ್ಯ. ವ್ಯಾಪಾರದಲ್ಲಿ 
ಇಷ್ಟು ಲಾಭ ಬಂದರೆ ಇಷ್ಟನ್ನು ಕೊಡುವೆನೆಂದು ಮಾಡಿಕೊಂಡ ನಿರ್ಣಯದ ಫಲವಾಗಿ 
ಬಂದ ಬಡ್ಡಿಯು ಪ್ರಕ್ಷೇಪವೃದ್ಧಿ. ಅದರಿಂದ ಮೂಲಧನವನ್ನು ತೀರಿಸಿಕೊಂಡು 
ಅನುಭವದಲ್ಲಿರುವ ಒತ್ತೆಮಾಲನ್ನು ಬಿಟ್ಟುಕೊಡಬೇಕೆಂದು ಕೌಟಲೀಯ ಅರ್ಥಶಾಸ್ತ್ರದಲ್ಲಿ 
ಬರುತ್ತದೆ. 
ವಿವರಗಳಿಗೆ ನೋಡಿ: ಶ್ರೀ ಸಚ್ಚಿದಾನಂದ ಶಂಕರಭಾರತೀ ಸ್ವಾಮಿಗಳು ೨೦೧೦ 
ಕೌಟಲೀಯ ಅರ್ಥಶಾಸ್ತ್ರ ಪುಟ. ೨೭೦ 


ಓ 


೧೯೯. ಓದುಗಳುಮಂ 
ಮಂತ್ರಿಯೆಮ್ಮಣ್ಣಂ ಸೂರ್ಯಮಿತ್ರನೆಂಬೊ೦ ಎಲ್ಲಾ ಓದುಗಳುಮಂ ಬಲ್ಲೊನಾತಂ 
ನಿಮ್ಮನೋದಿಸಿ ಯೋಗ್ಯರಂ ಮಾಡುವಂತಿರೆ ನಿರೂಪಿಸಿ... 
(ಡಿ.ಎಲ್‌. ಎನ್‌. ೨೦೦೯. ಪು. ೪೭) 
ಓದುವುದು ಎಂದರೆ ವಡ್ಡಾರಾಧನೆಯಲ್ಲಿ ವಿದ್ಯೆಎಂಬ ಅರ್ಥದಲ್ಲಿ ಬಂದಿದೆ. 
“ಓದುಗಳು” ಎಂಬ ಬಹುವಚನ ಪ್ರಯೋಗವಾಗಿರುವುದು ಗಮನಾರ್ಹ. ಹತ್ತು- 
ಹಲವುಬಗೆಯ ವಿದ್ಯಾಭ್ಯಾಸವೆಂಬರ್ಥದಲ್ಲಿ ಈ ಪದ ಪ್ರಯೋಗವಾಗಿದೆ. ಓದು ಕನ್ನಡದ 
ಪದವೆಂಬುದು ಅಷ್ಟೇ ಗಮನಾರ್ಹ. ಶುದ್ಧಕನ್ನಡದ ಅನೇಕ ಪ್ರಯೋಗಗಳು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೪೫ 


ವಡ್ಡಾರಾಧನೆಯಲ್ಲಿ ದೊರೆಯುತ್ತವೆ. ವಿದ್ಯಾಭ್ಯಾಸದಲ್ಲ ನಾಲ್ಕು ವೇದಗಳು: ಷಡ೦ಗಗಳು: 
ನ್ಯಾಯ, ತರ್ಕಶಾಸ್ತ್ರ ಹದಿನೆಂಟು ಧರ್ಮಶಾಸ್ತ್ರಗಳು, ಮೀಮಾಂಸೆ: ವ್ಯಾಕರಣ, ಛಂದಸ್ಸು, 
ಅಲಂಕಾರಗಳು ಸೇರಿದ್ದವು ಎಂದು ಕೃತಿಕಾರ ಬಣ್ಣಿಸುತ್ತಾನೆ. 

ಪೇಟೆ-ಪಟ್ಟಣಗಳಲ್ಲಿರುವ ಶಿಕ್ಷಣಕೇ೦ದಗಳನ್ನು ಬ್ರಹ್ಮಪುರಿಗಳೆಂದು ಹೆಸರಿಸಲಾಗಿದೆ. 
ಬ್ರಾಹ್ಮಣರು ಇವುಗಳಲ್ಲಿ ವಾಸವಾಗಿರುತ್ತಿದ್ದರು. ಪೇಟೆ-ಪಟ್ಟಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ 
ಇದ್ದಿಲ್ಲವಾದ್ದರಿಂದಾಗಿ ಅಗ್ರಹಾರಗಳ ಸಂಖ್ಯೆಯೇ ಹೆಚ್ಚು ಇತ್ತು. ಕೆಲವು ಶಾಸನಗಳಲ್ಲಿ 
ಅಗ್ರಹಾರಗಳನ್ನು ಬ್ರಹ್ಮಪುರಿಗಳೆಂದೇ ಹೆಸರಿಸಲಾಗಿದೆ. ಕ್ರಿಶ.೧೦೨೮ರ ಮುಳುಗುಂದ 
ಶಾಸನವು ಮುಳಗು೦ದವನ್ನು ಬ್ರಹ್ಮಪುರಿ ಎಂಬುವುದಾಗಿ ಹೆಸರಿಸಿದೆ. ನಾಗಸ್ವಾಮಿ 
ಎನ್ನುವವನು ಈ ಬ್ರಹ್ಮಪುರಿಯ ಮುಖ್ಯಸ್ಥನಾಗಿದ್ದು ಭೂಮಿ ಹಾಗೂ ಇತರ ವಸ್ತುಗಳನ್ನು 
ದಾನ ನೀಡಿದ ವಿವರ ಶಾಸನದಲ್ಲಿದೆ. ಆದರೆ ಮುಳುಗುಂದವು ಅಗ್ರಹಾರವಾಗಿತ್ತು 
ಎಂಬುದಾಗಿ ತಿಳಿದುಬರುತ್ತದೆ. ಕೇಶಿರಾಜ ದಂಡಾಧಿಪ ಎನ್ನುವವನು ಕೇಶವ 
ದೇವಸ್ಥಾನವನ್ನು ನಿರ್ಮಿಸಿ ಅದರ ಎದುರುಗಡೆ ವೀರಕೇಶವಪುರ ಎಂಬ ಪಟ್ಟಣವನ್ನು 
ನಿರ್ಮಿಸಿದ. ಆ ಪಟ್ಟಣವನ್ನು ಶಾಸನದಲ್ಲಿ ಬ್ರಹ್ಮಪುರಿ ಎಂದು ಕರೆಯಲಾಗಿದೆ. 
ಕ್ರಿಶ.೧೧೬೫ರ ಸೊರಬ ಶಾಸನವು ಮೂರು ಬ್ರಹ್ಮಪುರಿಗಳನ್ನು ಉಲ್ಲೇಖಿಸಿದರೆ, 
ಕ್ರಿಶ. ೧೧೯೨ರ ಕಡ್ಲೆವೇಡು ಶಾಸನವು ಎಂಟು ಬ್ರಹ್ಮಪುರಿಗಳ ಕುರಿತು ಮಾಹಿತಿ 
ನೀಡುತ್ತದೆ. ಬ್ರಹ್ಮಪುರಿಗಳ ಅಧ್ಯಯನ ನಡೆಸುವಾಗ ಅವು ಅಗಹಾರಗಳಿಂದ ಭಿನ್ನವಾಗಿ 
ಗೋಚರಿಸುವುದಿಲ್ಲ. ಅವುಗಳ ಕೆಲಸ ಕಾರ್ಯಗಳಲ್ಲೂ ಭಿನ್ನತೆಗಳು ಕಂಡುಬರುವುದಿಲ್ಲ. 
ಇರುವ ಒಂದು ಭಿನ್ನತೆಯೆಂದರೆ ಅಗ್ರಹಾರಗಳು ಹಳ್ಳಿಗಳಲ್ಲಿದ್ದು, ಬ್ರಹ್ಮಪುರಿಗಳು 
ಪೇಟೆ-ಪಟ್ಟಣಗಳಲ್ಲಿ ಇರುವುದು. ಎರಡೂ ಕೇಂದ್ರಗಳು ಅರಸ ಮತ್ತು ಖಾಸಗಿ 
ವ್ಯಕ್ತಿಗಳಿಂದ ದಾನದತ್ತಿಗಳನ್ನು ಪಡೆಯುತ್ತಿದ್ದವು. ಕಲಿಸುವ ವಿಷಯಗಳು ಒಂದೇ 
ರೀತಿ ಇರುತ್ತಿದ್ದವು. 

ಓದುಗನ ಮನಸ್ಸನ್ನು ತನ್ನ ಕೃತಿಯಲ್ಲಿ ವ್ಯಾಪಿಸಿರುವ ಭಾವದಿ೦ದ ಹೊರತಾಗಿ 
ಸಲರಿಯದವನ ರಚನೆಯನ್ನು ಓದುವ ವ್ಯಸನ ಮತ್ತು ಓದುವ ಕಷ್ಟವಾದರೂ ಯಾಕೆ 
ಬೇಕು? ಕವಿಯಲ್ಲದವರನ್ನು ಪುರಸ್ಕರಿಸಬೇಕಾದ ಅಗತ್ಯವಿದೆಯೆ? (ಕವಿರಾಜಮಾರ್ಗಂ 
೧-೧೨) ಇದು ಕವಿರಾಜಮಾರ್ಗಕಾರನ ನಿಲುವು. ಓದುವುದು ಒಂದು ರೀತಿಯ 
ಪ್ರತಿಕ್ರಿಯೆ. ಓದುವ ಪ್ರಕ್ರಿಯೆಯು ಜಡವಲ್ಲ. ಅದು ಓದುಗನ ಮನೋಸ್ಥಿತಿಯನ್ನು 
ಅವಲಂಬಿಸಿಕೊಂಡಿರುತ್ತದೆ. Reader Response theory/ Reception theoryಗಳು 
ಇದರ ಬಗೆಗೆ ವಿಶೇಷ ಚರ್ಚೆಯನ್ನು ನಡೆಸಿವೆ. 

ಓದುಗ ಕೇಂದ್ರಿತ ವಿಮರ್ಶೆಯ ಪ್ರಕಾರ ಓದುಗನ ಮನಸ್ಸು ಒಂದು ಕೇಂದ್ರ. 
ಒ೦ದು ಕೃತಿಯನ್ನು ಓದುವುದೆಂದರೆ ಅದರ ಜೊತೆಗೆ ಅನುಸಂಧಾನ ನಡೆಸುವುದು. 
ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಬರುವ ಸಹೃದಯ ಪರಿಕಲ್ಲನೆಯನ್ನು 
ನೆನಪಿಸಿಕೊಳ್ಳಬೇಕು. ಓದುಗ ಕೇಂದ್ರಿತ ವಿಮರ್ಶೆಯ ಪಕಾರ-ಓದುಗನು ಕೃತಿಯನ್ನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೪೬ 


ಸ್ವೀಕರಿಸುವವನು. ಆದುದರಿಂದ ಕೃತಿಯು ಸಾಫಲ್ಯವನ್ನು ಪಡೆಯುವುದು ಓದುಗನಲ್ಲಿ 
ಮತ್ತು ಓದು ಅನ್ನುವುದು ಒಂದು ರೀತಿಯಲ್ಲಿರುವುದಿಲ್ಲ. ಕೃತಿಗೆ ಬೇರೆ ಬೇರೆ ರೀತಿಯ 
ಓದುಗಳಿರುತ್ತವೆ. ಅದಕ್ಕೆ ತಕ್ಕಂತೆ ಭಿನ್ನ ಭಿನ್ನ ಮಾದರಿಯ ಓದುಗರಿರುತ್ತಾರೆ. ಸಾಧಾರಣ 
ಓದುಗರು: ಆದರ್ಶ ಓದುಗರು: ಅನುಕರಣೆಯ ಓದುಗರು ಇತ್ಯಾದಿ. 
ಓದು ಕೇಂದ್ರಿತ ವಿಮರ್ಶೆಯ ಪ್ರಕಾರ ಓದುಗನ ಮನಸ್ಸು ಒಂದು ಕೇಂದ್ರ. 
ಒಂದು ಕೃತಿಯನ್ನು ಓದುವುದೆಂದರೆ ಅದರ ಜೊತೆಗೆ ಅನುಸಂಧಾನ ನಡೆಸುವುದು 
ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಬರುವ ಸಹೃದಯ ಪರಿಕಲ್ಪನೆಯನ್ನು ನೆನಪಿಸಿ 
ಕೊಳ್ಳಬೇಕು. ಓದುಗ ಕೇಂದ್ರಿತ ವಿಮರ್ಶೆಯ ಪ್ರಕಾರ ಓದುಗನು ಕೃತಿಯನ್ನು ಸ್ವೀಕರಿಸು 
ವವನು. ಓದು ಅನ್ನುವುದು ಒಂದು ರೀತಿಯಲ್ಲಿರುವುದಿಲ್ಲ. ಕೃತಿಗೆ ಬೇರೆ ಬೇರೆ 
ರೀತಿಯ ಓದುಗಳಿರುತ್ತವೆ. ಅದಕ್ಕೆ ತಕ್ಕಂತೆ-ಭಿನ್ನ ಭಿನ್ನ ಮಾದರಿಯ ಓದುಗರಿರುತ್ತಾರೆ. 
ಸಾಧಾರಣ ಓದುಗರು; ಆದರ್ಶ ಓದುಗರು; ಅನುಕರಣೆಯ ಓದುಗರು ಇತ್ಯಾದಿ. 
ವಿವರಗಳಿಗೆ ನೋಡಿ: Michel Payne 1996 Dictionary of cultural and literary theory 


೨೦೦. ಓಲೆ 

ಕಲ್ಪಿಸಿಯೋಲೆಯ೦ ಬರೆಯಿಸಿ ನಿಮ್ಮ ಕಯ್ಯೊಳಟ್ಟಿದಪೆಂ ನೀಮುಂ ಪೋಗಿ 
ನಿಮ್ಮ ಮಾವನ ಪಕ್ಕದೊಳೋದಿಮೆಂದೋಲೆಯಂ ಬರೆಯಿಸಿ ಕೊಟ್ಟೊಡವರ್ಗ್ಗಳುಂ 
ತಾಯಂ ಬೀಟ್ಕೊ೦ಡು ಕತಿಪಯ ದಿವಸಂಗಳಂ ರಾಜಗೃಹಮನೆಯ್ದಿ ಸೂರ್ಯಮಿತ್ರನ 
ಮನೆಯಂ ಬೆಸಗೊಂಡು ಪೋಗಿ ಕಂಡೋಲೆಯನಿಕ್ಕಿದೊಡೆ ಸೂರ್ಯಮಿತನಲ್ಲಿಂ 
ಬಂದಿರಾರೋಲೆಯೆಂದು ಬೆಸಗೊಂಡೊಡೆ - ಕೌಸಂಬಿಯಿಂ ಬಂದೆವು ನಿಮ್ಮ ತಂಗೆಯಪ್ಪ 
ಕಾಶ್ಯಪಿಯಲಟ್ಟೆ ದೋಲೆಯೆಂದೊಡೋಲೆಯಂ ಬಾಜಿಸಿ ನೋಡಿ................ 

(ಡಿ.ಎಲ್‌.ಎನ್‌. ೨೦೦೯ ಪಟ. ೪೭) 

ಇದರಲ್ಲಿ ತಂಗಿಯು ಅಣ್ಣನಿಗೆ ಓಲೆಯನ್ನು ಕಳಿಸುವ ವಿಚಾರ ಬಂದಿದೆ. ಅನಕ್ಷರಸ್ಥ 
ಹೆಣ್ಣು ಓಲೆ ಬರೆಯುವ ಸಾಧ್ಯತೆಯಿಲ್ಲ. ಓಲೆಯನ್ನು ತಾಳೆಗರಿ; ವಸ್ತ್ರ, ಪತ್ರ(ಎಲೆ)ಯಲ್ಲಿ 
ಬರೆದು ಕಳಿಸುತ್ತಿದ್ದರು. ಸಂದೇಶವನ್ನು ಕಳಿಸುವ ವಿಧಾನಗಳಲ್ಲಿ ತಾಡೋಲೆಯೂ 
ಒಂದು ಎಂಬುದು ಗಮನಾರ್ಹ. 


೨೦೧. ಓಲೆವಾಗ್ಯ 
ದೇವಲೋಕದ ಕನ್ಯಕೆಯರೋಲಗದೊಳಿರ್ಪೆನಂದು ನುಡಿಯೆ 
ಓಳದೊತು ಹೋಗಲ್‌ ತ ಪ. 
ನಾಳೆ ಮಗುಟ್ಬು ಬಂದೆನ್ನೊಳ್‌ ನೆರೆವೆಯೆಂದು ಪೇಟ ನಿನಗಜೆವುಂಟೆ 


(ಪಂಪ ಭಾರತ ೧೦-೪೪ವ ೪೫) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೪೭ 


ನಾಳೆ ದೇವಲೋಕದ ಸ್ತೀಯರಲ್ಲಿ ಸ೦ತೋಷದಿಂದಿರುತ್ತೇನೆ ಎಂದು ಹೇಳಿದನು. 
ಅವಳು “ನೀನು ಹೇಳಿದ ಹಾಗೆ ಹೋಗುವುದು ಸಾಧ್ಯವಿಲ್ಲ. ನಾಳೆ ಪುನಃ ನೀನು 
ಬಂದು ನನ್ನಲ್ಲಿ ಸೇರುತ್ತೀಯೆ' ಎಂದಳು. “ಅದು ನಿನಗೆ ಹೇಗೆ ಗೊತ್ತು" ಎಂದು 
ಪ್ರಶ್ನಿಸಿದನು. ಅವಳು "ನನ್ನ ಓಲೆ ಭಾಗ್ಯವುಂಟು' ಎಂದಳು. ಓಲೆಭಾಗ್ಯವೆಂದರೆ 
ಪತಿವತೆಯಾಗಿ ಉಳಿಯುವುದು. 

ಗಂಡ ಸತ್ತರೆ ಒಲೆ; ಕರಿಮಣಿ; ಮೂಗುತಿ; ಕಾಲುಂಗುರ; ಹಣೆಬೊಟ್ಟು ತೆಗೆಯುತ್ತಾರೆ. 
ಓಲೆಭಾಗ್ಯ ಈ ದೃಷ್ಟಿಯಿಂದ ಮುತ್ತೈದೆತನದ ಸಂಕೇತ. ಯುದ್ದದ ಹಿಂದಿನ ದಿನ - 
ಸೈನ್ಯದ ಶಿಬಿರದಲ್ಲಿ ಪತಿ ಹೇಳಿದ ಮಾತಿಗೆ ಸತಿಯ ಉತ್ತರವಿದು. ಇದು ಮುತ್ಯೈದೆತನದ 
ಭಾಗ್ಯಕ್ಕೆ ಒತ್ತು ನೀಡುತ್ತದೆ. 

ಮುತ್ತೈದೆಯರು ಓಲೆ ಭಾಗ್ಯವನ್ನು ಹ೦ಬಲಿಸುತ್ತಿದ್ದರು. ಅದು ಪತಿವ್ರತಾ ಧರ್ಮದ 
ಸೂಚನೆ. ಒಂದು ಸಂಗತಿಯನ್ನು ನಾವಿಲ್ಲಿ ನೆನಪಿಟ್ಟುಕೊಳ್ಳಬೇಕು-ಗಂಡನ ಸಾವಿನ 
ಅನ೦ತರ ಹೆ೦ಡತಿಯು ವಿಧವೆಯಾಗುತ್ತಾಳೆ. ಮುತ್ತೈದೆಯಾಗಿ ಸಾಯುವುದರಿಂದ 
ಸ್ಪರ್ಗ ಪ್ರಾಪ್ತಿಯಾಗುತ್ತದೆಯೆಂಬ ನಂಬಿಕೆಯ ಹಿನ್ನೆಲೆಯಲ್ಲಿ ಈ ವಾಕ್ಯವು ಬಂದಿದೆ. 

ರಾಜಕೀಯ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಿದು. ರಾಜರು ಯುದ್ದಕ್ಕೆ ಪ್ರೋತ್ಸಾಹ 
ಕೊಡುವಾಗ ಈ ರೀತಿಯ ಮೌಲ್ಯಗಳನ್ನು ಹೇರುತ್ತಿದ್ದರು. ಸೈನಿಕರಿಗೆ ಉತ್ಸಾಹ 
ತುಂಬಿಸಲು ಈ ರೀತಿಯ ಮಾತುಗಳು ಬೇಕಾಗಿರುತ್ತಿದ್ದವು. 

ವಿವರಗಳಿಗೆ ನೋಡಿ : ಐದೆಮಿನುಗು; ಪತಿವತೆ. 


ಜಿ 


೨೦೨. ಔದುಂಬರ ಕುಷ್ಠ 

ವಾಯುಭೂತಿ ತನ್ನೊಂದು ಮಾನಗರ್ವದಿಂದೆಮ್ಮಂ ಪಚೆದು ಬಯ್ದು ನುಡಿದ 
ಪಾಪದ ಫಲದಿಂದೇಟು ದಿವಸದಿದೊಳಗೌದುಂಬರ ಕುಷ್ಠಮಾಗಿ ಪಟೆತು......... 

(ಡಿ.ಎಲ್‌.ಎನ್‌. ೨೦೦೯ ಪುಟ. ೫೪). 

ಪಾಪದ ಫಲಗಳನ್ನು ವಡ್ಡಾರಾಧನೆಯಲ್ಲಿ ವಿವರಿಸಲಾಗಿದೆ. ಪಾಪದ ಫಲದಿಂದ 
ಔದುಂಬರ ಕುಷ್ಟ ಬರುತ್ತದೆ. ಔದುಂಬರವೆಂದರೆ ಅತ್ತಿಯ ಮರ. ಔದುಂಬರ ಕುಷ್ಠವೆಂದರೆ 
ಅತ್ತಿಯ ಹಣ್ಣಿನಲ್ಲಿ ಹುಳಬೀಳುವಂತೆ ಕುಷ್ಠ ರೋಗದ ಒಂದು ಲಕ್ಷಣವಾದ ಮೈಮೇಲೆ 
ಹುಳವಾಗುವುದು, ಔದುಂಬರ ಕುಷ್ಠವಾಗುವುದು ಮಾತ್ರವಲ್ಲ. ದೊಂಬರ ಮನೆಯಲ್ಲಿ 
ಹಣ್ಣುಕತ್ತೆಯಾಗಿ ಜನಿಸುವುದು, ಪೇಪಂದಿಯಾಗುವುದು ಇತ್ಯಾದಿ. 

ಕುಷ್ಠರೋಗ; ಕ್ಷಯ; ಫ್ಲೇಗು; ಕ್ಯಾನ್ಸರ್‌(ಏಡಿಹುಣ್ಣು) ಮಹಾನ್‌ ರೋಗಗಳೆಂದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೪೮ 


ಪರಿಗಣಿತವಾಗಿದೆ. ಇವುಗಳಿಗೆ ಸರಿಯಾದ ಔಷಧಿಗಳಿಲ್ಲವೆ೦ದೂ; ಈ ರೋಗಗಳು 
ಪಾಪದ ಫಲಗಳ ಪರಿಣಾಮವೆಂದೂ ತಿಳಿಯುತ್ತಿದ್ದರು. 


೨೦೩. ಔಷಧಿಗಳು 

ಜರ ಟ್‌ ತಪದ ಮಹಾತ್ಯದಿಂದಂ ಆಮೋಷಧಿ, ಖೇಳೋಷಧಿ, ಜವೋಷಧಿ 
ವಿಪ್ರೋಷಧಿ, ಸರ್ವೋಷಧಿ ಯೆಂಬಿವು ಆಮೋಷಧಿ, ಖೇಳೋಷಧಿ, ಇಷ್ಟೋಷಧಿ, 
ಸರ್ವೋಷಧಿ - ಇವು ನಾಲ್ಕು ಔಷಧಿಗಳು 

(ವಡ್ಡಾರಾಧನೆ - ಟಿ. ಕೇಶವಭಟ್ಟ ೨೦೧೦ ಪುಟ. ೧೨೪) 

ಚರಕಸಂಹಿತೆಯಲ್ಲಿ ಮೂರು ವಿಧದ ಔಷಧಿಗಳನ್ನು ಹೇಳಲಾಗಿದೆ. ದೈವವ್ಯಪಾಶ್ರಯ, 
ಯುಕ್ತಿವ್ಯಪಾಶ್ರಯ, ಸತ್ವಾವಜ. (ಚರಕ ಸಂಹಿತೆ ೫೬-೧೧-೬೨) "ಖಗೇಂದ್ರ 
ಮಣಿದರ್ಪಣ'ದಲ್ಲಿ ನಾಲ್ಕು ವಿಧದ ಔಷಧಿಯನ್ನು ಹೇಳಲಾಗಿದೆ. ಅ೦ಜನ, ನಸ್ಯ, 
ಪಾನ, ಲೇಪನ. ಈ ರೀತಿಯ ಔಷಧಿಯನ್ನು ನೀಡಲು ಸಿದ್ದಿಯಿರಬೇಕು. ರೋಗವನ್ನು 
ಪತ್ತೆ ಮಾಡುವುದು ಮತ್ತು ಅದಕ್ಕೆ ಔಷಧಿ ಕೂಡುವುದು ಎರಡು ಸಿದ್ದಿಯಿಂದ ಸಾಧ್ಯವೆಂದು 
ವಡ್ಡಾರಾಧನೆಯ ಅಭಿಪ್ರಾಯವಾಗಿದೆ. ಅದುನ್ನು ಪಡೆಯುವುದು ತಪಸಿನಿಂದ ಸಾಧ್ಯ. 


೨೦೪. ಕಂಕಣ 

ಸ್ವಷ್ನದೊಳಾದದೊ ನಿರುತಮೊ ಎಂದು ಸಂದೇಹಚಿತ್ತನಾಗಿ ತನ್ನ ಕೈಯೊಳ್‌ 
ಕಟ್ಟಿದ ಕಂಕಣಮ೦ ನೋಡಿ ಕಂಡು ಕುಮಾರನಿಂತೆಂದು ಬಗೆದಂ 

(ಡಿ.ಎಲ್‌.ಎನ್‌. ೨೦೦೯ ಪುಟ. ೧೦೨). 

ಕಂಕಣ ಕಟ್ಟುವುದನ್ನು ವಡ್ಡಾರಾಧನೆಯಲ್ಲಿ ಹೇಳಲಾಗಿದೆ. ಮದುವೆ ಮುನ್ನ 
ಕಂಕಣ ಕಟ್ಟುವುದು ವ್ರತನಿಷ್ಠತೆಯ ಸೂಚಕ. ಕಂಕಣ ಕಟ್ಟದ ಮೇಲೆ ಯಾವುದೇ 
ರೀತಿಯ ಸೂತಕದ ಬಾಧೆಯಿಲ್ಲ. ಮಂಗಳ ಪ್ರಸಂಗಗಳಲ್ಲಿ ಮುಂಗೈಗೆ ಕಂಕಣವನ್ನು 
ಕಟ್ಟುತ್ತಾರೆ. ಇದು ಸ೦ಕಲ್ಪವನ್ನು ಸೂಚಿಸುತ್ತದೆ. 

ಕಡಗ, ಬಳೆ, ಸಂಕಲ್ಪ ಮಾಡು; ಮಂಗಳ ಕಾರ್ಯಗಳಲ್ಲಿ ಮುಂಗೈಗೆ ಕಟ್ಟುವ 
ರಕ್ಷಾಸೂತ್ರಗಳಿಗೆ ಕಂಕಣವೆಂದು ಹೆಸರು. 

ಆ ಕಂಕಣವು ದೊರತ ಬಳಿಕ ದೇವಿಯ ಅಪ್ಪಣೆಯಂತೆ ನೇಗಿಯನ್ನು ಕೆಯ್ಕೊಂಡ 
ವರ್ಣನೆಯಿದೆ. ಆದರೆ, ಜೀವಿಯು ಕೊಟ್ಟ ಕಂಕಣವು ಎಂತಹದು?) ..... ಎಂಬುದರ 
ಬಗ್ಗೆ ಮಾತ್ರ ಪುರಾಣವು ಮೌನವನ್ನು ತಾಳುತ್ತದೆ! ಅದು ಉಣ್ಣೆಯದೆ? ಹತ್ತಿಯದೆ? 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೪೯ 


ಸ್ಪಲ್ಪ ವಿಚಾರಿಸಿ ನೋಡಿದರೆ ಹತ್ತಿಗಿಂತ ಮೊದಲು ಉಣ್ಣೆಯೆಂಬುದು ಗೊತ್ತಾಗುವಂತಿದೆ. 

ಒಕ್ಕಲುತನವು ಗೊತ್ತಾದ ಬಳಿಕ ಹತ್ತಿ; ಕಾಡುಹತ್ತಿಯ "ಗಿಡಗಳು ದೊರೆತ ಬಳಿಕ ಅದು 
ಮನುಷ್ಯನಿಗೆ ಗೊತ್ತು. ಎಂದು ಶಂಬಾ ಜೋಶಿ ಹೇಳುತಾರೆ. 

ವಿವರಗಳಿಗೆ ನೋಡಿ: ಶಂಬಾ ಜೋಶಿ ೧೯೯೯ ಸಂಪುಟ. ೧ ಪುಟ. ೨೭೫ 

ಕ. ಕೃಷ್ಣ ಜೋಯಿಸ್‌ ೧೯೮೮ ಧರ್ಮಶಾಸ್ತ ಕರದೀಪಿಕಾ 


೨೦೫. ಕಂಚುಕಿ 

ER 0. ಕಂಚುಕಿ ಬಂದು ಕಂಡನನು ರಾಗದಿನಾ ಮನುಜೇ೦ದ್ರ ಚಂದನಂ” 
(೧-೭೧) 
ಮುದಿತನದಿಂದ ಕೂಡಿರುವ, ಬಾಗಿದ ಸೊಂಟದ ಮೇಲು ಭಾಗವುಳ್ಳ ಮುಪ್ಪಿನಿಂದ 
ಬೆಳ್ಳಗಾಗಿರುವ ತಲೆಗೂದಲುಳ್ಳ ನಿಲುವಂಗಿಯನ್ನು ತೊಟ್ಟುಕೊಂಡಿರುವ ಗರುಡ 

ಧ್ವನಿಯಿರುವ ಕಂಚುಕಿಯ ಚಿತ್ರಣವು "ಕರ್ಣಾಟಕ ಕಾದಂಬರಿ'ಯಲ್ಲಿ ಬರುತ್ತದೆ. 
ಕಂಚುಕಿಯು ರಾಣಿವಾಸದ ಅಧಿಕಾರಿ. ರಾಣಿವಾಸದ ಅಧಿಕಾರಿಗಳೆಂದರೆ - 
ಅಂತಃಪುರದ ಮೇಲ್ಪಿಚಾರಕರೂ ಹೌದು. ರಾಣಿವಾಸದ ಕಂಚುಕಿಯರು ಹೇಗಿರಬೇಕೆಂದು 
ವಿವರಿಸುವಾಗ ಅವರು ವೃದ್ಧರಾಗಿರಬಹುದು; ನಪುಂಸಕರಾಗಿರಬಹುದು; ಎಂದು 
ಅವರು ನಂಬಿಕೆಗೆ ಅರ್ಹರಾಗಿರಬೇಕೆಂದೂ ಕೌಟಲ್ಯನು ವಿವರಿಸುತ್ತಾನೆ. ಕಂಚುಕವನ್ನು 

ತೊಟ್ಟುಕೊ೦ಡ (ನಾ) ಅಂತಃಪುರದ ಅಧಿಕಾರಿ; ವಾಸಿ ದ ಪಾರುಪತ್ಯಗಾರ: 
ವಿವರಗಳಿಗೆ ನೋಡಿ: ಕೃಷ್ಣಭಟ್ಟ ಕೆ. ೧೯೭೨ ಕೌಟಲ್ಯನ. ಅರ್ಥಶಾಸ್ತ್ರ 


೨೦೬. ಕಂತಿಯರು 
ಜೈನ ಕಂತಿಯರನ್ನು ಆರ್ಯಿಕೆಯರೆಂದು ಕರೆಯುತ್ತಾರೆ. ಕಂತಿಯರೆಂದರೆ 
ತಪ ಪಸ್ತಿನಿಯರು ರೂ 
(ಚಾವುಂಡರಾಯ ಪುರಾಣ -ಸುಮತಿ ಪುರಾಣಂ ಪುಟ. ೩) 
ಅಜ್ಜಿಕೆಯರು ಕೂಡಾ ಕಂತಿಯರು. (ಅದೇ). 
ಜೈನಮತದಲ್ಲಿ ಮೂರು ಲಿಂಗಗಳನ್ನು ಎಂದರೆ ವೇಷಗಳನ್ನು ಹೇಳುತ್ತಾರೆ. 
ಒಂದಂತೂ ಜಿನದೇವರು ಧಾರಣ ಮಾಡಿರುವ ಯಥಾ ಜಾತರೂಪವಿದೆ. ಇನ್ನು 
ಎರಡನೆಯದು ಹನೊ )೦ದನೆಯ ಪ್ರತಿಮಾಧಾರಿಯಾದ ಉತ್ತ ಷ್ಟ ಶ್ರಾವಕವಿದೆ. ಮತ್ತು 
ಮೂರನೆಯದು ಸ್ತ್ರೀ ಆರ್ಯಿಕೆಯರದಿದೆ. ಇವನ್ನು ಹೊರತುಪಡಿಸಿ ನಾಲ್ಕನೆಯ 
ಅನ್ಯ ಪ್ರಕಾರದ ವೇಷವು ಜಿನಮತದಲ್ಲಿ ಇಲ್ಲ. ee ಮನ್ನಿಸುತ್ತಾರೋ ಏಟು 
ಹ ಸಂಘದಿಂದ ಬಾಹಿರರಾಗಿದ್ದಾರೆ. 


ಏವರಗಳಿಗೆ ನೋಡಿ: ಜಯಚಂದ ಛಾಬಡಾ ೨೦೧೦ ಅಷ್ಟಪಾಹುಡ ಪುಟ. ೨೪. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೫೦ 


೨೦೭. ಕಚ್ಚುಟ 
ಒರ್ವಂ ಕರಿಯ ಕಚ್ಚಟಮನುಟ್ಟು ಮೈಯ್ಯೆಲ್ಲಂ ಮಸಿಯಂ ಪೂಸಿ................ 
(ಡಿ. ಎಲ್‌. ಎನ್‌. ೧೧೮-೧೬) 
ಎಂದು ವಡ್ಡಾರಾಧನೆಯಲ್ಲಿ ಬರುತ್ತದೆ. ಕಚ್ಚುಟವೆ೦ದರೆ ಕೌಪೀನ. ಸನ್ಯಾಸಿಗಳು 
ಬರಿಯ ಕೌಪೀನ ಮಾತ್ರ ಧರಿಸುತ್ತಾರೆ. ಕೌಪೀನ ಮರ್ಮಾಂಗವನ್ನು ಮಾತ್ರ ಮುಚ್ಚುತ್ತದೆ. 
ಉಳಿದ ವಸನಗಳನ್ನು ಸನ್ಯಾಸಿಗಳು ತ್ಯಜಿಸುತ್ತಾರೆ. ಅದು ತ್ಯಾಗದ ಸಂಕೇತವೂ ಹೌದು. 
ಕೌಪೀನ ಮಾತ್ರ ಧರಿಸುವುದು ತ್ಕಾಗದ ಸಂಕೇತ ಮಾತ್ರವಲ್ಲ. ಅದು ಇಂದ್ರಿಯ 
ನಿಗ್ರಹದ ಸಂಕೇತ ಕೂಡಾ ಆಗಿದೆ. ಕೌಪೀನ ಧರಿಸುವುದು ಭಾರತೀಯರಲ್ಲಿ ಅಸಭ್ಯ 
ವರನೆಯಲ್ಲ. 


ಎಿದಿಟಿ; ಕಣ್ಮಲೆ 

"ಮುನ್ನಮೆ ಸೋಂಕಿ ಕಣ್ಮಲೆವ ಮಾತುಗಳೆಲ್ಲರ ಪೋಲ್ತ್ವಿ' 

(ಆದಿಪುರಾಣ ೭-೫೫). 

ಇದನ್ನು ಕನ್ನಡದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳಲಾಗಿದೆ. “ಅಂತದೃಷ್ಠಿ”, 
“ಅ೦ತಃಚಕ್ಷು', "ದರ್ಶನ', “ಇಂದ್ರಿಯ ಗೋಚರ', "ಉನ್ಮೀಲನ ದೃಷ್ಟಿ, ಪಂಪ “ಕಣ್ಮಲೆ' 
ಎ೦ದು ಬಳಸಿದ್ದಾನೆ. ಕಣ್ಣಿಗೆ ಗೋಚರವಾಗದ ಆದರೆ ಮನಸ್ಸಿಗೆ ಗೋಚರವಾಗುವುದನ್ನು 
“ಅಕ್ಷುದರ್ಶನ' ವೆಂದು ಕರೆಯುತ್ತಾರೆ. ಅಕ್ಷು ಎಂದರೆ ಕಣ್ಣು. ದರ್ಶನವೆಂದರೆ ಹೊಳಹು. 

ಅಚಕ್ರುರ್ದರ್ಶನ - ಅಚಕ್ಷುರ್ದ್ಧರ್ಶನಾವರಣೀಯ ಕರ್ಮದ ಕ್ಷಯೋಪಶಮವಾಗಲು 
ಚಕ್ಷುರ್ಭಿನ್ನವಾದ ಇಂದ್ರಿಯಗಳೂ, ಇವುಗಳ ಸಹಾಯದಿಂದ ಆತ್ಮನಿಗೆ ಮೂರ್ತ, 
ಅಮೂರ್ತ ದ್ರವ್ಯಗಳ ವಿಕಲಜ್ಞಾನವುಂಟಾಗುವುದು; ಇದು ಅಚಕ್ಷುರ್ದರ್ಶನವು. ಪಂಪನು 
ಅ೦ತರ್‌ದೃಷ್ಟಿ ಎಂಬರ್ಥದಲ್ಲಿ ಬಳಸಿದ್ದಾನೆ. 

ಕಣ್ಮಲೆಯೆನ್ನುವ ಪ್ರಯೋಗ ವಿಶಿಷ್ಟವಾಗಿದೆ. 
ವಿವರಗಳಿಗೆ ನೋಡಿ: ಮಹದೇವ ಪಭಾಕರ ಪೂಜಾರ ೧೯೭೬ ಜೈನಧರ್ಮದ ಪರಿಭಾಷೆ ಪುಟ. ೪೧. 


೨೦೯. ಕಥಾಗೋಷ್ಠಿ 
ಕಥೆಗಳಂ ಪೇುತ್ತಿರಾ ಕಥಾಗೋಷ್ಠಿಯೊಳು........... ಎಂದು ಪಂಚತಂತ್ರದಲ್ಲಿ 


ಬರುತ್ತದೆ. 
(ಪಂಚತಂತ್ರ ೫೭ ವ) 


ಕಥಾಗೋಷ್ಠಿಯೆಂದರೆ ಒಬ್ಬನು ಕತೆಯನ್ನು ಹೇಳುವುದು. ಇನ್ನೊಬ್ಬರು ಕತೆಯನ್ನು 
ಕೇಳುವುದು, ಕಥಾಗೋಷ್ಠಿಯಲ್ಲಿ ಕತೆ ಹೇಳುವವರ ಮತ್ತು ಕತೆ ಕೇಳುವವರ ನಡುವೆ 
ಒಂದು ಸಂಬಂಧ ಇರುತ್ತದೆ. ಈ ಅರ್ಥದಲ್ಲಿ ಕತೆ ಹೇಳುವುದು ಮತ್ತು ಕತೆ ಕೇಳುವುದು 
ಪ್ರದರ್ಶನದ ಒಂದು ಭಾಗವಾಗಿರುತ್ತದೆ. | 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೫೧ 


(ಸಂ) ಗೋಷ್ಠಿ*ಗೊಟ್ಟಿ-ಗುಂಪು, ಸಮೂಹ 
ಇಲ್ಲಿ ಕಥಾಗೋಷ್ಠಿ ಎಂದರೆ ಒಡನಾಟ; ಕೂಡುವಿಕೆ. 
ಕತೆಯನ್ನು ಕೇಳಲು ಸೇರಿದವರ ಸಮೂಹವೇ ಕಥಾಗೋಷ್ಠಿ. 


೨೧೦. ಕಥಾ ಶ್ರವಣ 

ಅದೊರ್ಮೆ ನವಕಾವ್ಯಬಂಧರಚನಾ ವಿಶೇಷಂಗಳಿಂ 

ದದೊರ್ಮೆ ವರಗ 4 ವಿಶುತ ಕಥಾಪುರಾಣಂಗಳಿಂ 

ದದೊರ್ಮೆ ಮುನಿಮಂಡಳೀಪದಪಯೋಜ ಶುಶ್ರೂಷೆಯಿ೦ ಕಥಾಶ್ರವಣ.......... 

(ಕರ್ಣಾಟಕ ಕಾದಂಬರಿ ೧-೨೦) 

ಪುರಾಣ ಕಥಾಶ್ರವಣವೆಂದರೆ ಪುರಾಣ ಕತೆಗಳನ್ನು ಹೇಳುವುದು. ಇದನ್ನು ಪುರಾಣ 
ವಾಚನವೆಂದೂ ಕರೆಯುತ್ತಾರೆ. ಸಾಮಾನ್ಯವಾಗಿ ಶ್ರಾವಣಮಾಸದಲ್ಲಿ ಪುರಾಣ ವಾಚನ 
ಕಾರ್ಯಕ್ರಮಗಳು ಜರುಗುತ್ತವೆ. ಇದಕ್ಕೆ ಸಾಮಾನ್ಯವಾಗಿ ರಾಮಾಯಣ, ಮಹಾಭಾರತ, 
ಮತ್ತು ಪುರಾಣದ ಕತೆಗಳನ್ನು ಆಯ್ದುಕೊಳ್ಳುತ್ತಾರೆ. ಒಬ್ಬರು ಈ ರೀತಿಯ ಪಠ್ಯಗಳನ್ನು 
ಓದುತ್ತಾರೆ. ಮತ್ತೊಬ್ಬರು ಅದನ್ನು ವಿವರಿಸುತ್ತಾರೆ. ಪುರಾಣವಾಚನವು ಜನರಲ್ಲಿ ನೈತಿಕತೆ, 
ಆದರ್ಶಗಳನ್ನು ತುಂಬುತ್ತವೆ. ಪುರಾಣದ ಪ್ರಮುಖ ಆಶಯಗಳನ್ನು ಬಿತ್ತರಿಸುವುದೇ 
ಈ ರೀತಿಯ ಪುರಾಣ ವಾಚನದ ಪ್ರಮುಖ ಉದ್ದೇಶ. ಇದರಿಂದ ಮನಶ್ಶಾಂತಿ 
ದೊರೆಯುತ್ತದೆ ಎಂದು ಹೇಳುತ್ತಾರೆ. ಪುರಾಣ ಓದುವವರನ್ನು ಪುರಾಣಿಕರು ಎಂದು 
ಕರೆಯುತ್ತಾರೆ. 


೨೧೧. ಕದಂಬದಂಬುಲ 

ಬಾ ನಲ್ಲಳ ಮುಖಾಂಬುಜ ಸೌರಭದೊಳ್‌ ಪೊದಳ್ಳದೇಂ 

ಮಗಮಗಿಸಿತ್ತೂ “ಕತ್ತುರಿಯ ಕಪ್ಪುರದೊ೦ದು ಕದಂಬದಂಬುಲಂ' 

(ಪಂಪ ಭಾರತ ೪-೧೦೭) 

ಇಲ್ಲಿ ತಂಬುಲವೆಂದರೆ ತಾ೦ಬೂಲ(ವೀಳೃ್ಳ)ವೆಂದರ್ಥ. ತಾಂಬೂಲವೆಂದರೆ 
ಶಿಷ್ಟಚಾರದ ಪ್ರಶ್ನೆ. ವೀಳ್ಯದೆಲೆ, ಅಡಕೆ, ಬಾಳೆಹಣ್ಣು ಮತ್ತು ತೆಂಗಿನಕಾಯಿಯು ಎಲ್ಲಾ 
ಮಂಗಲಕಾರ್ಯಗಳಲ್ಲಿಯೂ ಬಳಕೆಯಾಗುತ್ತಿತ್ತು ಪೂಜೆಯಲ್ಲಿ, ವಿವಾಹ ಸಂದರ್ಭಗಳಲ್ಲಿ 
ತಾಂಬೂಲವು ಪ್ರಧಾನ ಪಾತ್ರವಹಿಸುತ್ತದೆ. ವಧೂವರರ ತಂದೆ-ತಾಯಂದಿರು ತಾಂಬೂಲ 
ಹಂಚಿಕೊಂಡರೆ ನಿಶ್ಚಿತಾರ್ಥವಾಯಿತು ಎಂದರ್ಥ. ಎಳ್ಕದೆಲೆ, ಅಡಕೆ; ಬಾಳೇಹಣ್ಣು: 
ತೆ೦ಗಿನಕಾಯಿ, ಹಣ ಇವುಗಳನ್ನು ಪೂರ್ಣವಾಗಿ ಪುರೊ 4.0 ನೀಡಿದರೆ ಅವರು 
ಸಂತೃಪ್ತರಾದರೆಂದು ಸಕಲ ಪುಣ್ಯಪ್ರಾಪ್ತಿಯು ಗೃಹಸ್ಥನಿಗೆ ದೊರಕಿತೆಂದೂ ಅರ್ಥ. 

ಆ ಮುದ್ದು ಮಾತಿಗೂ ಜು ಮೈ ಮರೆತವನಂತಿರಲು ಪ್ರೇಮದಿಂದ ಕೂಡಿ 
ನನ್ನ ಮುಖದೊಡನೆ ತನ್ನ ಮುಖವನ್ನು ಸೆ ಸೇರಿಸಿ ಬಿಸಿಯಾಗಿ ನಿಟ್ಟುಸಿರು ಬಿಟ್ಟ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೫೨ 


ಪ್ರಿಯಳ ಮುಖ ಕಮಲದ ಸುಗಂಧದಲ್ಲಿ ಸೇರಿಕೊಂಡ ಪಚ್ಚಕರ್ಪೂರ ಮಿಶ್ರಿತವಾದ 
ತಾಂಬೂಲದ ಉಂಡೆಯೂ ಎಷ್ಟು ಗಮಗಮಿಸಿತ್ತೊ? ಎನ್ನುವುದು ಪಂಪಭಾರತದ 
ಭಾವಾರ್ಥ. 
ಇಲ್ಲಿ ಕದಂಬದಂಬುಲವೆಂದರೆ ಮುದ್ದೆಯಾಗಿ ಅಗಿದ ತಾಂಬೂಲವೆಂದರ್ಥ. 
ಒಪ್ಪಂದವನ್ನು ಮಾಡಿಕೊಳ್ಳಲು ವೀಳ್ಯದೆಲೆಯನ್ನು ಉಪಯೋಗಿಸುವ ಕ್ರಮ 
ಜನಪದರಲ್ಲಯೂ ಇದೆ. ಮದುವೆಯ ಸಂದರ್ಭದಲ್ಲಿಯೂ "ವೀಳ್ಯ'ವನ್ನು ವಿನಿಮಯ 
ಮಾಡುವುದರ ಮೂಲಕ ಒಪ್ಪಿಗೆಯನ್ನು ಸೂಚಿಸುತ್ತಾರೆ. 
ವಿವರಗಳಿಗೆ ನೋಡಿ: ಚಲುವೇಗೌಡ. ತ.ಜಿ. ೧೯೪೬ ಕೆಲವು ಜನಪದ ಸಂಪ್ರದಾಯಗಳು ಪುಟ. ೩೬. 


೨೧೨. ಕನ್ನಡಂಗಳೊಳ್‌ 

ಹಲವು ಬಗೆಯ ಕನ್ನಡದ ಬಗ್ಗೆ ಕವಿರಾಜಮಾರ್ಗಕಾರನು ವಿವೇಚಿಸುತ್ತಾನೆ. 

“ದೋಸಮಿನಿತೆಂದು ಬಗೆದು 

ದ್ಲಾವಿಸಿ ತಜೆಸಂದು ಕನ್ನಡಂಗಳೊಳೆಂದುಂ 

ವಾಸುಗಿಯುಮಜೆಯಲಾಜದೆ 

ಬೇಸರುಗುಂ ದೇಶಿ ಬೇರೆವೇರಪುದರಿಂ” (ಕವಿರಾಜಮಾರ್ಗ ೧-೪೬) 

ಉದ್ಬಾಸಿಸಿಐಉತ್‌ -ಭಾಷಿಸಿ (ಸ್ಪಷ್ಟವಾಗಿ ಹೇಳಿ) ಅಥವಾ ಉತ್‌-ಭಾವಿಸಿ 
(ವಿಶೇಷವಾಗಿ ಬೆಳಗಿ, ಪ್ರಕಾಶಗೊಳಿಸಿ ಎಂದರೆ ಮೇಲೆ ಕಾಣುವಂತೆ ಹೊರಪಡಿಸಿ) 
(2); ತಣೆಸಂದು-(ಧಾ,.ತಣೆಸಲ್‌) ನಿಶ್ಚಯಿಸಿ, ಗೊತ್ತುಮಾಡಿ. “ಕನ್ನಡ೦ಗಳೊಳ್‌', 
“ದೇಶಿಬೇರೆವೇರಪ್ಪುದರಿಂ'; ಪ್ರಪಂಚದ ಎಲ್ಲ ಭಾಷೆಗಳಲ್ಲಿಯೂ ಪ್ರಾದೇಶಿಕ ವ್ಯತಾಸಗಳು 
ಇದ್ದುವು, ಈಗಲೂ ಇವೆ. ಅಂತೆಯೆ ಕನ್ನಡದಲ್ಲಿ ಈಗ ಮೈಸೂರು ಕನ್ನಡ, ಮಂಗಳೂರು 
ಕನ್ನಡ, ಧಾರವಾಡ ಕನ್ನಡ ಎಂದು ಸ್ಥೂಲವಾಗಿ, (ವಿಶೇಷವಾಗಿ ಆಡುಮಾತಿನಲ್ಲಿ) 
ಮೂರು ಬಗೆಯ "ಕನ್ನಡಂಗಳು' ಇರುವಂತೆ ಆಗಲೂ ಕೆಲಕೆಲವು ಪ್ರಾದೇಶಿಕ ಲಕ್ಷಣ 
ಗಳುಳ್ಳ “ಕನ್ನಡ೦ಗಳು' ಇದ್ದಿರಬೇಕು; ಅವುಗಳ 'ದೇಶಿ' ಎಂದರೆ ಪ್ರಾದೇಶಿಕ ವೈಲಕ್ಷಣ್ಯ 
ಬೇರೆ ಬೇರೆಯಾಗಿದ್ದಿರಬೇಕು. ಒಂದು ಪ್ರಾಂತದಲ್ಲಿ ನಿರ್ದಿಷ್ಟವೆನಿಸಿದ ಭಾಷಾಪ್ರಯೋಗ 
ಇನ್ನೊಂದರಲ್ಲಿ ದೋಷವಾಗಿ ಕಾಣುತ್ತಿದ್ದಿರಬೇಕು. ಹೀಗೆ, ಸರ್ವಸಾಮಾನ್ಯವಾದ 
ದೋಷಗಳು ಹಾಗೂ ಪ್ರಾಂತ ಭೇದಗಳಿ೦ದ ಸಂಜನಿಸುತ್ತಿದ್ದ ದೋಷಗಳು - ಇವು 
ಕೂಡಿ, ದೋಷ ಪ್ರಮಾಣ ಅಪರಿಮಿತವಾಗಿದ್ದಿರಬೇಕು. ಸಾವಿರ ನಾಲಗೆಯುಳ್ಳ 
ಆದಿಶೇಷನೂ ಅವನ್ನು ತಿಳಿಯಹೇಳಲಾರದಷ್ಟು ಅಗಣಿತವಾಗಿದ್ದುವು ಎಂದು 
“ಮಾರ್ಗಕಾರ' ಉತ್ಪೇಕ್ಷಿಸಿ ಹೇಳುವ ಮಟ್ಟಗೆ ಕನ್ನಡದ ಪರಿಸ್ಥಿತಿ ಶೋಚನೀಯವಾಗಿತ್ತು 

ಪೂರ್ವದ ಹಳೆಗನ್ನಡದ ಕುರಿತು ಮುಳಿಯ ತಿಮ್ಮಪ್ಪಯ್ಯನವರು ಹೀಗೆ 
ವಿವರಿಸಿದ್ದಾರೆ; 

“ಆ ಪೂರ್ವದ ಹಳೆಗನ್ನಡವು ಕದಂಬರ ರಾಜಧಾನಿಯಾದ ಬನವಸೆಯಲ್ಲಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೫೩ 


ಮಾತ್ರವೆ ವ್ಯವಹಾರದಲ್ಲಿದ್ದುದೆ೦ದೂ, ಆನೆಯ ಶತಮಾನದವರೆಗೆ ಬಳಕೆಯಲ್ಲಿದ್ದುದೆಂದೂ 
We ಹೇಳಿದ ಆ ಕೆಲವರ ಅಭಿಪ್ರಾಯವು ತೀರ ಸರಿಯಲ್ಲ. ನಮ್ಮಲ್ಲ 
ಕೆಲವರಿಗೆ ತಮ್ಮೊಳಗಿನ ವ್ಯಾವಹಾರಿಕಭಾಷ ಈಗಲೂ ಅದೇ. ಆ ಪಂಗಡದವರೆಲ್ಲ 
ಕದಂಬರ ಆಳಿಕೆಯ ಸಮಯದಲ್ಲಿ, ಈ ಬನವಸೆಯ ಪ್ರಾಂತದಿಂದಲೆ ಆ ಕಡೆಗೆ 
ಹೋಗಿ ನೆಲೆಗೊಂಡವರೆಂಬುದರಲ್ಲಿ ಸಂದೇಹವಿಲ್ಲ. ಆ ಹಳೆಗನ್ನಡದ ಬಳಕೆ ಬನವಸೆಯ 
ಪ್ರಾಂತದಲ್ಲಿ ಈಗ ಹೇಗಿದೆಯೆ೦ಬುದರ ತಿಳಿವು ನನಗಿಲ್ಲ; ನಮ್ಮಲ್ಲಿ ಆ ಹಳಗನ್ನಡದ 
ವೈಶಿಷ್ಟವೀಗಲೂ ಉಳಿದುಕೊಂಡಿದೆ. 


೨೧೩. ಕನ್ನಡ ಜೈನ ಸಾಹಿತ್ಯದ ಸ್ವರೂಪ 

ಬಹುತೇಕ ಜೈನಕಾವ್ಯದಲ್ಲಿ ಹಿಂಸೆ ಮತ್ತು ಶಾಂತಿಯ ನಡುವಣ ಸ೦ಘರ್ಷದಲ್ಲಿ 
ಸಾಮಾಜಿಕ ನೆಲೆಯನ್ನು ಹೇಳಲಾಗಿದೆ. ಸಾಮಾಜಿಕ ಗಹಿಕೆಯನ್ನು ಜೈನ ಕವಿಗಳು ಈ 
ರೀತಿ ಸೂಚಿಸುತ್ತಾರೆ. ಇದು ಮುಖ್ಯ ಪ್ರಸಕ್ಷಿಯೂ ಹೌದು. ಒಂದು ರೀತಿಯಿಂದ 
ಜೈನಕವಿಗಳು ಸೂಚಿಸಿದ ಸರಳ ದ್ವಂದ್ವ ಕೂಡ ಹೌದು. 

ಹಿಂಸೆ ೫ ಶಾಂತಿ 

ಕೇಡು ೫ ಒಳ್ಳೆಯತನ 

ಭೋಗ ೫ ಯೋಗ 

ಲೌಕಿಕ ೫ ಆಗಮಿಕ ಇತ್ಯಾದಿ 

ಜೈನ ಕವಿಗಳು ಸಮಾಜವನ್ನು ಈ ರೀತಿಯ ಪರಿಭಾಷೆಯ ಮೂಲಕ ಗುರುತಿಸುತ್ತಾರೆ. 
ಹಿಂಸೆಯ ಬದಲಿಗೆ ಬರುವ ಶಾಂತಿಯನ್ನು ಜೈನ ಕವಿಗಳು ಎತ್ತಿ ಹಿಡಿಯುತ್ತಾರೆ. 
ಯೋಗದ ಎದುರು ಹಾದು ಹೋಗುವ ಭೋಗದ ಬಗೆಗೆ ಜೈನ ಕವಿಗಳು ಹೇಳುವ 
ಅಭಿಪ್ರಾಯಗಳು ಸಮಚಿತ್ತದ ಬಲವನ್ನು ತೋರಿವೆ. ಬಹುತೇಕ ಜೈನ ಕಾವ್ಯಗಳು ಆ 
ರೀತಿಯಲ್ಲಿ ವ್ಯಕ್ತಪಡಿಸುವ ಅಭಿಪ್ರಾಯಗಳು ಜೈನ ಕವಿಗಳ ತಾತ್ತ್ವಿಕ ಒಲವನ್ನು 
ಎತ್ತಿಹಿಡಿದಿವೆ. 

ಕನ್ನಡ ಸಾಹಿತ್ಯ ಚರಿತ್ರೆಗೆ ಒಂದು ಪುರಾಣ ರೂಢಿಯೆನ್ನಬಹುದಾದ ಕಲ್ಪಿತ 
ಕಟ್ಟಡವಿದೆ. ಆ ಕಟ್ಟಡದಲ್ಲಿ ಮೊದಲ ಅಡಿಗಲ್ಲು ಇರುವುದು ಜೈನ ಸಾಹಿತ್ಯದ್ದು. ಈ 
ಸಾಹಿತ್ಯದ ಯುಗವು ಪ್ರಾರಂಭವಾಗಿದ್ದು ಮಹಾಕಾವ್ಯಗಳ ಚೌಕಟ್ಟಿನಲ್ಲಿ. ಈ ಅರ್ಥದಲ್ಲಿ 
ಕನ್ನಡ ಸಾಹಿತ್ಯ ಸಂಸ್ಕೃತಿ ಎನ್ನುವುದನ್ನು ಪ್ರಾರಂಭಿಸಿರುವುದು ಜೈನ ಸಾಹಿತ್ಯ, ವಾಸ್ತವವಾಗಿ 
ಸಾಹಿತ್ಯ ಸಂಸ್ಕೃತಿಯು ಚರಿತ್ರೆ, ರಾಜಕಾರಣ ಇತ್ಯಾದಿ ಅಂಶಗಳಿಗಿಂತ "ಮಹಾಕಾವ್ಯದಲ್ಲಿ? 
ಕಾವ್ಯವೊಂದನ್ನು ಹೆಣೆಯುವಾಗ ಕವಿಯ ಮನಸ್ಸು ಕೇವಲ ಲೌಕಿಕದಲ್ಲಿ 
ಮುಳುಗಿರುವುದಿಲ್ಲವೆಂಬುದಕ್ಕೆ ಪಂಪನ "ವಿಕಮಾರ್ಜುನವಿಜಯ'ದಂಥ ಕೃತಿಯ 
ಉದ್ದಗಲಕ್ಕೂ ಹರಡಿಕೊಂಡಿರುವ ಈ ಎಲ್ಲಾ ಯುದ್ಧದ, ರಾಜ್ಯದ ಆಚೆಗೆ Fes 
ಎಂಬ ಪ್ರಶ್ನೆ. ಎಲ್ಲಾ ತಲ್ಲಣಗಳನ್ನು ದಾಖಲಿಸಿಕೊಂಡು ಪಂಪ ಈ ಪ್ರಶ್ನೆಯನ್ನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೫೪ 


ಕೇಳುತ್ತಿದ್ದಾನೆ ಎಂದು ಮೊದಲ ಓದಿಗೆ ಭಾಸವಾಗುತ್ತದೆ. 
ಜಮೀನುದಾರಿ ಪ್ರಭುತ್ವದ ಜೊತೆಗಿನ ಸಂಕಟಗಳನ್ನು ಬೇರೆ ರೀತಿಯಲ್ಲಿ 
ಪ್ರತಿಪಾದಿಸುವ ಜೈನ ಸಾಹಿತ್ಯವು ಸಮಾಜವನ್ನು ಹಾಜರುಪಡಿಸುವ ರೀತಿಗಳು ಈ 
ಕಾರಣದಿಂದ ಭಿನ್ನವಾಗಿವೆ. 
ಆದರೆ ಪಂಪ ಮತ್ತು ನಯಸೇನ ಇಬ್ಬರನ್ನು ಒಂದೇ ರೀತಿಯಲ್ಲಿ ಹೇಳಲು 
ಸಾಧ್ಯವಾಗಬಹುದೆ? ಪಂಪನ ಜೊತೆಗಿನ ಸಾಮಾಜಿಕ ಸನ್ನಿವೇಶವು ಅವನನ್ನು 
ನಿಯಂತ್ರಿಸಿದ ಬಗೆ ಬೇರೆ - ಈ ಕಾರಣದಿಂದ ಪಂಪನ ಕಾವ್ಯದಲ್ಲಿ ಆದರ್ಶ - 
ವಾಸ್ತವ ಎರಡೂ ಪರಸ್ಪರ ಸಂಧಿಸುತ್ತಾ ಹೋಗುತ್ತವೆ. ಪ್ರಭುತ್ವದ ಒತ್ತಾಯದ ಹಿನ್ನೆಲೆಯಲ್ಲಿ 
ದೇಸೀ ಜನಗಳ ಸಂಕಟವನ್ನು (ಸೂಳೆಗೇರಿ ವರ್ಣನೆ) ಪಂಪನು ನಿರೂಪಿಸುವಾಗ, 
ಕುಲಾಚಾರದ ಬಗೆಗೆ ನಿರೂಪಿಸುವಾಗ (ಕರ್ಣನ ಮಾತು) ಪಂಪನ ಕಾವ್ಯದ ಗ್ರಹಿಕೆಯ 
ನೆಲೆಗಳು ಭಿನ್ನವಾಗಿದೆಯೆ೦ದು ಅನ್ನಿಸುತ್ತದೆ. ಸಾಹಿತ್ಯ ಕೃತಿಯನ್ನು ನಿರ್ಮಿಸುವ 
ಸಂದರ್ಭದಲ್ಲಿ ಪ೦ಪ ಅರಿಕೇಸರಿಯ ಅರಸೊತ್ತಿಗೆಯಲ್ಲಿ ಬೆಳೆದವನು. ನಯಸೇನನ 
ಎದುರು ವಚನ ಚಳುವಳಿಯ ಬೆಳವಣಿಗೆಯಿದೆ. ಈ ಕಾರಣದಿಂದ ನಯಸೇನ 
ಕತೆಗಳನ್ನು ಹೆಣೆಯುವ ಕ್ರಮ "ಜಾನಪದ' ವಿಧಾನದಿಂದ ಕೂಡಿದೆ. ಇದನ್ನು 
ಚಿದಾನಂದಮೂರ್ತಿಯವರು ಗುರುತಿಸಿದ್ದಾರೆ. 
ಜೈನ ಸಾಹಿತ್ಯದಲ್ಲಿ ಬಂದಿರುವ ಭಕ್ತಿ, ದಯೆ, ಹಿಂಸೆ ಮೊದಲಾದವು ಒಂದು 
ಸಾಮಾಜಿಕ ಪ್ರಾತಿನಿಧಿಕ ಪ್ರತಿಕ್ರಿಯೆಯೆ೦ದು ಮಾತ್ರ ಕರೆಯಬಹುದು. ಪ್ರಭುತ್ವವು ತನ್ನ 
ಆಳ್ವಿಕೆಯನ್ನು ಉಳಿಸಿಕೊಳ್ಳಲು ನಿರಂತರವಾದ ಹೋರಾಟವನ್ನು ನಡೆಸುವುದನ್ನು 
ಜೈನ ಕಾವ್ಯಗಳು ನಿರೂಪಿಸುತ್ತವೆ. ಅದರಲ್ಲಿಯೂ ಮೊದಲನೆಯ ಅಂಕದಲ್ಲಿ ಈ 
ವಿಷಯವು ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಜೈನ ಕಾವ್ಯಗಳೇ ತಿಳಿಸುವಂತೆ ಇದು 
ಭ್ರಮಾತ್ಮಕವಾದುದು. ವ್ಯಾಮೋಹ ಅನ್ನುವುದು ಒಂದು ರೀತಿಯ ಸ್ಟಾರ್ಥಜನ್ಯವಾದ 
ಮಾನವೀಯ ಪ್ರಕ್ರಿಯೆ. ಈ ವ್ಯಾಮೋಹದ ವಿರುದ್ಧ ನಿಲ್ಲುವ ಜೈನ ಸಾಹಿತ್ಯವು ಇದರ 
ಬಗೆಗೆ ಕೆಲವು ರೀತಿಯ ಪ್ರಶ್ನೆಗಳನ್ನು ವಿಭಿನ್ನ ರೀತಿಯಲ್ಲಿ ಎತ್ತುತ್ತದೆ. 
ವಿವರಗಳಿಗೆ ನೋಡಿ: Michel foucault 1970 The order of things 
Antonio gramshi? The prison note book 
M.M. Bakthin? The dialogic Imagination 


೨೧೪. ಕನ್ನೆಮಾಡ 

ಒಂದು ದಿವಸಮಾ ಕನ್ನೆ ತನ್ನ ಚೆಂಬೊನ್ನ ಕನ್ನೆಮಾಡದೋವರಿಯೊಳಗೆ 
ಗಂಗಾತರಜ್ಞ ಧವಳದುಕೂಲಪ್ರಪಚ್ಛದಾಚ್ಛಾದಿತಮೃದುತಳ್ಳತಳದೊಳ್‌ ಪವಡಿಸಿ ರೆ 
ನಿಶಾವಸಾನ ಸಮಯದೊಳ್‌ ತತ್ತುರ 

ಬಹಿರ್ಭಾಗಸ್ಥಿತ ಮನೋಹರೋದ್ಯಾನಾಸೀನ ಯಶೋಧರಗುರುಗಳ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೫೫ 


ಕೇವಳಜ್ಞಾನೋತ್ಪತ್ತಿಯೊಸಗೆಗೆ ಬ್‌... 
(ಕೆ.ಎಲ್‌.ನರಸಿ೦ಹಶಾಸ್ಥಿ ೨೦೦೯ ಆದಿಪುರಾಣ ೩-೨೧ವ) 


ಕನ್ನೆಮಾಡವೆಂದರೆ ಕನ್ಯಾಂತಃಪುರವೆಂದರ್ಥ. ಒಂದು ದಿವಸ ಕನ್ನೆ (ಹುಡುಗಿ)ಯು 
ಅಂತಃಪುರದಲ್ಲಿ ಮಲಗಿರುವಾಗ ಹೊರಗಣ ತತ್ಪುರಬಹಿರ್ಭಾಗಸ್ಥಿತ ಮನೋಹರೋ 
ದ್ಯಾನಾಸೀನ ಯಶೋಧರ ಗುರುಗಳಿಗೆ ಕೇವಲಜ್ಞಾನ ಉತ್ಪತ್ತಿಯಾಯಿತು. ಕೇವಲ 
ಜ್ಞಾನವೆಂದರೆ - ಕೈವಲ್ಯಪದವಿಯ ಬಗೆಗಿನ ಜ್ಞಾನವೆ೦ದರ್ಥ. ಕೈವಲ್ಯ ಜ್ಞಾನವು 
ಮೋಕ್ಷಪದವಿಯ ಬಗೆಗಿನ ಜ್ಞಾನ. 

ಓವರಿಯೆಂದರೆ ಕೋಣೆ; ಒಳಮನೆ. ಕನ್ನೆಮಾಡವೆಂಬ ಹೆಸರೂ ಇದೆ. 

ಮಾಡ ಎಂದರೆ ಎತ್ತರ, ಉಪ್ಪರಿಗೆ; ಚಾರಮಾಡಿ ಎಂದು ಮುಂತಾದ ಎಡೆಗಳಲ್ಲಿ 
ಮಾಡವು ಕಾಣಿಸಿಕೊಳ್ಳುವುದು ಮಾಳಗುಡ್ಡ, ಮಾಳಮರಡಿ ಎಂಬ ದ್ವಿರುಕ್ತಿಗಳು ಬಳಕೆಯಲ್ಲಿ 
ಬಂದುದು, ಅಲ್ಲಿ "ಮಾಳ' ಶಬ್ದದ ಮೂಲಾರ್ಥದ ಅರಿವು ಕಡಿಮೆಯಾದುದರ ಕುರುಹು. 
ಮಾಳದ ಮೂಲಾರ್ಥವು ತಿಳಿದಿದ್ದರೆ ಮತ್ತೆ ಅದರ ಮುಂದೆ ಅದೇ ಅರ್ಥದ ಗುಡ್ಡ 
ಅಥವಾ ಮರಡಿ ಎಂಬುದನ್ನಿಡುವ ಸಂಭವವಿಲ್ಲ ಎಂದು ಶಂಬಾ ಜೋಶಿ ಹೇಳುತ್ತಾರೆ. 

ವಿವರಗಳಿಗೆ ನೋಡಿ: ಕೈವಲ್ಯ; ಕೇವಲಿ ಶಂಬಾ ಜೋತಿ ೧೯೯೯ ಸಂಪುಟ. ೨ ಪುಟ. ೧೮೯ 


೨೧೫. ಕನ್ಯಾ 

Me ಕುಡುವುದೆ ಕೆನ್ನೆಯ೦ಂದ್ವಿಜ ಕುಲಂಗಿದು.......... (ಪಂಪಭಾರತ ೩-೬೬) 

ಮಹಾಭಾರತದಲ್ಲಿ ಎಲ್ಲರನ್ನೂ ಕಾಮಿಸುತ್ತಾಳೆಂಬುದಕ್ಕೆ ಹೆಣ್ಣಿಗೆ ಈ ಹೆಸರು 
ಬಂದಡೆ: ಕನ್ಯಾ ಶಬ್ದವು ಇದು "ಕವಲು' ಧಾತುವಿನಿಂದಲೇ ಹುಟ್ಟಿರುವುದು. ಈ 
ಕಾರಣದಿಂದಾಗಿ ಕನ್ಕೆಯು ಯಾವಾಗಲೂ ಸ್ವತಂತ್ರಳು. ಅವಳು ಪರತಂತ್ರಳಲ್ಲ. ಆತ್ಮ 
ಪ್ರಧಾನ ಮಾಡಲು ಅವಳಿಗೆ ಸ್ವಾತಂತ್ರ್ಯವಿದೆ ಎಂದು ಬರುತ್ತದೆ. 

ಐದು ಜನ ಕನ್ಯೆಯರನ್ನು ದಿನನಿತ್ಯ ವಂದಿಸಬೇಕು ಎಂದು ಸಂಸ್ಕೃತದ ಶ್ಲೋಕದಲ್ಲಿ 
ಬರುತ್ತದೆ. ಅಹಲ್ಯೆ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ಈ ಐವರನ್ನು ಪ್ರಾತಃ 
ಸ್ಮರಣೀಯ ಕನ್ಕೆಯರೆಂದು ಹೇಳಲಾಗಿದೆ. ಇವರನ್ನು ಮಹಾಪತಿವ್ರತೆಯರೆಂದೂ 
ಕರೆಯುತ್ತಾರೆ. ಸಂಸ್ಕೃತದಲ್ಲಿ ಇವರನ್ನು ಪಂಚಕನ್ಕೆಯರು ಎಂದು ಹೇಳುತ್ತಾರೆ. ಇವರನ್ನು 
ಸ್ಮರಿಸಿದ ಗೃಹಿಣಿಯರು ತಮ್ಮ ಪಾತಿವ್ರತ್ಯ ಉಳಿಸಿಕೊಳ್ಳುತ್ತಾರೆ. ಮತ್ತು ಓಲೆಭಾಗ್ಯ 
ಉಳಿಸಿಕೊಳ್ಳುತ್ತಾರೆಂದು ನಂಬಿಕೆಯಿದೆ. ಇಲ್ಲಿ ಕನ್ಯಾಶುಲ್ಕದ ಕುರಿತು ವಿವೇಚಿಸಬಹುದು. 

ಸರಿಸುಮಾರು ಹದಿನಾಲ್ಕನೆಯ ಶತಮಾನದ ಅನಂತರ ಕನ್ಯಾಶುಲ್ಕ ಬಂದು 
ಅದೊಂದು ವ್ಯಾಪಾರದ ಮಾದರಿಯಾಯಿತು ಎಂದು ಇತಿಹಾಸಕಾರರು ಹೇಳುತ್ತಾರೆ. 

ಕನ್ಯತ್ವದ ಶಂಕೆಯ ಬಗ್ಗೆ ಮನು ಈ ರೀತಿಯಾಗಿ ಹೇಳಿದ್ದಾನೆ. 

ಒಬ್ಬ ಗ೦ಡಸು ಒಬ್ಬಳ ಕನ್ಯತ್ವವನ್ನು ಶ೦ಕಿಸಿ ಆರೋಪಿಸಿದರೆ ಅವನು ಅದನ್ನು 
ಪುರಾವೆ ಸಹಿತ ಸಾಬೀತು ಮಾಡಬೇಕು. ಇಲ್ಲದಿದ್ದರೆ ಸುಳ್ಳು ಆರೋಪ ಮಾಡಿದವನಿಗೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೫8 


ದಂಡ ವಿಧಿಸಬೇಕು. 
ಕನ್ಯಾದಾನವೂ ಭಾರತೀಯ ಪರಂಪರೆಯಲ್ಲಿ ವಿಶಿಷ್ಟವಾಗಿದೆ. 
ಕನ್ಮಾದಾನವನ್ನು ಲಜ್ಜಿಯಾಗದ ರೀತಿಯಲ್ಲಿ ಮಾಡಬೇಕು ಎಂದು ಪಂಪ ಭಾರತದಲ್ಲಿ 
ಬರುತ್ತದೆ. 
(ಪಂಪ ಭಾರತ ೩-೬೬) ಕನ್ಯೆಯನ್ನು ದಾನ ಮಾಡುತ್ತಾರೆ. ಗಂಡು ಮಗುವನ್ನು 
ದಾನ ಮಾಡುವ ಕ್ರಮವಿಲ್ಲ. ಸಗೋತ್ರ ಮತ್ತು ಕನ್ಯಾದಾನಕ್ಕೆ ಸಂಬಂಧವಿದೆ. 
ಬ್ರಾಹ್ಮಣರಲ್ಲಿ "ಸಗೋತ್ರ' ವಿವಾಹಪದ್ಧತಿಯಿಲ್ಲ. ಗೋತ್ರಗಳನ್ನು 'ಯಷಿ ಪರಂಪರಗೆ' 
ಅನುಸಾರವಾಗಿ ಗುರುತಿಸಲಾಗುತ್ತದೆ. ಉದಾ : ವಸಿಷ್ಠಗೋತ್ರ; ವಿಶ್ವಾಮಿತ್ರ; ಗೌತಮ; 
ಇತ್ಯಾದಿ. ಮದುವೆಯ ಸಂದರ್ಭದಲ್ಲಿ ಅಳಿಯನ ಪಾದಪೂಜೆಯನ್ನು ಮಾವ (ಹೆಣ್ಣಿನ 
ತಂದೆ) ಮಾಡುತ್ತಾನೆ. ಮದುವೆಯನ್ನು “ಕನ್ಯಾದಾನ' ವೆಂದು ಕರೆಯಲಾಗುತ್ತದೆ. ಆದರೆ 
ಈ ಕನ್ಯಾದಾನ” ಎಂಬುದು ಶಾಸ್ತ ಸಂಬಂಧಿಸಿದ ಹಾಗೆಯೇ (ಗHypergamy) 
ಸಂಬಂಧಿಸಿದ್ದು ಎಂದು ಟ್ರಾಟ್‌ಮನ್‌ "ಹೇಳುತ್ತಾರೆ. ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿಯೂ 
ಈ ರೀತಿಯ ಚಿತ್ರಣಗಳಿವೆ. 
ಏವರಗಳಿಗೆ : Patricia ubroi (ED) 1993 Family, kinship and marriage in india P. 888 
ರಾಮೇಶ್ವರಾವಧಾನಿ (ಸ ೦) ೧೯೭೨-೭೬ ಮಹಾಭಾರತ (ಸಂಪುಟ-೧-೧೧) ಪುಟ. ೩೯೯೫. 
ಡಾ. ಶ್ರೀಕಂಠಯ್ಯ. ಕೆ ೧೯೮೩ ವಿಜಯನಗರ ಕಾಲದ ಕನ್ನಡ ಸಾಹಿತ್ಯದಲ್ಲಿ ಜನಜೀವನ ಚಿತ್ರಣ ಷು. ೨೯೦. 
ಚಕಕೋಡಿ ಶಸ್ತರಶಾಸ್ತಿ ೧೯೬೭ ಮನುಸ್ಮೃತಿ ೮ - ೨೨೫ 
Mahalingam .T.V. 1967 South Indian Polity 0. 32. 


೨೧೬. ಕನ್ಯಾಪಹರಣ 

ಅಯೋಧ್ಯಾಪುರಮನಾಳ್ಕೊಂ ಸುರಥನೆಂಬೊನರಸನಾತನ ಮಹಾದೇವಿ 
ಚಂದ್ರಯಶಿಯೆಂಬೊಳಾಯಿರ್ವರ್ಗ್ಗಂ ಪಟ್ಟಿದೆಂ ಸುನಂದಯೆಂಬೆಂ ಸನತ್ಯು ಮಾರಂಗೆ 
ಗರ್ಭದೊಳರ್ದ್ವಂತೆ ನಿವೇದಿಸೆ ಸಪಟ್ಟೆನನ್ನ ೦ ಮದನೋದ್ಯಾನದೊಳುಯ್ಯ ಲಾಡುತಿರ್ದೊಳಂ 
ಭೌಮವಿಹಾರಾರ್ಥಂ ಬಂದು ವಜವೇಗನೆಂಬವಿಧ್ಯಾಧರಂ ಕಂಡೆನ ನೈತ್ತಿಕೊಂಡು 
ಪುಯ್ಯಲಿಡೆಯಿಡೆ ಬಂದನಿಂದಿಂಗೇಟು ದಿವಸಮು೦ಟು ಮತ್ತಾ ಸನತ್ನುಮಾರನೆಂಬೊಂ 
ಹಸ್ಕಿನಾಪುರಮನಾಳ್ವೊಂ ವಿಶ್ವಸೇನನ ಮಹಾರಾಜನೆಂಬೊನರಸನಾತನ ಮಹಾದೇವಿ 
ಸಹದೇವಿಯೆಂಬೊಳಾಯಿರ್ವರ್ಗ್ಗಂ ಪುಟ್ಟದಂ ಸನತ್ಕಮಾರನೆಂಬೊನೆಂದು ಪೇಟ್ದೊಡೆ 
ಕುಮಾರನೆಂದಾತನಂ ಕಂಡೊಡೇನಜೆವೋ ಎಂದು ಬೆಸಗೊಂಡೊಡೆ ಸುನಂದೆಂಬಂತೆದಳ್‌ 
ಎನ್ನ ತಂದೆ ವಿಶ್ವಸೇನ ಮಹಾರಾಜನೊಳಪ್ಪ ಮಿತ್ರಸಂಬ೦ಧದಿನೊ೦ದು ದಿವಸಂ 
ಹಸ್ಮಿನಾಪರಕ್ಕೆ ವೋಗಿ ಕುಮಾರನಂ ಕಂಡಾತನ ರೂಪಂ ಪಟದೊಳ್‌ ಬರೆದು 
ತಂದಾ ರೂಪ ಪನೆಲ್ಯಾ ಪೊಖ್ರ೦ ನೋಟೆನುಂ (ಡಿ.ಎಲ್‌.ಎನ್‌. ೨೦೦೯ ಪುಟ. ೧೦೩) 

ಕನ್ಯಾಪಹರಣವನ್ನು ಮೇಲಿನ ಗದ್ಯ ಭಾಗವು ತಿಳಿಸುತ್ತದೆ. ಇದು ಪೆಣ್ಣುಯ್ಯಲ್‌ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೫೭ 


ಕೂಡಾ ಹೌದು. 

ಸ್ವಯಂವರ ಮಂಟಪದಲ್ಲಿ ಉಳಿದ ರಾಜರನ್ನು ಪರಾಜಿತಗೊಳಿಸಿ ಪಡೆಯುವ 
ಭಾರ್ಯೆಯು ಅತಿಪ್ರಿಯಳಾಗುತ್ತಾಳೆ೦ದು ವ್ಯಾಸಭಾರತದಲ್ಲಿ ಬರುತ್ತದೆ. 

ಸ್ತ್ರೀ ಅಪಹರಣ ವೀರ ಹೋರಾಟದ ರಕ ನಡೆಯುತ್ತಿತ್ತು ಎನು ವುದಕ್ಕೆ 
ಅಂಬೆ, ಟಕ ಅಂಬಾಲಿಕೆಯರನ್ನು ಭೀಷ್ಮ ಕರೆದೊಯ್ಯವುದು ಉದಾಹರಣೆಯಾಗಿದೆ. 
ವ್ಯಾಸ ಭಾರತದಲ್ಲಿಯೂ ಈ ರೀತಿಯದೇ ಉಲ್ಲೇಖವಿದೆ. (ಪಂಪ ಭಾರತ 
ಅನಂತರಂಗಾಚಾರ್‌ (ಅನು) ೧೯೭೭ ಪುಟ. ೯೪) 

ಹೆಣ್ಣನ್ನು ಒಲಿಸಿ ಅಪಹರಿಸುವುದು ಒಂದು ವಿಧ. (ಶಾಂತಿಪುರಾಣ ೩-೭೬ವ) 

ಹೆಣ್ಣನ್ನು ಬಲಾತ್ಮರಿಸಿ ಅಪಹರಿಸುವುದು ಮತ್ತೊಂದು ವಿಧ. (ಚಾವುಂಡರಾಯ 
ik ೧೯೮೩ ಪುಟ. ೮೫) 

'ಸ್ತೀಯರನ್ನು ಅಪಹರಿಸಿಕೊಂಡು ಹೋಗಿ ವಿವಾಹವಾಗುವ ಪದ್ಧತಿ' ಯು 
ಇಲ್ಲಾಗಲೇ "ವೈ ಯಕಿಕ ವಿವಾಹ ಪದ್ಧತಿ'ಗೆ ಪ ಪರಿವರ್ತನೆಯಾದ ಲಕ್ಷಣವನ್ನು ಹೊರಗೆಡಹು 
ತ್ತದೆ. ಈ ವೈಯಕ್ತಿಕ ವಿವಾಹ ಪದ್ಧತಿಯು ಕೊನೆಯ ಪಕ್ಷ ಯುಗ್ಮ ವಿವಾಹ ರೂಪದಲ್ಲಿ 
ಅಸ್ಥಿತ್ವಕ್ಕೆ ಬ೦ದಿತೆನ್ನಬಹುದು. ಯುವಕನೊಬ್ಬ ತನ್ನ ಮಿತ್ರರ ಸಹಾಯದಿಂದ 
ಯುವತಿಯನ್ನು ಅಪಹರಿಸಿಕೊ೦ಡು ಹೋಗುತ್ತಾನೆ. ಅಥವಾ ಆಕೆಯೊಂದಿಗೆ ಪಲಾಯನ 
ಮಾಡುತ್ತಾನೆ. ಅನಂತರ ಅವರೆಲ್ಲರೂ ಆಕೆಯೊಂದಿಗೆ ಒಬ್ಬರ ನಂತರ ಒಬ್ಬರು 
ಸಂಭೋಗಿಸುತ್ತಾರೆ. ಆದರೆ ಆಕೆಯು ಈ ಅಪಹರಣಕ್ಕೆ ಕಾರಣವಾದ ಯುವಕನ 
ಪತ್ನಿಯೆಂದು ಭಾವಿಸಲ್ಪಡುತ್ತಾಳೆ. 

ವಿವರಗಳಿಗೆ ನೋಡಿ: ಪೆಣ್ಣುಯ್ಕಲ್‌ ಎಂಗೆಲ್ಟ್‌ ಮೂಲ: ೧೯೮೦ ಪುಟ. ೬೬ 

ರಾಮೇಶ್ವರಾವಧಾನಿ (ಸಂ) ೧೯೭೨-೭೬ ಮಹಾಭಾರತ (ಸಂಪುಟ-೧-೧೧) ಪುಟ. ೬೯೮ 


೨೧೭. ಕಪ್ಪಡ 

ಕಪ್ಪಡಮುಟ್ಟು ಬೈಕಂದಿರಿದಿನ್ನಪ್ಪೊಡಮೋದುವಮೆಂದು ತಾಯ್ಲೆ ನುಡಿದೊಡಂ 

(ಡಿ.ಎಲ್‌.ಎನ್‌. ೨೦೦೯ ವಡ್ಡಾರಾಧನೆ ಪುಟ. ೪೭) 

ಕಪ್ಪಡವೆ೦ದರೆ ಹರಿದ ಬಟ್ಟಿ ಇದು ಬಟ್ಟೆಯ ಮೇಲಿನ ವ್ಯಾಮೋಹವನ್ನು ಕಳಚುವ 
ದಾರಿಯೂ ಹೌದು. ಕಪ್ಪಡ ಧರಿಸುವುದೆಂದರೆ ಬಟ್ಟೆಯ ಬಗೆಗಿನ ಹಂಗು ತೊರೆಯುವುದು. 
ಕಪ್ಪಡ ಮತ್ತು ಅರ್ಥ ಕಪ್ಪಡವೆಂದು ಪ್ರಾಚೀನ ಕನ್ನಡ ಕಾವ [ಗಳಲ್ಲಿ ಉಕ್ತವಾಗಿದೆ. 
ಕರ್ಪಟವೆನು ವುದು ಕನ್ನ! ಡದಲ್ಲಿ ಕಪ್ಪಡವೆಂದಾಗಿದೆ. “ನೀಮುವಿಡದ. ಕೈಯನೆಲಲಿಕ್ಕಿಯೆರ್ದ 
ಗಪ್ಪಡಮನೆಡದ ಮುಯ್ತಿನಮೇಗಿಕಿ” ಎ೦ದು ಕಿಟ್ಟಲ್‌ ಇದಕ್ಕೆ ಚಾ! ನೀಡಿದ್ದಾರೆ. 
"ಕುಂಡೆ ಸುಟ್ಟರೂ ಕಪ್ಪಡ ಚಡ 104೬ ಗ 

ವಿವರಗಳಿಗೆ ನೋಡಿ: ಅರ್ಧಗಪ್ಪಡ ಸಂಘ 

ಮರಿಯಪ್ಪ ಭಟ್ಟ ಎಂ. ರೆಟ್ಟೆಲರ ಕನ್ನಡ - ಇಂಗ್ಲೀಷ್‌ ನಿಘಂಟು (೪ ಸಂಪುಟಗಳು) (ಕಿಟ್ಟಲ್‌ ಕೋಶ) 


eeeeeecee eee 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೫೮ 


೨೧೮. ಕಬರಿಭರಂ 
ಗಳಿಯಿಸುತಿರೆ ಕಬರಿಭರಂ 
ಗಳಿಯಿಸುತಿರೆ ನಯನವಾರಿ ನಿನ್ನಾನನದಿಂ ॥ 
ನಳಿನಾನನೆ ನೀನಿರೆ ಕುರು 
ಕುಳಾಂತಕಂ ಗಳಿಕೋಪನೇ (ಕಲಿ) ಭೀಮಂ ॥ 
(ಸಾಹಸಭೀಮ ವಿಜಯಂ ೧-೬೩) 
ದ್ರೌಪದಿಯ ಕುರಿತು ಭೀಮನು ಹೇಳುವಾಗ ಈ ಕೆಳಗಿನಂತೆ ಹೇಳಿಕೊಂಡಿದ್ದಾನೆ. 
ಗಳಿಯಿಸುತಿರೆ ಕಬರಿಭರಂ ಎಂದರೆ ಬಿಚ್ಚಿದ ಮುಡಿ ಜಾರುತ್ತಿರಲು.... ತಲೆಗೂದಲನ್ನು 
ಬಿಚ್ಚಿರುವುದು ಸ್ತ್ರೀಯರ ದೃಷ್ಟಿಯಲ್ಲಿ ಅವಲಕ್ಷಣ. ಸ್ತ್ರೀಯರು ಅಂದರೆ ಗರತಿಯರು 
ಮುಡಿಯನ್ನು ಕಟ್ಟಿ ಕೊಳ್ಳಬೇಕೆಂಬುದು ಆ ಕಾಲದ ನಂಬಿಕೆಯಾಗಿತ್ತು ಎಂಬುದನ್ನು 
ಮೇಲಿನ “ಗಳಿಯಿಸುತಿರೆ ಕಬರಿ ಭರಂ” ಎನ್ನುವ ಮಾತು ಸೂಚಿಸುತ್ತದೆ. 
ಬಿಚ್ಚಿದ ನಿನ್ನ ಮುಡಿ ಹೀಗೆ ಇಳಿಬಿದ್ದೇ ಇರಲಾಗಿ, ನಿನ್ನ ಕಣ್ಣಿಂದ ನೀರು 
ಸುರಿಯುತ್ತಲೇ ಇರಲಾಗಿ, ಕಮಲಮುಖಿಯೆ, ವೀರಭೀಮನು ಕೋಪಹೀನನೆ 9 
ಕೋಪಜಾರಿದವನೇ 9 ಎನ್ನುತ್ತಾನೆ ಗದಾಯುದ್ಧದ ಭೀಮ. 
ವಿವರಗಳಿಗೆ ನೋಡಿ: ಕುವೆಂಪುರವರ ದೌಪದಿಯ ಶ್ರೀಮುಡಿ. 


೨೧೯. ಕರಂಕವಾಹಿನಿ 

"ಕರಂಕ ವಾಹಿನಿಯ ಮೇಲೆ ನೆಅಲ್ಲಿರೆ ಬಾಲೆ ಲೀಲೆಯಿಂ' 

(ಪಂಪ ಭಾರತ ೪-೪೩) 

ಪ್ರೇಮದಿಂದ ಚೆನ್ನಾಗಿ ಹೀರುವ ರೀತಿಯಲ್ಲಿ ರೆಪ್ಪೆ ಹೊಡೆಯದೆ ನೋಡುವ 
ಕಣ್ಣಿಗೆ ಬೇರೊಂದು ಕಣ್ಣು (ಅ೦ದರೆ ಅವನ ಕಣ್ಣು) ನವಿಲುಗರಿಯ ಕಣ್ಣಿನ ಹಾಗಾಗಿ 
ಮನಸ್ಸನ್ನು ಪ್ರವೇಶಿಸಲು, ಕಾಮಬಾಣವು ಮನಸ್ಸಿನಲ್ಲಿ ನಾಟಿರಲು, ಆ ಬಾಣಗಳ 
ಭಾರದಿಂದ ಮೆಲ್ಲಗೆ ಜೋತು ಬಿದ್ದ ಹಾಗೆ ಸುಭದ್ರೆಯು ವಿಲಾಸದಿಂದ ತನ್ನ ತಾಂಬೂಲ 
ಕರಂಕವಾಹಿನಿಯು ಮೇಲೆ ಒರಗಿಕೊಂಡು ನಿಂತಳು. 

ಕರಂಕವೆಂದರೆ ಭರಣಿ, ಪೆಟ್ಟಿಗೆಯೆ೦ದು ಅರ್ಥ ಹಿಡಿಯುವವಳು. 

ಕರಂಕವಾಹಿನಿ-ಭರಣಿ (ಪೀಕದಾನಿ) 

ಕರಂಕವಾಹಿನಿಯರ ಚಿತ್ರಣ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಬಹಳ ಸಲ ಬರುತ್ತದೆ. 
ಕರಂಕವಾಹಿನಿಯರು ಎಂಬುದು ಉದ್ಯೋಗ ಸೂಚಕ ಪದ. ಅರಸೊತ್ತಿಗೆಯಲ್ಲಿ 
ಕರಂಕವಾಹಿನಿಯರು ಪೀಕದಾನಿಯನ್ನು ಹಿಡಿದುಕೊಂಡು ಸೇವೆಯಲ್ಲಿ ಇರುತ್ತಿದ್ದರು. 


೨೨೦. ಕರಗ 
ಶ್ರೇತವಸ್ಥಮನುಟ್ರು ಸುವರ್ಣಮಯಮಪ್ಪ ಪಿರಿಡು ಕರಗಮಂ ತೆಕ್ಕನೆ ತೀವಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೫೯ 


ತಣ್ಣಿದವುಂ 
ಸುಗಂಧಮಪ ನೀರ್ಗಳಂ ತಂ೦ದು.......... 
4 (ಡಿ.ಎಲ್‌.ಎನ್‌. ೨೦೦೯ ಪುಟ. ೧೪೭) 
“ದೇವಾಸುರ ಯುದ್ಧಕ್ಕೆ ಕರಗ೦ಬೊತ್ತಳೆಂಬಂತೆ” ಬಂದ ಅವಳನ್ನು ಬಾಷ್ಟವಾರಿ 
ಧಾರಾಪೂರ ಪರಿವಾರಿತ ಪಲ್ಲವನೇತ್ರೆ ಎಂದೂ, ಅಸಹ್ಯ ಪರಿಭಾನಲ ದಹ್ಮಮಾನಗಾತ್ರೆ 
ಎಂದೂ ಗದಾಯುದ್ಧದಲ್ಲಿ ರನ್ನ ದ್ರೌಪದಿಯನ್ನು ಪರಿಚಯಿಸುತ್ತಾನೆ. ಕರಗವೆಂದರೆ 
ಗಡಿಗೆಯೆಂದರ್ಥ. 
ಕರಗವೆಂದರೆ ನೀರು ತುಂಬುವ ಕಲಶ ಕರಗವನ್ನು ತಲೆಯ ಮೇಲಿಟ್ಟುಕೊಂಡು 
ಉತ್ಸವ ಮಾಡುವ ಆಚರಣೆಯು ಈಗಲೂ ಚಾಲ್ತಿಯಲ್ಲಿದೆ. ಕರಗಕ್ಕೆ ದೀಕ್ಷೆಯೆಂಬ 
ಅರ್ಥವೂ ಇದೆಯೆಂದು ಗಮನಾರ್ಹ. ಹಸಿಮಣ್ಣಿನ ಕಳಸಕ್ಕೆ ಶಕ್ತಿಯನ್ನು ಆವಾಹಿಸಿ 
ಅಲಂಕರಿಸಿ ತಲೆ ಮೇಲೆ ಹೊತ್ತು ಮೆರೆಸುವ ಉತ್ಸವ. ಇದು ದ್ರೌಪದಿಯ ಆರಾಧನೆಯ 
ಸಂಕೇತವಾಗಿದೆ. 
ವಿವರಗಳಿಗೆ ನೋಡಿ: ಎಚ್‌. ಎಲ್‌. ನಾಗೇಗೌಡ ೧೯೯೮ ಕನ್ನಡ ಜಾನಪದ ಕೋಶ. 


೨೨೧. ಕರಣ 

ರಸಭಾವಾಭಿನಯಂಗಳ್‌ 

ಪೊಸವೆ ಪುಗಿಲ್‌ ಪೊಸವೆ ಚಲ್ಲಿಗಳ್‌ ಪೊಸವೆ ನಯಂ । 

ಪೊಸವೆ ಕರಣಂಗಳುಂ ನಿ 

ಪ್ಲೊಸವೆನೆ ಪೊಸಯಿಸಿದಳಾಕೆ ನಾಟ್ಕಾಗಮಮಂ ॥ 

(ಕೆ.ಎಲ್‌. ನರಸಿಂಹಶಾಸ್ತಿ ೨೦೦೯ ಆದಿಪುರಾಣ ೯-೨೫) 

ನೂರೆಂಟು ರೀತಿಯ ಕರಣಗಳಿವೆ. ಕರಣವೆನು ವುದಕ್ಕೆ ಬೇರ ಬೇರೆ ಅರ್ಥಗಳಿವೆ. 
ಚರ/ಸ್ಥಿರ (ಅಂತಃಕರಣ, ಬಹಿಃಕರಣ): ಕರಣವೆಂದರೆ ವಾಕ್ಕು, ಮನಸ್ಸು ಕಾಯ, 
ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ: ದಶೇಂದ್ರಿಯಗಳು. 

ರಸಭಾವಾಭಿನಯಗಳಿಂದ ಹೊಸ ರೀತಿಯ ನಾಟ್ಯವನ್ನು ಆಡಿದಳು ಎಂದು 
ಆದಿಪುರಾಣದಲ್ಲಿ ಬರುತ್ತದೆ. ಇಲ್ಲಿ ನಾಟ್ಕ ವನ್ನು ಆಗಮವೆಂದು ಕರೆದಿರುವುದು 
ಗಮನಾರ್ಹ. ರಸ ಪ್ರಸ್ಥಾನದಲ್ಲಿಯೂ ಸಾಜ ತಲ್ಲೀನ ಸ್ಥಿತಿಗೇರಿದ ಮೇಲೆ - 
ಅದು ಅದ್ವೈತದ ಅನುಭವ ಕೂಡುತ್ತದೆ. ಹಾಗೂ ಅದು ಬ್ರಹ್ಮಾನಂದವಾಗಿರುವುದರಿಂದ 
ಲೌಕಿಕವನ್ನು ಬಿಡುತ್ತದೆ. ವಾಸ್ತವವಾಗಿ ಹೀಗಿರುವುದರಿಂದಲೆ "ನಾಟ್ಕ' ಆಗಮ(ಪಾರಲೌಕಿಕ 
ಅನು 

“ಮೇಲೆ ಭಾವಗಳ ಸಂದರ್ಭದಲ್ಲಿ ಅಭಿನಯದ ಉಲ್ಲೇಖ ಬಂದುದರಿಂದ 
ಯಷಿಗಳು ಅಭಿನಯದ ಬಗ್ಗೆ ಕೇಳುವರು. ಭರತನು ಮುಂಚೆ "ಅಭಿನಯ' ಎಂಬ 
ಶಬ್ದದ ನಿರುಕ್ತಿಯನ್ನು ಕೊಡುವನು. "ನೀ (ಒಯ್ಯು) ಎಂಬ ಧಾತುವಿಗೆ “ಅಭಿ' ಎಂಬ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೬೦ 


ಉಪಸರ್ಗವಿದ್ದು "'ಪ್ರಯೋಗಂ ಪ್ರೇಕ್ಟಕಾನ್‌ ಅಭಿ ನಯತಿ ಇತಿ ಅಭಿನಯಃ, ಪ್ರಯೋಗವನ್ನು 
ಪ್ರೇಕ್ಟಕರಿಗೆ ಒಯ್ದು(ಮುಟ್ಟಿಸುವುದು) ಎಂಬುದರಿಂದ “ಅಭಿನಯ' ಎನ್ನಲಾಗಿದೆ ಎಂದು 
ಹೇಳುತ್ತಾನೆ. ಈ ಅಭಿನಯ ನಾಲ್ಕು ವಿಧದ್ದಾಗಿದೆ:-ಆಂಗಿಕ(ಶರೀರದ್ದು). ವಾಚಿಕ 
(ಶಬ್ದಗಳದ್ದು). ಆಹಾರ್ಯ (ವೇಷಭೂಷಣಗಳದ್ದು) ಮತ್ತು ಸಾತ್ವಿಕ (ಭಾವನಾ 
ತಿರೇಕದ್ದು), ಮೊದಲು ಆಂಗಿಕ ಅಭಿನಯವನ್ನು ವರ್ಣಿಸುತ್ತಾನೆ. 
ಆಂಗಿಕ ಅಭಿನಯ ಮೂರು ವಿಧದ್ದಾಗಿದೆ. ಒಂದು ಶರೀರ(ಅವಯವಗಳ)ದ್ದು, 
ಇನ್ನೊಂದು ಮುಖದ್ದು, ಮೂರನೆಯದು “ಜಚೇಷ್ಟಾಕೃತ'-ಎಂದರೆ ಚಲನ-ವಲನಗಳದು. 
ವಿವರಗಳಿಗೆ ನೋಡಿ: ಅಮೂರ ಜಿ.ಎಸ್‌. ೨೦೦೬ ಶ್ರೀರಂಗ ಸಾರಸ್ಥತ (ಸಂಪುಟ. ೮) 


೨೨೨. ಕರಣ ಲಬ್ಬಿ 
ಈ ಕರಣಲಬ್ಬಿಯು ಭವ್ಯರಿಗೆ ಮಾತ್ರ ಆಗುತ್ತದೆ ಅಭವ್ಯರಿಗೆ ಆಗುವುದಿಲ್ಲ. ಅಧಃಕರಣ, 
ಅಪೂರ್ವಕರಣ, ಅನಿವೃತ್ತಿಕರಣವೆ೦ದು ಮೂರು ಕರಣಗಳಿವೆ. ಕಷಾಯಗಳ ಮಂದತೆ 
ಯಿಂದ ಆಗುವಂಥ ಆತ್ಮನ ಎಶುದ್ದಿರೂಪದ ಪರಿಣಾಮಗಳಿಗೆ ಕರಣವೆಂದು ಹೇಳುತ್ತಾರೆ. 
ಅವುಗಳಲ್ಲಿ ಲಘು ಅಂತರ್ಮುಹೂರ್ತ ಪ್ರಮಾಣಕಾಲವಂತೂ ಅನಿವೃತ್ತಿಕರಣದ್ದಿದೆ. 
ಅದರಿಂದ ಸಂಖ್ಯಾಗುಣಿತ ಕಾಲವು ಅಪೂರ್ವಕರಣದ್ದಿದೆ, ಮತ್ತು ಅದರಿಂದ 
ಸಂಖ್ಯಾಗುಣಿತ ಕಾಲವು ಅಧಃಕರಣದ್ದಿದೆ. ಈ ಎಲ್ಲ ಕಾಲವು ಅಂತರ್ಮುಹೂರ್ತ 
ಪ್ರಮಾಣವೇ ಇದೆ, ಏಕೆಂದರೆ ಅಂತರ್ಮುಹೂರ್ತದಲ್ಲೂ ಅಸಂಖ್ಯಾತ ಭೇದಗಳಿವೆ. 
ಏವರಗಳಿಗೆ ನೋಡಿ: ಅಂತರ್ಮುಹೂರ್ತ. 


೨೨೩. ಕರಣಾಂಗ ಹಾರ 

ಕರಣಾಂಗಹಾರಮೃದುಪದ 

ಪರಿಕಮಂಗಳ ಬೆಡಂಗುಗಳ ಜತಿಯೊಳ೦ 

(ಕೆ.ಎಲ್‌.ನರಸಿ೦ಹಶಾಸ್ತ್ಕಿ ೨೦೦೯ ಆದಿಪುರಾಣ ೭-೧೮) 

ಕರಣಾಂಗಹಾರವೆಂದರೆ ಅಭಿನಯ ಮುದ್ರೆಯೆಂದರ್ಥ. ಭರತನಾಟ್ಯಕಾಸ್ತದಲ್ಲಿ 
ಅಭಿನಯ ಎನ್ನುವುದನ್ನು “ಆ೦ಗಿಕ'ವೆಂದು ಕರೆಯಲಾಗಿದೆ. ಭರತನಾಟ್ಯದಲ್ಲಿ “ಆಂಗಿಕ' 
"ವಾಚಿಕ' "ಆಹಾರ್ಯ' ಮೂರು ಪ್ರಭೇದ. ಆಂಗಿಕದ ಕುರಿತು ಪಂಪ ಇಲ್ಲಿ ಪಸ್ತಾವಿಸಿದ್ದಾನೆ. 

“ತಂಡುವು ಮೊದಲು ಅಂಗಹಾರಗಳನ್ನು, ವಿಧವಿಧದ ಕರಣಗಳೊಡನೆ, ಹೇಳಿ 
ಕೊಡುತ್ತಾನೆ. ಅಂಗಹಾರಗಳು ೩೨. ಸ್ಥಿರಹಸ್ತ, ಪರ್ಯಸ್ತಕ, ಸೂಚೀವಿದ್ದ, ಅಪವಿದ್ದ. 
ಅಕ್ಷಿಪ್ತಕ, ಉದ್ಭಟ್ಟಿತ, ಎಷ್ಕಂಭ, ಅಪರಾಜಿತ, ಎಷ್ಕಂಭಾಪಸೃತ, ಮತ್ತಾಕ್ರೀಡ, ಸ್ವಸ್ತಿಕ, 
ವೃಶ್ಚಿಕ, ಭ್ರಮರ, ಮತ್ತಸ್ಟಲತ, ವಿಲಸಿತ, ಗತಿಮ೦ಡಲ, ಪರಿಚ್ಛಿನ್ನ, ಪರಿವೃತ್ತರೇಚಿತ, 
ವೈಶಾಖರೇಚಿತ, ಪರಾವೃತ್ತ, ಆಲಾತಕ, ಪಾರ್ಶ್ವಚ್ಛೇದ, ವಿದ್ಯುದ್‌ಭ್ರಾಂತ, ಊರೂದ್ದತ್ರ, 
ಆಲೀಢ, ಉಚ್ಚುರಿತ, ಆಕ್ಟಿಪರೇಚಿತ, ಸಂಭ್ರಾಂತ, ಅಪಸರ್ಪ, ಮತ್ತು ಅರ್ಧನಿಕುಟ್ಟಕ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೩೧ 


ಈ ಅಂಗಹಾರಗಳಿಗೆ ಕರಣಗಳು ಮೂಲ ಎಂದರೆ ಹಸ್ತ ಮತ್ತು ಪಾದ ಇವುಗಳ 
ಸಮಾಯೋಗ. ಎರಡು ಕರಣಗಳಿ೦ದ ನೃತ್ತಮಾತೃಕ, ಎರಡು ಇಲ್ಲವೆ ಮೂರು 
ಇಲ್ಲವೆ ನಾಲ್ಕು ಮಾತೃಕಗಳಿ೦ದ ಅಂಗಹಾರ, ಅಯ್ದು ಕರಣಗಳಿಂದ ಸಂಘಾತಕ, ೬ 
ರಿಂದ ೯ ಕರಣಗಳಿಂದಲೂ ಅಂಗಹಾರ. (ಎಂದರೆ ಕರಣಗಳ ಸಮಾಯೋಗದಿಂದ 
ಅಂಗಹಾರ). ಇವನ್ನು ಮೊದಲು ಶಿವನು ಯೋಜಿಸಿ ಆಮೇಲೆ ತಂಡುವುಗೆ ಹೇಳಿ 
ಕೊಟ್ಟನು ಎನ್ನುತ್ತ ಇವನ್ನೆಲ್ಲ ಒಂದೊಂದಾಗಿ ವಿವರಿಸಲಾಗಿದೆ. (೨೪೬ ಶ್ಲೋಕಗಳಲ್ಲಿ). 

ಈ ದೀರ್ಫ ವಿವರಣೆಯನ್ನು ಕೇಳಿ ಆತ್ರೇಯ ಮೊದಲಾದ ಯಪಿಗಳಿಗೆ ಒಂದು 
ಸಂಶಯ ಬರುವುದು. "ಅಭಿನಯದ ಉದ್ದೇಶ ಅರ್ಥವನ್ನು ತಿಳಿಸುವುದಕ್ಕಾಗಿ. 
ಹೀಗಿರುವಾಗ ಈ ನೃತ್ತ ಯಾಕೆ, ಇದರ ಉದ್ದೇಶವೇನು, ವಾಚ್ಯಾರ್ಥದ ಭಾಗವನ್ನು 
ತಿಳುಹಿಸಲಾರದ ಈ ನೃತ್ತದ ಸುಸಂಬದ್ಧತೆ ಹೇಗೆ9' ಎಂದು ಕೇಳುವರು. 

ಭರತನ ಉತ್ತರ ಹೀಗಿದೆ. "ಈ ನೃತ್ತಕ್ಕೆ ಯಾವ ಉದ್ದೇಶವೂ ಇಲ್ಲ. ಆದರೆ 
ಇದರಿಂದ ಪ್ರಯೋಗ ಕಳೆಕಟ್ಟುವುದು. ಜನರಿಗೆ ಸಾಮಾನ್ಯವಾಗಿ ನೃತ್ತ ಇಷ್ಟ ಮಂಗಲ 
ಕಾರ್ಯಗಳಲ್ಲೂ ಅದನ್ನು ಬಳಸುತ್ತಾರೆ. ಆದರ(ಪೂರ್ವರಂಗದಲ್ಲಿ) ಇದನ್ನು ಅತಿಯಾಗಿ 
ಮಾಡಬಾರದು. ಹಾಗೆ ಮಾಡಿದರೆ ನಟರಿಗೆ ಆಯಾಸ, ಪ್ರೇಕ್ಟಕರಿಗೆ ಬೇಸರ. 

"ಈಗ ಇದರ ಪ್ರಯೋಗದ ಬಗ್ಗೆ ಹೇಳುವೆ. ಮೊದಲು ವಾದ್ಯಮೇಳವನ್ನು 
ಸಜ್ಜುಗೊಳಿಸಬೇಕು. ಆಮೇಲೆ ವಾದ್ಯದ ಹಿನ್ನೆಲೆಯಲ್ಲಿ ನರ್ತಕಿಯ ಪ್ರವೇಶ. ವಿಶಿಷ್ಟ 
ಚಾರಿ(ಇದು ಮುಂದೆ ಒಂದು ಅಧ್ಯಾಯದಲ್ಲಿ ವಿವರಿಸಲ್ಪಟ್ಟಿದೆ) ಬೊಗಸೆಯಲ್ಲಿಯ 
ಹೂಗಳನ್ನು ಚೆಲ್ಲಿ ರಂಗಪೀಠವನ್ನು ಪ್ರದಕ್ಷಿಣೆಯಿಂದ ಸುತ್ತಿ, ದೇವತೆಗಳನ್ನು ವಂದಿಸಿ 
ಅಭಿನಯಕ್ಕೆ ತೊಡಗಬೇಕು. ಗೀತ- ನೃತ್ತಗಳ ನಂತರ ಆಕೆಯ ನಿಷ್ಕಮಣ, ie 
ಮಿಕ್ಕ 11. ಹೀಗೆಯೆ ಪ್ರವೇಶಿಸಿ ಬೇರೆ ಬೇರೆ ಆಕೃತಿಗಳನ್ನು ರಚಿಸುತ್ತ, 
ಕುಣಿಯ ಮೊದಲು ಹಾಡು, ಆಮೇಲೆ ಅದರ ಅರ್ಥಕ್ಕೆ RG .! ವೃತ್ತ: ತ 

ಅನೇಕ ತರದ ಭಂಗಿಗಳನ್ನು, ರಸಗಳನ್ನು ಸ್ತ್ರೀ್ಡ ಕಷ ಪಾತ್ರಗಳು ಹೇಗೆ ನೃತ್ತ 
ಗೀತದಲ್ಲಿ ಅಭಿನಯಿಸಬೇಕೆಂಬುದನ್ನು ಕ ಭರತನು ತಾಂಡವದ ವಿಷಯವನ್ನು 
ಮುಗಿಸುತ್ತಾನೆ.” ನೃತ್ಯಹಸ್ತವೂ ಜು ಚಲನೆಯೂ ಕೂಡಿದರೆ ಕರಣವಾಗುತ್ತದೆ. 
ಎರಡು ಕರಣಗಳು ಕೂಡಿಕೊಂಡಿದ್ದರೆ ಒಂದು ಮಾಂತ್ರಿಕವಾಗುವುದು. ೨, ೩, ೪ 
ಮಾಂತ್ರಿಕಗಳು ಕೂಡಿದ್ದರೆ ಒಂದು “ಅ೦ಗಾಹಾರ'ವಾಗುವುದು. ಕರಣಗಳು ಕಾಲಿನ 
ಚಲನೆ, ಹಸ್ತದ ಚಲನೆಗೆ ತಳಹದಿಯಾಗಿದೆ. 

ಅಂಗಹಾರ; ಕರಣ 

ಏವರಗಳಿಗೆ ನೋಡಿ: ಯು.ಎಸ್‌ ಕೃಷ್ಣರಾವ್‌ ೧೯೭೧ ಆಧುನಿಕ ಭಾರತದಲ್ಲಿ ನೃ ತ್ಯಕಲೆ ಪುಟ. ೩೫ 
ಅಮೂರ ಜಿ. ಎಸ್‌. ೨೦೦೬ ಶ್ರೀರಂಗ ಸಾರಸ್ಥ ಸ್ತತ (ಸಂಪುಟ. ೮) ಪುಟ. ೬೦೧. 


ಹಳಗನ್ನಡ ಸಾ೦ಸ್ಕೃತಿಕ ಪದಕೋಶ /೧೩೬೨ 


೨೨೪. ಕರ್ಣಧಾರ 
“ಅತಿರಥ ಮಥನಂ ಕರ್ಣಧಾರನಲ್ಲನೆ ಕರ್ಣಂ” (ಪಂಪ ಭಾರತ ೧೨-೫೦) 
ಕರ್ಣಧಾರನೆಂದರೆ ಹಡಗಿನ ಚುಕ್ಕಾಣಿ ಹಿಡಿದಿರುವವನು. ಹಡಗಿನ ನಾವಿಕ. 
ಕರ್ಣ ಎಂದರೆ ಚುಕ್ಕಾಣಿ. ಚುಕ್ಕಾಣಿಯನ್ನು ಹಿಡಿದವನು ಕರ್ಣಧಾರ. ಇಲ್ಲಿ ಕೌರವ 
ಸೈನ್ಯವೆ೦ಬ ಹಡಗಿನ ಚುಕ್ಕಾಣಿಯನ್ನು ಹಿಡಿದವನು ಕರ್ಣ ಎ೦ಬ ಅರ್ಥದಲ್ಲಿ ಪ್ರಯೋಗ 
ವಾಗಿದೆ. ಏಕೆಂದರೆ ಅವನು ಅತಿರಥ ಮಥನನೆಂಬುದನ್ನು ಈ ಮೊದಲು ಹೇಳಲಾಗಿದೆ. 
ವಿವರಗಳಿಗೆ ನೋಡಿ: ಅತಿರಥ; ಮಹಾರಥ, ಅರ್ಧರಥ; ಸಮರಥ. 


೨೨೫. ಕರ್ಣಾಟ ಎಂಬ ಶಬ್ದ ವುತ್ಪತ್ತಿ 
ಕರ್ಣಾಟ ಎಂಬ ಶಬ್ದದ ವ್ಯುತ್ಪತ್ತಿಯ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳಿವೆ. 
ಕೇಶವವರ್ಣಿ (೧೩೫೯)ಎಂಬ ಜೈನಪಂಡಿತನು ಭೇದನಾರ್ಥಕವಾದ "ಕರ್ಣ 
ಧಾತುವಿನಿಂದ ಹುಟ್ಟಿತೆಂದು ಭಾವಿಸಿ ದಿವ್ಯಭಾಷೆಯಿ೦ದ ಬೇರೆಯಾಗಿ ವ್ಯವಹಾರದಲ್ಲಿರುವ 
ಭಾಷೆಯಾದ ಕಾರಣ ಇದಕ್ಕೆ ಕರ್ಣಾಟ ಎಂಬ ಹೆಸರು ಬಂದಿದೆ ಎಂದು ಹೇಳುತ್ತಾನೆ. 
ಎಶ್ವಗುಣಾದರ್ಶ ಎಂಬ ಸಂಸ್ಕೃತ ಗ್ರಂಥವನ್ನು ಬರೆದ ವೆಂಕಟಾದ್ದರಿ (ಸು. ೧೭೦೦) 
ಕರ್ಣಗಳಲ್ಲಿ ಅಟನ ಮಾಡುವುದರಿಂದ (ಎಂದರೆ ಎಲ್ಲರ ಕಿವಿಗಳಲ್ಲಿಯೂ ಬಿದ್ದು 
ಪ್ರಸಿದ್ಧವಾದುದರಿ೦ದ) ಇದಕ್ಕೆ ಕರ್ಣಾಟವೆ೦ಬ ಹೆಸರು೦ಟಾಯಿತೆಂದು ಹೇಳುತ್ತಾನೆ. 
ಈ ಎರಡು ವ್ಯತ್ಪತ್ತಿಗಳೂ ಕವಿಕಲ್ಲನೆಯೆಂದು ಹೇಳಬಹುದು. ಡಾಕ್ಟರ್‌ ಗುಂಡರ್ಟ್‌ 
ಎಂಬವನು ಈ ಶಬ್ದವು ಕರ್‌--ನಾಡು (ಕರಿಯ-ಮಣ್ಣುಳ್ಳ ದೇಶ) ಎಂಬ ಪದಗಳಿಂದ 
ಬಂದಿರಬೇಕೆಂದು ಅಭಿಪ್ರಾಯಪಡುತ್ತಾನೆ. ಇನ್ನು ಕೆಲವರು ಕರು*ನಾಡು (ಎತ್ತರವಾದ 
ಪ್ರದೇಶ) ಎ೦ಬ ಪದಗಳಿಂದ ಬಂದಿದೆ ಎನ್ನುತ್ತಾರೆ. ಕೇಶಿರಾಜನೂ ಭಟ್ಟಟಾಕಳಂಕನೂ 
ಕನ್ನಡ ಎಂಬುದು ಕರ್ಣಾಟ ಎಂಬುದರ ಅಪಭ್ರಂಶವೆಂದು ಹೇಳಿದ್ದಾರೆ. ಆದರೆ 
ಕರ್ಣಾಟ ಎಂಬುದು ಕನ್ನಡ ಎ೦ಬ ಮೂಲಪದದ ಸಂಸ್ಕೃತ ರೂಪವೆಂದು ಹೇಳಲಿಕ್ಕೂ 

ಅವಕಾಶವುಂಟು. 

ಏವರಗಳಿಗೆ ನೋಡಿ: ಆರ್‌. ನರಸಿಂಹಾಚಾರ್‌ ೧೯೬೧ 
ಕರ್ಣಾಟಕ ಕವಿಚರಿತೆ ಸಂಪುಟ. ೧ (ಕರ್ಣಾಟಕ ಪ್ರಾಚೀನತೆ, ಮಹಿಮೆ ವ್ಯೃತ್ತತ್ತಿ, ಲಿಪಿ) 


೨೨೬. ಕರ್ಬೊನ್ನು 
ಪಗೆವನನಿಜೆಯಲೆತ್ತೆನೆಂದು ರಾಗಿಸಿ ಪಲವು ನಿಡಿಯವುಂ ತೋರಮುಮಪ್ಪ 
ಕರ್ಬ್ಬೊನ್ನ ಕೀಲ್ಲಳ೦ ಕೊಂಡು ಬ೦ದು......... 
(ಡಿ.ಎಲ್‌.ಎನ್‌. ೨೦೦೯ ಪುಟ. ೯೫). 
ಕರ್ಬೊನ್‌ ಎಂದರೆ ಕಬ್ಬಿಣ ಎಂದರ್ಥ. ಕರಿದಾದಪೊನ್‌(ಲೋಹ) ಕರ್ಬೂನ್‌ 
ಎಂದಾಗುತ್ತದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೩೩. 


ಕರ್‌-ಪೊನ್‌-ಕರ್ಬೊನ್‌. ಪೊನ್‌ ಮಂತ್ರಲೋಹ. ಕರ್ಬೊನ್‌ ಅನಂತರ ಇದು 
ಕರ್ಬನ. ಅನಂತರವೇ ಕಬ್ಬಿಣವೆ೦ಬ ಪದವು ರೂಢಿಗೆ ಬ೦ದಿರಬೇಕು. ಅನ್ನಂ ಭಟ್ಟನ 
ತರ್ಕ ಸಂಗ್ರಹದಲ್ಲಿ ಬಾಂಡ "ಸೀಸ' ಎಂಬ ಎರಡು ಹೆಸರುಗಳನ್ನು ಕಬ್ಬಿಣಕ್ಕೆ 
ಕೊಡಲಾಗಿದೆ. ತಾರ್ಕಿಕರು ಲೋಹಗಳನ್ನು ತೇಜಸ್ಸಿನ ವಿಷಯವೆಂದು ಅಂಗೀಕರಿಸಿದ್ದಾರೆ. 
ಇದಕ್ಕೆ ಅವರು ಕೊಡುವ ಕಾರಣ ಲೋಹಗಳಿಗೆ ರೂಪವಿದೆ. ದವತ್ತವಿದೆ. ಅವುಗಳು 
ಪಾರ್ಥಿವವಲ್ಲ. 
ವಿವರಗಳಿಗೆ ನೋಡಿ: ಮಹೇಶ್‌ ಅಡಕೋಳಿ (ಸಂ) ೧೯೯೨ ಅನ್ನಂಭಟ್ಟನ ತರ್ಕಸಂಗ್ರಹ ಪುಟ. ೬೪. 


ಖಿ ಕರ್ಮ 
ಆ ಕದ್ಧಗಳುಂ ಜ್ಞಾನಾವರಣೀಯಂ ದರ್ಶನಾವರಣೀಯಂ ವೇದನೀಯಂ 
ಮೋಹನೀಯಮಾಯುಷ್ಯಂ ನಾಮಗೋತ್ರ್ತಮಂತರಾಯಮಂಬಷ್ಟವಿಧಂಗಳಕ್ಕುಂ 
ಅವಜಸೊಳ್‌ ಅಭಿನಿಬೋಧಿತಮತಿಶ್ರುತಾವಧಿಮನಃಪ cf 
ಭೇದದಿಂ ಜ್ಞಾನಾವರಣೀಯಂ ಪಂಚವಿಧಮಕ್ಕುಂ. ನಿದ್ರಾನಿದ್ರಾಪಚಳಾಪಚಳಸ್ಥಾನಗೃದ್ಧಿ 
ನಿದ್ರಾಪ್ರಚಳಾಚಕ್ಷುರಚಕ್ರುರವಧಿ 
(ಅಜಿತತೀರ್ಥಂಕರ ಪುರಾಣ ತಿಲಕಂ ೧೧ - ೨.ವ) 
ಭಿನ್ನಕರ್ಮ 
ಈ ಭಾಗದಲ್ಲಿ ರನ್ನನು ಕರ್ಮದ ಬಗ್ಗೆ ಬಳಸಿರುವ ಪ್ರಮುಖ ಪರಿಕಲ್ಪನೆಗಳು 
ಗಿವೆ: 
ಕರ್ಮ - ಜೈನಧರ್ಮವು ಕರ್ಮಸಿದ್ಧಾಂತವನ್ನು ಒಪ್ಪುತ್ತದೆ. 
ನಾಮ ಮತ್ತು ಗೋತ್ರ - ಗೋತ್ರಪದ್ಧತಿಯ ಬಗ್ಗೆ ಜೈನರಿಗೆ ಇರುವ ನಂಬಿಕೆಯನ್ನು 
ಇದು ಸೂಚಿಸುತ್ತದೆ. 
ಡಿ. ಕೇವಲಾವರಣೀಯ ಭೇದ-ಮತ್ತು ದರ್ಶನಾವರಣೀಯ ಭೇದ-ಕೇವಲದರ್ಶನಕ್ಕೆ 
ಆವರಣವನ್ನುಂಟು ಮಾಡುವ ಕರ್ವ 
೪. ಸಾತಾಸಾತಭೇದ - ಎರಡು ವಿಧ ಇಂದ್ರಿಯ ಜನ್ಯನಾದ ಸುಖವನ್ನು ಉಂಟು 
ಮಾಡುವ ಕರ್ಮ. 
೫... ಮೋಹನೀಯ ಬಂಧ - ಮೋಹದ ಬಗೆಗಿರುವ ಬಂಧನ. 
೬. ಕಷಾಯ - ಸುಖದುಃಖಗಳನ್ನುಂಟು ಮಾಡುವ ನಾಲ್ಕು ಬಗೆಯ ದೋಷ, 
ಕ್ರೋಧ, ಮಾನ, ಮಾಯಾ, ಲೋಭಗಳು. 
ಈ ಹಾಸ್ಯ, ರತಿ, ಶೋಕ, ಭಯ, ಜುಗುಪ್ಪೆ ಸ್ತ್ರೀ, ಪುಂ ನಪುಂಸಕ, ಭೇದ. 
೮. ಚಾರಿತ್ರ್ಯದ ವ್ಯಾಮೋಹ. 
೯. ಸುಗಂಧ - ದುರ್ಗಂಧ - ದ್ವಿವಿಧ. 


೧೦. ಸಮ್ಯಕ್ವ, ಮಿಥ್ಯತ್ವ, ಸಮ್ಮಕ್‌ ಮಿಥತ್ತ - ಮೂರುವಿಧ. 


bL Og 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೬೮ 


ಜೈನರ ಕರ್ಮಸಿದ್ಧಾಂತದ ಪ್ರಕಾರ ಲೋಕದಲ್ಲಿ ಜೀವಗಳು ಜನ್ಮತಾಳುವುದಕ್ಕೂ. 

ಅವರು ಪಡುವ ಕಷ್ಟ-ಸುಖಗಳಿಗೂ, ಅವರ ಸಾಂಸಾರಿಕ ಪರಿಭ್ರಮಣೆಗೂ ಕಾರಣವಾದ 

ಕರ್ಮದ ವಿಷಯದಲ್ಲಿ ಜೈನ ದಾರ್ಶನಿಕರು ಅತಿ ವಿಸ್ತಾರವಾಗಿ ನಿರೂಪಿಸಿರುವ 

ಕರ್ಮಸಿದ್ಧಾಂತವಿದೆ. ಜೈನ ತತ್ವದ ಪ್ರಕಾರ ಎಂಟು ಬಗೆಯಾದ ಪ್ರಧಾನ ಕರ್ಮಗಳಿವೆ: 

ಎ ಜ್ಞಾನಾವರಣೀಯ (ಜ್ಞಾನವನ್ನು ಮುಚ್ಚುವ ಕರ್ಮ); ದರ್ಶನಾವರಣೀಯ 

(ದರ್ಶನವನ್ನು ಎಂದರೆ ದೃಷ್ಟಿಯನ್ನು ಮುಚ್ಚುವ ಕರ್ಮ); ವೇದನೀಯ (ಸಖ- 

ದುಃಖಾದಿ ಭಾವಗಳನ್ನುಂಟುಮಾಡುವ ಕರ್ಮ); ಅಂತರಾಯ ಕರ್ಮ (ಅಡ್ಡಿ 

ತಡೆಗಳನ್ನುಂಟುಮಾಡುವ ಕರ್ಮ); ಗೋತ್ರಕರ್ಮ (ಜೀವ ಹುಟ್ಟುವ ಕುಲಾಧಿಗಳನ್ನು 

ನಿರ್ಣಯಿಸುವ ಕರ್ಮ); ಕೊನೆಯದಾಗಿ ಆಯುಷ್ಕ್ಠಕರ್ಮ (ವ್ಯಕ್ತಿಯ ಜೀವಾವಧಿಯನ್ನು 

ನಿರ್ಣಯಿಸುವ ಕರ್ಮ). ಮಾನವ ಜೀವಿಯಾಗಲಿ, ಅಧೋಮಾನವ ಜೀವಿಯಾಗಲಿ 

ಈ ಎಂಟು ಕರ್ಮಗಳ ಪ್ರಭಾವಕ್ಕೆ ಅಧೀನನಾಗಿರುವನು. ಸಂಸಾರದಲ್ಲಿ ಜೀವನ 
ಪರಿಭ್ರಮಣೆ ಈ ಕರ್ಮಗಳ ಸಾಹಚರ್ಯಕ್ಕೆ ಅನುಗುಣವಾಗಿರುತ್ತದೆ. 

ವಿವರಗಳಿಗೆ ನೋಡಿ: ಎಸ್‌. ನಟರಾಜ ಬೂದಾಳು ೨೦೦೬ 

ನಾಗಾರ್ಜುನನ ಮೂಲಮಾಧ್ಯಮಿಕಕಾರಿಕಾ 

ಪುಟ. ೪೯, ೫೧ (ಬ್ರಹ್ಮಶಿವ ಸಮಯ ಪರೀಕ್ಷೆ ಅಷ್ಟಕರ್ಮಗಳು) 

ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಪುಟ. ೨೯೮ 

ಡಿ.ಡಿ. ಕೊಸಾಂಬಿ ೧೯೯೮ ಪ್ರಾಚೀನ ಭಾರತದಲ್ಲಿ ಚರಿತ್ರೆ ಮಟ. ೧೩೪ 

ಮಹದೇವ ಪಭಾಕರ ಪೂಜಾರ ೧೯೭೬ ಜೈನಧರ್ಮ ಪರಿಭಾಷೆ 


೨೨೮. ಕರ್ಮನಿರ್ಜರೆ 
ಪೆಸರ್ಗೂಂಡಿಂದನರೇಂದವಂದ್ಯನನೊಜಲ್ಲಿತ್ಲಾನು ಮೋರೂರ್ಮ ಚಿಂ 
ತಿಸಿದೊಂಗಂ ಪವಣಿಲ್ಲ ಪುಣ್ಯಮೆನೆ ಪೂಣ್ಣೊಳಿಂದಮೋರಂತೆ ಭಾ | 
ವಿಸಿ ತಾಂ ತನ್ಮಯನಾಗಿ ತಚ್ಚರಿತಮಂ ಕಾವ್ಯಂಗಳೊಳ್‌ ಕೂಡೆ 
ಬಣ್ಣಿಸಿ ಪೇಜ್ಞಾತನ ಕರ್ಮನಿರ್ಜರೆಯನಂತಿಂತುಂತೆನಲ್‌ ಬರ್ಕುಮೇ ॥ 

(ಆದಿಪುರಾಣ ೧-೩೭) 
ಜಿನೇ೦ದ್ರನ ಸ್ತುತಿಯಿಂದ ಕರ್ಮವು ನಶಿಸಿಹೋಗುವುದು ಪುಣ್ಯ ದೊರೆಯುವುದು. 
ತನ್ಮಯನಾಗಿ ಜಿನೇ೦ದ್ರನ ಚರಿತೆ ಕಾವ್ಯದೊಳಗೂಡಿಸಿದರೆ ಅದಕ್ಕಿಂತ ಮಿಗಿಲಾವುದು 
ಎಂಬುದು ಪಂಪನ ಭಾವ. 
ಕರ್ನವು 'ಕೃ' ಎಂಬ ಧಾತುವಿನಿಂದ ಹುಟ್ಟಿದೆ. "ಕೃ' ಎಂದರೆ ಮಾಡು ಎಂದರ್ಥ. 
ಕ್ರಿಯೆ, ಆಚರಿಸು, ಕಾರ್ಯ-ಕಾರಣ ಕಳೆದು ಹೋದ ಕ್ರಿಯೆಗಳು, ದೈಹಿಕ ಮಾನಸಿಕ 
ಕರ್ಮಗಳು ಎಂದು ಕರ್ಮಗಳಿಗೆ ಅರ್ಥವಿದೆ. ಚಾರ್ವಾಕಮತದಲ್ಲಿ ಕರ್ಮವು ಒಂದೇ. ಅದರ 
ಪ್ರಕಾರ ಕರ್ಮದಿಂದ ಸುಖ ದುಃಖ ಎರಡೂ ದೊರೆಯಬಹುದು. ಜೈನಧರ್ಮದಲ್ಲಿ ಕರ್ಮ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೬೫ 


ಎಂಟು ಮಾದರಿಯದು: ಜ್ಞಾನಾವರಣ, ದರ್ಶನಾವರಣ, ವೇದನೀಯ, ಮೋಹನೀಯ 
ಆಯುಷ್‌, ಗೋತ್ರ, ನಾಮ, ಅಂತರಾಯ. ಮೊದಲನೆಯ ನಾಲ್ಕು ಗತಿಗಳು. 
ಉಳಿದವುಗಳು ಅಘಾತಿಕರ್ಮಗಳು. 
ಬೌದ್ದ ಮತ ದೃಷ್ಠಿಯಿಂದ ಕಾರಣ ಮತ್ತು ಸನ್ನಿವೇಶಗಳು ಕರೆ ಕಾರಣವಾಗುತ್ತದೆ. 
ಬಾಹ್ಯ ಸಂಗತಿಗಳು, ಪ್ರಜ್ಞೆ ಮತ್ತು ಸುಪ್ತ ಪ್ರಜ್ಞೆಗಳು ಕರಕ್ಕೆ ಕಾರಣವಾಗುತ್ತವೆ. “ಪ್ರತೀಯ 
ಸಮುತ್ತಾದ” ಎಂದು ಬೌದ್ಧ ಮತವು ಪ್ರತಿಪಾದಿಸುತ್ತದೆ. ಯೋಗಾಚಾರದ ಪ್ರಕಾರ 
ಕರ್ಮವು ನಾಲ್ಕು ಬಗೆಯದು. ಶುಕ್ಷ(ಬಿಳಿ) ಸಂತೋಷ. ಕೃಷ್ಣ(ಕಪುು)-ದುಃಖ. ಶುಕ್ಷ- 
ಕೃಷ್ಣ ದುಃಖ, ಸಂತೋಷ ಎರಡನ್ನೂ ನೀಡುತ್ತದೆ. ಅಶುಕ್ಷ-ಕೃಷ್ಣವು ಸಂತೋಷ ಮತ್ತು 
ದುಃಖವನ್ನು ಬೇರೆ ಮಾಡುತ್ತದೆ. ವೇದಗಳು ನಿತ್ಯಕರ್ಮ (ನಿತ್ಯದ ಕೆಲಸ) ನೈಮಿತ್ತಿಕ ಕರ್ಮ 
(ಸಾಂದರ್ಭಿಕ ಕರ್ಫ) ಕಾಮ್ಯಕರ್ಮ (ಉದ್ದೇಶಿತ ಕರ ಹಾಗೆಯೇ ನಿಷಿದ್ದ ಕರ್ವ ಅದ್ವೈತ 
ಸಿದ್ಧಾಂತದ ಪ್ರಕಾರ ಕರ್ಮ ಮಾನಸಿಕ ಹಾಗೂ ಶುದ್ಧಾತ್ಮ ಕರ್ದವು ಬಿಡುಗಡೆಯ ದಾರಿಯನ್ನು 
ಸೂಚಿಸುತ್ತದೆ. ವೇದದಿಂದ ಹೇಳಲ್ಪಟ್ಟಿರುವ ಕರ್ಮಗಳು ವಿಹಿತ ಕರ್ಮಗಳಾಗಿವೆ. ಪ್ರಾಯಶ್ಚಿತ್ತ 
ಕರ್ಲವು ಮಾಡಿದ ಪಾಪ ನಿವಾರಣೆಗೆ ಇರುವಂಥದ್ದು. ಸಂಚಿತ ಕರ್ಯವೆಂದರೆ ಹಿಂದಿನಿಂದಲೂ 
ಬ೦ದಿರುವಂಥದ್ದು. ವೈಶೇಷಿಕದಲ್ಲಿ ಉತ್ತೇಪಣ (ಊರ್ಧ್ವಮುಖಿ) ಅವಕ್ಷೇಪಣ 
(ಅಧೋಮುಖಿ) ವೈರುಧ್ಯದಿ೦ದ ಕೂಡಿರುವುದು (ಆಕು೦ಚನ) ವಿಸ್ತರಣೆಯ ರೂಪದ್ದು 
ಪ್ರಸಾರಣ. 
ನಿಸ್ತಿಂಶ ಕರ್ಮದ ಕುರಿತು ಆದಿಪುರಾಣದಲ್ಲಿ ಬರುತ್ತದೆ: 
ele ಲ್ಲದೆ ಮಾಡೆಂದು ಪೇಳ್ದೊಡವನಾ ನಿಸ್ತಿಂಶಕರ್ಮಕ್ಕೆ ಕೊಕ್ಕರಿಸಿ 
ಪಾಪಭೀರುವಪುದರಿಂ ರ್‌ 
(ಕೆ.ಎಲ್‌. ನರಸಿಂಹಶಾಸ್ತ್ರಿ ೨೦೦೯ ಆದಿಪುರಾಣ ೨-೧೪ ವ) 
ನಿಸ್ತಿಂಶ ಕರ್ಮವೆಂದರೆ ಕ್ರೂರ ಕರ್ಮ ಅದಕ್ಕೆ ಅಂಟಿಕೊಂಡರೆ ಪಾಪವುಂಟಾಗುವುದು 
ಎಂದು 'ಭಾವಾರ್ಥ. 
ನಿಸ್ತಿಂಶವೆಂದರೆ ಕತ್ತಿ, ದಯೆಯಿಲ್ಲದ, ಕನಿಕರವಿಲ್ಲದ; ದೂರವೆಂಬ ಅರ್ಥವಿದೆ. 
ಕನಿಕರವಿಲ್ಲದ ಕರ್ಮವೇ “ನಿಸ್ತಿಂಶ ಕರ್ಮ”. 
ಏವರಗಳಿಗೆ ನೋಡಿ: John Grimes 1996 
ಗೆ (010156 Dict. Of Indian Philosophy P 160-16. 
ಪಭಾಕರ ಜೋತಿ ಎಂ. ೨೦೦೮ ಭಾರತೀಯ ತತ್ವಶಾಸ್ತ್ರ ದ ರೂಪುರೇಷೆಗಳು 


೨೨೯. ಕರ್ಮೇಂದ್ರಿಯ 
ಮನಮಂ ನುಡಿಯಂ ಮೆಯ್ಯಂ 
ತನಗೆ ವಶಂಮಾಡಿ ಗುಪ್ತಿಗುಪ್ಪಂ ಮುನಿಯೆಂ । 
ಬಿನೆಗಂ ನೆಗಟ್ಟಂ ಗುಪ್ತಿಯೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೩೬ 


ತನಗಿಲ್ಲದೆ ಕರ್ಮರಿಷುಗೆ ಮುನಿವುದು ಮೊಗ್ಗೇ ॥ 
(ಕೆ.ಎಲ್‌.ನರಸಿ೦ಹಶಾಸ್ಥಿ ೨೦೦೯ ಆದಿಪುರಾಣ ೬-೨೯) 

ಗುಪ್ತಿಯೆಂದರೆ ಮನೋ, ವಾಕ್‌; ಕಾಯಗಳ ನಿಗ್ರಹ. ಇಂದ್ರಿಯ ನಿಗ್ರಹವೆಂಬ 
ಭಾವಾರ್ಥ. 

ಕರ್ಕರಿಪು: ಕರ್ಮಕ್ಕೆ ಶತ್ರು ಅಂದರೆ ದುಷ್ಕರ್ಕದ ವಿರೋಧಿ. 

ಕರೃವಿರೋಧ ಅಥವಾ ಸಂವಹರ ಸಾಧನಕ್ಕೆ ಅಗತ್ಯವಾದ ಚಟುವಟಿಕೆ. (ಆಚರಣೆ) 
ಮನಸ್ಸು, ವಚನ, ಕಾಯ ವ್ಯಾಪಾರಗಳನ್ನು ನಿಯಂತ್ರಣ ಮಾಡುವುದು ಗುಪ್ತಿಯೆಂದೆನ್ನಿಸಿ 
ಕೊಳ್ಳುತ್ತದೆ. 

ಕರ್ಮ ಪ್ರಕಾರಗಳು- ಕರ್ಮಗಳು ಘಾತಿ, ಅಘಾತಿ, ಎಂದು ಎರಡು ಬಗೆಯಾಗಿವೆ. 
ಜೀವನ ಅನಂತ ಜ್ಞಾನಾದಿ ಸ್ವಾಭಾವಿಕ ಗುಣಗಳನ್ನು ನಾಶಗೊಳಿಸುವ ಕರ್ಮಗಳು 
ಘಾತಿ ಕರ್ಮಗಳು; ಇವು ಜ್ಞಾನಾವರಣೀಯ, ದರ್ಶನಾವರಣೀಯ, ಮೋಹನೀಯ, 
ಅ೦ತರಾಯ ಎಂದು ನಾಲ್ಕು ಬಗೆಯಾಗಿವೆ; ವೇದನೀಯ, ಆಯು, ನಾಮ, ಗೋತ್ರ 
ಎಂದು ಅಘಾತಿ ಕರ್ಮಗಳು ನಾಲ್ಕು ಬಗೆಯಾಗಿವೆ. ಈ ಎರಡು ತರದ ಕರ್ಮಗಳಲ್ಲಿ 
ಒಟ್ಟಿಗೆ ೧೫೮ ಒಳಭೇದಗಳಾಗುವುದು ಇಲ್ಲಿ ಬಂಧಹೇತುಗಳಾದ ಕರ್ಮಗಳ ವಿಷಯ 
ವಾಗಿ ವೈದಿಕ ಬೌದ್ಧ ಜೈನ ಧರ್ಮಗಳ ತುಲಾನಾತ್ಮಕ ವಿಚಾರವನ್ನು ಸಂಕ್ಷೇಪವಾಗಿ 
ಹೇಳುವೆವು. 

ಕರ್ಮವು ನಿಯತವಾಗಿ ಒಂದೊಂದು ಫಲವನ್ನು ಕೊಡುವುದೆಂಬುದನ್ನು ಇತರ 
ಮತಗಳಂತೆ ಜೈನಮತವೂ ಒಪುವುದು. ಭಾರತೀಯದರ್ಶನಗಳು ಹಲವು ವಿಷಯಗಳಲ್ಲಿ 
ಪರಸ್ಪರ ಭಿನ್ನವಾಗಿದ್ದರೂ ಕರ್ಮವು ಅಮೋಘವೆಂಬುದರಲ್ಲಿ ಐಕಮತ್ಯವುಳ್ಳುವಾಗಿವೆ. 
ಪೂರ್ವವೂಮಾಂಸೆಯು ಪರಬ್ರಹ್ಮ ವಿಚಾರವನ್ನು ಮಾಡದಿರುವುದರಿಂದ ಉತ್ತರ 
ಮೊಮಾಂಸೆಯಿಂದ ಭಿನ್ನವಾಗಿದೆ. ಸಾಂಖ್ಯ, ಯೋಗ ದರ್ಶನಗಳು ಆತ್ಮನಾನಾತ್ತವನ್ನು 
ಹೇಳುವುದರಿಂದ ಉತ್ತರಮೂೊಮಾಂಸೆಯಿಂದ (ವೇದಾಂತದಿಂದ) ಭಿನ್ನವಾಗಿವೆ. ಆತ್ಮನಲ್ಲಿ 
ಗುಣಾದಿಗಳನ್ನು ಆರೋಪಿಸಿ ನ್ಯಾಯ ವೈಶೇಷಿಕ ದರ್ಶನಗಳು ಸಾಂಖ್ಯಯೋಗ 
ದರ್ಶನಗಳಿಂದ ಭಿನ್ನವಾಗಿವೆ. ಆತ್ಮನೇ ಪ್ರಕಟನಾಗುವನು ಎಂದು ಹೇಳಿ ಜೈನದರ್ಶನವು 
ನ್ಯಾಯ ವೈಶೇಷಿಕ ದರ್ಶನಗಳಿಂದ ಭಿನ್ನವಾಗಿರುವುದು; ಬೌದ್ಧ ದರ್ಶನವು ನಿತ್ಯ-ಸತ್ಯ 
ಪದಾರ್ಥ ರೂಪವಾದ ಆತ್ಮನ ಅಸ್ತಿತ್ತನ್ನೇ ಒಪ್ಪುವುದಿಲ್ಲ. ಆದರೆ ಈ ಎಲ್ಲ ದರ್ಶನಗಳು 
ಕರ್ಮಕ್ಕೆ ಅನುರೂಪವಾದ ಫಲವು ತಪ್ಪದು; “ಬಿತ್ತಿದುದನ್ನು ಬೆಳೆದುಕೊಳ್ಳು” ಎಂದು 
ಏಕಕಂಠವಾಗಿ ಹೇಳುವುವು. ಕರ್ಮಕ್ಕೂ ಅದರ ಫಲಕ್ಕೂ ಅಚ್ಛೇದ್ಯವಾದ ಸಂಬಂಧ 
ವುಂಟೆಂದೂ, ಪ್ರಾಚೀನಕರ್ಮವೇ ಈ ಜನ್ಮದ ಅವಸ್ಥೆಗೆ ಕಾರಣವೆಂದೂ ಎಲ್ಲ ದರ್ಶನಗಳು 
ಹೇಳುವುವು ಎನ್ನುವುದು ಜೈನಧರ್ಮದ ಅಭಿಪ್ರಾಯ. 

ಕರ್ಮೇಂದ್ರಿಯಗಳು ಕಾರ್ಯಮಾಡುವ ಶಕ್ತಿಗಳು. ಅವು ಐದು: ನಿಶ್ಚೇಷ್ಟವಾಗಿ 
ವಿಶ್ರಮಿಸುವ ಮತ್ತು ಭೋಗಿಸುವ ಶಕ್ತಿ(ಉಪಸ್ಥ), ತ್ಯಜಿಸುವ ಶಕ್ತೀವಿಸರ್ಗ), ಚಲನಶಕ್ತಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೬೭ 


(ವಿಹರಣ), ಹಿಡಿದುಕೊಳ್ಳುವ ಶಕ್ತಿ(ಅದಾನ) ಮತ್ತು ಮಾತಾಡುವ ಶಕ್ತಿ (ವಚನ). 
ಅವು ಇದು ದೈಹಿಕ ಕ್ರಿಯೆಗಳ ಶಕ್ತಿಗಳು ಮತ್ತು ಜೀವಾತ್ಮನಲ್ಲಿರುವ ಸೀಮಿತ ಕ್ರಿಯಾಶಕ್ತಿ 
ಯಾದ ೬ ವಿಭಿನ್ನ ರೂಪಗಳು ಎನ್ನುವುದು ಅಭಿನವಗುಪ್ತನ ನಿಲುವು. 
ಕರ್ಮೇಂದ್ರಿಯ ಚ್‌ ಭಾರತೀಯ ಎಲ್ಲಾ ತತ್ವಜ್ಞಾನಿಗಳು ಬೇರೆ ಬೇರೆ 
ರೀತಿಯಲ್ಲಿ ವಿವರಿಸಿದ್ದಾರೆ. 
ಕರ್ದೇಂದ್ರಿಯವೆಂದರೆ ಕೆಲಸ ಮಾಡುವ ಅಥವಾ ಕೆಲಸಕ್ಕೆ ಕಾರಣವಾಗುವ ಇಂದ್ರಿಯ. 
ಅಭಿನವಗುಪ್ತನ ಮಾತನ್ನು ಮುಂದುವರಿಸುವುದಿದ್ದರೆ ಕೈ, ಕಾಲು, ನಾಲಗೆ, ಜನನೇಂದ್ರಿಯ 
ಹಾಗೂ ಆಸ ಸನದ್ವಾರಗಳು ಕರ್ಮೇಂದ್ರಿಯಗಳು. 
ನ Re ಎನ್‌.ಬಾಲಸುಬ್ರಹ್ಮಣ್ಯ(ಅನು) ೨೦೦೦ 
ಅಭಿನವಗುಪ್ಪ ಪುಟ. ೬೨. 
ಮಹದೇವ ಪಭಾಕರ ಪೂಜಾರ ೧೯೭೬ ಜೈನಧರ್ಮದ ಪರಿಭಾಷೆ ಪುಟ. ೮೫, ೮೬. 


೨೩೦. ಕಲಿ 

ಕಲಿಗಂ ಶಂಕೆಯೆ ಚಾಗಿಗ೦ ಬೆರಗೆ ಮೇಣ್‌ ಕಟ್ಟಾಳ್‌ ನೆರಂಬಾರ್ವನೇ 

ಕುಲಜಂಗಂ ಮಜೆವಾಲ್‌ ಸಜ್ಜನಿಕೆಗಂ ಕಲ್ಮೊ [ ಳ್ವೊ) ಜೆಯೇ ಧರ್ಮಿಗಂ । 

ಕೊಲೆಯೇ ಮಂತ್ರಿಗಮಿಚ್ಚೆಕಾಅತನವೇ ತಕ್ಕಂ ಪಿಸುಣ್ಟೇಟ್ವನೇ 

ಚಲಮಂ ಗಂಡುಮನಪುುಕೆಯ್ದೆನಗಮಾ ಕೌಂತೇಯರೊಳ್‌ ಸಂಧಿಯೇ ॥ 

(ಸಾಹಸ ಭೀಮವಿಜಯ ೫-೪೬) 

ವೀರನಿಗೆ ಶಂಕೆಯಿರಬಾರದು. ತ್ಯಾಗಿಗೆ ಬೆರಗು ಇರಬಾರದು. ಕಡುಗಲಿಗೆ 
ಯುದ್ಧದಲ್ಲಿ ಇನ್ನೊಬ್ಬರ ಸಹಾಯ ಬೇಕಿಲ್ಲ. ಸಜ್ಜನನು ಕಳವು ಮಾಡಬಾರದು. 
ಧರ್ಮಶೀಲನು ಕೊಲೆ ಮಾಡಬಾರದು. ಮಂತ್ರಿಗೆ ದಾಕ್ಷಿಣ್ಯದ ಮಾತು ಇರಬಾರದು. 
ಯೋಗ್ಯನು ಚಾಡಿ ಹೇಳಬಾರದು. ಎನ್ನುವುದು ಮೇಲಿನ ಪದ್ಮದ ಭಾವಾರ್ಥವಾಗಿದೆ. 

ಕಲಿ(ನಾ) ಕಲಹ; ಜಗಳ; ಕಾಳಗ; ಬಂಟ, ಶೂರ, ವೀರ. "ಕಲಿಯನೆ ಪಂದೆಮಾಳ್ಪ 
ಕಡುವಂದೆಯನೊಳ್ಗಲಿಮಾಟ್ಪ (ಪಂಪ ಭಾರತ ೧೨-೯೨) ಕಲಿತನ (ಶೌರ ) 
ರಾಜಪ್ರಭುತ್ವದ ಸಂಘರ್ಷಗಳಲ್ಲಿ ಮುಖ್ಯ ಮೌಲ್ಯವಾದುದರಿಂದ ಇದಕ್ಕೆ ನನವಂತ 
ಮಹಾಕಾವ್ಯಗಳಲ್ಲಿ ಅನೇಕ ಮಾತುಗಳು ಬಂದಿವೆಯೆಂಬುದು ಗಮನಾರ್ಹ. ಕಲಿತನ, 
ಸಜ್ಜನಿಕೆ, ಧರಪವೃತ್ತಿ ದಾಕ್ಷಿಣ್ಯದ ಮಾತು ಚಾಡಿ ಹೇಳದಿರುವಿಕೆಗಳು ಸಾಂಸ್ಕ ಶಿಕ 
ಮೌಲ್ಯಗಳಾಗಿವೆಯೆಂಬುದು. ಇಲ್ಲಿ ಮನನೀಯ. 


೨೩೧. ಕಲಿಗಂಟು 


ಗಂಡುಡೆಯೆಂದರೆ ವೀರಗಚ್ಚೆ. ಕಲಿಗ೦ಟು--ಇಕ್ಕು-ಕಲಿಗಂಟಿಕ್ಕು, ವೀರರು ವೀರಕಚ್ಚೆ 
ಗ೦ಟಿಕ್ಕುವ ಒಂದು ಕ್ರಮ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೬೮ 


ಯುದ್ಧ ಸನ್ನದ್ದನಾಗಿ ಕಲಿಗಂಟಿಕ್ಕಿ ಗಂಡುಡೆಯುಮನುಟ್ಟು 
(ಪಂಪ ಭಾರತ ೮-೭೩ ವ) 
ಭೀಮಸೇನನು ಮಲ್ಲಯುದ್ಧ ಮಾಡುವುದಕ್ಕೆ ಸಿದ್ಧನಾಗಿ ವೀರಗಚ್ಚೆಯನ್ನು ಹಾಕಿ 
ಗಂಡಸಿನ ಉಡುಪನ್ನು ಧರಿಸಿ ಮೇಲು ಹೊದಿಕೆ(ಉತ್ತರೀಯ)ಯನ್ನು ಕೆಳಗಿನವರೆಗೆ 
ಮುಸುಕು ಹಾಕಿಕೊಂಡು ಹೋಗಿ ದ್ರೌಪದಿಯನ್ನು ನಾಟ್ಯಶಾಲೆಯ ಬಾಗಿಲಿನಲ್ಲಿರಿಸಿ 
ವೀರ ಲಕ್ಷ್ಮಿಯ ವಿವಾಹಮಂಟಪವನ್ನು ಪ್ರವೇಶ ಮಾಡುವ ಹಾಗೆ ಒಳಹೊಕ್ಕನು. 
ಪಂಪ ಇಲ್ಲಿ ಕಲಿಗಂಟು ಎಂದು ಬಳಸಿದ್ದಾನೆ. ಕಲಿಗಂಟು ಎಂದರೆ ವೀರಗಚ್ಚೆ. 
ಗ೦ಡುಡೆಯೆನ್ನುವುದು ಇಲ್ಲಿ ಗಮನಾರ್ಹ. "ವೀರಗಚ್ಚೆಯಲ್ಲಿ ಕಚ್ಚಿಯನ್ನು ಬಿಗಿದು 
ಗಂಟು ಹಾಕಿಕೊಳ್ಳುತ್ತಾರೆ. ಮಲ್ಲಯುದ್ದದಲ್ಲಿ ವೀರಗಚ್ಛೆಯು ಮುಖವಾಗಿದೆ. 


೨೩೨. ಕವರು 

ಕವರ್ದಪಂ ತನುವಂ ಬಡಮಾಡಿ ಕಾಡಿ ದಂ 

ಟಿಸಿದಪನ೦ಗಜನ್ಮನ ಕವರ್ತೆಯ ದಂಡದ ಪಾಂಗಿದೆಂತುಟೊ 

(ಪಂಪ ಭಾರತ ೫-೧೩) 

ಕೃಶಾಂಗಿಯಾದ ಸುಭದ್ರೆಯನ್ನು ಇವನು ಪ್ರೀತಿಸುತ್ತಾನೆಯೇ ಇಲ್ಲವೇ 
ಎಂಬುದೇನನ್ನೂ ಸ್ವಲ್ಪವೂ ಯೋಚಿಸದೇ ರೂಪವನ್ನೇ ನೋಡಿ ಸೇರಿಸಲು ಆಶೆಪಟ್ಟು 
ಓಡಿಬ೦ದು ಅ೦ಟಿಕೊ೦ಡಿರುವ ಕಣ್ಣುಗಳನ್ನೂ ಏನೂ ಹೇಳದೆ ಉಪೇಕ್ಷಿಸಿ ಮನ್ನಥನು 
ಮನಸ್ಸೆಲ್ಲವನ್ನೂ ಸೂರೆ ಮಾಡುತ್ತಾನೆ. ಶರೀರವನ್ನು ಕೃಶವನ್ನಾಗಿ ಮಾಡಿ ಕಾಡಿ 
ಶಿಕ್ಷಿಸುತ್ತಾನೆ. ಮನ್ಮಥನ ಈ ಸೂರೆಯ ಈ ಶಿಕ್ಷೆಯ ರೀತಿ ಅದೆ೦ಂತುಹುದೊ? 

ಕವರ್‌ ಭರತ ಅಪಹರಿಸು; ಸೂರೆಗೊಳ್ಳು "ಕವರ್ದ' ವೆನ್ನುವುದು ಶುದ್ಧ 
ಕನ್ನಡ ಪದ ಕರ್ವುವಿಲ್‌ ಎಂದರೆ ಕಬ್ಬಿನ ಬಿಲ್ಲು ಮನ್ನಃ ಥನ ಬಿಲ್ಲು. ಕರ್ವ ಎಂದರೆ 
ಕಬ್ಬು ಮನ್ಮಥನ ಶರಹತಿಯಿಂದ (ಮನ್ಮಥನ ಗೇರು) ಮನಸ್ಸು 
ಅಪಹ್ಯತವಾಯಿತು. 


೨೩೩. ಕವಿ 
ಲೋಕದೊಳದಜೆಂಕಾವ್ಯ 
ಶ್ರೀಕರಣ ದೋದ್ದುಕ್ಷನಕ್ಕ ಕವಿ 
ತನ್ನರಿವ೦ತಾಕಲ್ಪ೦ಕ ಸ್ಥಾ ಯಂ 
ಶ್ರೀ' ಕೀರ್ತಿ ವಧೂ “ಪಧಾನವಲ್ಲಭನಕ್ಕಂ” (ಕವಿರಾಜ ಮಾರ್ಗ ೧-೨೧) 
ನಾಗವರ್ಮನು “ಕಾವ್ಯಾವಲೋಕನದಲ್ಲಿ' ಕವಿಗಳ್ಲಿದು ಕಯ್ಗನ್ನಡಿ, ಕವಿತೆಗೆ 
ಬಾಳ್ಕೊದಲು, ವಾಗ್ದೇವತೆಗೆ ಉದ್ಭವ ಹೇತು ಎಂದು ಹೇಳಿಕೊಂಡಿದ್ದಾನೆ (೧-೪) 
ಕಾವ್ಯದ ಪಕಘಿನವಿರದು ಯಾವುದನ್ನು ನಾವು ಕರೆಯುತ್ತೇವೆ. ಆ ತರಹದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೬೯ 


ಅನುಭವಕ್ಕೆ ಕಾರಣವಾಗುವುದು ಕವಿಯ ಬರವಣಿಗೆಯಿಂದ. ಆದುದರಿಂದ ಕಾವ್ಯದ 
ಉಗಮಕ್ಕೆ ಜಗತ್ತು ಮೊದಲನೆಯ ಕಾರಣವಾದರೆ ಅದನ್ನು ಕಾವ್ಯದ ಜಗತ್ತಾಗಿ 
ಪರಿವರ್ತಿಸುವುದು ಕವಿಯ ಕೆಲಸ. ಜಗತ್ತನ್ನು ಕವಿಯು ಹೇಗೆ ನೋಡುತ್ತಾನೋ 
ಅದರಿಂದಾಗಿ ಕಾವ್ಯವು ರೂಪುಗೊಳ್ಳುತ್ತದೆ. ಜಗತ್ತಿನ ಜೊತೆಗೆ ಕವಿಯು ಇಟ್ಟುಕೊಳ್ಳುವ 
ಸಂಬಂಧದ ಒಟ್ಟು ರೂಪವೇ ಕಾವ್ಯದ ಅನುಭವವಾಗಿ ಪರಿವರ್ತಿತವಾಗುತ್ತದೆ. ಜಗತ್ತು 
ಕಾವ್ಯವಸ್ತುವಾಗಿ ಪರಿವರ್ರನೆಗೊಳ್ಳುತ್ತದೆ. ಈ ಪರಿವರ್ತನೆಗೆ ಮೂಲ ಕವಿಯ ಮನಸ್ಸು 
ಕವಿಯು ಸಮಾಜದೊಂದಿಗೆ ಇರಿಸಿಕೊಳ್ಳುವ ಸಂಬಂಧವು ಮೊದಲ ಹಂತವಾದರೆ; 
ಅದರಿಂದ ಕಾವ್ಯರಚಿಸುವುದು ಎರಡನೆಯ ಹಂತ. ಈ ಎರಡನೆಯ ಹಂತದಲ್ಲಿ 
ಕವಿಯ ಮನೋಸ್ಥಿತಿಯು ಮುಖ್ಯವಾದುದು ಇದರಿ೦ದ ರೂಪುಗೊಳ್ಳುವ ಅನುಭವವನ್ನು 
ಸಹ್ಯದಯರು ಸ್ವೀಕರಿಸುವುದು ಮೂರನೆಯ ಹಂತ. ಮೂರನೆಯ ಹಂತವು ಕಾವ್ಯ 
ಪ್ರಕ್ರಿಯೆಯಲ್ಲಿ ಕೊನೆಯ ಹಂತವೂ ಆಗಿರುತ್ತದೆ. ಕಾವ್ಯವೆನ್ನುವುದು ಕವಿಯ ಆಂತರಿಕ 
ಮನೋಸ್ಥಿತಿಯ ಸೃಷ್ಟಿಯಾದರೂ ಈ ಸೃಷ್ಟಿಯು ಅನಂತರದಲ್ಲಿ ಸಹೃದಯನಿಗೆ 
ಅರ್ಥಪೂರ್ಣವಾದ ಪ್ರತಿಕ್ರಿಯೆಯನ್ನು ಕೊಡುವುದಕ್ಕೆ ಸಹಕಾರಿಯಾಗುತ್ತದೆ. ಕವಿತಾ 
ನೀತಿಯುತರ ಕೆಲೆ ಪರಮ ಕವಿ ವೃಷಭರ್ಕ್ಯಳ್‌” ಎಂದು ಕವಿರಾಜಮಾರ್ಗದಲ್ಲಿ 
ಬರುತ್ತದೆ. “ಕವಿಗಳು ಅನೇಕ ರೀತಿಯ ಪ್ರಯೋಗ ಪದ ಪದ್ಧತಿಯಲ್ಲಿ ಪರಿಣತರು” 
ಎಂದು ಅವನು ಕೊಂಡಾಡುತ್ತಾನೆ. (೧-೧೭, ೧-೧೯). 

ಭಾರತೀಯ ಕಾವ್ಯ ಮೀಮಾಂಸಕಾರರು ಹೇಳಿರುವ ಪ್ರಮುಖ ಅಂಶಗಳಂದರೆ- 
ಕವಿಗಿರುವ ಪ್ರತಿಭೆಯ ಶಕ್ತಿ ಇದು ಕಾವ್ಯದ ಮೂಲ, ಎರಡನೆಯದಾಗಿ ಕವಿಗಿರುವ 
ಸತತ ಅಭ್ಯಾಸದ ಶಕ್ತಿ ಮೂರನೆಯದಾಗಿ, ಹಿರಿಯರ ಒಡನಾಟ ಇದನ್ನು ನಾಗವರ್ಮನು 
ವೃದ್ಧಸೇವಾನುರಾಗಂ ಎಂದು ಕರೆದಿದ್ದಾನೆ. ಈ ಅಂಶಗಳು ಕವಿಗಿರಬೇಕಾದ ಅಂಶಗಳು 
ಎಂಬುದರಲ್ಲಿ ಭಾರತೀಯ ಕಾವ್ಯಮೀಮಾಂಸಕಾರರಲ್ಲಿ ಭಿನ್ನಾಭಿಪ್ರಾಯವಿಲ್ಲ. 

ಕವಿತೆಯಲ್ಲದ ವಿದಗ್ಗತೆಯ ಗುಣ ಮನವನ್ನು ತೃಪ್ತಿಪಡಿಸಲಾರರು ಎಂದು 
ನಾಗವರ್ಮನು ಹೇಳುತ್ತಾನೆ. (ದ್ವಿತೀಯಾಧಿಕರಣಂ ೪೨೬ ಕಾವ್ಯಾವಲೋಕನ) 


೨೩೪. ಕಷಾಯ 
ಕುಳ ಕಳರವದೊಳಂ ಕಮಳ ಕುವಳಯ ರಜಃ ಕಷಾಯ ಪರಿಮಳದಳಿಪಟಳ. 
(ಪಂಪ ಭಾರತ ೮-೩೭ ವ) 
ಅಯ್ದು ಜನವೂ ಆಶ್ಚರ್ಯಪಟ್ಟು ಸೂರ್ಯನ ಬಿಸಿಲಿನ ಬೇಗೆಯಿಂದ ಸುಡಲಟ್ಟ 
ಶರೀರವುಳ್ಳವರಾಗಿ ಒಂದು ಆಲದಮರದ ಕೆಳಗೆ ವಿಶ್ರಮಿಸಿಕೊಂಡರು. ಧರ್ಮರಾಜನು 
ಬಾಯಾರಿ ಸಹದೇವನನ್ನು ಎಲ್ಲಿಂದಲಾದರೂ ಬೇಗ ನೀರನ್ನು ತೆಗೆದುಕೊಂಡು ಬಾ 
ಎಂದು ಹೇಳಿದನು. ಹಾಗೆಯೇ ಮಾಡುತ್ತೇನೆ ಎಂದು ಶಬ್ದ ಮಾಡುತ್ತಿರುವ ಜಲಚರ 
ಪ್ರಾಣಿಗಳ ಕಲಕಲ ಶಬ್ದದಿಂದಲೂ ಕಮಲ ಕನ್ಶೈದಿಲೆಗಳ ಧೂಳಿನ ಒಗರಿನಿಂದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೭೦ 


ಕೂಡಿದ ದುಂಬಿಗಳ ಸಮೂಹದಿಂದ ವ್ಯಾಪ್ತವಾಗಿ ಬಂದು ಬೀಸುವ ಮಂದ 

ಮಾರುತದಿಂದಲೂ ನೀರಿರುವ ಸ್ಥಳವನ್ನು ತಿಳಿದು ಆ ಕಡೆ ಹೋದನು. 
ಕಷಾಯವೆಂದರೆ ಮಾಲಿನ್ಯ; ಕದಡುವಿಕೆಯೆಂದು ಅರ್ಥ. ಮನಃಕಷಾಯವೆಂದರೆ 
ಮನೋಕ್ಷೇಶ. ದೇಹ ಕಷಾಯವೆಂದರೆ ದೈಹಿಕ ಅನಾರೋಗ್ಯ. ಕಷಾಯವೆಂಬುದಕ್ಕೆ 
ಸಂಸ್ಕ ತದಲ್ಲಿ ಅನೇಕ ಅರ್ಥಗಳಿವೆ. ೧) ಇ ~ ಆರುಭೋಜ್ಯರಸಗಳಲ್ಲಿ 
ಜಾ ಪೃಥ್ವಿ, ವಾಯು ಗುಣದಿ೦ದ ಇದರ ಉತ್ಪತ್ತಿ ೨) ಲೇಪನಕ್ಕೆ ಸಂಬಂಧಿಸಿದ್ದು 
೩) ಎಲೇ ೪) ಮೈಗೆ ಸುವಾಸನೆಯ ಪುಡಿಯನ್ನು nd ೫) ಸುವಾಸನೆ. 
೬) ಕೆಂಪು. ೭) ಪ್ರೇಮ. ೮) ಔಷಧಿ ವಸ್ತುವಿನೊಡನೆ ಕುದಿಯಿಸಿ ಇಂಗಿಸಿದ ರಸ. 
ವಿವರಗಳಿಗೆ ನೋಡಿ: ಡಾ. ಟಿ.ವಿ.ವೆಂಕಟಾಚಲಶಾಸ್ತ್ರೀ ೧೯೯೯ ಕ್ರೀವತ ನಿಘಂಟು ಪುಟ. ೯೬ 
ಜಿ.ಎನ್‌. 'ಚಕರರ್ತಿ ೨೦೦೯ ಸಂಸ್ಥ ೃತ-ಕನ್ನಡ ನಿಘಂಟು. 


೨೩೫. ಕಷಾಯ ಚತುಷ್ಪಯ 

ಕಷ್ಟತರಮಂ ಕಷಾಯಚ 

ತುಪ್ಪಯದೆಡೆಗಿಡಿಸಿ ದೇವ ಕಿಡಿಸಿಯೆ ಭವಚಾ 

ತುಪ್ಪಯಮನಿನ್ನ ನಂತಚ 

ತುಷ್ಪಯಮಂ೦ ಪೊರ್ದು ಪೊರ್ದದಿರು ಸಂಸ್ಕತಿಯಂ 

Mee ಪುರಾಣ ತಿಲಕಂ ೬. ೭೩) 

ಕ್ರೋಧ, ಮಾನ, ಮಾಯಾ, ಲೋಭಗಳು ನಾಲ್ಕು ರೀತಿಯ ಕಷಾಯಗಳು. 
ಇವು ಮನುಷ್ಯರಿಗೆ ಸುಖ ದುಃಖಗಳನ್ನು ಉಂಟು ಮಾಡುತ್ತವೆಯೆಂದು ಜೈನಧರ್ಮವು 
ನಂಬುತ್ತದೆ. ದೇವ, ಮನುಷ್ಯ, ತಿರ್ಯಕ್‌(ಪ್ರಾಣಿ ಜನ್ಸ) ನರಕ ಎಂಬ ನಾಲ್ಕು ಬಗೆ 
ಭವಗಳನ್ನು ಭವಚತುಷ್ಟಯವೆಂದು ಕರೆಯುತ್ತಾರೆ. 


೨೩೬. ಕಳ್ಳರು 

ವಡ್ಡಾರಾಧನೆಯ ವಿದ್ಯುಚ್ಚೋರರಿಸಿಯ ಕತೆಯಲ್ಲಿ ವಿದ್ಯುಚ್ಛೋರನೆಂಬ ಕಳ್ಳನು 
ಜೃ೦ಭಿನಿ, ಸ್ಥ೦ಭಿನಿ, ಮೋಹಿನಿ, ಸರ್ಷಪಿ, ತಾಳೋದ್ರಾ ಟಿಸಿ, ವಿದ್ಯಾಮಂತ್ರ, ಚೂರ್ಣ 

ಯೋಗ; ಘಟಿಕಾ೦ಜನ ಬಳಸಿದ ವಿಚಾರ ಬರುತ್ತದೆ. 
(ಡಿ.ಎಲ್‌. ನರಸಿಂಹಾಚಾರ್‌ ೨೦೦೯ ಮಟ. ೧೬೭) 
ಶ್ರೀಮಂತಿಕೆ ಮತ್ತು ಬಡತನದ ನಡುವೆ ತಾರತಮ್ಯ ಏರ್ಪಟ್ಟಾಗ ಕಳ್ಳರ ವರ್ಗ 
ಸೃಷ್ಟಿಯಾಗುತ್ತದೆ. ಕಳ್ಳತನವು ಎರಡು ರೀತಿಯಲ್ಲಿರುತ್ತವೆ: ಒಂದು ಕಳದ 
ಅಪಹರಿಸುವುದು ಮತ್ತು ಬಲಾತ್ಕಾರದ ಮೂಲಕ ಅಪಹರಿಸುವುದು. ತುರುಗೋಳು 
ಬಲಾತ್ಕಾರದ ಅಪಹರಣ. ಆರ ಕಳ್ಳತನವು ಸಾಮಾಜಿಕ ಅಪರಾಧವೆಂದು 
ಪರಿಗಣಿಸ ಲಟಿದೆ. ಕಳ್ಳತನ ಮಾಡಿ ಬದುಕುವ ಜನಾಂಗಗಳು ಭಾರತದಲ್ಲಿವೆ. ಅಂಥ 


ಛಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೭೧ 


ಜನಾ೦ಗಗಳನ್ನು ಅಪರಾಧಿ ಜನಾ೦ಗಗಳೆಂದು ಕರೆಯುತ್ತಾರೆ. (ನೋಡಿ : ಅಂಜನ) 


೨೩೭. ಕಾನೀನ 


“ಕಾನೀನಂ ಬಂದೆತ್ತಿ ಬಿಲ್ಲನೇಜ್‌ಸಿ ತೆಗೆಯಲ್‌” (ಪಂಪ ಭಾರತ ೩-೬೦) 
ಕಾನೀನನೆಂದರೆ ಕನ್ನೆಯಲ್ಲಿ ಹುಟ್ಟಿದವನು. ಕರ್ಣನನ್ನು "ಕಾನೀನ'ನೆಂದು ಕರೆಯುತ್ತಾರೆ. 
ಮಹಾಭಾರತದಲ್ಲಿ "ಕಾನೀನ' ಎಂದು ಕರ್ಣನನ್ನು ಗುರುತಿಸಲಾಗಿದೆ. ಕುಂತಿಯು 


ಕನ್ಯೆಯಾಗಿದ್ದಾ ಗ 


ಹುಟ್ಟಿದವನು ಕರ್ಣ. ಆದುದರಿಂದ ಅವನಿಗೆ ಆ ಹೆಸರು ಬಂತು. 

ಕಾನೀನಂ ದ್ರೋಣ ನದೀ 

ಸೂನುಗಳಣಿದಿಂಬಲಿಕ್ಕೆ ಪೆಅರೆನಗಿಲ್ಲೆಂ ॥ 

ದಾನೆ ಗಳಿತಾಶುಜಲದಿಂ 

ಸೇನಾಪತ್ಕಾಭೀಷೇಕಮಂ ಮಾಡಿದಪೆಂ ॥ (ಸಾಹಸ ಭೀಮ ವಿಜಯ ೩-೬೬) 
ಇಲ್ಲಿಯೂ ಕಾನೀನ ಎಂದರೆ ಕರ್ಣನೆಂದೇ ಅರ್ಥ. 

ಕನ್ನೆತನದಲ್ಲಿ ಮಗುವನ್ನು ಹೆರುವುದು ನೈತಿಕವಾಗಿ ಸರಿಯಲ್ಲ. ಕನ್ನತ್ತವು ಪವಿತ್ರವೆಂದು 


ನಂಬಿಕೆಯಿರುವುದು ಇದಕ್ಕೆ ಪೂರಕವಾಗಿದೆ. ಎರಡನೆಯದಾಗಿ ಕನ್ಕತ್ವದಲ್ಲಿ ಹೆತ್ತ 
ಮಗನಿಗೂ ಸಮಾಜದಲ್ಲಿ ಹೆಚ್ಚಿನ ಸ್ಥಾನಮಾನಗಳು ಕಲ್ಪಿತವಾಗಿರಲಿಲ್ಲ. ಕಾನೀನದ 
ಪರಿಕಲ್ಪನೆಯು ಯಗ್ಗೇದಲ್ಲಿಯೂ ಬರುತ್ತದೆ. ಕನೈಯೆಂದರೆ ಯೋನಿಚ್ಛದವಾಗದವಳು. 
ಅ೦ದರೆ ಯೋನಿಪೊರೆ ಕಳಚುವುದು ಸಂಭೋಗದಿಂದ. ಆದುದರಿಂದ ಕನ್ಯೆಗೆ ಅಕ್ಷತಕನ್ಯೆ 
(ತುಂಡಾಗದ-ಅಕ್ಷತ) ಎಂದೂ ಹೇಳುತ್ತಾರೆ. 


ಪಾರಂಪರಿಕವಾಗಿ ಮಕ್ಕಳನ್ನು ಈ ರೀತಿ ಪಡೆಯ ಬಹುದೆಂದು ಸೂಚಿಸಲಾಗಿದೆ. 
ಧರ್ಮಜ ಮಗ - ಸಫಲ ದಾಂಪತ್ಯದಲ್ಲಿ ಹುಟ್ಟಿದವನು. 

ಕ್ಷೇತ್ರಜ - ಗಂಡನ ಸಮ್ಮತಿಯಿಂದ ತನ್ನ ಪತ್ನಿಯಲ್ಲಿ ಇನ್ನೊಬ್ಬ ಮಗನಿಂದ 
ಹುಟ್ಟಿದವನು. 

ಗಂಧಜ್‌ ಗೋಪ್ಯವಾಗಿ ಹೆಂಡತಿಯು ಸಾಕಿದ ಮಗ. 

ಕಾನೀನ - ಅವಿವಾಹಿತ ಹುಡುಗಿಗೆ ಗೋಪ್ಯವಾಗಿ ಹುಟ್ಟಿದ ಮಗ. 

ಪುರಿಕಾ - ದತ್ತಕ್ಕೆ ಪಡೆಯಲ್ಪಟ್ಟ ಮಗಳ. 

ಸಹೋಧಜ-ವಿವಾಹಕಾಲದಲ್ಲಿ ಗರ್ಭಿಣಿಯಾಗಿರುವ ಹೆಂಗಸಿಗೆ ಹುಟ್ಟಿದ ಮಗ. 
ದತ್ತಕ - ದತ್ತಕ್ಕೆ ಪಡೆಯಲ್ಪಟ್ಟ ಮಗ. 

ಕರತ - ಖರೀದಿ ಮಾಡಲ್ಪಟ್ಟ ಮಗ. 

ಅನಾಥ ಮಗ. 


. ಸ್ವಯಂದತ್ತ ಪರಿತ್ಯಜಿತನಾದ ಮಗನು ತನ್ನನ್ನು ತಾನು ಇನ್ನೊಬ್ಬನಿಗೆ ಅರ್ಪಿಸಿ 


ಮಗನಾದುದು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೭೨ 


೧೧. ಪುನರ್ಭವ - ಪುನರ್ವಿವಾಹಿತಳಾದ ಹೆಂಗಸಿನ ಮಗ. 

೧೨. ಅಪವಿಧ - ಒಬ್ಬ ವ್ಯಕ್ತಿಯ ಮುಂದೆ ಬಂದು ಪರಿತ್ಯಕ್ತ ಮಗನನ್ನು ಸ್ಟೀಕರಿಸುವುದು. 

೧೩. ಬ್ರಾಹ್ಮಣ ಗಂಡನಿಂದ ಶೂದ್ರ ಹೆಂಡತಿಯಲ್ಲಿ ಹುಟ್ಟಿರುವ ಮಗ - ನಿಷಾದ. 
ವಿವರಗಳಿಗೆ ನೋಡಿ: ಶೇಷ ನವರತ್ನ ೨೦೦೮ ಯಗ್ಗೇದ ಒಂದು ಅಧ್ಯಯನ. 


೨೩೮. ಕಾಯಪ್ರವೀಚಾರ 

ಮಾಸನಿರ್ಯತ್ತುರಭಿನಿಶ್ಚಾಸನು೦ ಕಾಯಪ್ರವೀಚಾರನುಂ ಅಪರಿಮ್ರಾನಸುರತರುಪ್ಪ 
ಸ್ವಯಂ ಕಾಯಪವೀಚಾರ (ಆದಿಪುರಾಣ ೨-೬೯ ವ) 

ಈಶಾನಕಲ್ಪದವರೆಗಿನ ಅಮರರು ಶಾರೀರಿಕವಾಗಿ ಮೈಥುನದ ಸುಖಾನುಭವ 
ಮಾಡುವರು; ಮೇಲಣ ಕಲ್ಪಗಳ ಅಮರರು ಮನಃಪ್ರವೀಚಾರ (ಮನಸಿನಿಂದ 
ಮೈಥುನಸುಖಾನುಭವ) ಉಳ್ಳವರು. 

ಕಾಯ ಪ್ರವೀಚಾರ ಪರಿಕಲ್ಪನೆಯ ಬಗ್ಗೆ ಜೈನಾಗಮಗಳಿಗೆ ಅಷ್ಟೊಂದು ಆಸಕ್ತಿಯಿಲ್ಲ, 
ಯಾಕೆಂದರೆ ಕಾಯ(ದೇಹ)ಪ್ರವೀಚಾರ (ಚಿಂತನೆ) ಅನ್ನುವುದು ಸುಖಾನುಭವದ 
ಕುರಿತು ಹೇಳುತ್ತದೆ. ಮೂಲತಃ ಜೈನಧರ್ಮ ದೇಹವಾದಿ ಚಿಂತನೆಯನ್ನು ಮಂಡಿಸುವುದಿಲ್ಲ. 
ಅದರ ದೃಷ್ಟಿಯು ಸಂಪೂರ್ಣ ಆಧ್ಯಾತ್ಮದ ತಳಹದಿಯಿ೦ದ ರೂಪುಗೊಂಡಿರುವಂಥದ್ದು 

ದೇಹದ ಕುರಿತಂತೆ ಎರಡು ವಾದಗಳಿವೆ: ಒಂದು ದೇಹದ ಮೂಲಕ ಆಧ್ಯಾತ್ಮ 
ಕ್ಯೇರುವುದು. ಇದರಲ್ಲಿ ದೇಹವು ಒಂದು ಮಾಧ್ಯಮ. ಬಸವಣ್ಣನವರ ದೇಹವೇ 
ದೇಗುಲ. ವಚನವನ್ನು ನೆನಪಿಸಿಕೊಳ್ಳಬಹುದು. ಇನ್ನೊಂದು ದೇಹದ ಚಿಂತನೆಯನ್ನು 
ಬಿಟ್ಟು ಆಧ್ಯಾತ್ಮವನ್ನು ಯೋಚಿಸುವುದು. ಜೈನಧರ್ಮದ ಪ್ರಧಾನ ನೆಲೆಯಿರುವುದು ಇಲ್ಲಿ. 


೨೩೯. ಕಾರ್ಮುಕ 

ಕಾಳವಟ್ಟ ಕಾರ್ಮುಕನುಂ ಕಾರ್ಮುಕಗುರುಶಿಷ್ಠನುಂ 

ಜಾಮದಗ್ಗ ಶಿಷ್ಠನುಂ ಸಹಜಕವಚಾಲಂಕೃತಶರೀರನು೦ ಮದಗಜಲಕ್ಷಣ ಧ್ವಜನುಂ 

(ಸಾಹಸ ಭೀಮ ವಿಜಯ ೨-೧೦ವ) 

ಕಾರ್ಮುಕ ಎಂದರೆ ಬಿಲ್ಲು. ಕರ್ಣನ ಬಿಲ್ಲಿನ ಹೆಸರು ಕಾಳವಟ್ಟ ಕಾರ್ಮುಕ 
ಗುರುವೆಂದರೆ ಧನುರ್ವಿದ್ಯಾ ಗುರು ಮರುಣಪ್ರಸಂಗದಿಂದಲೂ; ಸೂರ್ಯಪುತ್ರನೂ, 
ರಾಧೆಯ ಆರೈಕೆಯಲ್ಲಿ ಬೆಳೆದವನೂ, ಅಂಗದೇಶದ ಅರಸನೂ ಜನ್ಮತಃ ಶೂರನೂ, 
ಕಾಳವಟ್ಟವೆಂಬ ಬಿಲ್ಲನ್ನು ಉಳ್ಳವನೂ, ಧನುರ್ವಿದ್ಯಾ ಗುರುವಿನ ಪರಮ ಶಿಷ್ಯನೂ, 
ಪರಶುರಾಮನ ಶಿಷ್ಯನೂ, ಜನ್ಮಜಾತವಾಗಿಯೆ ಕವಚ ಧರಿಸಿದವನು ಮದಗಜದ 
ಲಕ್ಷಣ ಹೊಂದಿದ ಧ್ವಜ ಇರುವವನೂ ಆದ ಕರ್ಣನ ಕುರಿತಾದ ವರ್ಣನೆ ಇದು. 
ಜಾಮದಗ್ಯ-ಜಮದಗ್ನಿಯ ಮಗ ಪರಶುರಾಮ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೭೩ 


೨೪೦. ಕಾರ್ಯ 

ಬುದ್ಧಿವಂತನಪ್ಪದಜೆಂ ತನ್ನ ಕಾರ್ಯವನೆ ಮಾಡಿಕೊಳ್ಳುದು ; ತನ್ನ ಕಾರ್ಯವಂ 
ಕೆಡಿಸುವುದೆ ಮೂರ್ಯತೆ 

ತನ್ನ ಕಾರ್ಯವನ್ನು ಕೆಡಿಸಿಕೊಳ್ಳುವುದು ಮೂರ್ಪತನ. ಬುದ್ಧಿವಂತನಾದವನು 
ತನ್ನ ಕಾರ್ಯವನ್ನು ತಾನೇ ನಡೆಯಿಸಿಕೊಳ್ಳುತ್ತಾನೆ. 

(ಕರ್ಣಾಟಕ ಪಂಚತಂತ್ರ ಭೇದ ಪ್ರಕರಣ, ಶ್ಲೋಕ ೭೧) 

ಬುದ್ಧಿವ೦ತರ ಕಾರ್ಯವು ಅವರ ವಿವೇಚನೆಯ ಶಕ್ತಿಯಿಂದ ಹುಟ್ಟಿಕೊಳ್ಳುತ್ತದೆ. 
ಕಾರ್ಯವೆಂದರೆ ವೃತ್ತಿ. ಪರಿಣಾಮ, ಆರಂಭ, ವಿವರ್ತ. ಇನ್ನೊಂದು ಕಾರ್ಯಗಳು ಒಟ್ಟು 
ಹದಿನಾರು ರೀತಿಯವು. ಅಂತಃಕರಣ, ದಶೇ೦ದ್ರಿಯಗಳು. ಪಂಚವಿಷಯಗಳು. 

ವಿವರಗಳಿಗೆ ನೋಡಿ: ಡಾ. ಟಿ.ವಿ.ವೆಂಕಟಾಚಲಶಾಸ್ತ್ರೀ ೧೯೯೯ ಶ್ರೀವತ್ಸ ನಿಘಂಟು ಪುಟ. ೧೦೦ 


೨೪೧. ಕಾರ್ಯ-ಕಾರಣ 

ಅದಲ್ಲದೆಯುಂ ಕಾರ್ಯಂಗಳ್‌ ಕಾರಣಗುಣಯೋಗ೦ಗಳದುವಲಮಾಯುರ್ವೇದ 
ದೊಳಮಲ್ಪಸಾರಸ್ಥಿ ವೀಂರರ್ಯದೊ ಳಲ್ರಾಯುವಪ್ಪನೆಂಬುದಜೆನೀತಂಗಿಂತಪ್ಪ 
ಕಾಮಪರವಶತೆಯುಂ ಮದನಜ್ಜರಸಂತಾಪ ಮರಣಮುಮಾದುದು 

(ಕರ್ಣಾಟಕ ಕಾದಂಬರಿ, ೧೦-೯ ವ.) 

ಅದಲ್ಲದೆ ಕಾರಣಗುಣಗಳು ಕಾರ್ಯದಲ್ಲಿ ಸೇರಿಕೊಂಡೇ ಇರುತ್ತವೆ (ಕಾರಣಗುಣಾಃ 
ಕಾರ್ಯೇ ಸಂಕ್ರಾಮತಿ) ಆಯುರ್ವೇದದಲ್ಲಿಯೂ ಅಲ್ಲಸಾರವುಳ್ಳ ಸ್ತೀವೀರ್ಯದಿಂದ 
ಹುಟ್ಟಿದವನು ಅಲ್ಲಾಯುವಾಗಿರುತ್ತಾನೆಂದು ಹೇಳಿದೆ. ಅದರಿಂದ ಇವನಿಗೆ ಇಂತಹ 
ಕಾಮಪರವಶತೆಯೂ ಕಾಮಜ್ಜರ ಸಂತಾಪದಿಂದ ಮರಣವೂ ಉಂಟಾಯಿತು. ಕಾರ್ಯ- 
ಕಾರಣ ವಿವೇಚನೆ ಇಲ್ಲಿ ಮುಖ್ಯ, 

ಘಟನೆಯೊಂದಕ್ಕೆ ಬದಲಾವಣೆಯಾಗಲಾರದ ಕಾರಣವಾಗಲಿ ಫಲವಾಗಲಿ 
ಇದೆಯೆಂದು ಚಾರ್ವಾಕರು ನಂಬುವುದಿಲ್ಲ. ಎರಡು ವಿಷಯಗಳು ಇಂದ್ರಿಯಾನುಭವಕ್ಕೆ 
ಬಂದ ಮಾತ್ರವೇ ಅವೆರಡೂ ಕಾರ್ಯಕಾರಣ ಸಂಬಂಧ ಹೊಂದಿವೆಯೆಂದು 
ನಿರ್ಣಯಿಸಲು ಅವಕಾಶವಿಲ್ಲ. ಧೂಮಾಗ್ನಿಗಳರಡನ್ನೂ ನಾವು ಕಾಣುತ್ತೇವೆ: ಅಗ್ನಿಯೇ 
ಧೂಮಕ್ಕೆ ಕಾರಣವೆಂದು ಹೇಳುವುದು ಹೇಗೆ? ಅಥವಾ ಬೇರೆ ರೀತಿಯಲ್ಲಿ ಹೇಳಬಹು 
ದಾದರೆ, “ಹೊಗೆ ಇದ್ದಲ್ಲಿ ಬೆಂಕಿಯೂ ಇರುವುದು ಅನಿವಾರ್ಯ: ಹಾಗೆನ್ನುವುದಕ್ಕೆ 
ಯಾವ ಷರತ್ತುಗಳನ್ನೂ ಹಾಕಬೇಕಾಗಿಲ್ಲ: ನಾವು ಹುಟ್ಟುವುದಕ್ಕಿಂತ ಮುಂಚೆಯೂ 
ಅದು ಹಾಗೇ ಇತ್ತು. ನಾವು ಸತ್ತಮೇಲೂ ಹಾಗೇ ಇರುತ್ತದೆ,” ಎನ್ನುವುದು ಹೇಗೆ? 
ಇಂಥ ಅಭಿಪ್ರಾಯಕ್ಕೆ ಅನುಮಾನವೇ ಆಧಾರ: ಆದ್ದರಿಂದ ಅದು ಅನಿಶ್ಚಿತವಾದದ್ದು, 
ತ್ಯಾಜ್ಯ ಯಾವ ಘಟನೆಯ ವಿಷಯದಲ್ಲಾಗಲಿ "ಇದು ಏತಕ್ಕಾಯಿತು' ಎಂಬ ಪ್ರಶ್ನೆ 
ಬಂದರೆ ಚಾರ್ವಾಕರು “ಪ್ರತಿಯೊಂದು ಘಟನೆಯೂ ತಾನಾಗಿಯೇ ಘಟಿಸುತ್ತದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೭೮ 


ಅಥವಾ ಆಕಸ್ಮಿಕವಾಗಿ ಘಟಸುತ್ತದೆ” ಎ೦ದು ಉತ್ತರಕೊಡುತ್ತಾರೆ. ಮುಳ್ಳುಗಳ ಮೊನಚು, 
ಮೃಗಪಕ್ಷಿಗಳ ವಿಧವಿಧವಾದ ಹುಟ್ಟುಗುಣಗಳು, ಕಬ್ಬಿನ ಸಿಹಿ, ಬೇವಿನ ಕಹಿ - ಇವೆಲ್ಲಾ 
ಆಕಸ್ಮಿಕ ಫಲ ಅಥವಾ ತಾವಾಗಿಯೇ ಉದ್ಭವಿಸಿದ್ದು ಅವು ಅತೀ೦ದ್ರಿಯನಾದ “ದೇವರು' 
ಎಂಬ ಹೆಸರಿನ ವ್ಯಕ್ತಿಯಿ೦ದಾದ ಸೃಷ್ಟಿಯಲ್ಲ. ಈ ವಿಶಾಲ ವಿಶ್ವ ಹುಟ್ಟಿದ್ದೂ ಆಕಸ್ಮಿಕ 
ಘಟನೆ. ಭೌತವಸ್ತುವಿನ ಮೂಲಕಣಗಳು ಆಕಸ್ಮಾತ್‌ ಸೇರಿದ್ದರಿಂದ ಅದು ಉದಿಸಿಬ೦ತು. 
ದ ಸಿದ್ಧಾಂತವನ್ನು “ಯದೃಚ್ಛಾವಾದ' (ಆಕಸ್ಮಿಕ ಕಾರಣವಾದ) ಎ೦ದು ಕರೆಯಲಾಗಿದೆ. 
ಚಾರ್ವಾಕರಲ್ಲಿ ಮಿತವಾದಿಗಳಾದವರು ಇಂದ್ರಿಯಾನುಭವದ ಪ್ರಪಂಚವೆಲ್ಲದರ ಹಿಂದಿದ್ದು 
ಅದನ್ನು ನಡೆಸುವ ತತ್ತ್ವವು "ಸ್ವಭಾವ' ಎನ್ನುತ್ತಾರೆ. ಆದ್ದರಿಂದ "ಪ್ರಕೃತ್ಯತೀತವಾದ, 
ಬುದ್ಧಿಶಕ್ತಿಯುಳ್ಳ ವ್ಯಕ್ತಿಯೇ ಎಲ್ಲಕ್ಕೂ ಪರಮಕಾರಣ ಎಂಬ ಭಾವನೆ ಅನಾವಶ್ಯಕ. ಈ 
ಸಿದ್ದಾಂತಕ್ಕೆ 'ಸ್ವಭಾವವಾದ' ಎಂಬ ಹೆಸರು ಬಂದಿದೆ. ಚಾರ್ವಾಕರ ನಿಲುವು ಇದು. 
ಅವರ ವಾದವು ಈ ಕೆಳಗಿನಂತಿದೆ. 

ಕಾರ್ಯ ಮತ್ತು ಕಾರಣದ ನಡುವೆ ದ್ವಂದ್ವಾತ್ಮಕ ಸಂಬಂಧವಿದೆ. ಇದನ್ನು ಚಾರ್ವಾಕ 
ಮತವು ಎತ್ತಿಹಿಡಿಯುತ್ತದೆ. ಕಾರಣವಿಲ್ಲದೆ ಯಾವುದೇ ಕಾರ್ಯವು ಜರುಗುವುದಿಲ್ಲ. 
ಅದಕ್ಕೆ ಆಂತರಿಕ ಸಂಬಂಧಗಳಿವೆ. ಆದುದರಿಂದ ಚಾರ್ವಾಕ ಮತವು ಆಧ್ಯಾತ್ಮಿಕವಾದಿಗಳು 
ಹೇಳುವ ಮೂರ್ತ-ಅಮೂರ್ತವನ್ನು ನಿರಾಕರಿಸುತ್ತದೆ. ಪರಮಾತ್ಮ ಅಮೂರ್ತ 
ಎ೦ಬುದನ್ನು ಚಾರ್ವಾಕ ಮತ ನಂಬುವುದಿಲ್ಲ. ಇದಕ್ಕೆ ಪೂರಕವಾಗಿ ಚಾರ್ವಾಕ 
ಮತವು ಕಾರ್ಯ ಕಾರಣ ಸಂಬಂಧವನ್ನು ಕುರಿತು ಹೇಳುತ್ತದೆ. ಗಂಡು-ಹೆಣ್ಣಿನ ಸಂಯೋಗ 
ದಿಂದ ಮಗು ಹುಟ್ಟುತ್ತದೆ. ಇಲ್ಲಿ "ಸಂಯೋಗ' ಕಾರ್ಯ ಸಂತಾನ; ಲೈಂಗಿಕಾಸಕ್ತಿಗಳು 
ಕಾರಣಗಳು. ಇವನ್ನು ಅಮೂರ್ತವೆಂದು ಕರೆಯುವಂತಿಲ್ಲ. 

“ಚಾರ್ವಾಕ ಮತವು ಭೂಮಿ, ಜಲ, ತೇಜಸ್ಸು ಮತ್ತು ವಾಯುಗಳನ್ನು ಮಾತ್ರ 
ಮೂಲ ತತ್ವಗಳನ್ನುತ್ತದೆ. ಇತರರು ಅಂಗೀಕರಿಸುವ ಪಂಚಭೂತಗಳ ತತ್ವ ಅವರಿಗೆ 
ಮಾನ್ಯವಿಲ್ಲ. ಆವರಣದ ಅಭಾವವಾಗಿರುವ ಆಕಾಶವು ಶುದ್ಧ ಸೊನ್ನೆ. ಅದನ್ನು ಇರುವ 
ಪದಾರ್ಥವೆಂದು ಅಂಗೀಕರಿಸಲು ಅವರು ಒಪ್ಪುವುದಿಲ್ಲ. ನಾಲ್ಕು ತತ್ವಗಳೇ ಜಗತ್ತಿನ 
ಮೂಲ ಕಾರಣಗಳು. ಹೊರಗೆ ಕಾಣುವ ಜಗತ್ತು. ಇಂದ್ರಿಯಗಳು, ಶರೀರ 
ಮುಂತಾದವುಗಳೆಲ್ಲ ಈ ನಾಲ್ಕು ಭೂತಗಳ ವಿಭಿನ್ನ ಮಿಶ್ರಣಗಳೇ ಆಗಿವೆ. 

ಅಗ್ನಿಯು ಉಷ್ಣ, ಜಲವು ಶೀತ; ಸಮಶೀತೋಷ್ಟವುಳ್ಳದ್ದು ಗಾಳಿ. ಇದೆಲ್ಲ 
ಯಾರಿಂದಾಯಿತು) 

ಆದ್ದರಿ೦ದ ಸ್ವಭಾವದಿಂದಲೇ ಇರುವಿಕೆಯೆಲ್ಲವೂ ಆಗಿದೆ.” ಇದು ಚಾರ್ವಾಕರ 
ವಾದ. 

ಬೌದ್ಧಮತ ಸೃಷ್ಟಿ ನಿಯಮದ ಎಶ್ವವ್ಯಾಪಕತೆಯನ್ನೂ ಕಠೋರತೆಯನ್ನೂ ಒತ್ತಿ 
ಹೇಳಿದೆ. ಪ್ರತಿಪಕ್ಷಗಳ ನಿತ್ಯತಾವಾದವನ್ನೂ ನಾಸ್ತಿಕವಾದವನ್ನೂ ಬುದ್ಧನು ತಿರಸ್ಕರಿಸಿದನು. 
ಆದರೆ ಆ ಸೂತ್ರವನ್ನು ನೈತಿಕ ಹೋಣೆಗಾರಿಕೆಯ ಸಂದರ್ಭಕ್ಕೆ ವಿಶೇಷವಾಗಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೭೫ 


ಅನ್ಹಯಿಸಿದನು. ಪದಾರ್ಥಗಳು ಆಕಸ್ಮಿಕವಾಗಿಯಾಗಲೀ ಅದೃಷ್ಟದ ಕಾರಣದಿಂದಾಗಲೀ 
ಗ. ಈಶ್ವರನಿ೦ಂದಾಗಲೀ ಆಗುವುದಿಲ್ಲ. ಹಾಗೆಯೇ ಅವು ಬದಲಾಗದೆ ಇರುವುವೂ 
ಅಲ್ಲ. ನಾವು ಚಃ ಮತ್ತು ಮಾಡುವ ಕರ್ಮ ಪ್ರಪಂಚವನ್ನು ರೂಪಿಸುತ್ತದೆ ಮತ್ತು 
ಲೋಕದ ವೈಚಿತ್ಯಕ್ಕೆ ಕಾರಣವಾಗಿದೆ. ಬೌದ್ಧಧರ್ಮದಲ್ಲಿ ರಣ "ನಿಯಮ. 
ನಾವು ಕಂಡಂತೆ ಕ್ಷಣಿಕತ್ವ ನಿದ್ರವ್ಯತ್ವ ಮತ್ತು ಸ್ವಲಕ್ಷಣತ್ವವನ್ನು ಸೂಚಿಸುತ್ತದೆ. ಅದು 
ಅಸ್ತಿತ್ವದ ಮೂರು ಹಂತಗಳಲ್ಲಿಯೂ ಸತತವಾಗಿಯೂ ನಿರ್ದಾಕ್ಷಿಣ್ಯ ವಾಗಿಯೂ 
ಪ್ರವರ್ತಿಸುತ್ತದೆ. ಇವುಗಳ ವ್ಯಾಪ್ತಿಯಿಂದ ಅಸಂಸ್ಥೃತಗಳು ಮಾತ್ರ ಹೊರಗಿವೆ. ಸಂಸ್ಕೃತ 
ವಾದುದೂ ಸಹ ಒಂದೇ ಒಂದು ಕಾರಣದಿಂದ ಹುಟ್ಟಲಾರದೆಂದೂ ಅದಕ್ಕೆ ಪ್ರತಿಯಾಗಿ 
ಅನೇಕ ಕಾರಣಗಳ ಸಮೂಹದಿಂದಾಗುವುದೆಂದೂ ಕಾರ್ಯವು ಕಾರಣದಿಂದ 
ಭಿನ್ನವಾಗಿರುವುದೆ೦ಬುದೂ ಕಡ್ಡಾಯವಾದ ವಿಷಯ. 
ಮಾಂಡೂಕ್ಯ ಉಪನಿಷತ್ತಿನಲ್ಲಿ "ಕಾರಣವು ಅಸತ್ತು ಕಾರ್ಯವು ಅಸತ್ತು: ಕಾರಣವು 
ಅಸತ್ಸು; ಕಾರ್ಯವೂ ಸತ್ತು. ಕಾರಣವೂ ಸತ್ತು ಕಾರ್ಯವೂ ಅಸತ್ತು ಎ೦ದು ಬರುತ್ತದೆ. 
ವಿವರಗಳಿಗೆ ನೋಡಿ: ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ 
ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಪುಟ. ೧೩೪, ೨೦೩ 
ಸ್ವಾಮಿ ಆದಿದೇವಾನಂದ ೨೦೦೭ ಮಾಂಡೂಕ್ಕ ಉಪನಿಷ ಷತ್ತು 
ಪಭಾಕರ ಜೋಶಿ ಎಂ. ೨೦೦೮ ಭಾರತೀಯ ತತ್ವಶಾಸ್ತ್ರದ ರೂಪುರೇಷೆಗಳು ಪುಟ. ೨೧-೨೨. 


೨೪೨. ಕಾಲ 

ಕಾಲ- ಪದಾರ್ಥಗಳ ಪರಿವರ್ತನಕ್ಕೆ ಸಹಾಯವಾದ ಅಜೀವತತ್ವವು 
ಕಾಲವೆನಿಸುವುದು. ಕಾಲವು ನಿತ್ಯವೂ ಅಮೂರ್ತವೂ, ಲೋಕಾಕಾಶ ಪರಿಪೂರ್ಣವೂ, 
ಅಸಂಖ್ಯವೂ ಆದುದು. ಜೀವನು ಕರ್ಮಲೇಪದಿಂದ ಪುದ್ಗಲವೆಂಬ ಅಜೀವ 
ಪದಾರ್ಥದೊಡನೆ ಕೂಡಿಕೊಂಡು ಬದ್ಧಾವಸ್ಥೆಯಲ್ಲಿರುವನು. ಎಂದು ಪ್ರಭಾಕರ ಪೂಜಾರ್‌ 
ಎವರಿಸುತ್ತಾರೆ. 

ಇದು ಕಾಲವು ಎಂಬ ವ್ಯವಹಾರಕ್ಕೆ ಕಾರಣ ಭೂತವಾದುದು ಕಾಲವು. 
ವ್ಯವಹಾರಕಾಲ, ನಿಶ್ಚಯಕಾಲ ಎಂದು ಕಾಲವು ದ್ವಿವಿಧವಾಗಿದೆ. ಸಮಯ, ಆವಲಿ, 
ಲವ, ಘಟಕೆ ಮೊದಲಾದವು ವ್ಯವಹಾರ ಕಾಲಭೇದಗಳು. ಲೋಕಾಕಾಶದಲ್ಲಿ ಒಂದೊಂದು 
ಪ್ರದೇಶದಲ್ಲಿ ಕಾಲಾಣುಗಳು ರತ್ನ-ರಾಶಿಯಂತೆ ಇರುವುದು. ಕಾಲದ್ರವ್ಯವು 
ಲೋಕಾಕಾಶಪ್ರದೇಶದಷ್ಟೇ ಪ್ರದೇಶವುಳ್ಳುದು. ಒಂದು ಪರಮಾಣುವು ಲೋಕಾಕಾಶದಲ್ಲಿ 
ಅರ್ಧ ಕಾಲಾಣುವನ್ನು ಮಂದಗತಿಯಿಂದ ದಾಟುವ ಹೊತ್ತಿಗೆ ಒಂದು “ಸಮಯ'ವೆಂದು 
ಹೆಸರು. ಕ್ರಮದಿಂದ ಪ್ರಾಪವಾಗುವ ಈ ಸಮಯರೂಪ ಕಾಲವು ವ್ಯವಹಾರಕಾಲವು, 
ಈ ಸಮಯಗಳಿಗೆ ಆಧಾರಭೂತವಾದ ದ್ರವ್ಯವು ನಿಶ್ಚಯಕಾಲವು. ವ್ಯವಹಾರ ಕಾಲವು 
ನಿಶ್ಚಯಕಾಲದ ಪರ್ಯಾಯವಾಗಿದ್ದರೂ ಅದು ಜೀವ, ಪುದ್ದಲಗಳ ಪರಿಣಾಮದಿಂದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೭೬ 


ತಿಳಿಯಲಡುವುದರಿಂದ ವ್ಯವಹಾರಕಾಲವು ಜೀವಪುದ್ದಲಗಳ ಪರಿಣಾಮದಿಂದ 
ಉಂಟಾದುದೆಂದು ಹೇಳುವರು; ವ್ಯವಹಾರಕಾಲವು ಕ್ಷಣಭಂಗುರವಾಗಿದೆ. ಏಕೆಂದರೆ, 
ಅದು ಕಾಲದ ಸೂಕ್ಷ್ಮ ಪರ್ಯಾಯವಾದುದರಿಂದ ಅದರ ಸ್ಥಿತಿಯು ಸೂಕ್ಷವಾಗಿಯೇ 
ಇರುವುದು. ನಿಶ್ಚಯಕಾಲವು ತನ್ನ ಗುಣಪರ್ಯಾಯಗಳಿಗೆ 

ಆಧಾರಭೂತ ದ್ರವ್ಯವಾದುದರಿಂದ ಅದು ಎಂದೂ ನಾಶಹೊಂದದೆ ನಿತ್ಯವಾಗಿದೆ. 
ಸಮಯವೆಂಬ ವ್ಯವಹಾರಕಾಲವು ಉತ್ಪನ್ನ ವಾದೊಡನೆ ನಾಶಹೊಂದಿದರೂ ತನ್ನ 
ಅವಿಚ್ಛಿನ್ನ ಪರಂಪರೆಗಳಿಗೆ ಬಹುದೀರ್ಥವಾಗಿದೆ. ಈ ಸಮಯರೂಪ ಕಾಲದ ಬೇರೆ 
ಬೇರೆ ಪರಂಪರೆಗಳಿಗೆ ವ್ಯವಹಾರದಲ್ಲಿ ಆವಲಿ, ಸ್ತೋಕ, ಘಟಕೆ ಮೊದಲಾದ ಹೆಸರುಗಳು 
ಬಂದಿವೆ. 

ಕಾಲದ ಬಗ್ಗೆ ಜೈನಧರ್ನದ್ದು ಈ ನಂಬಿಕೆ. ಆದರೆ ಕಾಲವನ್ನು ನಾವು ಭೂತ; 
ವರ್ತಮಾನ; ಭವಿಷ್ಯತ್ತು ಎಂದು ವರ್ಗೀಕರಿಸುತ್ತೇವೆ. ಎರಡನೆಯದಾಗಿ ಕಾಲವನ್ನು 
ಯತುಗಳ ಮೂಲಕ ಅರ್ಥವಿಸಿಕೊಳ್ಳುತ್ತೇವೆ. ಶಿಶಿರ ಯತು ಮೊದಲು ಆರು ತಿ೦ಗಳು; 
ಇದು ಆ ದಾನ ಕಾಲ. ವರ್ಷ ಯತು ಮೊದಲು ಆರು ತಿಂಗಳು ವಿಸರ್ಗ ಕಾಲ, 
ಜಾಗ್ರತ ಕಾಲ, ಸ್ವಪ್ನ ಕಾಲ; ಸುಷುಪ್ತಿಕಾಲವೆಂದಿದೆ. ಹಾಗೆಯೇ ಕಾಲವನ್ನು ಬೆಳಗು, 
ಮಧ್ಯಾಹ್ನ ಅಪರಾಹ್ನವೆಂದೂ ತಿಳಿಸುತ್ತೇವೆ. ಸಂಗೀತದಲ್ಲಿ ಕಾಲವು ವಿಲಂಬಿತ, ಮಧ್ಯ, 
ದ್ರುತವೆ೦ದು ವರ್ಗೀಕರಿಸುತ್ತಾರೆ. 

"ಕಾಲ-ಭೌತಕಾಲ, ಇದುವೆ ಕಾಲ-ಸರ್ಪ ಎಂಬ ಸಾಂಕೇತಿಕ ಪ್ರತಿಮೆ. ಏಕಂ 
ಸತ್‌ ಆಗುವಾಗ ಇದು ರೇತಸತ್ಯದ ಜೀವನ ಪಾತಳಿ ಎನಿಸುತ್ತದೆ. “ಸಮಯ'ವು 
ಮಾನವರ ಸಾಮಾಜಿಕ "ಸಮಷ್ಟಿ ಸ್ವರೂಪದ ಜೀವನ ಸಂದರ್ಭದಲ್ಲಿ ಪ್ರತೀತಿಗೆ ಬರುವ 
ತಾತ್ವಿಕ ಪಾತಳಿಯ ಕಾಲ. ನಿಸರ್ಗದ : ಪ್ರಕೃತಿಯ (ವಿಶ್ಲೇಷಣದ) ಅರ್ಥಗ್ರಹಣಕ್ಕೆ 
ಆಧಾರಭೂತವಾಗಿ ಇರಬಲ್ಲ ಸ್ಥಳ (Space) ಮತ್ತು ಕಾಲ (Time) ಭೌತಸ್ವರೂಪದ್ದು. 
ಆದರೆ ಮಾನವ ಜೀವಿಯ ಜೀವಿತಸ್ಥ ಜೀವನದ-ಸಂಸ್ಕೃತಿಯ ಅರ್ಥಗ್ರಹಣಕ್ಕೆ 
ಆಧಾರಭೂತವಾಗಿ ಇರುವ ಪರಿಸರ ಮತ್ತು ಸಮಯ ಇವೆರಡೂ ಅ-ಭೌತ : 
ತಾತ್ವಿಕ ಸ್ವರೂಪದವು ಇರುತ್ತವೆ. ಈ 'ಸಮಯ'-ಪರಿಸರ, ಇಂದ್ರಿಯಜನ್ಯ ಜ್ಞಾನದ 
ಪಾತಳಿಯ ಹೊರಗೆ ಭೂಮಿಗೆ ಲಂಬ ಸಮಾಂತರವಿರುವುದಾಗಿ ಅರಿಕೆಗೆ ಬರುತ್ತದೆ. 
ಭೌತದ ಸಾಹಚರ್ಯ (ಸಂದರ್ಭದ) ಮೂಲಕ, ಇಂದ್ರಿಯಾತೀತ ಅಭೌತ ಅಥ್‌ ತತ್ವವು 
ಮಾನವರ ಅರಿಕೆಯ ತಳವಿನಲ್ಲಿ ಬಂದುದು ಉಂಟು. ಪುರಾತನರಿಗೆ, "ಭೂಃ ಈ 
ಐಹಿಕ ಭೌತಜೀವನದ ಸಾಹಸರ್ಯದಿ೦ದ 'ಭುವಳ' ಲೋಕದ ಅಸ್ತಿತ್ವವು ಅರಿಕೆಗೆ ಬಂದಿತು. 
ಆದಕಾರಣ, ಭೌತಕಾಲ-ಪರಿಸರವೇ ಕಾಲನಿಕವಿದ್ದರೆ, ಇದರ ಹಿನ್ನೆಲೆಯಲ್ಲಿ ಅರಿಕೆಗೆ 
ಬಂದ ಆಧಾರಭೂತ ಸಮಯ ಪರಿಸರವೂ ಕಾಲನಿಕ; ಆ-ಭಾಸವೇ ಸರಿ? ಎಂದು 
ಶಂಬಾ ಜೋಶಿ ಹೇಳುತ್ತಾರೆ. 

ವಿವರಗಳಿಗೆ ನೋಡಿ: ಮಹಾದೇವ ಪ್ರಭಾಕರ ಪೂಜಾರ್‌ ೧೯೭೬ ಜೈನಧರ್ಧ ಪರಿಭಾಷೆ ಪುಟ. ೨ 
ಶಂಬಾ ಜೋತಿ. ೧೯೯೯ ಸಂಪುಟ. ೪ ಪುಟ. ೧೯ 
Arjun Appadori? Time & Narration 


ಹಳಗನ್ನಡ ಸಾ೦ಸ್ಥ ವಿಕ ಪದಕೋಶ /೧೭೭ 


ಎಳ ಹಿ, ಕಾಲಲಬ್ಬ 
ಅನುಭೂತಶ್ರುತದೃಷ್ಟಖೇಚರಕಥಾನೀಕ೦ಗಳಿ೦ ಯುಕ್ತಿಯಿ೦ 
ದಿನಿತಂ ಸಾಧಿಸಿ ಜೀವಸಿದ್ಧಿಯನಿದಂ ನಿಶ್ಚೆಸಿ ವಿದ್ವತ್ತಭಾ । 
ಜನಮೆಲ್ಲಂ ತಿಳಿದತ್ತು ನಿಮ್ಮ ಮನದಿ೦ ಮಿಥ್ವಾಕಳಂಕಂ ತೆರ 
ಳಿನಿತುಂ ಹೋಗದು ಕಾಲಲಬ್ದಿ ದೊರೆಕೊ೦ಡ೦ದಲ್ಲದೇಂ ಪೋಕುಮೇ ॥ 
(ಆದಿಪುರಾಣ ೨-೨೨) 
“ಕಾಲಲಬ್ಬಿ' ಎಂದರೆ ಸಮ್ಯಗ್ಹಷ್ಟಿ ದೊರೆಯುವ ಕಾಲ; ಕೂಡಿಬರುವುದು; 
ಊರ್ಧ್ವಗತಿಯನ್ನು ಪಡೆಯಲು ಸನ್ನಿಹಿತವಾಗುವ ಕಾಲ. ಬರಿಯ ಕಾಲವೆಂದರೆ 
ಎರಡು ಅರ್ಥವಿದೆ. ಒಂದು ಸಮಯ ಮತ್ತೊಂದು ಸಾಂಖ್ಯಮತದಲ್ಲ ಬರುವ 
ಒಂಭತ್ತು ತುಷ್ಣಿಗಳಲ್ಲಿ ಒ೦ದು. ಕಾಲಲಬ್ದಿಯೆಂದರೆ ಜೈನ ಆಗಮಿಕಗಳಲ್ಲಿ ಸಮ್ಯಕ್‌ದೃಷ್ಟಿಗೆ 
ಕಾಲಕೂಡಿಬರುವುದು. 
ಅಂತು ತನಗೆ ಕಾಲಲಬ್ದಿಯುಂ ಕರಣಲಬ್ಬಿಯುಮುಪಶಮಲಬ್ಧಿಯುಮೆಂಬ 
ಲಬ್ಬಿತ್ರಯಂ ದೊರಕೊಳೆ ಸಾಮ್ರಾಜ್ಯದೀಕ್ಷಿತಂ ದೀಕ್ಷಾಭಿಮುಖನು೦ ಸಂಸಾರ... 
(ಅಜಿತತೀರ್ಥಂಕರ ಪುರಾಣತಿಲಕಂ ೨ - ೧ವ) 
ಕಾಲಲಬ್ಬಿ, ಕರಣಲಬ್ಬಿ, ಉಪಶಮಲಬ್ಬಿ ಎಂಬುದು ಲಬ್ಬಿತ್ರಯಗಳಾಗಿವೆ. ಲಬ್ಬಿ- 
ಯಾವುದೊಂದು ವಸ್ತುವನ್ನು ಅದರೊಡನೆ ಸಂಬಂಧವಿರುವ ಯಾವುದೊಂದು ವಿಷಯದ 
ಸಹಾಯದಿಂದ ನಿರ್ದೇಶಿಸುವುದು ಲಬ್ಬಿಯೆನಿಸುವುದು. 
ವಿವರಗಳಿಗೆ ನೋಡಿ: ಮಹಾದೇವ ಪ್ರಭಾಕರ ಪೂಜಾರ್‌ ೧೯೭೬ ಜೈನಧರ್ಮ ಪರಿಭಾಷೆ ಪುಟ. ೬. 


೨೪೪. ಕಾವ್ಯದಲ್ಲಿ ಪಾಪ -ಪುಣ್ಯ 

“ಪಾಪಮಿದು ಪುಣ್ಯಮಿದು ಹಿತ 

ರೂಪಮಿದಹಿತ ಪ್ರಕಾರಮಿದು ಸುಖಮಿದು ದು 

ಖೋಪಾತ್ರಮಿದೆಂದಜೆಪುಗು 

ಮಾ ಪರಮ ಕವಿಪ್ರಧಾನರಾ ಕಾವ್ಯಂಗಳ್‌ (ಕವಿರಾಜಮಾರ್ಗ ೧-೧೮) 

ಈ ಹೇಳಿಕೆಯೂ ಅದೇ ಭಾವನೆಯನ್ನು ಬಲಗೊಳಿಸುತ್ತಿದೆ. ಇರಲಿ ಈ 
ಚತುರ್ವರ್ಗದೊಳಗೆ “ಆತ್ಮವತ್ಸರ್ವಭೂತಾನಿ' ಎ೦ಬೆಣಿಕೆಯನ್ನೂ ಅದಕ್ಕನುವಾದ 
ನುಡಿನಡೆಗಳ ಕೂಟವನ್ನೂ ಧರ್ಮವೆನ್ನುವುದಷ್ಟೆ. ಹಾಗೆ ಪ್ರಪಂಚಧಾರಕತ್ವದಿಂದಲೇ 
ಧರ್ಮವನ್ನಾದಿಯಲ್ಲಿಯೂ, ಪರಿವಿಡಿಯಾಗಿ ಅಣಿಗೊಳಿಸಿದುದು. ಹಾಗೆ, ಧರ್ಮಸಂಬದ್ದ 
ಗಳಾಗಿದ್ದರೆ ಮಾತ್ರವೇ ಅರ್ಥಕಾಮಗಳೂ ಪುರುಷಾರ್ಥಗಳು, ಬದಲಾಗಿದ್ದರೆ ಅವುಗಳು 
ಪುರುಷಾರ್ಥಗಳನ್ನಿಸುತಿವೆ ಎ೦ಬುದನ್ನು ಲೋಕಾನುಭವವೇ ಬೋಧಿಸುತ್ತದೆ. ಪಾರದ 
(ಪಾದರಸ)ವನ್ನೂ ಶುದ್ಧೀಕರಿಸಿ ಅಮೃತವನ್ನಾಗಿ ಮಾಡಬಲ್ಲ ಸಿದ್ದಪುರುಷರಾದ ಆ 
ಪೂರ್ವಾಚಾರ್ಯರು, ಅರ್ಥಕಾಮಗಳ ನಂಜನ್ನೆತ್ತಿ ಕಳೆದು ಪ್ರಪಂಚಧಾರಣೆಗಾಗಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೭೮ 


ಅವುಗಳಿಗೂ ಧರ್ಮದೊಡನೆ ಸಾರೂಪ್ಯ ತಾದಾತ್ಮಗಳನ್ನೊದಗಿಸಿ ದ್ದಾರೆ. ಅಖಂಡ 
ಚೈತನ್ಯ ಪ್ರವಾಹವು ಕಾಲುವೆಗೊಂಡು ಪ್ರಕೃತಿಯೊಳಗಲ್ಲಲ್ಲಿ ಹರಿದು ನಾನಾರೂಪಪಡೆದ 
ಸಂಸಾರದ ಬೆಳೆಯನ್ನು ಬೆಳೆಯಿಸುವಂತೆ, ಈ ಧರ್ಮವು ಅರ್ಥಕಾಮಗಳನ್ನೂ 
ಪುರುಷಾರ್ಥಗಳನ್ನಾಗಿ ಮಾಡಿಬಿಡುತ್ತಿದೆ. ಅಂಥ ತ್ರಿವರ್ಗವೇ ಪ್ರಪಂಚಧಾರಕವೆನ್ನಿಸುವುದು. 
ಆದರೆ, ಧರ್ಮದಲ್ಲುಕ್ಕುಡಿಸಿ ಕಾಮದಲ್ಲಿ ಅಣೆಗಟ್ಟುವಡೆದ ಆ ತ್ರಿವರ್ಗದ ಹೊನಲು 
ಮತ್ತೇನಾಗಬೇಕು? ಮುಂಬರಿಯದೆ ಉಕ್ಕಿ ಹಿಂಬರಿಯುತ್ತಾ ಹೋಗಬೇಕು. ಹೋದರೆ, 
ಕಡೆಗೆ ಸಂಸಾರದ ಫಲವತ್ತಾದ ಹೊಲಗಳಲ್ಲವೂ ಮುಳುಗಿ ತೇಲಿಹೋಗಬೇಕು. 
ಅಂಥ ಅಪಾಯನಿವಾರಣೆಗಾಗಿಯೇ ಅಣೆಕಟ್ಟಿನಲ್ಲಿ ಹೊನಲಿಗೊಂದು ಕಂಡಿಯನ್ನಿಡುವು 
ದೆಂಬ ಪ್ರಾಪಂಚಿಕ ದೃಷ್ಟಾಂತವನ್ನು ಲಕ್ಷಿಸಬೇಕು. ಸಮಾಜದ ಹಿತಶಾಂತತೆಗಳಿಗಾಗಿಯೇ 
ಮೋಕ್ಷವೆಂಬ ಪಾರತ್ರಿಕ ಪುರುಷಾರ್ಥವನ್ನು ಆ ತ್ರಿವರ್ಗದ ಕೊನೆಯಲ್ಲಿರಿಸಿದುದು. 
ಅಣೆಗಟ್ಟಿನಲ್ಲಿ ತುಂಬಿತುಳುಕುವ ಜೀವನಪ್ರವಾಹವು ಕಂಡಿಯಲ್ಲಿ ಬಿಡು (ಮೋಕ್ಷ)ವಡೆದು, 
ಹರಿದು, ಸಾಗರದಲ್ಲಿ ಸಂಗಮವಡೆದು ಶಾಂತವಾಗುತ್ತಿವೆ. ಮನುಷ್ಕ್ಠಜೀವನವು ಸಾಂಸಾರಿಕ 
ತ್ರಿವರ್ಗದ ಅಣೆಗಟ್ಟಿನಲ್ಲಿ ತುಂಬಿ, ತಾತ್ತಿಕವಿಚಾರದ ಕಂಡಿಯಲ್ಲಿ ಹರಿದು, ಪ್ರಪಂಚದ 
ಚೈತನ್ಯಸಾಗರದೊಳಗೊಂದಾಗುತ್ತಿದೆ. ಹೀಗೆ, ಸಾಂಸಾರಿಕ ಪಾರತ್ರಿಕಗಳೆಂಬ ಇತ್ತೆರದ 
ಪುರುಷಾರ್ಥಗಳೂ, ನಿಕಟಸಂಬಂದದಿಂದ ಒಡಗೂಡಿ ಚತುರ್ವರ್ಗವೆನ್ನಿಸುವುದು 
ಅದರೊಳಗೆಲ್ಲ ಸಾಂಸಾರಿಕದೃಷಿಯಲ್ಲಿ ಪ್ರಮುಖವೂ ಮೊತ್ತಮೊದಲಿನದೂ ಧರ್ಮ 
ವಾದುದರಿಂದ ಮುಂದಿನ ಪುರುಷಾರ್ಥಗಳಲ್ಲ ಧಾರ್ಮಿಕಗಳೆನ್ನಿಸುವಂತಿವೆ. ಅದಕ್ಕೆ 
ಎರುದ್ದವಾದ ಮನೋವಾಕ್ಕಾಯ ವಿಲಸನಗಳಲ್ಲವೂ ಅಧಾರ್ಮಿಕಗಳಂಬುದನ್ನು 
ಹೇಳಬೇಕಾಗಿಲ್ಲ. ಅಂಥ ಧರ್ಮದ ಅಂಗಗಳೆಂದರೆ ದಯೆ-ದಮ-ದಾನ-ತಪಸ್‌- 
ಶೀಲಗಳು, ಎ೦ಬುದನ್ನು ನಮ್ಮ ಪಂಪನು ಅಂದವಾಗಿ ನಿರೂಪಿಸಿದ್ದಾನಷ್ಟೆ ಅವುಗಳನ್ನು 
ಕಾವ್ಯಧರ್ಮದ ಸಾಹಿತ್ಯದಿಂದ ರಸಾಯನಗಳನ್ನಾಗಿ ಮಾಡಿ ಮಾತೃಭೂಮಿಗೆ 
ನೈವೇದ್ಯವೆಸಗುವವನೇ ಉತ್ತಮ ಕವಿ. ಆ ರಸಾಯನಕ್ಕೆ ಉತ್ತಮ ಕಾವ್ಯವೆಂಬ ಹೆಸರು” 
ಪಾಪ ಪುಣ್ಯಗಳನ್ನು ಕವಿರಾಜಮಾರ್ಗಕಾರನು ಕಾವ್ಯಗಳಿಗೆ ಅನ್ನಯಿಸಿದ್ದಾನೆ. 
ಕಾವ್ಯ ನಾಟಕಾದಿಗಳಲ್ಲಿ ಪಾಪ - ಪುಣ್ಯ ಸಂಸ್ಕಾರ ಸತ್‌ ಸಂಪ್ರದಾಯದ ಪ್ರಶ್ನೆಯು 
ಜಗತ್ತಿನಾದ್ಯಂತ ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತವಾಗಿರುವುದು ಗಮನಾರ್ಹ. ಫ್ಲೇಟೋ 
: ಅರಿಸ್ಟಾಟಲರು ಕೂಡಾ ಈ ಪಕ್ನೆಗಳನ್ನು ಎತ್ತಿಕೊಂಡಿದ್ದರು. ಕನ್ನಡ ಕಾವ್ಯ ಪರಂಪರೆಯಲ್ಲಿ 
ಪಾಪ - ಪುಣ್ಯದ ಪ್ರಶ್ನೆಯು ಬಾಂದಿರುವುದು ಗಮನಾರ್ಹ. 
ವಿವರಗಳಿಗೆ ನೋಡಿ: ಎನ್‌. ಬಾಲಸುಬ್ರಹ್ಮಣ್ಯ ೧೯೭೭ ಅರಿಸ್ಟಾಟಲನ ಕಾವ್ಯಮೀಮಾಂಸೆ. 


ಕ್ರ ಶಿ 


ಮುಳಿಯ ತಿಮ್ಮಪ್ಪಯ್ಯ ೨೦೦೬ ನಾಡೋಜಪಂಪ ಪುಟ. ೨೯೮-೨೯೯ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೭೯ 


೨೪೫. ಕಾವ್ಯಪ್ರಯೋಗ 

ಪದನಜೆದು ನುಡಿಯಲುಂ ನುಡಿ 

ದುಡುನಜೆದಾರಯಲುಮಾರ್ಪರಾ ನಾಡವರ್ಗಳ್‌ 

ಚದುರರ್‌ ನಿಜದಂ ಕುಜೆತೋ 

ದದೆಯುಂ ಕಾವ್ಕಪ್ರಯೋಗ ಪರಿಣತಮತಿಗಳ್‌ (ಕವಿರಾಜಮಾರ್ಗ ೧-೩೮) 

ಕಾವ್ಯದ ಕುರಿತು ಕವಿರಾಜಮಾರ್ಗದಲ್ಲಿ ಮೇಲಿನ ವಿವರಣೆಗಳು ಬರುತ್ತದೆ. 
ಕಾವ್ಯದ ಹೆಚ್ಚುಗಾರಿಕೆ ಮತ್ತು ಕನ್ನಡ ಕವಿಗಳ ಕಾವ್ಯ ಪ್ರಯೋಗದ ಕುರಿತು ಮೇಲಿನ 
ವಿವರಣೆಯು ಇದೆಯೆಂಬುದುದೊಂದು ಗಮನಾರ್ಹ, ಮತ್ತೊಂದು ಕಡೆ "ಪದ್ಮಂ 
ಸಮಸ್ತ ಜನತಾ ಹೃದ್ಯಂ” ಎಂದೂ ಹೇಳಲಾಗಿದೆ. 

ಕಾವ್ಯವೆ೦ದರೇನು ಎಂಬ ಪ್ರಶ್ನೆಯು ಕಾವ್ಯಮೀಮಾಂಸಕಾರರಲ್ಲಿ ಬೇರೆ ಬೇರೆ 
ಮಾಧರಿಯ ವಾಗ್ದಾದಗಳಿಗೆ ಅವಕಾಶವನ್ನು ಕಲ್ಪಿಸಿದೆ. ಮೇಲು ನೋಟಕ್ಕೆ ಕವಿತೆಯೆಂದರೆ 
ಅದೊಂದು ಭಾಷಿಕವಾದ ವ್ಯಾಪಾರ. ಆದರೆ ಅದಷ್ಟು ಮಾತ್ರವೇ ಅಲ್ಲ ಹಾಗೆಯೇ 
ಕವಿಯು ಯಾವುದನ್ನು ಬರೆದಿದ್ದಾನೋ ಅದನ್ನು ಕಾವ್ಯವೆಂದು ಸುಲಭವಾಗಿ 
ಕರೆಯುವಂತಿಲ್ಲ. ಕಾವ್ಯವೆಂದರೆ ಕಾವ್ಯವೇ - ಅದು ಬೇರೆ ಏನೂ ಅಲ್ಲವೆಂದು 
ಚರ್ಚೆಯಿಂದ ಪ್ರಾರಂಭವಾಗಿ ಕಾವ್ಯಕ್ಕೆ - ಸಮಾಜಕ್ಕೂ ನಿರ್ಣಾಯಕವಾದ ನಂಟಿದೆ 
ಎ೦ಬಲ್ಲಿಯವರೆಗೆ ಚರ್ಚೆಗಳು ಸಾಗಿ ಬಂದಿವೆ. ಭಾರತೀಯ ಕಾವ್ಯಮೀಮಾಂಸೆ 
ಯಲ್ಲಿಯೂ ಕಾವ್ಯವೆಂದರೇನು ಎಂಬುದಕ್ಕೆ ಬೇರೆ ಬೇರೆ ಅಲಂಕಾರಿಕರು ಬೇರೆ 
ಬೇರೆ ರೀತಿಯ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಕಾವ್ಯಮೀಮಾಂಸಕಾರರು 
ತಮ್ಮ ವೀಮಾಂಸೆಯಲ್ಲಿನ ನಿಲುವುಗಳಿಗೆ ಅನುಸಾರವಾಗಿ ತಮ್ಮ ವ್ಯಾಖ್ಯೆಯನ್ನು 
ಮುಂದಕ್ಕಿಟ್ಟುಕೊಂಡಿದ್ದಾರೆ. ಭರತನು ಈ ಮೊದಲೇ ತಿಳಿಸಿರುವಂತೆ ನಾಟ್ಯಶಾಸ್ತ್ರದ 
ಬಗೆಗಿನ ನಿಲುವು. ನಾಟ್ಯಶಾಸ್ತ್ರದ ಅಗತ್ಯಕ್ಕೆ ಅನುಸಾರವಾಗಿ ಭರತನು ರಸವಿವೇಚನೆಯನ್ನು 
ಮಾಡಿದ್ದಾನೆ. ಇದಕ್ಕೆ ಪೂರಕವಾಗಿ ಅವನು ಇತರೆ ಚರ್ಚೆಗಳನ್ನು ಮಾಡಿದ್ದಾನೆ. 
ನಾಟ್ಕವೆಂಬುದು ಒಂದು ರೀತಿಯ "ಭಾವಾನುಕೀರ್ತನಂ' ಎಂದು ಭರತನು ಹೇಳುತ್ತಾನೆ. 
ಇದನ್ನೇ ಅಭಿನವ ಗುಪನು “ಅನುವ್ಯವಸಾಯ' ಎಂದು ಕರೆಯುತ್ತಾನೆ. ಕಾವ್ಯವೂ 
ಪ್ರಯೋಗವೇ ಆಗಿದೆ. 

"ವಾಕ್ಯಂ ರಸಾತ್ಮಕಂ ಕಾವ್ಯಂ' ಎಂದು ವಿಶ್ವನಾಥನು ಸಾಹಿತ್ಯದರ್ಪಣದಲ್ಲಿ 
ಹೇಳುತ್ತಾನೆ. ಜಗನ್ನಾಥ ಪಂಡಿತನು, ರಮಣೀಯವಾದ ಅರ್ಥವನ್ನು ಪ್ರತಿಪಾದಿಸುವ 
ಶಬ್ದವು ಕಾವ್ಯವಾಗುತ್ತದೆ' ಎಂದು ಹೇಳುತ್ತಾನೆ. 

ಕಾವ್ಯವು ದೋಷರಹಿತವಾಗಿರಬೇಕು ಎಂದು ನಾಗವರ್ಮನು ಹೇಳಿರುವುದು 
ಇಲ್ಲಿ ಗಮನಾರ್ಹ (ಕಾವ್ಯಾವಲೋಕನ ದ್ವಿತೀಯಾಧಿಕರಣ - ೪೨೯). 

ವಿವರಗಳಿಗೆ ನೋಡಿ: Terry 60810101 1989 111607) theory an introduction 
ಜೆ.ಎಸ್‌. ಶಿವರುದ್ರಪ್ಪ ೧೯೭೦ ಸೌಂದರ್ಯಸಮೀಕ್ಷೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೮೦ 


೨೪೬. ಕಾವ್ಯವಿಷಯ 
ಇಡುಕುಂಗಬ್ಬಂ ಮುಕ್ತಕ 
ಮೊಡ೦ಬಡಲ್‌ ನೆಗಜು ಪಲವುಮೇಕಕ್ತಿಯೆಯೊಳ್‌ 
ಪಡೆಗುಂ ಕುಳಕಾಖ್ಯೆಯನೆಡೆ 
ಮಡಗದನೇಕಾರ್ಥವಸ್ತುಕಥನ ಕೋಶಂ 
(ಕಾವ್ಯಾವಲೋಕನ ಸೂತ್ರ ಸಂಖ್ಯೆ ೨೪೦) 
ನಾಗವರ್ಮನ ಕಾವ್ಯಲೋಕನ ಬಂದಿರುವಂತೆ “ವಸ್ತುಕಥನಕೋಶ'ವೆಂಬುದು 
ಗಮನಾರ್ಹವಾಗಿದೆ. "ವಸ್ತು ಕಥನಕೋಶ'ವೆಂಬುದು ಗಮನಾರ್ಹವಾಗಿದೆ. ಕಾವ್ಯಕ್ಕೆ : 
ಆಯ್ಕೆ ಮಾಡಿಕೊಳ್ಳುವ ವಿಷಯವನ್ನು ಆಧರಿಸಿಕೊಂಡ ಕಥಾಕಥನ, ವಿವರಣ, ವರ್ಣನೆ, ' 
ಬೋಧನೆಯೆಂದು ವರ್ಗೀಕರಿಸಲಾಗುತ್ತದೆ. 
ಕಾವ್ಯವಿಷಯವನ್ನು ಸಾಮಾನ್ಯವಾಗಿ ನಾಲ್ಕು ರೀತಿಯಲ್ಲಿ ವಿಭಾಗಿಸಬಹುದು- 
೧. ಕಥಾಕಥನ:- ತಾನು ಎತ್ತಿಕೊಂಡ ನಾಯಕ ಪ್ರತಿನಾಯಕಾದಿಗಳ ಕಥೆಗಳನ್ನು 
ಸೂಚಿಸುವುದು. 
೨. ವಿವರಣ:- ಸಂದೇಹವೊದಗಿದಲ್ಲಿ ಮನದಟ್ಟಾಗುವಂತೆ ವಿವರಿಸುವುದು. 
೩. ವರ್ಣನೆ:- ನಾಯಕಾದಿಗಳ ಕಥಾಸಂದರ್ಭಾನುಸಾರವಾಗಿ ದೇಶಕಾಲಾದಿಗಳನ್ನು 
ರಂಜಕವಾಗುವಂತೆ ವಿಸ್ತರಿಸುವುದು. 
೪. ಬೋಧನೆ:- ಈ ರಚನಾಕ್ರಮದಿ೦ದ ಸಂಸಾರವು ತಿಳಿಯತಕ್ಕುದೆಂದು ತೋರಿದ 
ಸಾರವನ್ನು ನಿರೂಪಿಸುವುದು. 
ವಿವರಗಳಿಗೆ ನೋಡಿ: ಮುಳಿಯ ತಿಮ್ಮಪ್ಪಯ್ಯ ೧೯೮೮ ಶ್ರದ್ಧಾಂಜಲಿ ಪುಟ. ೫೯೮ 


೨೪೭. ಕಾಷ್ಟಕರ್ಮ 
ಕಂಡಲ್ಲಿಯ ಚಿತ್ರದ ಲೆಪದೆ ಕಾಷ್ಟ ಕರ್ಮದ ರೂಪುಗಳೊಳೆಲ್ಲಮಿ....... 
(ವಡ್ಡಾರಾಧನೆ. - ಸುಕಾಶಲಸ್ವಾಮಿಯ ಕಥೆ. ಪು. ೬೦) 
ಮರಗೆಲಸವನ್ನು ವಡ್ಡಾರಾಧನೆಯ ಕೃತಿಕಾರನು ಕಾಷ್ಠಕರ್ಮವೆಂದು ಕರೆದಿದ್ದಾನೆ 
ಮರಗೆಲಸ ಮಾಡುವವರನ್ನು ಬಡಿಗರು ಎಂದು ಕರೆಯುತ್ತಾರೆ. ಬಡಗಿಗಳ ಕರ್ಮ- 
ಮರದ ಕೆಲಸ ಮಾಡುವುದು. ಮರದ ಕೆಲಸ ಮಾಡುವವರಿಗೆ ವಿಶಿಷ್ಟವಾದ ಕೌಶಲ್ಯವು 
ಬೇಕಾಗುತ್ತದೆ. ಮರದ ಸೂಕ್ಷ್ಮ ಕೆಲಸದ ಕುಶಲ ಕರ್ಮಿಗಳಿಗೆ ವಿಶೇಷ ಪ್ರಾಶಸ್ಯವಿತ್ತು 
ಎ೦ಬುದು ವಡ್ಡಾರಾಧನೆಯಿಂದಲೂ ತಿಳಿಯುತ್ತದೆ. ಚಿನ್ನದ ಕೆಲಸ ಮಾಡುವವರು; 
ಕಬ್ಬಿಣದ ಕೆಲಸ ಮಾಡುವವರು; ಮರದ ಕೆಲಸ ಮಾಡುವವರು, ಶಿಲದ ಕೆಲಸ 
ಮಾಡುವವರು ಒಂದು ವರ್ಗಕ್ಕೆ ಸೇರುತ್ತಾರೆ. ಇವರನ್ನು “ಕುಶಲ ಕರ್ಮಿಗಳು” ಅಥವಾ 
“ಶಿಲ್ಬಾಚಾರ್ಕರು” ಎಂದು ಕರೆಯುತ್ತಾರೆ. 


“ees90009e 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೮೧ 


೨೪೮. ಕಾಳಾಮುಖ 

ಹನ್ನೆರಡನೆಯ ಶತಮಾನದಲ್ಲಿ ವೀರಶೈವ ಧರ್ಮವು ಪ್ರಬಲಿಸುವ ಮುನ್ನ 
ಕರ್ನಾಟಕದಲ್ಲಿ “ಕಾಳಮುಖ'ರೆ೦ಬ ಶೈವರು ಬಹು ಪ್ರಬಲರಾಗಿದ್ದರೆ೦ದು ಚಿದಾನಂದ 
ಮೂರ್ತಿಯವರು ಅಭಿಪ್ರಾಯ ಪಡುತ್ತಾರೆ. 

ಶೈವರಲ್ಲಿ ನಾಲ್ಕಾರು ಗು೦ಪುಗಳಾಗಿ ಹೆಸರಿಸಲ್ಪಟ್ಟಿರುವ ಗೊರವರು, ಕಾಪಾಲಿಕರು, 
ಕಾಳಾಮುಖರು ಮೊದಲಾದವರು. ಕಾಳಾಮುಖರ ಬೇರೆ ಬೇರೆ ಸಂಪ್ರದಾಯಗಳನ್ನು 
ಇವು ಸೂಚಿಸುತ್ತದೆ. 

ಕರ್ನಾಟಕದಲ್ಲಿ ಪ್ರಖ್ಯಾತರಾದ ಕಾಳಾಮುಖ ಗುರುಗಳ ಗುಂಪಿನಲ್ಲಿ ಸಾಮಾನ್ಯ 
ವಾಗಿದೆ. ಈ ಕಾಳಾಮುಖರು ಮತ್ತು ಅವರ ಅನುಯಾಯಿಗಳು, ಚಾಲುಕ್ಕರು ಮತ್ತು 
ಅವರ ಸಾಮಂತರ ಆದರಕ್ಕೊಳಗಾಗಿ ಜೈನಮತದಿಂದ ತಮ್ಮ ಮತಕ್ಕೆ ಜನರನ್ನು 
ಮತಾಂತರಗೊಳಿಸಿಕೊಳ್ಳುತ್ತಿದ್ದರೆಂದು ತಿಳಿಯಬಹುದು. 

ಕ್ರಿಸ್ತಶಕ ೧೦೮೪ರ ಶಾಸನ ನ್ಯಾಯ ಶಕ್ತಿ ಪಂಡಿತದೇವ ವಿದ್ಯೆ ಆಹಾರ ದಾನಗಳಿಂದ 
ಪ್ರಸಿದ್ಧನಾಗಿ ಶಿವನೇ ಕಾಳಾಮುಖನಾಗಿ ಅವತರಿಸಿದನೆಂದು ಹೇಳಿದೆ. ಕಾಳಾಮುಖಕ್ಕೂ 
ಕಾಳಿಗೂ ಸಂಬಂಧವಿದೆ. 

ಕಾಳಾಮುಖರ ಪ್ರಭಾವ ಬೆಳೆಯುತ್ತಿರುವಾಗಲೇ ವೈದಿಕ ಮತಾನುಯಾಯಿಗಳಾದ 
ಬ್ರಾಹ್ಮಣರು ಅವರೊಂದಿಗೆ ಹೊಂದಾಣಿಕೆಯಿಂದ ತಾವು ಅವರಂತೆಯೇ ಅಗ್ರಹಾರ, 
ಘಟಿಕಾಸ್ಥಾನಗಳಲ್ಲಿ ಸಾಂಪ್ರದಾಯಕ ವಿದ್ಯಾಭ್ಯಾಸವನ್ನು ಹೇಳಿಕೊಡುತ್ತ ರಾಜ 
ಮರ್ಯಾದೆಯನ್ನು ಸಂಪಾದಿಸುವುದರಲ್ಲಿ ಮಗ್ನರಾಗಿದ್ದರು. ಇದು ಕಾಳಾಮುಖರ 
ಪ್ರಭಾವವನ್ನು ಸೂಚಿಸುತ್ತದೆ. 

ಕಾಳಾಮುಖರು ಪ್ರಬಲರಾಗಿ ರಾಜರ ಕೃಪೆಗೆ ಪಾತ್ರರಾದ ಮೇಲೆ ಅವರ ಮಠಗಳು 
ಅದರಲ್ಲೂ ಕ್ರಿಸ್ತ ಶಕ ೧೦೬೦ರಲ್ಲಿ ಬಳ್ಳಿಗಾವಿಯಲ್ಲಿ ಸ್ಥಾಪಿತವಾದ ಕೇದಾರೇಶ್ವರ ಮಠ 
ಬಹಳ ಪ್ರಭಾವಶಾಲಿಯಾಗಿ ಬೆಳೆಯತೊಡಗಿತು. 

ಕರ್ನಾಟಕದಲ್ಲಿ ಕಾಳಾಮುಖ ಶೈವರು ಮಠಗಳನ್ನು ಕಟ್ಟ ಹನ್ನೆರಡನೇ ಶತಮಾನದ 
ಮಧ್ಯಭಾಗದ ಹೊತ್ತಿಗೆ ರಾಜಮಾನ್ಯರಾದುದ್ದನ್ನು ಗಮನಿಸಿದರೆ, ಆ ಪರಂಪರೆಯ 
ಆರಂಭದ ಕರುಹಾಗಿ ನಾಗವರ್ಮಾಚಾರ್ಯ ಕಾಣಿಸುತ್ತಾರೆ. ಕಾಳಿಗೂ ಶಿವನಿಗೂ ಇರುವ 
ಸಂಬಂಧ ಗಮನಾರ್ಹ. 

ಬ್ರಾಹ್ಮಣೇತರ ವರ್ಗಗಳು ಶಿವನನ್ನು ತಮ್ಮ ದೈವವೆಂದು ತಿಳಿದಿದ್ದವು. ಆದರೆ 
ಶಿವ ಶಿಷ್ಟದೇವತೆಯಾಗಿ ಪರಿವರ್ತನೆಗೊಂಡಿರುವುದು ಜನಪದರ ನಂಬಿಕೆ, ಆಚರಣೆಗಳಲ್ಲಿ 
ಮಹತ್ತರ ಬದಲಾವಣೆಗಳಾಗುವಂತೆ ಮಾಡಿತು. ಅವೈದಿಕ ದೇವತೆಗಳು ವೈದಿಕ 
ದೇವತೆಗಳಾಗಿ ಪರಿವರ್ತನೆಗೊಂಡಿರುವುದಕ್ಕೆ ರುದ್ರ ಶಿವನಾಗಿ ಪರಿವರ್ತನೆಗೊಂಡಿರು 
ವುದೇ ಉತ್ತಮ ಉದಾಹರಣೆ. ಶೈವ ಮೂರ್ತಿಶಾಸ್ತವು ಶೈವ ಸಂಪ್ರದಾಯದಲ್ಲಿ 
ಅವೈದಿಕ ಆಚರಣೆಯೇ ಪ್ರಧಾನವಾಗಿರುವುದನ್ನು ಸೂಚಿಸುತ್ತದೆ. ಇದರಲ್ಲಿ ಪ್ರಮುಖ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೮೨ 


ವಾದದ್ದು ಕಾಳಾಮುಖ ಶೈವ ಪಂಥ. ಈ ಪಂಥವು ಕ್ರಿ.ಶ.೧೨ನೆಯ ಶತಮಾನದಲ್ಲಿ 
ಹೆಚ್ಚು ಪ್ರಚಾರದಲ್ಲಿತ್ತೆಂದು ತಿಳಿದುಬರುತ್ತದೆ. ಶಿಲ್ಪಿಗಳು ಈ ಪಂಥಕ್ಕೆ ಸೇರಿದವರಾಗಿದ್ದರು 
ಎನ್ನುವ ಮಾಹಿತಿಯು ಸಿಗುತ್ತದೆ. ಹತ್ತನೆಯ ಶತಮಾನದ ನ೦ತರ ಭೈರವ, ವೀರಭದ್ರ 
ಮುಂತಾದ ದೇವತೆಗಳು ಹೆಚ್ಚು ಪ್ರಚಾರವನ್ನು ಪಡೆದುಕೊಂಡವು. ಇವು ವೈದಿಕ 
ದೇವತೆಗಳ ವಿರೋಧಿ ಪ್ರತೀಕಗಳಾಗಿದ್ದವು. ವೀರಭದ್ರ ಹನ್ನೆರಡನೆಯ ಶತಮಾನದಲ್ಲಿ 
ಹೆಚ್ಚು ಪ್ರಚಾರವನ್ನು ಪಡೆದುಕೊ೦ಡ ದೇವತೆ. ಭೈರವ ಉಗ್ರರೂಪದಲ್ಲಿರುವ ದೇವತೆ. 
ಈ ದೇವತೆಯು ಅವೈದಿಕ ದೇವತೆ ಎನ್ನು ವುದರಲ್ಲಿ ಯಾವುದೇ ಅನುಮಾನವಿಲ್ಲ. 
ಭೃರವನನ್ನು ಶಿವನಲ್ಲಿ ಗುರುತಿಸಿಕೊಳ್ಳಲಾಯಿತು. ಶಿವನ ರೂಪಕ್ಕೆ ಕಾಪಾಲಿಕ, ಕಾಳಾಮುಖ 
ಮುಂತಾದ ತಾಂತ್ರಿಕ ಪಂಥಗಳ ಹಿನ್ನೆಲೆಯೂ ಇದೆ. ಶಿವ ವೈದಿಕ ದೇವತೆಯಾಗಿ 
ಪರಿವರ್ತನೆಗೊಂಡರೂ ಅವೈದಿಕ ದೇವತೆಯನ್ನು ಹೋಲುವ ರೀತಿಯಲ್ಲಿಯೇ ಶಿವನ 
ಮೂರ್ತಿಗಳು ಕೆತ್ತಲ್ಪಟ್ಟಿವೆ ಎನ್ನುವುದು ಆರ್‌.ಎನ್‌.ನಂದಿ ಅವರ ಅಭಿಪ್ರಾಯ. ಲಕುಲೀಶ, 
ಕಾಪಾಲಿಕ, ಕಾಳಾಮುಖ ಮುಂತಾದ ಶೈವ ಸಂಪ್ರದಾಯದ ಉಪವಿಭಾಗಗಳು ಅವೈದಿಕ 
ಸಂಪ್ರದಾಯಗಳೇ ಆಗಿವೆ. ದೇವತೆಗಳು ಸ್ಥಾನಪಲ್ಲಟವನ್ನು ಮಾಡುವ, ಇನ್ನೊಂದು 
ದೇವತೆಯೊಂದಿಗೆ ಗುರುತಿಸಿಕೊಳ್ಳುವ ಅಥವಾ ಅವತಾರವೆಂದು ತಿಳಿಯುವ ಪ್ರಕ್ರಿಯೆಗಳು 
ನಿರಂತರವಾಗಿ ನಡೆಯುತ್ತಿದ್ದವು. ರುದ್ರ; ಭೈರವ; ಶಿವ; ಕಾಳಿ; ಇವರ ಅರ್ಚನೆಗೆ 
ದೊಡ್ಡ ಇತಿಹಾಸವಿದೆ. 
ಕಾಳಾಮುಖರ- (ಲಕುಲೀಶ) ಸಂಪ್ರದಾಯ ಗುರ್ಜರ ದೇಶದಲ್ಲಿತ್ತು ವೀರಶೈವ 
ಮತವು ಪ್ರಭಾವಶಾಲಿಯಾಗುವ ಮೊದಲು ಕಂನಾಡಿನ ಪ್ರಮುಖ ಗುರುವರ್ಗ, ಲಕುಲೀಶ 
ಕಾಳಾಮುಖ ಮತದವರದೇ ಆಗಿತ್ತು ಕಂನಾಡಿನೊಡನೆ ಜೈನಸಂಪ್ರದಾಯದ ಪ್ರಾಚೀನ 
ಬಾ೦ಧವ್ಯವು ಸುಪ್ರಸಿ ಸಿದ್ಧವಿದೆ ಎಂದು ಶಂಬಾ ಅಭಿಪ್ರಾಯ. 
ಗುಪ್ತಕಾಲದಲ್ಲಿ ಸಪ್ತಮಾತೃ ಕೆಗಳ ಪೂಜೆ ರೂಢವಿತ್ತು. ಅದರ ಸಾಂಕೇತಿಕ-ಶಾಸ್ತ 
ಇಂದಿಗೂ ನಡೆಯುತ್ತದೆ. ದೇವಿಯ ಸಂಚಾರವಾದ ಸ್ತೀಯರ ಪೂಜೆ ಆಗುತ್ತದೆ. 
ಅವರಿಂದ ಪ್ರಸಾದ ಪಡೆವ ವಾಡಿಕೆಯಿದೆ. ಶಾಕ್ತ ಸಂಪ್ರದಾಯದ ಆಚಾರ ಪದ್ಧತಿಯು 
ವಾಮ-ಮಾರ್ಗವೆಂದು ಬಗೆಯ ತೊಡಗಿದಂದಿನಿಂದ ಗುರುದೇವಿಯನ್ನು ಬಹಿರಂಗದಲ್ಲಿ 
ಪೂಜಿಸುವುದು ನಿಂತುಹೋಯಿತು. 
"ಶಾಕ್‌ ಎಂದರೆ ಶಕ್ತಿಯ ಉಪಾಸಕ. ಶಿವಶಕ್ತಿ, ಶಿವಾ (ಭವಾನಿ) ಇರುವಂತೆ 
ವಿಷ್ಣು-ಶಕ್ತಿ ದೇವಿ ವೆ ಷ್ಟವಿಯೂ ಇದ್ದಾಳೆ. 
ವಿವರಗಳಿಗೆ ನೋಡಿ: ಸಿ. ವೀರಣ್ಣ ೧೯೮೬ ಪ್ರಾಚೀನ ಸಾಹಿತ್ಯ: ರಾಜಸ ಸತ್ತೆಯ ವೈಭವದ ಕಾಲ 
MES DEEN ೬೩, CE, ೩೬೭೯ 
ಶಂಬಾ ಜೋಶಿ ೧೯೯೯ ಹಾಲುಮತ ದರ್ಶನ ಸಂಪುಟ. ೩ ಪುಟ. ೯೫, ೧೧೨-೧೧೩ 
ಮೋಹನಕ್ಷಷ್ಣ ಷ್ಣ ರೈ ೨೦೦೪ ಪ್ರಭುತ್ವ ಮತ್ತು ಜನತೆ ಪುಟ. ೧೪೪ 
ಡಾ. ಎಂ. ಚಿದಾನಂದ ಮೂರ್ತಿ ೧೯೬೬ ಸಂಶೋಧನಾ ತರಂಗ ಸಂಪುಟ. ೧ ಪುಟ. ೪೦ 


ಹಳಗನ್ನಡ ಸಾ೦ಸ್ಥ ವಿಕ ಪದಕೋಶ /೧೮೩ 


೨೪೯. ಕಿತ್ತಡ 
ತಡದಿಂ ಕಿತ್ತಡಿಯೆಂ [ತ್ತಡಮೆಂ] ಬುದ ! 
ದಡಿಗಿಡೆ ಪೊಕ್ಕೊಳಗು ಪೊಣಅಗು ಬಲನೆಡನೆಂಬೀ ॥ 
ಯೆಡೆಯಜೆದು ಮೆಯ್ಗಳಂ೦ ಸೂಟ* | 
ತಡಮಾಡದೆ ಕಾಯ್ದು ಪೊಯ್ದರೊರ್ವನೊರ್ವರ್‌ 
(ಸಾಹಸ ಭೀಮ ವಿಜಯ ೮-೧೬) 
ಕಿತ್ತಡಿಯೆಂದರೆ ಯಷಿಯೆಂಬ ಅರ್ಥವಿದೆ. ಕಿತ್ತ್ರಡವೆಂದರೆ ಅಸಹ್ಯಕರವೆಂದು 
ಅರ್ಥ. ತಡವೆಂಬ ವಿಧಿಯಿಂದ ಭೀಮ ಕೌರವರು ಅಸಹ್ಯಕರವೆಂಬ ಗತಿಯನ್ನು 
ಭೇದಿಸಿ ಹೊಕ್ಕು ಒಳಗೂ ಹೊರಗು ಬಲ ಮತ್ತು ಎಡವೆಂಬ ಎಡೆಯನ್ನು ಅರಿತು 
ಒಬ್ಬರಿಗೊಬ್ಬರು ಹೊಡೆದಾಡಿದರು. ಕಿತ್ತಾಡು ಪದವು ಇಂದಿಗೂ ಚಾಲ್ತಿಯಲ್ಲಿದೆ. 
ಪ್ರೊ. ಪಿ. ಸುಬ್ರಾಯಭಟ್ಟರು "ಗದಾಯುದ್ದ ದರ್ಪಣ 'ದಲ್ಲಿ ಹೀಗೆಂದಿದ್ದಾರೆ; “ಪ್ರಸ್ತುತ 
ಪದ್ಯದಲ್ಲಿ “ಕಿತ್ತಡಿ' ಎಂಬುದನ್ನು ನೆಲದಿ೦ದ ಕಿತ್ತ ಅಡಿ ಎಂಬರ್ಥದಲ್ಲಿ ಬಳಸಲಾಗಿದೆ. 
ಆದರೆ ಹಳಗನ್ನಡದಲ್ಲಿ “ಕಿಟ್ಟ' ಎಂದಿರಬೇಕು. ಬಹುಶ: ರನ್ನನ ಕಾಲದಿಂದಾಗಲೇ 
'ಕಿತ್ತಡಿ' ಎಂಬ ರೂಪವೂ ರೂಢಿಯಲ್ಲಿದ್ದಿರಬೇಕು. (ಧಾತು - ಕೀಟ”) 
ಕಿತ್ತಡವೆನ್ನುವುದಕ್ಕೆ ನೂ 1. 1ಯಂಬ ಅರ್ಥವೂ ಇದೆ. 
ವಿವರಗಳಿಗೆ ನೋಡಿ: ಪಿ. ಸುಬ್ರಾಯ ಭಟ್‌ ೧೯೭೫ ರನ್ನನ ಗದಾಯುದ್ದ ದರ್ಪಣ. 


೨೫೦. ಕಿರೀಟ 
ಪಾಂಗಾದುದು ಸುರಗಿರಿ ಕೂಟಂಗಳುಮಂ ಪ್ರಣತಸುರ ಕಿರೀಟಂಗಳುಮಂ 
(ಅಜಿತತೀರ್ಥಂಕರ ಪುರಾಣ ತಿಲಕ ೫-೫ವ) 
ಕಿರೀಟವೆಂದರೆ ತಲೆಗೆ ಧರಿಸುವ ಆಭರಣ. ಇದನ್ನು ಮೌಳಿ ಎಂದೂ ಕರೆಯುತ್ತಾರೆ. 
ನಾಟ್ಯಶಾಸ್ತ್ರದ ಒಂದು ವಿವರಣೆಯನ್ನು ಇಲ್ಲಿ ಬಳಸಿಕೊಳ್ಳಬಹುದು: ನಾಟ್ಯಶಾಸ್ತ್ರದಲ್ಲಿ 
ಮೂರು ಮುಖ್ಯ ಅಂಶಗಳಿವೆ-೧ ಆಂಗಿಕ. ಅಭಿನಯಕ್ಕೆ ಸಂಬಂಧಿಸಿದ್ದು ೨ ವಾಚಿಕ- 
ಮಾತಿಗೆ ಸಂಬಂಧಿಸಿದ್ದು ೩ ಆಹಾರ್ಯ- ವೇಷ ಭೂಷಣ. ರನ್ನನ ಮೇಲಿನ 
ಹಾಡಿನಲ್ಲಿ ಕಿರೀಟವು ವೇಷ ಭೂಷಣಕ್ಕೆ ಸಂಬಂಧಿಸಿದಂತೆ ಬಂದಿದೆ. ಕಿರೀಟದಲ್ಲಿ 
ಬೇರೆ ಬೇರೆ ಭೇದಗಳಿವೆ. ಜಟಾ, ಮಾಳಿ, ಕಿರೀಟ, ಕರ೦ಡ, ಶಿರಸ್ತಕ, ಕುಂತಲ, 
ಕೇಶಬದ್ಧ. ದಮ್ಮಿಲ್ಲ, ಅಲಕ, ಚೂಡಾ, ಮುಕುಟ, ಪತ್ರಪಟ್ಟ, ಪುಷ್ಪಪಟ್ಟ. ರತ್ನಪಟ್ಟ. 
ವಿವರಗಳಿಗೆ ನೋಡಿ: ಟಿವಿ. ವೆಂಕಟಾಚಲಶಾಸ್ತ್ರೀ ೧೯೯೯ ಶ್ರೀವತ್ಸ ನಿಘಂಟು ಪುಟ. ೧೦೪ 
ಅಮೂರ ಜಿ. ಎಸ್‌. ೨೦೦೬ ಶ್ರೀರಂಗ ಸಾರಸ್ಥ ಸ್ತತ (ಸಂಪುಟ. ೮) 


೨೫೧. ಕಿಜುಗೂಸು 
ತಾವೋರ್ವರೆಯೊಂದು ಮನೆಯಂ ಪೊಕ್ಕಾಗಳಾ ಮನೆಯೊಳಾರುಮಿಲ್ದೊ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೮೪ 


ಸರಿಗೆಯೊಳ್‌ ತೊಟ್ಟಿಲೊಳರ್ದವ್ಯಕ್ತ ಕೆಯಮಿಗೂಸು ಬೋಳಹ ಬೋಳಹ ಭಟ್ಟಾರಾ 

ಎ೦ದತ್ತಾಗಳಾ ವಚನಮಂ೦ ಭಟ್ಟಾರರ್‌ ಕೇಳ್ದು ದಿವ್ಯ ವಾಕ್ಕಮೆಂದಣಿದು ಕಾಲ ಪ್ರಮಾಣಂ 
ಬೆಸಗೊಂಡೊಡೆ ದ್ವಾದಶ ವರ್ಷಮೆಂದು ಪೇಟ್ಪತ್ತು ಭಟ್ಟಾರರ್‌........ 

(ಡಿ.ಎಲ್‌.ಎನ್‌. ೨೦೦೯ ಪಟ. ೧೨೯). 

“ಕಿರುಗೂಸು' ಎಂದರೆ ಸಣ್ಣವಳು ಎಂದರ್ಥ. ಕಿರಿದು ಕೂಸು ಇಲ್ಲಿ ತೊಟ್ಟಿಲಲ್ಲಿ 

ಮಲಗಿರುವ ಕೂಸು (ಮಗುವನ್ನು) ಕಿರುಗೂಸು ಎಂದೂ ಕರೆಯಲಾಗಿದೆ. ಕಿರುಗೂಸು 

ಎನ್ನುವುದಕ್ಕೆ ಗಂಡು-ಹೆಣ್ಣು ಎ೦ಬ ಭೇದವಿಲ್ಲ. 
ವಿವರಗಳಿಗೆ ನೋಡಿ: ನಗ್ನಿಕಾ/ಗೌರಿ 


೨೫೨. ಕಿಜುವೇಂಟೆ 

“ಕೀಖವೇಂಟೆ'ಯ ನಾಯ(೦) ಕೊಂಡು ಬಾರಿಯುಂ ನೆಲನ೦ ಪೋಟ್ರಂ 
ಹೊಲನುಮನಬದು, ಬಟಯೊಳ್‌ ಪೊಸತಂ ಪಟದುಮನಟದು ಪರಿಯಿಸಲ್‌ ನೀನೆ 
ಬಲ್ಲೆಯದನಾನೆ ಬಲ್ಲೆಂ” (ಪಂಪಭಾರತ. ೫-೪೬ ವ) 

ಕಿರುಬೇಟೆಯು ಪ್ರಾಯಶಃ ವಿನೋದದ ಬೇಟೆಯಾಗಿರಬೇಕು. ಕಿರುಬೇಟೆಯಲ್ಲಿ 
ನಾಯಿಯ ಬಳಕೆಯೂ ಗಮನಾರ್ಹವಾಗಿದೆ. ಬೇಟೆಯ ಹವ್ಯಾಸವು ಬಹಳ 
ಪ್ರಾಚೀನವಾದುದು. ಮೂಲತಃ ಕಿರುಬೇಟೆಗೂ ಕೃಷಿಯ ಚಟುವಟಿಕೆಗೂ ಸಂಬಂಧವಿದೆ. 
ಕೃಷಿಗೆ ಹಾವಳಿಯನ್ನು ಕೊಡುವ ಪ್ರಾಣಿಗಳನ್ನು ಮನುಷ್ಯರು ಬೇಟೆಯಾಡುವುದು 
ಅನಿವಾರ್ಯ. 

ಏವರಗಳಿಗೆ ನೋಡಿ: ಮುಳಿಯ ತಿಮ್ಮಪ್ಪಯ್ಯ ೨೦೦೬ ನಾಡೋಜಪಂಪ ಪುಟ. ೨೬೦-೬೫. 


೨೫೬೩. ಕಿಳ್ಳೀಕಾತರು 

ಕೇತರು ಅಥವಾ ಕಿಳ್ಳೀಕೇತರೆ೦ಬ ಒಂದು ಜನವಿದೆ. ಇವರು ಸೋಗು 
ಹಾಕುವುದರಲ್ಲಿ, ಬಹಳ ಪ್ರಸಿದ್ಧ. ಸೂತ್ರದ ಬೊಂಬೆಗಳನ್ನು ಕುಣಿಸುವ ಹಾಗೂ 
ಇರುಳಿನಲ್ಲಿ ತೆರೆಯ ಮೇಲೆ ಛಾಯಾಚಿತ್ರಗಳನ್ನು ಮೂಡಿಸಿ ಜನರಂಜನ ಮಾಡುವ 
ಕಲೆಯು ಇವರಿಗೆ ಸೇರಿದ್ದೆಂದು ತೋರುತ್ತದೆ. ಸೋಗುಹಾಕಿ ರೂಪ ಬದಲಾವಣೆಗಳನ್ನು 
ಮಾಡುವ ಇವರ ವಿದ್ಯೆಯಿಂದ ಬಹುರೂಪಿಗಳೆಂದು ಇವರಿಗೆ ಪರ್ಯಾಯ ನಾಮವಿದೆ. 
ಇವರ ಛಾಯಾಚಿತ್ರ, ಸೂತ್ರದ ಬೊಂಬೆಯಾಟಗಳ ವೈಶಿಷ್ಟದ ಮೂಲಕ ಈ ಜನ 
ಜಾವಾ-ಸಮಾತ್ರಾಗಳತ್ತಣಿಂದ ಬಂದವರಾಗಿಬೇಕೆಂದು ತೋರುತ್ತದೆ. 

ದಾಸರೆಂಬ ಒಂದು ಪಂಗಡವು ಇವರಿಗೆ ಹತ್ತಿರದ್ದಿರಬಹುದು. ವೇಷಕಟ್ಟಿ ಆಡುವಲ್ಲಿ 
ಇವರೂ ಹೆಸರಾದವರು. ಇವರೊಡನೆಯ ಡೊಂಬರ ನೆನಪೂ ಆಗದೆ ಇರದು. 
ಪಂಪನು ಬಹುರೂಪಿಗಳೆಂದು ಡೊಂಬರಿಗೆ ಹೇಳಿದ್ದಾನೆ. ಕೃಷ್ಣನಿಂದೆಯ ಕಾಲದಲ್ಲಿ 
ಶಿಶುಪಾಲನ ಬಾಯಲ್ಲಿ ಈ ಮಾತು ಬಂದಿದೆ. "ಮೀನಾವೆ, ಪಂದೆ..... ಮೊದಲಾದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೮೫ 


ವೇಷಗಳನ್ನು ಧರಿಸುವ ಡೊಂಬ ವಿದ್ಯೆಯಲ್ಲಿ ನೀನು ನಿಷುಣನು' ಎಂದು ಕೃಷ್ಣನಿಗೆ 
ಶಿಶುಪಾಲನು ಆಡಿದ್ದುಂಟು. ಡೊಂಬ ವಿದ್ಯೆಗೆ ಡಾಂಭಿಕ ಅಥವಾ ಡಾಂಭಿಕತನವೆಂಬ 
ಹೆಸರು. ಡೊಂಬರ ಬಗ್ಗೆ ವಡ್ಡಾರಾಧನೆಯಲ್ಲಿಯೂ ವಿವರಗಳು ದೊರೆಯುತ್ತವೆ. 
ಅವರ ಚಿತ್ರಪಟ ಪ್ರದರ್ಶನ; ಇಂದಜಾಲಕ ವಿದ್ಯೆಯ ಕುರಿತೂ ವಡ್ಡಾರಾಧನೆಯಲ್ಲಿ 
ಬರುತದೆ. ಡೊ೦ಬರು ಅಲೆಮಾರಿಗಳು. 

ಗ ವಿವರಗಳಿಗೆ ನೋಡಿ: ಶಂಬಾ ಜೋತಿ ೧೯೯೯ ಸಂಪುಟ. ೨ ಪುಟ. ೧೭೩-೧೭೪. 


೨೫೪. ಕೀಲ್ಲುಂಟೆ 
ಕೀಖ್ಗಂಟೆ ಎ೦ಬ ಪದವು ಹಲವಾರು ಶಾಸನಗಳಲ್ಲಿ ದೊರೆಯುತ್ತದೆ. ಇದು 
ವೇಳೆವಾಳಿಗಳು, ಲೆಂಕರು ಮಡಿದ ವಿಧಾನವನ್ನು ಸೂಚಿಸುವಂತೆ ತೋರುತ್ತದೆ. ಅ೦ದರೆ, 
ಒಡೆಯನಾದವನನ್ನು ಹೂಳುವ ಮುನ್ನ ವೇಳೆವಾಳಿ ಅಥವಾ ಲೆಂಕನನ್ನು ಮಲಗಿಸಿ 
ಅವನ ಮೇಲೆ ಒಡೆಯನ ಹೆಣವನ್ನು ಇಟ್ಟು ಮಣ್ಣು ಮಾಡುತ್ತಿದ್ದರು. ಲೆಂಕ ಅಥವಾ 
ವೇಳೆವಾಳಿ ಈ ರೀತಿ ಸಮಾಧಿಯಲ್ಲಿ ಹೋಗುವ ಮುನ್ನ ತನ್ನ ಪ್ರಾಣವನ್ನು ತಾನೇ 
ತೆಗೆದುಕೊಂಡಿರಬಹುದು ಅಥವಾ ತಾನೇ ಜೀವಂತ ಮಲಗಿ ಮಣ್ಣು ಮುಚ್ಚಿದ 
ನಂತರ ಸಾಯಬಹುದಿತ್ತು. ಈ ಪದ್ಧತಿಯ ಹಿನ್ನೆಲೆಯಲ್ಲಿ ಜಮೀನುದಾರಿ ಮೌಲ್ಯಗಳು 
ಕಲಸ ಮಾಡಿರುವುದು ಸ್ಪಷ್ಟ ಈ ಮಾದರಿಯ ಸಾಮಾಜಿಕ ವ್ಯವಸ್ಥೆಯು ವೇಳವಾಳಿಯನ್ನು 
ಹೇಗೆ ನಡೆಸಿಕೊಂಡಿತು ಎಂಬುದಕ್ಕೆ ಇ ಪದ್ಧತಿಯು ಸಾಕ್ಷಿಯಾಗಿದೆ. 
ವಿವರಗಳಿಗೆ ನೋಡಿ: ತ್ರೀ ಶೇಷಶಾಸ್ತ್ರಿ ೨೦೦೫ ಶಾಸನ ಪರಿಚಯ ಪುಟ. ೩೭ 


೨೫೫. ಕುಂಟಣಿ 

"ಸನ್ನಿಯನ್ನಳೆ ಕುಂಟಣಿ' ಎಂದು ಪಂಪ ಭಾರತದಲ್ಲಿ ಬರುತ್ತದೆ. 

(ಪಂಪ ಭಾರತ ೪-೯೮) 

ಕು೦ಟಣಿಯೆಂದರೆ ವೇಶ್ಯಾವಾಟಿಕೆಯು ಇರುವ ಸ೦ದರ್ಭದಲ್ಲಿ ಮಾತ್ರ ಕುಂಟಣಿಯು 
(ಮಧ್ಯವರ್ತಿ) ವಿಷಯ ಬರಲು ಸಾಧ್ಯ. ಎರಡನೆಯದಾಗಿ, ಕುಂಟಣಿಯ ಉದ್ಯೋಗವು 
ಸಾಮಾಜಿಕವಾಗಿ ಗೌರವಯುತವಾಗಿರಲಿಲ್ಲ, ಈಗಿನ ಅರ್ಥದಲ್ಲಿ ತಲೆಹಿಡುಕ ಎಂದೂ 
ಕರೆಯುತ್ತೇವೆ. ಇಲ್ಲಿ ಹೆಣ್ಣಿನ ದೇಹದಲ್ಲಿ “ತಲೆ'ಗೆ ಇರುವ ಒತ್ತು ಗಮನಾರ್ಹ. 
ವ್ಯಭಿಚಾರಕ್ಕಾಗಿ ಗಂಡು ಹೆಣ್ಣುಗಳನ್ನು ಹೊಂದಿಸುವ ದಾಸಿ; ತಲೆಹಿಡುಕಿ. 


೨೫೬. ಕುಂಡ 

ವ್ಯಭಿಚಾರಕ್ಕೆ ಹುಟ್ಟಿದವನನ್ನು ವಡ್ಡಾರಾಧನೆಯ ಕೃತಿಕಾರನು “ಕುಂಡ'ನೆಂದು 
ಕರೆದಿದ್ದಾನೆ. "ಕುಂಡ' ಎನ್ನುವುದು ಪ್ರತ್ಯೇಕವಾದ ಜಾತಿಯೆಂಬುದು ವಡ್ಡಾರಾಧನೆ 
ಕೃತಿಕಾರನು ಹೇಳಿರುವುದು ಗಮನಾರ್ಹ. ವಾಸ್ತವವಾಗಿ ಕುಂಡ ಎನ್ನುವುದಕ್ಕೆ ಹೊಟ್ಟೆ, 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೮೬ 


ಉದರವೆಂಬ ಅರ್ಥವೂ ಇದೆ. ಕೆಟ್ಟ ಉದರದಲ್ಲಿ ಹುಟ್ಟಿದವನು ಕು೦ಡ. ಕುಂಡೋದರ 
ವೆ೦ದು ಮಹಾಭಾರತದಲ್ಲಿ ಬರುತ್ತದೆ. ಧೃತರಾಷ್ಟನ ಮಗನ ಹೆಸರು. ಸರ್ಪದ ಹೆಸರೂ 
ಕೂಡಾ ಹೌದು. 


೨೫೭. ಕುಕವಿನಿಂದೆ 
ಪ್ರಾಚೀನ ಕನ್ನಡ ಕಾವ್ಯ ಪರ೦ಪರೆಗಳಲ್ಲಿ ಕುಕವಿನಿಂದೆ ಅನೂಚಾನವಾಗಿ ಬೆಳೆದು 
ಬಂದಿದೆ. ಇಲ್ಲಿ ರನ್ನನು ಯಾರು ಸತ್ಕ್ಯವಿಯಾರು ಕುಕವಿ ಎಂದು ವಿವರಿಸಿದ್ದಾನೆ. 
ಕವಿಮಾರ್ಗದಲ್ಲಿ ಪ್ರವೇಶಿಸಿ, ನವರಸವನ್ನು ತೆರೆದು ನುಡಿಸುವ ಕವಿಯು ಸತ್ಸವಿಯೆನಿಸು 
ತ್ತಾನೆ. ಗೂಡಾರದಂತಿರೆ ಕವಿಯು ಮುಚ್ಚಿ ಪೋದ ಕವಿಯುಂ ಕವಿಯೇ? ಇದು 
ರನ್ನನ ಪ್ರಶ್ನೆ. ನಿಸ್ಸಾರವಾದ ಕವಿತೆಯು ಕವಿತೆಯೆ? ಬರಿಯ ವಿಚಾರವಷ್ಟೇ 
ಕೃತಿಯಾಗಬಲ್ಲುದೆ? ರಂಜಿಸದ ಕಾವ್ಯ ಕಾವ್ಯವೆ? ಸರಸ್ಪತಿಯೆಂಬ ಅಬಲೆಯ ಕೊರಳನ್ನು 
ಮುರಿದು, ಕುದಿದು ನೋಯಿಸುವವನು ಅಕ್ಷರಸ್ಥನೆ? ಅಂತಹ ಪಾತಕರನ್ನು ಯಾರು 
ಮುಟ್ಟುವರೊ? ರನ್ನನ ಕುಕವಿನಿಂದೆಯ ಕ್ರಮವಿದು. 
ಏವರಗಳಿಗೆ ನೋಡಿ: ಅಜಿತತೀರ್ಥಂಕರ ಪುರಾಣ ತಿಲಕಂ ೧-೮೬-೮೯ 


೨೫೮. ಕುಡಿಯರು 
ಆ ಪೊಳಲೊಳ್‌ ಕಾಷ್ಠಭಾರಂಗಳಂ ತಂದು ಮಾರಿ ಬಾಳ್ವ ಧನ್ಯನುಂ 
ಭದ್ರನುಮೆಂಬೊರಿರ್ವರ್‌ ಕುಡಿಯರರೊರ್ಮೆನಡೆವಭಂಡಿಗಳ್‌ ಶ್ರೀನದೀತೀರ 
ದಿಟಡೆಯೊಳೊಂದೊಂದಂ 
ಸೋಂಕಿಮರಿಯೆಮುನಿದಿರ್ವರುಮೊಂದೋರೊರ್ವರನಿರಿದು ಸತ್ತು ವಿಂಧ್ಯಾಟವೀ 
ನಿಕಟದ ಜಂಬೂನದಮೆಂಬ ನದಿಯ ತಡಿಯೊಳ್‌ ಮದಾಂಧಗಂಧಸಿಂಧುರಂಗಳಾಗಿ- 
(ಶಾಂತಿಪುರಾಣ ೯-೪೬ವ) 
ನಗರಗಳಲ್ಲಿ ಕಟ್ಟಿಗೆ ಹೊರೆಗಳನ್ನು ಹೊತ್ತು ತಂದು ಮಾರುತ್ತಿದ್ದ ಕುಡಿಯರ 
ಪ್ರಸ್ತಾಪವೂ ಈ ಕಾವ್ಯದಲ್ಲಿದೆ. ಆದಿವಾಸಿ ಜನಾಂಗವಾದ ಇವರ ಅಸ್ಥಿತ್ವ ಕಾಡಿನೊಂದಿಗೇ 
ಇತ್ತೆಂಬುದನ್ನು ಇದು ತಿಳಿಸುತ್ತದೆ. ಕುಡಿಯರಿಗೂ ಕಾಡಿಗೂ ಸಂಬಂಧವಿದೆ. 
ಕುಠಿ ಎಂದರೆ ಸಂಸ್ಕೃತದಲ್ಲಿ "ಬೆಟ್ಟ' ಎಂದರ್ಥ. ಯಾರು ಬೆಟ್ಟ ಭಾಗಗಳಲ್ಲಿ 
ವಾಸಮಾಡುತ್ತಾರೋ ಅವರನ್ನು ಕುಡಿಯರು ಎಂದು ಕರೆಯಲಾಯಿತು ಎಂದು 
ಅನಿಸುತ್ತದೆ. ಕುಠಿ-ಕುಡಿ ಸಹಜ. ಕುಡಿಯೆ೦ದರೆ ಒಕ್ಕಲಿಗವೆಂಬ ಅರ್ಥವೂ ಇದೆ. 
ಕುಡಿಯೊಕ್ಕಲಿಗವೆಂದರೆ ಮಹಾಶೂದನೆಂಬ ಅರ್ಥವೂ ಬರುತ್ತದೆ. ಬೆಟ್ಟವನ್ನು 
ಆಶ್ರಯಿಸುವವರು ಕುಡಿಯರು. ರಾಮಾಯಣದಲ್ಲಿ ರಾಮನು ಪಂಚವಟಿಯಲ್ಲ 
“ಪರ್ಣಕುಟಿ' ನಿರ್ಮಾಣ ಮಾಡಿರುವುದು ಗಮನಾರ್ಹ. 
ಗುಡಿಯ ಮೂಲ ಪ್ರತಿಮೆ, ಕುಡಿ-ಕುಟಿ. ಗೂಡಿನಂತಹ ಕುಟೀರದಲ್ಲಿರುವವನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೮೭ 


"ಕುಡಿ', ಕುರುಬ, ದನಗಾರ, ರೈತ, ಆಳು, ಬಡವ, ಯತಿ, ಮುನಿ ಎಂಬ ಅರ್ಥದ 
ವಲಯಗಳು ಕುಡಿ-ಕುಟಿಯ ಸುತ್ತಲು ಕಣ್ಣಿಗೆ ಬೀಳುತ್ತವೆ. "ಕುಟಿ' ಸಂಸ್ಕೃತ 
ಸಾಹಿತ್ಯದಲ್ಲಿಯೂ ಸ್ಥಾನ ಪಡೆದಿದೆ. ಕುಡಿಯು. ಬಗ್ಗೇದಕ್ಕೂ ಪ್ರಾಚೀನನಾಗಿದ್ದಾನೆ. 
ಕುಟಿಯಲ್ಲಿರುವವನು ಯತಿ, ಮುನಿ; ಆದರೆ ಇದು ಮೂಲಾರ್ಥವಲ್ಲ. ನಿಸರ್ಗದಿಂದ 
ಸ್ವತಂತ್ರನಾಗಿ ಕುರುಬ, ದನಗಾರ, ರೈತ, ನಿರ್ಗತಿಕ, ದರಿದ್ರ ಕಾಲಗತಿಯಲ್ಲಿ ತನ್ನ 
ಸಂಸ್ಕೃತಿಯ ಆವರಣದಲ್ಲಿ ಪ್ರಕೃತಿಯಿಂದ ದೂರ ಹೊರಟವನು. ಐಹಿಕ ಜೀವನದಿಂದ. 
ಮುಕ್ತವಾಗುವ ಹ೦ಬಲದ ವ್ಯಕ್ತಿ ಮಾತ್ರ ಹಿಂದುಳಿದಿತು. ಕುಡಿ-ಕುಟಿ; ಗೂಡು-ಗುಡಿ 
ಇದರ ಸ್ವಾಮಿತ್ವವು ಆತನ ಪಾಲಿಗೆ ಬಂತು. ಆ ಸ್ವಾಮಿಯೇ ಯತಿ; ಮುನಿ. ಇಂದಿನವರೆಗೂ 
ಆ ಪೀಳಿಗೆ ಆಖಂಡಿತವಾಗಿ ಉಳಿದು ಬಂದಿದೆ. “ಕುಟಿ' ಎ೦ಬಲ್ಲಿ ಕುಟಿಯು ಮೊದಲು 
ಕುಡಿಯಾಗಿದ್ದುದು ಬಯಲಿಗೆ ಬರುತ್ತಿದೆ. ಗಿಡಗಳ ಆಶ್ರಯದಲ್ಲಿ, ಎಲೆ ಬಳ್ಳಿಗಳ 
ಪೊದೆಗಳಲ್ಲಿ ಇದ್ದ ಗೂಡಿನಂತಹ ಎಡೆಗಳು ಮೊದಲ "ಕೂಡು'ಗಳು; ಗೂಡುಗಳು. 
ಕುಡಿ*ಕುಟಿಯೂ ಅದೇ ಬಳಗದ್ದು; ಮಾನವನೊಳಗಿನ ಸೌಂದರ್ಯಪ್ರೀತಿಯ ಸುಪ್ತ- 
ಪ್ರೇರಣೆಯಿಂದ ಕುಡಿ-ಕುಟಿಯ(ಗುಡಿಸಲು) ಅ೦ದ-ಚೆ೦ದವು ಕ್ರಮವಾಗಿ ಅರಳುತ್ತ 
ಬ೦ದಿತು ಎ೦ದು ಶಂಬಾ ಹೇಳುತ್ತಾರೆ. 

ಕುಡಿ:ಗುಡಿ, ಗುಂಡಿ ಈ ಬಳಗದ ನಿವಾಸಗಳು ಎಂತಹ ಪ್ರದೇಶದಲ್ಲಿ ಇರಬಹುದು? 
ಇದರ ಸ್ಪಷ್ಟೀಕರಣದ ಅವಶ್ಯಕತೆ ತೋರುವುದಿಲ್ಲ. ಮೊತ್ತ ಮೊದಲಲ್ಲಿ ಇವು ಗುಡ್ಡದ 
ಅಂಕುಡೊಂಕಾದ (ಡೋ೦ಗರದ) ಅಕ್ಕ ಪಕ್ಕದ ಬೀಡಾರಗಳು; ಇವು ಅಂದಿನ ನೆಲೆಗಾರರ 
ಬಾಳಿನ ಬಗೆಯ ಪ್ರತೀಕಗಳಾಗಿವೆ. ಕಾಡು-ಮೇಡುಗಳಲ್ಲಿ ಪ್ರಕೃತಿಮಾತೆಯ ಒಡಲಲ್ಲಿ 
ಬೆಳೆದ ಜನ. ಅವರು ಬೆಟ್ಟದ ಜೀವಿಗಳಾಗಿರಬೇಕು. ಈ ಜನದ ಕುಡಿ ಬೆಳೆದ ಹಾಗೆ, 
ಬಳಿಕ ಈ ಸ್ಥಳನಾಮಗಳು ಬೆಟ್ಟದಿ೦ದ ಸ್ವಲ್ಪ ದೂರದೂರ ತಲೆದೋರತೊಡಗಿರಬೇಕು. 
ಕುಡಿ' ಕೋಡಿ, ಕೋಡು, ಕೋಟಿ, ಗೋಡು, ಕೋಣೆ, ಗುಂಡಿ ಎಂಬೀ 
ಉತ್ತರಪದವಾಗಿರುವ ಅನೇಕ ಗ್ರಾಮಗಳು ಗುಡ್ಡದ ಸೆರಗಿನಲ್ಲಿ ಇರುವುದನ್ನು ಕಾಣಬಹುದು. 
ಕಂನಾಡಿನಲ್ಲಿ ಮಾತ್ರವಲ್ಲ, ಮಹಾರಾಷ್ಟ್ರದಲ್ಲಿಯೂ ಈ ಊರುಗಳಿವೆ; ಗುಡ್ಡದ ಗುಂಟ 
ಇವೆ. ಅದೇಕೆ, ಉತ್ತರಕ್ಕೆ ಕಾಶ್ಮೀರದಲ್ಲಿಯೂ ಕೂಡ "ಕುಡ' ಉಂಟು! ಕಾಶ್ಮೀರದ ಒಬ್ಬ 
ರಾಜಕೀಯ ಮುಖಂಡನನ್ನು ಒಂದು ಗಿರಿನಿವಾಸದಲ್ಲಿ ಬಂಧಿಸಿಟ್ಟ ಗ್ರಾಮದ ಹೆಸರು 
ಕುಡ. ಪರ್ವತದ ಕೋಡಿಗೆ “ಕೂಟ' (ಶಿಖರ) ಎಂದು ಸಂಸ್ಕೃತದಲ್ಲಿ ಹೆಸರು! 
ಹೇಮಕೂಟ, ತ್ರಿಕೂಟ, ಚಿತ್ರಕೂಟಗಳು ಉತ್ತರ ದೇಶದಲ್ಲಿವೆ. ಮೇಡು ಮತ್ತು (ಸಂಸ್ಕೃತ) 
ಮೇರು ಇವುಗಳಿಲ್ಲಿರುವ ಹೋಲಿಕೆ ವಿಚಾರಾರ್ಹವಾಗಿದೆ. ಪರ್ವತ-ವಾಚಕ “ಕುಟ' 
ಈ ಶಬ್ದವು ಸಂಸ್ಕೃತದಲ್ಲಿದೆ. ಆದರೆ, ಅದು ಸಾಹಿತ್ಯದಲ್ಲಿ ದೊರೆಯುವುದಿಲ್ಲವೆಂದು 
ಮೋನಿಯರ್‌ ವಿಲಿಯಂಸ್‌ರು ನಮೂದಿಸಿರುತ್ತಾರೆ! ಕುಟಿ-ಕುಡ-ಕುಂಡ ಇವು 
ಆರ್ಯಾಭಾಷಾವರ್ಗದ ಪದಗಳಲ್ಲ ಎಂದ ತಜ್ಞರ ಮತವಿದೆ. 
ಏವರಗಳಿಗೆ ನೋಡಿ: ಶಂಬಾ ಜೋತಿ ೧೯೯೯ ಹಾಲುಮತ ದರ್ಶನ ಸಂಪುಟ. ೩ ಪುಟ. ೨೬-೨೭ 

ಸಿ. ವೀರಣ್ಣ ೧೯೮೬ ಪ್ರಾಚೀನ ಸಾಹಿತ್ಯ: ರಾಜಸತ್ತೆಯ ವೈಭವದ ಕಾಲ ಪುಟ. ೨೩೮ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೮೮ 


೨೫೯. ಕುಮ್ಮರಿ ಬೇಸಾಯ 

ಪೋಡುಮಗಾಅಣನಯ್‌ ನೀಂಕುಮ್ಮರಿಯಂಸುಟ್ಟಪೋಗಿ ಪೊಟ್ಟಡೆ ಬಂದು 

ನೊಡುವನ್ನೆಗಮಾ ಕಿರ್ಚಿನೊಳ್‌ ಸತ್ತ ಖುಷಿರೂಪಂ ಕಂಡು ಕರುಣಿಸ್ಲಿ............ 

(ಡಿ.ಎಲ್‌.ಎನ್‌ ೨೦೦೯ ಪುಟ. ೨೦೪) 

ಕುಮ್ಮರಿ ಬೇಸಾಯವೆಂಬುದು ಹಳೆಯ ಬೇಸಾಯ ಪದ್ಧತಿ. ಕುಮ್ಮರಿ ಬೇಸಾಯದಲ್ಲಿ 

ಕಾಡನ್ನು ಸುಟ್ಟು ಅಲ್ಲಿ ಬೆಳ ಬೆಳೆಯುತ್ತಾರೆ. ಅದು ನೀರಾವರಿ ಬೆಳೆಯ ಪದ್ಧತಿಯಲ್ಲ. 

ಮಳೆಯಾಶ್ರಿತ ಬೇಸಾಯ ಪದ್ದತಿ. ಕಾಡನ್ನು ಕತ್ತರಿಸು (ತಾತ್ಕಾಲದ ಬೇಸಾಯಕ್ಕಾಗಿ) 
ಎನ್ನುವುದನ್ನು ಪ೦ಪನು ಕುಮ್ಮರಿಗಡಿಯೆಂದು ಕರೆದಿದ್ದಾನೆ. 

(ಪಂಪ ಭಾರತ ೧೦-೮೮) 

ಈ ಹಂತದಲ್ಲಿ ಆರ್ಯರು ತಾವು ಹೊಸದಾಗಿ ವಿಸ್ತರಿಸಿದ ಪ್ರಾಂತದಲ್ಲಿ ಕಾಡುಗಳನ್ನು 
ಹೇಗೆ ಸವರಿ ಕೃಷಿ ಯೋಗ್ಯವಾಗಿಸಿದರು ಎಂಬುದನ್ನು ಕುರಿತು ಕೂಡ ಯಜುರ್ವೇದ 
ಸಂಬಂಧೀ ಸಾಹಿತ್ಯವನ್ನು ಆಧರಿಸಿ ಅರ್ಥ ಮಾಡಿಕೊಳ್ಳಬಹುದು. ಮುಖ್ಯವಾಗಿ 
ಕಾಡುಗಳನ್ನು ಸುಡುತ್ತಿದ್ದರು. (ಇಂದಿಗೂ ಸಹಜ ಬೇಸಾಯವನ್ನು ಮಾಡುವ ಗಿರಿಜನರು 
ಇದೇ ಪದ್ಧತಿಯನ್ನೇ ಅನುಕರಿಸುವುದು) ಮಂತ್ರ ಸಾಹಿತ್ಯದಲ್ಲಿ ಇದು ಕಾಡುಗಳನ್ನು 
ಅಗ್ನಿಗೆ ಅರ್ಪಿಸುವುದು ಎಂದೋ. ಅಗ್ನಿಯು ಕಾಡನ್ನು ಭುಂಜಿಸಿದನು ಎಂದೋ 
ವರ್ಣಿತವಾಗಿರುತ್ತದೆ. 

ಕೃಷಿಯೇತರ ಭೂಮಿಯನ್ನು ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆ 
ಕ್ರಿಶ.೮ರಿಂದ ೧೪ನೆಯ ಶತಮಾನಗಳ ನಡುವಣ ಅವಧಿಯಲ್ಲಿ ಇತ್ತು ಎನ್ನುವುದಕ್ಕೆ 
ಸಾಕಷ್ಟು ಆಧಾರಗಳಿವೆ. ಈ ಪರಿವರ್ತನಾ ಪ್ರಕ್ರಿಯೆಯ ಮೂಲ ಉದ್ದೇಶ ಕೃಷಿ 
ಉತ್ಪಾದನೆಯನ್ನು ಹೆಚ್ಚಿಸುವುದು. ಕೃಷಿ ಭೂಮಿಯ ವಿಸ್ತರಣೆ ಮುಖ್ಯವಾಗಿ ಎರಡು 
ಉದ್ದೇಶಗಳನ್ನು ಈಡೇರಿಸುತ್ತಿತ್ತು. 

ಅವುಗಳೆಂದರೆ. 

೧. ರಾಜ್ಯದ ಆದಾಯವನ್ನು ಹೆಚ್ಚಿಸುವುದು ಈ ವಿಸ್ತರಣೆಯ ಮೊದಲನೆಯ 
ಉದ್ದೇಶ. ಕೃಷಿಯೋಗ್ಯವಲ್ಲದ ಪ್ರದೇಶಗಳನ್ನು ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸಿ 
ಅದರಿಂದ ರಾಜ್ಯದ ಬೊಕ್ಕಸಕ್ಕೆ ಹೆಚ್ಚಿನ ಆದಾಯ ಬರುವಂತೆ ಮಾಡಲಾಯಿತು. 

೨. ಜನಸಂಖ್ಯೆಯ ಒತ್ತಡವನ್ನು ಕಡಿಮೆಗೊಳಿಸುವುದು ಇನ್ನೊಂದು ಉದ್ದೇಶ. 
ಹೊಸದಾಗಿ ನಿರ್ಮಾಣಗೊಳ್ಳುವ ಕೃಷಿಯೋಗ್ಯ ಭೂಮಿಯಲ್ಲಿ ಜನರು ವಾಸಮಾಡ 
ತೊಡಗುವುದು ಸಹಜ. ಇದು ಹೊಸ ಜನವಸತಿ ನಿರ್ಮಾಣಗೊಳ್ಳುವುದಕ್ಕೆ 
ಕಾರಣವಾಯಿತು. ಅದೇ ರೀತಿ ಇದರಿಂದ ಜನಸಂಖ್ಯೆಯ ಒತ್ತಡ ಕಡಿಮೆಯಾಗ 
ತೊಡಗಿತು. ಈಗ ಇದನ್ನು ಒತ್ತುವರಿ ಎಂದು ಕರೆಯುತ್ತೇವೆ. 
ಬೈಲು ಎಂದರೆ ಸಂಪೂರ್ಣವಾಗಿ ನೀರಾವರಿ ವ್ಯವಸ್ಥೆ ಇರುವ, ಮೂರು ಬೆಳೆ 


ಲ 
ತೆಗೆಯಬಹುದಾದ ಪ್ರದೇಶ. ಮಜಲುಗದ್ದೆ ಬೈಲುಗಿಂತ ಸ್ವಲ್ಪ ಎತ್ತರದಲ್ಲಿ ಇದ್ದು ಒಂದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೮೯ 


ಬೆಳೆಯಷ್ಟೇ ತೆಗೆಯಬಹುದಾಗಿತ್ತು. ನೀರಿನ ಸರಿಯಾದ ವ್ಯವಸ್ಥೆ ಇದ್ದರೆ ಮಾತ್ರ 
ಎರಡು ಬೆಳೆ ತೆಗೆಯಬಹುದಿತ್ತು. ಬೆಟ್ಟವು ಎತ್ತರ ಪ್ರದೇಶದಲ್ಲಿರುವ ಕೃಷಿ ಭೂಮಿ. 
ಆದರೆ ಅಲ್ಲಿ ಬೆಳೆಗಳನ್ನು ಬೆಳೆಯುವುದು ಮಳೆಯನ್ನು ಅವಲಂಬಿಸಿರುತ್ತಿತ್ತು. ಬೆಟ್ಟಗುಡ್ಡಗಳಲ್ಲಿ 
ಕುಮೇರ್‌ (ಕುಮೇರಿ) ಎನ್ನುವ ಇನ್ನೊಂದು ರೀತಿಯ ಕೃಷಿ ಪ್ರದೇಶಗಳಿರುತ್ತಿದ್ದವು. 
ಇದನ್ನು "ಕುಮೇರ್‌ ಕೃಷಿ' ಎಂದೇ ಕರೆಯಲಾಗಿದೆ. ಈ ಕೃಷಿಯನ್ನು ವರ್ಷಕ್ಕೊಂದು 
ಸಲ ಅಥವಾ ಎರಡು ವರ್ಷಕ್ಕೊಮ್ಮೆ ಮಾಡಲಾಗುತ್ತಿತ್ತು. ಕುಮರಿ ಬೇಸಾಯ ಕ್ರಮ 
ನೀರಾವರಿ ಬೇಸಾಯದಂತೆ ಅಲ್ಲ. 
ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದ ಬುಡಕಟ್ಟು ಜನರು ಈ ಕೃಷಿ ಪದ್ಧತಿಯನ್ನು 
ಅನುಸರಿಸುತ್ತಿದ್ದರು. ಕಾಡನ್ನು ಕಡಿದು ಭೂಮಿಯನ್ನು ಕೃಷಿಯೋಗ್ಯವನ್ನಾಗಿ ಮಾಡಿ 
ಬಿತ್ತನೆ ಕೆಲಸವನ್ನು ಮಾಡಲಾಗುತ್ತಿತ್ತು. 
ಕೃಷಿಯನ್ನು ಇಂಗ್ಲಿಷಿನಲ್ಲಿ “ಸAಠriculture” ಎ೦ದು ಕರೆಯುತ್ತಾರೆ. Culture 
ಎ೦ದರೆ ಕಟ್ಟುವಿಕೆ. ಅದು ಕೃತಕವಾದುದು ಉಳುಮೆಯು ಕೃಷಿಯಲ್ಲಿ ಮಹತ್ವದ 
ಪಾತ್ರವನ್ನು ವಹಿಸುತ್ತದೆ. ಕೃಷಿ ಸ೦ಸ್ಕೃತಿಯು ಬೆಳೆಯದು ಪ್ರಮುಖ ಪರಿಕರವಾಗಿದೆ. 
ಆದರೆ ಹಿಂದಿನಿಂದಲೂ ಕೃಷಿ ಪದ್ಧತಿಯಿತ್ತು. ಕೃಷಿಯಲ್ಲಿ ಎರಡು ವಿಧಾನ ಒಂದು 
ಆಹಾರೋತ್ಪಾನೆಗೆ ಬೇಕಾದ ಕೃಷಿಯನ್ನು ಮಾಡುವುದು ಎರಡನೆಯದು ವಾಣಿಜ್ಕೋದ್ದೇಶ 
ಕ್ಯಾಗಿ ವಿಶೇಷವೆಂದರೆ ಪ್ರಾಚೀನ ಕನ್ನಡ ಸಂದರ್ಭದಲ್ಲಿ ಕೃಷಿಗೂ - ಸುಂಕಕ್ಕೂ ರಾಜ್ಯ 
ಬೊಕ್ಕಸಕ್ಕೂ ಸಂಬಂಧ ಕಲ್ಪಿತವಾಗಿರುವುದು. ಕುಮೆರ್‌ ಬೇಸಾಯ ಪ್ರಾಚೀನದಿಂದಲೂ 
ನಡೆದುಬಂದಿದೆ. ತುಳುವಿನಲ್ಲಿ ಕುಮೇರಿಯೆಂದರೆ ಬೆಟ್ಟಗಾಡು ಎಂಬರ್ಥವಿದೆ ಕುಮೇರಿ 
(ಕುಮ್ಯು) ಬೇಸಾಯದ ವಿಶಿಷ್ಟ ಕ್ರಮವೆಂದರೆ ಬೆಟ್ಟಗಾಡುಗಳಲ್ಲಿ ಮೊದಲು ಗಿಡಗ೦ಟೆಗಳನ್ನು 
ಸವರಿ ಅನಂತರ ಭೂಮಿಯನ್ನು ಸುಡಲಾಗುತ್ತದೆ. ಇದರಲ್ಲಿ ಉಳುಮೆಯ ಪದ್ಧತಿಯಲ್ಲ. 
ಅದರ ಬದಲಿಗೆ ಮಳೆಗಾಲದಲ್ಲಿ ಅಲ್ಲಲ್ಲಿ ಕಡ್ಡಿಯಿ೦ದಲೋ ಬೇರೆ ಯಾವುದಾದರೂ 
ಸಲಕರಣೆಯಿಂದಲೋ ಭೂಮಿಯನ್ನು ಚುಚ್ಚಿ ಬೀಜ ಹಾಕಲಾಗುತ್ತದೆ. ಒಂದು ವರ್ಷ 
ಮಾಡಿದ ಜಾಗದಲ್ಲಿ ಮತ್ತೊಂದು ವರ್ಷ ಅದೇ ರೀತಿಯ ಬೇಸಾಯ ಮಾಡುವುದಿಲ್ಲ. 
ಬೇರೊಂದು ಪ್ರದೇಶದಲ್ಲಿ ಬೇಸಾಯ ಮಾಡಲಾಗುತ್ತದೆ. ಇದು ಕುಮೇರಿ ಬೇಸಾಯದ 
ವಿಶಿಷ್ಟತೆ. ಈಗಲೂ ಈ ಕೃಷಿ ಪದ್ಧತಿಯು ಚಾಲ್ತಿಯಲ್ಲಿದೆ. 
ವಿವರಗಳಿಗೆ ನೋಡಿ: ಪಂಪಭಾರತದ ಖಾಂಡವ ವನದಹನ ಪ್ರಸಂಗ 
ಡಿ.ಡಿ. ಕೊಸಾಂಬಿ ೧೯೯೮ ಪ್ರಾಚೀನ ಭಾರತದಲ್ಲಿ ಚರಿತ್ರೆ ಮಟ. ೯೪-೯೫ 
ಡಿ. ಆರ್‌. ಗೋವಿಂದರಾಜು ಎಚ್‌. ಕೆ. ನರಸಿಂಹಗೌಡ ೧೯೭೮ ಪ್ರಾಚೇನಕೃಷಿ ತಂತ್ರಗಳು 
ಮೋಹನಕೃಷ್ಟ ರೈ ೨೦೦೪ ಪ್ರಭುತ್ಛ ಮತ್ತು ಜನತೆ ಪುಟ. ೧೮-೧೯ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೯೦ 


೨೬೦. ಕುರುಕ್ಷೇತ್ರ 
ಕುರುಕ್ಷೇತ್ರ-ಮತ್ಕ್ಯ-ಪ೦ಚಾಲ-ಶೂರಸೇನ ದೇಶಗಳು ಬ್ರಹ್ಮಾವರ್ತಕ್ಕೆ ಸಮಾನ 
ವಾಗಿದ್ದಂತೆ ಇದ್ದ ಪುಣ್ಯಭೂಮಿಗಳು. ಅಲ್ಲಿ ಬ್ರಹ್ಮರ್ಷಿಗಳು ಜನಿಸುವರು. 
ಕುರುಕ್ಷೇತ್ರದಲ್ಲಿ ಮಹಾಭಾರತ ಯುದ್ಧ ನಡೆಯಿತು. ಜಗಳ; ರಣರ೦ಗಗಳಿಗೂ 
ಕುರುಕ್ಷೇತ್ರವೆಂದು ಕರೆಯುತ್ತಾರೆ. 
ವಿವರಗಳಿಗೆ ನೋಡಿ: ಚಕ್ರಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ್ಮೃತಿ ೨-೧೯ 
ಯಜ್ಞನಾರಾಯಣ ಉಡುಪ ೧೯ ೭೪ ಪುರಾಣ to 


೨೬೧. ಕುರುಹು 

ಕೆಲಸವಂ ತೊಡಗದಿಹುದೆ ಮನುಷ್ಯರ ಬುದ್ಧಿಗೆ ಮೊದಲ ಕುಜುಹು ; ಕೆಲಸವ 
ತೊಡಗಿದ ಬಟೆಕ ಅದಂ ಕೊನೆಮುಟ್ಟಸುವುದೆ ತಕ... ಕುಜುಹು ಹ 
ಪಂಚತಂತ್ರ, ವಿಶ್ವಾಸ ಪ್ರಕರಣ, ೧೬೪ ವಚನ) 

ಕೆಲಸವನ್ನು ತೊಡಗದಿರುವುದೇ ಮನುಷ್ಯರ ಬುದ್ದಿಗೆ ಮೊದಲು ಕುರುಹು, 
ಕೆಲಸವನ್ನು ತೊಡಗಿದ ಬಳಿಕ ಅದನ್ನು ಕೊನೆ ಮುಟ್ಟಿಸುವುದೇ ಎರಡನೆಯ ಕುರುಹು 
(ಗದ್ಯಾನುವಾದ: ಗುಂಡ್ಮಿ ಚಂದ್ರಶೇಖರ ಐತಾಳ) ಕುರುಹು ಎಂದರೆ ಚಿಹ್ನೆ; ಗುರುತು, 
ಕುರುವು ಮುಂತಾದ ಪದಗಳು ಇದಕ್ಕೆ ಪರ್ಯಾಯವಾಗಿ ಬಳಕೆಯಾಗುತ್ತದೆ. 


೨೬೨. ಕುಜುವಡಿ 

ಸಣ್ಣಮಡಿ; ಬಗೆದ ಚಿಕ್ಕ ವಸ್ತ: ಎಸೆಯ ಜಲದೇವತೆಗಳ್‌ ನಿಜ್‌ವಿಡಿದುಡಲ್‌ 
ನಿಮಿರ್ಚಿದ ಕುಜುವಡಿಯ ಜಂತೆ ಬಂಬಲ್ಲೆಗಳ್‌ (ಪಂಪಭಾರತ ೫-೫೭); 
ಕುಜುವಡಿಯಂ ಪಡೆದೆನೆಂದಿರ್ಪ ಕಳ್ಳನಂ......... 

(ಸುಕುಮಾ ೭-೨೭ವ) 

ಚಿಕ್ಕಮಡಿ ಬಟ್ಟೆಯನ್ನು ವಡ್ಡಾರಾಧನೆಯ ಕೃತಿಕಾರನು ಕುಜುವಡಿಯೆಂದು 
ಕರೆದಿದ್ದಾನೆ. ಮಡಿಯೆನ್ನುವ ಪರಿಕಲ್ಪನೆಯನ್ನು ಪವಿತ್ರ ಎ೦ದು ಪರಿಭಾವಿಸಿಕೊಳ್ಳಲಾಗುತ್ತದೆ. 
“ಮಡಿ”ಯೆಂದರೆ ಶುದ್ಧವಾಗಿರುವುದು ಎಂದರ್ಥ. ಇದಕ್ಕೆ ಸಂಸ್ಕೃತಿಯಲ್ಲಿ ಸರಳ 
ದ್ವಂದ್ರಗಳಿವೆ. ಇದನ್ನು ಈ ಕೆಳಗಿನಂತೆ ಪರಿಭಾವಿಸಬಹುದು. 


ಮಡಿ ಮೈಲಿಗೆ 
೧. ಸ್ನಾನ ಮಾಡುವುದು ೧. ಸ್ನಾನ ಮಾಡದಿರುವುದು 
2 ಶುದ್ಧ ತೀರ್ಥೊೋದಕ ೨. ಸಾಮಾನ್ಯ ನೀರಿನ ಸೇವನೆ 
೩. ಶುಭ್ರವಾದ ಮಡಿ ಬಟ್ಟೆ ೩. ಮೇಲಿಂದ ಮೇಲೆ ಧರಿಸಿದ ಬಟ್ಟಿ 
೪, ಅಸ್ಪ] ಶ್ಕರನ್ನು ಮುಟ್ಟದಿರುವುದು ೪ ಅಸ್ಪಶ್ಯರನ್ನು ಮುಟ್ಟುವುದು 


(ಇದನ್ನು "`ಬಾಜ್ಯವಲ್ಯ ; ಮನು ಮೊದಲಾದವರು ವಿವರಿಸಿದ್ದಾರೆ.) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೯೧ 


೫. ದೇವಸ್ಥಾನಕ್ಕೆ ಹೋಗುವಾಗ ೫. ಸಂತೆಯಲ್ಲಿ ಮೈಲಿಗೆಯಾದರೆ 
ಮಡಿಯಲ್ಲಿ ಹೋಗಬೇಕು ಅಡ್ಡಿಯಿಲ್ಲ. 
ಇದು ಮಡಿ ಮೈಲಿಗೆ ಸ್ಥೂಲಚಿತ್ರಣ, "ಮಡಿ' ಬಟ್ಟೆ ಶುಭ್ರವಾದ, ಒಗೆದಿರಿಸಿದ 
ಬಟ್ಟೆ, ಸಾಮಾನ್ಯವಾಗಿ ರೇಶ್ಮಯ ವಸನಗಳು. 
ವಿವರಗಳಿಗೆ ನೋಡಿ: ಪವಿತ್ರ ಪಾತಿವತ್ಕ 


೨೬೩. ಕುಲಜ 

ಕುಲಜನಪ್ರನಂ ಕುಲಹೀನನೆಂದಪರ್‌ ಕುಲಹೀನನಂ ಕುಲಜಾತನೆಂಬರ್‌ ಕಲಿಯಂ 
ಕಡುಪಂದೆಯೆಂದು ಮಾತಾಡುವರ್‌ ಕಡುಪಂದೆಯಂ ಕಲಿಯೆಂದು ನುಡಿವರ್‌ ಪಲಬರ್‌ 
ಜೀಯೆನೆ ನನ್ನಿಯಂ ನುಡಿವನಂ ಪುಸಿಗನೆಂಬರ್‌ ಪುಸಿವಾತುಗನಂ ನೆಲದೊಳೀತನೆ 
ಪುಸಿಯಿಲ್ಲದವನೆಂಬರರಸುಗಳ್ಲಿದು ನೈಜ ಗುಣಮಾಗಿರ್ಕುಂ..... 

(ಕರ್ನಾಟಕ ಪಂಚತಂತ್ರಂ, ಭೇದಪ್ತಕರಣಂ-೧೦೭) 
ಕರ್ಣ ಕುಲಹೀನನಲ್ಲ ಎಂದು ದುರ್ಯೋಧನ ಶಲ್ಯನನ್ನು ಒಪ್ಪಿಸಲು ಪ್ರಯತ್ನಿಸುತ್ತಾನೆ. 
ಕುಲವನ್ನು ಎರಡು ರೀತಿಯಲ್ಲಿಯೂ ವ್ಯಾಖ್ಯಾನಿಸುತ್ತಾರೆ. ಒಂದು-ಕುಲವೆಂದರೆ 

ಜಾತಿ. ಮತ್ತೊಂದು ಕುಲವೆ೦ದರೆ ವಂಶ ಅಥವಾ ಮನೆತನ. ಕೊಟ್ಟ ಹೆಣ್ಣು ಕುಲಕ್ಕೆ 
ಹೊರಗೆ ಎಂಬ ಗಾದೆಯ ಮಾತಿದೆ. ಇಲ್ಲಿ ಕುಲವೆಂದರೆ ಮನೆತನವೆಂಬ ಅರ್ಥ 
ಬರುತ್ತದೆ. ಪಂಪ ಭಾರತದಲ್ಲಿ ಕುಲವೆನ್ನುವುದನ್ನು ಜಾತಿಯೆ೦ಬ ಅರ್ಥದಲ್ಲಿ ಬಳಸಲಾಗಿದೆ. 
ಕುಲಕ್ಕೂ ಬಂಧುತ್ತಕ್ಕೂ ಸಂಬಂಧವಿದೆ. ಆದರೆ ಭಾರತಕ್ಕೆ ಬ೦ದ ಇಂಗ್ಲಿಷರು ಕುಲಕ್ಕೆ 
Community ಎ೦ದೂ, Caste ಎನ್ನುವುದಕ್ಕೆ ಜಾತಿಯೆಂದೂ ಬಳಸಿದ್ದಾರೆ. 
ಕಮುನಿಟಿಯೆನ್ನುವುದು ಕಮ್ಮನೆಡೆ(ಫೆಂಚ್‌) ಕಮ್ಯುನಿಟೇಟಂ(ಲ್ಯಾಟಿನ್‌) ಪದದಿಂದ 
ಬಂದಿದೆ. ಆದರೆ ಭಾರತದಲ್ಲಿ ಜಾತಿಯೆಂಬುದು "ಜತ್‌'ವಿನಿ೦ದಲೂ ಕುಲವೆಂಬುದು 
ಗು೦ಪು/ಸಮೂಹವೆಂಬ ಅರ್ಥದಲ್ಲಿ ಬಳಕೆಯಾಗಿದೆ. ಶಿಶುಪಾಲ, ಕೃಷ್ಣನನ್ನು ತೆಗಳುವುದು 
ಮಹಾಭಾರತದಲ್ಲಿ ಆ ಕಾಲದ ಕ್ಷತ್ರಿಯರಲ್ಲಿ ಕಾಣಿಸಿಕೊಂಡಿರುವ ಕುಲ ಸಂಘರ್ಷವಿರು 
ವಂತಿದೆ. ಅಜ್ಜಾತಕುಲಶೀಲನಪ್ಪಾತನಂ ತನ್ನಾವಾಸಮಂ ಪುಗಿಸಲಾಗದು (ಕರ್ಣಾಟಕ 
ಪಂಚತಂತ್ರ, ಭೇದ ಪ್ರಕರಣ, ಶ್ಲೋಕ ೮೦) 
ಅಜ್ಞಾತಕುಲಶೀಲದವನನ್ನು ಮನೆಯೊಳಗೆ ಕರೆಯಬಾರದು. 


ಕುಲಮನೆ ಮುನ್ನಮುಗ್ಗಡಿಪಿರೇ೦ಗಳ ನಿಮ್ಮ ಕುಲಂಗಳಾಂತು ಮಾರ್ದುಲೆವನನಟ್ಟಿ 
ತಿಂಬುವೆ ಕುಲಂ ಕುಲಮಲ್ತು 


(ಪಂ. ಭಾ. ೧೦-೨೧) 

ಕುಲವೆನ್ನುವುದು ಕುಲ್‌, ಎಂಬ ಧಾತುವಿನಿಂದ ಬಂದಿದೆ. ಕುಲ್‌ ಎಂದರೆ ಗುಂಪು. 
ಜೊತೆಸೇರು ಎಂಬರ್ಥವಿದೆ. ಕುಲವು ಆಲೋಚನಾ ಪಂಥ, ಏಕತೆ, ಬಂಧನ, ಸಹಯೋಗ, 
ಕುಟುಂಬ, ವಂಶಪರಂಪರೆ. ಜಗತ್ತು ಸೃಜನಾತ್ಮಕ ಶಕ್ತಿಯೆಂಬ ಅರ್ಥಗಳಲ್ಲಿ ಬಳಕೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೯೨ 


ಯಾಗುತ್ತದೆ. ಶೈವ ಪರಂಪರೆಯಲ್ಲಿ ಕುಲಕ್ಕೆ ವಿಶೇಷ ಲಕ್ಷಣಗಳನ್ನು ಹೇಳಲಾಗಿದೆ. 
ಕುಲ ಎಂದರೆ ತಂತ್ರಶಾಸ್ತ ಪರಿಣಿತನಾದವನು ಶಕ್ತಿಯ ಉಪಾಸಕೆ. ಕುಲಾಚಾರದಲ್ಲಿ 
ನಿರತನಾದವನು ಕುಲಕ್ಕೆ ಸಂಬಂಧಿಸಿದವನು ಎಂಬ ಅರ್ಥಗಳಿವೆ. 
ಕುಲ ನ್ಯಾಯಾಲಯಗಳಲ್ಲಿ "ಕುಲಕರು' ಅಥವಾ ಶ್ರೀಮಂತರು” "ಕುಲ 
ನ್ಯಾಯಾಲಯದ ಅಧ್ಯಕ್ಷರಾಗಿರುತ್ತಿದ್ದರು. "ಕುಲ" ನ್ಯಾಯಾಲಯದಿಂದ ಹಿಡಿದು "ಗಣ 
ನ್ಯಾಯಾಲಯದವರೆಗೆ ಅಪೀಲು ಮಾಡುವ ಅವಕಾಶಗಳನ್ನು ನ್ಯಾಯಶಾಸ್ತ್ರ ನಿಯಮಗಳು 
ಕಲ್ರಿಸಿಕೊಟ್ಟಿವೆ. 
ಜಾತಿ ಮತ್ತು ಕುಟುಂಬಗಳ ನಡುವೆ ರಕ್ಷಸಂಬಂಧವನ್ನು ಇನ್ನೊಂದು ಸಾಮಾಜಿಕ 
ಸಮೂಹವಿದೆ. ಅದು ಕುಲ. ಕುಲ ಎನ್ನುವುದು ಕುಟುಂಬಗಳ ಸಮೂಹ. ಈ 
ಕುಟುಂಬಗಳು ಗಂಡಾಗಲಿ, ಹೆಣ್ಣಾಗಲಿ ಬಹು ಹಿಂದಿನ ಒಂದೇ ಮೂಲಕ್ಕೆ ತಮ್ಮನ್ನು 
ತೆಗೆದುಕೊ೦ಡು ಹೋಗುತ್ತವೆ. ಇಂಥ ಕುಲ ಹೊರ ಬಾಂಧವ್ಯದ್ದು. ಅದಕ್ಕೆ ಒಂದು 
ಹೆಸರಿರುತ್ತದೆ. ಈ ಹೆಸರು ಕೆಲವು ಸಲ ಆ ಕುಲಕ್ಕೆ ಸೇರಿದ ಉಪನಾಮವಾಗಿರುವುದೂ 
ಉಂಟು. 
ಯಗ್ಗೇದದಲ್ಲಿ "ಕುಲ' ಶಬ್ದವು ಒಂದು ಬಾರಿ ಬರುತ್ತದೆ, ಮನೆತನ ಎಂಬರ್ಥದಲ್ಲಿ. 
“ಕುಲ' ಇದಕ್ಕೆ ಅಲ್ಲಿ ಮನೆ (ತನ) ಎಂಬ ಅರ್ಥವುಂಟು. 
ವಿವರಗಳಿಗೆ ನೋಡಿ: ಸಿ.ವೀರಣ್ಣ ೧೯೮೬ 
ಪ್ರಾಚೀನ ಸಾಹಿತ್ಯ: ರಾಜಸತ್ತೆಯ ವೈಭವದ ಕಾಲ ಪುಟ. ೧೯೦- ೧೬೪ 
ಶಂಬಾ ಜೋಶಿ ೧೯೯೯ ಸಂಪುಟ. ೨ ಪುಟ. ೪೧೫. ಸಂಪುಟ. ೩ 
ಹಾಲುಮತ ದರ್ಶನ ಪುಟ. ೩೨, ೧೯೭ 
Raymond Williams 1983 Keywords 


ಎ ಕುಲದೈವ 

ಅದು ಸುಖದೊಂದು ಪಿಂಡಮದು ಪುಣ್ಯದ ಪುಂಜಮದಂಗಜಂಗೆ ಬಾ 

ಉ್ಕೊದಲದು ಚಿತ್ರಜ೦ಗೆ ಕುಲದೈವಮದ೦ಗಜಚಕ್ರವರ್ತಿಗ..... 

(ಕೆ.ಎಲ್‌.ನರಸಿಂಹಶಾಸ್ಲಿ ೨೦೦೯ ಆದಿಪುರಾಣ ೨-೭೪) 

ಕುಲದೈವದ ಪರಿಕಲ್ಪನೆಯು ವಿಶಿಷ್ಟವಾದುದು. ಕುಟುಂಬ ದೈವ; ಜಾತಿ ದೈವ; 
ಜನಾಂಗ ದೈವ; ಊರಿನ ದೈವ; (ಗ್ರಾಮದೇವತೆ) ಹೀಗೆ ಬೇರೆ ಬೇರೆ ದೈವ 
ಪರಿಕಲ್ಪನೆಗಳಿವೆ. ಕುಟುಂಬ ಅಥವಾ ಕುಲದೈವವೆಂದರೆ ಆಯಾ ಕುಟುಂಬ ಮತ್ತು 
ಕುಲಕ್ಕೆ ಸಂಬಂಧಿಸಿದ ದೈವಗಳು. ಆಯಾ ಊರುಗಳ ದೇವತೆಗಳು ಬೇರೆ ಬೇರೆಯಿರುತ್ತವೆ. 
ಅವುಗಳ ಸ್ವರೂಪ ಬೇರೆಯಿರುತ್ತವೆ. ಆದರೆ-ಆಯಾ ಊರಿನ ಎಲ್ಲರೂ ಊರಿನ 
ದೇವತೆಗೆ ನಡೆದುಕೊಳ್ಳುತ್ತಾರೆ. ಆಯಾ ಜಾತಿಗಳಿಗೂ ಬೇರೆ ಬೇರೆ ದೈವಗಳಿರುತ್ತವೆ. 
ಆದರೆ, ಇಲ್ಲಿ ಪಂಪ ಚಿತ್ತಜನ (ಮನಸಿನ)ಕುಲದೈವ ಮನ್ಮಥನ ಕುರಿತು ಹೇಳುತ್ತಿದ್ದಾನೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೯೩ 


ರೇಣುಕಾ, ಜಗದಂಬಾ, ಚ೦ದಲಾ ಪರಮೇಶ್ವರಿ ಇತ್ಯಾದಿ ದೇವಿಯರೇ ಮುಖ್ಯ 
ಕುಲದೇವತೆಯಾಗಿರುವ ಮನೆತನಗಳು ಇಲ್ಲದಿಲ್ಲ. ಈ ಕುಲಾಚಾರಾದಲ್ಲಿ ಮಾತಾ - 
ದೇವಿ ಪ್ರಸಾದಕ್ಕೆ ಮಹತ್ವವಿರುತ್ತದೆ. ಆ ಪೂಜೆಗಳಲ್ಲಿ ದೇವಿಯರು ಗಂಡಂದಿರ ಹೆಸರು 
ಬಾರದಿರುವುದು ಕಂಡುಬರುತ್ತದೆ. ಕೊಲ್ಲಾಪುರದ ದೇವಿಯನ್ನು ಕೆಲವರು ಲಕ್ಷ್ಮೀರೂಪದಲ್ಲ 
ಕಾಣುತ್ತಾರೆ. ಕೆಲವರು ಅಂಬಾಭವಾನಿ (ಪಾರ್ವತಿ) ರೂಪದಲ್ಲಿ ಆರಾಧಿಸುತ್ತಾರೆ. ಇಲ್ಲಿ 
ಎಷ್ಟು ಅಥವಾ ರುದ್ರ ದೂರ ಉಳಿಯುವುದು ಕಂಡುಬರುತ್ತದೆ. ಜಗಜ್ಜನನಿ ಅಂಬಾಭವಾನಿ. 
ಅವಳಿಂದ ವಿಶ್ವ ನಿರ್ಮಾಣವಾಗಿದೆ. ಇವಳೇ ಆದಿ-ಶಕ್ತಿ ಎಂಬ ನಿಷ್ಠೆಯಲ್ಲಿ ಗಂಡುದೇವರು 
ಗೌಣ ಎಂಬುದು ಸ್ಪಷ್ಟವಿದೆ. 


ವಿವರಗಳಿಗೆ ನೋಡಿ: ಕೆ ಚಿನ್ನಪ್ಪಗೌಡ ೧೯೯೦ ಪುಟ. ೪೪-೪೫; ೧೦೬ 
ಶಂಬಾ ಜೋಶಿ ೧೯೯೯ ಹಾಲುಮತ ದರ್ಶನ ಸಂಪುಟ. ೩ ಪುಟ. ೧೧೩ 


೨೬೫. ಕುಲಧನ 

ಪಿತ್ರಾರ್ಜಿತವನ್ನು ಕುಲಧನವೆಂದು ಕರೆಯುತ್ತಾರೆ. (ಪಂಪ ಭಾರತ ೬-೭೨) 

ಹಲಗೆಗೆ (ಒಂದು ಆಟಕ್ಕೆ) ಹತ್ತು ಸಾವಿರ ಗದ್ಯಾಣವಿರಲಿ ಎಂದು ತಕ್ಷಣ ಒಡ್ಡಿ 
ಆ ಹಲಗೆಗಳನ್ನು ಸೋತನು. ಅಸಮಾಧಾನದಿಂದ ಧರ್ಮರಾಯನು ದುರ್ಯೋಧನನು 
ಕಲಕಿದ ಮನಸ್ಸುಳ್ಳವರಾಗಿ ಸಕಲ ಕುಲಧನಗಳನ್ನು ಒಡ್ಡಿದರು. ಮುಂದೆ ನಡೆಯಲಿರುವ 
ತನ್ನ ವಂಶವನ್ನು ಬಲಿಯಾಗಿ ಒಡ್ಡುವುದನ್ನು ನಿಜವನ್ನಾಗಿಸುವಂತೆ ಧರ್ಮರಾಜನು 
ಕುಲಧನ ಸಮೂಹಗಳನ್ನು ತಂದು ಒತ್ತೆಗಿಟ್ಟು ಆಡಿಸೋತನು. ಕುಲಧನವು 
ಪರಂಪರಾನುಗತವಾಗಿ ಬಂದಿರುತ್ತದೆ. 

ಮಿತಾಕ್ಷರ ಕಾನೂನಿನ ಪ್ರಕಾರ ಅವಿಭಕ್ತ ಕುಟುಂಬದ ಪ್ರಬ೦ಧಕನು ತನ್ನ ಕುಟುಂಬದ 
ಎಲ್ಲಾ ಗಂಡು ಸದಸ್ಯರನ್ನು ಅವರ ಹೆಂಡತಿಯರನ್ನು ಪೋಷಿಸಲು ಬಾಧ್ಯನು. 
ಯಾವನಾದರೊಬ್ಬ ಗಂಡು ಸದಸ್ಯನು ಮೃತನಾದರೆ ಅವನ ವಿಧವೆ ಮತ್ತು ಮಕ್ಕಳನ್ನು 
ಪೋಷಿಸಲು ಬಾಧ್ಯನು. ದಾಯಾಭಾಗದ ಕಾನೂನಿನಂತೆ ಒಬ್ಬ ತಂದೆಯು ತನ್ನ 
ಅಪ್ರಾಯಸ್ಥ ಮಗಂದಿರನ್ನು ಪೋಷಿಸಲು ಎರಡು ರೀತಿಯ ಕಾನೂನುಗಳಿಗೆ ಬಾಧ್ಯನು. 
ಆದರೆ ತಂದೆಯು ಒಂದೊಮ್ಮೆ ಪ್ರಬಂಧಕರಾಗಿದ್ದ ಪೂರ್ವಜರ ಸೊತ್ತು ಅವನ 
ಕೈಯಲ್ಲಿದ್ದರೆ ಮಿತಾಕ್ಷರ ಕಾನೂನಿನ ಮೇರೆಗೆ ಅವನ ಪ್ರಾಯಸ್ಥ ಮಗಂದಿರೂ ಸಹ 
ಪೂರ್ವಜರ ಸ್ಪತ್ತಿನಿಂದ ಪಾಲಿಸಲ್ಲಡಲು ಬಾಧ್ಯರು. ಆದರೆ ದಾಯ ಭಾಗ ಕಾನೂನಿನ 
ಪ್ರಕಾರ ಮಗಂದಿರು ಪೂರ್ವಜರ ಸ್ವತ್ತಿನಲ್ಲಿ ಜನ್ಮತಃ ಅಧಿಕಾರ ಪಡೆಯುವುದಿಲ್ಲ. 

ಮುತಾಕ್ಷರದಲ್ಲಿ ಉತ್ತರಜೀವಿತಾಧಿಕಾರ ಮತ್ತು ಉತ್ತರಾಧಿಕಾರದ ಮೇಲೆ ಸ್ಪತ್ತು 
ಪ್ರಾಪ್ತವಾಗುತ್ತದೆಯೆಂದು ಹೇಳಲಾಗಿದೆ. ಉತ್ತರ ಜೀವಿತಾಧಿಕಾರ ಉತ್ತರಾಧಿಕಾರದ 


ನಿಯಮದ ಮೇರೆಗೆ ಸ್ವತ್ತಿನ ಸ್ವಾಮಿಯ ಮರಣದ ಬಳಿಕ ಇನ್ನೊಬ್ಬನಿಗೆ ಆ ಸ್ಪತ್ತಿನಲ್ಲಿ 
ಹಕ್ಕು ಬರುತ್ತದೆ. ಮುತಾಕ್ಷರದ ಪ್ರಕಾರ - 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೯೪ 


ವಾರಸಿಗೆ ತಡೆಯಿಲ್ಲ. 

ಒಪ್ಪ೦ದದಿ೦ದ ವಾರಸು ಅಧ್ಯಾರೋಹಗೊಳಿಸುವಂತಿಲ್ಲ. 

ಅನಿರೀಕ್ಷಿತ ಉತ್ತರಾಧಿಕಾರವು ಮನ್ನಿಸಲ್ಪಡುವುದಿಲ್ಲ. 

ಗ೦ಡಸರು ಪರಮವಾಗಿ ಮತ್ತು ಹೆ೦ಗಸರು ನಿಯಮಿತವಾಗಿ ಸ್ಪತನ್ನು ಪಡೆಯುವರು 

ಹೊಸ ವಂಶಪರಂಪರೆ. 

ಪ್ರಾತಿನಿಧ್ಯದ ಸಿದ್ದಾಂತ. 

ಕೂಡು ಗೇಣಿದಾರರು ಮತ್ತು ತಲಾವಾರು ವಿಭಜನೆ. 

ಶಾಖಾವಾರು ಮತ್ತು ತಲಾವಾರು ವಿಭಜನೆ. 

ಪೂರ್ಣ ರಕ್ತಕ್ಕೆ ಅರ್ಧರಕದ ಮೇಲೆ ಆದ್ಯತೆ ಕೊಡಲಾಗುತ್ತದೆ. 

೧೦. ಸಮೀಪದ ರಕ್ತ ಸಂಬಂಧ ಮತ್ತು ಧಾರಕ ಪ್ರಭಾವ. 

ವಿವರಗಳಿಗೆ ನೋಡಿ: ಪಿ. ವಿ. ಕಾಣೆ ೨೦೦೩ ಧರ್ಮಶಾಸ್ತ್ರದ ಇತಿಹಾಸ 
ಕೆಎಚ್‌. ಪ್ರಭು? ಹಿಂದೂಕಾನೂನು 


ಜು OE URES ley ಸೈ 


೨೬೬. ಕುಲವಧು 
ಚರಣಂ ಮೇಣ್‌ ಶುಭಚರಿತದೆ 
ಮರಣಂ ಮೇಣಳಿಪಿನಿಂದೆ ಬಾಬ್ಕುದು ದೊರೆಯೇ 
ಎರಡೆ ವಲಂ ಕುಲವಧುಗಾ 
ಚರಿಸಲ್‌ ಪತಿಯಿಂ ಪರೋಕ್ಕದೊಳ್‌ ಜಿನದೀಕ್ಷಾ 
(ಅಜಿತ ತೀರ್ಥಂಕರ ಪುರಾಣ ೧-೪೬) 
ಗಂಡ ಸತ್ತಾಗ ಕುಲವಧುಗೆ ಇರುವ ಆಚರಣೆಗಳು ಎರಡು. ಒಂದು ಜಿನದೀಕ್ಷೆಯನ್ನು 
ಪಡೆದು ಸದಾಚಾರದಲ್ಲಿ ಇರುವುದು. ಇನ್ನೊಂದು ಸಹಗಮನ ಆಚರಿಸುವುದು. ಇಲ್ಲಿ 
ರನ್ನನು ಕುಲವಧು ಎಂದು ಕರೆದಿರುವುದು ಗಮನಾರ್ಹವಾಗಿದೆ. ಕುಲವಧುವಿಗೆ 
(ಶ್ರೇಷ್ಠಳಾದವಳು: ಕುಲಕ್ಕೆ ಮಂಗಳ ಪ್ರಾಯಗಳಾದವಳು) ನಾಗದೇವನು ದೇವಲೋಕಕ್ಕೆ 
ಹೋದಾಗ (ಮರಣವಪ್ಪಿದ ಮೇಲೆ) ಈ ಪ್ರಶ್ನೆಯು ಅತ್ತಿಮಬ್ಬೆ ಗುಂಡಬ್ಬೆಯರಿಗೆ 
ಬರುತ್ತದೆ. 
ಕುಲವೆಂದರೆ ಗುಂಪು; ಸಮೂಹ. ಕುಲವಧು ಎಂದರೆ ಪತಿವ್ರತೆ, ಹೆಂಡತಿ. 
ಏವರಗಳಿಗೆ ನೋಡಿ: ಕುಲ. 


೨೬೭. ಕುಲವಿದ್ಯೆ 
ಚಾವುಂಡರಾಯನು ಕುಲವಿದ್ದೆ ಜಾತಿವಿದ್ಯೆ ಮತ್ತು ಸಾಧಿತ ವಿದ್ಯೆಯ ಬಗ್ಗೆ 
ಹೇಳುತಾನೆ. (ಚಾವುಂಡರಾಯ ಪುರಾಣ-ಶಾಂತಿ ಪುರಾಣಂ ಪುಟ. ೧೮೦). ಇವು 


ಹ 


ಮೂರು ಬೇರೆಯೆಂಬುದು ಗಮನಾರ್ಹ. ಕುಲವಿದ್ಯೆಯು ಕುಲಕ್ಕೆ ಸಂಬಂಧಿಸಿದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೯೫ 


ಆಯಾಯ ಕುಲಗಳು ತಮಗೆ ಬೇಕಾದ ವಿದ್ಯೆಗಳನ್ನು ರೂಢಿಸಿಕೊಂಡಿರುತ್ತವೆ. ಅದು 
ಕುಲದ ಅನಿವಾರ್ಯತೆಗೆ ಸಂಬಂಧಿಸಿದ್ದು. ಇನ್ನೊಂದು ಜಾತಿವಿದ್ಯೆ, ಆಯಾ ಜಾತಿಗೆ 
ಸಂಬಂಧಿಸಿದ್ದು. ಮೂರನೆಯದು ವ್ಯಕ್ತಿಯು ಸಾಧಿಸಿಕೊಳ್ಳುವುದು. ಇದನ್ನು ಸಾಧಿತವಿದ್ಯೆ 
ಯೆಂದು ಕರೆಯುತ್ತಾರೆ. 


೨೬೮. ಕುಲಾಲ 
ಕುಂಬಾರರ ಉಲ್ಲೇಖ ಕವಿರಾಜಮಾರ್ಗದಲ್ಲಿದೆ (೩-೧೧) ಗದಾಯುದ್ದದಲ್ಲಿಯೂ 
ಬರುತ್ತದೆ. ಜೇಡಿಮಣ್ಣನ್ನು ತಂದು ಚೆನ್ನಾಗಿ ಮಿದಿಯುತ್ತಿದ್ದುದನ್ನು ನಯಸೇನ ಹೇಳಿದ್ದಾನೆ. 
(೩-೭೭) ಕುಂಬಾರರು ಜಿನಾಲಯದ ದಾನಶಾಲೆಯೊಂದಕ್ಕೆ ದಾನ ಮಾಡಿದ, 
ದೇವಸ್ಥಾನವನ್ನು ಕಟ್ಟಿದ ವಿಷಯಗಳನ್ನು ಶಾಸನಗಳು ವರ್ಣಿಸಿವೆ. 
“ಕುಲಾಲಕರ ನಿರ್ಭರ ಭ್ರಮಿತ ಚಕ್ತಲೀಲಾಯಿತಂ” ಎ೦ದು ಪಂಪನು ಹೇಳುತ್ತಾನೆ. 
(ಪಂಪ ಭಾರತ ೪-೨೭) 
ಕುಂಬಾರನ ಕೈಯ ಚಕ್ರದಂತೆ ಎಂಬುದು ಇಲ್ಲಿಯ ಭಾವಾರ್ಥ. ಕುಲಾಲರು 
ಎಂಬುದು ಜಾತಿಸೂಚಕವೂ ಹೌದು. ಕುಂಬಾರರನ್ನು ಕುಲಾಲರು ಎಂದು ಕರೆಯುತ್ತಾರೆ. 
ಈ ಜಾತಿಯನ್ನು ವರ್ಣದ ಚೌಕಟ್ಟಿನಲ್ಲಿ ವ್ಯಾಖ್ಯಾನಿಸುವಂತಿಲ್ಲ. ಜಾತಿ ಶ್ರೇಣೀಕರಣದ 
ದೃಷ್ಟಿಯಿಂದ ಕುಂಬಾರರಿಗೆ ಉನ್ನತದರ್ಜೆ ಇಲ್ಲವೆಂಬುದು ಗಮನಾರ್ಹ. 
ವಿವರಗಳಿಗೆ ನೋಡಿ: ಡಾ. ಚಿದಾನಂದಮೂರ್ತಿ ಎಂ. ೨೦೦೮ 
ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಪುಟ. ೪೪೨. 


೨೬೯. ಕುಲಿಂಗಿ 
ಕೆಟ್ಟ ಚಿಹ್ನೆಗಳುಳ್ಳವನು; ಜೈನಾಗಮವಿದರಂ ಸಾರದೆವೋಗಿ ಕುಲಿಂಗಿಗಳನೀ ಜನಂ 
ಸೇವಿಸುಗುಂ 
(ಆದಿಪುರಾಣ ೧೫-೩೫) 
೧೦ನೆಯ ಶತಮಾನದ ಹೊತ್ತಿಗಾಗಲೇ ಜೈನ ಧರ್ಮದಲ್ಲಿ ಭಿನ್ನ ಭಿನ್ನ 
ಅಭಿಪ್ರಾಯಗಳು ರೂಪುಗೊಂಡಿದ್ದನ್ನು ಈ ಮಾತು ತಿಳಿಸುತ್ತದೆ. ಮುಖ್ಯವಾಗಿ ಜೈನಧರ್ಮ 
ದಲ್ಲಿದ್ದುಕೊ೦ಡೇ ಆಚಾರ ವಿಚಾರಗಳನ್ನು ಅನುಸರಿಸದೆ ಇರುವವರನ್ನು ಪಂಡ 
ಕುಲಿಂಗಿಗಳು ಎಂದು ಕರೆಯುತ್ತಾನೆ. “ಕುಲಿಂಗಿ' ಎನ್ನುವ ಪದವು ಮೂಲತಃ 
ಲಿಂಗವನ್ನು ಸೂಚಿಸುತ್ತದೆ. ದುರ್ಭಗ, ಕುಯೋನಿ, ಕುಲಿಂಗಿ-ಇವೆಲ್ಲವೂ ಹೀನ 
ವಾಚಕಗಳಾಗಿವೆ. ಬೈಗುಳ ಪದವಾಗಿ ಇಲ್ಲಿ ಬಳಸಲಾಗಿದೆ. ಇದರ ಇನ್ನೊಂದು ರೂಪ 
ಈಗಲೂ ಚಾಲ್ತಿಯಲ್ಲಿದೆ. ಸೂಳೇಮಗ, ಮುಂಡೇಮಗ ಎನ್ನುವುದು ಈಗ ಬೈಗುಳ 
ಪದವಾಗಿದೆ. 


ಧಾರ್ಮಿಕವಾಗಿ ದುರಾಚಾರಕ್ಕೆ ತೊಡಗಿದವರನ್ನು; ಅನ್ಯಮತೀಯರನ್ನು ಈ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೯೬ 


ರೀತಿಯ ಬೈಗುಳ ಪದವನ್ನು ಬಳಸುವ ಮೂಲಕ ಖಂಡಿಸಿರುವುದು ಗಮನಾರ್ಹವಾಗಿದೆ. 

ಇನ್ನೊಂದು ನೆಲೆಯಲ್ಲಿ ಕುಲಿಂಗಿ ಶಬ್ದವನ್ನು ಹೀಗೂ ಅರ್ಥೈಸಬಹುದಾಗಿದೆ. 
ಕುಲಿಂಗಿಗಳು ಅಂದರೆ ದುರಾಚಾರದಿಂದ ವರ್ತಿಸುವ ವೀರಶೈವ ಧರ್ಮಿಗಳಿರಬಹುದು. 
ಜೈನ ಧರ್ಮಕ್ಕೆ ೧೦ನೆಯ ಶತಮಾನದ ಕೊನೆಗಾಗಲೇ ಅನ್ಯಧರ್ಮಗಳಿಂದ ಆಘಾತಗಳು 
ಪ್ರಾರಂಭವಾದುವು. ಪ್ರಮುಖವಾಗಿ ಶೈವ ಮತ್ತು ವೈಷ್ಣವ ಧರ್ಮಗಳು ಈ 
ಆಘಾತವನ್ನೊಡ್ಡುವುದರಲ್ಲಿ ಮು೦ಚೂಣಿಯಲ್ಲಿದ್ದವು. ಹೀಗಿರುವಾಗ ಅನ್ಯಧರ್ಮೀಯರನ್ನು 
ನಿಂದನೆ ಮಾಡುವಲ್ಲಿ ಕುಲಿಂಗಿಗಳು ಎಂದು ಕರೆದಿರಬಹುದು. 


೨೭೦. ಕೂಡು 

"ಅಂತು ಕೈಯಂ ಪಿಡಿದ ಕ್ಷಣದೊಳೆ ನವಯೌವನ ಪ್ರಾಪ್ಕಿಯಾಗಿರೆ ಎಲೆ ಮಗಳೆ 
ಎನ್ನೊಳೊಲವಿಂ ಕೂಡೆನೆ ನೀಂ ಪಿತಂ ನಿನ್ನೊಳೆಂತು ಕೂಡಲಕ್ಕುಮೆನೆ ಪುತ್ರಾರ್ಥದಿಂ 
ತಾಯಿಯನಾದೊಡ'ಂ ತಂಗಿಯನಾದೊಡ್‌ಂ೦ಂ ಸೊಸೆಂತುನಾದೂಡಂ 
ಮಗಳನಾದೊಡಂಮಾರನಾದೊಡಂ ಸಂತಾನಾಭಿವೃದ್ಧಿ ನಿಮಿತ್ತಂ. ಕೂಡಿದೊಡೆ 
ದೋಷಮಿಲ್ಲೆಂದು ಪೇಳ್ದವಾಕ್ಕ ಕ್ರಮಮುಂ ಕೇಳ್ದದುದಿಲ್ಲಕ್ಕುಮೆನೆ ನಾಂ ಕೇಳ್ದದುದಿಲ್ಲಾ 
ವೇದೋಕ್ತ ಕ್ರಮಮೆಂತು ಪೇಳಿಮೆಂದಾ ಕಾಂತೆ ಬೆಸಗೊಳ... 

ಇಲ್ಲಿ ಲಕ್ಷಿಸಬೇಕಾದ ಅ೦ಶಗಳು ಹೀಗಿವೆ: (ವಡ್ಡಾರಾಧನೆ) ಈ ಸಂದರ್ಭದಲ್ಲಿ 
ಉಕ್ತವಾಗಿರುವ “ವೇದಕ್ರಮ'ವು ಪ್ರಾಚೀನ ಭಾರತದ ವಿವಾಹ ಪದ್ಧತಿಯನ್ನು ಸೂಚಿಸುತ್ತದೆ. 

ಪ್ರಾಚೀನ ಭಾರತದಲ್ಲಿ "ಸಂತಾನ' ಕ್ಕೆ ಕೊಟ್ಟ ಪ್ರಾಶಸ್ಯವನ್ನು ಲಕ್ಷಿಸಬಹುದು 
ಸಂತಾನಾಭಿವೃದ್ಧಿ ಗಾಗಿ ಮಗಳನ್ನು; ತಾಯಿಯನ್ನು; ತಂಗಿಯನ್ನು; ಸೊಸೆಯನ್ನು 
ಕೂಡಬಹುದು ಎಂದು ಮೇಲಿನ ಭಾವಾರ್ಥ. ಆದರೆ ಇದು ನಿಷೇಧಿತ ಸಂಬಂಧ. ಈ 
ನಿಷೇಧಿತ ಸಂಬಂಧವನ್ನು ತಂದೆಯು ಮಗಳಿಗೆ ಹೇಳುತ್ತಿದ್ದಾನೆ. ಇಲ್ಲಿ ಕೃತಿಕಾರನು 
ಕೂಡಿದೊಡೆ ಎನ್ನುವ ಪ್ರಯೋಗ ಮಾಡಿದ್ದು ಕೂಡುವಿಕೆಯು ಅಕಮ ಸಂಯೋಗವನ್ನು 
ಸೂಚಿಸುತ್ತದೆ. ಕೂಡು ಎಂದರೆ ಸೇರು ಎಂಬರ್ಥವಿದೆ. ಇದು ದೈಹಿಕ ಕೂಡುವಿಕೆಗೆ 
ಸಂಬಂಧಿಸಿದೆ. 


ಎಜಿ] ಕೆಯ್ಯೆಡೆ 
“ಮತ್ತನಯನಕೆಯ್ಯೆಡೆ ಪಲುಂಬದಿರ್‌ ಪೆಜ ಪೆಅವ೦” ಎಂದು ಮಾದ್ರಿಯು 
ಹೇಳುತ್ತಾಳೆ. 
ನ್ಯಾಸವೆಂದು ಒಪ್ಪಿಸಿದ ವಸ್ತುವಿಗೆ ಕೆಯ್ಯೆಡೆಯೆ೦ದು ಕರೆಯುತ್ತಾರೆ. 
(ಪಂಪ ಭಾರತ ೨-೨೬) 
ಮಾದ್ರಿಯು ತನ್ನ ಮಕ್ಕಳನ್ನು ಕುಂತಿಗೆ ಒಪ್ಪಿಸುವಾಗ ಈ ಮಾತು ಬರುತ್ತದೆ. 


ಮಕ್ಕಳನ್ನು ಕುಂತಿಯ ಅಧೀನಕ್ಕೆ ಒಪ್ಪಿಸಿದಳು ಎಂಬುದು ತಾತ್ತರ್ಯ. ನ್ಯಾಸವೆಂದರೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೯೭ 


ತೆಗೆದಿರಿಸಿದ ವಸು ಎಂದು ಭಾವಾರ್ಥ. 

ಎಡೆ ನೀಡುವುದು ಎಂಬ ಪ್ರಯೋಗ ದಿನನಿತ್ಯ ಮಾತುಕತೆಯಲ್ಲಿದೆ. 
ಎಡೆನೀಡುವುದೆಂದರೆ ಅರ್ಪಿಸುವುದು. ಕೆಯ್ಕ್ಯೆಡೆಯೆಂದರೆ ಕೈಯಿಂದ ನೀಡುವ ಎಡೆ 
(ನ್ಯಾಸ) ಕೆಯ್ಕೆಡೆ - ಒತ್ತೆಯಿಡು; ಕೈಗೆ ಕೊಟ್ಟದ್ದು ಎಂಬ ಅರ್ಥಗಳಿವೆ. 


೨೭೩೨. ಕೆರೆಗಳು 

ಕೃಷಿ ವ್ಯವಸ್ಥೆ ಜೀವಂತವಾಗಿರಬೇಕಾದರೆ ಅದರ ಜೊತೆಗೆ ನೀರಾವರಿ ವ್ಯವಸ್ಥೆಯೂ 
ಇರಬೇಕು. ಕೃಷಿ ಸಂಪೂರ್ಣವಾಗಿ ಮಳೆಯನ್ನೇ ಅವಲಂಬಿಸಿರಲು ಸಾಧ್ಯವಿಲ್ಲ. 
ಆದ್ದರಿ೦ದ ಕೃಷಿಗೆ ಕೃತಕ ನೀರಿನ ವ್ಯವಸ್ಥೆ ಅನಿವಾರ್ಯ. ರಾಜ್ಯದ ಆರ್ಥಿಕತೆಯಲ್ಲಿ 
ಕೃಷಿ ಪ್ರಧಾನವಾಗಿದ್ದರಿಂದಾಗಿ ಎಲ್ಲಾ ಅರಸುಮನೆತನಗಳು ನೀರಾವರಿಗೆ ಹೆಚ್ಚಿನ 
ಗಮನವನ್ನು ಕೊಡುವುದು ಅವಶ್ಯಕವಾಗಿತ್ತು. ಈ ಕಾರಣದಿಂದಾಗಿಯೇ ಕೃಷಿಯೋಗ್ಯ 
ಭೂಮಿಯನ್ನು ಎರಡು ರೀತಿಯಾಗಿ ವಿಂಗಡಿಸಲಾಗಿತ್ತು. ಅವುಗಳೆಂದರೆ, 

೧. ಸಂಪೂರ್ಣವಾದ ಮಳೆಯನ್ನೇ ಅವಲಂಬಿಸಿರುವ ಕೃಷಿ ಭೂಮಿ 

ಏಜ ನದಿ, ಕಶ; ಬಾವಿಗಳನ್ನು ಅವಲಂಬಿಸಿರುವ ಕೃಷಿಭೂಮಿ 

ಪ್ರಾಚೀನ ಕೃಷಿ ವ್ಯವಸ್ಥೆಯಲ್ಲಿ ಕೆರೆಗಳ ಪಾತ್ರ ಮಹತ್ವದ್ದು. ನೀರಾವರಿ ಬೇಸಾಯಕ್ಕೆ 
ಕೆರೆ, ಬಾವಿಗಳು ಬೇಕು. ಕೆರೆಗಳು ನೀರನ್ನು ಸಂಗ್ರಹಿಸುವ ಜಾಗಗಳು ಹೌದು. 
ಕೆರೆಯಲ್ಲಿ ನೀರು ತುಂಬಲು ಎರಡು ರೀತಿಯ ಮೂಲಗಳಿವೆ: ಒ೦ದು ಒರತೆಯ 
ಮೂಲ ಮತ್ತು ಮಳೆಯ ಆಶ್ರಯ. ಕೆರೆಯನ್ನು ಹೆಚ್ಚಿನ ರಾಜರು ಕಟ್ಟಿಸುತ್ತಿದ್ದರು ಮತ್ತು 
ಜನರು ಕೂಡಾ ಕೆರೆಯನ್ನು ಆಶ್ರಯಿಸುತ್ತಿದ್ದರು. ಊರಿಗೆ ಒಂದು ಕೆರೆಯೆಂಬುದು 
ಪ್ರಾಚೀನ ಪದ್ಧತಿಗಳಲ್ಲಿ ಒಂದು. ಕೆಲವು ಊರುಗಳಿಗೆ ಕೆರೆಗಳ ಹೆಸರುಗಳೂ 
ಅಂಟಿಕೊಂಡು ಬಂದಿವೆ. ಉದಾ: ತರೀಕೆರೆ; ಅರಸೀಕೆರೆ. 


ವಿವರಗಳಿಗೆ ನೋಡಿ: ಮೋಹನಕೃಷ್ಣ ರೈ ೨೦೦೪ ಪ್ರಭುತ್ವ ಮತ್ತು ಜನತೆ ಪುಟ. ೨೧. 


ಎರಿಯ ಕೇವಲಜ್ಞಾನ 
ಘಾತಿಕರ್ಮಂಗಳಂ ಕಿಡಿಸಿಯಂತರ್ಗತ ಕೇವಲಿಯಾಗಿಯೆಂಟು ಕರ್ಮಂಗಳಂ 
ಕೆಡಿಸಿ ತಪೋಗ್ನಿಯಿಂ ಸುಟ್ಟು ಮೋಕ್ಷಕ್ಕೆ ಪೋದರ್‌........... 

(ಡಿ.ಎಲ್‌.ಎನ್‌. ೨೦೦೯ ಪುಟ. ೨೧೮). 
ಕೇವಲಿ - ಕೇವಲ ಜ್ಞಾನಿ. ಕೇವಲವೆಂದರೆ ಸಮಗ್ರ ಕೇವಲಜ್ಞಾನವೆಂದರೆ ಸರ್ವಜ್ಞತ್ವ 
ಕೇವಲಜ್ಞಾವ- ಜೀವರಿಗೆ ಉಂಟಾಗುವ ಜ್ಞಾನಗಳಲ್ಲಿ ಇದು ಎಲ್ಲಕ್ಕೂ ಹೆಚ್ಚಿನದು. 

ಎಶ್ವದೊಳಗಿನ ಸಮಸ್ತ ವಿಷಯಗಳು ಈ ಜ್ಞಾನಕ್ಕೆ ಗೋಚರವಾಗುವುವು. ಇದನ್ನೇ 
ಸರ್ವಜ್ಞತೆ ಎಂದು ಹೇಳುವರು. ಪಾಶ್ಚಾತ್ಯ ಥಿಯೋಸೋಪಿಸ್ಟರು ಹೇಳುವ 
Omniscience ಎ೦ಬುದೂ ಕೇವಲಜ್ಞಾನವೂ ಒಂದೇ. ಕೇವಲ ಜ್ಞಾನವು ಆತ್ಮನಿಂದಲೇ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೯೮ 


ಉಂಟಾಗುವುದು; ಇದಕ್ಕೆ ಇಂದ್ರಿಯಾದಿಗಳು ಬೇಡ. ಕೇವಲಜ್ಞಾನಿಯು ಮುಕ್ತಪುರುಷನು. 
ಜ್ಞಾನ ದರ್ಶನದಲ್ಲಿ ಜೀವ, ಅಜೀವ, ಆಸ್ರವ, ಬಂಧ, ಸ೦ವರ, ನಿರ್ಜರೆ, ಮೋಕ್ಷ 
ಎ೦ಬಿವು ಏಳು ತತ್ವಗಳು. ಕೇವಲಜ್ಞಾನ- ಸಂಪೂರ್ಣ ಜ್ಞಾನಾವರಣೀಯ ಕರ್ಮದ 
ಅತ್ಯಂತ ಕ್ಷಯವಾಗಲು ಆತ್ಮನಿಗೆ ಉಂಟಾಗುವ ಮೂರ್ತ ಾಮೂರ್ತ ಪದಾರ್ಥಗಳ 
ವಿಶೇಷ ರೂಪವಾದ ಸಕಲಜ್ಞಾನವು ಕೇವಲಜ್ಞಾನವು. ಈ ಜ್ಞಾನವು ಆತ್ಮನ ಶುದ್ಧ 
ಸ್ವಭಾವವು. ಕಾಯಯೋಗದಿಂದ ಮುಕ್ತನಾಗಿ ಹದಿನಾಲ್ಕನೆಯ ಗುಣ ಸ್ಥಾನವನ್ನು 
ಜೀವಿಯನ್ನು ಅಯೋಗ ಕೇವಲಿ ಎಂದು ಕರೆಯುತ್ತಾರೆ. (ಆದಿಪುರಾಣ ೧೬-೪೯) 
ಏವರಗಳಿಗೆ ನೋಡಿ: ಮಹಾದೇವ ಪಭಾಕರ ಪೂಜಾರ್‌ ೧೯೭೬ 
ಜೈನಧರ್ಮದ ಪರಿಭಾಷೆ ಪುಟ. ೧೭, ೧೮, ೪೩. 


೨೭೪. ಕೇಶಕಳಾಪ 

ಕಳಾಳಾಪದಿನಾ ಜಗತ್ತತಿ ನಮಸ್ಸಿದ್ದೇಭ್ದ ಎ೦ದಾತ್ಮ ಕೇ 

ಶಕಳಾಪಂ ಬರೆ ಪಂಚಮುಷ್ಟಿಗೆ ಜಿನಶ್ರೀದೀಕ್ಷೆಯಂ ತಾಳ್ಲಿದಂ ॥ ೧೨೩ ॥ 

ಸಮಸ್ತ ಭೂಪಾಲಕರಿಗೂ ಸ್ಪರ್ಗಾಧಿಪತಿಗಳಿಗೂ ಪೂಜ್ಯನಾದ ಆ ಪ್ರಭುವು 
(ಆತ್ಮ, ಇಂದ್ರ ಮತ್ತು ಸಿದ್ದು ಎಂಬ ಮೂರು ಸಾಕ್ಷಿಗಳುಳ್ಳವನಾಗಿ ಬಲಗೈಯನ್ನು 
ಹಣೆಯ ಮೇಲೂ ಎಡಗೈಯನ್ನು ಹಿಡಿಕೆಯ ಬಳೆಯಾಗುವಂತೆಯೂ ಚಾಚಿ ಮಧುರ 
ಧ್ವನಿಯಿಂದ “ನಮಸಿದ್ದೇಭ್ಯಃ” ಎಂದುಚ್ಚರಿಸಿ ತನ್ನ ಕೂದಲನ್ನು ಐದು ಮುಷ್ಟಿಯಿಂದ 
ಕಿತ್ತು ತೆಗೆದು ಶ್ರೇಷ್ಠವಾದ ಜಿನದೀಕ್ಷೆಯನ್ನು ತಾಳಿದನು. ಎಂದು ಪೊನ್ನನು ಹೇಳುತ್ತಾನೆ. 
(ಶಾಂತಿಪುರಾಣ ೮-೧೨೩) ಕೂದಲನ್ನು ಐದು ಮುಷ್ಟಿಯಿಂದ ಕಿತ್ತುಕೊಳ್ಳುವುದನ್ನು 
ಕೇಶಕಳಾಪವೆಂದು ಕರೆಯುತ್ತಾರೆ. 


೨೭೫. ಕೇಶ ಸಂಸ್ಕಾರ 

ಸಜ್ಜೆಮನೆಯಲ್ಲಿ ಮುಚ್ಚಿದ ಗವಾಕ್ಷ ತೆಗೆಯಲು ಮರೆತು ಕೇಶಸಂಸ್ಕಾರದ ಧೂಪದ 
ಹೊಗೆಯಲ್ಲಿ ಸಿಕ್ಕಿ ಹಾಕಿಕೊ೦ಡು ಸತ್ತ ದಂಪತಿಗಳ ವಿವರ ಬರುತ್ತದೆ. 

(ಚಾವುಂಡರಾಯ ಪುರಾಣ - ಆದಿಪುರಾಣ ೨೯ ವ) 

ಧೂಪದ ಹೊಗೆಯನ್ನು ಕೇಶಸಂಸ್ಕಾರಕ್ಕೆ ಬಳಸಿಕೊಳ್ಳುತ್ತಿದ್ದರು ಎ೦ದು ಇದರಿಂದ 
ತಿಳಿಯುತ್ತದೆ. 

ವಧುವು ಕುರುಳಿನಲ್ಲಿ ಚಿನ್ನದ ಹೂಗಳನ್ನು ಇಟ್ಟುಕೊ೦ಡಳು. ಆದರೆ ಹಿಂದಕ್ಕೆ 
ಹೊನ್ನಿನ ತಲೆಯುಡುಗೆ ತೊಟ್ಟುಕೊ೦ಡಳು. ಪರಿಮಳದ ದ್ರವ್ಯವನ್ನು ತಲೆಗೆ ತಳೆದು 
ಕೊಂಡಳು. "ಮುಡಿಗೆ ತೋರಮಲ್ಲಿಗೆ ಮುಡಿದುಕೊಂಡಳು' ಎಂದು ಪಂಪನು 
"ಆದಿಪುರಾಣ'ದಲ್ಲಿ ವರ್ಣಿಸುತ್ತಾನೆ (೪-೪೧ವ) ಸಿಠಿಸದ ಬಾಸಿಂಗವನ್ನು ತೊಡಿಸಿ 
ವಧುವನ್ನು ಶೃಂಗರಿಸಿ, ಸೋರ್ಮುಡಿಗೆ ಹೂಮುಡಿಸಿದ ವಿಷಯವು ನಾಗಚಂದ್ರನ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೧೯೯ 


"ರಾಮಚಂದ್ರ ಚರಿತ ಪುರಾಣ'ದಲ್ಲಿ ಬರುತ್ತದೆ. (೫-೪೨ವ) 
ಕೇಶಸ೦ಸ್ಕಾರವು ವಿಶಿಷ್ಟ ಬಗೆಯದು. ಇಲ್ಲ ಸಂಸ್ವಾರವೆಂದು ಬಳಸಿರುವುದು 
ಗಮನಾರ್ಹವಾಗಿದೆ. 
ವಿವರಗಳಿಗೆ ನೋಡಿ: ಸಂಸ್ಕಾರ. 


೨೭೬. ಕೈಕಟ್ಟಳೆ 
ಒಟ್ಟದ ಪೊನ್ನ ಬೆಟ್ಟುಗಳನೀವೆಡೆಗೇವುದೊ ತೂಕಮೆನ್ನ ಕೆ 
ಯ್ಗಟ್ಟಳೆ ಕೊಳ್ಳಿಮೆಂದು ಕುಡೆ ಷೋಡಶ ಖುತ್ತಿಜರ್ಗಿತ್ತುದರ್ಕೆ ಬಾ | 
ಯ್ಹಿಟ್ಟಿರೆ ಎಪ ಪರೋಟ ಮಡಗಲೈಡೆಯಿಲ್ಲದೆ ಪೂನ್ನ ರಾಶಿಯಂ 
ಬಟ್ಟನೆ ಬಂದು ಕಾಯೆ ಜಂಕ್‌ ತೊದಳಿಲ್ಲದಿತ್ತನೋ ॥ 
(ಪಂಪ ಭಾರತ ೮-೩೯) 
ಈ ಪದ್ಯಭಾಗದಲ್ಲಿ ಬಂದಿರುವ ಮೂರು ಅಂಶಗಳು ಪ್ರಧಾನವಾಗಿವೆ. ಕಟ್ಟಳೆಯೆಂದರೆ 
ತೂಕದ ಬೊಟ್ಟು ಧರ್ಕರಾಯನು ನನ್ನ *ೈಕಟ್ಟಳೆ' (ಕೈಯಳತೆ ಬೊಗಸೆ)ಯ ತೂಕದಿಂದ 
ದಾನ ತೆಗೆದುಕೊಳ್ಳಿ ಎಂದು ಹೇಳುತ್ತಾನೆ. ಎರಡನೆಯದಾಗಿ ಧರ್ಮರಾಯನು ಯತ್ತಿಕ್ಷುಗಳಿಗೆ 
ದಾನ ನೀಡಿದ್ದನ್ನು ನೋಡಿ ವಿಪ್ರ ಸಮೂಹ ಧರ್ಮರಾಯನು ದಾನ ನೀಡುವ (ಮೇರೆ 
ಮೀರಿ ಅಳೆಯುವುದಕ್ಕಿ) ಗುಣವನ್ನು ಆಶ್ಚರ್ಯಪ ಪಡುತ್ತದೆ. ಕಟ್ಟಳೆಯೆನ್ನುವುದು ಕಡಿದು--ಅಳೆ 
ಎಂಬುದರಿಂದ ಬಂದಿದೆ. ಕಟ್ಟಳೆಗೆ ನಾನಾ ಅರ್ಥಗಳಿವೆ. ಕೋಟಲೆ (ಗ್ರಾಮ್ಮದಲ್ಲಿ 
ಕೋಟ್ಲೆ-ಅವಧಿಜ್ಜರ (ನೀರು ಕೋಟಲೆ) ವಿಧಿ: ನಿಯಮ; ಕಟ್ಟುಪಾಡು: ಎಲ್ಲೆ ಎಂಬ 
ಅರ್ಥಗಳಿವೆ. ಮೂರನೆಯದಾಗಿ ಧರ್ಮರಾಯನು ಹದಿನಾರು ಜನ ಯತ್ತಿಜರಿಗೆ 
ಸುವರ್ಣದಾನ ಮಾಡುತ್ತಾನೆ. ಕಾಣಿಕೆ; ನಿಯಮ; ಸರದಿ; ಅಪ್ಪಣೆಯೆ೦ಬ ಅರ್ಥಗಳಿವೆ. 
ವಿವರಗಳಿಗೆ ನೋಡಿ: ಯಜ್ಞ ಹೋತೃ; ಅದ್ವರ್ಕು 


೨೭೭. ಕೈಕಸುಬುಗಾರನ ಸ್ಥಾನ 

ಈ ಕಾಲದಲ್ಲಿ ಶೂದ್ರ ಕೈಕಸುಬಿಗಳು ತಮ್ಮ ಪ್ರಾಮುಖ್ಯತೆಯನ್ನು ಉಳಿಸಿಕೊಂಡರು. 
ಮೂರು ಉಚ್ಛ ವರ್ಣಗಳ ಸೇವ ಮಾಡುವುದರ ಮೂಲಕ 'ಹೊಟ್ಟಿಪಾಡು ಕಳೆಯದಿದ್ದಾಗ 
ಮಾತ್ರ ಶೂದರು ಕೈಕಸುಬು ಹಾಗೂ ಕಲೆಗಳಲ್ಲಿ ತೊಡುಗುವುದಕ್ಕೆ ಹಿ೦ದಿನ ಜ್‌ 
ಧರ್ಮಶಾಸ್ತ್ರಕಾರರು ಅನುಮತಿ ಕೊಟ್ಟಿದ್ದರು. ಆದರೆ ಈಗ ಈ ಷರತ್ತನ್ನು ತೆಗೆದು 
ಹಾಕಲಾಯಿತು. ಶೂದ್ರರು ಸಾಮಾನ್ಯವಾಗಿ ಮಾಡಬಹುದಾದ ಕಸುಬುಗಳಲ್ಲಿ ಕೈಕಸುಬು 
A ಸ Sli We 0 pF ಜವ: 


೫೩೦ ಇತ್ಯಾದಿ). ಬೃಹಸ ತಿ ಪಕಾರ 001 ೩೩) ಈ ಕೈಕಸುಬುಗಳು ಆ. 
ಚಿನ್ನ ಹಾಗೂ ಕ್ಷುದ್ರ ಜಗಳ ಕೆಲಸ, ಮರ, ನೂಲು, ಕ ಮತ್ತು ಚರ್ಮದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೦೦ 


ಕೆಲಸಗಳು. ಅಮರಕೋಶದ ಶೂದ್ರ ವರ್ಗದಲ್ಲಿ ಕಂಡುಬರುವ ಕೈಕಸುಬುಗಳ ಪಟ್ಟಿಯಲ್ಲಿ 
ಸಾಮಾನ್ಯ ಕೃಕಸುಬಿಗಳು, ವೃತ್ತಿಸಂಘಗಳ ಮುಂದಾಳುಗಳು, ಮಾಲೆ ಕಟ್ಟುವವರು, 
ಅಗಸರು, ಕುಂಬಾರರು, ಇಟ್ಟಿಗೆ ಗೋಡೆ ಕಟ್ಟುವವರು, ನೇಯ್ಲಾರರು, ದರ್ಜಿಗಳು, 
ಚಿತ್ರಕಾರರು, ಚರ್ಮಕಾರರು, ಕಮ್ಮಾರರು, ಕಪ್ಪೆ ಚಿಪ್ಪು ಕೊರೆಯುವವರು ಹಾಗೂ 
ತಾಮ್ರದ ಕೆಲಸಗಾರರು ಇರುವರು; ಈ ಪ್ರತಿಯೊಂದು ಬಗೆಯ ಕೈಕಸುಬಿಯನ್ನೂ 
ಎರಡು ಹೆಸರುಗಳಿಂದ ಅಲ್ಲಿ ಕರೆಯಲಾಗಿದೆ. (11. ೧೦.೫-೧೦). ಇದೇ ಪಟ್ಟಿಯು 
ಸೊನಗಾರರಿಗೆ ನಾಲ್ಕು ಹೆಸರುಗಳನ್ನೂ ಬಡಗಿಗಳಿಗೆ ಐದು ಹೆಸರುಗಳನ್ನೂ ಕೊಡುತ್ತದೆ 
(1. ೧೦.೮ ಮತ್ತು ೯). ತಮಟೆ, ಜಲತರಂಗ, ಕೊಳಲು ಹಾಗೂ ವೀಣೆ ನುಡಿಸುವವರು 
(11. ೧೦.೧೩), ನಟರು, ನಾಟ್ಯಗಾರರು ಮತ್ತು ಲಾಗ ಹಾಕುವವರು (1. ೧೦.೧೨), 
ಇವರನ್ನು ಸಹ ಅಮರನು ಶೂದ್ರವರ್ಗದಲ್ಲಿಯೇ ಸೇರಿಸುತ್ತಾನೆ. ಆದ್ದರಿ೦ದ ಶೂದ್ರರು 
ಎಲ್ಲ ಬಗೆಯ ಕಲೆ ಹಾಗೂ ಕೈಕಸುಬುಗಳಲ್ಲಿ ಭಾಗವಹಿಸುತ್ತಿದ್ದರೆ೦ದು ಹೇಳಬಹುದು. 
ಗೃಹ ರಚನೆಗೆ ಸಂಬಂಧಿಸಿದಂತೆ ವರಾಹಮಿಹಿರನ ನಿಯಮಗಳನ್ನು ನಾವಿಲ್ಲಿ 
ಗಮನಿಸಬಹುದು: ಬ್ರಾಹ್ಮಣನ ಮನೆಯು ಐದು ಕೋಣೆಗಳನ್ನೂ, ಕ್ಷತ್ರಿಯನದ್ದು 
ನಾಲ್ಕು, ನಾಲ್ಕು, ವೈಶ್ಯನದ್ದು ಮೂರು ಮತ್ತು ಶೂದ್ರನದ್ದು ಎರಡು ಕೊಠಡಿಗಳನ್ನೂ 
ಹೊಂದಿರಬೇಕು. ಇದಲ್ಲದೆ ಮುಖ್ಯ ಕೊಠಡಿಯ ಉದ್ದಗಲಗಳು ನಾಲ್ಕೂ ವರ್ಣಗಳಲ್ಲಿ 
ಪ್ರತಿಯೊಂದರ ಅಂತಸ್ತಿಗೆ ತಕ್ಕಂತೆ ಇರಬೇಕೆಂದು ಅವನು ನಿಯಮಿಸುತ್ತಾನೆ 
(ಬೃಹತ್‌ಸಂಹಿತಾ, ೫೨. ೧೨-೧೩). 
ವಿವರಗಳಿಗೆ ನೋಡಿ: ಬಡಿಗರು, ಜಾತಿ ಆರ್‌.ಎಸ್‌. ಶರ್ಮ ೨೦೦೭ ಪ್ರಾಚೀನ ಭಾರತದಲ್ಲಿ ಶೂದ್ರರು. 


ಆ ಓಲಿ; ಕೈದೀವಿಗೆ 

ಕೆಯ್ದೀವಿಗೆ ಬೆಳಗುವನಿತಲ್ಲದೆ ದಿಗ್‌ ಅವನಿ 

ಗಗನಾಂತರಾಳಮಂ ಬೆಳಗುಗುವೆ......... (ಶಾಂತಿಪುರಾಣ ೧೦-೧೯) 

ಕೈದೀವಿಗೆಯ ಬೆಳಕು ಸೀಮಿತ. ಅದು ಜಗತ್ತಿಗೆ ಬೆಳಕು ಕೊಡಲಾರದು. 
ಕೈದೀವಿಗೆಯೆಂದರೆ ಕೈಯಲ್ಲಿ ಹಿಡಿದುಕೊಂಡು ಹೋಗುವ ಬೆಳಕಿನ ವ್ಯವಸ್ಥೆ, ದೀವಟಿಗೆ, 
ಪಂಜು. ಇದಕ್ಕೆ ಕಿರುದೀಪವೆಂದೂ ಕರೆಯುತ್ತಾರೆ. 

ಕೈದೀವಟಿಗೆ ಕೈದೀವಿಗೆಯಾಗಿದೆ. 


೨೭೯. ಕೈಯ ಆಭರಣಗಳು 

ಕೈಯ ಆಭರಣಗಳಲ್ಲಿ ಮುಖ್ಯವಾದವುಗಳನ್ನು ಸುಧಾಕರ ಅವರು ಹೀಗೆ 
ಗುರುತಿಸುತ್ತಾರೆ. ಬ೦ದಳಿ, ಬಳ, ಕಡಗ, ಮುರಿ, ದು೦ಡುಮುರಿ, ಪಟ್ಟಮುರಿ, ಜೊಳ್ಳುಮುರಿ, 
ಗಟ್ಟಿಮುರಿ ಇತ್ಯಾದಿ (ಸುಧಾಕರ ಪುಟ. ೮೫). 

ಕಡಗವು ಹೆಚ್ಚಿನ ಸಂದರ್ಭಗಳಲ್ಲಿ ಉಕ್ತಗೊಂಡಿದೆ. '"ಪಂಪಭಾರತ' (೧೧- 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೦೧ 


೧೨೩, ೨೬) ನಯಸೇನನ “ಧರ್ಮಾಮೃತ'ದಲ್ಲಿ "ಮಣಿಕ೦ಕಣ'ದ ಕುರಿತು ಪ್ರಸ್ತಾಪವಿದೆ 
(೪-೧೪೩). ಬಳೆ ತೊಡುವುದು ಹೆಂಗಸರಿಗೆ ಸಂತಸವನ್ನು ಕೊಡುವ ವಿಷಯವಾಗಿತ್ತು 
(೯-೧೬೨). 

ಇದರಲ್ಲಿ ವಿಧವೆಯರ ಕೆಳವರ್ಗವನ್ನು ಪ್ರತಿನಿಧಿಸುವ ಪಾತ್ರಗಳ ಹೊರತು, 
ಉಳಿದವರ ಭುಜದ ಆಭರಣದಲ್ಲಿ ವ್ಯತ್ಯಾಸ ಅಷ್ಟಾಗಿ ಕಾಣಿಸುವುದಿಲ್ಲ. ಕೆಲವು ಕೃತಿಗಳನ್ನು 
ಮಾತ್ರ ಇಲ್ಲಿ ಉಲ್ಲೇಖಿಸಬಹುದು. ನಾಗವರ್ಮನು "ಅಭಿಧಾನ ರತ್ನಮಾಲಾ ಕರ್ಣಾಟಕ 
ಟೀಕೆ' ಕೃತಿಯಲ್ಲಿ ಕೇಯೂರ, ಅಂಗದಂ - ಈ ಎರಡು ತೋಳ್ಕಟ್ಟುಗಳು' ಎಂದು 
ಹೇಳುತ್ತಾನೆ. (೪೦೩) “ಆದಿಷುರಾಣ' (೪-೪೧ವ) ರಾಮಚಂದ್ರ ಚರಿತ ಪುರಾಣ 
(೫-೪೨) ದಶಕುಮಾರ ಚರಿತೆ (೬-೮೦) ಬಸವೇಶ್ವರ ಕಾವ್ಯ (೩-೩೭, ೩೮, 
೩೯) ಮೋಹನ ತರಂಗಿಣಿ (೨೩-೨೧, ೦೯) ಇತ್ಯಾದಿ. 

ಸಾಮಾನ್ಯವಾಗಿ ಈ ಆಭರಣಗಳು ರಾಣಿಯರ, ಮದುಮಗಳು, ನೃತ್ಯಗಾತಿಯರ, 
ನರ್ತನದ ಶೃಂಗಾರದ ಸಂದರ್ಭಗಳಲ್ಲಿ ಬಳಕೆಯಾಗುತ್ತದೆ. 


೨೮೦. ಕೊಂಕು ನುಡಿ 

ಪಂಪನು ಆದಿಪುರಾಣದಲ್ಲಿ ಇದರ ಬಗ್ಗೆ ಹೇಳಿದ್ದಾನೆ. ಕೊಂಕುನುಡಿಗೆ ವ್ಯಂಗ್ಯವೆಂಬ 
ಅರ್ಥ ಈಗ ಪ್ರಚಲಿತದಲ್ಲಿದೆ. ಆದರೆ ಕೊಂಕುನುಡಿಯೆಂದರೆ ವಕ್ರೋಕ್ತಿಯೆಂದೂ 
ಆಗಬಹುದು. 

ಕೆವಿಯಿಂ ಬಗೆವುಗುವೊಡೆ ಕೊಂ 

ಕುವೆತ್ತ ಪೊಸನುಡಿಯೆ ಪುಗುಗುಮುಳಿದುದು ಸರುಸೈ 

ತವಚರಿನೆ ಮಾಡಿ ಸರಿಸ್ಥೆ 

ತುವೋಕುಮೇಂ ಬಗೆಯ ಬಟ್ಟೆಯಂ ಮುಟ್ಟುಗುಮೇ 

(ಪಂಪ ಭಾರತ ೧-೧೮) 

ಕಿವಿಯ ಮೂಲಕವಾಗಿ ಹೋಗಿ ಅಂತರಂಗವನ್ನೊಂದಬೇಕಾದರೆ ಕೊಂಕು 
(ವಕ್ರತೆ) ಗೊಂಡ ಹೊಸನುಡಿಯೇ ಆಗತಕ್ಕುದು. ಅದಲ್ಲದ “ಸಖ್‌ಸೃತು”, ಎಂದರೆ 
ಸರಳವಾದ ನುಡಿ “ಬಗೆಯ ಬಟ್ಟೆಯ”ನ್ನೆಂತು ಮುಟ್ಟುವುದು? ಇದರಿಂದ ಅವನ 
ಒಲವು ವಕ್ರೋಕ್ತಿ ಪದ್ಧತಿಯ ಕಡೆಗೇ ಬಾಗಿದೆ ಎಂಬುದೇನೋ ವ್ಯಕ್ತವಾಗುತ್ತಿದೆ. 
ಆದರೆ ಕಡೆಯ ವಾಗ್ಗಾಗದಲ್ಲಿ ತೋರುವಂತೆ “ಸರಳವಾದ ನುಡಿ ಮನಸಿನ ದಾರಿಯನ್ನು 
ಮುಟ್ಟದು?” ಎಂಬ ಮಾತಿನ ಹೊಲಬೇನು? ಎಂಬ ಒಂದು ಪ್ರಶ್ನೆ ಬರಬಹುದು. 
ಅದೀಗ ಪಂಪನ ವಕ್ರೋಕ್ತಿ ಕ್ರಮವೆಂದರೆ. ಕಿವಿಯಿ೦ದ ಕೇಳುವ ಪದಗಳು ಹೋಗಿ 
ಅಂತರಂಗವನ್ನು ಮುಟ್ಟಲಿರುವ ಕರ್ಣಕೋಟರಮಾರ್ಗವು ನೆಟ್ಟಗಾಗಿಲ್ಲ; ಒಂದಿಷ್ಟು 
ಕೊಂಕಾಗಿರುವುದರಿಂದಲೇ ಅದನ್ನು “ಕರ್ಣಶಷ್ಟುಲಿ” ಎನ್ನುತ್ತಾರೆ. ಆ “ಕರ್ಣಶಷ್ಟುಲಿ”ಯ 
ಒಳಗೆ ಸುತ್ತಿ ಹರಿಯಬೇಕಾದ ನುಡಿಯೂ ಅದರಂತೆ ಕೊಂಕಾಗಲೇಬೇಕು ಎಂಬುದು, 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೦೨ 


ಆ ಮಾತಿನ ತಾತ್ಪರ್ಯ. ಕಾಕುವಕ್ರೋಕ್ಕಿ ಎಂದೂ ಕಾವ್ಯಾವಲೋಕನದಲ್ಲಿ ಕರೆಯಲಾಗಿದೆ. 

(ಕಾವ್ಯಾವಲೋಕನ. ಪದ್ಯ೧೨೯. ೧೪೪) 

ಕೊಂಕುವೆತ್ತ ಪೊಸನುಡಿಯೆಂದರೆ ವಕ್ರೋಕ್ತಿಯೆಂದರ್ಥ. ಪೊಸ ನುಡಿಯೆಂದರೆ 

ಹೊಸ ರೀತಿಯ ಮಾತು ಎಂದೂ; ಪಂಪನು ಹೇಳುತ್ತಾನೆ. ನವ್ಯ ವಿಮರ್ಶೆಯಲ್ಲಿ 
ಭಾಷೆಯ ಬಗ್ಗೆ ಎತ್ತಿರುವ ದಿಕ್ಷಲ್ಲಟದ ಪ್ರಶ್ನೆಯನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. 

ವಿವರಗಳಿಗೆ ನೋಡಿ: ವಕ್ರೋಕ್ರಿ ಸ್ಪಭಾವೋಕ್ಸಿ 

ಮುಳಿಯ ತಿಮ್ಮಪ್ಪಯ್ಯ ೧೯೮೮ ಶ್ರದ್ಧಾಂಜಲಿ ಸಂಪುಟ. ೨ ಪುಟ. ೪೭೪. 


೨೮೧. ಕೊಡಗೂಸು 

ಪಂಡಿತ ವಿರೋಧೀ ಕುಳನೇ 

ಗೊಂಡೇಂಗಳ ಗೆಯ್ವುದರಿದು ಕುಡೆ ಕುಡುಗೂಸು | 

ಕೊ೦ಡೊಯ್ಯ್ವದುಚಿತಮೀಯದೆ 

ಕೊ೦ಡೊಯ್ವದನುಚಿತಮೆ೦ಬ ನುಡಿಯಂ ನುಡಿದಂ ॥ 

(ಪೊನ್ನ ಶಾಂತಿಪುರಾಣ ೩-೮೧) 

ಪಾಣಿಗ್ರಹಣಪುರಸ್ಸರವಾಗಿ ಧಾರೆಯೆರೆದು ಕನ್ಮೆ ಅಣಿಯಾಗಿದ್ದಾಗ ಅವಳು 
ಕುಡುಗೂಸು. ಪೊನ್ನನು ೪-೪೬ ರಲ್ಲೂ ಈ ರೂಪವನ್ನು ಬಳಸಿದ್ದಾನೆ. ಕೊಡು 
ಎಂಬುದಕ್ಕಿಂತ "ಕುಡು' ಎ೦ಬ ಆಕೃತಿ ಪೊನ್ನನಲ್ಲಿ ವಿಶಿಷ್ಟವಾಗಿದೆ. ಆತ "ಕುಡು' ರೂಪ 
ಬಳಸುತ್ತಾನೆಂಬುದಕ್ಕೆ ೫-೬೩ರಲ್ಲೂ ಆಧಾರ ಸಿಗುತ್ತದೆ. ಕೇವಲ ಮಗು (ಲಿಂಗಭೇದ 
ಎಲ್ಲದೆ) ಎಂಬರ್ಥದಲ್ಲಿಯೂ ಈ ಶಬ್ದ ಚಾಲ್ತಿಯಲ್ಲಿರುವಂತೆ ತೋರುತ್ತದೆ. 

ಇ-ಎ ಕುಡು-ಕೊಡು 

ಉ-ಒ ಪರಿವರ್ತನೆ ಕುಂತಿ-ಕೊಂತಿ ಕುಡಾರ-ಕೊಡಲಿ 

ಹೆಣ್ಣಿನ ಬಾಲ್ಕಜೀವನದ ಕುರಿತಂತೆ ಪಂಪನ "ವಿಕ್ರಮಾರ್ಜುನ ವಿಜಯ'ದಲ್ಲಿಯೂ 
ಕೆಲವು ಸೂಚನೆಗಳು ಸಿಗುತ್ತವೆ: ದೂರ್ವಾಸನು ಕೊಟ್ಟ ಮಂತ್ರಾಕ್ಷರವನ್ನು ಪರೀಕ್ಷಿಸಲು 
ಕುಂತಿಯು ಗ೦ಗಾತೀರಕ್ಕೆ ಬ೦ದು ಸೂರ್ಯನನ್ನು ಧ್ಯಾನಿಸಿದಾಗ ಸೂರ್ಯನು 
ಬರುತ್ತಾನೆ. ಸೂರ್ಯನ ಬಂದಾಗ "ಕೊಡಗೂಸುತನದ ಭಯದಿಂದ ಕನ್ನಿಕೆಯು' 
ಬೆವರುತ್ತಾಳೆ (ಅನ೦ತರಂಗಾಚಾರ ಎನ್‌. (ಅನು) ೧೯೭೭. ೧-೯೨). ಪಂಪನು 
ಕುಂತಿಯ ಕುರಿತು ಹೇಳುವಾಗ "ಕೊಡಗೂಸು' “ಕನ್ನಿಕಿ' ಎನ್ನುವ ಪದವನ್ನು ಬಳಸುತ್ತಾನೆ. 
ಕನ್ನಿಕಾ; ಕನ್ನಿಕೆ; ಕನ್ನ; ಕೂಸು-ಇವುಗಳು ಹೆಣ್ಣುಮಗುವಿಗೆ ಬಳಸಲಾಗುವ ಪದಗಳು 
(ಕಿಟ್ಟೆಲ್‌ ಎಫ್‌. ೧೮೯೪. ಪು. ೩೬೨). ಕೂಸುತನವೆಂದರೆ ಬಾಲ್ಕತನ ಎಂಬರ್ಥವೂ 
ಬರುತ್ತದೆ (ಅದೇ. ಪು. ೪೬೦). "ಕೊಡಗೂಸು' ತನದಲ್ಲಿ ಲೈಂಗಿಕ ಸಂಬಂಧವು ನಿಷಿದ್ದ 
ಎನ್ನುವ ಧ್ವನಿಯು ಪಂಪನ ಕಾವ್ಯದಲ್ಲಿ ಉಕ್ತವಾಗಿದೆ. ಕುಂತಿಯು ಬಾಲಕಿಯಾಗಿದ್ದಳು 
ಎನ್ನುವುದನ್ನು "ಕನ್ನಿಕೆ ಎನ್ನುವ ಪದವನ್ನು ಬಳಸುವುದರ ಮೂಲಕ ಪಂಪನು ಹೇಳುತಾನೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೦೩. 


“ಹೂಸು” ಎಂಬ ಶಬ್ದಕ್ಕೆ ಮೊದಲು "ಹೆಣ್ಣು' ಎ೦ಬ ಅರ್ಥವಿತ್ತು. ಈಗ ಅದಕ್ಕೆ 
ಮಗು ಎ೦ಬ ಅರ್ಥ ಕನ್ನಡದಲ್ಲಿ ಬಂದಿದೆ” ಎಂದು ಪಾಣಿನಿಯವರು ಅಭಿಪ್ರಾಯ 
ಪಡುತ್ತಾರೆ ಮತ್ತು ಕ ಆದಿಪುರಾಣದಲ್ಲಿ "ಕೊಳದ ದೂರ್ವಾಂಕುರಂ' ಎಂಬ 
ಪ್ರಯೋಗವೊಂದು ದೊರೆಯುತ್ತದೆ. ಇಲ್ಲಿ "ಕೊಳದ' ಎಂಬುದಕ್ಕೆ ಎಳೆಯ, ಹೊಸ, 
ಮೃದು ಎಂಬ ಅರ್ಥವೆಂದು ಡಿ. ಎಲ್‌. ನರಸಿಂಹಾಚಾರ್ಯರು ಹೇಳಿದ್ದಾರೆ. ಇದೂ 
ಸರಿ “ಎಳೆಯ ಗರಿಕೆ' ಎಂದು ಅದಕ್ಕೆ ಅರ್ಥ. ಈ ಎಂಬ ಮಾತೇ ಇ... “ಕೊಡ' 
ಎಂದಾಯಿತು. ಅದಕ್ಕೆ ಎಳೆಯ, 1 [Young] "ಬೆ೦ಡರ್‌' ಎಂಬ ಅರ್ಥ. 
ಕೊಡಗೂಸು ಸ್‌ ಎಳೆಯ ಹೆಣ್ಣು ಕನ ಎಂಬ ಅರ್ಥ (ಅದೇ). 

ಭಾರತೀಯ ಪರಂಪರೆಯಲ್ಲಿ ಮದುವೆಯ ಪೂರ್ವದ ಹೆಣ್ಣಿನ ಅವಸ್ಥೆಗಳನ್ನು 
ಈ ಕೆಳಗಿನಂತೆ ವಿಭಾಗ ಮಾಡಲಾಗಿದೆ: 


೧. ಗೌರಿ ಇ ಏಳು ವರ್ಷ 
93 ನಗ್ನಿಕಾ — ಹತ್ತು ವರ್ಷ 
೩. ಕನ್ನಿಕಾ ೨, ಹನ್ನೆರಡು ವರ್ಷ 


ಇನ್ನೂ ಮದುವೆಯಾಗದ, ಆದರೆ ಮದುವೆಗೆ ಒದಗಿಬಂದಿರುವ ಎಳೆಯಳನ್ನು 
ಕನ್ನಡ ಕಾವ್ಯಗಳು ಕೊಡಗೂಸು, ಕೊಡಗೂಸು ಎಂದು ಕರೆದಿವೆ. 

ವಿವರಗಳಿಗೆ ನ ಸಂತೋಷ (ಮಾಸಪತ್ರಿಕೆ) ಸಂಪುಟ-೧ ಸಂಚಿಕೆ-೫, ಮೇ. ೧೯೮೧ ಪುಟ.೩೫ 

Arora; Rajkumar 1972 Historical & Cultural 

Data From Bhavisya Purana. P. 121. 


೨೮೨. ಕೋಲರು 
ದುರ್ಗಾಸಪ್ತಶತಿಯಲ್ಲಿ ಕೋಲರ ಉಲ್ಲೇಖವೂ ಬರುವುದು. ಕೋಲರು, ಮುಂಡರು, 
ಚಂಡರು ಕಂನಾಡಿನ ಆದಿವಾಸಿಗಳು. ಅವರ ಹೆಸರಿನ ಕುರುಹುಗಳು ಸಾವಿರಾರು 
ವರುಷಗಳಿಂದ ಉಳಿದು ಬಂದಿರುವುದು ಕೌತುಕ ಮತ್ತು ಆಶ್ಚರ್ಯವನ್ನುಂಟುಮಾಡುವುದು. 
ಕರ್ನಾಟಕದ ಮೂಲ ಜನಾಂಗಗಳಲ್ಲಿ ಕೋಲರದೂ ಒಂದು. ಹೀಗಾಗಿ ಕೋಲರ 
ಕೊಡುಗೆಯು ಸಾಂಸ್ಕೃತಿಕವಾಗಿ ಮಹತ್ವದ್ದು. 
ವಿವರಗಳಿಗೆ ನೋಡಿ: ಶಂಬಾ ಜೋಶಿ ೧೯೯೯ ಸಂಪುಟ. ೨ ಪುಟ. ೧೭೨. 


೨೮೩. ಕೋಷ್ಠಾಗಾರ 
ಅರಸನ ಕೋಷ್ಠಾಗಾರದ 
ಕರಣಂಗಳ ಕಾಪ ಪನೆಯ್ದೆ ಬಂಚಿಸಿ ಕಳ್ದು೦ । 
ಕರೆದುಮೊಳಗೊಳಗೆ ಸುಚಿಯು 


ತಿರೆ ನೃಪನದನರಿದು ಪಿಡಿದು ತರವೇಟಕೌಗಳ್‌ ॥ 
(ಕೆ.ಎಲ್‌.ನರಸಿಂಹಶಾಸ್ತಿ ೨೦೦೯ ಆದಿಪುರಾಣ ೫-೧೫) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೦೬ 


ಕೋಷ್ಠಾಗಾರದ ಕರಣಗಳೆಂದರೆ ಕೋಷ್ಠಾಗಾರದ ಕೆಲಸವೆಂದು ಅರ್ಥ. ಅರಸನ 
ಕೋಷ್ಠಾಗಾರ (ಕಣಜಗಳ ಕೊಠಡಿ) ಕಾಪಿನವನನ್ನು(ಕಾವಲುಗಾರನನ್ನು) ವಂಚಿಸಿ 
ಕಳ್ಳನೊಬ್ಬ ಕದ್ದು ತೆಗೆದುಕೊಡುವ ಚಿತ್ರಣವು ಸಿಗುತ್ತವೆ. ಇದು “ಕೋಷ್ಠಾಗಾರದ 
ಕಾವಲುಗಾರ” ಮತ್ತು “ಕಣಜದಲ್ಲಿರುವುದನ್ನು” ಕದಿಯುವುದನ್ನು ಚಿತ್ರಿಸುತ್ತದೆ. 

ಕೋಷ್ಠವೆಂದರೆ ಒಳಹೊಟ್ಟೆ; ಒಳಕೊಠಡಿ; ಕಣಜ, ಸುತ್ತುಗೋಡೆ, ಪೀಠವೆಂಬ 
ಅರ್ಥಗಳಿವೆ. ಕಣಜಗಳನ್ನು ತುಂಬಿಟ್ಟುಕೊಂಡು ಅಗತ್ಯಬಿದ್ದ ಸಂದರ್ಭದಲ್ಲಿ (ಬರಗಾಲ 
ಇತ್ಯಾದಿ) ಅದರಿಂದ ಧಾನ್ಯವನ್ನು ತೆಗೆಯುತ್ತಿದ್ದರು. 

ಉಗ್ರಾಣದ ಅಧ್ಯಕ್ಷನು ೧) ಸೀತಾ, ೨) ರಾಷ್ಟ್ರ ೩) ಕ್ರಯಿಮ, ೪) ಪರಿವರ್ತಕ 
೫) ಪ್ರಾಮಿತ್ಯಕ, ೬) ಆಪಮಿತ್ಯಕ, ೭) ಸಿ೦ಹನಿಕಾ, ೮) ಅನ್ಯಜಾತ, ೯) ವ್ಯಯಪ್ರತ್ಯಾಯ 
ಮತ್ತು ೧೦) ಉಪಸ್ಥಾನಗಳೆ೦ಬ ಹತ್ತು ಭಾಗಗಳ ಮೇಲ್ವಿಚಾರಣೆಯನ್ನು 
ನೋಡಿಕೊಳ್ಳಬೇಕು. 

ವ್ಯವಸಾಯದ ಮುಖ್ಯಾಧಿಕಾರಿಯು ತ೦ದೊಪ್ಪಿಸಿದ ಧಾನ್ಯಜಾತಿಯು ೧) ಸೀತಾ, 
ಹುಳುಕೂ, ಜಳ್ಳೂ ಇರದ ಧಾನ್ಯಗಳನ್ನು ಅಳತೆ ಕಡಿಮೆಯಿಲ್ಲದಂತೆ ಅವನು ಸ್ವೀಕರಿಸಬೇಕು. 
ಕ ರಾಷ್ಟ್ರವು ಹತ್ತು ವಿಧ. ಕ್ಷಪ್ಪವಾಗಿ ಗ್ರಾಮಗಳು ಸಲ್ಲಿಸುವ ಸುಂಕವು ೧) ಪಿ೦ಡಕರ. 
ಆರನೆಯ ಒಂದು ಭಾಗ ಇಲ್ಲವೇ ನಾಲ್ಕನೆಯ ಒಂದುಭಾಗದ ರೂಪದಲ್ಲಿ ಬಂದ 
ರಾಜಭಾಗವು ೨) ಷಡ್ಸಾಗ, ಸೇನೆಯು ಬೀಡುಬಿಟ್ಟಿರುವಾಗ ಈ ಪ್ರದೇಶದ ಜನರು 
ಅವುಗಳಿಗಾಗಿ ಸಲ್ಲಿಸುವ ಅಕ್ಕಿ, ಉಪ್ಪು ಮುಂತಾದ ರಾಜಭಾಗವು ೩) ಸೇನಾ ಭಕ್ತ. 
ಷಡ್ಗಾಗಾತಿರಿಕ್ತವಾದ, ದೇಶಾನುಗುಣವಾಗಿ ಪ್ರತ್ಯರ್ಪಿಸುವ ಹತ್ತನೆಯ ಒಂದು ಭಾಗ 
ಇಲ್ಲವೇ ಇಪ್ಪತ್ತನೆಯ ಒಂದು ಭಾಗವು. ೪) ಬಲಿ, ಫಲವೃಕ್ಷಗಳಿಗಾಗಿ ಕೊಡುವ 
ರಾಜಭಾಗವು ೫) ಕರ. ರಾಜನಿಗೆ ಪುತ್ರಜನ್ಮವೇ ಮುಂತಾದ ಸಂತೋಷ ಕಾಲಗಳಲ್ಲಿ 
ಪೌರ ಜಾನಪದರಿತ್ತ ಹಣವು ೬) ಉತ್ಸಂಗ. ನ್ಯಾಯವಾದ ಸುಂಕಕ್ಕಿಂತ ಹೆಚ್ಚು ಸುಂಕವನ್ನು 
ಎತ್ತುವುದು ೬) ಪಾರ್ಶ್ವ, ನಾಲ್ಕು ಕಾಲಿನ ಪ್ರಾಣಿಗಳು ನಾಶಗೊಳಿಸಿದ ಸಸ್ಯಗಳಿಗಾಗಿ 
ಕೊಟ್ಟ ಹಣವು ೮) ಪಾರಿಹೀಣಕ. ಕಾಣಿಕೆಯು ೯) ಔಪಾಯನಿಕ. ರಾಜನು ಕಟ್ಟಿದ 
ಕೆರೆ, ಅಣೆಕಟ್ಟು ಮುಂತಾದವುಗಳಿಂದ ಬಂದ ಸುಂಕವು ೧೦. ಕೌಷೇಯಕ-5ಈ 
ಹತ್ತನ್ನು ರಾಷ್ಟ್ರವೆನ್ನುವರು. 

ಧಾನ್ಯ ವಿಕ್ರಯದಿಂದ ಬಂದ ಹಣವೂ, ಕೊ೦ಡ ಮಾಲೂ, ವೃದ್ಧಿ ಪ್ರಯುಕ್ತವಾಗಿ 
ಕೈಸೇರಿದ ಧಾನ್ಯವೂ ೩) ಕ್ರಯಿಮ. 

ಧಾನ್ಯಗಳನ್ನು ಭಿನ್ನ ಬೆಲೆಯಿಂದ ವಿನಿಮಯ ಮಾಡಿಕೊಳ್ಳುವುದು ೪) ಪರಿವರ್ತಕ. 
ಪುನಃ ಹಿಂತಿರುಗಿಸಲು ಸಾಧ್ಯವಿಲ್ಲವೆಂದು ನುಡಿದು ಮಿತ್ರರಲ್ಲಿ ಧಾನ್ಯಗಳನ್ನು ಬೇಡುವುದು 
೫) ಪಾಮಿತ್ಯಕ. 

ಸಮೃದ್ಧಿಕವಾಗಿ ಕೊಡುವೆನೆಂದು ಧಾನ್ಯಗಳನ್ನು ಪಡೆಯುವುದು ೬) ಆಪಮಿತ್ಯಕ. 

ಕುಟ್ಟುವುದು, ಬೇಳೆಗಳನ್ನೊಡೆಯುವುದು, ಹಿಟ್ಟು ಮಾಡುವುದು, ಕಬ್ಬನ್ನು ಗಾಣ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೦೫ 


ಆಡುವುದು, ಅರೆಯುವುದು ಮುಂತಾದ ಕಾರ್ಯಗಳಲ್ಲಿ ತೊಡಗಿರುವ ಜನರಿಂದ 
ಎತ್ತಲ್ಪಡುವ ಸುಂಕವೂ, ಎಣ್ಣೆ ತೆಗೆಯುವುದು, ಆಡು, ಕುರಿಗಳ ಪ್ರಾಣಿಗಳನ್ನು ಯಜ್ಞದಲ್ಲಿ 
ತೆಗೆಯುವುದೂ ಮುಂತಾದ ಕಸುಬುಗಳಲ್ಲಿ ನಿರತರಾದವರಿಂದ ತೆಗೆದುಕೊಳ್ಳಲ್ಪಡುವ 
ಸುಂಕವೂ 
೭) ಸಿ೦ಹನಿಕಾ. ಮತ್ತೊಬ್ಬರಿಂದ ಕಳೆದುಕೊಳ್ಳಲ್ಪಟ್ಟು ಇಲ್ಲವೇ ಮರೆಯಲ್ಪಟ್ಟು 
ರಾಜನ ಕೈಸೇರಿದ ಹಣವು ೮) ಅನ್ಯಜಾತ. 
ಕಾರ್ಯವೊಂದನ್ನು ಸಾಧಿಸಲು ಕಳುಹಿಸಲಾದ ಸೈನ್ಯದ ಖರ್ಚಿಗಾಗಿ ಉಳಿದ 
ಹಣವೂ, ಔಷಧಶಾಲೆಗಳಿಗೋಸ್ಕರ ಖರ್ಚುಗುಳಿದ ಹಣವೂ, ದುರ್ಗಪಾಸಾದಿಗಳ 
ವೆಚ್ಚಕ್ಟಾಗುಳಿದ ಹಣವೂ ೯) ವ್ಯಯಪ್ರತ್ಕಾಯ. ಹೆಚ್ಚಿನ ತೂಕ ಅಳತೆಗಳಿಂದ ಸರಕುಗಳನ್ನು 
ಪಡೆದು ಕಡಿಮೆ ಅಳತೆ ತೂಕಗಳಿ೦ದ ಮಾಲುಗಳನ್ನು ಮಾರುವುದು, ಅಳತೆಯ 
ಪಾತ್ರೆಗಳಲ್ಲಿ ಧಾನ್ಯಾದಿಗಳನ್ನು ಅದುಮಿ ತುಂಬುವುದು. ಅಳತೆಯ ಪಾತ್ರೆಯ ಮೇಲಿರುವ 
ಧಾನ್ಯಗಳನ್ನು ಕೈಗಳಿ೦ದ ಹಿಡಿದುಕೊಳ್ಳುವುದು, ಧಾನ್ಯರಾಶಿ, ಎಣಿಕೆಗೂ, ಅಳತೆಗೂ 
ಅರ್ಹವೆನಿಸಿದ ಮಾಲುಗಳನ್ನಿಟ್ಟರುವುದು, ಪುನಃ ಅಳತೆ ಮಾಡಿದರೆ ಕಡಿಮೆ 
ಬೀಳದಿರುವುದಕ್ಕಾಗಿ ಪಡೆದ ಹದಿನಾರನೆ ಒಂದು ಭಾಗ ಧಾನ್ಯ, ಕಳೆದವರ್ಷದ ಶಿಲ್ಕು 
ಮತ್ತು ತನ್ನ ನೈಪುಣ್ಯದಿಂದ ಗಳಿಸಿದ ಪುಷ್ಪ ತಾ೦ಬೂಲಾದಿಗಳು ೧೦) ಉಪಸ್ಥಾನ. 
ಕಸ ಗುಡಿಸುವವನು(ಮಾರ್ಜಕ), ಉಗ್ರಾಣವನ್ನು ನೋಡಿಕೊಳ್ಳುವವನು(ಆರಕ್ಷಕ), 
ತೂಕಮಾಡುವವನು(ಧಾರಕ), ಅಳತೆ ಮಾಡುವವನು(ಮಾಯಕ), ಅಳೆಯುವವರ 
ಮೇಲಿನ ಅಧಿಕಾರಿ (ಮಾಪಕ), ಕೊಡುವವನು (ದಾಯಕ), ಕೊಡಿಸುವವನು(ದಾಪಕ) 
ಭಾರವಾದ ದೊಣ್ಣೆಗಳನ್ನು ಹೊರುವವನು ದಾಸ, ಸೇವಕ-ಇವರು ವಿಷ್ಟಿ ಎನ್ನಲ್ಪಡುವರು. 
ವಿವರಗಳಿಗೆ ನೋಡಿ: ಶ್ರೀ ಸಚ್ಚಿದಾನಂದ ಶಂಕರಭಾರತೀ ಸ್ವಾಮಿಗಳು ೨೦೧೦ 
ಕೌಟಿಲೀಯ ಅರ್ಥಶಾಸ್ತ್ರ 


೨೮೪. ಕೋಳಿಕಾಳಿಕಾಅ 

ಕೋಳಿಕಾಳಿಕಾಜವೆಂದರೆ ಶಾಕ್ಷಮತದ ವಂಚಕ. (ಪಂಪ ಭಾರತ ೫-೪೬ ವ) 

ಪಂಪನು ಶಾಕ್ತೇಯ ಮತವನ್ನು ಕಟುವಾಗಿ ಇಲ್ಲಿ ಟೀಕಿಸಿದ್ದಾನೆ. ಶಕ್ತಿ (ದೇವತೆಯ) 
ಉಪಾಸಕರನ್ನು ಶಾಕ್ತರು ಎಂದು ಕರೆಯುತ್ತಾರೆ. ಶಕವೆಂದರೆ ಸಾಧ್ಯವೆಂದರ್ಥ. ಶಕ್ತಿ 
ದೇವತೆಯ ಉಪಾಸನೆಯಿಂದ ಅನೇಕವು ಸಾಧ್ಯವೆಂದು ಶಾಕ್ಷಮತವು ನಂಬುತ್ತದೆ. 
ಇದು ಶೈವ ಪಂಥದ ಹತ್ತಿರದಲ್ಲಿದೆ. ಶಕ್ತಿಯೆಂದರೆ ಸಾಮರ್ಥ್ಯ. ಶಿವನ ಅರ್ಧಭಾಗವಾದ 
ಪಾರ್ವತಿಯನ್ನು ಅತ್ಯಂತ ಶ್ರೇಷ್ಠವಾದ ಶಕ್ತಿಯೆಂದು ನಂಬುತ್ತಾರೆ. ಇದಕ್ಕೆ ಅನುಗುಣವಾಗಿ 
ಶಾಕ್ತ ಆಗಮನಗಳನ್ನು ರಚಿಸಲಾಯಿತು. ಇವುಗಳನ್ನು ತಂತ್ರವೆಂದೂ ಕರೆಯುತ್ತಾರೆ. 
“ಶಾಕ್ತತಂತ'ಗಳೆಂದು ಗುರುತಿಸುತ್ತಾರೆ. ಕಾಶ್ಮೀರಿ ಶಾಕ್ತ ಉಪಾಯಗಳಲ್ಲಿ ಶಕ್ತಿದೇವತೆಯ 
ಉಪಾಸನೆಯ ವಿಧಗಳನ್ನು ಹೇಳಲಾಗಿದೆ. ಸ್ವಂತದ ಅರಿವು ಉಂಟಾಗುವುದು ಮನಸಿನಿಂದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೦೩ 


ಮಾನಸಿಕ ಶಕ್ತಿಯೇ ಎಲ್ಲದಕ್ಕೂ ಮೂಲ ಇದಕ್ಕೆ ಶಾಕ್ಷಪಂಥವು ಜ್ಞಾನಉಪಾಯವೆಂದು 
ಜ್ಞಾನಮಾರ್ಗವೆಂದು ಕರೆಯುತ್ತದೆ. ಇದನ್ನೇ ಭೇದಾಭೇದ ತತ್ವವೆಂದು (ಬಹುತ್ತದಲ್ಲಿ 
ಏಕತೆ) ಉಪಾಯವೆಂದು ಕರೆಯಲಾಗಿದೆ. ಪಂಪನು ಜೈನ ಕವಿಯಾದುದರಿಂದ 
ಶಾಕ್ಷಮತದ ವಂಚಕನೆಂದು ಬರೆದಿದ್ದಾನೆ. ಇಲ್ಲಿ ಕಾಳಿಕಾ ಎಂಬುದು ಕಾಳಿಯನ್ನು(ಶಕ್ತಿ 
ದೇವತೆಯನ್ನು) ಸೂಚಿಸುತ್ತದೆ. 

ವಿವರಗಳಿಗೆ ನೋಡಿ: ಕಾಳಾಮುಖ. 


೨೮೫. ಕ್ಲಾತಗುಣ 


ರಾಜನಲ್ಲಿ ಮುಖ್ಯವಾಗಿ ಇರಬೇಕಾದ್ದು ಕ್ಷಾತಗುಣ ಸಂಪನ್ನನಾದ ಆಕರ್ಷಕ 
ಮೈಕಟ್ಟು; 

ಕಿತಿಪ ಶ್ರೀ ವಿಭವ ಎಲಾ 

ಸತೆಯು ಪೇರುರಮೆ ಪೇಳ್ಗುಮಭ್ಯಸ್ಥ ಮಹಾ | 

ಸ್ಪತೆಯಂ ಶ್ರಮವಶ ತನುಮ 

ಧೃತೆ ಪೇಟ್ಗುಂ ಬೇರೆ ವೇಟ್ಟುದದು ಪುನರುಕ್ಕಂ ॥ 

ರಾಜನ ಸಂಪದ ವೈಭವವನ್ನು ಆತನ ಎದೆಯೇ ಹೇಳುತ್ತದೆ. ಆತನ ಸೊಂಟವು 
ಆತ ಅಭ್ಯಾಸ ವಾ ಅಸ್ತಗಳ ಎಷಯವನ್ನು ಸೂಚಿಸುತ್ತದೆ. ದೇಹದಾರ್ಥ್ಯತೆ 
ದೊರೆಗೆ ಗೌರವ ಗಾಂಭೀರ್ಯಗಳನ್ನು ಹೊರನೋಟಕ್ಕೆ ತಂದುಕೊಡುತ್ತದೆಂಬುದು 
ಸ್ವಲ್ಪಮಟ್ಟಿಗೆ ನಿಜ. ಆದರೆ ಚಕ್ರವರ್ತಿಗೆ ದೈಹಿಕವಾಗಿ ಕೆಲವು ಶುಭಲಕ್ಷಣಗಳು 
ಸಂಕೇತಿಸುತ್ತವೆ೦ಬ ಸಾಮುದ್ರಿಕಾ ಇದೆ : 

ಮೀನಾಬ್ಜ ಶಂಖ ಚಕ್ರ ವಿ 

ತಾನಾಂಕಿತ ದಕ್ಷಿಣಾ೦ಫ್ರಿ ತಲ ಪಲ್ಲವಮು | 

ತ್ತಾನಂ ರತ್ನಾಕರದ ವೊ 

ಲೇನಮರ್ದುದೊ ಸಾರ್ವಭೌಮ ಗಗನೇಚರನಾ ॥ 

ಮೀನು, ಕಮಲ, ಶಂಖ, ಚಕ್ರ ಇವುಗಳಂತೆ ಗುರುತಾಗಿರುವ ಬಲದ ಅಂಗಾಲು- 
ಇವು ಚಕ್ರವರ್ತಿಯಾಗುವವನ ಚಿಹ್ನೆಗಳಂತೆ. (ಪೊನ್ನನ ಶಾಂತಿಪುರಾಣ ಮುನ್ನುಡಿ 
ಹಂ.ಪ.ನಾ ೧೨೫) 

ವಿವರಗಳಿಗೆ ನೋಡಿ: ರಾಜರು; ರಾಜಧರ್ಕ 


೨೮೬. ಕ್ಷೇತ್ರ 
“ವಿಚಿತ್ರವೀರ್ಯನ ಕ್ಷೇತ್ರದೊಳಂಬಿಕೆಗಮಂಬಾಲೆಗಂ” ಎಂದು ಪಂಪ ಭಾರತದಲ್ಲಿ 
ಬರುತ್ತದೆ. 
(ಪಂಪ ಭಾರತ ೧-೮೪ ವ) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೦೭ 


ವಿಚಿತ್ರವೀರ್ಯನ ಕ್ಷೇತ್ರದೊಳು ಎಂದರೆ ವಿಚಿತ್ರವೀರ್ಯನ ಹೆಂಡತಿ. ಹೆಂಡತಿಯನ್ನು 
ಕ್ಷೇತ್ರವೆಂದೂ, ಗಂಡಸನ್ನು ಬೀಜವೆಂದು ಕರೆಯುವುದು ರೂಢಿಯಲ್ಲಿ ಬಂದಿದೆ. 
ಕ್ಷೇತ್ರವೆಂದರೆ ಭೂಮಿಯೂ ಹೌದು. ಉಳುಮೆ ಮತ್ತು ಕ್ಷೇತ್ರ, ಕ್ಷೇತ್ರ ಮತ್ತು ಬೀಜ 
ಬಿತ್ತನೆ ಇವುಗಳಿರುವ ಸಾಂಕೇತಿಕ ಅರ್ಥಗಳು ಮುಖ್ಯವಾದವು. ವೈಶೇಷಿಕ ಪ್ರಕಾರ 
ಕ್ಷೇತ್ರವೆಂದರೆ ಆತ್ಮನ ಏಳುಗುಣಗಳು ಇಚ್ಛೆ, ದ್ವೇಷ ಸುಖ, ದುಃಖ, ಸಂಘಾತ, 
ಚೇತನ, ಧೃತಿ, ಇಲ್ಲಿ ಕ್ಷೇತ್ರವನ್ನು ಸ್ತ್ರೀಗೆ ಹೋಲಿಸಿರುವುದು ಮುಖ್ಯವಾಗಿದೆ. 


ಖ 


೨೮೭. ಖಂಡುಗ 

ಮೂಸಾಸಿರಖಂಡುಗ ಬತ್ತಮುಮಂ ಪ್ರಮಾಣಂ ಮಾಡಿ 

ಕೊಟ್ಟೊಡಾ ಪಸರದೊಳರಸಂ ದಾಯಂಗೊಟ್ಟನೆಂದು ಪಸುಗಳುಮನಾಯ್ತ..... 

(ಡಿ.ಎಲ್‌.ಎನ್‌. ೨೦೦೯ ಪುಟ. ೬೬) 

ಖಂಡುಗ - ಅಳತೆಯ ಮಾಪನಗಳಲ್ಲಿ ಒಂದು. ಈಚಿನವರೆಗೂ "ಖಂಡುಗ' 
ಎ೦ಬ ಅಳತೆಯ ಮಾಪನದ ಸಂದರ್ಭದಲ್ಲಿ "ಖಂಡ' ಎಂದು ಪರಿವರ್ತನೆಯಾಗಿದೆ. 
"ಹತ್ತು ಖಂಡಿ ಅಡಿಕೆ', “ಇಪ್ಪತ್ತು ಖಂಡಿ' ಎಂದು ತೂಗುವ ಕ್ರಮವಿದೆ. ಮೂಸಾಸಿರ 
ಖಂಡುಗವೆಂಬುವುದು ಸಮಾಸವಾಗಿದೆ. 

ಬಕಾಸುರನು ಹನ್ನೆರಡು ಖಂಡುಗದ ಅನ್ನ ತಿನ್ನುತ್ತಿದ್ದ ಎಂಬ ವಿವರವು 
ಪಂಪಭಾರತದಲ್ಲಿ ಬರುತ್ತದೆ. (೩-೨೫ವ) ಪಾವು; ಸೇರು; ಕುಡೆ; ಖಂಡುಗಗಳು 
ಅಳತೆಯ ಮಾಪನಗಳು. 

ಧಾನ್ಯಗಳ ಅಳತೆಯ ಕೋಷ್ಟಕವು ಈ ರೀತಿಯಲ್ಲಿದೆ. ೧ ಖಂಡುಗ - ೪ 
ಪಂಚಕ, ೧ ಪಂಚಕ - ೫ ಕೊಳಗ, ೧ ಕೊಳಗ - ೪ ಬಳ್ಳ, ೧ ಬಳ್ಳ - ೪ ಮಾನ, 
೧ ಮಾನ - ೪ ಸೊಲ್ಲಿಗೆ, ೧ ಸೊಲ್ಲಿಗೆ - ೪ ಗಿದ್ದಿಗೆ 
ವಿವರಗಳಿಗೆ ನೋಡಿ: ಹಾ. ಮಾ. ನಾಯಕ್‌ ೧೯೭೨ ಕನ್ನಡ ವಿಶ್ವಕೋಶ ಸಂಪುಟ. ೭ ಪುಟ. ೬೭೦ 


೨೮೮. ಖಾಂಡವ ವನದಹನ 

“ಮಣಿ ಕನ್‌ ಕಾದಿ ವಸ್ತುಗಳನ್ನು ಒಂದನ್ನು ನಾನು ಬೇಡೆನು ಇನ್ನುಣಿಸು ನನಗೆ 
ಪ್ರೀತಿ ಮೆಯ್‌ ಪಸಿದು” ಬಳಲುತ್ತಿದ್ದೇನೆ. ನನ್ನ ಬೇಡಿಕೆಯನ್ನು ಈಡೇರಿಸುವುದು 
ಎ೦ದು ಪಂಪಭಾರತದಲ್ಲಿ ಬರುತ್ತದೆ. (೫-೭೧) 

ಯಜುರ್ವೇದ ಕಾಲಕ್ಕೆ ಬಂದರೆ, ಕಾಡುಗಳನ್ನು ಸುಟ್ಟು ಕೃಷಿಯೋಗ್ಯವಾಗಿಸಿಕೊಂಡ 
ಎಧಾನವನ್ನು ಕುರಿತು ಶತಪಥ ಬ್ರಾಹ್ಮಣದಲ್ಲಿ ಹಲವು ವಿವರಗಳು ದೊರಕುತ್ತವೆ. 


ಹಳಗನ್ನಡ ಸಾಂಸೃತಿಕ ಪದಕೋಶ / ೨೦೮ 


ಮಾಧವನೆಂಬ ವಿದೇಹದ ರಾಜನೂ, ರಘು ಸಮುದಾಯದ ಗೌತಮ ಗೋತ್ರಕನಾದ 
ಬ್ರಾಹ್ಮಣನೂ ತನ್ನ ಹಿಂದೆ ಹಿಂದೆಯೇ ಬರಲಾಗಿ ಅಗ್ನಿದೇವನು ಸರಸ್ವತೀ ನದಿಗೆ 
ಪೂರ್ವದಿಕ್ಕಿಗೆ ಇದ್ದ ಕಾಡನ್ನು ಸುಡುತ್ತಾ ಹೋದನೆಂದು ವರ್ಣಿತವಾಗಿದೆ. ಸದಾನೀರು 
ಎಂಬ ನದಿಯ ಪೂರ್ವ ದಿಕ್ಕಿನ ಭೂಭಾಗ ಹಿಂದಕ್ಕೆ ಬಹಳ ತೇವದಿಂದ ಕೂಡಿದ 
ಅಡವಿಗಳಿಂದ ತುಂಬಿತ್ತಂತೆ. ಏಕೆಂದರೆ ಅಗ್ನಿ ಆಗಿನ್ನೂ ಅವುಗಳ ರುಚಿ ನೋಡಿರಲಿಲ್ಲ 
ವಂತೆ. ಆದರೆ ಈಗ ಬ್ರಾಹ್ಮಣರು ಕ್ರತುಗಳ ಮೂಲಕ ಆ ಕಾಡಿನ ರುಚಿಯನ್ನು ಅಗ್ನಿಗೆ 
ತೋರಿಸಿದರು. ಹಾಗಾಗಿ ಅದು ಕೃಷಿಯೋಗ್ಯವೆನಿಸಿತಂತೆ. ಇದಕ್ಕಿಂತಲೂ ಸ್ಪಷ್ಟ 
ವಿವರಣೆಗಳ ಅಗತ್ಯವಿಲ್ಲ. ಮಹಾಭಾರತದಲ್ಲಿ ಪಾಂಡವರು ಕೃಷ್ಣನ ನೆರವಿಂದ ಯಮುನಾ 
ನದೀ ತೀರದ ಖಾಂಡವ ವನವನ್ನು ಅಗ್ನಿಗೆ ಅರ್ಪಿಸಿ ತಮ್ಮ ರಾಜಧಾನಿಯಾದ 
ಇಂದ್ರಪ್ರಸ್ಥವನ್ನು ನಿರ್ಮಿಸಿಕೊಂಡ ಕಥೆ ಕೂಡ ಮೇಲಿನ ಚಾರಿತ್ರಿಕ ಪರಿಣಾಮವನ್ನು 
ಸೂಚಿಸುವಂತಹುದೇ ಆಗಿದೆ ಎನ್ನುತ್ತಾರೆ ಕೊಸಾಂಬಿ. ಖಗ್ಮೇದದಲ್ಲಿ ಅಗ್ನಿಯನ್ನು 
ಕಾಡುಗಳನ್ನು ನುಂಗುವವನು, ಕೊಡಲಿ ಎಂಬ ನಾಮಾಂತರಗಳಿಂದ ಕರೆಯಲಾಗಿದೆ. 

ವಿವರಗಳಿಗೆ ನೋಡಿ: ಡಿ. ಡಿ. ಕೊಸಾಂಬಿ ೧೯೯೮ ಪ್ರಾಚೀನ ಭಾರತದ ಚರಿತ್ರೆಪುಟ. ೯೫. 


೨೮೯. ಗಂಗಾನದಿ 

“ಶಂತನುಗಮಳ ಗಂಗಾ 

ಕಾಂತೆಗ ಮಂಟನೆಯ ವಸು ವಸಿಷ್ಠನ ಶಾಪ 

ಭಾಂತಿಯೊಳೆ ಬಂದು ನಿರ್ಜಿತ 

ಕ೦ತುವೆನೆಲ್ಕಂತು ಪುಟ್ಟದೆಂ ಗಾಂಗೇಯಂ” (ಪಪಭಾರತ. ೧-೬೭) 

ಪಂಪ ಗಂಗೆಯನ್ನು ಗಂಗಾಶಾಂತೆ ಎಂದು ಕರೆದುರುವುದು ಗಮನಾರ್ಹ. 

“ಗ೦ಗಾ' ಅತ್ಯಂತ ಪವಿತ್ರ ಪ್ರಮುಖ ನದಿ ಎಂದು ಭಾರತೀಯರೆಲ್ಲರ ನೆರೆ 
ನಂಬುಗೆಯಾಗಿದೆ. "ಗಂಗಾ' ಇದರ ಅರ್ಥವನ್ನು ಅರಿಯಲು ಮಾಡಿದ ಪ್ರಯತ್ನಗಳಿಗೆ 
ಸಮಾಧಾನಕರವಾದ ಉತ್ತರವು ಮಾತ್ರ ದೊರೆತ ಹಾಗಿಲ್ಲ. ಗಂ-ಗಾ ಹೀಗೆ ಇದರಲ್ಲಿ 
ಎರಡು ಪದಗಳಿರುವಂತೆ ತೋರುತ್ತದೆ. ಗಾ ಎಂದರೆ ಗಾಮಿನಿ (ನದಿ), ನದಿಗೆ ಆಪ- 
ಗಾ ಎಂದು ಹೇಳುವುದುಂಟು. ಗಮನಾರ್ಥಕ "ಗಾ' ವನ್ನುಳಿದರೆ "ಗಂ'(ಗಾ) ಇದು 
ಆಪ ಎಂಬರ್ಥದಲ್ಲಿ ಬಳಸಿರುವ ಪದವೆಂದು ಅನುಮಾನ ಹೊರಡುತ್ತದೆ. ಕಂ-ಆಪ 
ಈ ಸಮೀಕರಣದಂತೆ ಗಂ<ಕಂ ಇದು ಜಲಾರ್ಥಕ ಸಂಕೇತವಾಗುತ್ತದೆ. 

ಗಂಗಾನದಿಗೆ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಮಹತ್ವವಿದೆ. ಗಂಗೆಯ 
ಸ್ನಾನವು ಪವಿತ್ರವೆಂದು ಹೇಳುತ್ತಾರೆ. ನದಿಯಸ್ನಾನ ಮತ್ತು ಪುಣ್ಯ ಸಂಪಾದನೆಗೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೦೯ 


ಇರುವ ಸಂಬಂಧವು ಅರ್ಥ ಪೂರ್ಣವಾಗಿದೆ. 
ವಿವರಗಳಿಗೆ ನೋಡಿ: ಶಂಬಾ ಜೋತಿ ೧೯೯೯ ಹಾಲುಮತ ದರ್ಶನ ಸಂಪುಟ. ೩ ಪುಟ. ೧೬೩ 


೨೯೦. ಗಗನಗಾಮಿನೀ ವಿದ್ಯೆ 

ಗಗನಗಾಮಿನೀವಿದ್ಯೆಯಿನುತ್ತರಕುರುವನೆಯ್ದಿಸು; ಅಲ್ಲಿಯ ಸುರತರುಗಳ 
ತಣ್ಣೆಳಲ್ಲಳೊಳಂ ಕಲ್ಪಲತೆಯೆ ಜೊಂಪಂಗಳೊಳಂಸೀತಾನದೀತರಜ್ಞಾಲಿಂಗಿತ 
ಸಂತಾನಲತಾಲತಾಂತಸುರಭಿತರಮಂದಾರವನವೀಧೀವಿಹಾರಪರಿಶ್ರಾಂತಪವಮಾನ 
ಸ್ಪರ್ಶನದಿಂ ಮದೀಯಾಂಗಸಂಗತಪರಿತಾಪವನಾರಿಸುವೆನೆಂದು ನಿಜನಂದನಂಗೆ 
ಪೇಟ್ಲೊಡಾತನುಂ ತನ್ನ ಪಯೋಧರ ಪಥಗಾಮಿನೀ ಎದ್ಶೆಯಂ ಬೆಸಸಿದೊಡೆ 
ನರಕಗಮನಾಭಿಮುಖನಾಗಿರ್ದವನರಿದು ವಿಷಣ್ಣಮನನುದಾಸೀನನಾಗಿರ್ದಂ 

(ಡಿ.ಎಲ್‌. ತಾಗಿಕ: ವ) 

ಗಗನಗಾಮಿನೀ ಎದ್ಕೆಯೆಂದರೆ ಆಕಾಶ ಪಥದಲ್ಲಿ ಹಾರಿಹೋಗುವ ಅಥವಾ 
ಲಂಘಿಸುವ ವಿದ್ಯೆ ಇದು ಸಾಮಾನ್ಯವಾಗಿ ಎಲ್ಲಾ ಆಗಮಿಕ ಕಾವ್ಯಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. 
ಇದರಂತೆಯೇ ಪಯೋಧರ ವಿದ್ಯೆಯ ಪರಿಕಲ್ಪನೆ. ಆಕಾಶಗಾಮಿ ವಿದ್ಯೆಗಿಂತ ಇದು 
ಬೇರೆಯಾಗಿದೆ. ಅದು ಆಕಾಶಗಾಮಿನಿ. ಇದು ನೀರಿನ ಮೂಲಕ ಇಳಿಯುವ (ಗಮಿಸುವ) 
ವಿದ್ಯೆ. ಈ ಪರಿಕಲ್ಪನೆಯು ಜೈನ ಆಗಮಿಕ ಕಾವ್ಯಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಇವುಗಳು 
ಕಲ್ಪನೆಗಳು ಮಾತ್ರ. 


೨೯೧. ಗಡಿಕಲ್ಲು 
ಹೆಸರೇ ಸೂಚಿಸುವಂತೆ ಊರಿನ ಸೀಮಾರೇಖೆಯನ್ನು ಗುರುತಿಸಲು ಹಾಕುವ 
ಕಲ್ಲುಗಳು ಗಡಿಕಲ್ಲುಗಳು. ಕೆಲವು ಗ್ರಾಮಗಳಲ್ಲಿ, ಮತ್ತು ಹೊಲಗದ್ದೆಗಳಲ್ಲಿ ನಾವು 
ಶಿವಲಿಂಗ, ಸೂರ್ಯ, ಮತ್ತು ಚಂದ್ರ, ಮತ್ತೆ ಕೆಲವೊಮ್ಮೆ ಬಸವನ ಶಿಲ್ಪ ಹೊಂದಿರುವ 
ಕಲ್ಲನ್ನೋ ಅಥವಾ ಕುಳ್ಳ ವ್ಯಕ್ತಿಯೊಬ್ಬ ಒಂದು ಕೈಯಲ್ಲಿ ಕಮಂಡಲವನ್ನೂ ಮತ್ತೊಂದು 
ಕೈಯಲ್ಲಿ ಛತ್ರಿಯನ್ನು ಹಿಡಿದು ನಿಂತಿರುವ, ಅವನ ಎರಡೂ ಕಡೆ ಸೂರ್ಯ ಮತ್ತು 
ಮೂರು ನಾಮಗಳನ್ನು ಸೂರ್ಯ, ಚಂದ್ರರೊಂದಿಗೆ ಬಿಡಿಸಿರುವ ಕಲ್ಲುಗಳನ್ನೋ 
ಗಮನಿಸಿರುತ್ತೇವಲ್ಲವೆ? ಈ ಬಗೆಯ ಕಲ್ಲುಗಳ ಮೇಲೆ ಕೆಲವೊಮ್ಮೆ ಬರಹ ಇರುವುದು 
ಉಂಟು, ಇಲ್ಲದಿರುವ ನಿದರ್ಶನಗಳೂ ಉಂಟು ಇವೇ ಗಡಿಕಲ್ಲುಗಳು. ೧. ಅಷಾಟ 
ಶುದ್ಧ 
0 


ವಿವರಗಳಿಗೆ ನೋಡಿ: ಶ್ರೀ ಶೇಷಶಾಸ್ತಿ ೨೦೦೫ ಶಾಸನ ಪರಿಚಯ ಪುಟ. ೪೨. 


೨೯೨. ಗದ್ಯ ಪದ್ಯ 
ಅವಟೊಳ್‌ ಶರೀರಮೆಂಬುದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೧೦ 


ಕವಿಪಧಾನ ಪ್ರಯೋಗ ಪದಪದ್ಧತಿಯೊಳ್‌ 
ದ್ವಿವಿಧಮೆನಿಕ್ಕುವದತಿಶಯ 
ಧವಳೋಕ್ಷಕಮದೆ ಗದ್ಯಪದ್ಯಾಖ್ಯಾತಂ (ಕವಿರಾಜ ಮಾರ್ಗಂ ೧-೨೪) 
ಗದ್ವಮಯಂ ಪದ್ಯಮಯಂ 
ತದ್ಯಮಳವಿ ಮಿಶ್ರಮೆಂದು ಕೃತಿಮೂಜುತೆಳಂ । 
ಗದ್ಯದೊಳೆ ಸಮೆದುಮಂತವು 
ಹೃದ್ಯವಚಃಪೌಢಿಗಳ್‌ ಕಥಾಖ್ಯಾಯಿಕೆಯೊಳ್‌ Il 
(ಕಾವ್ಯಾವಲೋಕನ. ಐಕ್ಕಪ್ರಕರಣ ಸೂತ್ರ ಸಂಖ್ಯೆ ೯೪೯) 
ಪದಪಾದವಿಯುತ ನಿಯಮಾ 
ಸ್ವರಮಲದಳಲಂಕೃತಂ ಕ್ರಿಯಾ ಕಾರಕದೊಳ್‌ । 
ಪುದಿದರ್ಥ ವ್ಯಕ್ತಿಯನೀ 
ವುದು ಗದ್ಯಮನೇಕ ರೂಪ ಭೇದ ವಿವಿಕ್ವಂ ॥ (ಕವಿರಾಜಮಾರ್ಗ ೧-೨೫) 
ಇದರ ಕುರಿತ ವಿವರಣೆಯು ಈ ಕೆಳಗಿನಂತಿದೆ: 
ಕಾವ್ಯಪುರುಷನ ಶರೀರವು ಗದ್ಯಪದ್ಯ ಎ೦ದು ಎರಡು ವಿಧ.(ಪ.೨೪) ಪದಪಾದ 
ನಿಯಮವಿಲ್ಲದಿದ್ದರೂ ಅದು "ಅಲಂಕೃತಂ'. (ಪದ್ಯಕಾವ್ಯದಂತೆಯೆ ಗದ್ಯಕಾವ್ಯವೂ 
ಅಲಂಕಾರಗಳಿಂದ ಕೂಡಿದ್ದು). “ಕ್ರಿಯಾಕಾರಕದೊಳ್‌' ಪುದಿದು ಅರ್ಥವ್ಯಕ್ತಿಯನೀವುದು 
ಗದ್ಯಂ” ಎಂಬ ಈ ಹೆಚ್ಚಿನ ವಿವರಣೆ ವಿಚಾರಕ್ಕೆ ಎಡೆಗೊಡುವಂಥದು. ಮುಂದೆ ಕಾರಕ 
ದೋಷಗಳನ್ನು ವಿವರಿಸುವಾಗ "ಮಾರ್ಗಕಾರನು' ಪದ್ಧಗಳಲ್ಲಿಯೇ ಲಕ್ಕಲಕ್ಷಣ ಸಮನ್ವಯ 
ಮಾಡಿರುವುದರಿಂದ, ಪದ್ಯಕ್ಕೆ ಈ ನಿಯಮವಿಲ್ಲ ಎಂಬುದು ಅವನ ಆಶಯವಲ್ಲ. 
"ಪುದಿದು' (ಸರಿಯಾಗಿ ಸೇರ್ಪಡೆಯಾಗಿ) ಎ೦ಬ ಮಾತಿನಿಂದ, ಗದ್ಯದಲ್ಲಿ ಕ್ರಿಯಾಕಾರಕ 
ಸಂಬಂಧವು ನೇರವಾಗಿ ಅನ್ವಯವಾಗಿ ಅರ್ಥವ್ಯಕ್ತಿಯಾಗುವಂತೆ ಇರಬೇಕೆಂಬುದೇ 
ಆತನ ಆಶಯ. (ಎಂ.ವಿ.ಸೀತಾರಾಮಯ್ಯ) 
ಕವಿರಾಜಮಾರ್ಗಕಾರ ವಿವರಿಸುವಂತೆ ಇದರಲ್ಲಿ ಗದ್ಯ ಪದ್ಯ ಮಿಶ್ರಿತವಾದ 
ಗದ್ಯಕಥೆಯನ್ನು “ಕನ್ನಡಗಬ್ಬ'ವೆ೦ದು ಹೇಳಬಹುದು. ಪ್ರಾಯಶಃ ಅವನು ಚಂಪೂಕಾವಕ್ಕೆ 
ಗದ್ಯಕಥೆಯೆಂದು ಕರೆಯುತ್ತಿರಬಹುದು. ಯಾಕೆಂದರೆ ಚಂಪೂಕಾವ್ಯ ಪದ್ಧತಿಯು 
ಕನ್ನಡ ವಿಶಿಷ್ಟವಾದುದು. ದಂಡಿಯ ಗದ್ಯ; ಪದ್ಯ ಮತ್ತು ಗದ್ಯ ಪದ್ಯ ಮಿಶ್ರವಾದ 
ರೂಪವೆಂದು ಮೂರು ರೀತಿಯಲ್ಲಿ ವರ್ಗೀಕರಿಸಿದ್ದಾನೆ. 
ಕವಿಗಳ ಪ್ರಯೋಗ ಪದ್ಧತಿಯಿಂದ ಗದ್ಯವು ರೂಪುಗೊಂಡಿದೆಯೆಂದು ಕವಿರಾಜ 
ಮಾರ್ಗಕಾರನು ಹೇಳಿಕೊಂಡಿದ್ದಾನೆ. ಪದ, ಪದ ನಿಯಮಕ್ಕೆ ಗದ್ಯದಲ್ಲಿ ಆಸ್ಪದವಿಲ್ಲ. 
ಗದ್ಯಕ್ಕೆ ಅನೇಕ ರೂಪವಿದೆ. ಕಾವ್ಯಾವಲೋಕನದಲ್ಲಿ ವಚನ ಪ್ರೌಢಿಮೆ ಮತ್ತು 
ಕಥಾಖ್ಯಾಯಿಕೆಯಲ್ಲಿ ಗದ್ಯದ ಪ್ರೌಢಿಮೆಯನ್ನು ಕಾಣಬಹುದು ಎಂದು ಏವರಿಸಲಾಗಿದೆ. 
ವಿವರಗಳಿಗೆ ನೋಡಿ: ಷೆಲ್ಡನ್‌ ಪೊಲಾಕ್‌? ವಿಶ್ವಾತ್ಮಕ ದೇಶಭಾಷೆ 
ಕೆವಿ. ಸುಬ್ಬಣ್ಣ, ೨೦೦೭ ಕವಿರಾಜಮಾರ್ಗ ಮತ್ತು ಕನ್ನಡ ಜಗತ್ತು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೧೧ 


೨೯೩. ಗಮಕ ಪ್ರಯೋಗ 
ಗಮಕಂ ಪ್ರಯೋಗಮಾಭೋ 
ಗಮಳಂಕಾರಂ ಪೊಗರ್‌ ನಯಂ ಮಿಜುಗು ಪೊದ..... 
(ಕೆ.ಎಲ್‌.ನರಸಿ೦ಹಶಾಸ್ಥಿ ೨೦೦೯ ಆದಿಪುರಾಣ ೭-೧೬) 
ಗಮಕವೆಂದರೆ ಪದ್ಯವನ್ನು ರಾಗಬದ್ಧವಾಗಿ ಹಾಡುವುದು. ಹಾಡುವಾಗ ಎಲ್ಲಿ 
ಪದಗಳನ್ನು ಬಿಡಿಸಬೇಕೋ ಅಲ್ಲಿ ಪದ ಬಿಡಿಸಿ ಹಾಡಬೇಕು. ಗಮಕವು ಕರ್ನಾಟಕದ 
ಎಶಿಷ್ಟ ಪದ್ಧತಿಗಳಲ್ಲಿ ಒಂದು. ಗಮಕದಿಂದಾಗಿ ಲಕ್ಷ್ಮೀಶ ಕುಮಾರವ್ಯಾಸಾದಿಗಳು 
ಜನಸಾಮಾನ್ಯರಿಗೆ ಪರಿಚಯವಾಗಿರುವುದು ಗಮನಾರ್ಹ. ಕಾವ್ಯಗಳ ವಿವಿಧ ಛಂದೋ 
ಶೈಲಿಯ ಜಾಡನ್ನು ಹಿಡಿದು ಕಥಾನಕ ರೀತಿಗನುಗುಣವಾಗಿ ರಮ್ಯವಾಗಿ ರಸವತ್ತಾಗಿ 
ವಾಚಿಸಿ ಅರ್ಥಭಾವ ರಸಗಳನ್ನು ಶ್ರೋತೃಗಳಿಗೆ ಮನದಟ್ಟು ಮಾಡುವ ಕಲೆಯೇ 
ಗಮಕ ಕಲೆ. 
ರಾಜರ ಆಸ್ಥಾನದಲ್ಲಿ ವಾದಿ, ವಾಗ್ಯಿ ಕವಿಗಳಿಗೆ ಸ್ಥಾನವಿದ್ದಂತೆಯೇ ಗಮಕಿಗಳಿಗೂ 
ಸ್ಥಾನವಿತ್ತು. 
"ವಿಕ್ರಮಾರ್ಜುನ ವಿಜಯ'ದಲ್ಲಿ ಪಂಪನು 
ಕವಿ ಗಮಕಿ ವಾದಿ ವಾಗ್ಮಿ 
ಪ್ರವರರ ಪಂಡಿತರ ನೆಗಟ್ಟಮಾತಅೌವರಸ । 
ಬ್ಬರವದರೊಡನಂತೊಸೆದ 
ನ್ನವಾಸದೋಲಗದೊಳಿರ್ಪನಾಗಳ್‌ ಹರಿಗಂ ॥ ಎಂದು ಹೇಳಿದ್ದಾನೆ. 
ಕೆಲವೊಮ್ಮೆ ಕವಿಗಳಾದವರೂ ಗಮಕಿಗಳಾಗಿದ್ದುದು ಕಂಡು ಬರುತ್ತದೆ. ಒಲಗದಲ್ಲಿ 
ಕವಿ; ಗಮಕ, ವಾದಿ; ವಾದಿ; ವಾಗ್ಮಿ ಪಂಡಿತರಿದ್ದರೆಂಬುದು ಗಮನಾರ್ಹ 
ಆದಿಪುರಾಣ, ಪಂಚತಂತ್ರ, ನಂಬಿಯಣ್ಣನ ರಗಳೆ, ಮೋಹನ ತರಂಗಿಣಿ, 
ಕುಮಾರವ್ಯಾಸಭಾರತ, ಭರತೇಶ ವೈಭವ ಮೊದಲಾದ ಗಂಥಗಳಲ್ಲಿ ಗಮಕಕಲೆಯ 
ಪ್ರಸ್ತಾಪವಿದೆ. 
ಕವಿ ಮತ್ತು ಕೇಳುಗನ ನಡುವೆ ಇದ್ದ ಜನರ ಪರಂಪರೆಯೇ ನಮ್ಮಲ್ಲಿದೆ. ಹೀಗೆ 
ಇಬ್ಬರ ನಡುವೆ ಸಂಬಂಧ ಸ್ಥಾಪಿಸುತ್ತಿದ್ದವರನ್ನು ಗಮಕಿಗಳೆಂದು ಕನ್ನಡದ ಅನೇಕ 
ಶಾಸನಗಳು ಕರೆದಿವೆ. 
ಅರಸನ ಆಸ್ಥಾನದ ಗಾಯಕ, ಗಮಕಿಗಳಿಗಿಂತ ಬೇರೆಯಾಗಿದ್ದ. ಇವರು 
ಯುದ್ಧರಂಗದಲ್ಲಿ ಮಾತ್ರವಲ್ಲದೆ ಆಸ್ಥಾನದಲ್ಲಿಯೂ ವೀರಗಾಥೆಗಳನ್ನು ಹಾಡುತ್ತಿದ್ದಿರಬೇಕು. 
ವಿವರಗಳಿಗೆ : ಸಿ.ವೀರಣ್ಣ ೧೯೮೬ ಪ್ರಾಚೀನ ಸಾಹಿತ್ಯ: ರಾಜಸತ್ತೆಯ ವೈಭವದ ಕಾಲ ಪುಟ. ೮೫. 


೨೯೪. ಗರುಡ 
ಹೊಯ್ಸಳರ ಕಾಲದಿಂದೀಚಿಗೆ ಇವರನ್ನು “ಗರುಡರು' ಎಂಬುದಾಗಿ ಕರೆಯುವುದಕ್ಕೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೧೨ 


ಆರಂಭಿಸಿದರು. ಹಳೆಯ ಬೀಡಿನ ಕುವರಲಕ್ಷನ ಶಾಸನವು ಈ ಗರುಡ ಸಂಪ್ರದಾಯದ 
ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತದೆ. ಹೊಯ್ಸಳರ ವೀರಬಲ್ಲಾಳನು ಮಡಿದಾಗ 
ಅವನ ಗರುಡನಾದ ಕುವರಲಕ್ಷ ಮತ್ತು “ಲೆಂಕ ಸಾಸಿರ್ವರು” ಮಡಿದ ಪ್ರಸ್ತಾಪ 
ಬರುತ್ತದೆ. ಈ ಶಾಸನ ಕುವರಲಕ್ಷನ ಮತ್ತು ಬಲ್ಲಾಳನ ಸಂಬಂಧವನ್ನು ಮುಕ್ತಕಂಠದಿಂದ 
ಹೊಗಳುತ್ತದೆ. ಅವರಲ್ಲಿ ಯಾರಿಗೂ ತಾನು "ಆಳು' ತಾನು ಇದ್ದ ಆತ್ಮಿಯತೆಯ ಬಗ್ಗೆ 
ಶಾಸನ ಈ ರೀತಿ ಹೇಳುತ್ತದೆ. 

ಅರಮನೆ ತೊಟ್ಟಿಲೆನೆ ನೆಗಳ್ವಾ 

ದರಮದು ಬಾಯೆಣ್ಣೆ ದಾದಿಯರ್ತ್ರಂನಂತಃ 

ಪುರಮೆನೆ ಬಲ್ಲಾಳ ನೃಪಂ 

ಪೊರೆದಮಗಂ ಕುವರಲಕ್ಷ್ಮ ದಂಡಾಧೀಶಂ. 

ತನ್ನ ಅರಸನು ನೀಡುವ ಎರಡು ಹೊತ್ತಿನ ಊಟಕ್ಕೆ ಇದ್ದವನಲ್ಲ ಕುವರಲಕ್ಷ್ಮ 
ಬಲ್ಲಾಳನ ಅಂತಃಕರಣದ ಶಿಶು ಎಂಬುದಾಗಿ ಅವರ ಮಧುರ ಬಾಂಧವ್ಯವನ್ನು ಆ 
ಶಾಸನ ತಿಳಿಸುತ್ತದೆ. ಮುಂದುವರಿದು ಆ ಶಾಸನ ಆ ಕಾಲದಲ್ಲಿ ಗರುಡರು ಸಾಂಕೇತಿಕವಾಗಿ 
ತಮ್ಮ ಕಾಲಿಗೆ ಕಟ್ಟಿಕೊಳ್ಳುತ್ತಿದ್ದ ಗಂಡಪೆಂಡೇರದ ವಿವರಣೆಯನ್ನು ನೀಡುತ್ತದೆ. 
ಮುತ್ತುಗಳಿಂದ ಪೋಣಿಸಿದ ಸರಗಳ ನಡುವೆ ಸಣ್ಣ ಗೊಂಬೆಯನ್ನೂ ಮತ್ತು ಗೆಜ್ಜೆಗಳನ್ನು 
ಕಟ್ಟುತ್ತಿದ್ದರಂತೆ. ಗರುಡನಾದವನು ಓಡಾಡುತ್ತಿದ್ದರೆ. ಆದರಿಂದ ಉಂಟಾದ ಶಬ್ದ ಶತುಗಳಿಗೆ, 
ಮಾತಿಗೆ ತಪ್ಪುವ ಭ೦ಟರಿಗೆ ಎಚ್ಚರಿಕೆಯನ್ನೀಯುತ್ತಿತ್ತಂತೆ. ಈ ರೀತಿಯ ಪೆಂಡೇರವನ್ನು 
ಗರುಡನಾದವನ ಹೆಂಡತಿಯರೂ ಸಹ ಕಟ್ಟಿಕೊಳ್ಳುತ್ತಿದ್ದರೆ೦ದು ತಿಳಿಯುತ್ತದೆ. "ಗರುಡ' 
ಪದದ ಬಳಕೆಯ ಹಿಂದೆ ಇರುವ ವಿಶಾಲ ಅರ್ಥವೆಂದರೆ ವಿಷ್ಣುವಿಗೆ ಹೇಗೆ ಗರುಡನು 
ನಿಷ್ಠೆಯಿಂದ ನಡೆದುಕೊಳ್ಳುತ್ತಾನೆ ಅಥವಾ ನಡೆದುಕೊಳ್ಳಬೇಕು ಎಂಬುದೇ ಆಗಿರಬೇಕು. 


೨೯೫. ಗರ್ಭ 

ಗರ್ಭಿಣಿಯಾದ ಕುಂತಿಗೂ ಕನಸು ಕಟ್ಟಿ, ಅದನ್ನು ಮರುದಿನ ಪಾ೦ಡುರಾಜನಿಗೂ, 
ಯಷಿ ಸಮೂಹಕ್ಕೂ ತಿಳಿಸುತ್ತಾಳೆಂದು "ಪಂಪಭಾರತ'ದಲ್ಲಿ ವರ್ಣಿತವಾಗಿದೆ (೧- 
೧೪೦ವ). ತಾನು ಸಪ್ತ ಸಮುದ್ರಗಳನ್ನು ಕುಡಿಯುವುದನ್ನು, ಸಪ್ತಕುಲಾದ್ರಿಗಳನ್ನು 
ಹತ್ತುವುದನ್ನು ಬಾಲಸೂರ್ಯನು ತನ್ನ ಮಡಿಲಲ್ಲಿ ಸಂತೋಷವಾಗಿ ಹೊರಳಾಡುವುದನ್ನು, 
ದಿಗ್ಗಜಗಳನ್ನು, ಕಮಲದ ಪತ್ರದ ಮೇಲಿರುವ ನೀರಿನಿಂದ ಸು೦ದರವಾಗಿ ಕಾಣುತ್ತಿರುವ 
ಸರೋವರದಲ್ಲಿ ಸ್ನಾನ ಮಾಡಿಸುತ್ತಿರುವುದನ್ನು ಸ್ಪಪ್ನದಲ್ಲಿ ಕಂಡು ಆಕೆಯು ಸಂತೋಷ 
ಪಟ್ಟಳು (೧-೧೪೦). ಇದಕ್ಕೆ ಕಾವ್ಯದಲ್ಲಿ ಈ ಕೆಳಗಿನ ಅರ್ಥಗಳನ್ನು ಕೊಡಲಾಗಿದೆ: 
ಸಪ್ತ ಸಮುದ್ರಗಳನ್ನು ಕುಡಿಯುವುದರಿ೦ದ ಸಮುದ್ರವು ಬಳಸಿದ ಭೂಮಿಗೆ ಒಡೆಯನನ್ನು, 
ಕುಲಪರ್ವತಗಳಿಂದ ಸುತ್ತುವರಿಯಲ್ಪಟ್ಟ ರಾಜ್ಯವುಳ್ಳಪನನ್ನು, ಬಾಲಸೂರ್ಯನು 
ಅಭಿವೃದ್ಧಿಯನ್ನು, ಸುಂದರನಾದ ಮಗನನ್ನು ಪಡೆಯುವಳೆಂದು ಸೂಚಿಸಲಾಗಿದೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೧೩ 


(೧೪೧-೧೨೩). ಕನಸು ವಾಸ್ತವದ ಗೊಂದಲದಿಂದಲೇ ಜನಿಸುತ್ತದೆ. ಕೆಲವು 
ಸಂದರ್ಭಗಳಲ್ಲಿ ಕನಸು ಹೊಸದಾದ ಅರ್ಥವನ್ನು ಕಟ್ಟಲು ಯತ್ನಿಸುತ್ತದೆ. ಪ್ರತಿಮೆಗಳ 
ಮೂಲಕ ಧ್ವನಿಪೂರ್ಣವಾಗಿ ಕನಸು ಭವಿಷ್ಯದ ಆಕಾರವನ್ನು ಎಷ್ಟೋ ಸಾರಿ ಪ್ರಶಿಪಾದಿಸು 
ತ್ತದೆ. ಪ್ರಾಯ್ದನು ಹೇಳುವ ಈ ಸಿದ್ಧಾಂತವನ್ನು ಇಲ್ಲಿ ಅನ್ವಯಿಸಬಹುದು. ಮೆಲೆ 
ಹೇಳಲಾಗಿರುವ ಕನಸಿಗೊ೦ದು ಅರ್ಥವಿದೆ ಎನ್ನುವುದು ಭವಿಷ್ಯದ ಸೂಚನೆಯಾಗಿದೆ. 
ಸ್ತೀಯು ಗರ್ಭವತಿಯಾದಾಗ ಅವಳಿಗೆ ಬೀಳುವ ಕನಸು ಇಲ್ಲ ಪುತ್ರಪ್ರಾಪ್ತಿಯ 
ರ್ರರ್ಥವನ್ನು ಕೊಡುತ್ತದೆ. ಜೈನ ಕಾವ್ಯಗಳಲ್ಲಿ ಈ ರೀತಿ ಕಲ್ಪನೆಗಳು ಬಹಳಷ್ಟು ಚಿತ್ರಿತವಾಗಿದೆ. 
ಜೈನ ಕಾವ್ಯಗಳಲ್ಲಿ ಈ ಚಿತ್ರಣಗಳು ವಿಶಿಷ್ಟವಾಗಿ ಒಡಮೂಡಿದ್ದರೂ, ಅವುಗಳು 
ಸಾಮಾಜಿಕವಾಗಿಯೂ ಇರುವ ನಂಬಿಕೆಗಳೇ ಆಗಿವೆ. 

. ಸಂಸ್ಕಾರಗಳಲ್ಲಿ ಮೊಟ್ಟಮೊದಲನೆಯದು ಗರ್ಭಾದಾನ. ಯಕ್ಷಕಾಲದಲ್ಲಿ ದಂಪತಿಗಳು 
ಒಟ್ಟುಗೂಡಿ ಪಿತ್ಯಯಣವನ್ನು ತೀರಿಸಲು ಕೈಗೊಳ್ಳುವ ಕ್ರಮವು ಗರ್ಭಾದಾನವೆಂದೆನ್ನಿಸುತ್ತದೆ. 
ಶ್ರುತಿಗಳ ಪ್ರಕಾರ ಪಿತೃ ಯಣ ತೀರಿಸದಿದ್ದರೆ ನರಕ ಪ್ರಾಪ್ತಿಯಾಗುತ್ತದೆ. 

ವಿವರಗಳಿಗೆ ನೋಡಿ: Freud Sigmund 1961 The intrepreation of dreams 
ಯುಗಯಾತ್ರೀ ಭಾರತೀಯ ಸಂಸ್ಕೃತಿ ೧೯೭೯ ಸಂಪುಟ. ೨ ಪಟ, ೨೯೪ 


೨೯೬. ಗಾಂಧರ್ವ ವಿವಾಹ 

"ವಡ್ಡಾರಾಧನೆ'ಯಲ್ಲಿ ಸಂಧ್ಯಾವಳಿಯೆಂಬವಳು ತನ್ನ ಪ್ರೇಮವನ್ನು ಗಂಡಿಗೆ ತಿಳಿಸುವ 
ವಿಚಾರವು ಬರುತ್ತದೆ. "ನೀಮೇ ಶರಣೆ೦ದಿರ್ದ' ಆಕೆಯನ್ನು ಗಾಂಧರ್ವ ವಿವಾಹ 
ಪದ್ಧತಿಯ ಮೂಲಕ ಗಂಡು ಮದುವೆಯಾಗುವ ವಿಷಯವು ಈ ಕತೆಯಲ್ಲಿ ಬರುತ್ತದೆ. 
ಇಲ್ಲಿ ಹಣ್ಣೇ ಮುಂದುವರಿಯುವ ಕ್ರಮವನ್ನು ಕಾಣಬಹುದಾಗಿದೆ. ಗಾಂಧರ್ವ ವಿವಾಹ 
ಪದ್ಧತಿಯ ಉಲ್ಲೇಖವನ್ನು ಕನ್ನಡ ಕಾವ್ಯಗಳಲ್ಲಿ ಅನೇಕ ಕಡೆ ಕಾಣಬಹುದಾಗಿದೆ. 

ಗಾಂಧರ್ವ ವಿವಾಹ ಪದ್ಧತಿಯಲ್ಲಿ ಗ೦ಡು ಮತ್ತು ಹೆಣ್ಣು ಪರಸ್ಪರ ಒಪ್ಪಿಕೊಂಡರೆ 
ಮುಗಿಯಿತು. ಇದಕ್ಕೆ ಹಿರಿಯರ ಒಪ್ಪಿಗೆ ಬೇಕೆಂದೇನೂ ಇಲ್ಲ. ಈ ವಿವಾಹ ಪದ್ಧತಿಯಲ್ಲಿ 
ಹಣ್ಣಿನ ಇಚ್ಛೆಯೂ ಕೂಡಾ ಬಹು ಮುಖ್ಯವಾದ ಪಾತ್ರ ವಹಿಸುತ್ತದೆ. ಆದರೆ ಚಾರಿತ್ರಿಕವಾಗಿ 
ಗಮನಿಸಿಲ್ಲ. ಹತ್ತನೇ ಶತಮಾನದ ಹೊತ್ತಿಗೆ ಗಾಂಧರ್ವ ವಿವಾಹ ಪದ್ಧತಿಯಿತ್ತು 
ಎನ್ನುವುದಕ್ಕೆ ಯಾವ ಆಧಾರಗಳೂ ಇಲ್ಲ. ಕನ್ನಡ ಸಾಹಿತ್ಯದಲ್ಲಿ "ಗಾಂಧರ್ವ ವಿವಾಹ' 
ಪದ್ಧತಿಯ ಉಲ್ಲೇಖಗಳಿದ್ದು ಇದಕ್ಕೆ ಎರಡು ಕಾರಣಗಳನ್ನು ಕೊಡಬಹುದು. 

(2. ಕಾವ್ಯಗಳ ರೂಪದ ದೃಷ್ಟಿಯಿಂದ: ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಬಹುತೇಕ 
ಕಾವ್ಯಗಳು ಸಂಸ್ಕೃತ ಕಾವ್ಯಗಳ ರೂಪದ ಹಿನ್ನೆಲೆಯಲ್ಲಿ ಬಂದಿವೆ. ಕ್ರಿಶ. ಮೂರನೇ 
ಶತಮಾನದಿಂದ ಕ್ರಿ.ಶ ಆರನೇ ಶತಮಾನದವರೆಗೆ ಬೆಳೆದು ಬಂದ ಸಂಸ್ಕೃತ ಕಾವ್ಯಗಳ 
ಅನುಕರಣೆಯನ್ನು ಪ್ರಾಚೀನ ಕನ್ನಡ ಕಾವ್ಯಗಳು ಮಾಡಿದ್ದರಿಂದ, ಬಹುತೇಕ ಅಂಶಗಳು 
ಕನ್ನಡ ಕಾವ್ಯಗಳಲ್ಲಿ ಅದೇ ರೀತಿಯಲ್ಲಿ ಬಂದಿವೆ. ಇದು ಮುಖ್ಯವಾಗಿ, ಕನ್ನಡ ಕಾವ್ಯಗಳ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೧೮೪ 


ಆಶಯಕ್ಕೆ ಸಂಬಂಧಿಸಿದ ಪ್ರಶ್ನೆಯಾದರೂ ಇದಕ್ಕೆ ಪೂರಕವಾಗುವ ಇತರ ಅಂಶಗಳು 
ಕೂಡಾ ಮೂಲ ಕಾವ್ಯಗಳನ್ನು ಯಥಾಸ್ಥಿತಿಯಲ್ಲಿ ಅನುಸರಿಸಿವೆ. 

೨. ಹೀಗಿದ್ದರೂ, ಹತ್ತನೇ ಶತಮಾನದ ಕವಿಗಳು ಗಾಂಧರ್ವ ವಿವಾಹ ಪದ್ಧತಿಯ 
ರೂಪದಲ್ಲಿ ಬದಲಾವಣೆ ಮಾಡಿಕೊಂಡರು. ಉದಾಹರಣೆಗೆ: 

೧. ಹಿಡಿಂಬೆ + ಭೀಮರ ವಿವಾಹ (ಪಂಪ ಭಾರತ) 

೨. ರೂಪಕಂದರ್ಪ + ಲೀಲಾವತಿಯರ ವಿವಾಹ (ಲೀಲಾವತಿ ಪ್ರಬಂಧ) 

೩. ಕಂದರ್ಪದೇವ + ಕುಸುಮಾವಳಿಯರ ವಿವಾಹ (ಕುಸುಮಾವಳಿ) 

ಇತ್ಯಾದಿಗಳಲ್ಲಿ ಅವರಿಗೆ ಪುನರ್‌ ಮದುವೆಯಾಗುವ ಯಾ ಹಿರಿಯರ ಒಪ್ಪಿಗೆಯಿಂದ 
ಮದುವೆಯಾಗುವ ವಿವರಗಳು ಕನ್ನಡ ಕಾವ್ಯಗಳಲ್ಲಿ ಸಿಗುತ್ತವೆ. 

ಗಾಂಧರ್ವ ವಿವಾಹವು ಕುಟುಂಬದೊಳಗಣ ವಿವಾಹ ಪದ್ಧತಿಯಲ್ಲ. ಕನ್ನಡ 
ಸಾಹಿತ್ಯದಲ್ಲಿ ಬಂದ ಗಾಂಧರ್ವ ವಿವಾಹ ಪದ್ಧತಿಯನ್ನು ಲಕ್ಷಿಸಿಕೊಂಡು ಕೆಲವು 
ವಿಚಾರಗಳನ್ನು ಪ್ರಸ್ತಾಪಿಸಬಹುದಾಗಿದೆ. ಸಾಮಾನ್ಯವಾಗಿ ಬೇರೆ ಬೇರೆ ಗುಂಪಿಗೆ ಸೇರಿದ 
ಸ್ತ್ರೀ CE ಗಾಂಧರ್ವ ವಿವಾಹ ದುದು. ಇಲ್ಲಿ ಹೆಣ್ಣಿನ ಜಾತಿ ಯಾ 
ವರ್ಗವಾಗಲೀ ಅಷ್ಟೊಂದು ಪ್ರಧಾನವಲ್ಲ. ಅದರ ಬದಲು ಹೆಣ್ಣಿನ ಒಪ್ಪಿಗೆಯಷ್ಟೇ 
ಪ್ರಧಾನವಾಗಿರುತ್ತದೆ. ಈ ಅರ್ಥದಲ್ಲಿ ರಕ್ತ ಸಂಬಂಧದ ಕಠಿಣತೆಯನ್ನು ಗಾಂಧರ್ವ 
ವಿವಾಹ ಪದ್ಧತಿಯು ನಿರಾಕರಿಸುತ್ತದೆ. ಬೇರೆ ಗುಂಪಿಗೆ ಜಾತಿಗೆ ಸೇರಿದ ಗಂಡು 
ಮತ್ತು ಹೆಣ್ಣು ಮದುವೆಯಾಗುವುದಿದ್ದರೆ ಗಾಂಧರ್ವ ವಿವಾಹ ಪದ್ಧತಿಯೇ ಸೂಕ್ತವನ್ನುವ 
ನಂಬಿಕೆಯು ಈ ರೀತಿಯ ಸಂಬಂಧಗಳಲ್ಲಿ ವ್ಯಕ್ತವಾಗಿದೆ. ಉದಾಹರಣೆಗೆ: 


ಭೀಮ (ಕ್ಷತ್ರಿಯ) © ಹಿಡಿಂಬೆ (ರಾಕ್ಷಸಿ) 

ದುಷ್ಕ೦ತ (ಕ್ಷತ್ರಿಯ) - ಶಕುಂತಲೆ (ಬ್ರಾಹ್ಮಣಸ್ತೀ) 

೩. "ರಾಮಚಂದ್ರ ಚರಿತ ಪುರಾಣ'ದಲ್ಲಿ ಕುಶನಿಗೆ ಕನಕಮಾಲೆಯನ್ನು ಕೇಳುವ 
ಸನ್ನಿವೇಶ 


೧. ಪಂಪನ "ಆದಿ ಪುರಾಣ'ದಲ್ಲಿ ಶ್ರೀಮತಿಯು ತನ್ನ ಚಿತ್ರಪಟವನ್ನು ಬರೆದು 
ಪಂಡಿತೆಗೆ ಕೊಡುತ್ತಾಳೆ. ತನ್ನ ಹಿಂದಿನ ಭವದ ಗಂಡನನ್ನು ಮರಳಿ ಪಡೆಯಬೇಕೆಂಬ 
ಬಯಕೆಯನ್ನು ವ್ಯಕ್ಷಪಡಿಸುವಲ್ಲಿಯೂ ಇದೇ ರೀತಿಯ ಮನೋಭಾವವು ವ್ಯಕ್ತವಾಗುತ್ತದೆ. 

೨. ಪಂಪನ "ವಿಕ್ರಮಾರ್ಜುನ ವಿಜಯ'ದಲ್ಲಿ ಹಿಡಿಂಬೆ ಮತ್ತು ಭೀಮರ ವಿವಾಹವನ್ನು 
“ಗಾಂಧರ್ವ ವಿವಾಹ' ಎಂದು ಕರೆಯಲಾಗಿದೆ. (ವಿವರಗಳಿಗೆ ನೋಡಿ: ಅನಂತ 
ರಂಗಾಚಾರ್‌. ಎನ್‌ (ಅನು) ೧೯೭೭. ಪು.೧೮೬) ವ್ಯಾಸ ಮಹಾಭಾರತದಲ್ಲಿ ಮಾತ್ರ 
ಈ ಸನ್ನಿವೇಶವು ಹೀಗಿದೆ. ಮಗುವಾಗುವವರೆಗೂ ಹಿಡಿಂಬೆ ಮತ್ತು ಭೀಮರು 
ಜೊತೆಯಲ್ಲಿರುತ್ತಾರೆ. 

* ಹತ್ತನೇ ಶತಮಾನದ ಹೊತ್ತಿಗೆ "ಗಾಂಧರ್ವ ವಿವಾಹ' ಪದ್ಧತಿಯು ಹೊರಟು 
ಹೋಗಿರಬೇಕು. ಯಾಕೆಂದರೆ, “ಗಾ೦ಧರ್ವ' ವಿವಾಹ ಪದ್ಧತಿಯ ಕುರಿತಂತೆ ಐತಿಹಾಸಿಕ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೧೫ 


ದಾಖಲೆಗಳು ಲಭ್ಯವಾಗುವುದಿಲ್ಲ. | 
೩. ನೇಮೀಚಂದನ “ಲೀಲಾವತಿ ಪ್ರಬಂಧ'ದಲ್ಲಿ ಕಂದರ್ಪ ದೇವನಿಗೂ 
ಲೀಲಾವತಿಗೂ ಗಾಂಧರ್ವ ವಿವಾಹವಾಗುತ್ತದೆ. 
ವಿವರಗಳಿಗೆ ನೋಡಿ: ರಾಮೇಶ್ವರಾವಧಾನಿ (ಸಂ) ೧೯೭೨-೭೬ ಮಹಾಭಾರತ ಪುಟ. ೧೦೨೨ 
ಬಸವರಾಜು ಎಲ್‌ (ಸಂ) ೧೯೭೬ ಆದಿಪುರಾಣ ಪುಟ. ೭೪ 
ದೇ. ಜವರೇಗೌಡ (ಸಂ) ೧೯೬೬ ಲೀಲಾಪ್ಪಬಂಧ ಪುಟ. ೨೭೩ 
ಹಿರೇಮಠ ಆರ್‌.ಸಿ. (ಸಂ) ೧೯೭೫ ರಾಮಚಂದ್ರ ಚರಿತಪುರಾಣ ಪುಟ. ೫೦೯. 


೨೯೭. ಗಾಣರು 

“ಬೀಣೆಯ ಕೊಳಲ ಬೆದಂಡೆಯ ಗಾಣರ ಬಿಳಿಬಡಿದು ಸುಳಿದು ಕುಂದಿ ಕಥನ 
ಶ್ರೇಣಿಯೊಡನೆಳಸಿ ಬಳಸುವ ನಾಣಿಲಿಗಳನೀ ಬುಧಾಳಿಯೊಳ್‌ ಪುಗಿಸುವುದೇ” 
(ಸುಕುಮಾರ ಚರಿತ ೨-೨೪) 

ಸುಕುಮಾರ ಚರಿತದಲ್ಲಿ ಬರುವ ಮೇಲಿನ ಪದ್ಯ ಬೆದಂಡೆಯ ಗಾಣರನ್ನು 
ಬುಧರೊಂದಿಗೆ ಸೇರಿಸಕೊಡದೆಂದು ಹೇಳುತ್ತದೆ. 

“ರಸಮೊಸರ್ವನ್ನೆಗಂ ತಗುಳೆ ಪಾಡುವ ಗಾಣರ ಗೇಯಮಳ್ಳರಂ ಪೊಸಯಿಸೆ” 
ಎನ್ನುವಲ್ಲಿನ ಗಾಣರೂ ಸೈನ್ಯದ ಜೊತೆ ಇರುತ್ತಿದ್ದರು. ಈ ಗಾಣರು ಬಹುಶಃ, ಶೌರ್ಯ 
ಪರಾಕ್ರಮದ ಮತ್ತು ರಮ್ಯಾದ್ಭುತದ ಕತೆಗಳನ್ನು ಹಾಡಿ ಸೈನಿಕರನ್ನು ರಂಜಿಸುತ್ತಿದ್ದ 
ಗಾಯಕ ಪರಂಪರೆಯವರೆಂದು ಕಾಣುತ್ತದೆ. 

ಈ ಗಾಣರೇ ಎಕ್ಕಲಗಾಣರೆಂದು ಕರೆಸಿಕೊಳ್ಳುತ್ತಿದ್ದರೆ೦ದು ಊಹಿಸಬಹುದು. 
ಇವರದು ಒಂದು ಜನಪದ ಗಾಯಕ ಪರಂಪರೆಯಾಗಿದ್ದಿರಲೂಬಹುದು. 

ಗಾಣವೆಂದರೆ ಗಾನ: ಗಾಯನ. ಗಾಣಗಾರ್ತಿಯೆಂದರೆ ಹಾಡುವವಳು: ಗಾಯಿಕೆ: 
ಗಾಣಕಾರನೆಂದರೆ ಗಾಯಕ: ಸಂಗೀತಕಾರ. 

ವಿವರಗಳಿಗೆ ನೋಡಿ: ಸಿ.ವೀರಣ್ಣ ೧೯೮೬ ಪ್ರಾಚೀನ ಸಾಹಿತ್ಯ: 
ರಾಜಸತ್ತೆಯ ವೈಭವದ ಕಾಲ ಪುಟ. ೨೨, ೨೩, ೧೭೩ ೨೦೪, ೩೬೧. 


೨೯೮. ಗಾಣಿಗರು 

ಕುಸಿಬಿ, ಸೇಂಗಾ, ಎಳ್ಳು ಮುಂತಾದ ಎಣ್ಣೆ ಕಾಳುಗಳನ್ನು ಗಾಣಕ್ಕೆ ಹಾಕಿ 
ಎಣ್ಣೆ ತೆಗೆಯುವ ಕಸಬುದಾರರನ್ನು ಗಾಣಿಗರು ಎ೦ದು ಕರೆಯಲಾಗುತ್ತದೆ. ಊರಿನಲ್ಲಿ 
ಇವರ ಓಣಿ ಪ್ರತ್ಯೇಕವಾಗಿರುತ್ತಿತ್ತು. ವಡ್ಡಾರಾಧನೆಯ ಮಹೇಂದದತ್ತಾ ಚಾರ್ಯರು 
ಮೊದಲಾದ ಐನೂರು ರಿಸಿಯರ್ಕಳ ಕಥೆಯಲ್ಲಿ ಎಣ್ಣೆಯ ಗಾಣಗಳ ಉಲ್ಲೇಖ 
ಬರುತ್ತದೆ. ವ್ಯಾಳನೆಂಬ ಮಂತ್ರಿ ಐನೂರು ಜನ ರಿಸಿಯರನ್ನು ಆ ಗಾಣದಲ್ಲಿ ಹಾಕಿ 
ಹಿ೦ಡಿಸಿದ ಕ್ರೂರ ರೀತಿಯಿಂದ ಕೊಂದ ಘಟನೆ ಅಲ್ಲಿ ಬರುತ್ತದೆ. ಎಣ್ಣೆ ಕಾಳುಗಳಿಂದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೧೩ 


ಎಣ್ಣೆಯನ್ನು ತೆಗೆಯಲು ಗಾಣಿಗರು ಗಾಣಗಳನ್ನು ಉಪಯೋಗಿಸುತ್ತಿದ್ದರು. ಗಾಣಿಗವೃತ್ತಿ 
ಸಾಮಾಜಿಕವಾಗಿ ಮಹತ್ವದ್ದು. 
ಗಾಣಗಳಲ್ಲಿ ಎತ್ತಿನ ಗಾಣ ಮತ್ತು ಕೈಗಾಣಗಳಂದು ಎರಡು ವಿಧ. ಕ್ರಿಶ. ೧೧೪೫ 
ರಲ್ಲಿ ಆಸಕ್ಕ ಗಾವುಂಡ ಎಂಬುವನು ಮಾಡಿಸಿದ ಒಂದು ಕಲ್ಲಿನ ಗಾಣ ಈಗಲೂ ಇದೆ. 
(“ಗಣಿಗನೂರ ತನ್ನ ಪಕ್ಷರ ಜೆ೦ಡ ಗಾವುಂಡನ ಮಗಂ ಆಸಕ್ಕ ಗಾವುಂಡಂ ಮಾಡಿಸಿದ 
ಕಲ್ಲ ಗಾಣಂ ಇಂತಪ್ಪುದಕ್ಕೆ ಮಂಗಳ ಮಹಾಶ್ರೀ” EC III NJ 150, 1145 AD) 
ಇವರು ರೈತರ ಎಣ್ಣೆ ಬೀಜಗಳನ್ನು ಗಾಣಕ್ಕೆ ಹಾಕಿ ಎಣ್ಣೆ ಮಾಡಿಕೊಟ್ಟು ಜೀವನ 
ನಡೆಸುತ್ತಿದ್ದರು. ಅಲ್ಲದೆ ಎಣ್ಣೆಯ ಮಾರಾಟದಿಂದಲೂ ಜೀವನ ಸಾಗಿಸುತ್ತಿದ್ದರು. 
ಗಾಣಿಗರನ್ನು ತೆಲ್ಲಿಗ; ತೈಲಿಕ ಎಂದೂ ಕರೆಯಲಾಗುತ್ತದೆ. 
ಗಾದೆಯ ಮಾತಿದೆ: ಬ್ರಾಹ್ಮಣರ ಎದುರು ನಿಲ್ಲಬಾರದು. ಕುದುರೆಯ ಹಿಂದೆ 
ನಿಲ್ಲಬಾರದು. ಗಾಣಿಗನಿಗೆ ಎತ್ತಾಗಬಾರದು. ಬ್ರಾಹ್ಮಣನ ಎದುರು ನಿಂತರೆ ಕೆಲಸ 
ಹೇಳುತ್ತಾನೆ. ಕುದುರೆಯ ಹಿಂದೆ ನಿಂತರೆ ಒದೆಯುತ್ತದೆ. ಗಾಣಿಗನಿಗೆ ಎತ್ತಾದರೆ, 
ಗಾಣದ ಸುತ್ತ ಸುತ್ತಿಸುತ್ತಾನೆ. 
ಏವರಗಳಿಗೆ ನೋಡಿ: ಡಾ. ವಿ. ಎಲ್‌. ಪಾಟೀಲ್‌ ೨೦೦೯ 
ವಡ್ಡಾರಾಧನೆ ಸಾಂಸ್ಕೃತಿಕ ಅಧ್ಯಯನ ಪುಟ. ೧೭೬-೧೭೭ 
ಚಿದಾನಂದಮೂರ್ತಿ ೨೦೦೮ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಪುಟ. ೪೯೧-೪೯೪ 


೨೯೯. ಗಾಮುಂಡ 

ಮತ್ತೊಂದು ದಿವಸಂ ಕೌಶಳಮೆಂಬೂರ ಗಾಮುಂಡಂ ಜಗದ್ಗ ಹನೆಂಬೊಂ 

(ಡಿ.ಎಲ್‌.ಎನ್‌. ೨೦೦೯ ಪುಟ. ೬೪) 

ಗೌಡ ಎನ್ನುವುದಕ್ಕೆ ಗಾಮುಂಡ ಎಂದು ಕರೆಯಲಾಗಿದೆ. ಇದು ಅಧಿಕಾರ 
ಸೂಚಕ ಪದವೂ ಹೌದು. "ಊರಗೌಡ'ನೆಂದರೆ ಊರಿನ ಸಮಸ್ತ ಸುಖ-ದುಃಖಗಳನ್ನು 
ನೋಡುವವನು. 

ರಾಜ್ಯಾಡಳಿತದ ಬಹು ಚಿಕ್ಕ ಘಟಕವಾದ ಹಳ್ಳಿಯ ಆಡಳಿತ ಗಾವುಂಡರಿಗೆ 
ಸೇರಿದ್ದು. ಹಳ್ಳಿಗರು ರಾಜನಿಗೆ ತೆರಬೇಕಾದ ತೆರಿಗೆಯನ್ನು ಅವನಿಗೆ ಮುಟ್ಟಿಸುವುದು 
ಗಾವುಂಡರ ಮುಖ್ಯ ಕೆಲಸ. “ಅವರನ್ನು ರಾಜ್ಯದ ಅಧಿಕಾರಿಗಳನ್ನುವುದಕ್ಕಿಂತ ಹಳ್ಳಿಗಳ 
ಪ್ರತಿನಿಧಿಗಳೆನ್ನುವುದು ಸಮಂಜಸ”ವೆಂದು ಕೆಲವರ ಮತ. ಅದೇನೇ ಇದ್ದರೂ ಊರಿನ 
ಸಂರಕ್ಷಣೆ ಅದರ ಆಡಳಿತ ಮತ್ತು ಹಿತಾಸಕ್ತಿಗಳನ್ನು ಕಾಯ್ದುಕೊಳ್ಳುವ ಸಂಪೂರ್ಣ 
ಹೊಣೆ ಗಾವುಂಡರದು. ಒಂದೊಂದು ಊರಿಗೆ ಅಥವಾ ಪಟ್ಟಣಕ್ಕೆ ಒಬ್ಬನಿಗಿ೦ತ ಹೆಚ್ಚು 
ಗಾವುಂಡರಿದ್ದ ಬಗ್ಗೆ ಶಾಸನಗಳಿಂದ ತಿಳಿದು ಬರುತ್ತದೆ. ವಡ್ಡಾರಾಧನೆಯಲ್ಲಿ ಇವೆಲ್ಲ 
ವಿವರಗಳು ದೊರೆಯುವುದಿಲ್ಲ. ಹಳ್ಳಿಯಲ್ಲಿ ಗೌಡನಾಗಿದ್ದ ಆತ ಅರಸರನ್ನು ಕಂಡರೆ 
ಅತ್ಯಂತ ಭಯಭಕ್ತಿ ಗೌರವಗಳಿಂದ ನಡೆದುಕೊಳ್ಳುತ್ತಿದ್ದ ಎಂಬ ಉಲ್ಲೇಖ ಮಾತ್ರ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೧೭ 


ಬರುತದೆ. 

ಚಕ್ರವರ್ತಿಯ ಮುಂದೆ ಮಣಿದ ಕೋಟಿಕೋಟಿ ಗ್ರಾಮಾಧಿಪರು ಮಕುಟಬದ್ಧ 
ಮಹಾಮಂಡಲಾಧಿಪತಿಗಳನ್ನು ಪೊನ್ನ ವರ್ಣಿಸುವುದು ಮೂರನೇ ಕೃಷ್ಣನ ಆಸ್ಥಾನದಲ್ಲಿ 
ಕ೦ಡ ದೃಶ್ಯವೇ ಆಗಿರಬಹುದು. ಇದು ಪ್ರಾಚೀನ ಕಾಲದ ರಾಜಕೀಯ ವ್ಯವಸ್ಥೆಯನ್ನು 
ಸೂಚಿಸುತ್ತದೆ. ರಾಜ, ಮಂತ್ರಿ, ಸೇನಾಧಿಪತಿ, ಪುರೋಹಿತ, ಸಾಮಂತರು, ಅವರ 
ಅನಂತರ `ಗಾವುಂಡರ ಪಾತ್ರ ಮಹತ್ವದ್ದು, ಈ ರೀತಿಯ ರಾಜಕೀಯ ವ್ಯವಸ್ಥೆ ಯನ್ನು 
ಬ್ರಿಟಿಷ್‌ ಕಾಲಘಟ್ಟದ ಆಧಿಪತ್ಯ ಭಾ ನಾಗರಿಕ ಕಾನೂನುಗಳು ಚಹಾ 
ಮಧ್ಯಕಾಲೀನ ಚರಿತ್ರೆಯಲ್ಲಿ ಗ್ರಾಮ ಸಮಾಜದ ಮುಖಂಡರನ್ನು ಮಹತ್ತರ; ಪಟ್ಟಕಿಲ; 
ಮತ್ತು ಗಾವುಂಡನೆಂದು ಕರೆಯತೊಡಗಿದರು. ಒಂದು, ಹತ್ತು. ಇಪ್ಪತ್ತು. ನೂರು, 
ಸಾವಿರ ಎಂದು ಬೇರೆ ಬೇರೆಯಾಗಿ ಗ್ರಾಮಗಳಿಗೆ ಅಧಿಪತಿಯನ್ನು ನಿಯಮಿಸಬೇಕು. 
ಎಂದು ಮನುವಿನ ಅಭಿಪ್ರಾಯ. 

ದಶಗ್ರಾಮಪತಿಯು ಹನ್ನೆರಡು ಜೋಡೆತ್ತುಗಳಿಂದ ಉತ್ತು ಸಾಗುವಳಿ 
ಮಾಡಬಹುದಾದ ಹೊಲವನ್ನು ತನ್ನ ಜೀವನಕ್ಕೆ ವೃತ್ತಿವೇತನವಾಗಿ ಪಡೆಯುವನು. 
ಅದರಿಂದ ಅವನು ಜೀವಿಸುತ್ತ ಕರ್ತವ್ಯ ನಿರ್ವಹಿಸಬೇಕು. ಇಪ್ಪತ್ತು ಗ್ರಾಮಪತಿಯು 
ಅದರ ಐದರಷ್ಟು ವೇತನವಾದ ಭೂಮಿಯನ್ನು, ನೂರು ಗ್ರಾಮಪತಿಯು ಒಂದು 
ಗ್ರಾಮವನ್ನು ವೇತನವಾಗಿ, ಸಾವಿರ ಗ್ರಾಮಪತಿಯು ಒಂದು ಪುರವನ್ನು ಉಂಬಳಿಯಾಗಿ 
ಹೊಂದಿ, ಕಾರ್ಯ ವ್ಯಾಪೃತನಾಗಬೇಕು. ಎಂದು ಮನು ಹೇಳುತ್ತಾನೆ. 

ಯದುಗಳು ಗೋವಳರು; ಗೌಳರು-ಗೌಡರು. ರಾಷ್ಟ್ರಕೂಟರು ಗೌಡರು, 
ನಾಡಗೌಡರು. ಇದು ಮಹತ್ವದಲ್ಲಿ ಮಹತ್ವದ ಸಂಗತಿ ಇನ್ನೊಂದು ಬೇರೆ ಇದೆ. 
ಗಂಗವಂಶಕೂ ) ರಾಷ್ಟಕೂಟರಾಜರಿಗೂ ಬೀಗನ ಸಂಬಂಧವಿದ್ದುದು ಸುಪಸಿ ಸಿದ್ಧವಿದೆ. 
ರಾಷ್ಟ್ರಕೂಟರು ತಾವು ಸಾಮ್ರಾಟರಾಗಿದ್ದರೂ ತಮಗಿಂತಲೂ ಕಿರಿಯ ಅಸ 
ಗಂಗರ ಮನೆತನಕ್ಕೆ ತಮ್ಮ ಹೆಣ್ಣುಮಕ್ಕಳನ್ನು ಮದುವೆ ಮಾಡಿಕೊಟ್ಟಿದ್ದಾರೆ. ಆದುದರಿಂದ, 
ಗಂಗರಾಜರು ಸ ರಾಷ್ಟ್ರಕೂಟರ ಕುಲಕ್ಕಿಂತಲೂ ಕಡಿಮೆ 2೭೬8 ಇರಲಾರದು. 
ರಾಷ್ಟ್ರಕೂಟರು ತಮಗೆ ಯದುವಂತಿಗಳೆಂದುಕೊಳ್ಳುತ್ತದ್ದರೆ ಗಂಗರು ತಾವು ತುರ್ವಸುವಿನ 
ಸಂತತಿಯವರೆಂದು ಹೇಳುತ್ತಿದ್ದುದು ಶಾಸ ಸನಗಳಿಂದಲೆ ಗೊತ್ತಾಗಿದೆ. 

ಶಂಬಾ ಅವರ ಪ್ರಕಾರ "ಸೌಡಶಬ್ದದ ವಿಚಾರದಲ್ಲೂ ಹೀಗೆಯೆ ದಿಗ್ಗಾ ತಿ 
ಯುಂಟಾಗಿದೆ. ನಮ್ಮ ಶಾಸನಗಳಲ್ಲಿ ಇದು ಕಾಣಿಸಿ ರೀತಿಯೇ ಬೇರೆ. ಸಾಕು. 
ಗಾವುಂಡ ಎಂಬ ದಿ ರೂಪಗಳು ಪ್ರಾಚೀನ ಶಾಸನಗಳಲ್ಲಿ; ಗಾಮುಂಡ- 
ಗಾವುಂಡ-ಗವುಡ ಬಳಿಕ ಗೌಡ ಎಂದು ಈಗಿನ ರೂಪವೆಂಬುದಾಗಿ ಹಲವರ ಗಹಿಕೆಯುದೆ. 
ಆದರೆ, ಇದೆಲ್ಲವೂ ಸರಿಯಾಗಿ ತಿರುವು ಮುರುವಾಗಿದೆಯೆಂದು ನನ್ನ ತಿಳುವಳಿಕೆ. 
ಮೂಲ ಉಚ್ಛ್ಚಾರವೆ ಗೌಡವೆಂದಿದ್ದು ಶಾಸನಗಳನ್ನು ಬರೆದ ಕಾಲದ ಸುಮಾರಿಗೆ 
ಗೌಡ(ಳ)ರ ಆ ಪುರಾತನ ಪರಂಪರೆಯ ಅರ್ಥವು ಜನಗಳಲ್ಲಿ ಮರೆತು ಹೋಗಿದ್ದಿತು. 


ಹಳಗನ್ನಡ ಸಾ೦ಸ್ಥ ತಿಕ ಪದಕೋಶ /೨೧೮ 


ಗೌಡರು ಗ್ರಾಮಾಧಿಕಾರಿಗಳಾಗಿಯೂ ಇರುತ್ತಿದ್ದುದರಿಂದ ಗೌಡ ಶಬ್ದಕ್ಕೂ 

ಗ್ರಾಮಾಧಿಕಾರಕ್ಕೂ ತಳಕುಹಾಕಿದರು. ಗ್ರಾಮಾಧಿಕಾರಿಯೆಂಬ ಅರ್ಥವನ್ನೆ ಮುಖ್ಯವಾಗಿ 

ಕಣ್ಣೆದುರಿಗೆ ಇಟ್ಟುಕೊಂಡು "ಗೌಡ' ಎಂಬ ರೂಢ ಶಬ್ದಕ್ಕೆ ನಿರುಕ್ತವನ್ನು ಹೇಳಹೋಗಿ, 

ಅದು ಗ್ರಾಮ ಶಬ್ದಕ್ಕೆ ಸಂಬಂದ ಪಟ್ಟಿರಲಿಕ್ಕೆಬೇಕೆಂಬ ತರ್ಕಸರಣಿಯ ಸುಳಿತಲ್ಲಿ 

ಸಿಕ್ಕುಬಿದ್ದಿರಲಿಕ್ಕೇ ಬೇಕು. ಈ ದೃಷ್ಟಿಯಿಂದ "ಗೌಡ' ಶಬ್ದವನ್ನು ಗ್ರಾಮಪದಕ್ಕೆ ಹತ್ತಿರ 

ಬರುವಂತೆ ತಿದ್ದಿಕೊಂಡರೆಂದು ಊಹಿಸಬೇಕಾಗುತ್ತದೆ. ಹೀಗಾಗಿ, ಮೂಲ ಗೌಡ 

ಶಬ್ದವು ಪ್ರೌಢರ ಶಾಸನಾದಿ ಲೇಖನಗಳಲ್ಲಿ ಕೆಲಕಾಲ ಗಾಮುಂಡ, ಗಾವುಂಡ, ಗವುಡ 

ಎ೦ಬ ರೂಪತಾಳಿದರೂ ಮತ್ತೆ ಜನರು ಬಳಕೆಯಲ್ಲಿ "ಗೌಡ್‌ ಎಂಬ ತನ್ನ ಮೊದಲಿನ 
ರೂಪದಲ್ಲಿಯೆ ಈಗಲೂ ಉಳಿದುಕೊಂಡಿದ್ದುದು ಕಂಡುಬರುತ್ತದೆ. 

ವಿವರಗಳಿಗೆ ನೋಡಿ: ಶಂಬಾ ಜೋಶಿ ೧೯೯೯ ಸಂಪುಟ. ೨ ಪುಟ. ೧೪೫ 

ಸಿ. ವೀರಣ್ಣ ೧೯೮೬ ಪ್ರಾಚೀನ ಸಾಹಿತ್ಯ: ರಾಜಸ ಸತ್ತೆಯ ವೈ ೈಭವದ ಕಾಲ ಪುಟ. ೨೩೭ 

ಚಕ್ರಕೋಡಿ ಈಶ್ವರಶಾಸ್ತ ೧೯ ೬೭ ಮನುಸ್ಚೃತಿ ೭-೧೧೯ 

Romila Thapar 1 | 9757 The Past and Prejudice P. 37 

A.S. Altekar 1967 Rastrakutas and their times- P 189. 

The code of civil procedure — 1908 Mysore law journal 1970 

ಡಾ. ಚಿದಾನಂದಮೂರ್ತಿ ೨೦೦೮ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಪುಟ. ೩೯೧-೪೦೦. 


೩೦೦. ಗಾವಿಲ 
“ಏಂಗಾವಿಲನಯೊ” (ಪಂಪ ಭಾರತ ೩-೧೭ ೪-೭) 
ಗ್ರಾಮೀಣ ಎಂಬುದರಿಂದ ಗಾವಿಳ, ಗಾವಿಲ ಎಂಬುದು ಬಂತೆನ್ನುವುದು 
ಗಮನಾರ್ಹ. 
ಗಾವಿಲನೆಂದರೆ ಹಳ್ಳಿಯವನು. ಗ್ರಾಮ ಪ್ರದೇಶದವನು. ಹಳ್ಳಿಯ ಅಧಿಕಾರಿ. 
ಹೆಡ್ಡ, ದಡ್ಡ, ಅನಾಗರಿಕ ಎಂಬ ಅರ್ಥಗಳಿವೆ. ತಲೆಸೂಡಿ ಮುನ್ನ ಕಜ್ಜದ ಫಲಮಂ 
ಬೆಸಗೊ೦ಡುಮೇವನಲ್ಲಿಂ ಕಿರಿಯಿಸಿ ದಿವಸಮಸಲದೆ ಬೆಸಗೊಳ್ಳನಂತು ಗಾವಿಲನಕ್ಕುಂ 
(ಕವಿರಾಜ ಮಾರ್ಗ ೩-೧೪೪) 
ಗಾವಿಲ ಎಂದರೆ ಅನಾಗರಿಕವೆಂದು: ಗಾವಿಲರು ಹೆಡ್ಡರೆಂದು ಕರೆದಿರುವುದು 
ವರ್ಗ ತಾರತಮ್ಯದ ಧೋರಣೆಯನ್ನು ಸೂಚಿಸುತ್ತದೆ. ಗಾವಿಲರು ಹೆಡ್ಡರೆಂದರೆ ನಾಗರಿಕರು 
ಹೆಡ್ಡರಲ್ಲವೆಂದು ಅರ್ಥವಾಗುತ್ತದೆ. ನಾಗರಿಕರ ಬೌದ್ಧಿಕ ರೂಪಕ್ಕೂ; ಗ್ರಾಮೀಣರ 
ಬುದ್ಧಿವಂತಿಕೆಯ ರೂಪಕ್ಕೂ ವೈತ್ಯಾಸವಿದೆ. 
ಪಾ (ಗ್ರಾಮ)ದಲ್ಲಿ ಇರುವನು ಎಂಬರ್ಥದಲ್ಲಿ “ಗಾವಿಲ' ಹೇಗೆ ಆಗುವುದೊ 
ಹಾಗೆಯೆ ಪಟ್ಟಿಯಲ್ಲಿ ಇರುವವನು ಎಂಬರ್ಥದಲ್ಲಿ “ಪಟ್ಟಿಲ (ಪಾಟಿಲ)' ಎಂದಾಗುವುದು 
ಏವರಗಳಿಗೆ ನೋಡಿ: Antonio Gramshi ? The Prison Note book 
ಶಂಬಾ ಜೋಶಿ ೧೯೯೯ ಸಂಪುಟ. ೨ ಪುಟ. ೧೪೩ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೧೯ 


೩೦೧. ಗಾವುಂಡ 
ಕುಲಕ್ಕೆ ಸಂಬಂಧಿಸಿದ ನಿಯಾಮಾವಳಿಗಳಿವೆ. ಕೂಡುಕಟ್ಟು (ಹಿರಿಯರ ಸಭೆ), 
ಆಧುನಿಕ ಅರ್ಥದಲ್ಲಿ ಪರಿಷತ್ತು ಗುರಿಕಾರ ಆಯಾ ಜನಜಾತಿ ಪರಿಷತ್ತಿನ ಪ್ರಧಾನಿ ಇಲ್ಲ 
ಗುರಿಕಾರನ ಕೆಲಸ ಕಾರ್ಯಗಳನ್ನು ಗಮನಿಸಬೇಕು. ಅವನು ಕುಲದ ವಿಚಾರ: 
ಸರಿತಪ್ಪುಗಳು ನಿರ್ಣಯ : ದೈವಗಳನ್ನು ಮಾತಾಡಿಸುವುದು ಇತ್ಯಾದಿಗಳನ್ನು ಹೊರಬೇಕು. 
ಅಂದರೆ ಆಯಾ ಕುಲದ ಮೇಲ್ವಿಚಾರಕನಾಗಿ ಕೆಲವು ಜವಾಬ್ದಾರಿಗಳನ್ನು ಹೊರಬೇಕು. 
ಗುರಿಕಾರ ನ್ಯಾಯತೀರ್ಮಾನ ಮಾಡಬೇಕು ದೈವ ಸರ್ವೋಚ್ಛ ಅಧಿಕಾರ ಪಡೆದರೆ 
ಅದರ ಅನ೦ತರದ ಅಧಿಕಾರವನ್ನು ಗುರಿಕಾರ ಅನುಭವಿಸುತ್ತಾನೆ. ಅನೇಕ ಕುಟುಂಬದವರು 
ಸೇರಿ (ಕೂಡುಕಟ್ಟು ಒಬ್ಬ ಗುರಿಕಾರನನ್ನು ಆಯ್ಕೆ ಮಾಡುತ್ತಾರೆ. ಇದು ಅವರ 
ಜನಜಾತಿ ಪರಿಷತ್ತಿನ ನಿಯಮ. ಗುರಿಕಾರನಿಗೆ ಪ್ರಾದೇಶಿಕ ಯಜಮಾನಿಕೆ ಇಲ್ಲ. ಆದರೆ 
ಅವರ ಜಾತಿಯ ಜನರ ಯಜಮಾನಿಕೆಯಿದೆ. ಈ ಅರ್ಥದಲ್ಲಿಯೂ ಅದು ಒಂದು 
ಪ್ರತ್ಯೇಕ ಸರಕಾರವನ್ನು ನಿರ್ಮಿಸಿಕೊಳ್ಳುತ್ತದೆ. ಧಾರ್ಮಿಕವಾಗಿಯೂ ಇದಕ್ಕೆ ಇದರದೇ 
ಆದ ಅನನ್ಯ ಸಂಹಿತೆಗಳಿರುತ್ತವೆ. ತನ್ನ ಸ್ಥಾನಮಾನಗಳನ್ನು ಹಿಂದೂ ಧರ್ಮದ 
ವ್ಯಾಖ್ಯೆಗೆ ಅನುಸಾರವಾಗಿ ರೂಪಿಸಿಕೊಂಡಿಲ್ಲ. ಮರುಮದುವೆ; ಬಹುಪತ್ನಿತ್ವ, ಲೈಂಗಿಕ 
ಸಂಬಂಧ; ದೈವಾರಾಧನೆ ಇವು ಬೇರೆ ಮಾದರಿಯದು, ಈ ಅರ್ಥದಲ್ಲಿ ಅದು ಪ್ರತ್ಯೇಕ 
ರಾಜಕೀಯ; ಧಾರ್ಮಿಕ ವ್ಯವಸ್ಥೆಯನ್ನು ಹೊಂದಿದೆ. ಕುಲದ ಆಚಾರ ವಿಚಾರಗಳಲ್ಲಿ 
ತಮ್ಮನ್ನು ತಾವೇ ರೂಪಿಸಿಕೊಂಡಿವೆ. ಹೀಗಾಗಿ ಮಲೆಕುಡಿಯರು ನಂಬುವ ರಾಜಕೀಯ 
ನಿಲುವುಗಳು ಪ್ರತ್ಯೇಕ ಹಾಗೂ ಅನನ್ಯ ಇದಕ್ಕೂ ಭೂ ಯಜಮಾನಿಕೆಗೂ ಯಾವುದೇ 
ಸಂಬಂಧವಿಲ್ಲ. ಮಲೆ ಕುಡಿಯರು ದೈವವನ್ನು ನಂಬುತ್ತಾರೆ. ಗುರಿಕಾರನ ಮೂಲಕ 
ದೈವವನ್ನು ಮಾತಾಡಿಸುತ್ತಾರೆ. ಇದರಿ೦ದಾಗಿ ಅಲೌಕಿಕ ಮತ್ತು ಲೌಕಿಕದ ನಡುವೆ 
ಒ೦ದು ಸಂಬಂಧ ಏರ್ಪಡುತ್ತದೆ ಮತ್ತು ಅವರ ನಂಬಿಕೆಗಳು ವೈಯಕ್ತಿಕವಲ್ಲ. ಯಾವುದನ್ನು 
ನಾವು ಸಾಮಾಜಿಕ ಪರಿಷತ್ತನ್ನು ಗುರುತಿಸಲು ಬರುವುದಿಲ್ಲ ಎ೦ದು ತಿಳಿಯಬೇಕು. 
ಪ್ರಭುತ್ವ; ಜಾತಿ; ನಾಗರಿಕತೆ ಮುಂತಾದುವುಗಳನ್ನು ಪಶ್ಚಿಮದ ನಾಗರಿಕ ಸಮಾಜದ 
ವ್ಯಾಖ್ಯೆಗೆ ಅನುಸಾರವಾಗಿ ಬಿಡಿಸಲು ಭಾರತೀಯರು ಹೊರಟರೆ ಬರಿಯ 
ಅನಾಗರಿಕರಾಗಿ ಕಾಣಿಸಬಹುದು. 
ಹಿ೦ದಿನ ಕಾವ್ಯಗಳಲ್ಲಿ ಗುರಿಕಾರರನ್ನು ಊರಿನ ಒಡೆಯ ಗಾವುಂಡ ಎಂದೂ 
ಕರೆದಿದ್ದಾರೆ. (ನೋಡಿ: ವಡ್ಡಾರಾಧನೆ) 
ಏವರಗಳಿಗೆ ನೋಡಿ: Sudipta kaviraj (ED) ೧೯೭೭ politics in india. 
Madan T.N. 2001 Non-Renuciahin 
M.N. Srinivas 1987 The dominant caste and othwr oup Essays. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೨೦ 


೩೦೨. ಗಾಳದೊಬು 

ಡಾವರಡಾಕಿನಿಯೆನಿಸಿದ ಪಾಂಚಾಲಿಯುಂ ಬುದ್ಧಿ ಮತಿಯೆಂಬ ಮೇಳದ 
ಗಾಳುದೊಬ್ಬು ಮಿಂತೀ ಮೂವರು೦ ಬಂದ ವಂಶಾವಳಿಂಯುವುಂ 
ನಿಜಾವಳಿಯುಮನೊಳ್ಳಿತ್ತಾಗಿ ಪೇಟ್ಲೌ ನಿನ್ನ ಚೆನ್ನಭಾಷಿತಮದೊಳ್ಳಿತ್ತಾದುದಿದೇನಿನ್ನೆಲ್ಲಿಯ 
ಧೃತರಾಷ್ಟ್ರನೆತ್ತಣ ಗಾಂಗೇಯನೆಲ್ಲಿಯ ಸಂಧಿ (ಸಾಹಸಭೀಮವಿಜಯಂ ೨-೮ವ) 

ಗಾಳುದೊಟ್ಟು ಎಂದರೆ ನಾಡಾಡಿ ದಾಸಿಯೆಂದು ಅರ್ಥ. ಸೇವಕಿಯೆನ್ನುವುದು 
ಇಲ್ಲಿ ಸಾಮಾನ್ಯ ಹೆಂಗಸು ರಾಣಿಯರಿಗೆ ಆಪ್ತದಾಸಿಯರು ಇರುತ್ತಿದ್ದರು ಎಂಬುದನ್ನು 
ಮೇಲಿನ ಮಾತು ಸ್ಪಷ್ಟಪಡಿಸುತ್ತದೆ. ಎರಡನೆಯದಾಗಿ ದ್ರೌಪದಿಯ ಕುರಿತು ಹೇಳುವಾಗ 


೦2 


"ಡಾವರ ಡಾಕಿನಿ' ಎಂದು ರನ್ನನು ಹೇಳುತ್ತಾನೆ. ಕಾವ್ಯದಲ್ಲಿ ಮುಂದೆ ಇದು ಸ್ಪಷ್ಟವಾಗುತ್ತದೆ. 
ಡಾವರ ಡಾಕಿನಿಯರ ರಕ್ತಪಿಪಾಸೆ. ದ್ರೌಪದಿ ಕುರುಕ್ಷೇತ್ರ ಯುದ್ಧ ಸಂದರ್ಭದಲ್ಲಿ 
ಡಾಕಿನಿಯಂತೆ ವರ್ತಿಸುತ್ತಾಳೆ. 

ಯುದ್ಧಕ್ಕೆ ಕರಗ ಡಾಕಿನಿಯರನಿಸಿದ ದ್ರೌಪದಿಯೂ, ಬುದ್ಧಿಮತಿಯೆಂಬ ಈ 
ನಾಡಾಡಿ ದಾಸಿಯೂ ಕೂಡಿಬಂದು ನೀನು ವಂಶಾವಳಿಯನ್ನು ಚೆನ್ನಾಗಿ ಹೇಳಿದೆ. 


ನಿನ್ನ ಭಾಷೆಯೂ (ಭಾಷಣವೂ) ಚೆನ್ನಾಗಿದೆ ವ್ಯಂಗ್ಯೋಕ್ತಿಯಾಗಿದೆ ಎಂದಿರುವುದು. 


೩೦೩. ಗಾಳುಗೊರವ 
“ಗೊರವರ ಬೂದಿಯಂ ಜಡೆಯುಮಕ್ಕೆ ತಪಕ್ಕೆ” ಎಂದು ಪಂಪ ಭಾರತದಲ್ಲಿ 
ಬರುತ್ತದೆ. (ಪಂಪ ಭಾರತ ೬-೧೭) 


ಗೊರವರು ಎಂದರೆ ಸನ್ಯಾಸಿಗಳು. ಗಾಳು ಗೊರವರು ಎಂದರೆ ಕಪಟ ಸನ್ಯಾಸಿಗಳು. 
ಸನ್ಯಾಸಿಗಳಿಗೆ ತಪವಾಚರಿಸಲು ಬೂದಿ, ಜಡೆಯಿದ್ದರೆ ಸಾಕು ಎಂಬುದು ಇಲ್ಲಿಯ 
ಭಾವಾರ್ಥ. 
“ಧರ್ಮನಾಥ ಪುರಾಣ'ದ ಕರ್ತ ಮಧುರ ಕವಿಯು 
“ಪಂಡಿತರುಂ ವಿವಿಧಕಳಾ 
ಮಂಡಿತರುಂ ಕೇಳತಕ್ಕ ಕೃತಿಯಂ ಕ್ಷಿತಿಯೊಳ್‌ | 
ಕಂಡರ್‌ ಕೇಳ್ಬೊಡೆ ಗೊರವರ 
ಡುಂಡುಚಿಯೆ ಬೀದಿವರೆಯೆ ಬೀರನ ಕತೆಯೇ” (೧-೫೭) ಎಂದಿರುವುದನ್ನು 
ಸ್ಮರಿಸಿಕೊಳ್ಳಬಹುದು. ಗೊರವರ ಕೈಯಲ್ಲಿ ಡುಂಡುಚಿ. (ಒಂದು ಬಗೆಯ ಚರ್ಮವಾದ್ಯ) 
ಇರುತ್ತದೆಂಬುದನ್ನು ಈ ಪದ್ಯದ ಮೂಲಕ ತಿಳಿದುಕೊಳ್ಳಬಹುದು. 
ಹಾಳು ಗೊರವ >» ಗಾಳು ಗೊರವ ಎಂದು ಪರಿವರ್ತನೆಯಾಗಿದೆ. ಗೊರವನೆಂದರೆ 
ಶೈವ ಸನ್ಯಾಸಿ, ಜಂಗಮ, ತಿರುಕ, ಭಿಕ್ಷುಕ, ಮೈಲಾರ ದೇವರಭಕ್ತ. 
ವಿವರಗಳಿಗೆ ನೋಡಿ: ಡಾ. ಎಂ. ಚಿದಾನಂದ ಮೂರ್ತಿ ೧೯೭೯ 
ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ವಯನ 


fa 


ಡಾ. ಎಂ.ಎಂ. ಕಲ್ಬುರ್ಗಿ ೧೯೮೮ ಮಾರ್ಗ ೧ ಮತ್ತು ಕಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೨೧ 


೩೦೪. ಗುಂಪು ನೃತ್ಯ 

ಪಂಪನ "ಆದಿಪುರಾಣ'ದಲ್ಲಿ ಜಿನಜನನಿಯಾಗಲಿರುವ ಮರುದೇವಿಯ ಸೇವೆಯನ್ನು 
ಮಾಡಲು ಬಂದವರಲ್ಲಿ ಒಬ್ಬಳು ಕುಣಿಯುವ ವಿಷಯವು ಬರುತ್ತದೆ. "ಕರಣಾಂಗಹಾರ 
ಮೃದುಪದ: ಪರಿಕ್ರಮ೦ಗಳ ಬೆಡ೦ಗುಗಳ ಜತಿಯೊಳಳಂ ಕರಿಸಿದು ವಂಚನೆ ಮಾಡುವ' 
ಎಂದು ಪಂಪನು ಹೇಳುತ್ತಾನೆ. - 

(೭, ೧೮, ೧೯) ಈ ಸಂದರ್ಭದಲ್ಲಿ ಒಬ್ಬಳು ಹಾಡಿದ ಮತ್ತೊಬ್ಬಳು ವೀಣೆ 
ನುಡಿಸಿದ ವಿಷಯವು ಉಕ್ತವಾಗಿದೆ - (೭, ೧೭, ೨೦, ೨೧) ಇದು ಶಾಸ್ತ್ರೀಯ 
ನಾಟ್ಯದ ಕ್ರಮವನ್ನು ಹೊಂದಿದೆ. 

ಇದೇ ಕೃತಿಯಲ್ಲಿ "ಪುತ್ರೋತ್ಸವ ಸಂದರ್ಭ'ದಲ್ಲಿ ಇಂದ್ರರ ಆನಂದ ನೃತ್ಯದ 
ಉಲ್ಲೇಖವಿದೆ. | 

(೭-೧೧೬ ವ, ೧೩೦) ಈ ಸಂದರ್ಭದಲ್ಲಿ ಸೂಚಿತವಾದ ಅಂಶಗಳು ಹೀಗಿವೆ: 

೧. ಇಂದ್ರರು ಇತರ ದೇವತೆಗಳಿಗೆ ಇಲ್ಲದ ಐಶ್ವರ್ಯವುಳ್ಳವರು. ಅವರು ದೇವತೆಗಳ 
ರಾಜರು ಮತ್ತು ಬನವಾಸಿ, ವ್ಯಂತರವಾಸಿ ದೇವತೆಗಳಲ್ಲಿ ಇಂದ್ರರು ಇಬ್ಬಿಬ್ಬರು ಎಂದರೆ 
ಹತ್ತು ತರದ ಭವನರಾದ ದೇವರಲ್ಲಿ ನಿರಂಜನ ಇಂದ್ರರು, ಎಂಟುತರದ ವ್ಯಂತರರಲ್ಲಿ 
೧೬ ಜನ ಇಂದ್ರರು ಇರುವರು. ಜೈನ ಕಾವ್ಯಗಳಲ್ಲಿ ಇಂದ್ರನ ಆನಂದ ನೃತ್ಯವು 
ಸಾಮಾನ್ಯವಾಗಿದ್ದು, ಜಿನನಾಥ ಹುಟ್ಟುವ ಸಂದರ್ಭದಲ್ಲಿ ಚಿತ್ರಿತವಾಗಿರುತ್ತವೆ. ಇದು 
ಕೃತಿಗಳಲ್ಲಿ 'ಜಿನನಾಥ'ನ ಮಹತ್ವವನ್ನು ಸೂಚಿಸುವುದಕ್ಕೆ ಬರುವವುಗಳು. 

೨. ಕೂಡಿಕುಣಿಯುವಲ್ಲಿ ಬೇರೆ ಬೇರೆ ನರ್ತಕಿಯರು ಬೇರೆ ಬೇರೆ ಅಭಿನಯವನ್ನು 
ವ್ಯಕ್ತಪಡಿಸಿದ ವಿಚಾರವನ್ನು ಈ ಸಂದರ್ಭದಲ್ಲಿ ಪಂಪನು ವ್ಯಕ್ತಪಡಿಸುತ್ತಾನೆ. 

೩. ಸೂಚೀನಾಟ್ಯದ ವಿವರ ಹೀಗಿದೆ: ಮಿಂಚಿನಂತೆ ಪ್ರಕಾಶಮಾನವಾದ ಹಾರಾಟ. 
೬೪ ಬಗೆಯ ಕರ್ಮ ಅಥವಾ ನೃತ್ಯದ ಕೆಲಸಗಳಿಗೆ ಆಶ್ಚರ್ಯವಾದ ಹಸ್ತದ ಪ್ರದರ್ಶನಗಳು. 
ಭಾವರಸ ಕೃಷಿಗಳಾದ ದೃಷ್ಟಿಗಳು ಸರಸ್ವತಿಯ ಕಾರ್ಯವೆನಿಸಿದ ಕರಣಗಳು ನರ್ತನಕ್ಕೆ 
ಚಾರುತ್ವ ಅಥವಾ ಸೌಂದರ್ಯವನ್ನು ವರ್ಧಿಸುವ ಚಾರಿಗಳು. ನೃತ್ಯ ಎದ್ಯಾಧಿದೇವತೆಗೆ 
ಮಂಡನ ಅಥವಾ ಅಲಂಕಾರ ಪ್ರಾಯವಾದ ಮಂಡಳಿಗಳು, ಸುಲೇಖೆಗೆ ನೆಲೆಯಾದ 
ನಿಲುವುಗಳು ಹೊಸಹೊಸದಾದ ರೀತಿಯಲ್ಲಿ ಎಡಬಲ ವಿನ್ಯಾಸದಲ್ಲಿ ಶೋಭಿಸಿ, 
ತಾಳಕ್ಕೆ ಉಚಿತವಾಗಿ ತೂಗುತ್ತಾ, ಮಧ್ಯದಲ್ಲಿ ನಿಖರವಾಗಿ ಅಳೆದಂತಿದ್ದು, ನೃತ್ಯಶಾಸ್ತ್ರವನ್ನೇ 
ಕಣ್ಣಮುಂದೆ ತಂದಿಟ್ಟಂತಹ, ಕನಕಸೂಚಿ ಸಂಚಯ ಸ್ಥಾಪನೆ ಕೌತುಕ ಕ್ರಿಯಾ ಕೌಶಲ್ಯದಿಂದ 
ಕೂಡಿದ ಈ ನೃತ್ಯ (ಸುಧಾ ವಾರಪತ್ರಿಕೆ - ಯುಗಾದಿ ವಿಶೇಷಾಂಕ (೧೯೮೩)ರ 
ಮಗಧಸುಂದರಿಯರ ಸೂಚಿನೃತ್ಯ - ಬಿ.ವಿ.ಕೆ. ಶಾಸ್ತ್ರಿಯವರ ಲೇಖನದ ಆಧಾರದಿಂದ 
ಪು.೭) 


ವಿವರಗಳಿಗೆ ನೋಡಿ: ಮಹದೇವ ಪ್ರಭಾಕರ ಪೂಜಾರ ೧೯೭೬ ಜೈನಧರ್ಮದ ಪರಿಭಾಷೆ ಪುಟ. ೫೮ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೨೨ 


೩೦೫. ಗುಣ 
ಗುಣಮಿಲ್ಲದವನಾದೊಡೆಯು೦ ಒಡೆಯನಂ ಆಪತ್ತಿನಲ್ಲಿ ಬಿಡಲಾಗದು ಎಂಬ 
ನೀತಿವಾಕ್ಕಮುಂಟು 
(ಕರ್ಣಾಟಕ ಪಂಚತಂತ್ರ ಭೇದಪಕರಣ, ೮ ವಚನ) 
ಗುಣವಿಲ್ಲದ ಒಡೆಯನನ್ನಾದರೂ ಆಪತ್ತಿನಲ್ಲಿ ಬಿಡಲಾಗದು ಎಂಬ ನೀತಿ 
ವಾಕ್ಯವಿದೆಯೆಂದು ದುರ್ಗಸಿಂಹ ಹೇಳಿದ್ದಾನೆ. 

ಗುಣ೦ಗಳ್‌ ಗುಣಂಗಳನಣಿವವರಲ್ಲಿ ಗುಣ೦ಗಳೆ ಅಹುವು; ದುರ್ಜನನನೆಯ್ದಿದೊಡೆ 
ದೋಷಂಗಳೆ ಅಹುವು; ಅದು ಹೇಗೆಂದರೆ - ಸ್ವಾದೂದಕವಪ್ಪ ನದಿಗಳ್‌ ಸಮುದವಂ 
ಕೂಡಿದ ಹಾಗೆ. (ಕರ್ಣಾಟಕ ಪಂಚತಂತ್ರ, ಭೇದಪ್ರಕರಣ ಶ್ಲೋಕ ೯೦) 

ಗುಣ೦ಗಳನ್ನು ತಿಳಿದುಕೂಳ್ಳುವವರಲ್ಲಿ ಗುಣಗಳು ಗುಣಗಳೇ ಎನಿಸುವವು. 
ದುರ್ಜನನನ್ನು ಸೇರಿದರೆ ಸಿಹಿನೀರಿನ ನದಿಗಳು ಅಪೇಯವಾದ ಸಮುದ್ರವನ್ನು ಸೇರಿದ 
ಹಾಗೆ ದೋಷಗಳೇ ಆಗುವುವು. 

ಗುಣ೦ ಒಪ್ಪುವುವೊಲ್‌ ಒಪ್ಪವು ಆಭರಣ೦ಗಳ್‌ (೮-೧೫೫) ಗುಣವು ಒಪ್ಪುವ 
ಹಾಗೆ ಆಭರಣಗಳು ಒಪ್ಪಲಾರವು. 

(ಅ) ಓಂಕಾರದ: ರಸತಮತ್ವ, ಆಪ್ತಿ ಸಮೃದ್ಧಿ (ಛಾಂದೋಗ್ಯ.೭) (ಆ) ಕಾವ್ಯದ: 
ಮಾಧುರ್ಯ (ಶೃಂಗಾರ ಕರುಣ, ಸಮಾಸ-4ಅಲಸಮಾಸ), ಓಜಸ್ಸು (ರೌದ್ರ ವೀರಾದಿ, 
ದೀರ್ಫಸಮಾಸ), ಪ್ರಸಾದ (ನವರಸಸಾಧಾರಣ, ಅಸಮಾಸ) (ಕಾವ್ಯಪ. ೧೧೫) 
(ಇ) ಧನುರ್ವಿದ್ಯೆಯ: ಲಘುಸಂಧಾನ(ಲಕ್ಷಣ), ದೂರಸಂಧಾನ(ರಾಮ), ದೃಢ 
ಪ್ರಹಾರ (ಕರ್ಣ) (ಸುಭಾ-ಸಂ ೨೧) (ಈ) ಪ್ರಕೃತಿಜನ್ಯ: ಸತ್ವಗುಣ, ರಜೋಗುಣ, 
ತಮೋಗುಣ (ಗೀತಾ ೧೪-೫: ಅಮರ ೧-೪-೧೫೩) (ಉ) ಶಾಸ್ತಜ್ಞಾನದ: 
ಗ್ರಂಥಾರ್ಥಪರಿಜ್ಜ್ಞಾನ, ತಾತರ್ಯಾರ್ಥ ನಿರೂಪಣ, ಆದ್ಯಂತಮಧ್ಯ ವ್ಯಾಖ್ಯಾನಶಕ್ತಿ 
(ಸಂ. ಸಮಯಸಾರ. ೮-೨೭-ಸ೦. ೧೩) (ಊ) ಸುಖ, ದುಃಖ, ಮೋಹ(ಗೀತಾಭಾ. 
೩೬೭) (ಯ) ಮಂತ್ರ, ದ್ರವ್ಯ, ದೇವತೆ (ಬ್ರಹ್ಮಭಾ. 11-೭೦೪) 

ಗುಣ-೨೮: ಪಂಚಾಣು ವ್ರತಗಳು, ಪಂಚಸಮಿತಿ, ಪಂಚೇಂದ್ರಿಯ ಸಂಯಮ, 
ಷಡಾವಶ್ಯಕಗಳು, ಸ್ನಾನಾಭಾವ, ಭೂಮಿಶಯನ, ನಗ್ಗತ್ವ, ಕೇಶೋತ್ಪಾಟನ, ಏಕಾಶನ, 
ದಂತಧಾವನಾಭಾವ, ಸ್ಥಿತಾಶನ. 

ಗುಣವು ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳಿಗೆ ಒಳಪಟ್ಟಿದೆ. ಆದರೆ ಗುಣದ 
ಬಗ್ಗೆ ಇರುವ ಲೋಕ ವ್ಯಾಖ್ಯೆಯೆಂದರ ಸದ್ಗುಣ ಮತ್ತು ದುಷ್ಪಗುಣ. ಇದು ಆಯಾ 
ಜನಾ೦ಗ ಮತ್ತು ಧಾರ್ಮಿಕ ವ್ಯಾಖ್ಯಾನಗಳಿಗೆ ಅನುಸಾರವಾಗಿ ಭಿನ್ನವಾಗುತ್ತವೆ. ಒಳ್ಳೆಯ 
ಮತ್ತು ಕೆಟ್ಟಗುಣವೆಂದು ಕರೆಯುವುದು ನೈತಿಕ ವ್ಯಾಖ್ಯಾನಕ್ಕೆ ಸರಿಯಾಗಿ. 

ವಿವರಗಳಿಗೆ ನೋಡಿ: ಡಾ. ಟಿ.ವಿ. ವೆಂಕಟಾಚಲಶಾಸ್ತ್ರೀ ೧೯೯೯ ಶ್ರೀವತ್ಸ ನಿಘ 
ಗುಂಡ್ಮಿ ಚಂದ್ರಶೇಖರ ಐತಾಳ ಗದ್ಯಾನುವಾದ - ದುರ್ಗಸಿಂಹನ ಪಂಚತ 


(8೨ 
/ 


a & 


೦ 


ಹಳಗನ್ನಡ ಸಾಂಸ್ಥ ತಿಕ ಪದಕೋಶ /೨೨೩ 


೩೦೬. ಗುಣ-ವಿವೇಚನೆ 
ಇದು ಸೌಂದರ್ಯಗುಣಪ್ರಕಾಶಮಿದು ತಾನಗಾಮ್ಯತಾಧಾನಮಿಂ 
ತಿದು ಭಾಸ್ವತ್ತರಭಾಗರಮೃಮಿದು ಬಂಧಾಕ್ಷೇಷವಿಚ್ಛೆತ್ತಿಗಾ 
ಸ್ಪದಮೆಂದಿಂತುಚಿತಪ್ರಯೋಗವಿಧಿಯಿಂ ಸಯ್ತಪ್ಪಿನಂ ತಿರ್ದಿ ಪೇ 
ಟ್ಯುದು ಪೂಮಾಲೆಯನಿಂಬಿನಿಂ ಸಮೆವವೊಲ್‌ ಸತ್ಕ್ಯಾವ್ಯಮಂ ಕಬ್ಬಿಗಂ 
ಕವಿರಾಜಮಾರ್ಗಕಾರನು ಗುಣ ಮತ್ತು ರೀತಿಯ ಕುರಿತು ಹೇಳುವಾಗ ದೇಶ, 

ವಿಧ ಮಾರ್ಗಗಳು ಎಂದು ಹೇಳುತ್ತಾನೆ: ಸಮ, ಮಧುರ, ನಿಬಿಡ, ಸುಕುಮಾರ, 

ಗ್ರಾಮ್ಯ, ಓಜಸ್ಸು ಸುಸಮಾಹಿತ, ಪ್ರಸನ್ನ, ಉದಾರ, ಕಾಂತ (ಶಾಂತಿಯುಕ್ರು ಮಾರ್ಗಗಳಿಗೂ 
ವಿಶೇಷಗುಣಗಳಿಗೂ ಸಂಬಂಧವಿದೆಯೆಂದು ಪ್ರತಿಪಾದಿಸುತ್ತಾನೆ. 

ಭರತನು ಕೂಡಾ ಗುಣಗಳ ವಿವೇಚನೆಯನ್ನು ಮಾಡುತ್ತಾನೆ. ಈ ಗುಣಗಳ 
ವಿವೇಚನೆಯೇ ಮುಂದೆ ರೀತಿ ಸಿದ್ಧಾಂತಕ್ಕೆ ತಳಹದಿಯಾಯಿತು. ಭರತನು ಕಾವ್ಯದೋಷಗಳ 
ಬಗ್ಗೆ ಹೆಸರಿಸಿ. ಅನಂತರ ಹತ್ತು ಗುಣಗಳನ್ನು ಉಲ್ಲೇಖಿಸುತ್ತಾನೆ. ಮುಂದೆ ಅದು 
ರೀತಿ ಸಿದ್ಧಾಂತವಾಗಿ ರೂಪುಗೊಂಡಿತು. ದಂಡಿಯು ಗುಣಗಳನ್ನು ಅಲಂಕಾರಗಳಂದೇ 
ಕರೆಯುತ್ತಾನೆ. ದಂಡಿಯ ಪ್ರಕಾರ ಅಲಂಕಾರಗಳಲ್ಲಿ ಬರುವ ರೂಪಕ ಮುಂತಾದವು 
ಸಾಧಾರಣ ಅಲಂಕಾರಗಳು ಗುಣಗಳೂ ವಿಶಿಷ್ಟ ಅಲಂಕಾರಗಳು. ಆತನ ಪ್ರಕಾರ 
ಗುಣಗಳಲ್ಲಾ ಅಲಂಕಾರಗಳು ಅಲಂಕಾರಗಳೆಲ್ಲಾ ಗುಣಗಳಲ್ಲ. ದಂಡಿಯು ಕಾವ್ಯದಲ್ಲಿ 
ಮಾರ್ಗಗಳೂ ಎರಡು ಎಂದು ಹೇಳುತ್ತಾನೆ. ಒಂದು ವೈದರ್ಭೀ, ಎರಡು ಗೌಡೀಯ, 
ವಿದರ್ಭ ದೇಶದ ಕವಿಗಳಿಗೆ ಎಶಿಷ್ಟವಾದುದು ವೈದರ್ಭೀ, ಗೌಡ ದೇಶದ ವಿದ್ವಾಂಸರ 
ಮಾರ್ಗ ಗೌಡೀ. ಭರತ ಮತ್ತು ದಂಡಿ ಇಬ್ಬರೂ ಹತ್ತು ಗುಣಗಳನ್ನು ಪ್ರಸ್ತಾಪಿಸುತ್ತಾರೆ. 

೧. ಶ್ಲೇಷ : ಇದನ್ನು ಎರಡು ರೀತಿಯಲ್ಲಿ ವಿಭಾಗೀಕರಿಸಲಾಗಿದೆ. 

೧. ಪದಗಳು ಒಂದರೊಡನೊಂದು ಕೂಡಿಕೊಂಡಿದ್ದು ಹೊಂದಿಕೆಯ ಪರಂಪರೆ 
ಯಿಂದ ಕವಿಯ ಉದ್ದೇಶಿತ ಅರ್ಥವನ್ನು ವ್ಯಕ್ಷಪಡಿಸುವಿಕೆ. 

೧. ಇನ್ನೊಂದು ಅರ್ಥದೊಡನೆ ಪದಗಳು ಸಹಜವಾಗಿ ಹೆಣೆದುಕೊಂಡಿರುವುದು 
ಇದರ ಅರ್ಥಗಳೂ ಗಹನವಾಗಿರುತ್ತವೆ. ಬಹುವಾಗಿ ಅಲಪ್ರಾಣಗಳೇ ಬಂದು 
ಶಿಥಿಲವಾಗದಂತೆ ನೋಡಿಕೊಳ್ಳುವುದು ಇದರ ಲಕ್ಷಣ. 

೨. ಪಸಾದ : ಪ್ರಸಿದ್ದವಾದ ಅರ್ಥ ಮತ್ತು ಎಲ್ಲರಿಗೂ ತಿಳಿಯುವಂತಿರುವುದು 
ಇದರ ಲಕ್ಷಣ. 

೩. ಸಮತಾ : ಬಂಧದಲ್ಲಿ ಅಸಮತ್ವವಿಲ್ಲದಿರುವುದು, ಸಮತ್ವಯುಕ್ತವಾದುದು ; 
ಮೃದುಬಂಧ, ಸುಟಬಂಧ ಮತ್ತು ಮಿಶ್ರಬಂಧಗಳನ್ನು ಸಮತ್ನದಿಂದ ಬಳಸುವುದು. 

೪. ಮಾಧುರ್ಯ : ಇದು ರಸವತ್ತಾದ ಮಾತುಗಳಿಂದ ಕೂಡಿದ್ದು, ಶಬ್ದ ಅರ್ಥಗಳಲ್ಲಿ 
"ರಸ' ಇರುವುದು. 

೫. ಸಕುಮಾರತಾ : ನಿಷ್ಠುರವಾದ ಅಥವಾ ಪರುಷವಲ್ಲದ ವರ್ಣಗಳು ಹೆಚ್ಚಾಗಿರುವಿಕೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೨೪ 


ಆದರೆ ಎಲ್ಲವೂ ಕೋಮಲ ವರ್ಣಗಳೇ ಆದರೆ ಶೈಥಿಲ ದೋಷ ಬರುತ್ತದೆ. 
ಅದು ಬರದಂತೆ ನಿರ್ವಹಿಸಬೇಕು. 

೬. ಅರ್ಥವ್ಯಕಿ: ಸಂದಿಗ್ಧತೆ ಇಲ್ಲದಿರುವಿಕೆ. ಅರ್ಥ ಸ್ಪಷ್ಟತೆ ಇದರ ಲಕ್ಷಣ. 

೭ ಉದಾರತ್ವ : ಗುಣದ ಉತ್ಕರ್ಷವನ್ನು ಸ್ಫುರಿಸುವಂತೆ ಮಾಡುವುದು. ಇದರ 
ಇನ್ನೊಂದು ಲಕ್ಷಣವೆಂದರೆ ಶ್ಲಾಘ್ಯವಾದ ವಿಶೇಷಣಗಳಿ೦ದ ಕೂಡಿದುದು. 

೮. ಓಜಸ್‌ : ಸಮಾಸ ಭೂಯಿಷ್ಠವಾದುದು. ಗೌಡಿಯಲ್ಲಿ ಇದೇ ಪ್ರಧಾನವಾದ 
ಗುಣವೆಂದೂ ಹೇಳುತ್ತಾನೆ. 

೯. ಕಾಂತಿ : ಸರ್ವ ಜನರಿಗೂ ಮೆಚ್ಚುಗೆಯಾಗುವಂತೆ ಹೇಳುವುದು. ಲೋಕ 
ಪ್ರಸಿದ್ಧವಾದ ಅರ್ಥವನ್ನು ಅತಿಕ್ರಮಿಸದೆ ವಸ್ತು ಮತ್ತು ವರ್ಣನೆಯಲ್ಲಿ ಬರುವ 
ಗುಣವಿದು. 

೧೦. ಸಮಾಧಿ : ಲೋಕನ್ಯಾಯವನ್ನು ಮೀರದೆ ಒಂದರ ಧರ್ಮವನ್ನು ಮತ್ತೊಂದಕ್ಕೆ 
ಆರೋಪಿಸುವುದು. 
ನಾಗವರ್ಮ ಹೀಗೆ ಹೇಳಿದ್ದಾನೆ. 
ನಿರತಿಶಯಕಾವ್ಯಶೋಭಾ 
ಕರಂಗಳಾಗಿರ್ಪ ಧರ್ಮಮವು ಗುಣಮಕ್ಕುಂ 
ಪರಮ ಪುರಾಣಕವೀಶ್ವರ 
ನಿರೂಪಿತಂಗಳ್‌ ವಿಚಿತ್ರಮಾರ್ಗಯುತಂಗಳ್‌ 

(ಕಾವ್ಯಾವಲೋಕನಂ ತೃತೀಯಾಧಿಕರಣಂ ಸೂತ್ರ ಸಂಖ್ಯೆ ೪೯೮,೪೯೯) 

ಕವಿರಾಜಮಾರ್ಗದಲ್ಲಿ ಸಮ: ವಿಷಮ: ಮಧುರ: ನಿಬಿಡ: ಕಾಂತಗುಣ: ಇವುಗಳು 

ದಕ್ಷಿಣಮಾರ್ಗವೆಂತಲೂ ಉತ್ತರಮಾರ್ಗದಲ್ಲಿ ಸುಕುಮಾರ: ಸಮಾಹಿತ, ಪ್ರಸನ್ನ: 

ಉಲ್ಲೇಖಿಸಲಾಗಿದೆ. ಓಜೋಗುಣವು ಸೇರುತ್ತದೆ. ದಕ್ಷಿಣ ಮಾರ್ಗದಲ್ಲಿ ಬರಿಸುವೆನ್‌; 
ಇರಿಸುವೆನ್‌; ತರಿಸುವೆನ್‌ ಎ೦ಬ ಪ್ರಯೋಗಗಳಿವೆ. 

ವಿವರಗಳಿಗೆ ನೋಡಿ: ಜಿ.ಎಸ್‌. ಶಿವರುದ್ರಪ್ಪ ೧೯೯೯ ಕಾವ್ಯಾರ್ಥ ಪದಕೋಶ 

ಮಲ್ಲೇಪುರಂ .ಜಿ. ವೆಂಕಟೇಶ್‌ ೨೦೦೦ ಭಾರತೀಯ ಕಾವ್ಯಶಾಸ್ತ ಪರಿಭಾಷೆ 

ಎಚ್‌. ತಿಪ್ಪೇರುದ್ರಸ್ವಾಮಿ ೨೦೦೭ ತೌಲನಿಕ ಕಾವ್ಯಮೀಮಾಂಸೆ 


೩೦೭. ಗುಣವ್ರತಗಳು 
ಕೊಲೆಯೊಳ್‌ ಪೊರೆಯಿಲ್ಲದ ಪರ 
ಲಲನೆಗೆ ಬಗೆಗುಡದ ಕಳ್ಳದುಜ* ಪುಸಿಯದ ಕಾ । 
ದಲಿಸಿ ವಿಷಯಂಗಳೊಳ್‌ ಪಂ 
ಬಲಿಸದ ಗುಣಮೈದಣುವ್ರತಂ ಜಿನಮತದೊಳ್‌ ॥ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೨೫ 


ದೆಸೆಗಳನೆ ಮೇರೆಯಂ ನಿಯ 
ಮಿಸಿದಲ್ಲದೆ ನಡೆಯದಮಿತ ಭೋಗಮನುಪಭೋ | 
ಗಿಸದಸ್ತ ಪಾಶ ದಂಡಮ 
RE ಗುಣವ್ರತತ್ತಯಮಕ್ಕುಂ / 
(ಶಾಂತಿಪುರಾಣ ೧-೮೮, ೮೯) 
ಹಿ೦ಸೆಯಲ್ಲಿ ಆಸಕ್ತಿಯಿಲ್ಲದ, ಪರಸ್ತೀಗೆ ಎಳಸದ, ಕಳ್ಳತನವಿಲ್ಲದ, ಸುಳ್ಳಾಡದ, 
ಕಾತುರತೆಯಿಂದ ಪಂಚೇಂದ್ರಿಯಗಳ ನಿಷಯಾಭಿಲಾಷೆಯಲ್ಲಿ ಹಂಬಲಿಸದ ಇದು 
ಗುಣಗಳೇ ಜಿನಮತದಲ್ಲಿ ಅಣುವ್ರತಗಳನಿಸುತ್ತವೆ. 
ದಿಕ್ಕುಗಳನ್ನೇ ಮೇರೆಯಾಗಿ ನಿಯಮದಿಂದ ನಡೆಯುವುದೂ, ಹೆಚ್ಚು 
ಭೋಗೋಪಭೋಗಗಳಲ್ಲಿ ಮಿತಿಯಿರುವುದೂ, ಹಿಂಸೆಗೆ ಕಾರಣವಾದ ಅಸ್ತ್ರ ಶಸ್ತ್ರ 
ನೇಣು ಮತ್ತು ಆಯುಧಗಳನ್ನು ಕೊಡದಿರುವುದೂ ಎಂಬ ಮೂರು ಗುಣವತ. 
ಕವಿಯು ಮೇಲೆ ವಿವರಿಸಿರುವಂತೆ ಕೊಲೆ; ಪರಲಲನೆಯ ಬಗೆಗೆ ಆಸಕ್ತಿಯಿಲ್ಲದಿರು 
ವುದು; ಕಳ್ಳತನವಿಲ್ಲದಿರುವುದು; ಪಂಚೇಂದ್ರಿಯಗಳ ಬಗೆಗೆ ಹಂಬಲಿಸದಿರುವುದು 
ಅಣುವ್ರತಗಳಾಗುತ್ತವೆ. 
“ಆಗಳಾ ಪರಮೇಶ್ವರಿಗೆ ಜಿನಸ್ಥಾನ ಪವಿತ್ರೀ ಕೃತೋತ್ತಮಾಂಗಿಗೆ ಜಿನೋತ್ತಮ 
ಸವನದೊಳಮಾ ಗುಣದಂಕ ಕಾರ್ತಿಗೆ ಗುಣ ಶಿಕ್ಷಾವ್ರತ೦ಗಳೊಳುಮಾ....... ತ್ತ 
(ಅಜಿತತೀರ್ಥಂಕರ ಪುರಾಣ ೩-೨೧ವ) 
ಸವರವೆಂದರೆ ಶ್ಲಾಘನೀಯ ವ್ಯಕ್ತಿತ್ವವುಳ್ಳವಳು. ಗುಣದಂಕಕಾರ್ತಿಗೆ ಸದ್ಗುಣಶೀಲೆ 
ಯೆಂದರ್ಥ ಗುಣಶಿಕ್ಷಾವತವೆಂದರೆ ಜೈನರಲ್ಲಿ ಸ ಸದ್ಗುಣಗಳೇ ವತವಾಗಿರುವವರು ಎಂದರ್ಥ. 
ಶ್ರಾವಕರು ಹೊಂದಿರುವ ಗರತಿ, ದೇಶವಿರತಿ, ಅನರ್ಥದಂಡವಿರತಿ ಎಂಬ 
ಮೂರುವುತಗಳನ್ನು ಹೊಂದಿರುವವರು ಎಂದರ್ಥ. 


೩೦೮. ಗುಪ್ತಚರ 

ಕಾಪಟಿಕ, ಉದಾಸೀನ, ಗೃಹಪತಿ, ವೈದೇಹಿಕ, ತಾಪಸ ವ್ಯಂಜನ ಎಂದು ಐದು 
ವರ್ಗದ ಗೂಢಾಚಾರರನ್ನು ಪಂಚವರ್ಗ ಎನ್ನಲ್ಲಡುತ್ತಾರೆ. ಇನ್ನೊಬ್ಬರ ಗುಟ್ಟು 
ತಿಳಿಯುವುದರಲ್ಲಿ ಚತುರನಾದ ಸಮರ್ಥನು ತನಗೆ ಹಿತಕರನಾದರೂ ಕಪಟವಾಗಿ 
ಕೆಲಸ ಮಾಡುವುದರಿಂದ ಕಾಪಟಿಕನು. ಯಾರು ಕಟ್ಟ ಕೆಲಸ ಮಾಡುವರೋ ಅದನ್ನು 
ಆ ಕೂಡಲೆ ನನಗೆ ತಿಳಿಸಬೇಕು, ಎಂದು ನೇಮಿಸಿ ಕೆಲಸದಲ್ಲಿರುವ ಚಾರವರ್ಗ 
ಒ೦ದನೆಯದು. ಇಲ್ಲದ ಅಪರಾಧವನ್ನು ಪ್ರಚಾರ ಮಾಡಿ ಒಳ್ಳೆಯ ಜನರಿಗೆ ಜೀವನಕ್ಕೆ 
ಕೊಟ್ಟು ಅಪರಾಧಿಗಳನ್ನು ತಿಳಿಸು ಎಂದು, ಗುಟ್ಟಾಗಿ ಹೇಳಬೇಕು. ಅಂತಹವನು 
ಉದಾಸ್ಥಿತನು. ಒಳ್ಳೇ ಮನೆ, ಹೊಲ-ಗದ್ದೆ, ಕಾಳು-ಕಡಿ, ಅವನಿಗೆ ಕೊಡಬೇಕು. ತನ್ನ 
ಅನುಯಾಯಿಗಳನ್ನು ಸಾಕಬೇಕು. ಗೃಹಪತಿಯೆಂದರೆ ಸರ್ಗ] ಹಸ್ಯ ಅಂತಹ ಗುಣವಂತನನ್ನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೨೬ 


ಕರೆದು ಗುಟ್ಟಾಗಿ ಮೊದಲಿನಂತೆ ಹೇಳಬೇಕು. ಅವನು ತೋರಿಕೆಗೆ ಎಲ್ಲರಂತೆ ಸ್ವಕಾರ್ಯ 
ನಿರತನಾಗಿದ್ದು ರಾಜನಿಗೆ ಚಾರನಾಗಿರುವನು. ವ್ಯಾಪಾರಿಯು ರಾಜಧನವನ್ನು ಹೊಂದಿ 
ವಾಣಿಜ್ಯ ವೃತ್ತಿಯವನಾದರೂ ಅಪರಾಧಿಗಳ ಸುದ್ದಿಯನ್ನು ತಿಳಿಸಬೇಕು. ಅವನು 
ವಾಣಿಕೃಕವ್ಯಂಜನ ಚಾರನು. ಜಡೆ ಬೆಳೆಸಿಕೊಂಡು ಇಲ್ಲವೆ ಬೋಳಿಸಿಕೊಂಡು ಬೈರಾಗಿ 
ಯಂತೆ ಆಶ್ರಮದಲ್ಲಿದ್ದುಕೊಂಡು ಅಂತಹ ಶಿಷ್ಠಮಂಡಲವುಳ್ಳವನಾಗಿ ರಾಜಧನದಿಂದ 
ಬದುಕುತ್ತ ತಪಸ್ಸನ್ನು ನಟಿಸಬೇಕು. ಒಂದು ತಿಂಗಳು, ಎರಡು ತಿಂಗಳಿಗೊಮ್ಮೆ ಫಲಾಹಾರ 
ಮಾಡಬೇಕು. ಶಿಷ್ಯರು ಅವನು ಸರ್ವಜ್ಞನೆ೦ದು ಪ್ರಕಟಿಸಬೇಕು. ವಿಶ್ವಾಸ್ಯರಾದುದರಿ೦ದ 
ಕುಕರ್ಮ ತಿಳಿಯಲು ಒಳ್ಳೆಯ ಉಪಾಯ. ನೆರೆ ರಾಜ್ಯದ ರಾಜನು ಒಗ್ಗಟ್ಟಿನಿಂದ 
ಒಳಿತು ಮಾಡುವವನೂ ತನ್ನ ಮಿತ್ರತ್ವ ಬಿಟ್ಟರೆ ತನ್ನನ್ನು ಸಂಹರಿಸಬಲ್ಲವನೂ ಆದರೆ 
ಅವನು ಮಧ್ಯಮ ಶತ್ರುವು. ಪ್ರಜ್ಞಾ ಉತ್ಸಾಹ ಗುಣಪ್ರಕೃತ ಸಮರ್ಥನಾದವನು ವಿಜಿಗೀಷು 
ಮಧ್ಯಮ ಎ೦ಬ ಇಬ್ಬರು ಒಟ್ಟಾದರೆ ಅವರನ್ನು ಮಿತ್ರರಾಗ ಬಯಸುವ, ಬೇರೆ 
ಬೇರೆಯಾದರೆ ದಮನಿಸುವ, ಸಾಮರ್ಥ್ಯವುಳ್ಳವನು ಉದಾಸೀನನು, ಅಂತಹವನ 
ಎಚಾರವನ್ನೂ ತಿಳಿಯಬೇಕು. ಇಂತಹವರು ರಾಜ್ಯದ ಒಳಗಿನವರೂ, ಹೊರಗಿನವರೂ 
ಆಗಿರಬಹುದು. ಇವರ ಬಲಸ೦ಚಯ, ಪ್ರಯತ್ನಗಳ ಪರಿಜ್ಞಾನವು ಸದಾ ಇರಬೇಕು. 

ವಿವರಗಳಿಗೆ ನೋಡಿ: ಚಕ್ರಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ್ಫತಿ ೭-೧೫೫. 


೩೦೯. ಗುಪ್ತಿ 
ಮತ್ತೊಂದು ದಿವಸಮಾತ್ಮೀಯವಿಹಾರಭೂಮಿಸಮೀಪಸ್ಥಿ ತ ತ್ರಿಗುಪ್ಠಿಗುಪ್ಪ 
ಸಮಾಧಿಗುಪ್ತರೆಂಬ............. (ಆದಿಪುರಾಣ. ೩-೩೮ವ) 


ಸಮ್ಯಗ್ಯೋಗನಿಗ್ರಹೋ ಗುಪ್ತಿ: ಸಮ್ಯಕ್‌ ಪ್ರಕಾತದಿಂದ ಯೋಗಗಳ ನಿಗ್ರಹ 
ಮಾಡುವುದು ಗುಪ್ಲಿಯೆನಿಸುತ್ತದೆ. (ತತ್ವಾರ್ಥ ಸೂತ್ರ ೯-೪) 

ಗುಪ್ತಿಯೆಂದರೆ ಕರ್ಮನಿರೋಧಕ್ಕೆ ಅಥವಾ ಸಂವರಸಾಧನಕ್ಕೆ ಅಗತ್ಯವಾದ ಆಚರಣೆ: 
ಮನ ವಚನ ಕಾಯಗಳ ವ್ಯಾಪಾರವನ್ನು ಬಾಹ್ಯ ಪ್ರವರ್ತನಕ್ಕೆ ಬಿಡದೆ ತಡೆಯುವುದು. 
ಇದೇ ಕ್ರಮವಾಗಿ ಮನೋಗುಪ್ತಿ. ವಚನಗುಪ್ತಿ ಕಾಯಗುಪ್ತಿ. - ಇವು ಗುಪ್ತಿತ್ರಯಗಳು. 


೩೧೦. ಗುರು ವಚನ 
ಗುರುಗಳ್‌ ಬಂದುಪರೋಧಿಸೆ 
ಗುರುವಚನಮಲಂಘನೀಯಮೆಂದಡೆಡೆಗೊಂಡಂ । 
ಪರಿಣಯನಮನಂತೆ ವಧೂ 
ಪರಿಗಹಾಗಹಮದುಂಟೆ ಪರಮನ ಮನದೊಳ್‌ ॥ 
(ಅಜಿತತೀರ್ಥಂಕರ ಪುರಾಣ ೬-೩೫) 
ಬ್ರಾಹ್ಮಣ೦ಗೆ ಅಗ್ನಿಯೇ ಗುರು. ಕ್ಷತ್ರಿಯವೈಶ್ಯಶೂದ್ರರ್ಗೆ ಬ್ರಾಹ್ಮಣನೇ ಗುರು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೨೭ 


ಸತಿಗೆ ಪತಿಯೇ ಗುರು. ಎಲ್ಲರ್ಗಮಭ್ಯಾಗತನೇ ಗುರು. (ಕರ್ಣಾಟಕ ಪಂಚತಂತ್ರ, 
ಭೇದ ಪ್ರಕರಣ ಶ್ಲೋಕ ೮೭) 
ಬ್ರಾಹ್ಮಣರಿಗೆ ಅಗ್ನಿಯೇ ಗುರು. ಕ್ಷತ್ರಿಯ, ವೈಶ್ಯ, ಶೂದ್ರರಿಗೆ ಬ್ರಾಹ್ಮಣನೇ ಗುರು. 
ಸತಿಗೆ ಪತಿಯೇ ಗುರು. ಎಲ್ಲರಿಗೆ ಅಭ್ಯಾಗತನೇ ಗುರುವೆಂದು ಕರ್ಣಾಟಕ ಪಂಚತಂತ್ರ 
ಹೇಳುತ್ತದೆ. 
ಗುರುವಚನವನ್ನು ಮೀರಬಾರದು ಯಾಕೆಂದರೆ ಗುರುವು ಶಿಷ್ಯನನ್ನು ಉದ್ದಾರದ 
ದಾರಿಯ ಕಡೆಗೆ ಕರೆದೊಯ್ಯುತ್ತಾನೆ. ಆದುದರಿಂದಲೇ ರನ್ನ "ಗುರುವಚನಂ 
ಅಲಂಘನೀಯಂ' ಎಂದು ಹೇಳಿದ್ದಾನೆ. 
ಗುರು-೩: (ಅ) ತಾಯಿ, ತಂದೆ, ಆಚಾರ್ಯ (ವಾರಾಮಾ. ಅಯೋಧ್ಯಾ 
೧೧೧-೨) (ಆ) ದೀಕ್ಷಾಗುರು, ಶಿಕಾ-, ಜ್ಞಾನ-(ಶಿಶಬ್ದ.೯೨) (ಇ) ಚೋದಕ, 
ಬೋಧಕ, ಮೋಕ್ಷದ (ಬ್ರಹ್ಮವಿದ್ಯೋಪನಿಷತ್ತು-ದಿ ಉಪನಿಷದ್‌, ೩೧೯). 
ಗುರು-೫: (ಅ) ನೋ. ಪಿತ್ಕ-೫. (ಆ) ನೋ. ಪರಮೇಷ್ಠಿ-೫ (ಇ) ಪಿತಾ, 
ಮಾತಾ, ಅಗ್ನಿ, ಆತ್ಮಾ ಗುರು, (ಮಹಾಭಾ. ವನ. ೨೧೪-೨೭) (ಈ) ಗುರು, 
ಪರಮ-, ಪರಮೇಷ್ಠಿ, ಪರಾಪರ-, ಇನ್ನಿತರ ಬ್ರಹ್ಮವಿದ್ಯಾಚಾರ್ಯವರ್ಯರು 
(ಸಾಂಖ್ಯ.೩೮). 
ಗುರು-೬: ಪ್ರೇರಕ ಗುರು, ಸೂಚಕ-, ವಾಚಕ-, ದರ್ಶಕ-. ಶಿಕ್ಷಕ. ಬೋಧಕ- 
(ಕುಲಾಗಮ-ಸಂ.೧೧೧) 
ಗುರು-೭: ಗುರು, ಮಾತಾ, ಪಿತಾ, ಸೂರ್ಯ, ಚಂದ್ರ, ಅಗ್ನಿ, ಮಂತ್ರದಾತಾ 
(ಸಂ.೧೨೮). 
ಗುರು-೮: (ಅ) ಬೋಧಕಗುರು, ವೇದಕ-, ನಿಷಿದ್ದ. ಕಾಮ್ಯ-, ಸೂಚಕ- 
ವಾಚಕ-, ಕಾರಣ-, ವಿಹಿತ (ವಿಚಿಂ. ೧-೨೭). (ಆ) ಅಕ್ಷರಾಭ್ಯಾಸದ ಗುರು, 
ಗಾಯತ್ರೀ ಉಪದೇಶದ-, ವೇದಾಧ್ಯಯನದ-, ಶಾಸ್ತಾಭ್ಯಾಸದ-. ಪರಾಣೇತಿಹಾಸದ, 
ಮತಸಂಪ್ರದಾಯ ಬೋಧನೆಯ-, ಇಂದ್ರಜಾಲಾದಿ ವಿದ್ಯೆಯ-, ಬ್ರಹ್ಮೋಪದೇಶಕ- 
(ವಿದ್ಯಾಕ. ೪). 
ಸ್ವಲ್ಪವಾದ ಶಾಸ್ತಾಧ್ಯಯನಕ್ಕೆ ಉಪಕಾರ ಮಾಡುವವನನ್ನು ಕೂಡ ಈ ಶಾಸ್ತ್ರದಲ್ಲಿ 
ಗುರುವೆಂದು ಸಮ್ಮತಿಸುತ್ತೇವೆ. ಶಾಸ್ತ್ರಜ್ಞಾನ ಉಪಕಾರವು ಆಗಲೂ ಉಂಟಾಯಿತು. 
ಹಿಂದೆ ಹೇಳಿದಂತೆ ಕೇವಲ ಸಂಸ್ಕಾರ ಕರ್ತೃವು ಗುರುಸಂಜ್ಞಾ ಯೋಗ್ಯನಾದರೂ 
ಇವನು ಅರ್ಥದಲ್ಲಿ ಗುರುವು. ಮಹತ್ವ ಉಳ್ಳವನು. 
ವಿವರಗಳಿಗೆ ನೋಡಿ: ಚಕ್ರಕೋಡಿ ಈಶ್ವರಶಾಸ್ತ್ರಿ ೧೯೬೭ ಮನುಸ್ಫೃತಿ ೨-೧೪೯ 
ಡಾ. ಟಿವಿ. ವೆಂಕಟಾಚಲಶಾಸ್ತ್ರೀ ೧೯೯೯ ಶ್ರೀವತ್ತ ನಿಘಂಟು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೨೮ 


೩೧೧. ಗೋತ್ರಸ್ಟಲನೆ 
ಟ್‌ ಇದಜೊಳ್‌ ಪಕ್ಕಾಗಿ ಗೋತ್ರಸ್ಟಲನೆ ನೆಗೆಜಕಿ ಪೂಮಾಲೆಯಿ೦ ಮೋದುವೆತ್ತೆಂ 
(ಕೆ.ಎಲ್‌. ನರಸಿ೦ಹಶಾಸ್ಥಿ ೨೦೦೯ ಆದಿಪುರಾಣ ೪-೯) 
ಹೆಸರನ್ನು ತಪ್ಪಾಗಿ ಕರೆಯುವುದನ್ನು ಗೋತ್ರಸ್ಥಲನೆಯೆಂದು ಕರೆಯುತ್ತಾರೆ. 
ಹೆಸರುಗಳನ್ನು ಸರಿಯಾಗಿ ಹೇಳಬೇಕು ಎಂಬುದು ಭಾವಾರ್ಥ. ಸಂಸ್ಕೃತದಲ್ಲಿ 
ಪರಿಚಯವನ್ನು ಹೇಳುವಾಗ ಮತ್ತು ಹಿರಿಯರಿಗೆ ಪಾದ ನಮಸ್ಕಾರ ಮಾಡುವಾಗ 
ಹೆಸರು; ತಂದೆ-ತಾಯಿಯರ ಹೆಸರು; ಗೋತ್ರಗಳ ಹೆಸರು ಹೇಳುವುದು ಪದ್ಧತಿಯಾಗಿದೆ. 
“ವಸಿಷ್ಠ ಗೋತ್ರೋತ್ಪನ್ನ,.... ಶರ್ಮಣ ಪುತ್ರಾಯ........ ಭೋ ಅಭಿವಾದಯೇಳ ಇಲ್ಲಿ 
ಗೋತ್ರದ ಹೆಸರು. ತಂದೆಯ ಹೆಸರು, ತನ್ನ ಹೆಸರು ಹೇಳಿ ಅನಂತರ "ನಮಸ್ಕರಿಸುತ್ತಿದ್ದೇನೆ 
ಎ೦ದು ಹೇಳಲಾಗಿದೆ. ಆದುದರಿಂದ ಗೋತ್ರವನ್ನು ಸರಿಯಾಗಿ ಉಚ್ಚರಿಸಬೇಕು. ಅಲ್ಲಿ 
ಸ್ಥಾಲಿತ್ಯವುಂಟಾಗಬಾರದು. ಉಂಟಾದರೆ ಅದು ತಪ್ಪು ಎನ್ನುವುದು ಆದಿಪುರಾಣದ 
ನಿಲುವು. ವೈದಿಕ ಧರ್ನದ ಪ್ರಕಾರ ಗೋತ್ರ ಪದ್ಧತಿಯು ಮೇಲುವರ್ಗದವರಿಗೆ ಮೀಸಲು. 
ಕೆಳಜಾತಿಯ ಜನರಲ್ಲಿ ಕುಲಪದ್ದತಿಯಿದೆ. ವೈದಿಕ ಧರ್ಮದಲ್ಲಿ ಗೋತ್ರ ಪದ್ಧತಿಯು ಸಪ್ತ 
ಯಷಿಗಳ ಹೆಸರಿನಿಂದ ಕೂಡಿದೆ. ಸಗೋತ್ರದಲ್ಲಿ ವಿವಾಹ ನಿಷಿದ್ದವೆಂದು ಗೋತ್ರ 
ಪದ್ಧತಿಯು ತಿಳಿಸುತ್ತದೆ. ಕೊಸಾ೦ಬಿಯವರು ಈ ರೀತಿ ಹೇಳುತ್ತಾರೆ. 
ಇವರ ಸಾಮಾಜಿಕ ವ್ಯವಸ್ಥೆ ಮುಖ್ಯವಾಗಿ ಸಮುದಾಯ ವ್ಯವಸ್ಥೆಯೇ. ಆದರೆ 
ಆಹಾರ ಸಂಗ್ರಹಣ ಜೀವನ ನಡೆಸುತ್ತಿದ್ದ ಅರಣ್ಯವಾಸಿಗಳಂತೆ ಮಾತೃ ಪ್ರಧಾನ ವ್ಯವಸ್ಥೆಯಲ್ಲ. 
ಪಿತೃ ಸ್ವಾಮ್ಯವಾದದ್ದು. ಇದರ ಪ್ರತಿಫಲನವು ಅವರ ಬಹುತೇಕ ದೇವರುಗಳೆಲ್ಲರೂ 
ಪುರುಷರೇ ಎಂಬುದರಲ್ಲಿ ಕಾಣುತ್ತದೆ. ಪಶುಗಳೇ ಅವರ ಪ್ರಧಾನ ಸಂಪತ್ತಾದ ಕಾರಣ 
ಆರ್ಯರು ತಮ್ಮ ಸಮುದಾಯಗಳನ್ನು ಗೋತ್ರಗಳು ಎನ್ನುತ್ತಿದ್ದರು. ಒಂದು ಗೋತ್ರಕ್ಕೆ 
ಸೇರಿದವರ ಪಶುಸ೦ಪತ್ತು ಒಟ್ಟು ಆ ಗೋತ್ರದ ಸಾಮೂಹಿಕ ಸಂಪತ್ತು 
ಗೋತ್ರಗಳು ಸಮುದಾಯ ವ್ಯವಸ್ಥೆಯನ್ನು ಮಾರ್ಪಡಿಸಿಕೊ೦ಡು ವರ್ಣ ವ್ಯವಸ್ಥೆಗೆ 
ರೂಪಾಂತರವಾದ ಹಂತ, ನಮ್ಮ ದೇಶಕ್ಕೆ ಆರ್ಯರು ಬಂದ ನಂತರದಲ್ಲಿ ಸಾಧಿಸಿದ 
ಮೊತ್ತಮೊದಲ ಪ್ರಮುಖ ಬದಲಾವಣೆ. ಆದಿಮ ಪಶುಪಾಲಕ ಸಮಾಜವನ್ನು ಬಿಟ್ಟು 
ಕಬ್ಬಿಣದ ಬಳಕೆಯನ್ನರಿತ ಕೃಷಿಕ ವರ್ಗ ಸಮಾಜ ರೂಪುಗೊಂಡ ಬದಲಾವಣೆ. 
ಅಲ್ಲಿಗೆ ಗೋತ್ರಗಳು-ಸಮುದಾಯಗಳು ಸಾಮಾಜಿಕವಾಗಿ ಅರ್ಥರಹಿತವಾಗಿ ಹೋದವು. 
ಆದರೆ ಎಲ್ಲ ವಿಷಯಗಳಲ್ಲಿಯೂ ನಮ್ಮ ದೇಶ ಹಳೆಯ ಕಸವನ್ನು ಬಿಸಾಡದೆ 
ಉಳಿಸಿಕೊಂಡೇ ಬಂದಿದೆ. ಇಂದಿಗೂ ಗೋತ್ರಗಳು ಬ್ರಾಹ್ಮಣರಲ್ಲಿ ಉಳಿದುಕೊಂಡು 
ಬಂದಿವೆ. ವಿವಾಹ ವಿಷಯದಲ್ಲಿ ಸಗೋತ್ರ ವಿವಾಹ ನಿಷಿದ್ದವೆಂಬುದೂ ಉಳಿದು 
ಬಂದಿದೆ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಗೋತ್ರಗಳು ಹೊರಟು ಹೋಗಿ ಕುಲಗಳು 
ಬಂದವಾದರೂ, ಆಚಾರಗಳಲ್ಲಿ ಇಂದಿಗೂ "ಕುಲಗೋತ'ಗಳೆರಡೂ ಮುಖ್ಯವೇ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೨೯ 


ಗೋತ್ರ ಎಂಬ ಪದ್ಧತಿ ಉತ್ತರ ವೇದ ಕಾಲದಲ್ಲಿ ಆರ೦ಭವಾಯಿತು. ಆ ಶಬ್ದದ 
ಅರ್ಥ ದನದ ದೊಡ್ಡಿ ಎಂದು; ಆದರೂ ಒಬ್ಬ ಸಮಾನ ಮೂಲ ಪುರುಷನ ಸಂತತಿ 
ಎಂಬ ಅರ್ಥವನ್ನು ಅದು ಪಡೆದುಕೊಂಡಿತು. ಜನರು ಗೋತ್ರಗಳ ಹೊರಗಿನಿಂದ 
ಮದುವೆಯಾಗುವ ರೂಢಿಯನ್ನು ಆರಂಭಿಸಿದರು. ಒ೦ದೇ ಗೋತ್ರಕ್ಕೆ ಸೇರಿದವರೆಲ್ಲರೂ 
ಒಂದೇ ಸಂತತಿಗೆ ಸೇರಿದವರಾದ್ದರಿ೦ದ ಅವರವರಲ್ಲಿ ಮದುವೆ ನಿಷಿದ್ದವಾಯಿತು. 

ವೇದ ಕಾಲದಲ್ಲಿ ನಾಲ್ಕು ಆಶ್ರಮಗಳು ಅಥವಾ ಚತುರಾಶ್ರಮಗಳು ಸ್ಫುಟರೂಪ 
ತಳೆದಿರಲಿಲ್ಲ. ವೇದೋತ್ತರ ಗ್ರಂಥಗಳಲ್ಲಿ ಬ್ರಹ್ಮಚರ್ಯ ಅಥವಾ ಶಿಷ್ಯ ಹಂತ, ಗೃಹಸ್ಥ 
ಅಥವಾ ಸಂಸಾರಿ ಹಂತ, ವಾನಪ್ರಸ್ಥ ಡಾ ಎರಕ್ತ ಹಂತ ಮತ್ತು ಸನ್ಯಾಸ ಅಥವಾ 
ಸರ್ವಸಂಗ ಪರಿತ್ಯಾಗ ಹೀಗೆ ಜೀವನದ ನಾಲ್ಕು ಹಂತಗಳನ್ನು ಲಾಗಿದೆ: 
ಉತ್ತರ ವೈದಿಕ ಗ್ರಂಥಗಳಲ್ಲಿ ಮೊದಲ ಮುದು, ಮಾತ್ರ ಪ್ರಸಾಪವಾಗಿವೆ. ಸನ್ಯಾಸ 
ಜೀವನದ ಪರಿಚಯವಿದ್ದಿತಾದರೂ ಅದು ಸ್ಫುಟರೂಪ ತಳೆದಿರಲಿಲ್ಲವೆಂದು ಆರ್‌. 
ಎಸ್‌. ಶರ್ಮರ ಅಭಿಪ್ರಾಯ. 

ಪ್ರತಿಯೊಂದು ಗೋತ್ರಕ್ಕೂ ಪ್ರವರಕ್ಕೂ- ಅವರ ಪೂರ್ವಜರೆಂದು ಹೇಳಲಾದ 
ಯಷಿಗಳ ಹೆಸರುಗಳು ಎಂಬುದು ಬಂದಿದೆ. ಯಾಗದಲ್ಲಿ ಗೋತ್ರ ಮತ್ತು ಪ್ರವರದ 
ಉಪಯೋಗ ಎರಡು ತರಹದ್ದು. ಅದು ಆಫ್ರೀ ಸೂಕ್ತವನ್ನು ನಿರ್ಧರಿಸುತ್ತದೆ. ಇನ್ನೊಂದು 
ಉಪಯೋಗ ದೇವತೆಗಳ ಆಹ್ವಾನದಲ್ಲಿ. 

ಮೂಲ ಖಯಷಿಗಳು ಏಳು ಜನ. ಅವರಲ್ಲಿ ನಾಲ್ವರು ಮಾನವರ ಮೂಲ 
ಪುರುಷರು. ಆದರೆ ಈ ನಾಲ್ಲರಿಂದ ಹದಿನೆಂಟು ಪ್ರತ್ಯೇಕ ಪಂಗಡಗಳು ಹುಟ್ಟಿಕೊಂಡವು. 

ಸಗೋತ್ರ ವಿವಾಹವನ್ನು ಮನು ತಿರಸ್ಪ ರಿಸಿದ್ದಾನೆ. 

ಸವರ್ಣೀಯ ಸ್ತ್ರೀಯನ್ನು ಡಹುವಯಾಗಬೇಕು. ಆದರೆ ಆಕೆ ವಿಭಿನ್ನ ಗೋತ್ರ 
ದವಳಾಗಿರಬೇಕು ಎಂದು ಮನುವು ಹೇಳುತ್ತಾನೆ. 

ಗೋತ್ರಗಳಲ್ಲಿಯೂ ತಾರತಮ್ಯವಿದೆ. 

ಮುಖ್ಯ ಯಷಿಗಳ ಸಂಖ್ಯೆಯು ಏಳೇ ಇದ್ದರೂ ಕೂಡ ಬ್ರಾಹ್ಮಣರಲ್ಲಿ ೧೮ 
ಮುಖ್ಯ ಗೋತ್ರಗಳಿವೆ. 

(J. Brough the early brahmainical system of gotra and pravara 
(ಕೆಂಬ್ರಿಡ್ಜ್‌ ೧೯೫೩) ಪುಟ. ೨೭ರಲ್ಲಿ "ಕೇವಲ ಅ೦ಗೀರಸ'ನನ್ನು "ಹಿರಣ್ಯಕೇಶಿ 
ಸತ್ಯಸಾಧ' ಕೈ ಬಿಟ್ಟಿದೆ ಎಂದು ತಿಳಿಸುತ್ತಾರೆ. ಆದರೆ ಅದನ್ನು ಒಂದು ಆಕಸ್ಮಿಕ ಎಂದು 
ಪರಿಗಣಿಸುತ್ತಾರೆ. ಆದರೆ ಈ ಪ್ರಮಾಣದ ಲೋಪ ಅಸಂಭವ. Journal of the 
೫210072 oriental society ೭೩.೨೦೨-೨೦೮ನಲ್ಲಿ ಪ್ರಕಟವಾದ ನನ್ನ 
ವಮರ್ಶೆಯನ್ನು ಪ್ರತಿವಾದ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡರು. ಆದರೆ ೨ 
ಹೇಳಿದ್ದು ಗೋತ್ರದ ಬಗೆಗಿರುವ ತಾತ್ಮಿಕ ಕೃತಿಗಳನ್ನು ಸ್ವತಂತ್ರವಾಗಿ ಅವಲೋಕಿಸಬೇಕು 
ಎ೦ದಷ್ಟೇ. ಉದಾ: ಮಹುರಾದಲ್ಲಿನ ಬ್ರಾಹ್ಮೀ ಶಾಸನಗಳಲ್ಲಿ ಉಲ್ಲೇಖಿಸಿರುವ ಸೈಗ್ರವ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೩೦ 


ಗೋತ್ರದ ಉಲ್ಲೇಖ ಗ್ರಂಥಗಳಲ್ಲೆಲ್ಲೂ ಇಲ್ಲ. ಮತ್ತೂ ವಿಚಿತ್ರವೆಂದರೆ ಅಸಂಖ್ಯಾತ 
ಬ್ರಾಹ್ಮಣ ಗುಂಪುಗಳು ಒಪ್ಪಿಕೊಂಡಿರುವ ಈ ತತ್ವದ ಸತ್ಕಾಸತ್ಯತೆಯನ್ನು ಇಲ್ಲಿಯವರೆಗೆ 
ಪರೀಕ್ಷಿಸುವ ಗೋಜಿಗೆ ಹೋಗದಿರುವದು. ಮಹಾರಾಷ್ಟದ ನಗರವಾಸಿಗಳು ಬ್ರಾಹ್ಮಣರನ್ನು 
ಮೂಲಭೂತವಾಗಿ ಸಾರಸ್ವತ, ಚಿತ್ಪಾವನ, ದೇಶಸ್ತ ಮತ್ತು ಕರ್ಹಾಡ ಎಂಬ ನಾಲುಕ 
ಗುಂಪುಗಳಾಗಿ ವಿಂಗಡಿಸುತ್ತಾರೆ. ೧೯೪೧ರ ಬಾಂಬೆ ಪ್ರಾಂತ್ಯದ ಜಾತಿ ಗಣತಿಯ 
ಕೋಷ್ಟಕಗಳು ತೋರಿಸುವಂತೆ ಮೇಲೆ ಹೇಳಿದ ನಾಲ್ಕು ಗುಂಪಿಗಿಂತಲೂ ಉಳಿದ 
ಬ್ರಾಹ್ಮಣಗುಂಪುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಗಂಥಗಳು ಮುಂತಾದವು 
ಮೇಲೆ ಹೇಳಿದ ನಾಲ್ಕು ಗುಂಪಿನವರ ಹಿಡಿತದಲ್ಲಿತ್ತು ಆದರೆ ಉಳಿದ ಬ್ರಾಹ್ಮಣರ 
ಸಂಖ್ಯೆ ಅವರಿಗಿಂತ ಹಚ್ಚಿಗೆ ಇತ್ತು. ವಿಎಸ್‌. ಸುಕ್ತಂಕರ್‌ ಅವರು ತಮ್ಮ ಉತ್ಕಷ್ಟ 
ಕೃತಿಯಲ್ಲಿ - Epic studies vi (ABORI 18 1-76 Mem 84 1. 278-೩೩೭) 
ಸ್ಪಷ್ಟಪಡಿಸುವಂತೆ ಭೃಗುಗಳಿಗೂ ಮಹಾಭಾರತದ ಹಿಗ್ಗಿಸುವಿಕೆಗೂ ಸಂಬಂಧವಿತ್ತು. 
ಇಲ್ಲಿ ಗಮನಾರ್ಹ ವಿಚಾರವೆಂದರೆ ಭಾರ್ಗವರು ಮಹಾಭಾರತವನ್ನು ಹಿಗ್ಗಿಸುವ 
ಕ್ರಿಯೆಯು, ನಾರಾಯಣೀಯವನ್ನು ಹಿಗ್ಗಿಸುವ ಕ್ರಿಯೆಯನ್ನು ಅವಲಂಬಿಸಿರಲಿಲ್ಲ. 
ದರೆ ಆ ಪ್ರಯತ್ನಕ್ಕೆ ವಿರೋಧವೂ ಇರಲಿಲ್ಲ. ಏಕೆಂದರೆ, ಮಹಾಭಾರತವನ್ನು ಹಿಗ್ಗಿಸುವ 
ಪ್ರಕ್ರಿಯೆ ಹೆಚ್ಚು ಕಡಿಮೆ ನಿಂತು ಹೋಗುವ ಹಂತಕ್ಕೆ ಬಂದಾಗಲೂ ನಾರಾಯಣೀಯವನ್ನು 
ಹಿಗ್ಗಿಸುವ ಕ್ರಿಯೆ ಮುಂದುವರೆದೇ ಇತ್ತು. ಜನಪ್ರಿಯ ಮಹಾಭಾರತ ಆವೃತ್ತಿಗಳಲ್ಲಿ 
ಕಂಡುಬರುವ ಪ್ರಸಿದ್ಧ ಅಶೀರ್ವಚನದ ಶ್ಲೋಕ ನಾರಾಯಣಂ ನಮಸ್ಸೃತ್ಯವನ್ನು 
ವಿಮರ್ಶಾತ್ಮಕವಾಗಿ ಸಂಪಾದಿಸಿರುವ ಆವೃತ್ತಿಯಲ್ಲಿ ಕೈಬಿಡಲಾಗಿದೆ. ಆದರೆ ಭಾರ್ಗವ 
ಪಕ್ಷೇಪದ ಬಹಳಷ್ಟು ಅಂಶಗಳು ಹಾಗೇ (ಉದಾ: ಪರಶುರಾಮನಿಗೆ ನೀಡಿರುವ 
ಪ್ರಾಮುಖ್ಯ) ಉಳಿದುಕೊಂಡಿವೆ. ಗೀತೆ ೧೦.೨ರಲ್ಲಿ ಕೃಷ್ಣ ತನ್ನನ್ನು ಮಹಾನ್‌ ಯಷಿಗಳಲ್ಲಿ 
ಭೃಗು ಎಂದು ಹೇಳಿಕೊಳ್ಳುತ್ತಾನೆ. (ಮಹರ್ಷೀಣಾಂ ಭೃಗುರಹಂ), ಆದರೆ ಈ 
ಯಷಿಗೆ ವೈದಿಕ ಪರಂಪರೆಯಲ್ಲಿ ಯಾವ ಸ್ಥಾನವೂ ಇಲ್ಲ ಮತ್ತು ಇದ್ದರೂ ಅದೂ 
ಕೂಡಾ ಅದು ತೀರಾ ಗೌಣವಾದ ಸ್ಥಾನ. 

ಗೋತ್ರವೆಂದರೆ ಒಂದು ಗೋಷ್ಠಿಯವರು ಒಂದು ಮತಕ್ಕೆ ಹೂಂದಿದವರು 
ಎ೦ದು ಕೆಲವರ ಅಭಿಪ್ರಾಯವಿದೆ. ವಸಿಷ್ಠ ಗೋತ್ರದವರೆಂದರೆ ವಸಿಷ್ಠನ ಮತವನ್ನು 
ಅನುಸರಿಸುವವರು ಎಂದು ಅರ್ಥ. ಆದರೆ, ಇನ್ನು ಕೆಲವರು, ಆ ಮನೆತನದ ಮೂಲ 
ಪುರುಷನ ಹೆಸರೆ ಗೋತ್ತವೆಂಬ ಅಭಿಪ್ರಾಯದವರಾಗಿದ್ದಾರೆ. ಇದರಲ್ಲಿ ಮೊದಲನೆಯ 
ಮತವೆ ಹೆಚ್ಚು ಸಮಂಜಸವೆಂದು ತೋರುತ್ತದೆ. ಏಕೆಂದರೆ ಗೋತ್ರ ಶಬ್ದದಲ್ಲಿ 
ವಂಶವೆಂಬುದಕ್ಕಿಂತಲೂ ಗೋಷ್ಯ ಗೋಷ್ಠಿ ಎಂಬ ಧ್ವನಿಯೆ ನಿಶ್ಚಿತವಾಗಿದೆ. 

ಬ್ರಾಹ್ಮಣರ ಪುತ್ರರು ಮಾತ್ರ ಬ್ರಾಹ್ಮಣೆರೆಂದಾದರೆ ಬ್ರಾಹ್ಮಣರ ಅಭಾವವುಂಟಾಗುತ್ತದೆ. 
ಏಕೆಂದರೆ ವರ್ತಮಾನ ಕಾಲದ ಬ್ರಾಹ್ಮಣರೆಲ್ಲ ಬ್ರಾಹ್ಮಣ ತಂದೆಯರಿಂದ ಜನಿಸಿದವರು 
ಎಂಬ ಬಗ್ಗೆ ಯಾವಾಗಲೂ ಸಂಶಯವಿದ್ದೇ ಇರುತ್ತದೆ. ಗೋತ್ರ ಬ್ರಾಹ್ಮಣ ಸಂತತಿಯಿಂದ 


ಹಳಗನ್ನಡ ಸಾ೦ಸ್ಥ ವಿಕ ಪದಕೋಶ /೨೩೧ 


ಆರಂಭಿಸಿ ಇಂದಿನವರೆಗೂ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಬ್ರಾಹ್ಮಣಿಯರು 

ಶೂದರೊಡನೆಯೂ ಸಂಬಂಧವುಳ್ಳರಾಗಿರುತ್ತಾರೆ. ಆದ್ದರಿಂದ ಜಾತಿಯಿಂದ ಯಾರೂ 
ಬ್ರಾಹ್ಮಣರಿರಲು ಸಾಧ್ಯವಿಲ್ಲ ಎಂದು ಅಶ್ವಘೋಷನ ಅಭಿಪ್ರಾಯ. 

ವಿವರಗಳಿಗೆ : ಡಿ. ಡಿ. ಕೊಸಾಂಬಿ ೨೦೦೩ ಪುರಾಣ ಮತ್ತು ವಾಸ್ತವ ಪುಟ. ೭೫-೭೬, ೨೫ 

ಡಿ. ಡಿ. ಕೊಸಾಂಬಿ ೧೯೯೮ ಪ್ರಾಚೀನ ಭಾರತದಲ್ಲಿ ಚರಿತ್ರೆ 

ಆರ್‌.ಎಸ್‌. ಶರ್ಮ ೨೦೦೭ ಪ್ರಾಚೀನ ಭಾರತ ಪುಟ. ೮೬ 

ಡಾ. ಟಿವಿ.ವೆಂಕಟಾಚಲಶಾಸ್ತ್ರೀ ೧೯೯೯ ಶ್ರೀವತ್ವ ನಿಘಂಟು 

ಚಕಕೋಡಿ ಶತ್ವ್ರರಶಾಸ್ತ್ರಿ ೧೯೬೭ ಮನುಸ್ಮೃತಿ ೩ - ೫ 

101110 Thapar 1975 The Past and Prejudice P. ೩೧ 

ಶಂಬಾ ಜೋಶಿ ೧೯೯೯ ಸಂಪುಟ. ೨ ಪುಟ. ೧೮೩ 

ಬಿ. ವಿ. ವೀರಭದ್ರಪ್ಪ ೨೦೦೭ ಅಶ್ವಘೋಷನ ವಜ್ರಸೂಚಿ ಪುಟ. ೧೪ 

ಯುಗಯಾತ್ರೀ ಭಾರತೀಯ ಸಂಸ್ಕೃತಿ ೧೯೭೧ ಸಂಪುಟ. ೨ ಪುಟ. ೨೪೦-೨೫೪. 


೩೧೨. ಗೋಸಾಸ 

ಯುಕ್ತರಿಲ್ಲ ಪರಲೋಕ ಭಯಮಲ್ಲ೧ದ೧ಪರಲೋಕಭಯಮಿಲ್ಲ. ಪರಾರ್ಥವೇಷಿ 

ಗಳಲ್ಲದೆ ಪರಾರ್ಥವೇಷಿಗಳಿಲ್ಲ ಪಾಪಭೀರುಗಳಲ್ಲದಪಾಪಭೀರುಗಳಿಲ್ಲ ಪರ 

ಹಿತವ್ಯಸನಿಗಳಲ್ಲದೆ ದುರ್ವೃ್ವಸನಿಗಳಿಲ್ಲ, ಗೋಸಾಸಮಲ್ಲದೆ ಕನ್ನೆಗೋಸಾಸಮಿಲ್ಲ. 

(ಅಜಿತತೀರ್ಥಂಕರ ಪುರಾಣ ತಿಲಕಂ ೧-೨೧ ವ) 

ವೆಂಗಿ ಮಂಡಲದ ವಿಶೇಷತೆಯನ್ನು ಕೊ೦ಡಾಡುವಾಗ ಈ ರೀತಿಯ ಮಾತುಗಳನ್ನು 
ರನ್ನನು ಹೇಳುತ್ತಾನೆ. ಇಲ್ಲಿ ಅವನು ಬಳಸಿರುವ ಎರಡು ಮಾತುಗಳು ಗಮನಾರ್ಹ. 
“ಪರಾರ್ಥ ವೇಷಿಗಳಲ್ಲದೆ ಪರಾರ್ಥವೇಷಿಗಳಿಲ್ಲ. ಪರಹಿತ ವ್ಯಸನಿಗಳಲ್ಲದೆ ದುರ್ವ್ಯಸನಿ 
ಗಳಿಲ್ಲ. ಗೋಸಾಸಮಲ್ಲದೆ ಕನ್ನೆಗೋಸಾಸಮಿಲ್ಲ.” ಪರಾರ್ಥವೇಷಿಗಳು ಎಂದರೆ 
ಪರಲೋಕದ ಕೈವಲ್ಯ ಪದವಿಯನ್ನು ಕಃಕ್ಷಿಸುವವರು. ಎರಡುಪರಹಿತ ವ್ಯಸನಿಗಳಿದ್ದಾರೆ. 
ಆದರೆ ದುರ್ವ್ಯಸನಿಗಳಿಲ್ಲ. ಗೋಸಾಸವಿದೆ ಆದರೆ ಕನ್ನೆಯರಗೋಸಾಸ (ಸ್ತ್ರೀ 
ಅಪಹರಣವು) ಇಲ್ಲಿಲ್ಲ. 

ಗೋಸಾಸವೆಂದರೆ ತುರುಕಾಳಗದಲ್ಲಿ ಗೋವುಗಳನ್ನು ಬಿಡಿಸಿಕೊಳ್ಳುವುದಕ್ಕಾಗಿ 


ತೋರಿಸುವ ಸಾಹಸ. ಗೋವುಗಳನ್ನು ಹಿಡಿಯುವಲ್ಲಿ ತೋರಿಸುವ ಸಾಹಸವೂ 
ಹೌದು. 


೩೧೩. ಗ್ರಹಣ 


ಗ್ರಹಣವೆಂದರೆ ಹಿಡಿಯುವುದು. ಸೂರ್ಯ-ಚಂದ್ರರನ್ನು ರಾಹು ಬಂದು ಹಿಡಿಯುತ್ತದೆ. 
ಅದನ್ನು ಗ್ರಹಣವೆಂದು ಕರೆಯುತ್ತಾರೆ. ಚಾವುಂಡರಾಯ ಪುರಾಣದಲ್ಲಿ ಚೈತ್ರ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೩೨ 


ಹುಣ್ಣಮೆಯೆಂದು ಗ್ರಹಣವನ್ನು ಕಂಡು ನಿರ್ವೇಗಪರನಾದ ವಿಷಯವು ಬರುತ್ತದೆ. 
ಎರಕ್ತಿ ಹುಟ್ಟಲು ಸಣ್ಣ ಕಾರಣವೂ ಸಾಕು. (ಚಾವುಂಡರಾಯ ಪುರಾಣ-ಧರ್ಮನಾಥ 
ಪುರಾಣಂ ಪುಟ.೧೫೬) 

ಗಹಣವೆಂದರೆ ಹಿಡಿಯುವುದು, ಎಷಯವನ್ನು ತಿಳಿಯುವುದು ಸೂರ್ಯ-ಚ೦ದ್ರರನ್ನು 
ರಾಹು ನುಂಗುವುದು. 


೩೧೪. ಗ್ರಾಮ ದೇವತೆ 

ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಉಲ್ಲೇಖಗೊಂಡ ಗ್ರಾಮದೇವತೆಗಳ ಬಗೆಗೆ 
ಕೆಲವು ವಿವರಗಳನ್ನು ಚರ್ಚಿಸಬಹುದು. 

ಗ್ರಾಮದೇವತೆಗಳು ಆಯಾ ಗ್ರಾಮದ ಮತ್ತು ಪರಿಸರದ ಜನರ ಆರಾಧನೆಯನ್ನು 
ಒಳಗೊಳ್ಳುವ ದೇವತೆಗಳು. ಇವುಗಳಲ್ಲಿ ಸ್ತೀ ದೇವತೆಗಳನ್ನು 'ತಾಯಿ' ಅನ್ನುವ ಅರ್ಥದಲ್ಲಿ 
ಜನಪದರು ಗ್ರಹಿಸುತ್ತಾರೆ. ತಾಯಿಯ ಪಾಲನೆಯನ್ನು ಸಂಕೇತಿಸುವುದರಿ೦ದ ಇಂತಹ 
ಸ್ತ್ರೀ ಗ್ರಾಮದೇವತೆಗಳ ಆರಾಧನೆಗೆ ವಿಶಿಷ್ಟವಾದ ಧಿ ಇದೆ. ಲೌಕಿಕವಾಗಿ 
ತಾಯಿಯು ಮಗುವಿಗೆ ಆಹಾರವನ್ನು ಕೊಡುತ್ತಾಳೆ. ಮಗು ಕಾಯಿಲೆ ಬಿದ್ದಾಗ ಮಗುವಿಗೆ 
ರಕ್ಷಣೆಯನ್ನು ಮಾಡುತ್ತಾಳೆ. ಗ್ರಾಮದೇವತೆಗಳನ್ನು ತಾಯಿಯೆಂದಾಗಲೂ ಇದೇ ರೀತಿಯ 
ಪರಿಕಲ್ಪನೆಯಿರುತ್ತದೆ. ಈ ತಾಯಿಯು ಬೆಳೆಯನ್ನು ರಕ್ಷಣೆ ಮಾಡುತ್ತಾಳೆ. ಇದು 
ಆಹಾರದ ಉತ್ಪನ್ನಕ್ಕೆ ಸಂಬಂಧಪಟ್ಟದ್ದು. ಹಾಗೆಯೇ ಕಾಯಿಲೆಯನ್ನು ದೂರಮಾಡುವ 
ಶಕ್ತಿಯು ಸ್ತ್ರೀ "ದೇವತೆಗಳಿಗೆ 1 ಎಂಬ ನಂಬಿಕೆ ಇದೆ. ಗ್ರಾಮದೇವತೆಯರನ್ನು 
ಎರಡು ದರ್‌ ಕಾರ್ಯಗಳ ನಿರ್ವಾಹಕರಾಗಿ ಕಾಣಲಾಗಿದೆ. ಆಹಾರ ಮತ್ತು ಸಂರಕ್ಷಣೆ 
ಈ ಎರಡೂ ಅಂಶಗಳು ಮನುಷ್ಯನ ಅಸ್ತಿತ್ವಕ್ಕೆ ನೇರವಾಗಿ ಕಾರಣವಾದವುಗಳು. 

ವಿವರಗಳಿಗೆ ನೋಡಿ: ಬಾದುಬ್ಬೆ. 


೩೧೫. ಗ್ರಾಮ್ಯ 

ಯಗ್ವೇದದ ಯಷಿಗಳು ನಗರಗಳಲ್ಲಿ ಮತ್ತು ಗ್ರಾಮಗಳಲ್ಲಿ ವಾಸಿಸುತ್ತಿದ್ದ 
ಪೌರರಾಗಿದ್ದರು: ಅವರು ತಪೋಧ್ಯಾನಾದಿಗಳಿಗಾಗಿ ರಣ ್ಯವನ್ನಾಶ್ರ ಶಯಿಸಿದ ಜನರಲ್ಲ. 
ಹಾಗೂ ಬ್ರಾಹ್ಮಣಗಳ ವ್ಯವಹಾರನೀತಿಯಲ್ಲೂ ಅರಣ್ಯಗಳ ಪ ಶಾ ಇಲ್ಲ. ಮನೆ 
ಮತ್ತು ಗ್ರಾಮಗಳಿಂದ ದೂರವಾದ ಸ್ಥಳದಲ್ಲೇ ಮಾಡಬೇಕಾದ ಒಂದು ಕಡ್ಡಾಯ 
ಅಧ್ಯಯನಕ್ರಮದ ಪ್ರಸ್ತಾಪವೇನೋ ತೈತ್ತಿರೀಯ ಅರಣ್ಯಕದಲ್ಲಿ ಒಮ್ಮೆ ಸೂಚಿತವಾಗಿದೆ. 
ಆ ಸ್ಥಳವು “ಅ-ಚ್ಛದಿ-ದರ್ಶ” ಎ೦ದರೆ, ಎಲ್ಲಿಂದ ಮನೆಗಳ ಛಾವಣಿ (-ಛದಿ)ಗಳು 
ಕಾಣಿಸುವುದಿಲ್ಲವೋ ಅ೦ತಹ ಪ್ರದೇಶವಾಗಿರಬೇಕೆಂದು ವರ್ಣಿತವಾಗಿದೆ. 'ಗ್ರಾಮ್ಯ' 
ಅಥವಾ ಗ್ರಾಮದಲ್ಲಿಯೇ ಇದ್ದು ಮಾಡಬಹುದಾದ ಮತ್ತು "ಅರಣ್ಯ', ಅಥವಾ ಕಾಡಿನಲ್ಲಿಯೇ 
ಮಾಡಬೇಕಾದ ಎರಡು ಬಗೆಯ ಕಡ್ಡಾಯ ಅಧ್ಯಯನದ ಕ್ರಮಗಳು ಭಾರತೀಯ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೩೩ 


ಜನಜೀವನಕ್ಕೆ ಸಂಬಂಧಿಸಿದ ವೇದಗಳ ಅರ್ವಾಚೀನ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ 
ನಿರೂಪಿತವಾಗಿವೆ. ಗ್ರಾಮಗಳಿಂದ ಗ್ರಾಮ್ಯವೆಂಬುದು ಹುಟ್ಟಿದೆ. ನಾವೀಗ ಗ್ರಾಮ್ಯವೆಂದರೆ 
ಅನಾಗರಿಕ ಎಂಬ ಅರ್ಥದಲ್ಲಿ ಬಳಸುತ್ತಿದ್ದೇವೆ. ವಾಸ್ತವವಾಗಿ ನಮ್ಮ ಗ್ರಹಿಕೆಯ 
ಮಿತಿಯಿದು. “ಗ್ರಾಮ್ಯ” ಎಂದರೆ ದೇಸಿ ಎಂದೂ ನಾವು ಕರೆದಿದ್ದೇವೆ. 
ಗಾಮ್ಯ ಮತ್ತು ಅರಣ್ಯದ ನಡುವಣ ಸಂಬಂಧವು ಇಲ್ಲಿ ಗಮನಾರ್ಹ. ಗ್ರಾಮ್ಮವಚನ 
ವೆಂದರೆ ಗ್ರಾಮದಲ್ಲಿ ವಾಸಿಸುವವರು ಆಡುವ ಭಾಷೆ. ಅಗ್ರಾಮ್ಮವೆಂದರೆ ಪುರಜನರ 
ಮಾತು. ಇನ್ನೊಂದು ಅರಣ್ಯವೆಂದರೆ ಅರಣ್ಯದಲ್ಲಿದ್ದು ನಡೆಸುವ ಅಧ್ಯಯನ ಕ್ರಮಗಳು. 
ಹಳಗನ್ನಡದಲ್ಲಿ “ಗ್ರಾಮ್ಯ ಜನರು” “ದೇಸಿಗರು' ಎಂದು ಬಳಕೆಯಾಗಿದೆ. 
ವಿವರಗಳಿಗೆ ನೋಡಿ: ದೇಸಿ; ಮಾರ್ಗ-ದೇಸಿ 
ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ 


೩೧೬. ಗೈವೇಯಕ 
ಚಾವುಂಡರಾಯ ಪುರಾಣದಲ್ಲಿ ಬರುತ್ತದೆ. ಸುದರ್ಶನ, ಅಮೋಘ, ಸುಪ್ರಬುದ್ಧ 


ಓ 


ತ್ತಾ 
ಯಶೋಧರ, ಸುಭದ್ರ, ಸುವಿಶಾಳ, ಸುಮನಸ, ಸೌಮನಸ, ಪ್ರೀತಿಂಕರ ಎಂಬ ಒಂಬತ್ತು 
ಗೈವೇಯಕಗಳು. 


(ಚಾವುಂಡರಾಯ ಪುರಾಣ - ಮಘವನೆಂಬ ಮೂರನೆಯ ಚಕ್ರವರ್ತಿಯ 
ಚರಿತಂ ಪುಟ. ೧೬೦) 


೨ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೩೪ 


ಚ 


೩೧೭. ಚಂಡಿಕಾದೇವಿ 

ಆ ಮಾತೃಮಂಡಳಮಂ ಪೂಜಿಸುವಳ್‌” 

“ಚಂಡಿಕಾಭವನ............ (ಕಾದಂಬರಿ ೨-೬೫; ೬೭) 

ನಾಗವವರ್ಮನ "ಕಾದಂಬರಿ'ಯಲ್ಲಿ ಚಂಡಿಕಾದೇವಿಯ ವಿಚಾರವು ಬರುತ್ತದೆ. 
(೨-೬೫) ಮತ್ತು ಸಪ್ತಮಾತೃಕೆಯರ (ಬ್ರಾಹ್ಮೀ, ಮಾಹೇಶ್ವರಿ ಮೊದಲಾದವರು) 
ಎಚಾರವೂ ಬರುತ್ತದೆ. (ಅದೇ ೨-೫೭) ಇವೆಲ್ಲವೂ ದುರ್ಗೆಯ ಬೇರೆ ಬೇರೆ 
ನಾಮರೂಪಗಳಾಗಿ: ಫಲವತ್ತತೆಯನ್ನು ಕರುಣಿಸುವ ಮಾತೃ ದೇವತೆಗಳಾಗಿವೆ. 

ಚಟ್ಟೋಪಾಧ್ಯಾಯರು ಹೇಳುವಂತೆ, ಮೊದಲಿಗೆ ಈ ದೇವತೆಗಳ ಅರ್ಚನೆಯು 
ಆದಿವಾಸಿಗಳಲ್ಲಿ ಹೆಚ್ಚಿದ್ದು, ನಂತರ ಆಚರಣೆಯ ಸ್ವರೂಪವನ್ನು ಬದಲಾವಣೆಯಾಗಿರ 
ಬೇಕು. ಮಾತೃತ್ವದ ಬಗೆಗಿನ ಗೌರವವೇ ಈ ಆರಾಧನೆಯ ಮೂಲಗುಣವಾಗಿದೆ. 
ಸಮೂಹವೊಂದರ ನಂಬಿಕೆಯು ಈ ರೀತಿಯಲ್ಲಿ ಮೂರ್ತರೂಪವನ್ನು ತಳೆದಿರಬೇಕು. 

(ಅದೇ. ಪುಟ. ೨೬೬) 

ಈ ಕೃತಿಯಲ್ಲಿ ಚಂಡಿಕಾ ದೇವಾಲಯದ ವರ್ಣನೆಯು ಬಂದಿದ್ದು ಅದರ 
ದ್ರಾವಿಡ ಉಪಾಸಕರ ವರ್ಣನೆಯೂ ಬರುತ್ತದೆ. ಅವರು ಮುದುಕರ ಹೆಂಡತಿಯರಾದ 
ತರುಣಿಯರನ್ನು ಕಾಮಿಸುವ ಚಟವನ್ನು ಇಟ್ಟುಕೊಂಡಿದ್ದಳು. ಇಲ್ಲಿ “ಇದದ್ರಮಿಳ ಧಾರ್ಮಿಕ 
ಜನ೦ಗಳಿಂ' ಎಂದಿದೆ. ನಿಡುಧೂಪ ಧೂಮ, ಮಂಡಲಗಳು, ರಕ್ತೋತಲ ಪ್ರತಿಮ 
ನೇತ್ರ, ಕರಾಳವಾದ ತ್ರಿಭ೦ಗಿ, ಮಾಕಾಳದೇವನ ಅಭಿಸಾರಿಕೆ ಮುಂತಾದ ಪದಗಳನ್ನು 
ನಾಗವರ್ಮನು ಬಳಸುತ್ತಾನೆ. (ಅದೇ ೮-೩, ೫) 

ಈ ಎಲ್ಲಾ ವರ್ಣನೆಗಳು ವಿಚಿತ್ರ ಗ್ರಾಮದೇವತೆಯೊಂದರ ಸೂಚನೆಯನ್ನು 
ಕೊಡುತ್ತವೆ. ಇದು ಕಾಪಾಲಿಕ ಅಥವಾ ಭೈರವ ಆರಾಧನೆಯ ಸಂಸ್ಕೃತಿಯನ್ನು 
ಸಂಕೇತಿಸುತ್ತದೆ. 

"ಪ್ರಕೃತಿ ತತ್ವವನ್ನು ಕೆ೦ಪು ಬಣ್ಣದಿ೦ದ ನಿರ್ದೇಶಿಸುವುದು ಹಳೆಯ ಪದ್ಧತಿ 
ದೇವಿಯ ಮೈ ಬಣ್ಣ, ಉಡುಗೆ, ಅಲಂಕರಣ, ಪ್ರಿಯವಾದ ಹೂಗಳು ಎಲ್ಲವೂ ಕೆಂಪು 
ಬಣ್ಣವೇ. ಮೊಹೆಂಜೋದಾರೋವಿನಲ್ಲಿ ದೊರೆತಿರುವ ದೇವಿಯ ಮೃಣ್ಮಯ ಪುತ್ಥಳಿಗಳಿಗೆ 
ಕೆಂಪು ಬಣ್ಣ ಬಳಿದಿರುವುದನ್ನು ಕಾಣಬಹುದು. ಈಗಲೂ ಕುಂಕುಮ ಕೆಂಪು ದಾಸವಾಳ, 
ರಕ್ತವಸ್ತ, ರಕ್ತಫಲ ಮೊದಲಾದವು ದೇವಿಗೆ ಪ್ರಿಯವಾದುದೆಂದೇ ಕಲ್ಪ್ಬನೆಯಿದೆ' 
(ರಾಮಚಂದ್ರರಾವ್‌ ಎಸ್‌.ಕೆ. ೧೯೮೧, ಪು.೭೯) ಕೃತಿಯಲ್ಲಿ ಚಂಡಿಕಾದೇವಿಯನ್ನು 
ದ್ರವಿಳ ಜನರು ಅರ್ಚಿಸುತ್ತಿದ್ದರೆ೦ದು ತಿಳಿದುಬರುತ್ತದೆ. ತಾಂತ್ರಿಕ ಆರಾಧನೆಯ ಸ್ವರೂಪವೇ 
ಇಲ್ಲಿ ಮುಖ್ಯವಾಗಿದ್ದು, ಇದನ್ನು ನಿರಾಕರಣೆಯ ಧ್ವನಿಯಲ್ಲಿ ಹೇಳಲಾಗಿದೆ. ನಾಗವರ್ಮನು 
ನಿರಾಕರಿಸಿ ಬರೆದಿರುವುದು ಅವನ ಧಾರ್ಮಿಕ ನಿಲುವನ್ನು ' ಸೂಚಿಸುತ್ತದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೩೫ 


೩೧೮. ಚಂದ್ರ 
ಕೇಳಿಸುಷಮ್ನೆಯೆಂಬ ಕರದಿ೦ಗಡ ಚಂದ್ರಕಲಾ ಕಲಾಪಮಂ 
ಕಾಳದೊಳಂಶುಮಾಲಿ ತೆಗೆದೀಂಟುವನೆಂಬುದ ಸತ್ಯಮಾ ಪ್ರಭಾ 
ಜಾಲಕಮೆಲ್ಲಮೀತನುವಿನಲ್‌ ಪುಗುತಿರ್ಮ್ಪದು ತಪ್ಪುದಲ್ಲದಿ೦ 
ತೀ ಲಲಿತಾಂಗಮೀ ತಪದೊಳಿಂತಿರೆ ಕಾ೦ತಿಯನಪ್ಪು ಕೆಯ್ಗುಮೇ 
(ಕರ್ಣಾಟಕ ಕಾದಂಬರಿ ೫-೩೨) 
ಸೂರ್ಯನ ಕೃಷ್ಣಪಕ್ಷದಲ್ಲಿ ಸುಷಮ್ನೆಯೆಂಬ ಹೆಸರುಳ್ಳ ತನ್ನ ಕಿರಣದಿಂದ ಚಂದನ 
ಕಲೆಗಳನ್ನು ಕುಡಿಯುತ್ತಾನೆ ಎಂದು ಪುರಾಣಗಳಲ್ಲಿ ಹೇಳಿದೆಯಲ್ಲವೆ? ಅದು ಸುಳ್ಳು. 
ನಾನು ಹೇಳುವುದನ್ನು ಕೇಳಿ. ಆ ಚಂದ್ರನ ಕಾಂತಿಗಳೆಲ್ಲವೂ ಈ ಮುನಿಕುಮಾರನ 
ಶರೀರದಲ್ಲಿ ಇದು ಖಂಡಿತ. ಹಾಗಿಲ್ಲದಿದ್ದರೆ “ಈ ಸುಂದರವಾದ ಶರೀರವು ತಪಸ್ಸು 
ಮಾಡುವ ಈ ಸಮಯದಲ್ಲಿಯೂ ಇಷ್ಟು ಕಾಂತಿಯನ್ನು ಹೊಂದುತ್ತದೆಯೆ?” ಎಂದು 
ಕರ್ಣಾಟ ಕಾದಂಬರಿಯಲ್ಲಿ ಬರುತ್ತದೆ. ಚಂದನ ಕುರಿತಾಗಿ ಎರಡು ಅಂಶಗಳು 
ಪ್ರಸ್ತಾವಿತಗೊಂಡಿವೆ. ಅವು ಗಮನಾರ್ಹ. ಒಂದು ಸೂರ್ಯನು ಕೃಷ್ಣಪಕ್ಷದಲ್ಲಿ ಚಂದನ 
ಕಲೆಗಳನ್ನು ಕುಡಿಯುತ್ತಾನೆ. ಎರಡನೆಯದು ಚಂದ್ರನ ಕಾಂತಿಯು ಮುನಿಕುಮಾರ 
ಮುಖದಲ್ಲಿದೆ ಎಂದು ವರ್ಣಿಸಿರುವುದು ಪುರುಷರನ್ನು ವರ್ಣಿಸುವಾಗ ಸೂರ್ಯತೇಜ; 
ಬ್ರಹ್ಮತೇಜವೆ೦ದು ಬಳಕೆಯಾಗುವುದು ಸಾಮಾನ್ಯ ಆದರೆ ಚಂದ್ರನ ಕಾಂತಿಯೆಂದು 
ಹೇಳಲಾಗಿದೆ. ಎರಡನೆಯದಾಗಿ ಸೂರ್ಯನು ಚಂದ್ರನನ್ನು ಹಿಡಿಯುತ್ತಾನೆ. ಇದು 
ಗತಾನುಗತಿಕವಾಗಿ ಬಂದಿರುವ ನಂಬಿಕೆ. ಸೂರ್ಯ ಮತ್ತು ಚಂದರ ಸಂಬಂಧವು 
ವಿಶೇಷವಾದುದು. ಚಂದ್ರನನ್ನು ಉಷೆಗೂ ಹೋಲಿಸಲಾಗಿದೆ. ಹಾಗೆಯೇ ಚಂದನು 
ಸೂರ್ಯನ ಹಂಡತಿಯೆಂದೂ ಖುಗ್ಗೇದದಲ್ಲಿ ವರ್ಣಿಸಲಾಗಿದೆ. 
ವಿವರಗಳಿಗೆ ನೋಡಿ: ಎಚ್‌.ಪಿ. ವೆಂಕಟರಾವ್‌ ೧೯೫೨ 
ಖಗ್ಗೇದ ಸಂಹಿತಾ ಸಂಪುಟ. ೧ 


೩೧೯. ಚಂದ್ರವಂಶ 

ಅತ್ರಿಯ ಪಿರಿಯ ಮಗಂಭುವ 

ನತ್ರಯ ಸಂಗೀತ ಕೀರ್ತಿ ಸೋಮಂ 

ಸಕಲ ಕ್ಷತ್ರ ಕುಲ ಪೂಜನಮಳಚ 

ರಿತ್ರಂ ಪ್ರೋದ್ದಾಮ ಸೋಮವಂಶ ಲಲಾಮ (ಪಂಪ ಭಾರತ ೧-೬೧) 

ಪಂಪನು ಚಂದ್ರವಂಶದ ಹಿರಿಮೆಯನ್ನು ಕೊಂಡಾಡಿದ್ದಾನೆ. 

ಹಾವಿನ ವಿಚಾರವಾಗಿ - ನಾಗಪ್ರತಿಮೆಯನ್ನು ಕುರಿತು - ಪಡೆದ ವಿವರಣೆಯಲ್ಲಿ 
ಚಂದ್ರವಂಶ, ಚಂದ್ರಾದೇವಿಯರು - ಹಾಲಮ್ಮ ಮಾಳಮ್ಮ ಇವರೆಲ್ಲ ಮೂಲತಃ 
ಸರ್ಪರೂಪ ದೇವಿಯರೇ. ಈ ದೇವಿಯರ ದೇಗುಲಗಳು ದೇವಸ್ಥಾನ : ಕ್ಷೇತ್ರದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೩೬ 


ಸಂದರ್ಭದಿಂದ "ನಾಗ' ದರ್ಶನವು ತಪ್ಪದೆ ಆಗುತ್ತದೆ. ಈ ಕಾರಣದಿಂದಲೇ ಹುಣ್ಣಿಮೆ 
ಗಳೂಡನೆ ಸಂಬದ್ಧ ಚಂದ್ರಾದೇವಿಯರನ್ನು ಇನ್ನೂ ಸ್ಮರಿಸಿಕೊಳ್ಳುವುದು ಅವಶ್ಯವೆನಿಸಿದೆ. 
ನಾಗನಾಮಕ್ಕೆ ಸಾಕ್ಷಾತ್ತಾಗಿ ಸಂಬಂಧಿಸಿದ ಸ್ಥಳನಾಮಗಳ ಸಂಖ್ಯೆ ವಿಶೇಷವಿರಲಿಕ್ಕಿಲ್ಲ. 
ಆದರೆ, ದೇವರ ಹಾವು ಇಲ್ಲದೆ ಇರುವ ಪ್ರಾಚೀನ ದೇವತಾಮಂದಿರ, ಕ್ಷೇತ್ರ-ತೀರ್ಥ 
ಒಂದೂ ಇಲ್ಲ. ಪುರಾತನ ದೇಗುಲದ ಲಕ್ಷಣವೆಂದರೆ ಗುಹೆಯಂತಿರುವ ಗರ್ಭಗುಡಿ: 
ಆ ಕತ್ತಲ ಗವಿಯಲ್ಲಿ ಒಂದು "ಸ್ವಯಂಭೂ' ಗುಂಡೋ - ಕಲ್ಲೋ ಆ ದೇವತಾ 
ಪ್ರತಿಮೆಯಾಗಿ ಕಲ್ಪಿಸಲಾದುದನ್ನು ಕಾಣಲು ದೊರೆಯುತ್ತದೆ. ಆದರೆ ಈ ಸ್ಥಾವರ 
ಭೌತ ಪ್ರತಿಮಾ ಪೂಜೆ ಒಂದು ಬಗೆಯಲ್ಲಿ ಅರ್ವಾಚೀನವೇ ಸರಿ ಎಂದು ಶಂಬಾಜೋಶಿ 
ಹೇಳುತ್ತಾರೆ. 
ಪಾಂಡವರು ಚಂದವಂಶದವರು ಎಂಬುದು ಗಮನೀಯ ಅಂಶವಾಗಿದೆ. 
ಚಂದ್ರವಂಶ; ಸೂರ್ಯವಂಶ; ಯದುವಂಶಗಳು ಪುರಾಣ ಪ್ರಸಿದ್ಧ ವಂಶಗಳು. 
ವಿವರಗಳಿಗೆ ನೋಡಿ: ಶಂಬಾ ಜೋಶಿ ೧೯೯೯ ಸಂಪುಟ. ೪ ಪುಟ. ೧೬೧. 


೩೨೦. ಚತುರೋಪಾಯಗಳು 
ಸಾಮ, ದಾನ, ಭೇದ, ದಂಡಗಳು ಚತುರೋಪಾಯಗಳಾಗಿವೆ. 
(ಶಾಂತಿಪುರಾಣಂ ೩-೯೧) 
ಸಾಮಪ್ರಿಯ ಜನರಿಗೆ ಹೇಳಿಮಾಡಿಸಿದ ರೀತಿ. ಅಂದರೆ ಪ್ರಿಯ ಜನರನ್ನು 
ಸಾವಧಾನದಿಂದ ಸರಿದಾರಿಗೆ ತರಬೇಕು. ದುರ್ಬಲನಿಗೆ ದಾನವೇ ಸೂಕ್ತ ಮಂತ್ರಿಯೋ, 
ಪುರೋಹಿತನೋ ರಾಜನಲ್ಲಿ ಅತೃಪ್ತಿ ಹೊಂದಿದರೆ ಅಲ್ಲಿ ಭೇದೋಪಾಯವು ಸರಿ. 
ಪೌರುಷ ಹೀನನಿಗೆ ದಂಡ ಉಪಾಯವು ಉಪಯುಕ್ತ ಇವು ನಾಲ್ಕು ಚತುರೋಪಾಯದ 
ರೂಪಗಳು ಎಂದು ಶಾಂತಿಪುರಾಣದಲ್ಲಿ ಬರುತ್ತದೆ. 
(ಶಾಂತಿಪುರಾಣ ೩-೯೩ ವ) 
ಕೌಟಿಲ್ಯನ ಅರ್ಥಶಾಸ್ತ್ರ. ಮನುಧರ್ಮಶಾಸ್ತ್ರ ಯಾಜ್ಞವಲ್ಯಸ್ಮತಿ, ಕಾಮುಂಡಕೀಯ 
ನೀತಿಸಾರ ಮುಂತಾದ ಶಾಸ್ತ್ರ ಗ್ರಂಥಗಳಲ್ಲಿ ಮಾತ್ರವಲ್ಲ, ಮಹಾಭಾರತ, ಅಗ್ನಿಪುರಾಣ 
ದಂತಹ ಪುರಾಣಗಳಲ್ಲೂ ಇದರ ಪ್ರಸ್ತಾಪವಿದೆ. 
ಮಿಕ್ಕ ರಾಜರನ್ನು ತನ್ನ ಹಿತಾನುಸಾರ ಇಟ್ಟುಕೊಳ್ಳಲು ಭೂಪತಿಯಾದವನು 
ಮೊದಲು ಸಾಮವನ್ನು ಬಳಸಿ ನೋಡಬೇಕು. ಸಾಮವೆಂದರೆ ಒಳ್ಳಯ ಮಾತಿನ 
ಸಂಧಾನ. ಉಪಕಾರ ಸ್ಮರಣೆ, ಮೃದುವಚನ, ಸತ್ಕಾರ, ನಾನು ನಿನ್ನವನೆಂದು ಹಿತೈಷಿಯಂತೆ 
ಹೇಳುವಿಕೆ - ಇತ್ಯಾದಿ. 
ಸಾಮಕ್ಕೆ ಬಗ್ಗದಿರುವಾಗ ಎರಡನೆಯ ಉಪಾಯ ಪ್ರಯೋಗಿಸಬೇಕು. ಸಾಧು 
ಗಳಾಗಲಿ ಅಸಾಧುಗಳಾಗಲಿ ದಾನಕ್ಕೆ ಬಲಿಯುವುದು ಸಹಜ, ಹಿಂದೆ ವಶಪಡಿಸಿಕೊಂಡ 
ಧನದ ದಾನ ಅಥವಾ ಹೊಸದಾಗಿ ಧನ ಕನಕಗಳ ದಾನ, ಸವಲತ್ತು ದಾನಗಳಿರಬಹುದು. 


₹ 


ect 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೩೭ 


ಇವೆರಡರಿಂದಲೂ ಸಾಧ್ಯವಾಗದಿದ್ದರೆ ಒಡಕನ್ನುಂಟುಮಾಡುವ ಭೇದೋಪಾಯವನ್ನು 
ತರಬೇಕು. ಇಬ್ಬರಲ್ಲಿ ಸ್ನೇಹ ತಪ್ಪಿಸಿ, ಕಲಹವು೦ಟುಮಾಡುವುದು. ವೈಮನಸ್ಯ ತಿಳಿಸುವುದರಲ್ಲ 
ಕೆಲವೊಮ್ಮೆ ಕಾರ್ಯ ಸಾಧನೆಯಾಗುವುದಿದೆ. 

ಈ ಮೂರಕ್ಕೂ ಬಗ್ಗದ ಸಂದರ್ಭದಲ್ಲಿ ವೈರಿಯನ್ನು ದಾರಿಗೆ ತರಲು 
ದಂಡೋಪಾಯವೇ ಗತಿ. 

ದಂಡ-=ದಂಡನೆ, ಶಿಕ್ಷೆ ಕೊಲೆ, ಯುದ್ಧ, ಹಿಂಸೆಗಳನ್ನು ತಂದೊಡ್ಡುವುದು ಇತ್ಯಾದಿ. 
ದಂಡಿಸಲು ಯೋಗ್ಯನಾದವನಿಗೆ ಮೊದಲಿನ ಮೂರು ಉಪಾಯಗಳೂ ಪ್ರಯೋಜನಕ್ಕೆ 
ಬಾರವು. 


೩೨೧. ಚತುರ್ಗತಿ 

ಆ ಪುರಾಣಕ್ಕ೦ಲ ಲೋಕಾಕಾರಕಥನಮುಂ ದೇಶನಿವೇಶೋಪದೇಶಮುಂ 
ನಗರಸಂಪತ್ತರಿವರ್ಣನಮುಂ ರಾಜ್ಯರಮಣೀಯತಾಖ್ಯಾನಮುಂ ತೀರ್ಥಮಹಿಮ 
ಸಮರ್ಥನಮುಂ ಚತುರ್ಗತಿಸ್ವರೂಪನಿರೂಪಣಮುಂ ತಪೋದಾನವಿಧಾನವರ್ಣನ 
ಮುಕ್ಕ [ಟಟ ಟಿ (ಆದಿಪುರಾಣ ೧-೧೪ ವ) 

ದೇವಗತಿ, ನಾರಕಗತಿ, ಮನುಷ್ಯಗತಿ ಮತ್ತು ತಿರ್ಯಗ್ಗತಿ. ಎನ್ನುವುದು ಚತುರ್ಗತಿಗಳು. 

ಪಂಪ ಚತುರ್ಗತಿ ನಿರೂಪಣೆಯೇ ಆದಿಪುರಾಣದಲ್ಲಿದೆ ಎಂದು ಹೇಳಿಕೊಂಡಿದ್ದಾನೆ. 
ಭಕ್ತಿಯಲ್ಲಿ ನಾಲ್ಕು ವಿಧ; ಪ್ರವಾಹ ಪುಷ್ಟಿ ಭಕ್ತಿ, ಮರ್ಯಾದ ಪುಷ್ಟಿ ಭಕ್ತಿ, ಪುಷ್ಟಿ ಪುಷ್ಟಿ ಭಕ್ತಿ, 
ಶುದ್ಧ ಪುಷ್ಟಿ ಭಕ್ತಿ 

ಚತುರ್ಗತಿ ಸ್ವರೂಪ ನಿರೂಪಣಮಂ ಎಂದರೆ ದೇವ, ಮಾನವ, ತಿರ್ಯಕ, 
ನಾರಕ ಎಂಬ ನಾಲ್ಕು ವಿಧವಾದ ಜನ್ಮಗಳ ಸ್ವರೂಪದ ನಿರೂಪಣೆ. 

ಚತುರ್ಗತಿಯ ಪರಿಕಲ್ಪನೆಯು ಜೈನಧರ್ಮದ ವಿಶಿಷ್ಟ ಪರಿಕಲ್ಪನೆ. ದೇವಮಾನವ, 
ನಾರಕತಿರ್ಯಕ(ಜಂತು, ನಾರಕಗಳಲ್ಲಿ ಹುಟ್ಟುವುದು ಎಂದರೆ ನಮ್ಮ ನಮ್ಮ ಕರ್ಮಗಳ 
ಫಲವಾಗಿ. ಈ ದೃಷ್ಟಿಯಿಂದ ಹುಟ್ಟಿಗೂ ನಮ್ಮ ಜನ್ಮಕ್ಕೂ ಸಂಬಂಧವಿದೆ. 

“ಏಕೇ೦ದ್ರಿಯ, ದ್ವೀಂದ್ರಿಯ, ಶ್ರೀಂದಿಯ, ಚತುರಿಂದ್ರಿಯ, ಅಸ೦ಜ್ಞೆ ಪಂಚೇಂದ್ರಿಯ 
ಹಾಗೂ ಸಂಜ್ಞೇತಿರ್ಯಂ೦ಚ ಪಂಚೇಂದ್ರಿಯ. ಈ ಎಲ್ಲವುಗಳ ಗತಿಗೆ ತಿರ್ಯಂಚಗತಿ 
ಎನ್ನುತ್ತಾರೆ. ವಡ್ಡಾರಾಧನೆಯ ಸುಕುಮಾರಸ್ವಾಮಿ ಕಥೆಯಲ್ಲಿ ಬರುವ ವಾಯುಭೂತಿಯು 
“ಜಿನಧರ್ಮಮಂ ಪಟಿದ ಪಾಪದ ಫಲದಿಂದಂ ಏಳುಂ ದಿವಸದಿಂದೊಳಗೆ ಔದುಂಬರ 
ಕುಷ್ಠಮಾಗಿ ಪುಟಿತು ನಮೆದು ಸತ್ತು ಕೌಸಂಬಿಯೆಂಬ ಪೊಟಲೊಳ್‌ ಮಿಳಿಯ 
ಬಿದರ ಮೇಗೆಜೆ ಯಾಕಾಶದೊಳಾಡುವ ವಿದ್ಯಾಧರ ಲಂಗಿಗರ ಮನೆಯೊಳ್‌ ಪೆಣ್ಣತ್ತೆಯಾಗಿ 
ಪುಟ್ಟಿ ಪಿರಿಯವಪ್ಪ ಪೊಜೆಗಳಂ ಪೊತ್ತು ಪೋಗಿ ಬೆನ್ನೊಳ್‌ ನಾಳಿ ಬಿರ್ದ್ದು ಕೆಆಮೆಯಾಗಿ 
ಪುಚಿತು ನಮೆದು ಸತ್ತು ಮತ್ತು ಪೊಟಲೊಳ್‌ ಪೇಪಂದಿಯಾಗಿ ಪುಟ್ಟಿ ಸತ್ತು ಮತ್ತಾ 
ಮಗಧೆ... ಪೊಲಲಲ್ಲಿ ಪೆಣ್ಣಾಯಾಗಿ ಮಾದೆಗರ ಮನೆಯೊಳ್‌ ಪಟ್ಟಿ ಸತ್ತು ಮತ್ತಮಾ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೩೮ 


ಪೊಟಲೊಳ್‌ ಮಾದೆಗರ್ಗ್ಗೆ ಪ್ರಧಾನನಪ್ಪ ನೀಳನೆಂಬ ಮಾದೆಗಂಗಂ ಕೇಶಿಯೆ೦ಬ 
ಮಾದೆಗಿಗಂ ಮಗಳ್‌ ದುರೂಪೆ ದುರ್ವರ್ಣ ದುರ್ಗಂಧೆ ದುಸ್ಪರೆ ಪುಟ್ಟುಂಗುರುಡಿ 
ಪೊಲತಿಯಾಗಿ ಹುಟ್ಟುತ್ತಾನೆ. ಗತಿಯೆ೦ದರೆ ಚಲನೆ ತಿರ್ಕಕ್‌ ಎಂದರೆ ಪಶುಪಕ್ಷಿ ಮುಂತಾದ 
ಪ್ರಾಣಿವರ್ಗ ಚಲಿಸುವ ಚಂತು ತಿರ್ಕಕ್‌ ಜಂತು, ತಿರುತಿರುಗಿ ಬೇರೆ ಬೇರೆ ಪ್ರಾಣಿಗಳಾಗಿ 
ಹುಟ್ಟುವುದು ತಿರ್ಯಕ್‌ ಗತಿಯಾಗುತ್ತದೆ.” ಈ ವಿಷಯಗಳು ಆದಿಪುರಾಣಕ್ಕೆ ಹೊಸ 
ಪ್ರವೇಶಿಕೆಯಾಗಬಲ್ಲುದು. 
ವಿವರಗಳಿಗೆ ನೋಡಿ: ಮಿರ್ಜಿ ಅಣ್ಣಾರಾಯ ೨೦೦೬ ಮಿರ್ಜಿ ಅಣ್ಣಾರಾಯರ ಆಯ್ದ ಲೇಖನಗಳು 
ಮಹದೇವ ಪ್ರಭಾಕರ ಪೂಜಾರ ೧೯೭೬ ಜೈನಧರ್ಮದ ಪರಿಭಾಷೆ. 


೩೨೨. ಚತುರ್ಜ್ವಾನ 
'ಮಕ್ಕಳ್ಳೆರಸು ಚತುರ್ಜ್ಜಾನಧರಂ......... 'ಎಂದು ಚಾವುಂಡರಾಯ ಪುರಾಣದಲ್ಲಿ 
ಬರುತ್ತದೆ. 
(ಚಾವುಂಡರಾಯ ಪುರಾಣ ಸುಮತಿ ಪುರಾಣಂ ಪುಟ. ೧೧೧) 
ಚತುರ್ವಿಧಜ್ಞಾನವೆಂದರೆ ಮತಿ, ಶುತಿ, ಅವಧಿ, ಮನಃಪರ್ಯಗಳೆಂಬ ನಾಲ್ಕು 
ವಿಧದ ಜ್ಞಾನ. ಚತುರ್ಜ್ಯಾನಧರ೦ ಎಂದರೆ ನಾಲ್ಕು ವಿಧದ ಜ್ಞಾನವನ್ನು ಪಡೆದವನು 
ಎಂದರ್ಥ. 
ಜ್ಞಾನ, ದರ್ಶನ, ತಪ ಮತ್ತು ಚಾರಿತ್ರದಿಂದ ಈ ನಾಲ್ಕರ ಸಂಯೋಗವಾದ 
ಬಳಿಕ ಸಂಯಮ ಗುಣವು ಪ್ರಾಪ್ತಿಯಾಗುತ್ತದೆ. ಅದರಿಂದ ಮೋಕ್ಷವಾಗುತ್ತದೆಯೆಂದು 
ಜಿನಶಾಸನದಲ್ಲಿ ಹೇಳಿದೆ. 
ಚಾರಿತ್ರದಿ೦ದ ನಿರ್ವಾಣವಾಗುತ್ತದೆ. ಚಾರಿತ್ರವು ಜ್ಞಾನ ಪೂರ್ವಕವಾಗಿ ಸತ್ಕಾರ್ಥ 
ವಾಗುತ್ತದೆ. ಅದರಂತೆ ಜ್ಞಾನವು ಸಮಕ್ಟಪೂರ್ವಕವಾಗಿ ಸಾರವಿದೆ. ಅನಂತರ ಜ್ಞಾನ- 
ಚಾರಿತ್ರಗಳು ಸಾರವಿವೆ. ಮೊದಲು ಜ್ಞಾನದಿಂದ ಪದಾರ್ಥಗಳನ್ನು ತಿಳಿಯುತ್ತಾರೆ. 
ಅದರಿಂದ ಸಮ್ಯಕ್ಷವು ಸಾರವಿದೆ. ಜ್ಞಾನ ಚಾರಿತ್ರಗಳ ಸಾರವಿದೆ. ಆದುದರಿಂದ 
ಜೈನಧರ್ಮವು ಸಮ್ಯಕ್ಷವನ್ನು ಬೋಧಿಸುತ್ತದೆ. 
ವಿವರಗಳಿಗೆ ನೋಡಿ: ಜಯಚಂದಛಾಬಡಾ ೨೦೧೦ ಅಷ್ಟಪಾಹುಡ ಪುಟ. ೩೨ 


೩೨೩. ಚತುರ್ವಿಧ ಅಭಿನಯ 
ಪ್ರಕಟಾಂಗಿಕವಾಚಿಕಸಾ 
ತ್ರಿಕಮಾಹಾರ್ಯ೦ಗಳೆಂಬ ನಾಲ್ಕಭಿನಯಮು೦ / 
ಸಕಲಪರೀಷಹಮೆನೆ ರಂ 
ಜಕಮಾದುವು ರಂಗಮಧ್ಯದೋಳ್‌ ಕಾಶಿಕನಾ ॥ 
(ಅಜಿತತೀರ್ಥಂಕರ ಪುರಾಣ ತಿಲಕ ೫-೯) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೩೯ 


ಆಂಗಿಕ, ವಾಚಿಕ, ಸಾತ್ವಿಕ, ಆಹಾರ್ಯಗಳೆಂಬ ನಾಲ್ಕು ರೀತಿ ಅಭಿನಯಗಳನ್ನು 
ರಂಜಿತವಾಗುವಂತೆಯೇ ರಂಗದ ಮಧ್ಯದಲ್ಲಿ ಅವಳು ಅಭಿನಯಿಸಿದಳು. ಆಂಗಿಕವನ್ನು 
ಅಂಗಾಭಿನಯವನ್ನು ಸೂಚಿಸುತ್ತದೆ. ವಾಚಿಕ ಅಭಿನಯವೆಂದರೆ ಅಭಿನಯಕ್ಕೆ 
ಅನುಸಾರವಾಗಿ ಮಾತುಗಳನ್ನಾಡುವುದು. ಆಹಾರ್ಯವೆನ್ನುವುದು ವಸ್ತವಿನ್ಯಾಸಗಳು. 


೩೨೪. ಚರಕ-ಅಶ್ವಿನೀಮತ-ಸುಶ್ರುತ-ವಾಗ್ಧಟ ಸಂಹಿತೆಗಳು 

ಶಾಲಿಹೋತ್ರ೦ ಪಾಳಕಾಪ್ಯಂ ಹಾನಿತಂ ಚರಕಮಶ್ವಿನೀಮತಂ ಬಾಲಹಂ 
ಸುಸ್ತುತಂಕ್ಷಾರಪಾನೀಯಂ ಮೊದಲಾಗೊಡೆಯ ನರವೈದ್ಯಂಗಳು೦ ಜ್ಯೋತಿಷಂ 
ಮಂತ್ರವಾದಂ ಮೊದಲಾಗೊಡೆಯ ಶಾಸ್ತ್ರಂಗಳೆಲ್ಲಮಂ ನೆಜೆಯೆ ಕಲ್ಪಿಸಿ ಯೋಗ್ಯರ್‌ 
ಮಾಡಿದೊಡವರ್‌-ನಿಮ್ಮ ಪ್ರಸಾದದಿಂದೆಲ್ಲಾ ಶಾಸ್ತ್ರಮಂ ಕಲ್ತು ಪಂಡಿತರೆಮಾದೆ 
ಮೆಂದಾದಮಾನುಮೊಸೆದುಮಿನ್ನೆಮ್ಮ ನಾಡ್ಗೆ ಪೋದಪೆಮೆಂದೋಜರ್ಗ್ಗಜಿಗಿ..... 

(ಡಿ.ಎಲ್‌.ಎನ್‌ ೨೦೦೯ ಪುಟ. ೪೮) 

ಆಯುರ್ವೇದ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಬಹುಮುಖ್ಯ ಗ್ರಂಥಗಳು ಸುಶ್ರುತ 
ಮತ್ತು ಚರಕ ಸಂಹಿತೆಗಳು. ದೇಹದ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಎರಡೂ 
ಗ್ರಂಥಗಳು ವಿವರಿಸುತ್ತವೆ. ದೇಹದ ಆರೋಗ್ಯ ಕಾಪಾಡಲು, ರೋಗ ಬಂದರೆ ಅವುಗಳನ್ನು 
ಬಗೆಹರಿಸಲು ಅನುಸರಿಸಬೇಕಾದ ನಿಯಮಗಳನ್ನು ಈ ಗಂಥಗಳು ಹೇಳುತ್ತವೆ. 
ಚರಕ, ಸುಶ್ರುತ ಮತ್ತು ವಾಗ್ಗಟ ಸಂಹಿತೆಗಳು ಆಯುರ್ವೇದದ ಮೂರು ಮುಖ್ಯ 
ಗಂಥಗಳು. ಈ ಗ್ರಂಥಗಳನ್ನು 'ಬೃಹತ್ತಯೀ' ಎಂದು ಕರೆಯುತ್ತಾರೆ. ಸುಶ್ರುತ 
ಸಂಹಿತೆಯನ್ನು ವಿಶ್ವಾಮಿತ್ರ ಖಷಿಗಳ ಮಗನಾದ ಸುಶ್ರುತ ಬರೆದರು. ಸುಶ್ರುತ 
ಆಯುರ್ವೇದ ವಿದ್ಯೆಯನ್ನು ಶ್ರೀ ಧನ್ಹಂತರಿಯಿ೦ದ ಕಲಿತನು. ಚರಕ; ಸುಶ್ರುತ, ನರವೈದ್ಯ, 
ಮಂತ್ರ - ಮೊದಲಾದವುಗಳು ಶಾಸ್ತಭಾಗಗಳಾಗಿದ್ದವು ಎಂಬುದು ಗಮನಾರ್ಹ. ಈ 
ಸಂಹಿತೆಗಳು ಕೂಡ ವಿದ್ಯೆಯ ಒ೦ದು ಭಾಗವಾಗಿತ್ತು 

ಅಶ್ವಿನೀಮತವೆಂದರೆ ಅಶ್ಲಿನಿದೇವತೆಗಳ ಮತವೆಂದು ಸೂಚಿತವಾಗುತ್ತದೆ. 
ಅಶ್ವಿನಿದೇವತೆಗಳು ಚ್ಯವನನಿಗೆ ಆಯ-ಆರೋಗ್ಯವನ್ನು ಕೊಟ್ಟರು. ಯೌವನವನ್ನು 
ಅವನು ಮರಳಿ ಪಡೆಯುವಂತಾಯಿತು. ಅಂದಿನಿಂದ 'ಅಶ್ಚಿನೀ ಮಂತ್ರ'ವೆಂಬುದು 
ಚಾಲ್ತಿಗೆ ಬಂತೆಂದು ಕತೆಯಿದೆ. 

ಆದರೆ ಭಾರತೀಯರು ವೈದ್ಯ ಸಸ್ಯಶಾಸ್ತ್ರ ಮತ್ತು ರಸಾಯನ ಶಾಸ್ತ್ರಗಳಲ್ಲಿ ಗ್ರೀಕರಿ೦ದ 
ಮುಖ್ಯವಾದುದೇನನ್ನೂ ಕಲಿಯಲಿಲ್ಲ. ಈ ಮೂರು ಶಾಸ್ತ್ರಗಳನ್ನೂ ಕುರಿತು ಚರಕ 
ಮತ್ತು ಸುಶ್ರುತರು ಗಂಥ ರಚನೆ ಮಾಡಿದ್ದಾರೆ. ಚರಕ ಸಂಹಿತೆಯು ನೂರಾರು 
ಗಿಡಮೂಲಿಕೆಗಳ ಹೆಸರುಗಳನ್ನೂ, ಅವುಗಳಿಂದ ರೋಗಿಗಳಿಗೆ ಚಿಕಿತ್ಸೆ ಮಾಡಲು 
ತಯಾರಿಸಬಹುದಾದ ಮದ್ದುಗಳನ್ನೂ ಎವರಿಸಿದೆ. ವಿವಿಧ ಗಿಡಮೂಲಿಕೆಗಳ ಚೂರ್ಣ 
ಗಳು ಮತ್ತು ಮಿಶ್ರಣಗಳನ್ನು ತಯಾರಿಸಲು ನಮೂದಿಸಿರುವ ಪ್ರಕ್ರಿಯೆಗಳು ಪ್ರಾಚೀನ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೬೦ 


ಭಾರತೀಯರಿಗೆ ರಸಾಯನ ಶಾಸ್ತ್ರದಲ್ಲಿದ್ದ ಗಹನವಾದ ತಿಳಿವಳಿಕೆಯ ಪರಿಚಯ 

ನೀಡುತ್ತವೆ. ಪ್ರಾಚೀನ ಭಾರತೀಯ ವೈದ್ಯರು ರೋಗ ನಿವಾರಣೆಗೆ ಮುಖ್ಯವಾಗಿ 

ಸಸ್ಯಗಳನ್ನೇ ನಂಬಿದ್ದರು. ಸಂಸ್ಕೃತದಲ್ಲಿ ಸಸ್ಯಗಳನ್ನು "ಓಷಧಿ' ಎಂದು ಕರೆಯುತ್ತಾರೆ. 
ಅದರಿಂದ “ರೋಗ ನಿವಾರಕ ಮದ್ದು ಔಷಧ' ಎಂಬ ಹೆಸರನ್ನು ಪಡೆದಿದೆ. 

ವಿವರಗಳಿಗೆ ನೋಡಿ: ಎನ್‌.ಎಲ್‌. ಭಟ್ಟಾಚಾರ್ಯ(ಮೂಲ) ೧೯೭೩ ಸುಶ್ರುತ ಸಂಹಿತಾ 

ಆರ್‌.ಎಸ್‌. ಶರ್ಮ ೨೦೦೭ ಪ್ರಾಚೀನ ಭಾರತ ಮಟ. ೧೬೪-೧೬೫. 

ವೆಂಕಟರಾವ್‌ ಎಚ್‌.ಪಿ. (ಅನು) ೧೯೪೯ ಖಗ್ರೇದ ಸಂಹಿತಾ (ಭಾಗ-೧೮) 


೩೨೫. ಚರಿತ 

ಬಗೆಯೊಳ್ಳೊಣ್ಮೆ ದಯಾರಸಂ ಚರಿತದೊಳ್ಳೆಗಣ್ಕೆ ಚಾರಿತ್ರಮಾ 

ವಗಮಾವಶ್ಯಕದೊಳಗುಳ್ಳು ಪಲವುಂ ಶೀಲಂಗಳಂ ತಾಳ್ವಿ ದಂ! 

ದುಗವಂದುಂ ತಮಗಾಗದಂತೆಸಗುವರ್ಸರ್ವೋತ್ತಮರ್ಸರ್ವಸಾ 

ಧುಗಳೋರಂತೆ ಕಳಲ್ಪುಗೆಮ್ಮ ಮನದಿಂ ದುರ್ಮೋಹಸಂದೋಹಮಂ ॥ 

(ಆದಿಪುರಾಣ ೧-೫) 

ಚರಿತ ಎಂದರೆ ಆಚರಣೆ ಎಂದು ಅರ್ಥ. ತನ್ನ ಕಾವ್ಯದ ಕುರಿತು ಹೇಳುವಾಗ 
ಪಂಪ ಪ್ರಥಮ ಆಶ್ವಾಸದಲ್ಲಿ ದಯಾ ರಸ ಚರಿತಂ ಎಂದು ಹೇಳುತ್ತಾನೆ. ದಯಾರಸದ 
ಚರಿತೆ ಎನ್ನುವುದು ಇಲ್ಲಿ ಮುಖ್ಯ. ಜೈನರಲ್ಲಿ ದಯೆ ಎನ್ನುವುದು ಮುಖ್ಯ ಗುಣವಾಗಿದೆ. 
ಚರಿತೆಯೆಂದರೆ ನಾವು ಇತಿಹಾಸ ಕಥನವೆಂದೂ ಅರ್ಥವಿಸಿಕೊಳ್ಳಬಹುದು. ಸಂಸ್ಕೃತದಲ್ಲಿ 
ಚರಿತ್ರೆಯೆ೦ದರೆ ವೃತ್ತಾಂತ, ಚಾರಿತ್ಯವೆ೦ದರೆ ಒಳ್ಳೆಯ ನಡತೆ, ಪ್ರಾಚೀನ ಘಟನೆಗಳನ್ನು 
ಹೇಳುವ ಮಹಾಭಾರತ ಮೊದಲಾದ ಗಂಥಗಳು ಚರಿತ್ರೆಯೇ. ಇತಿಹಾಸವಾದವೆಂದರೆ 
ಪೂರ್ವದಲ್ಲಿ ನಡೆದ ಕಥೆ, ಆಖ್ಯಾಯಿಕ. ಚಾರಿತ್ರವೆಂದರೆ ಗುಣ-ನಡತೆ. ಇಲ್ಲಿಯೇ 
ಪಂಪ ಹಲವು ಶೀಲದ ಬಗ್ಗೆ ಹೇಳುತ್ತಾನೆ. ಶೀಲವೆನ್ನುವುದು ನೈತಿಕವ್ಯಾಖ್ಯೆಗೆ 
ಸಂಬಂಧಿಸಿದುದು. ಪಂಪನ ಪ್ರಕಾರ ಶೀಲವೆಂಬುದು ಒಂದೇ ಅಲ್ಲ. ಅದು ಲೌಕಿಕ 
ಆಗಮಿಕ ಎರಡಕ್ಕೂ ಸಂಬಂಧಪಟ್ಟಿದೆ. ಮೂರನೆಯದಾಗಿ ಪಂಪನು ಹೇಳುವುದು 
ದುರ್ಮೋಹದ ಬಗ್ಗೆ. ಮೋಹವು ವಾಸ್ತವವಾಗಿ ಜೈನಧರ್ಮದಲ್ಲಿ ದುರ್ಮೋಹ 
ವಾಗಿರುವುದು. ಮೋಹ-ಅವಿದ್ಯೆ, ಅಜ್ಞಾನ, ಭಾಂತಿ. ಇಲ್ಲಿ ಕೆಟ್ಟ ಭ್ರಾಂತಿ, ಚಂಚಲತೆ 
ಎಂಬರ್ಥದಲ್ಲಿ ಪ್ರಯೋಗವಾಗಿದೆ. 

ಚರಿತಕ್ಕೂ ಚರಿತ್ರೆಗೂ ಇರುವ ಸಂಬಂಧಾಂತರಗಳು ಹೀಗಿವೆ: 

“ಈ ರಾಜನು ಮೊದಲೋ ಆ ರಾಜನು ಮೊದಲೋ ಎಂಬುದು ಅನಗತ್ಯದ 
ಜಿಜ್ಞಾಸೆ. ಆದರೆ ಕಬ್ಬಿಣದ ಬಳಕೆ ಈ ರಾಜನ ಕಾಲದಲ್ಲಿ ಮೊದಲಾಯಿತೋ ಅಥವಾ 


ಇನ್ನೊಬ್ಬ ರಾಜನ ಕಾಲದಲ್ಲಿ ಮೊದಲಾಯಿತೋ ಎಂಬಂತಹ ಪ್ರಶ್ನೆ ವಿಶಿಷ್ಟವಾಗಿ 
ಪ್ರಮುಖವಾದ ಪ್ರಶ್ನೆ. ಅಂತಹ ಸಂದರ್ಭಗಳಲ್ಲಿ ಮಾತ್ರ ಅವರಿಬ್ಬರಲ್ಲ ಯಾರು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೪೧ 


ಮೊದಲಿನವರು ಎಂಬುದರ ನಿರ್ಣಯ ಮುಖ್ಯವಾಗುತ್ತದೆ” ಎಂದೆನ್ನುತ್ತಾರೆ. ಹಾಗಾದರೆ 
ಚರಿತ್ರೆ ಎಂಬುದನ್ನು ಹೇಗೆ ನಿರ್ವಚಿಸಿಕೊಳ್ಳಬೇಕು ಎ೦ಬ ಪ್ರಶ್ನೆಗೆ “ಉತ್ಪಾದನಾ ಶಕ್ತಿಗಳು 
ಹಾಗೂ ಉತ್ಪಾದನಾ ಸ೦ಬ೦ಧಗಳಲ್ಲಿ ಕ್ರಮಾಗತವಾಗಿ ಆಗುವ ಪರಿವರ್ತನೆಗಳನ್ನು 
ಕಾಲಾನುಕ್ರಮದಲ್ಲಿ ವಿವರಿಸುವುದೇ ಚರಿತ್ರೆ' ಎಂದು ಕೊಸಾ೦ಬಿಯವರು ಖಚಿತವಾಗಿ 
ಉತ್ತರ ಹೇಳುತ್ತಾರೆ. ಸಾಮಾಯಿಕ, ಛೇದೋಪಸ್ಥಾಪನೆ, ಪರಿಹಾರ ಶುದ್ಧಿ. ಸೂಕ್ಷ್ಮ 
ಸಂಪ್ರದಾಯ ಯಥಾಖ್ಯಾತ ಚಾರಿತ್ರ ಎನಿಸಿಕೊಳ್ಳುತ್ತದೆ. (ಆದಿಪುರಾಣ ೧೦-೬೩ವ) 

ವಿವರಗಳಿಗೆ ನೋಡಿ: ಡಿ. ಡಿ. ಕೊಸಾಂಬಿ ೧೯೯೮ ಪ್ರಾಚೀನ ಭಾರತದಲ್ಲಿ ಚರಿತ್ರೆ ಪುಟ. ೧೫. 


೩೨೬. ಚಳಮತಿ 
ಚಳಮತಿಯಾದೆ ನೀಂ ಜಡಧಿಸಂಭವೆಯಪ್ಪುದಜೆ೦ ಸರೋಜಸಂ । 
ಕುಳರಜದಿಂದೆ ನೀಂ ಪೊರೆದು ರಾಜಸದೊಳ್‌ ನೆಲಸಿರ್ಪೆ ಗೋವುಗಾ ॥ 
ದಳವಚೆದಿರ್ದ ಕೃಷ್ಣನೊಡನಿರ್ದುಜೆಂದಮ ಗೋವಿಯಾದೆಯ । 
ಗ್ಗಳದ ವಿವೇಕಮಿಲ್ಲ ನಿನಗೆತ್ತಚೆವಾ ಪುರುಷಾ೦ತರ೦ಗಳಾ ॥ 
(ಸಾಹಸ ಭೀಮ ವಿಜಯ ೯-೫) 
ಲಕ್ಷ್ಮಿಯ ಚಂಚಲತೆಯನ್ನು ಇಲ್ಲಿ ಹೇಳಲಾಗಿದೆ. ವಿಷ್ಣು ಆಜ್ಞೆ ಮಾಡಿರುವುದರಿಂದ 
ಹೋಗುವೆನೆಂಬ ಲಕ್ಷ್ಮಿಯ ಮಾತನ್ನು ಕೇಳಿ ಅಶ್ವತ್ಥಾಮನು ಮುಗುಳ್ನಕ್ಕು ಹೀಗೆ 
ನುಡಿದನು. “ಸಮುದದಲ್ಲಿ ಹುಟ್ಟಿದ್ದರಿಂದ ನೀನು ಚಂಚಲಬುದ್ಧಿಯವಳಾದೆ; ಕಮಲವನದ 
“ರಜ” (ಧೂಳು) ಲೇಪದಿಂದ ನಿನಗೆ ರಾಜಸಗುಣವು೦ಟಾಯಿತು; ದನಗಳನ್ನು ಕಾದು 
ಯೋಗ್ಯತೆಯನ್ನು ಕಳೆದುಕೊಂಡ ಕೃಷ್ಣನ ಸಹವಾಸದಿಂದ ನೀನು ಗೊಲ್ಲತಿಯಾದೆ. 
ಹೆಚ್ಚಿನ ವಿವೇಕವಿಲ್ಲ ನಿನಗೆ. ಪುರುಷರ ತಾರತಮ್ಮವನ್ನು ನೀನೇನು ಬಲ್ಲೆ ? ಎಂದು 
ಸಾಹಸಭೀಮ ವಿಜಯದಲ್ಲಿ ಬರುತ್ತದೆ. ಲಕ್ಷ್ಮಿಯನ್ನು ಈಗಲೂ ಚಂಚಲೆಯೆಂದು 
ಕರೆಯುತ್ತಾರೆ. ಚಂಚಲೆಯಾಗಿರುವ ಲಕ್ಷ್ಮಿಯು ಒಬ್ಬರ ಕೈಯಲ್ಲಿ ಉಳಿಯುವುದಿಲ್ಲ 
ಎಂಬ ನಂಬಿಕೆಯಿದೆ. ಆದುದರಿಂದ ಅವಳು ಚರಸ್ಪರೂಪಿಣಿ. ಧನಲಕ್ಷಿಪೂಜೆಯನ್ನು 
ಮಾಡುವುದು ಹಣ ನಮಗೆ ಬರಲಿ ಎಂದು. ಹಣ ಕೈಯಲ್ಲಿ ಉಳಿಯುವುದಿಲ್ಲ. 
ಆದುದರಿಂದ ಅವಳು ಸ್ಥಿರವಲ್ಲ. ಈ ನಂಬಿಕೆಯಿ೦ದ ಅನೇಕರು “ಸ್ಥಿರಸ೦ಪತ್ತು” 
(ಭೂಮಿಭೂ ದೇವತೆ)ಯನ್ನು ನಂಬುತ್ತಾರೆ. 
ಏವರಗಳಿಗೆ ನೋಡಿ: ಲಕ್ಷಿ. 


೩೨೭. ಚಾಂಡಾಲ ಕನ್ಯೆ 
ಎ೦ದು ಪಡಿಯರಿತಿ ಬಿನ್ನವಿಸೆ ರಾಜಾಧಿರಾಜಂ ರಾಜಲೋಕದ ಮೊಗಮಂ ನೋಡಿ 
ದೋಷಮೇಂ ಬರ್ಕೆಂಬುದುಂ ಚಂಡಾಲಕನ್ನೆಯಂ ಪುಗವೇಟ್ರಾಗಳ್‌ 
(ಕರ್ಣಾಟಕ ಕಾದಂಬರಿ, ೧-೨೨) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೪೨ 


ಜಾತಿಯಲ್ಲಿ ಶ್ರೇಣೀಕರಣದ ದೃಷ್ಟಿಯಲ್ಲಿ ಕೆಳಜಾತಿಗೆ ಸೇರಿದ ಕನ್ಕೆಯು ಚಾಂಡಾಲ 
ಕನೈೆಯಾಗಿರುತ್ತಾಳೆ. ಕಾದಂಬರಿ ಕಾವ್ಯದ ಪ್ರಕಾರ, ಕಾಡು ಮೃಗಗಳನ್ನು ಹಿಡಿಯುವುದು 
ಮತ್ತು ತಿನ್ನುವುದು ಇವರ ಉದ್ಯೋಗವಾಗಿದೆ. ಕಾದಂಬರಿ ಕಾವ್ಯದಲ್ಲಿ ಪುಳಿಂದಿಯೆಂದೂ 
ಪ್ರಯೋಗವಾಗಿದೆ. ಚಾಂಡಾಲ ಕನ್ಯೆಯು ಸ್ಪರ್ಶವರ್ಜಿತೆ ಎಂದು ಕವಿ ಹೇಳುತ್ತಾನೆ 
(೧-೪೫ ವ), 

ಕಾದಂಬರಿಯಲ್ಲಿ ಬರುವ ಚಾಂಡಾಲ ಕನ್ಮೆಯ ಕುರಿತು ವರ್ಣಿಸುವಾಗ ಕೆಲವು 
ಮಾತುಗಳು ಬರುತ್ತವೆ: ಮಾತಂಗ ಕುಲದೂಷಿತೆ, ಸರ್ಶವರ್ಜಿತೆ, ದರ್ಶನಮಾತ್ರ 
ಫಲೆಯುಂ, ಈ ಮಾತುಗಳು ಅವಳು ಅಸ್ಪಶ್ಯಳು, ಅವಳನ್ನು ಮುಟ್ಟಲಾಗದು. 
ಮುಟ್ಟಬಾರದು ಎ೦ಬುದನ್ನು ಹೇಳುತ್ತವೆ. ಮಡಿ ಮತ್ತು ಮೈಲಿಗೆಯ ಪರಿಕಲ್ಪನೆಯನ್ನು 
ಇದು ಒಳಗೊಂಡಿದೆ. ಆದುದರಿ೦ದ ಕವಿಯು ಸ್ಪರ್ಶವರ್ಜಿತೆಯೆಂದು ಹೇಳುತ್ತಾನೆ. 

ಶೂದ್ರರಲ್ಲಿನ ಕೆಲವರ ಕೆಲಸಗಳನ್ನು ಹೀಯಾಳಿಸಿ ಕೊನೆಗೆ ಶೂದರನ್ನೆಲ್ಲ ಕುದ್ರಾಚಾರಿ 
ಗಳೆಂದರು (ದೀಘನಿಕಾಯ 11. ೯೫). ಜೈನರ ಆಯಾರಂಗ (ಆಚಾರಾಂಗ) 
ಸೂತ್ರದಲ್ಲೂ (1. 4.1.8) ವೃಷಲ, ಗೃಹದಾಸ, ಕೆಳಜಾತಿಯವನು ಎನ್ನುವುದನ್ನು 
ಕಳ್ಳ ನಾಯಿ ಎಂದಂತೆ ಬೈಗುಳಗಳಾಗಿ ಬಳಸಿದೆ. ಚಂಡಾಲ, ನಿಷಾದ, ವೇಣ, 
ರಥಕಾರ, ಪುಕ್ಕುಸರನ್ನು ನೀಚಕುಲ, ಹೀನಾಜಾತಿಯವರೆಂದು ಭಾವಿಸಲಾಗಿತ್ತು (ಮ.ನಿ. 
111. ೧೬೯-೭೮; ವಿ.ಪಿ. 11. ೬). ಮೌರ್ಯಪೂರ್ವಯುಗದಲ್ಲಿ ಇದು ವ್ಯಾಪಕವಾಗಿತ್ತು 
ಆದ್ದರಿಂದ ಬುದ್ಧನು ಭಿಕ್ಷುಗಳ ಪೂರ್ವಾಶ್ರಮದ ಜಾತಿ, ಕರ್ಮಗಳನ್ನು ಎತ್ತಾಡಬಾರದೆಂದು 
ದೀರ್ಫ್ಥವಾಗಿ ಬೋಧಿಸಿದ (ವಿ. ಪಿ. IV. ೪-೧೧). 

ಚಂಡಾಲರ ಜೀವನವು ದುರ್ಭರವಾಗಿತ್ತು. ಅಂಗುತ್ತರ ನಿಕಾಯದಲ್ಲಿ ಹೇಳಿರುವಂತೆ 
(IV. ೩೭೬) ಒಬ್ಬ ಚಂಡಾಲ ಹುಡುಗ ಅಥವಾ ಹುಡುಗಿ ಚಿಂದಿಬಟ್ಟೆ ತೊಟ್ಟು, ಭಿಕ್ಷೆಗೆ 
ಬೋಕಿಯೊಂದನ್ನು ಹಿಡಿದು, ಗ್ರಾಮವೊಂದಕ್ಕೆ ಹೋಗಬೇಕಾದರೆ ತಗ್ಗಿ ಬಗ್ಗಿ 
ನಡೆಯಬೇಕಿತ್ತು. ಬೇರೆಯವರಿಂದ ಬೇರ್ಪಡಿಸಿ ಗುರುತಿಸಲು ಸಾಧ್ಯವಾಗುವಂತೆ 
ಅವರು ಬಣ್ಣದ ಬಟ್ಟ ತೊಟ್ಟು, ಸೊಂಟಕ್ಕ ಒಂದು ಹಗ್ಗ ಸುತ್ತಿಕೊಂಡು ಓಡಾಡಬೇಕಿತ್ತು 
(ಜಾತಕ ೪1. ೩೭೯). ಚಂಡಾಲನೆಂದರೆ ಯಾವ ಸದ್ಗುಣವೂ ಇಲ್ಲದವನು, ನಂಬಿಕೆ 
ಮತ್ತು ಮೌಲ್ಯಗಳನ್ನು ತಿಳಿಯದವನು ಎ೦ಬ ಭಾವನೆ ಸಾಮಾನ್ಯವಾಗಿತ್ತು ಜಾತಕಗಳ 
ಚಿತ್ರಣಕ್ಕೂ ಧರ್ಮಶಾಸ್ತ್ರಗಳ ನಿಯಮಗಳಿಗೂ ಈ ವಿಷಯದಲ್ಲಿ ಅಷ್ಟೇನೂ ಅಂತರವಿಲ್ಲ. 
ಆದರೆ ಈ ಜಾತಕಗಳು ಮೌರ್ಯಪೂರ್ವಕಾಲದ ಅಂತಿಮ ಘಟ್ಟಕ್ಕೆ ಸೇರುವಂಥವು. 

ಪಾಲಿ ಗ್ರಂಥಗಳಲ್ಲಿ ಹಲವು ಹೀನ ಕುಲದವರನ್ನು, ಅದರಲ್ಲೂ ನಿಷಾದ, 
ಚ೦ಡಾಲರನ್ನು, ಅಸ್ಪ] ಶ್ವರೆಂದು ಗುರುತಿಸಿದೆ. ಇವರನ್ನು ಅಂತ್ಯ ಮತ್ತು ಬಾಹ್ಯ (ಊರಾಚೆ 
ಇರುವವನು) ಎಂದು ಕರೆದಿದೆ. ಗೌತಮನ. ಪ್ರಕಾರ (1%. 28) ಅಂತ್ಕನು ಪಾಪಿಷ್ಠ 
ವಸಿಷ್ಕನ ಪ್ರಕಾರ ( ೫1. 30) ಒಳ್ಳೆಯ ಶೂದ್ರ ಮತ್ತು ಅ೦ತ್ಯಯೋನಿಜರನ್ನು ಅವರವರ 
ವಿಷಯದಲ್ಲಿ ಮಾತ್ರ ಸಾಕ್ಷಿಯಾಗಿ ಒಪ್ಪಬಹುದುತ್ತು. ಇವನೇ (೪111.3) ಶೂದನಿಗೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೪೩ 


ವೈಶ್ಯ ಹೆಣ್ಣಿನಲ್ಲಿ ಹುಟ್ಟಿದವರು "ಅ೦ತವಸಾಯಿ' ಎಂದಿದ್ದಾನೆ. 

ಪ್ರಾಚೀನ ಜೈನಮತ ಕೂಡ ವರ್ಣಭೇದವಿಲ್ಲದೆ ಎಲ್ಲರನೂ ತನ್ನ ಪಂಥದೊಳಕ್ಕೆ 
ಸೇರಿಸಿಕೊಳ್ಳುತ್ತಾ ಚಂಡಾಲರ ಸ್ಥಿತಿಯನ್ನು ಉತ್ತಮಗೊಳಿಸಲು ಯತ್ನಿಸಿತು. 
ಮಾತಂಗನೊಬ್ಬನಿಂದ ಉಪದೇಶ ಪಡೆಯಲು ಹೋದ ರಾಜನು ಕೆಳಗಿನ ಸ್ಥಾನದಲ್ಲಿ 
ಕುಳಿತನೆಂದು ಒಂದು ಜೈನಮೂಲ ತಿಳಿಸುತ್ತದೆ. 

ಧಾರ್ಮಿಕ ಕ್ರಿಯೆಗಳ ಸಂದರ್ಭದಲ್ಲಿ ಪಾವಿತ್ಯ ಮತ್ತು ಶುಚಿತ್ವಗಳ ಕಾರಣದಿಂದಾಗಿಯೇ 
ಶೂದ್ರರನ್ನು ಅವುಗಳಿಂದ ದೂರವಿರಿಸಲಾಯಿತೆಂಬ ಮಾತು ಅಸಂಗತ. ಅಂತೆಯೇ 
ಉಚ್ಛವರ್ಣದವರ ಜೊತೆ ಸಹಪಂಕ್ತಿ ಭೋಜನ ಕೂಡ. ಇಂತಹ ಭಾವನೆಗಳು 
ಹುಟ್ಟಿಕೊಳ್ಳುವುದು ಸಮಾಜದ ಒಂದು ವಿಭಾಗದವರನ್ನು ಹೀನರೆಂದು ತುಚ್ಛೇಕರಿಸಿದ 
ನಂತರವೇ ಎಂಬುದನ್ನು ಮನಗಾಣಬೇಕು. ಅವರನ್ನು ವಂಶಪಾರಂಪರ್ಯವಾಗಿ 
ದುಡಿಯುವ ವರ್ಗವೆಂದು ಪರಿಗಣಿಸಬೇಕು.. ಅವರ ದೈಹಿಕ ದುಡಿಮೆಯಿಂದಾಗಿ 
ಅವರು ಅಶುದ್ದರೆಂಬ ಭಾವನೆಯನ್ನು ಬೆಳಸಬೇಕು; ಹೀಗೆ ಮಾಡಿದ ನಂತರ ಮಾತ್ರವೇ 
ಅಸ್ಪಶ್ಯತೆಯು ಆಚರಣೆಗೆ ಬರಲು ಸಾಧ್ಯ. 

ಉತ್ತರಾಧ್ಯಯನ ಸೂತ್ರ (ಟೀಕೆ ೧೩)ದಲ್ಲಿ ಉಲ್ಲೇಖವಾಗಿರುವಂತೆ ಕಾಮನ 
ಹಬ್ಬದಲ್ಲಿ ಕುಣಿಯುತ್ತಾ ಬಂದ ಮಾತಂಗರನ್ನು ಮೇಲುಜಾತಿಯವರು ಒದ್ದು ಊರಾಚೆ 
ಅಟ್ಟಿದ ಕಥೆ ಇದೆ. ಬೌದ್ಧ, ಜೈನ ಮೂಲಗಳಿಂದ ತಿಳಿದು ಬರುವಂತೆ ಚಂಡಾಲರನ್ನು 
ಅಸ್ಪಶ್ಯರೆಂದು ಮೇಲಿನ ವರ್ಣದವರು ಹೀಯಾಳಿಸುತ್ತಿದ್ದರು; ಆದರೆ ಬ್ರಾಹ್ಮಣರಿಗೆ 
ಅವರ ಮೇಲೆ ವಿಶೇಷ ದ್ವೇಷವಿತ್ತು. ಬ್ರಾಹ್ಮಣಾಧಿಕಾರದ ಸಮಾಜದಲ್ಲಿ ಚಂಡಾಲರು 
ಸೇರಿಕೊಂಡಾಗ ಅವರ ಬದುಕಿನ ಶೈಲಿಯಲ್ಲಿ ಸಂಪೂರ್ಣವಾದ ಬದಲಾವಣೆಗಳೇನೂ 
ಉಂಟಾಗಲಿಲ್ಲ. ಪ್ರಾಯಶಃ ಪಶು, ಪಕ್ಷಿಗಳ ಬೇಟೆಯಾಡುತ್ತಿದ್ದ ಚೆಂಡಾಲರನ್ನು ಪಶುಗಳ, 
ಮನುಷ್ಯರ, ಹೆಣ ಒಪ್ಪ ಮಾಡಲು ಕರೆಯುತ್ತಿದ್ದರು. ಈ ಕೆಲಸ ಮಾಡುವ 'ಪಣ'ರನ್ನೂ 
ಚಂಡಾಲರೆಂದು ಕರೆಯುತ್ತಿದ್ದರು. 

ಕೆಲವರನ್ನು ವೈದಿಕಧರ್ಮವು ಚಾತುರ್ವರ್ಣದಲ್ಲೂ ಸೇರಿಸದೆ ಚಂಡಾಲರೆಂದು 
ಊರಿನ ಹೊರಗಿಡುತ್ತಿತ್ತು 

ಅಪರಾಧಗಳನ್ನು ಮಾಡದವರನ್ನು ಹಿಂದೂ ಧರ್ಮ ಚಂಡಾಲರೆಂದು 
ದೂರವಿಡುತ್ತಿತ್ತು. 

ಜೈನಧರ್ಮವು ವೈದಿಕ ಧರ್ಮದ ವಿರುದ್ದವಾಗಿ ಹುಟ್ಟಿ ಉತ್ತಮರಂದು ಕರೆದುಕೊಂಡ 
ವೈದಿಕರು ಯಾರನ್ನು ಪಾಪಿಗಳು ನೀಚರು, ಚಂಡಾಲರೆಂದು ಸಮಾಜದಿಂದ 
ಬಹಿಷ್ಕರಿಸಿದರೋ ಅವರನ್ನು ಧಾರ್ಮಿಕ ಜೀವಿಗಳನ್ನಾಗಿ ಮಾಡಿತು. 

ಬ್ರಾಹ್ಮಣನಿಗೆ ವೈಶ್ಯಕನ್ಯೆಯಲ್ಲಿ ಜನಿಸಿದವನು ಅಂಬಷ್ಟನು ಎಂದು ಕರೆಯಲಡುತ್ತಾನೆ. 
ಬ್ರಾಹ್ಮಣನಿಗೆ ಶೂದಳಲ್ಲಿ ಹುಟ್ಟಿದವನನ್ನು ಪಾರಶವ ಎಂದು ಹೇಳುತ್ತಾರೆ. ನಿಷಾದ 
ಎಂದರೂ ಅವನೇ ಎಂದು ಮನು ಹೇಳುತ್ತಾನೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೪೮ 


ಶೂದನಿಗೆ ವೈಶ್ಯಳಲ್ಲಿ ಆಯೋಗವ, ಕ್ಷತ್ರಿಯಳಲ್ಲಿ ಕ್ಷತೃ. ಬ್ರಾಹ್ಮಣಳಲ್ಲಿ ಚಂಡಾಲನು 
ಜನಿಸುವರು ಎಂದು ಮನುವಿನ ಅಭಿಪ್ರಾಯ. 

ಮುಂಡರೆಂಬ ಹೆಸರಿನ ಜನಗಳು ನಮ್ಮ ಭಾಗದಲ್ಲಿ ಈಗ ಇಲ್ಲವಾದರೂ ಬಂಗಾಳದ 
ಕಡೆಗೆ ಉಂಟು. ಚಂಡರು, ಈಗ ಚಾಂಡಾಲರೆಂಬ ಹೆಸರಿನ ಜನಗಳಾಗಿರಬೇಕು. 
ಕ೦ನಾಡಿನಲ್ಲಿ ವಿಶೇಷವಿಲ್ಲ. ಮಹಾರಾಷ್ಟದಲ್ಲೂ ವಿಶೇಷವಾಗಿ ಬಂಗಾಳದಲ್ಲೂ ಇದ್ದಾರೆ. 
ಚಾಮುಂಡಿ ಬೆಟ್ಟ ಚಂಡಿಮುಂಡಿ ತೀರ್ಥ, ಚಂಡಿವಾಡಿ ವಿಷಯ, ಎಂಬ ಎಡೆಯ 
ಹೆಸರುಗಳು ಈ ಪುರಾತನ ಜನಗಳ ನೆನಹನ್ನು ಕೊಡುವುವು. 

“'ಕೋಲ'ವೆಂಬುದಕ್ಕೆ ಕಂನುಡಿಯಿ೦ದ ಅರ್ಥ ಮಾಡಿದರೆ ಬಿಲ್ಲವರೂ, ಅ೦ಬಿಗರೂ, 
ಕೋಲರೂ, ಹತ್ತುಗೆಯವರೆಂದು ಕಂಡುಬರುತ್ತದೆ. ಅಂಬು ಎ೦ದರೆ ಬಾಣ. ಬೇಟೆಯಿಂದ 
ಜೀವನವನ್ನು ಸಾಗಿಸುತ್ತಿದ್ದ ಕಾಲದ ಹೆಸರುಗಳಿವು. ಬೇಡರೂ ಬಿಲ್ಲವರೂ ಅಂಬಿಗರೂ 
ಕೋಲರೂ ಧನುರ್ವಿದ್ಯೆಯ ಬಲದಿಂದ ಬದುಕು ನಡೆಸುತ್ತಿದ್ದರೆ೦ದು ಅವರ ಹೆಸರುಗಳು 
ಸಾರ್ಥವಾಗಿವೆ. ಇವರು ತುಂಬ ಕಟ್ಟಾಳುಗಳು. ಕಂನಾಡು ಪಡೆಯಲ್ಲಿ ಇವರಿಗೊಂದು 
ಮಹತ್ವದ ಸ್ಥಾನವಿದ್ದಿತು. ಕಂನಾಡ ರಾಜರಿಗೆ ಹಲವು ದಿಗ್ವಿಜಯಗಳಲ್ಲಿ ಗೆಲುವನ್ನು 
ತಂದುಕೊಟ್ಟ ಶ್ರೇಯಸ್ಸು ಇವರಿಗಿದೆ. ಬೇಡರು, ಬಿಲ್ಲರು, ಅಂಬಿಗರ ಹೆಸರುಗಳು 
ಶಾಸನಗಳಲ್ಲಿ ಬರುತ್ತವೆ ಎನ್ನುವುದು ಶಂಬಾ ನಿಲುವು. 

ವಿವರಗಳಿಗೆ ನೋಡಿ: ಶಂಬಾ ಜೋತಿ ೧೯೯೯ ಸಂಪುಟ. ೨ ಪುಟ. ೧೭೨ 

ಸಿ. ವೀರಣ್ಣ ೧೯೮೬ ಪ್ರಾಚೀನ ಸಾಹಿತ್ಯ: ರಾಜಸತ್ತೆಯ ವೈಭವದ ಕಾಲ ಪುಟ. ೨೩೦, ೨೯೪ 
ಚಕ್ರಕೋಡಿ ಈಶ್ವರಶಾಸ್ತ್ರಿ ೧೯೬೭ ಮನುಸ್ಫತಿ ೧೦-೮-೧೨ 

ಪಿ. ವಿ. ಕಾಣಿ ೨೦೦೩ ಧರ್ಮಶಾಸ್ತ್ರದ ಇತಿಹಾಸ. 


೩೨೮. ಚಾಂದ್ರಮಾನ 

ನಿಯಮನಿರ್ಬಂಧಕ್ಕೆ ಒಗ್ಗದ ನಾಗ: ಚಾ೦ದ್ರ ಸಂಪ್ರದಾಯದ ಜೀವನ ರೀತಿಗೆ, 
ಸವಿತೃವಿನ ಪ್ರಕಾಶ - ಎಂದರೆ ಕಾರ್ಯ-ಕಾರಣ ಸಂಬಂಧದ ಮೀಮಾಂಸೆಯಿಂದ 
ದೊರೆವ, ಜೀವನದ ಅರ್ಥದ ಮೂಲಕ ಲಭಿಸುವ ಬೆಳಕು ಹಿಡಿಸದು, ಮಾತ್ರವಲ್ಲ ಈ 
ಪ್ರಕಾಶವು ಅಸಹ್ಯವಾಗುತ್ತದೆ ಎಂದು ಶಂಬಾ ಹೇಳುತ್ತಾರೆ. 

ಚಾಂದ್ರಮಾನ ಮತ್ತು ಸೌರಮಾನ ಭಾರತೀಯ ಸಂಸ್ಕೃತಿಯಲ್ಲಿ ಕಾಲಸೂಚಕ 
ಗಳಾಗಿವೆ. ಸೂರ್ಯನ ಚಲನೆಗೆ ಅನುಸಾರವಾಗಿ ಕಾಲ ನಿರ್ಧಾರ ಮಾಡುವುದು ಸೌರಮಾನ. 
ಚಂದನ ಚಲನೆಗೆ ಅನುಸಾರ ನಿರ್ಧಾರಮಾಡುವ ಕಾಲಮಾಪನ ಚಾಂದ್ರಮಾನ. 

ವಿವರಗಳಿಗೆ ನೋಡಿ: ಶಂಬಾ ಜೋಶಿ ೧೯೯೯ ಸಂಪುಟ. ೪ ಪುಟ. ೨೪೯. 


೩೨೯. ಚಾತುರ್ದಂತ | 
"ಅಂತು ಚಾತುರ್ದಂತ ಮೊಂದೊಂದ ಊಳೋರಂತೆ........ ಕ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೪೬೫ 


ಚತುರಂಗ ಸೈನ್ಯಕ್ಕೆ ಪಂಪ ಚಾತುರ್ದಂತವೆಂದು ಬಳಸಿದ್ದಾನೆ. 
(ಪಂಪ ಭಾರತ ೧೧-೩೬; ೫೭ ವ) 
ಚತುರಂಗವೆಂದರೆ ಕಾಲಾಳು, ಅಶ್ವಾರೋಹಿಗಳು, ರಥಾರೋಹಿಗಳು, ಗಜಾರೋಹಿ 
ಗಳು-ಇವು ಚತುರಂಗ ಸೇನೆಯ ನಾಲ್ಕು ಘಟಕಗಳು. 
ಕಾಲ್ಲಳದ ಕೆಲಸ - ಶಸ್ತ್ರಗಳನ್ನು ಹೊತ್ತಿರುವುದು. ಯುದ್ಧ ಮಾಡುವುದು. ಕೋಟೆ 
ಬಾಗಿಲುಗಳನ್ನು ಒಡೆಯುವುದು. ತನ್ನ ಸೈನಿಕರನ್ನು ಬಿಡಿಸುವುದು. ಖಜಾನೆ 
ವಾಹನಾದಿಗಳನ್ನು ಶತ್ರುಗಳ ಕೈಗೆ ಸಿಗದಂತೆ ಸಾಗಿಸುವುದು ಆನೆಯ ಕೆಲಸ. ತನ್ನ 
ಸೇನೆಯ ರಕ್ಷಣೆ. ಶತ್ರುವಿನ ಸ್‌ ಸೇನೆಯನ್ನು ಒಡೆಯುವುದು. ಶತ್ರುವಿಗೆ. 
ತ್ರಾಸವುಂಟು ಮಾಡುವುದು ರಥಿಕನ ಕೆಲಸ. ಕುದುರೆಯ ಕೆಲಸವೆಂದರೆ ಚದುರಿದ 
ಸೈನಿಕರನ್ನು ಒಂದುಗೂಡಿಸುವುದು. ಶತುಗಳಿಗೆ ಹಿಂದು ಮುಂದಿನಿಂದ ಆಘಾತ 
ಕೊಡುವುದು ಅಶ್ವದ ಕೆಲಸ. 
ವಿವರಗಳಿಗೆ ನೋಡಿ: ಶ್ರೀ ಸಚ್ಚಿದಾನಂದ ಶಂಕರಭಾರತೀ ಸ್ವಾಮಿಗಳು ೨೦೧೦ 
ಕೌಟಲೀಯ ಅರ್ಥಶಾಸ್ತ್ರ ಪುಟ. ೫೧೧. 


೩೩೦. ಚಾತುರ್ವರ್ಣ 
ದೇವರ್ಕಳುಂ ದೇವಿಯರ್ಕಳುಂ ಚಾತುರ್ವರ್ಣ್ಯ ಸಂಘಮುಂ......... 
(ಡಿ.ಎಲ್‌.ಎನ್‌.೨೦೦೯ ಪುಟ. ೧೯೯) 
ಚಾತುರ್ವರ್ಣವೆಂದರೆ ಬ್ರಾಹ್ಮಣ; ಕ್ಷತ್ರಿಯ; ವೈಶ್ಯ; ಶೂದ್ರ ವರ್ಣಗಳು. 
ವೈದಿಕಧರ್ಮ ಚಾತುರ್ವರ್ಣ್ಯದಲ್ಲೂ ಸೇರಿಸದೆ ಚಂಡಾಲರೆಂದು ಊರ 
ಹೊರಗಿಡುತ್ತಿತ್ತು. ಅಂಥ ಪಾಪಿಗಳಿಗೂ ಕೂಡ ಜೈನಧಮದಲ್ಲಿ ಪ್ರವೇಶವಿದ್ದು, ಅವರ 
ಮೋಕ್ಷಕ್ಕೆ ಅವಕಾಶವಿತ್ತು 

“ಸಮಯಿಗಳು ಚಾತುರ್ವರ್ಣ ಉಚಿತ ಚರಿತ್ರವನ್ನು ಬಿಸುಟು ಪೊಲ್ಲಮೆಯೊಳ್‌ 
ನಡೆಯುತ್ತಾರೆಂದು” 

ಬ್ರಾಹ್ಮಣರು ದರ್ಭಾಧಿಕಾರಕ್ಕೆ ಮಾತ್ರ ಅರ್ಹರೆಂದೂ ನಮ್ಮನ್ನು ಕಾಪಾಡಿ ಎಂದು 
ಕೂಗಿಕೊಳ್ಳಲು ಮಾತ್ರ ಯೋಗ್ಯರೆಂದೂ ಕ್ಷತ್ರಿಯರು ಕೊಡಲು ಕೊಲ್ಲಲು ಮಾತ್ರ 
ಯೋಗ್ಯರೆಂದೂ ಲದ ಹೇಳುವುದಲ್ಲದೆ, ಶಸ್ತ್ರಾಸ್ತ್ರ ಎದ್ಕೆ ನೃಪರ ಎದ್ಕೆ 
ಮಾತ್ರ ಎಂದು ಚಾತುರ್ವರ್ಣದ ಸಮರ್ಥನೆಯನ್ನು ಜೈನಕವಿಯಾದ ರನ್ನ ಸಜ. 
ಗಮನಾರ್ಹ. 

“ಉರ್ವರರೆಯಂ ಧರಾಧಿಪರ್‌ ಮುದದೆ ಸಧರ್ಮದಿಂದ ಪರಿಪಾಲಿಸುತಿರ್ಕೆ 
ಸಮಸ್ತ ವೇದಶಾಸ್ತ್ರದ ವಿಧಿಯಿಂದಿಳಾಮರಜನಂ ಸುರವೋಜಿಯನೊಲ್ಲು ಮಾಲ್‌ 
ಸಂಪದದೊಳನೂನರಕ್ಕೆ ಪೆರೆದರ್‌ ಸಲೆಧಾರ್ಮಿಕರಕ್ಕೆ ಪಾದಜರ್‌” ಎನ್ನುವ 
ಚಾತುರ್ವರ್ಣಗಳಲ್ಲಿ ಬಕಾ ಅವಕಾಶಕೊಡದೆ ಅದನ್ನು ಕಾಪಾಡಲಿ ಎನ್ನು ವುದೇ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೬೬ 


ದುರ್ಗಸಿ೦ಹನ ಆಶಯವಾಗಿದೆ. 

ಜೈನಧರ್ಮದಲ್ಲಿ ಚಾತುರ್ವರ್ಣ ಸಂಘಗಳು ಅಸ್ತಿತ್ತಕ್ಕೆ ಬ೦ದಿದ್ದವೆ೦ಬ ಅಂಶವೂ 
ಈ ಪಂಚತಂತ್ರ ಕೃತಿಯಲ್ಲಿ ದೊರಕುತ್ತದೆ ಆದರೆ ಮೊದಲು ಮೂರು ವರ್ಣಗಳಿದ್ದವು. 
ಅನ೦ತರ ನಾಲ್ಕು ಆಯಿತು. 

ಚತುರ್ವರ್ಣ ಸಂಘದ ಅಸ್ತಿತ್ವವನ್ನು ವಡ್ಡಾರಾಧನೆಯು ಸ್ಪಷ್ಟವಾಗಿ ದೃಢಪಡಿಸುತ್ತದೆ. 
ವರ್ಣ ಪದ್ಧತಿಯಲ್ಲಿ ಕೇವಲ ನಾಲ್ಕು ವರ್ಣಗಳನ್ನು ಮಾತ್ರ ಹೇಳಲಾಗಿದೆ. ಬ್ರಾಹ್ಮಣ, 
ಕ್ಷತ್ರಿಯ, ವೈಶ್ಯ, ಶೂದ್ರ ಆದರೆ ಈ ಚೌಕಟ್ಟಿನಲ್ಲಿ ಭಾರತೀಯ ಸಮಾಜವನ್ನು ವ್ಯಾಖ್ಯಾನಿಸಲು 
ಸಾಧ್ಯವಿಲ್ಲ. ಚಾತುರ್ವರ್ಣಸ೦ಘದ ಪರಿಕಲ್ಪನೆಯು ಜೈನ ಧರ್ಮದಲ್ಲಿ ಭಿನ್ನ. 
ಚತುರ್ವಿಧ ವಿಭಾಗವು ಪಾರಸಿಗಳಲ್ಲಿ ಕಂಡುಬರುತ್ತದೆ. ಈ ವರ್ಗಗಳಿಗೆ ಪಾರಸಿಗಳಲ್ಲಿ 
ಇವುಗಳಿಗೆ ಬೇರೆ ಬೇರೆ ಹೆಸರುಗಳಿವೆ. ಅಥರ್ವರು, ರಥೇಸ್ಥರು, ವಸ್ತಘುಷುಯನರು 
ಮತ್ತು ಹೊಯ್ತಿ 

ಯಾವಾಗ ವರ್ಣದ ಪರಿಕಲ್ಪನೆಯು ಪ್ರಾರಂಭವಾಯಿತೋ ಆಗ ಜಾತಿಯಲ್ಲಿಯೂ 
ಶ್ರೇಣೀಕೃತ ವ್ಯವಸ್ಥೆಯು ಪ್ರಾರಂಭವಾಯಿತು. ಮಧ್ಯಕಾಲೀನ ಭಾರತೀಯ ಚರಿತ್ರೆಯಲ್ಲಿ 
ಈ ಪರಿಕಲ್ಪನೆಯು ಕಾಣಿಸಿಕೊಂಡಿತು. ಅನಂತರ ಕಾನೂನುಗಳು ಮದುವೆಯ 
ಪರಿಕಲ್ಪನೆಗಳು: ಕೌಟುಂಬಿಕ ಪದ್ಧತಿಗಳು ಕೂಡಾ ಪರಿವರ್ತನೆಗಳಿಗೆ ಗುರಿಯಾದವು. 
ಮೇಲಿನ ಜಾತಿಯವರು ಧರಶಾಸ್ತಕ್ಕೆ ಅನುಸಾರವಾಗಿ ಬದುಕಲು ಪ್ರಾರಂಭಿಸಿದರು. 
ಧರ್ಮಶಾಸ್ತ್ರಗಳು ಕಾನೂನುಗಳಲ್ಲಿ ಒಂದು ರೀತಿಯಲ್ಲಿ ಏಕರೂಪತೆಯನ್ನು ತರಲು 
ಪ್ರಯತ್ನಿಸಿತು. 

ಮಧ್ಯಕಾಲೀನ ಭಾರತೀಯ ಚರಿತ್ರೆಯಲ್ಲಿ ಕ್ಷತ್ರಿಯರು ಮತ್ತು ಖಾತ್ರಿ ಜನಾಂಗದವರು 
ಪ್ರಧಾನ ಪಾತ್ರವನ್ನು ಉತ್ತರ ಭಾರತದಲ್ಲಿ ಹೊಂದಿದ್ದರು ಎಂದು ಎಲ್ಲರಿಗೂ ಮದುವೆ 
ಆಗುವಾಗ ಮೊದಲಿನ ಮದುವೆಗೆ ತನ್ನ ಜಾತಿಯ ಹುಡುಗಿ ಆಗಬೇಕು. ಕಾಮಕ್ಕಾಗಿ 
ಮಾತ್ರ ಆಗುವ ಮದುವೆಗೆ ಜಾತಿನಿಯಮವಿಲ್ಲ ಎಂದು ಮನುವು ಹೇಳುತ್ತಾನೆ. 

ವಜ್ರ ಸೂಚಿಯಲ್ಲಿ ಇದಕ್ಕಿಂತ ಭಿನ್ನ ಅಭಿಪ್ರಾಯವಿದೆ: ಚತುರ್ವರ್ಣಗಳ ಪಟ್ಟಿಯಲ್ಲಿ 
ಶೂದ್ರರ ಹೆಸರು ಕೊನೆಯಲ್ಲಿರುವುದರಿಂದ ಅವರು ಅತ್ಯಂತ ಕೆಳಗಿನವರು. ಆದ್ದರಿಂದ 
ಅವರು ಬ್ರಾಹ್ಮಣರ ಸೇವೆಯನ್ನು ಮಾಡಬೇಕು ಎಂಬ ಮನು ವಾದಕ್ಕೆ ಇದರಲ್ಲಿ 
ಉತ್ತರವಿದೆ. ಭಾಷೆಯಲ್ಲಿ ಪ್ರಯೋಗಿಸಲಾದ ಪದಗಳಲ್ಲಿ ವಾಕ್ಕದ ಕೊನೆಯಲ್ಲಿ ಬಂದ 
ಕಾರಣಕ್ಕಾಗಿಯೇ ಅವು ಕನಿಷ್ಠವಾಗುವುದಿಲ್ಲ ಸದ್ಗುಣಗಳ ಪಾಲನೆಯಿಂದ ಶೂದರು 
ಬ್ರಾಹ್ಮಣರಾಗುತ್ತಾರೆ. ಆದ್ದರಿಂದ ಹುಟ್ಟಿನಿಂದ ಬ್ರಾಹ್ಮಣತ್ವ ನಿರ್ಣಯವಾಗುವುದಿಲ್ಲ. 
ಒಳ್ಳೆಯ ನಡತೆ ಮತ್ತು ಪರಿಶುದ್ಧತೆಯನ್ನು ಯಾರು ಹೊಂದಿರುತ್ತಾರೊ ಅವನು 
ಬ್ರಾಹ್ಮಣ. 

ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರು ಕ್ರಮವಾಗಿ ಪುರುಷನ (ಬಹ್ಮನ) 
ಬಾಯಿ, ತೋಳು, ತೊಡೆಗಳು ಮತ್ತು ಪಾದಗಳಿಂದ ಹುಟ್ಟಿದವರು ಎಂಬ ಯಗ್‌ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೪೭ 


ವೇದದ ಪುರುಷಸೂಕ್ತದ ಮಂತ್ರ ಒಂದು ಪಕ್ಷಿಪ್ತ ಭಾಗ ಎಂದು ವಿದ್ವಾಂಸರು ಅಭಿಪ್ರಾಯ 
ಪಡುತ್ತಾರೆ. ಪ್ರಚಲಿತವಿರುವ ಈ ಹೇಳಿಕೆಯನ್ನು ಚರ್ಚಿಸುವಲ್ಲಿ ಅಶ್ವಘೋಷನು ಅತ್ಯಂತ 
ತರ್ಕಬದ್ದವಾಗಿ ತನ್ನ ವಾದವನ್ನು ಮಂಡಿಸುತ್ತಾನೆ. ಅವನು ಇರುವುದು ಒಂದೇ 
ವರ್ಣ, ಮಾನವನನ್ನು ನಾಲ್ಕು ವರ್ಣಗಳಲ್ಲಿ ವಿಭಾಗಿಸುವುದು ಸರಿಯಲ್ಲ 
(ತಸ್ಮಾದನೀಯತಮ್‌ ಬ್ರಾಹ್ಮಣ್ಯಂ) ಎಂದು ಮುಂದಿನಂತೆ ತನ್ನ ವಾದವನ್ನು 
ಮಂಡಿಸುತ್ತಾನೆ: ೧.ಮೀನುಗಾರರ, ಮಡಿವಾಳರ ಹಾಗೂ ಚಾಂಡಾಲರ ಕುಟುಂಬ 
ಗಳಲ್ಲೂ ಬ್ರಾಹ್ಮಣ ಮತ್ತು ಇತರ ವರ್ಣಗಳವರು ಇರುತ್ತಾರೆ. ೨.ಒಬ್ಬನೇ ತಂದೆಯಿಂದ 
ಹುಟ್ಟಿದ ಮಕ್ಕಳು ಹೇಗೆ ಭಿನ್ನವರ್ಣಗಳಿಗೆ ಸೇರಿದವರಾಗುವುದಿಲ್ಲವೋ ಹಾಗೆ ಒಬ್ಬನೇ 
ತಂದೆಯಾದ ಪುರುಷನಿಂದ ಉಗಮವಾದುದರಿಂದ ಬ್ರಾಹ್ಮಣರು ಮತ್ತು ಇತರ ವರ್ಣಗಳು 
ಭಿನ್ನವರ್ಣದವರಾಗುವುದಿಲ್ಲ. ೩.ಬ್ರಾಹ್ಮಣರ ಮತ್ತು ಇತರ ವರ್ಣಗಳವರ ಪಾದ, 
ಭಗ, ಲಿಂಗ, ಬಣ್ಣ, ಆಕಾರ, ಮಲ, ಮೂತ್ರ, ಗಂಧ ಮತ್ತು ಧ್ವನಿಗಳಲ್ಲಿ ಭಿನ್ನ ಜಾತಿಯ 
ಪ್ರಾಣಿಗಳಲ್ಲಿ (ಉದಾ: ಹಸು ಮತ್ತು ಕುದುರೆ.) ತೋರುವಂತಹ ಯಾವ ವ್ಯತ್ಯಾಸಗಳೂ 
ಕಂಡುಬರುವುದಿಲ್ಲ. ೪.ಅವರಲ್ಲಿ ಭಿನ್ನ ಜಾತಿಯ ವೃಕ್ಷಗಳ - ಉದಾ : ಮಾವಿನ ಮರ 
ಮತ್ತು ಬೇವಿನ ಮರ- ಅಂಗ ಪ್ರತ್ಯಂಗಗಳಾದ ಎಲೆ, ಹೂವು, ಹಣ್ಣು ಬೀಜ, ರಸ 
ಮತ್ತು ಗಂಧಗಳಲ್ಲಿ ಕಂಡು ಬರುವಂತಹ ಯಾವ ವ್ಯತ್ಕಾಸಗಳೂ ಇಲ್ಲ. ೫.ಮಾನವರೆಲ್ಲರ 
ಸುಖ, ದುಃಖ, ಜೀವನಾವಧಿ, ಬುದ್ದಿಮತ್ತೆ, ರೀತಿ, ನೀತಿ, ಹುಟ್ಟು ಸಾವು, ಭಯ, 
ಮೈಥುನ ಹಾಗೂ ಔಷಧೋಪಚಾರಗಳಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. 

ವರ್ಣ ವ್ಯವಸ್ಥೆಯ ವಿರುದ್ದ ಗಮನಾರ್ಹವಾದ ಒಂದು ಆಕ್ರೋಶ ಮೊಟ್ಟಮೊದಲಿಗೆ 
ವ್ಯಕ್ತವಾಗುವುದು "ಕಾಠಕ ಸಂಹಿತೆ'ಯಲ್ಲಿ ಹುಟ್ಟಿನಿಂದ ಬ್ರಾಹ್ಮಣ ಶ್ರೇಷ್ಠ ಎಂದೇಕೆ 
ಪರಿಗಣಿಸಬೇಕು ಮತ್ತು ಬ್ರಾಹ್ಮಣನನ್ನು ಅವನ ತಂದೆಯ ಹಾಗೂ ತಂದೆಯ ತಂದೆಯ 
ಹೆಸರನ್ನು ಹೇಳಲು ಏಕೆ ಕೇಳಬೇಕು ಎ೦ದು ಅದರಲ್ಲಿ ಪ್ರಶ್ನಿಸಲಾಗಿದೆ. 

ಪ್ರಾರಂಭದ ಬೌದ್ಧ ಸಾಹಿತ್ಯದಲ್ಲೂ ಈ ವ್ಯವಸ್ಥೆಯು ಬೇರು ಬಿಟ್ಟರುವುದನ್ನು 
ನಾವು ಕಾಣುತ್ತೇವೆ. ಬೌದ್ಧರಾಮಗಳಲ್ಲಿ ವರ್ಣವ್ಯವಸ್ಥೆಯು ಇರಲಿಲ್ಲವಾದರೂ 
ಜನಸಾಮಾನ್ಯರಲ್ಲಿ ಆ ವಿಭಜನೆ ಇತ್ತು ಬುದ್ಧನು ಆ ವ್ಯವಸ್ಥೆಯನ್ನು ಸಮಗ್ರವಾಗಿ 
ಪ್ರತಿಭಟಿಸಲಿಲ್ಲ. ಕೆಲವು ಸಾರಿ ಆ ವ್ಯವಸ್ಥೆಯ ಒಳಗೇ ತಾನು ಕಾರ್ಯನಿಷ್ಠನಾದ. ಅವನು 
ಕೆಲವು ಸಾರಿ ಆ ವ್ಯವಸ್ಥೆಯ ಒಳಗೇ ತಾನು ಕಾರ್ಯನಿಷ್ಠನಾದ. ಅವನು ಕೆಲವು ಸಾರಿ 
ಕ್ಷತ್ರಿಯರು ಬ್ರಾಹ್ಮಣರಿಗಿ೦ತ ಶ್ರೇಷ್ಠರು ಎಂದು ಸಾರಿದ (ಮಧ್ಯಮ ನಿಕಾಯ ೧೧.೧೨೮). 
ಅವನು ಬ್ರಾಹ್ಮಣರಿಗಿ೦ತ ಕ್ಷತ್ರಿಯರು ಶ್ರೇಷ್ಠರೆಂದು ವಾದಿಸಿದ (ದೀಘು ನಿಕಾಯ 1 
೯೭-೯೯). 

“ಯುಧಿಷ್ಠಿರನೆ ಆಲಿಸು, ಪ್ರಾಚೀನ ಕಾಲದಲ್ಲಿ ಜಗತ್ತಿನಲ್ಲೆಲ್ಲಾ ಒಂದೇ ವರ್ಣವಿತ್ತು 


ಚಾತುರ್ವರ್ಣ್ಯ ವ್ಯವಸ್ಥೆಯು ವ್ಯಕ್ತಿಯ ಕರ್ಮ ಎಂದರೆ ವೃತ್ತಿಯ ಆಧಾರದ ಮೇಲೆ 
ನಿಶ್ಚಿತವಾಯಿತು.(೪೧) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೬೮ 


ಎಲ್ಲ ಮಾನವರು ಸಮಾನ. ಅವರು ಮಾತೃಗರ್ಭದಿಂದ ಉಗಮವಾದವರು. 

ಎಲ್ಲ ವರ್ಣೀಯರು ಮಲ ಮೂತ್ರಗಳನ್ನು ಒಂದೇ ರೀತಿಯಲ್ಲಿ ವಿಸರ್ಜಿಸುತ್ತಾರೆ. 

ಅವರಿಗೆ ಒಂದೇ ರೀತಿಯ ಇಂದ್ರಿಯಗಳಿದ್ದು ಅವು ಒಂದೇ ರೀತಿಯ ವಸ್ತುಗಳಿಗಾಗಿ 

ಹ೦ಬಲಿಸುತ್ತವೆ. ಆದ್ದರಿಂದ “ಸದಾಚಾರ ಹಾಗೂ ಸದ್ಗುಣಗಳಿಂದ ಮಾನವನು 
ದ್ವಿಜನಾಗುತ್ತಾನೆ”.(೪೨) 

ಯಾವನೇ ಒಬ್ಬ ಆರಂಭದಲ್ಲಿ ಶೂದ್ರನಾಗಿದ್ದರೂ ಶೀಲ ಸಂಪನ್ನನಾಗಿ 

ಸದಾಚಾರಶೀಲನಾಗಿ ಮುನ್ನಡೆದರೆ ಅವನಿಗೆ ಬ್ರಾಹ್ಮಣತ್ವ ಪ್ರಾಪ್ತವಾಗುತ್ತದೆ. ಮತ್ತು 

ಯಾವನೇ ಒಬ್ಬ ಆರಂಭದಲ್ಲಿ ಬ್ರಾಹ್ಮಣನಾಗಿದ್ದರೂ ಸದಾಚಾರ ಮತ್ತು ಸದ್ಗುಣ 

ವಿಹೀನನಾದರೆ ಅವನು ಶೂದನಿಗಿ೦ತಲೂ ಕೆಳಗಿನವನಾಗಿ ನಿಕೃಷ್ಠನಾಗುತ್ತಾನೆ. (೪೩) 

ವಿವರಗಳಿಗೆ ನೋಡಿ: ಬಿ. ವಿ. ವೀರಭದ್ರಪ್ಪ ೨೦೦೭ 

ಅಶ್ವಘೋಷನ ವಜ್ರಸೂಚಿ ಪುಟ. ೬, ೧೭, ೧೯, ೨೦, ೮, ೨೨ 

ಸಿ.ವೀರಣ್ವ್ಣ ೧೯೮೬ ಪ್ರಾಚೀನ ಸಾಹಿತ್ಯ: ರಾಜಸತ್ತೆಯ ವೈಭವದ ಕಾಲ ಪುಟ.೯೩, ೧೩೦, 

೨೮೫, ೩೪೦, ೩೮೪ 

Romila Thapar 1975 The Past and Prejudice 0ಔ 37-39 

ಚಕ್ರಕೋಡಿ ಈಶ್ವರ ಶಾಸ್ತಿ ೧೯೬೭ ಮನುಸ್ಮೃತಿ ೩-೧೨ 

ಯುಗಯಾತ್ರೀ ಭಾರತೀಯ ಸಂಸ್ಕೃತಿ ೧೯೭೧ ಸಂಪುಟ. ೨ ಮಟ. ೨೩೮ 


೩೩೧. ಚಾಪ 

ಭರತ - ಬಾಹುಬಲಿಯ ಯುದ್ಧದ ಸಂದರ್ಭದಲ್ಲಿ ಭರತೇಶ್ವರನು 
ಪಂಚಶತಶರಾಸನೋತ್ಸೇಧನಪ್ಪುದಜೆ೦ ಪಂಚವಿಂಶತ್ಯುತ್ತರ ಪಂಚಶತ ಶರಾಸನೋತ್ರೇಧನಪ್ಪ 
ಬಾಹುಬಲಿಕುಮಾರನಮೇಗೆ (ಆದಿಪುರಾಣ ೧೪-೧೦೭ವ) ಎಂದು ಬರುತ್ತದೆ. 
ಭರತನು ಐದುನೂರ ಇಪ್ಪತ್ತೈದು ಬಿಲ್ಲುಗಳಷ್ಟು ಎತ್ತರವಿರುವ ಬಾಹುಬಲಿಯ ಮೇಲೆ 
ಎಂದು ಪಂಪ ವಿವರಿಸುತ್ತಾನೆ. ಅಳತೆಯ ಒಂದು ಪ್ರಮಾಣ, ಸಾಮಾನ್ಯವಾಗಿ ನಾಲ್ಕು 
ಮೊಳಕ್ಕೆ ಚಾಪವೆಂದೂ ಕರೆಯುತ್ತಾರೆ. 

ಬಿಲ್ಲು ಎಂದರೆ ಮೇಲೆ ನಾಲ್ಕು ಮೊಳ ಭೂಮಿಯ ಪರಿಕಲ್ಪನೆಯಾಗಿದೆ. ಇದು 
ಪಂಪನ ಕಾಲದಲ್ಲಿ ಜಾರಿಯಲ್ಲಿ ಇದ್ದಿರಬೇಕು. ಬ್ರಿಟೀಶರು ಬಂದ ಮೇಲೆ ಭೂಮಿಯನ್ನು 
ಅಳೆಯುವ ಕ್ರಮವು ಬೇರೆಯಾದವು. 

ವಿವರಗಳಿಗೆ ನೋಡಿ: John Grimes 1996 A concise Dict. of Indian Philosophy 


೩೩೨. ಚಾರ್ವಾಕ ಮತ 
ವಸ್ತುವಿಚಾರಂ ಪುಟ್ಟ ಜೀವತತ್ವವಿಷಯದೊಳ್‌ ಕೃತಕದ್ವಿಜಂ ಚಾರ್ವಾಕ 
ಮತಾವಲಂಬಿಯಾಗಿ ಸೌಜನ್ಯಕಂದಾಂಕುರನಪ್ಪ ವಜ್ರಾಯುಧ ಮಹೀಪಾಲನೊಳ್‌ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೪೯ 


ಸಹಸ್ರಜಿಹ್ವನಪ್ಪ ನಾಗರಾಜನನೆ ಪೋಲ್ತು ನುಡಿಯ 
(ಶಾಂತಿಪುರಾಣ ೮-೧೨೬ವ) 
ಸ್ವಾಗತವಚನ ಪೂರ್ವಕವಾಗಿ ಸಂಭಾಷಣೆ ನಡೆದು ವಸ್ತು ವಿಚಾರವಾಗಿ ಮಾತು 
ಬರಲಾಗಿ ಬ್ರಾಹ್ಮಣ ವೇಷಧಾರಿಯಾದ ಈತನು ಜೀವತ್ತದ ವಿಷಯದಲ್ಲಿ ಚಾರ್ವಾಕ 
ಮತವನ್ನು ಅವಲಂಬಿಸಿ ಸಾವಿರ ನಾಲಗೆಗಳುಳ್ಳ ನಾಗರಾಜನಂತೆ ನುಡಿಯಲು... 
(ಶಾಂತಿಪುರಾಣ ೮-೧೨೬ವ) 
ಇಲ್ಲಿ ಪೊನ್ನನು ಚಾರ್ವಾಕಮತ ವಿಚಾರವನ್ನು ಪ್ರಸ್ತಾವಿಸುತ್ತಾನೆ. 
ಪೂರ್ವಪಕ್ಷವನ್ನು ಹೀಗೆ ಮಂಡಿಸಿದನು: “ಈ ಲೋಕದ ಪ್ರಾಣಿಗಳು ಆತ್ಮವೆಂದೂ 
ಪರಲೋಕವೆಂದೂ ಹಂಬಲಿಸಿ ದಾನ, ಶೀಲ, ವ್ರತ, ಉಪವಾಸವಾದಿಗಳಿಂದ ಸೊರಗಿ 
ಎಲವು ತೊಗಲು ಮಾತ್ರ ಉಳಿಯುವಂತಾಗುತ್ತಾರೆ ಇದು ಮೂರ್ಪತನ. ಹೇಗೆಂದರೆ: 
ಪರಲೋಕದವನು (ತಾನೆಂದು ಹೇಳುವವನೆ) ಇಲ್ಲವೆಂದ ಮೇಲೆ ಪರಲೋಕವೆಲ್ಲಿಂದ 
ಬಂತು? ಈ ನಿಮ್ಮ ಜಿನಮತದವರು ಹೇಳುವ `ಜೀವತತ್ವ'ದಲ್ಲಿ ಪೃಥ್ವಿ, ಜಲ, ಅಗ್ನಿ, 
ವಾಯು ಎಂಬ ನಾಲ್ಕು ಭೂತಗಳಿಂದ ಪ್ರತ್ಯೇಕವಾದ ಜೀವತ್ವವನ್ನು ಸ್ಥಾಪಿಸುವ 
ಪ್ರಮಾಣವಿಲ್ಲ. ಹಿಟ್ಟು ನೀರು, ಬೆಲ್ಲ ಮತ್ತು ಆರೆ ಹೂವು ಮೊದಲಾದವುಗಳ ಸಂಯೋಗ 
ದಿಂದ ಮಾದಕ ಶಕ್ತಿ ಹುಟ್ಟುವಂತೆ ಈ ನಾಲ್ಕು ಭೂತಗಳ ಸಂಯೋಗದಿಂದ 
ಜೀವವೆಂಬುದು ಹುಟ್ಟುವುದು. ಆ ಭೂತಗಳೂ ದೇಹಾಕಾರ ಪರಿಣತಗಳು. ಇದು 
ಪ್ರತ್ಯಕ್ಷ ಪ್ರಮಾಣದಿ೦ದ ಸಿದ್ಧ. ಇನ್ನು ಅನುಮಾನ ಪ್ರಮಾಣದ ಮೇರೆಗೆ ದೇಶ, ಕಾಲ, 
ಅವಸ್ಥೆ ಮೊದಲಾದುವು ಬೇರೆ ಬೇರೆ ಆಗಿರುವುದರಿ೦ದ ದ್ರವ್ಯಶಕ್ತಿಯೂ ಭಿನ್ನವಾಗುವುದು. 
ಹೇಗೆಂದರೆ: “ಮೂಲಕ”ವೆಂಬ ಸಸ್ಯ ಎಳೆಯದಾದರೆ ದೋಷಹರ, ಬಲಿತಿದ್ದರೆ 
ದೋಷಕರ. ಆದುದರಿಂದ ಪ್ರತ್ಯಕ್ಷ ಪ್ರಮಾಣದಿಂದ ನಿರ್ಣಯಿಸಬೇಕಾದ ವಸ್ತುತತ್ವವು 
ಅನುಮಾನದಿಂದ ವ್ಯತ್ಯಸ್ತವಾಗುವುದು.” ಹೀಗೆಂದು ನುಡಿದು ತನ್ನ ಪಕ್ಷನಿರ್ಣಯಕ್ಕಾಗಿ 
ಹೀಗೆಂದನು: 
(83೧೨೮೫೮ 
ಆ ನೆವದಿಂದ ಶ್ರಾವಕಾಭಿಮಾನಿಗಳನ್ನು ಅನೇಕ ವಿಧವಾಗಿ ಆಶ್ರಯಿಸುವವರು 
ಅಜ್ಞಾನಿಗಳು ಬೃಹಸ್ಪತಿ ಮತದಂತೆ ಇದು ಬುದ್ಧಿಹೀನರೂ ಪೌರುಷಹೀನರೂ ಒಪ್ಪುವ 
ಆಚರಣೆ. 
(ಶಾಂತಿಪುರಾಣ ೮-೧೩೧) 
ಚಾರ್ವಾಕರ ತತ್ವಸಮುದಾಯ ನಿಂತಿರುವುದು ಅವರ ಜ್ಞಾನಮೀಮಾಂಸೆಯ 
ಮೇಲೆ. ಸತ್ಯವನ್ನು ತಿಳಿಯಬೇಕಾದರೆ ಇಂದ್ರಿಯಾನುಭವವೊಂದೇ ಸಾಧನ ಎಂದು 
ಅವರ ವಾದ. ಯಾವುದು ಇಂದ್ರಿಯಾನುಭವಕ್ಕೆ ವಿಷಯವಾಗುತ್ತದೆಯೋ ಅದು ಸತ್ಯ: 
ಇಂದ್ರಿಯಾನುಭವಕ್ಕೆ ಮೀರಿದ್ದೆಲ್ಲಾ ಸಂದೇಹಾಸ್ಪದವಾದದ್ದು. ನಿಜವಾದ ಜ್ಞಾನಕ್ಕೆ - 
ಅವರ ಪ್ರಕಾರ - ಅನುಮಾನವೂ ಸಾಧನವೆಂದು ಗಣಿಸಲಾಗುವುದಿಲ್ಲ: ಏಕೆಂದರೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೫೦ 


ಅನುಮಾನದಲ್ಲಿ ವಿಶ್ವಸಂಬಂಧ ಅಂತರ್ಗತವಾಗಿದೆ. ಆ ವ್ಯಾಪ್ತಿಯನ್ನು ಇಂದ್ರಿಯಗಳ 
ಮೂಲಕ ಕಾಣಲಾಗುವುದಿಲ್ಲ. ಇಂಥ ಜ್ಞಾನ ಸಾಕ್ಷ್ಯರಹಿತವಾದದ್ದು. ಶಬ್ದಪ್ರಮಾಣವನ್ನೂ 
ನಾವು ನಂಬುವಂತಿಲ್ಲ: ಏಕೆಂದರೆ ಶಬ್ದ ಪ್ರಮಾಣದ ಸತ್ಯತೆಯನ್ನು ನಿಶ್ಚಯಿಸಬೇಕಾದ್ದು 
ಅನುಮಾನದಿ೦ದ. ಅಲ್ಲದೆ ಇಂಥ ಪ್ರಮಾಣ ಅನೇಕವೇಳೆ ಯುಕ್ತಿವಿರುದ್ಧವಾದದ್ದು. 
ವೇದದ ಪ್ರಮಾಣವನ್ನೂ ನಾವು ನೆಚ್ಚುವಂತಿಲ್ಲ: ವೇದಗಳಲ್ಲಿ ಸಂದೇಹಾಸ್ಪದವಾದ 
ವಿಷಯಗಳೂ ವಿರೋಧಾಭಾಸಗಳೂ ತುಂಬಿವೆ. ಒಂದು ಯಕ್ಕಿನಲ್ಲ ವಿಧಿಸಿರುವ 
ಕ್ರಿಯಾಮಾರ್ಗವನ್ನು ಮತ್ತೊಂದು ಯಕ್ಕು ಖಂಡಿಸುತ್ತದೆ. ಅಲ್ಲಿ ಹೇಳಿರುವಂಥ ಫಲಗಳು 
ಎ೦ದಿಗೂ ಲಭಿಸುವುದಿಲ್ಲ. ಚಾರ್ವಾಕ ಮೀಮಾಂಸೆಯನ್ನು ಕೆಲವರು ಭೌತವಾದಿ 
ಮೀಮಾಂಸೆಯೆಂದೂ ಕರೆಯುತ್ತಾರೆ. ಕಾರಣವಿಷ್ಟೇ ಚಾರ್ವಾಕ ಮತದಲ್ಲಿ ಇಂದ್ರಿಯದ 
ಅನುಭವ ಪ್ರಮಾಣ ಮಾತ್ರವನ್ನು ಒಪ್ಪಿಕೊಳ್ಳುತ್ತದೆ. ಸಾಕ್ಷ್ಯರಹಿತವಾದುದನ್ನು ಚಾರ್ವಾಕ 
ಪಂಥವು ಒಪ್ಪುವುದಿಲ್ಲ. ಹಾಗಿದ್ದರೆ ಅಮೂರ್ತವಾದುದನ್ನು ಒಪ್ಪಿಕೊಳ್ಳುವುದು ಹೇಗೆ? 
ಇದು ಚಾರ್ವಾಕ ಮತದ ಪ್ರಮುಖ ಪ್ರಶ್ನೆ. ಒಂದು ಹಂತದಲ್ಲಿ ಚಾರ್ವಾಕ ಮತವು 
ಆತ್ಮವಾದಿ ಪರಂಪರೆಯನ್ನು ಅನುಮಾನದಿ೦ದ ನೋಡುತ್ತದೆ. ಚಾರ್ವಾಕ ಮತವನ್ನು 
ತುಂಬಾ ಸರಳವಾಗಿ ವಿವರಿಸಬೇಕೆಂದರೆ -ಅದು ಸಂದೇಹವಾದಿ(ಆತ್ಮ-ಪರಮಾತ್ಮ 
ಸಂಬಂಧಕ್ಕೆ ಮಾತ್ರ) ಎರಡನೆಯದಾಗಿ ಚಾರ್ವಾಕ ಮತವು ದೇಹವನ್ನು ನಂಬುತ್ತದೆ. 
ಅಮೂರ್ತವಾದ, ಕಪೋಲ ಕಲ್ಪಿತ ಸಂಗತಿಗಳನ್ನು ನಿರಾಕರಿಸುತ್ತದೆ. ವಾಸ್ತವವಾಗಿ 
ಚಾರು--ವಾಕ್‌ ಅಂದರೆ ಸುಂದರವಾದ ಮಾತು ಎಂದರ್ಥ. ಈ ಕುರಿತಂತೆ “ಭಾರತೀಯ 
ತತ್ವಶಾಸ್ತ್ರ ಪ್ರವೇಶ'ದಲ್ಲಿ ಈ ರೀತಿಯಾಗಿ ಬಂದಿದೆ: (ಪ್ರಭಾಕರ ಜೋಶಿ; ಎಂ.ಎ.ಹೆಗಡೆ 
೨೦೦೮ ಪುಟ. ೨೦-೨೧) 

“ಚಾರ್ವಾಕ ಅಥವಾ ಲೋಕಾಯತ ಎಂದು ಪ್ರಸಿದ್ಧವಾಗಿರುವ ಈ ತತ್ವ ಮಾರ್ಗವು 
ಬಹು ಪ್ರಾಚೀನವಾದುದು. ಸಮರ್ಥದಲ್ಲಿಯೂ ನಾಸ್ತಿಕ ನಿರೀಶ್ಚರ ದೃಷ್ಟಿಯ ಈ 
ದರ್ಶನವು ಪ್ರಾಚೀನ ಭಾರತೀಯ ಚಿಂತನೆಯ ಧೀಮಂತ ವೈಚಾರಿಕತೆಯ ಜಾಜ್ವಲ್ಯಮಾನ 
ದೃಷ್ಟಾಂತವಾಗಿದೆ. ವೇದಶ್ರದ್ದೆ, ದೈವಶ್ರದ್ಧೆ, ಮತಾಚಾರ, ಕರ್ಮಕಾ೦ಡಗಳು ಪ್ರಶ್ನಾತೀತ 
ವೆನಿಸಿದ್ದ ಕಾಲದಲ್ಲಿಯೇ ಈ ದರ್ಶನವು ರೂಪುಗೊಂಡು ಬೆಳೆದುದು ಆಶ್ಚರ್ಯಕರವೂ 
ಅಭಿಮಾನಾಸ್ಪದವೂ ಆದ ಸಾಧನೆಯಾಗಿದೆ. 

"ಚಾರ್ವಾಕ'ವೆ೦ಬ ಹೆಸರು ಈ ದರ್ಶನಕ್ಕೆ ಬಂದುದನ್ನು ಹಲವು ರೀತಿಯಲ್ಲಿ 
ವಿವರಿಸಲಾಗಿದೆ. ಬೃಹಸ್ಪತಿಯ ಶಿಷ್ಯನಾದ ಚಾರ್ವಾಕನಿಂದ ಈ ಮತವು ಪ್ರಚಾರ 
ಪ್ರಸಿದ್ಧಿಗಳನ್ನು ಪಡೆದುರಿಂದ ಚಾರ್ವಾಕ ಮತವೆಂಬ ಹೆಸರು ಬಂತೆಂದು ಕೆಲವರು 
ಹೇಳಿದರೆ, ಚಾರುವಾಕ್‌ - ಸುಂದರವಾದ ಮಾತೆಂದು ಕೆಲವರ ವಿವರಣೆ. ಮತ್ತೆ 
ಕೆಲವರ ಪ್ರಕಾರ "ಚರ್ವ್‌' (ಭೋಜನಮಾಡುವುದು), ಚರ್ವಣ ಎಂಬ ಪದದಿಂದ 
ಬಂದಿತೆಂದು ಹೇಳುತ್ತಾರೆ. ತಿನ್ನು, ಕುಡಿ, ಸಂತೋಷಪಡು ಎಂಬ ತತ್ವಗಳ ಪ್ರಸಾರದ 
ಕಾರಣದಿಂದ ಚರ್ವಣವೆಂದು ಕೆಲವರು ವಿವರಿಸಿದರೆ, ಪುಣ್ಯಪಾಪಗಳ೦ಬ ಪರೋಕ್ಷ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೫೧ 


ವಸ್ತುಗಳನ್ನು ಚರ್ವಣಮಾಡಿದವರಾದ್ದರಿಂದ, ಅಂದರೆ ಅಗಿದು ಹುಡಿಮಾಡಿದ್ದರಿಂದ, 
ಚಾರ್ವಾಕರೆಂದು ಕೆಲವರ ಅಭಿಪ್ರಾಯ. ಕಾರಣಗಳೇನೆ ಇದ್ದರೂ ಈ ಹೆಸರು ಸರ್ವತ್ರ 
ಪ್ರಸಾರವಾದುದು ನಿಜ. ಲೋಕಾಯತ ಅಥವಾ ಲೋಕಾಯತಿಕವೆಂದೂ ಅವನ್ನು 
ಕರೆಯುವುದುಂಟು. ವಿಚಾರ ರಹಿತರಾದ ಸಾಮಾನ್ಯ ಜನರ ಆಚರಣೆಯ ರೂಪ 
ದಲ್ಲಿರುವುದರಿಂದ ಈ ಹೆಸರೆಂದು ಕೆಲವರು ಹೇಳಿದರೆ, ಲೋಕದಲ್ಲಿ ಕಾಣುವ ದೃಶ್ಯ 
ಪ್ರಪಂಚದ ಸತ್ಯಗಳನ್ನು ಆಧರಿಸಿರುವ ಕಾರಣ ಈ ಹೆಸರೆಂದು ಕೆಲವರ ವಿವರಣೆ. 

ಚಾರ್ವಾಕ ದರ್ಶನಕ್ಕೆ ಬೃಹಸ್ಪತಿ ಎಂಬ ಆಚಾರ್ಯರೇ ಮೂಲಪುರುಷರೆಂದು 
ಹೇಳಲಾಗಿದೆ. ಈ ಬೃಹಸ್ಪತಿಗಳು ಕಾಲ್ಪನಿಕ ವ್ಯಕ್ತಿಗಳಲ್ಲ. ಐತಿಹಾಸಿಕ ವ್ಯಕ್ತಿಗಳೆಂಬುದಕ್ಕೆ 
ಪ್ರಮಾಣಗಳಿವೆ. ಇವರಿಂದ ರಚಿತವಾದ ಕೆಲವು ಸೂತ್ರಗಳು ಉಪಲಬ್ಧವಿವೆಯಷ್ಟೇ 
ಅಲ್ಲ ಅವರು ಅರ್ಥಶಾಸ್ತ್ರದ ಕರ್ತೃಗಳು ಎಂಬುದಾಗಿಯೂ ತಿಳಿದಿದೆ. ಹಾಗಾಗಿ ಈ 
ದರ್ಶನವನ್ನು "ಬಾರ್ಹಸ್ಪತ್ಕ ದರ್ಶನ' ಎಂದು ಕರೆಯುವುದುಂಟು. 

ಚಾರ್ವಾಕದರ್ಶನವು ಎಲ್ಲ ದರ್ಶನಗಳಿಗೆ ಪ್ರತಿಕಕ್ಷಿಯಾಗಿದೆ. ಅದನ್ನು ಖಂಡಿಸುವಲ್ಲಿ 
ವೈದಿಕ-ಅವೈದಿಕ ದರ್ಶನಗಳೆಲ್ಲವೂ ಸಾಕಷ್ಟು ಶ್ರಮಿಸಿವೆ. ಇತರ ದರ್ಶನಗಳಲ್ಲಿರುವ 
ಲೋಕಾತೀತ ಆಧ್ಯಾತ್ಮಿಕ ಮತ್ತು ಕಾಲ್ಪನಿಕ ಅಂಶಗಳೆಲ್ಲವನ್ನೂ ಸಂಪೂರ್ಣವಾಗಿ 
ನಿರಾಕರಿಸುವ ಚಾರ್ವಾಕರು ಈ ಲೋಕದ ಬದುಕಿಗೆ ನಿಷ್ಠರಾದವರು; ಬದುಕಿನ 
ಅನುಭವಕ್ಕೆ ಬದ್ಧರಾದವರು. ತೀಕ್ಷ್ಣವಾದ ತರ್ಕದ ಬುನಾದಿಯ ಮೇಲೆ ನಿಲ್ಲಿಸಿದ 
ಅವರ ಸಿದ್ಧಾಂತಗಳ ಕಾರಣದಿಂದ ಜನಪ್ರಿಯತೆ ಪ್ರಾಪ್ತವಾದುದರ ಜೊತೆಗೆ ದರ್ಶನವೆಂಬ 
ಗೌರವವೂ ದೊರಕಿತು. ಚಾರ್ವಾಕರನ್ನು ಕಟುವಾಗಿ ನಿಂದಿಸಿದರೂ ಅದನ್ನೊಂದು 
ದರ್ಶನವೆಂದು ಗೌರವಿಸಿರುವುದು ಭಾರತೀಯರ ಹೃದಯ ವೈಶಾಲ್ಯಕ್ಕೆ ದ್ಯೋತಕ. 

ಚಾರ್ವಾಕ ಮತದ ಕುರಿತು ಅದ್ವೈತ ಸಿದ್ಧಾಂತವು ವ್ಯಕ್ತಪಡಿಸುವ ಅಭಿಪ್ರಾಯಗಳು 
ಹೀಗಿವೆ: 

ಚಾರ್ವಾಕನಾದರೋ “ಆ (ಆತ್ಮ) ಈ ಪುರುಷ(ದೇಹ) ಆಹಾರದ ರಸದಿಂದ 
ಆದವನು ನಿರ್ಲಿತನಾದವನು ಮುಂತಾದ ಶ್ರುತಿಯಿಂದ ಬೆಂಕಿ ಹತ್ತಿದ ಮನೆಯಿಂದ ತನ್ನ 
ಮಗನನ್ನು(ಅಲ್ಲಿಯೇ) ಬಿಟ್ಟು ತಾನು ಮಾತ್ರ ಹೊರಕ್ಕೆ ಪಾರಾಗಿ ಬರುವುದರಿಂದ 
ಮತ್ತು “ನಾನು ದಪ್ಪನಾಗಿದ್ದೇನೆ, ನಾನು ಒಣಗಿಕೊಂಡಿದ್ದೇನೆ” ಮುಂತಾದ (ಸ್ಪಂತ) 
ಅನುಭವದಿಂದಲ್ಲೂ, ಸ್ಥೂಲದೇಹವೇ ಆತ್ಮಾ ಎನ್ನುತ್ತಾನೆ. 

ಚಾರ್ವಾಕರು ವೇದವನ್ನು ಪ್ರಮಾಣವೆಂದು ಒಪ್ಪುವುದಿಲ್ಲ. ಶ್ರುತಿವಾಕ್ಕವನ್ನು ಅವರು 
ಇಲ್ಲ ಚಾರ್ವಾಕಮತಕ್ಕೆ ಪೋಷಕವಾಗಿ ಉದ್ದರಿಸಿರುವುದು ಶ್ರುತಿಯನ್ನು ಪ್ರಮಾಣವೆಂದು 
ನಂಬಿರುವ ವೇದಾಂತಿಯನ್ನು ತೃಪ್ತಿಪಡಿಸಲು ಮಾತ್ರ. 

ಬೌದ್ಧಾದಿಗಳು ಸ್ಪಮತಸ್ಥಾಪನೆಗಾಗಿ ವೇದವಾಕ್ಕಗಳನ್ನು ಉದ್ದರಿಸಿದಾಗ ಅವರ 
ದೃಷ್ಟಿಯೂ ಇದೇ ಆಗಿರುತ್ತದೆ. 


“ಮಗನೇ ಆತ್ಮನಾಗಿದ್ದರೆ ಮಗನನ್ನು ಮೊದಲು ರಕ್ಷಿಸುತ್ತಿದ್ದ, ತನ್ನನ್ನಾದರೂ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೫೨ 


ಬಲಿಗೊಟ್ಟು ಮಗನನ್ನು ಕಾಪಾಡುತ್ತಿದ್ದ. ಏಕೆ೦ದರೆ, ಆತ್ಮನೇ ಎಲ್ಲಕ್ಕಿಂತ ಪ್ರಿಯತಮವಾದ 
ವಸ್ತು. ಲೋಕದಲ್ಲಿ ಎಲ್ಲರೂ ತಮ್ಮ ತಮ್ಮ ಶರೀರಗಳನ್ನು ಅಪಾಯಗಳಿಂದ ಕಾಪಾಡುವುದ 
ರಲ್ಲಿ ನಿರತರಾಗಿರುವುದು ಕಂಡುಬರುತ್ತದೆಯೇ ವಿನಾ, ಇತರರ ಶರೀರಗಳನ್ನಲ್ಲ. 
ಆದ್ದರಿಂದ ತನ್ನ ಶರೀರದಿಂದ ಭಿನ್ನನಾದ ಮಗ ತನಗೆ ಆತ್ಮನಲ್ಲ. 
ದಪ್ಪ, ಸಣ್ಣ ಮುಂತಾದವು ದೇಹದ ಧರ್ಮಗಳು. ಆದರೆ ಅನುಭವದಲ್ಲಿ ಅವು 
ಆತ್ಮನ ಧರ್ಮಗಳಂತೆ ತೋರುತ್ತವೆ. ಆದ್ದರಿಂದ ದೇಹವೇ ಆತ್ಮಾ” 
“ರಕ್ತಮಾಂಸಾದಿ ರೂಪವಾದ, ಅನ್ನ ಕಾರ್ಯವಾದ, ದೃಶ್ಯ ಶರೀರ.” 
ಚಾರ್ವಾಕರು ಹೇಳುವುದೇನೆಂದರೆ:- ಜೀವ (ಆತ್ಮ ಎಂಬುದು ಇಲ್ಲ. ಪೃಥ್ವಿ 
ಜಲ, ತೇಜ, ವಾಯು ಎಂಬೀ ನಾಲ್ಕು ಭೂತಗಳ ಹೊರತು ಬೇರೆ ಪದಾರ್ಥವೇ 
ಇಲ್ಲ. ಜಗತ್ತಿನೊಳಗಿನ ಎಲ್ಲ ಪದಾರ್ಥಗಳು ಈ ನಾಲ್ಕು ಭೂತಗಳ ಸಂಮಿಶ್ರಣದಿಂದ 
ಉ೦ಟಾಗಿರುವುವು. ಮನುಷ್ಯಾದಿ ಪ್ರಾಣಿಗಳಲ್ಲಿ ಚೈತನ್ಯವು ಕಂಡುಬಂದರೂ ಆತ್ಮವೆಂಬ 
ಬೇರೆ ಪದಾರ್ಥವುಂಟೆಂದು ಹೇಳುವ ಅವಶ್ಯವಿಲ್ಲ. ಪಿಷ್ಟೋದಕಗುಡಧಾತಕೀ 
ಸಂಯೋಗದಿಂದ ಮದವಿಕಾರವು ಹೇಗೆ ಉತ್ಪನ್ನವಾಗುವುದೋ ಹಾಗೆ ದೇಹಾಕಾರವಾಗಿ 
ಪರಿಮಿಸಿದ ಪೃಥಿವ್ಯಪ್ನೇಜೋವಾಯುಗಳಿಂದ ಗರ್ಭಾದಿಮರಣ ಪರ್ಯಂತವಾಗಿ 
ದೇಹದಲ್ಲಿ ಚೈತನ್ಯವು ಪರಿಣಮಿಸುವುದು. ಈಗಿನ ಜಡವಾದಿ ದಾರ್ಶನಿಕರೂ ಯಕೃತ್ತಿನಿಂದ 
ಒಂದು ತರದ ರಸವು ಹೊರಡುವಂತೆ ಮಸ್ಕಿಷ್ಕದಿ೦ದ ಚೈತನ್ಯವು ಉತ್ಪನವಾಗುವುದೆಂದೂ 
ಆತ್ಮನೆಂಬ ಜಡ ಭಿನ್ನ ಪದಾರ್ಥವನ್ನು ಒಪ್ಪುವ ಅವಶ್ಯವಿಲ್ಲವೆಂದೂ ಹೇಳುವರು. 
ವಿವರಗಳಿಗೆ ನೋಡಿ: ಬೃಹಸ್ತತಿ ಮತ 
ಡಾ.ಎಂ. ಪಭಾಕರ ಜೋತಿ ೨೦೦೮ ಭಾರತೀಯ ತತ್ವಶಾಸ್ತ್ರ ಪ್ರವೇಶ ಪುಟ. ೨೧-೨೨ 
ಎನ್‌. ಬಾಲಸುಬ್ರಹ್ಮಣ್ಯ ೧೯೭೩ ವೇದಾಂತಸಾರ ಪುಟ. ೬೫, ೬೬ 
ಮಹದೇವ ಪಭಾಕರ ಪೂಜಾರ ೧೯೭೬ ಜೈನಧರ್ಮದ ಪರಿಭಾಷೆ ಪುಟ. ೨೪ 


೩೩೩. ಚಿತ್ರಪಟ 

ವೈನಯಿಕನೆಂಬೊನೋರ್ವಪುರುಷಂ ಕನ್ನೆಯ ಬ೦ಟನ ವೃದ್ಧಸ್ತ್ರೀಯ ಮೂವರ 
ಚಿತ್ರಕಥೆಗಳಂ ಪಟದೊಳ್‌ ತೋಣೆ ಪೇಟ್ಟುಲೋಗರಂ ಡಂಬಿಸಿ ಮಾಜುಗೊಳ್ಳ ಬತ್ತಮಂ 
ಯೂ 4 (ಡಿ.ಎಲ್‌.ಎನ್‌. ೨೦೦೯ ಪುಟ. ೫೮) 

ಚಿತ್ರಕಥೆ ಪಟವೆಂಬುದು ಒಂದು ಮನೋರಂಜನೆಯ ಕಲೆ. ಚಿತ್ರಕಥೆಗಳ ಪಟದ 
ಕಥನವನ್ನು ನಿರೂಪಿಸುವುದು ಇದರಲ್ಲಿ ಒಂದು ಕ್ರಮವಾಗಿದೆ. ಒಂದು ಚಿತ್ರವನ್ನು 
ತೋರಿಸಿ ಅದರ ಮೂಲಕ ಕಥೆ ವಿವರಿಸಿ. ಅನಂತರ ಅದರ ಮುಂದುವರಿದ ಭಾಗವನ್ನು 
ವಿವರಿಸಲಾಗುತ್ತದೆ. ಕಥಾ ನಿರೂಪಣೆಯ ವಿಶಿಷ್ಟ ಶೈಲಿಗಳಲ್ಲಿ ಇದೂ ಒಂದು. ಇದರಲ್ಲಿ 
ಚಿತ್ರವೂ ಇರುತ್ತದೆ. ಕಥೆಯೂ ಇರುತ್ತದೆ. ಡಿ.ಎಲ್‌. ನರಸಿಂಹಾಚಾರ್ಯರು ಚಿತ್ರಕತೆಯನ್ನು 
ವಿವರಿಸುವಾಗ ಚಿತ್ರಪಟವಿರಬಹುದೆ೦ದು ಊಹಿಸಿದ್ದಾರೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೫೩ 


೩೩೪. ಚೈತನ್ಯ 

ಚೈತನ್ಯವು ದೇಹದ ಒಂದು ಗುಣ. ಭೌತವಸ್ತುವಿನ ಕಣಗಳು ಯಾವುದೋ 
ರಹಸ್ಯ ರೀತಿಯಲ್ಲಿ ಒಂದುಗೂಡಿ ಮಾನವದೇಹವಾಗಿ ಮಾರ್ಪಟ್ಟಾಗ ಚೈತನ್ಯ ಹುಟ್ಟುತ್ತದೆ. 
ಚಾರ್ವಾಕರು ಈ ಮನೋವ್ಯಾಪಾರವನ್ನು ವಿವರಿಸುವಾಗ ಅದನ್ನು ಮದ್ಯದ ಅಮಲಿಗೆ 
ಹೋಲಿಸುತ್ತಾರೆ. ಸ್ವತಃ ಮಾದಕವಲ್ಲದ ಕೆಲವು ಪದಾರ್ಥಗಳನ್ನು ಬೆರಸಿದಾಗ ಮಿಶ್ರಿತ 
ವಸ್ತುವಿನಲ್ಲಿ ಮಾದಕಗುಣ ಉತ್ಪತ್ತಿಯಾಗುತ್ತದೆಯಪ್ಪೆ ಚೈತನ್ಯದ ಅನುಭವಕ್ಕೆಲ್ಲಾ ಚಾಲಕ 
ಶಕ್ತಿಯಾಗಿದ್ದು “ಆತ್ಮ' ಎನಿಸಿಕೊಳ್ಳುವ ಆಧ್ಯಾತ್ಮಿಕ ವಸ್ತುವೇನೂ ಇಲ್ಲ. ದೇಹವೇ ಆತ್ಮ 
"ನಾನು ಕೃಶವಾಗಿದ್ದೇನೆ', ನಾನು ಸ್ಥೂಲವಾಗಿದ್ದೇನೆ. ಇತ್ಯಾದಿ ವಾಕ್ಯಗಳಲ್ಲಿ "ನಾನು' 
ಎ೦ಬ ಪದಕ್ಕೆ ದೇಹವೆಂದೇ ಅರ್ಥ, ಖಂಡಿತ ಬೇರೆ ಯಾವ ಅರ್ಥವೂ ಇಲ್ಲ. ಇಲ್ಲಿ 
ಗಮನಿಸಬೇಕಾದ ಅಂಶವೆಂದರೆ ಉಳಿದ ಮತಗಳು ಚೈತನ್ಯವನ್ನು ವಿವರಿಸಿರುವ 
ರೀತಿ. ಚಿತ್‌ ಎ೦ದರೆ ಮನಸ್ಸು-ಚೈತ್ಯ ಅಂದರೆ ಮನೋಸ್ಥಿತಿ. ಆದರೆ ವೇದಾಂತದಲ್ಲಿ 
ಚೈತನ್ಯಕ್ಕೆ ವಿಶೇಷ ಅರ್ಥವನ್ನು ಕಲ್ಪಿಸಲಾಗಿದೆ. ಚಿತ್‌-ತಪಸ್ಸು ಇತ್ಯಾದಿಗಳಿಗೆ ವೇದಾಂತವು 

ಕಲ್ಪಿಸುವ ಅರ್ಥವೇ ಬೇರೆ. 
ವಿವರಗಳಿಗೆ ನೋಡಿ: ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ 
ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಪುಟ. ೧೩೫. 


ಮ ನ 


೩೩೫. ಚೌಡೇಶ್ವರಿ 

ಮೈಸೂರು ಸಾಲೆಂಗಳ ಕಡೆಗೆ ಅಲ್ಲಿಯ ದೇವಾಂಗರು ಚೌಡೇಶ್ವರಿ (ಚಾಮುಂಡಿ?) 
ಎಂಬ ಹೆಸರಿನಿಂದ ಭಜಿಸುವ ದೇವಿಯ ಮಹಾಪೂಜೆಯ ಕಾಲಕ್ಕೆ ಒ೦ದು ಬನವನ್ನು 
(Grove) ರಚಿಸಿ ಅದರಲ್ಲಿ ದೇವಿಯನ್ನು ಸ್ಥಾಪಿಸುವರು! ಬನಶಂಕರಿಯೆಂಬುದು 
ಮೊದಲಿನ ಅವತಾರ, ಚೌಡೇಶ್ವರಿಯು ಅದರ ಮುಂದಿನದಾಗಿರಬೇಕು. ಚಾಮುಂಡಿ 
ಯೆಂಬುದು ಚೌಡೇಶ್ವರಿಯ ಸಂಸ್ಕೃತರೂಪ. “ಚಾಮುಂಡಿ' ಎಂಬುದಕ್ಕೆ ಹೇಳುವ 
ಅರ್ಥಕ್ಕಿಂತಲೂ ಚೌಡೇಶ್ವರಿ ಎಂಬ ಶಬ್ದಕ್ಕೆ ಆಗುವ ಅರ್ಥವು ಬಹಳ ಮಹತ್ವದ 
ಐತಿಹ್ಯವನ್ನು ಬೆಳಕಿಗೆ ತರುತ್ತದೆ. ಚೂಡಾ-ಕೂದಲು; (ಇದರೊಡನೆ ಕನ್ನಡದ ಸೂಡು, 
ತಮಿಳಿನ ಚೂಟ್ಟು, ಮತ್ತು ಕನ್ನಡದ ಜುಟ್ಟುಗಳನ್ನು ತೂಗಿ ನೋಡಿ). ಬನದ ಶಂಕರಿ 
ಅವಳು; ಚೂಡದ ಈಶ್ವರಿ ಇವಳು. ಇಬ್ಬರೂ ನೇಯ್ಯಾರರಿಗೆ ಜೀವನಾಧಾರವನ್ನೀವ 
ಮಹಾದೇವಿಯರೇ. ಚೂಡಾ ಎಂದರೆ ಕಂಕಣ (ಬಳಿ); ಕಾಜಿನ ಕಂಕಣಗಳು ಗೊತ್ತಾಗುವ 
ಮೊದಲು ಕೂದಲಿನ (ಚೂಡಾ). ಕಂಕಣವಿರಬೇಕೆಂದು ಊಹಿಸಬಹುದಾಗಿದೆ. 
ಮೊಟ್ಟಮೊದಲಿಗೆ ಉಣ್ಣಿಕಂಕಣವೇ ಎಲ್ಲರಲ್ಲಿ ಇದ್ದಿತೆಂದು ವ್ಯಕ್ತವಾಗಿದೆ. ಚೌಡೇಶ್ವರಿಯು 
ಕೂದಲು, ಕಂಕಣಗಳ ಅಧಿದೇವತೆ; ಆದುದರಿಂದಲೇ, ಭಾಗ್ಯದೇವತೆ; ಸೌಭಾಗ್ಯದಾಯಕ 
ಪರಮೇಶ್ವರಿ ಎಂದು ಶಂಬಾರವರ ಅಭಿಪ್ರಾಯ. ಚೌಡೇಶ್ವರಿ; ಚೌಡಮ್ಮ ಮುಂತಾದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೫೮ 


ಹೆಸರುಗಳಿಗೂ - ಮಾತೃದೇವತೆಯರಿಗೆ ಇರುವ ಹೆಸರುಗಳಿಗೂ ಸಂಬಂಧವಿರುವುದು 
ಗಮನಾರ್ಹ. 
ವಿವರಗಳಿಗೆ ನೋಡಿ: ಶಂಬಾ ಜೋಶಿ ೧೯೯೯ ಸಂಪುಟ. ೧ ಪುಟ. ೨೭೭. 


೩೩೬. ಚೌಪಳಿಗೆ 

“ಚೆ೦ಬೊನ್ನನೆಲೆಯ ಚೌಪಳಿಗೆಗಳೊಳ್‌” ಎಂದು ಪಂಪನಲ್ಲಿ ಬರುತ್ತದೆ. 

(ಪಂಪ ಭಾರತ ೨-೬೬) 

ನೆಲವನ್ನು ಚಂದಕಾವಿಯಿಂದ ಧಮ್ಮಸ್ಸು ಮಾಡಿ(ಗಟ್ಟಿಸಿ) ಅಪರಂಜಿಯಿಂದ ಮಾಡಿದ 
ಮನೆಗಳ ತೊಟ್ಟಿಗಳಲ್ಲಿ ಬಾವುಟ ಕಟ್ಟಿಸಿ ಎಂದು ಪಂಪ ಭಾರತದಲ್ಲಿ ಬರುತ್ತದೆ. 
ಚಂದಕಾವಿ; ಧಮ್ಮಸ್ಸು ಮತ್ತು ಅಪರ೦ಜಿಯಿ೦ದ ಮಾಡಿದ ಮನೆಗಳ ತೊಟ್ಟಿಗಳು ಇಲ್ಲಿ 
ಗಮನಾರ್ಹವಾಗಿದೆ. ಇದು ಆ ಕಾಲದ ಮನೆಗಳ ಚಿತ್ರಣವನ್ನು ನೀಡುತ್ತವೆ. ಚಿಂದಕಾವಿ 
(ಬಣ್ಣ) ಧಮ್ಮಸ್ಸು ಸಲಕರಣೆ. ಅಪರ೦ಜಿಯಿ೦ದ ಮಾಡಿದ ಮನೆಯ ತೊಟ್ಟಿಗಳು ಈ 
ದೃಷ್ಟಿಯಿಂದ ಸಾಮಾಜಿಕ ಮಹತ್ವವನ್ನು ಪಡೆದಿದೆ. 

ಚೌಪಳಿಗೆ ಹಜಾರ, ಮಂಟಪವೆಂಬ ಅರ್ಥವಿದೆ. ಕಟ್ಟಡ ನಿರ್ಮಾಣದ ಒಂದು 
ಮಾದರಿಯು ಈ ಮೂಲಕ ವ್ಯಕ್ತವಾಗಿದೆ. 


೩೩೭. ಛಾಯಾಲಕ್ಷ್ಯ 
"ಛಾಯಾಲಕ್ವಮನೊಡ್ಡಿಯಂ 
ಮಾಯದ ನೀರೊಳಗೆ ತನ್ನನಡಸಿದ ನೆಗಟ೦? 
ಪ್ರತಿಬಿಂಬದ ಗುರಿಗೆ ಛಾಯಾ ಲಕ್ಕವೆಂದು ಕರೆಯುತ್ತಾರೆ. 
(ಪಂಪ ಭಾರತ ೨-೬೦) 
ಅರ್ಜುನನ ಗುರಿಸಾಧನೆಯನ್ನು ಪರೀಕ್ಷಿಸಲು ಪ್ರತಿಬಿಂಬ ಗುರಿಯನ್ನು 
ದ್ರೋಣಾಚಾರ್ಯರು ಒಡ್ಡುತ್ತಾರೆ. ಅಂದರೆ ಪ್ರತಿಬಿಂಬವನ್ನು ನೋಡಿಕೊ೦ಡು ಬಾಣ 
ಪ್ರಯೋಗ ಮಾಡಬೇಕು. ಇದು ಬಿಲ್ವಿದ್ಯೆಯ ಸಾಧನೆಯಲ್ಲಿ ಒಂದು ಕ್ರಮ. ಮತ್ಸಲೇದನೆ 
ಯಲ್ಲಿಯೂ ಅರ್ಜುನನ ಗುರಿ ಸಾಫಲ್ಯ ಪಡೆದುದನ್ನು ಇಲ್ಲಿ ನೆನಪಿಸಿಕೊಳ್ಳಬೇಕು. 
ಛಾಯಾ ಎಂದರೆ ನೆರಳು, ಪ್ರತಿಬಿಂಬ ಅದಕ್ಕೆ ಗುರಿಯಿಡುವುದು ಛಾಯಾಲಕ್ಷ್ಯ 
ವೆಂದೆನಿಸಿಕೊಂಡಿದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೫% 


೩೩೮. ಜಡವಾದ 
ಏಂ ಜಡತೆ ತಿರಿಕರೊಡ ಪುಟ್ಟದುದೋ 
ಕಂಡಲ್ಲದಜೆಯೆಂ......... (ಅಪತ್ಯಕ್ಷವೆಂಬ ಜಡವಾದವು) 


(ಶಾಂತಿಪುರಾಣ ೮-೧೪೧ ವ) 
"ಕಂಡಲ್ಲದೆ ಅರಿಯಲಾರೆ'ನೆಂಬ ನಾಣ್ಣುಡಿಯನ್ನು ಹೋಲುವುದು. ಪೊನ್ನನು 
ಜಡವಾದವನ್ನು ಇಲ್ಲಿ ಟೀಕಿಸಿದ್ದಾನೆ. ಜಡವಾದಿಯೆಂದರೆ ಅಚೇತನವಾದಿಯೆಂದು 
ಅರ್ಥ. 
ಇವರಾರಾನಾರ್ಲೆನಗೀ: 
ಭವಮಲ್ಲದೆ ಕಟೌದ ಭವದ ತಾಯ್‌ ತಂದೆ ತನೂ | 
ಭವರೆಲ್ಲರುಮೆಲ್ಲಿದರೆಂ 
ದವಧರಿಸದಿದೇಂ ಜಡಸ್ಪಭಾವನೊ ಜೀವಂ ॥ 
(ಅಜಿತತೀರ್ಥಂಕರ ಪುರಾಣ ತಿಲಕಂ ೬. ೫೩) 
ಜಡಸ್ಪಭಾವವೆಂದರೆ ಆಲಸ್ಕದ ಸ್ವಭಾವ ಹೊಂದಿರುವುದು. ಈ ಭವವಲ್ಲದೆ ಕಳೆದ 
ಜನ್ಮದಲ್ಲಿ ಯಾರು ತಂದೆ-ತಾಯಿಯಾಗಿದ್ದರು. ತಾನು ಯಾರು; ತನ್ನ ಹುಟ್ಟೇನು 
ಎ೦ದು ಯೋಚಿಸದೆ ಇರುವವನು ಜಡಸ್ಪಭಾವದವನು. ಅಂಥ ಜಡಸ್ಪಭಾವದ ಜೀವ 
ಪೂರ್ವಾಪರವನ್ನು ವಿಚಾರಿಸುವುದಿಲ್ಲ. 
ವಿವರಗಳಿಗೆ ನೋಡಿ: ಚಾರ್ವಾಕ. 


೩೩೯. ಜನಪದ 
“ಜಂಬೂದ್ವೀಪದ ಭಾರತ ವರ್ಷದ ಸಕಲ ಜಗತೀ ಜನಸ್ತುತ್ಯ 
ದಕ್ಷಿಣಾತ್ಯವೆಂಬ ಜನಪದ ಮುಂಟು” 
(ಪಂಚತಂತ್ರ ಪೀಠಿಕಾ ಪ್ರಕರಣ ಪುಟ. ೧೧) 
ದಾಕ್ಷಿಣಾತ್ಯ ಜನಪದವೆನ್ನುವುದು ಇಲ್ಲಿ ಗಮನಾರ್ಹ ಸಂಗತಿಯಾಗಿದೆ. ವಾಸ್ತವವಾಗಿ 
ಜ೦ಬೂ ದ್ವೀಪದ ಭರತ ವರ್ಷದ ಜಗತೀ ಸ್ತುತ್ಕವಾಗಿರುವ ದಾಕ್ಷಿಣಾತ್ಯ ಜನಪದ(ಜಾನಪದ 
ಪರಂಪರೆಯ ಕಥನ ಏಧಾನ)ವನ್ನು ಬಳಸಿಕೊಂಡಿದ್ದೇನೆ ಎಂದು ದುರ್ಗಸಿಂಹನು 
ಹೇಳಿಕೊಂಡಿದ್ದಾನೆ. ದಾಕ್ಷಿಣಾತ್ಯವೆನ್ನುವುದು ಪ್ರದೇಶಕ್ಕೆ ಸಂಬಂಧಿಸಿರುವುದು. ಜಂಬೂ 
ದ್ವೀಪ; ಭರತ ವರ್ಷ; ಗೋಕರ್ಣ ಮಂಡಲ ಇತ್ಯಾದಿ ಮಂತ್ರಗಳಲ್ಲಿ ಹೇಳಿಕೊಳ್ಳುವುದಿದೆ. 
“ಜಂಬೂದ್ವೀಪ' "ಭರತಖಂಡ' 'ಗೋಕರ್ಣಮಂ೦ಡಲ' ಇವುಗಳು ಪದೇಶವಾಚಿಯಾಗಿದೆ. 
ಪ್ರಾಯಶಃ ದಾಕ್ಷಿಣಾತ್ಯ ಜನಪದ ಪರಂಪರೆಯೂ ಒಂದು ಇದ್ದಿರಬೇಕು. “ಜನ' ಎಂದರೆ 
Race, ಈ ಅರ್ಥದಿಂದ ಮಾನವ ಕುಟುಂಬದಲ್ಲಿಯ ಒಂದು "ಜನ' (ಕುಲ) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೫8 


ಎ೦ಬುದು ಉಳಿದಿಲ್ಲ. ತಂಡು-ದಂಡುಗಳ ಬಾಳುವೆಯ ಘಟ್ಟದಲ್ಲಿಯೆ ವಂಶಮಿಶ್ರಣಕ್ಕೆ 
ಪ್ರಾರಂಭವಾಗಿದೆ. ಒಂದು ತಂಡದವರು ಇನ್ನೊಂದು ತಂಡದವರ ಹೆಣ್ಣು 
ಎತ್ತಿಕೊಂಡೊಯ್ಯುವುದು ಆ ಕಾಲದ ವಾಡಿಕೆಯೆ ಆಗಿತ್ತು ದಂಡಿನ ಜನದಲ್ಲಿ, ತಂಡಗಳ 
ಮನೋವೃತ್ತಿಯ ಬಾಳವೆಯಲ್ಲಿ ಕನ್ಮಾಪಹರಣವು ಒಂದು ಬಗೆಯ ಪೌರುಷ ಎಂದು 
ಬಗೆಯಲಾಗುತ್ತದೆ, ಇಂದಿಗೂ! ಎಂದು ಶಂಬಾರವರ ಅಭಿಪ್ರಾಯ. 
ಬುದ್ಧನ ಕಾಲದಲ್ಲಿ ಮಹಾಜನಪದಗಳು ಎಂದು ಕರೆಯಲಾಗುತ್ತಿದ್ದ ವಿಶಾಲ 
ರಾಜ್ಯಗಳನ್ನು ನಾವು ಕಾಣುತ್ತೇವೆ. ಅವು ವಿಂಧ್ಯದಿಂದ ಉತ್ತರದಲ್ಲಿ ವಾಯವ್ಯದ 
ಗಡಿಯಿಂದ ಬಿಹಾರದವರೆಗೆ ಹರಡಿದ್ದುವು. ಅವುಗಳಲ್ಲಿ ಮಗಧ, ಕೋಸಲ, ವತ್ಸ 
ಮತ್ತು ಅವಂತಿ ಈ ನಾಲ್ಕು ಸಾಕಷ್ಟು ಬಲಿಷ್ಠವಾಗಿದ್ದುವು. ಈಗಿನ ಮಾಂಫಿರ್‌ ಹಾಗೂ 
ಭಾಗಲಪುರ ಜಿಲ್ಲೆಗಳಲ್ಲಿ ವ್ಯಾಪಿಸಿದ್ದ ಅಂಗ ರಾಜ್ಯಕ್ಕೆ ಚ೦ಜಪ ರಾಜಧಾನಿಯಾಗಿತ್ತು. 
ಅಲ್ಲಿ ಕಿ.ಪೂ. ಆರನೆಯ ಶತಮಾನದಿಂದ ಜನ ನೆಲೆಗೊಂಡಿದ್ದ ಸೂಚನೆಗಳಿವೆ. 
ಕೊನೆಗೆ ನೆರೆಯ ಬಲಿಷ್ಠವಾದ ಮಗಧವು ಅಂಗ ರಾಜ್ಯವನ್ನು ನುಂಗಿತು. ಎಂದು 
ಆರ್‌. ಎಸ್‌. ಶರ್ಮ ಹೇಳುತ್ತಾರೆ. 
ಜನಪದವೆ೦ದರೆ ಜನರ ಗುಂಪು. ಬುದ್ಧನ ಕಾಲದಲ್ಲಿ ಮಹಾಜನಪದಗಳು 
ರಾಜಕೀಯ ವ್ಯವಸ್ಥೆಯ ಒಂದು ಭಾಗವಾಗಿತ್ತು. ಮಹಾಜನಪದ ಮಹಾನ್‌ ರಾಜ್ಯಕ್ಕೆ 
ಪರ್ಯಾಯಗಳಾಗಿವೆ. 
ಏವರಗಳಿಗೆ ನೋಡಿ: ಶಂಬಾ ಜೋಶಿ ೧೯೯೯ ಸಂಪುಟ. ೩ ಪುಟ. ೭೯ 
ಆರ್‌.ಎಸ್‌. ಶರ್ಮ ೨೦೦೭ ಪ್ರಾಚೇನ ಭಾರತ ಪುಟ. ೧೦೫ 


೩೪೦. ಜನಿವಾರ 
ತಪಸ್ವಿಯ ಕೊರಲೊಳ್‌ 
ಕರಮೆಸೆದು ತೋಜೆದುದು ತಾ 
ವರೆದಂಟಿನ ಮಿಸುಪ ನೂಲ ಪೊಸ ಜನಿವಾರಂ 
(ಕರ್ಣಾಟಕ ಕಾದಂಬರಿ, ೧-೧೭೪) 
ತಾವರೆ ದಂಟಿನಮಿಸುಪ ನೂಲ ಪೊಸ ಜನಿವಾರದ ಕುರಿತು ಕವಿಯು ಹೇಳಿದ್ದಾನೆ. 
ಸ್ತ್ರೀಯು ಜನಿವಾರ ಧರಿಸಿದ ವಿವರ ಬರುತ್ತದೆ. ಜನಿವಾರಕ್ಕೆ ಬ್ರಹ್ಮಸೂತ್ರವೆಂದೂ 
ಕರೆಯುತ್ತಾರೆ. 
ಲಲಿತಾಂಗಿಯನೆಂಬಿನೆಗಂ 
ಪೊಳೆಯುತ್ತಂ ಬ್ರಹ್ಮಸೂತ್ರಮೇನೊಪ್ಪಿದುದೋ 
(ಕರ್ಣಾಟಕ ಕಾದಂಬರಿ, ೪-೫೩) 
ಬ್ರಹ್ಮಸೂತ್ರ; ಯಜ್ಞೋಪವೀತ; ಜನಿವಾರ ಮೂರೂ ಪದಗಳು ಪರ್ಯಾಯ 
ಪದಗಳು. ಜನಿವಾರಕ್ಕೆ ಹಾಕುವ ಗಂಟಿನ ಹೆಸರು ಬ್ರಹ್ಮಗಂಟು, ಪಠಿಸುವ ಮಂತ್ರ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೫೭ 


ಬ್ರಹ್ಮ ಮಂತ್ರ ಯಜ್ಞದ ಎದುರಿನಲ್ಲಿ ಧರಿಸುವ ದಾರಕ್ಕೆ ಯಜ್ಞೋಪವೀತ ಎಂದು 
ಕರೆಯುತಾರೆ. 

ಅವಳ ಕೊರಳಿನಲ್ಲಿ ಯಜ್ಞ್ಯೋಪವೀತವು ಪ್ರಕಾಶಮಾನವಾಗಿ ಶೋಭಿಸುತ್ತಿತ್ತು. 
ಅದು ಬಾಲಚಂದ್ರನ ಒಳ್ಳೆಯ ಕಿರಣಗಳು ಬಂದು ಪರಮೇಶ್ವರನ ಸನ್ನಿಧಾನದಲ್ಲಿ 
ಶೋಭಿಸುವ ಈ ಕೋಮಲಾಂಗಿಯನ್ನು ಆಶ್ರಯಿಸಿಕೊಂಡಿವೆ ಎಂಬಂತೆ ಕಾಣುತ್ತಿತ್ತು. 
(ಕಾದಂಬರಿ, ೪-೫೩) ಇಲ್ಲಿ ಬ್ರಾಹ್ಮಣ ತರುಣಿಯು ಬ್ರಹ್ಮಸೂತ್ರವನ್ನು ಧರಿಸಿದ್ದು 
ವಿಶೇಷ ಅನ೦ತರ ಬ್ರಹ್ಮಸೂತ್ರ ಧಾರಣೆಯನ್ನು ನಿಷೇಧಿಸಿರಬೇಕು. 

ವಿಧೌತಧವಳಾಂಬರ ಪರಿಧಾನನುಂ, ಪೂತಯಜ್ಞೋಪವೀತ ಪವಿತ್ರನುಂಹಿ. ಎಂದು 
ಅಜಿತತೀರ್ಥಂಕರ ಪುರಾಣ ತಿಲಕದಲ್ಲಿ ಬರುತ್ತದೆ. (೪-೫೦ವ) ವಾಸ್ತವವಾಗಿ 
ಯಜ್ಞೋಪವೀತವೆಂದರೆ ಉಪನಯನಕರ್ಮದ ಮೂಲಕ ಹೆಗಲಿನಲ್ಲಿ ದಾರವನ್ನು 
ಧರಿಸುವುದು: ಅನಂತರ ಸಂಧ್ಯಾವಂದನೆಯ ಸಂದರ್ಭದಲ್ಲಿ ಗಾಯತ್ರಿ 
ಮಂತ್ರೋಚ್ಛಾರಣೆಯ ಸಂದರ್ಭದಲ್ಲಿ ಅದರ ಗಂಟು (ಗಂಟಿಗೆ ಬ್ರಹ್ಮಗಂಟು ಎಂದು 
ಹಸರು) ಹಿಡಿದುಕೊಳ್ಳಬೇಕು. ಯಜ್ಞೋಪವೀತ ಧರಿಸುವ ಹಕ್ಕು ಎಲ್ಲರಿಗೂ 
ಇಲ್ಲವೆಂಬುದು ಗಮನಾರ್ಹ. 

ದ್ವಿಜನಾದವನ ಜೀವನ ಸದಾಕಾಲವೂ ಸಾಮಾಜಿಕ ಮತ್ತು ಧಾರ್ಮಿಕ ಹೊಣೆಗಾರಿಕೆ 
ಯನ್ನು ನಿರ್ವಹಿಸಲು ಮುಡಿಪಿಟ್ಟದೆಂದು ಅವನು ಧರಿಸುವ ಯಜ್ಞೋಪವೀತವು 
ಸೂಚಿಸುತ್ತದೆ. ಅವನಿಗೆ ನಿಯಮಬದ್ಧ ಜೀವನ ನಡೆಸಲು ಅನುವಾಗುವಂತೆ ಜಿಂಕೆಯ 
ಚರ್ಮ (ಅಜಿನ ಮತ್ತು ಯೋಗ ದಂಡವನ್ನು ಕೊಡಲಾಗುತ್ತದೆ.) 

ವೈಶ್ವದೇವ ಹೋಮ-ಬಲಿಕರ್ಮ-ನಿತೃಶ್ರಾದ್ದ-ಅತಿಧಿಭೋಜನ ರೂಪವಾದ ನಾಲ್ಕು 
ಪಾಕಯಜ್ಞಗಳು, ದಶಪೂರ್ಣ ಮಾಸಾದಿಗಳು ಇವೆಲ್ಲ ಜಪಯಜ್ಞವಾದ ಬ್ರಹ್ಮಯಜ್ಞದ 
ಹದಿನಾರನೇ ಒಂದು ಭಾಗದ ಮೂಲ್ಯ ಉಳ್ಳವುಗಳೂ ಅಲ್ಲ. ವೇದಶಾಸ್ತಾಧ್ಯಯನ 
ತದರ್ಥ ವಿಚಾರಗಳು ಬಹು ಫಲಗಳು ಎಂದು ಮನು ಹಾಳುತ್ತಾನೆ. 
ವಿವರಗಳಿಗೆ ನೋಡಿ: ಯುಗಯಾತ್ರೀ ಭಾರತೀಯ ಸಂಸ್ಕೃತಿ ೧೯೭೧ ಸಂಪುಟ. ೨ ಪುಟ. ೨೯೯ 

ಚಿಕಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ್ಮೃತಿ ೨-೮೬. 


೩೪೧. ಜನ್ಮ ನಿವೃತ್ತಿ ಮತ್ತು ನಿವರ್ತಕ ಧರ್ಮ 

ಜನ್ಮದ ನಿವೃತ್ತಿಯೆಂದರೆ ಮೋಕ್ಷ. ಭಾರತದ ಬಹುತೇಕ ಮತಗಳು ಈ 
ಅಭಿಪ್ರಾಯವನ್ನೇ ಎತ್ತಿ ಹಿಡಿದಿವೆ. ಈ ಕುರಿತಂತೆ ಚರ್ಚಿಸುತ್ತ ಮಿರ್ಜಿ ಅಣ್ಣರಾಯರು 
“ಮುಕ್ತಪದಕ್ಕೇರಿದ ಆತ್ಮಕ್ಕೆ ಪುನರ್‌ ಜನ್ಮದ ಬಾಧೆಯಿಲ್ಲ. ಈ ಸ್ಥಿತಿಗೆ ಜನ್ಮನಿವೃತ್ತಿ 
ಎ೦ದು ಇವರು ಕರೆಯುವರು. ಪ್ರವರ್ತಕ ಧರ್ಮಾನುಯಾಯಿಗಳು ಯಾವ ಉಚ್ಛ 
ಮತ್ತು ಉಚ್ಚತರ ಧರ್ಮಾನುಷ್ಠಾನಗಳಿಂದ ಇಹಲೋಕ ಮತ್ತು ಪರಲೋಕಗಳಲ್ಲಿ 
ಶ್ರೇಷ್ಠ ಸುಖವನ್ನು ಸಂಪಾದಿಸಲು ಹಣಗುತ್ತಿದ್ದರೋ, ಆ ಧಾರ್ಮಿಕ ಅನುಷ್ಠಾನಗಳೆಲ್ಲಾ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೫೮ 


ಹೇಯವೆಂದು ನಿವರ್ತಕ ಧರ್ಮಾನುಯಾಯಿಗಳು ತಿಳಿಯತೊಡಗಿದರು. ಮೋಕ್ಷದ 
ಸಂಪಾದನೆಗೆ ವೈದಿಕರ ಕರ್ಮಕಾಂಡವು ಅನವಶ್ಯಕವೆಂದು ಸಾರಿದರು. ಆಗ ಮೋಕ್ಷವಾದಿ 
ಗಳಿಗೆ ತಮ್ಮ ಪುರುಷಾರ್ಥಾ ಮೋಕ್ಷವನ್ನು ಸಾಧಿಸಲಿಕ್ಕೆ ಉಪಾಯವೆಂದು ಒಂದು 
ನಿಶ್ಚಿತ ಮಾರ್ಗವನ್ನು ಶೋಧಿಸುವ ಅವಶ್ಯಕತೆಯುಂಟಾಯಿತು. ಹೀಗೆ ಹೊಸ ಹಾದಿಯನ್ನು 
ಹುಡುಕುತ್ತಿರುವಾಗ, ನಿವರ್ತಕ ಧರ್ಮಾನುಯಾಯಿಗಳು ಹೊರಗಿನ ಯಾವ 
ಸಾಧನೆಗಳನ್ನವಲಂಬಿಸದಂಥ ಒಂದು ನವೀನ ಮಾರ್ಗವನ್ನು ಕಂಡುಹಿಡಿದರು. ಅದು 
ಸಾಧಕನ ಎಚಾರಶುದ್ಧಿ ಮತ್ತು ವರ್ತನಶುದ್ಧಿಗಳನ್ನು ಅವಲಂಬಿಸಿತ್ತು. ಈ ಮಾರ್ಗಕ್ಕೇನೇ 
ಮುಂದೆ ನಿವರ್ತಕ ಧರ್ಮವೆಂದೂ ಮೋಕ್ಟಮಾರ್ಗವೆಂದೂ ಹೆಸರಾಯಿತು”. 

ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಹೇಳುವ ಸಾಧಕನ ಎಚಾರಶುದ್ಧಿ 
ಮತ್ತು ವರ್ತನೆ ಶುದ್ಧಿಗಳು ಮೋಕ್ಷಮಾರ್ಗಕ್ಕೆ ಹಾದಿಯಾಯಿತು. ಈ ಮಾರ್ಗವನ್ನು 
ನಿವರ್ತಕ ಧರ್ಮವೆಂದು ಕರೆಯಲಾಯಿತು. ಈ ಅಭಿಪ್ರಾಯವು ಗಮನಾರ್ಹವಾಗಿದೆ. 

ವಿವರಗಳಿಗೆ ನೋಡಿ: ಮಿರ್ಜಿ ಅಣ್ಣಾರಾಯ ೨೦೦೬ ಮಿರ್ಜಿ ಅಣ್ಣಾರಾಯರ ಆಯ್ದ ಲೇಖನಗಳು 


೩೪.೨. ಜನ್ಮಭೂಮಿ 

ಜನನಿಯುಮಂ ಜನ್ಮಭೂಮಿಯುಮಂ ಕಂಡಾಗಿ 

ನಿವಿರಿದು ರಾಗೋದಯಮದೇವಿರಿದು............. (ಶಾಂತಿಪುರಾಣ ೩-೧೧ವ) 

“ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸೀ' ಎಂಬ ಸಂಸ್ಕೃತ ಉಕ್ತಿಯಿದೆ. 
ಇದರ ಪ್ರಕಾರ ಜನನಿಗೂ, ಜನ್ಮಭೂಮಿಗೂ ಸಂಬಂಧ ಕಲ್ಪಿಸಲಾಗಿದೆ. ಜನನಿ ಮತ್ತು 
ಜನ್ಮಭೂಮಿಯ ಯಣವನ್ನು ತೀರಿಸಲಾಗುವುದಿಲ್ಲ. ಇದರ ಅರ್ಥ ಈ ಎರಡು ಅಂಶಗಳಿಗೆ 
ಗೌರವವನ್ನು ಸೂಚಿಸಬೇಕು. ಎರಡನೆಯದಾಗಿ ಜನ್ಮಭೂಮಿಯೇ ಸ್ವರ್ಗಕ್ಕೆ 
ಸಮಾನವಾದುದು. ಜನ್ಮಭೂಮಿಯ ಶ್ರೇಷ್ಠತೆಯನ್ನು ಇದು ಕೊಂಡಾಡುತ್ತದೆ. 


೩೪೩. ಜನ್ಮಾಭಿಷೇಕ 

ಪಾಂಡುಕಮಪ್ಪ ಪಾಂಡುಕಶಿಲಾತಲದೊಳ್‌ ಕನಕಾಭಭಾಸಿಗಳ್‌ 

ದಂಡಿಗೆಗಳ್‌ ಮನಂಗೊಳಿಸೆ ಮುತ್ತಿನ ಲಂಬಣಮೊಪ್ರೆ ಚೆಲ್ಪನೀ । 

ಉಸ್ಕೊಂಡು ಮಣಿಪ್ರತಾನದ ವಿತಾನಮೊಡ೦ಬಡೆ ತೀರ್ಥಕರ್ತುಗಾ 

ಖಂಡಲನಿಂ ಜಗತ್ತಿತಯಮಂ೦ಡನಮಾಯ್ರಭಿಷೇಕಮಂಡಪಂ Il 

ಗ (ಅಜಿತತೀರ್ಥಂಕರ ಪುರಾಣ ತಿಲಕಂ ೪-೨೬) 

ಅಂತು ಬರೆ ಪಾಂಡುಕವನದ ಪೂರ್ವದಕ್ಷಿಣದಿಗ್ಳಾಗದ ರಜತವರ್ಣದ 
ಪಾಂಡುಕಮುಂ ಪಶ್ಚಿಮೋತ್ತರದಿಗ್ಳಾಗದ ವಿದ್ರುಮವರ್ಣದ ಪಾಂಡುಕಮಂ (ಪಶ್ಚಿಮ 
ದಕ್ಷಿಣದಿಗ್ಳಾಗದ) ರತ್ನ ಕಂಬಳವರ್ಣದ ಪಾಂಡುಕಮುಂ ಪೂರ್ವೋತ್ತರದಿಗ್ಳಾಗದ 
ಜಾಂಬೂನದವರ್ಣದತಿರಕ್ತ ಕಂಬಳಮುಮೆಂಬ ನಾಲ್ಕುಂ ಶಿಲಾ ತಲಂಗಳೊಳರ್ಧ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೫೯ 


ಚಂದಾಕಾರಂಗಳಾಗಿ ಭರತದ ಪರವಿದೇಹದೈರಾವತದ ಪೂರ್ವ ವಿದೇಹದ ತೀರ್ಥಕರ 
ಜನ್ಮಾಭಿಷೇಕಕ್ಕೆ ಯೋಗ್ಯಂಗಳಾಗಿರ್ದುವು. (ಅಜಿತತೀರ್ಥಂಕರ ಪುರಾಣ ತಿಲಕಂ 
ಇ೪.೩೩ವು 

ಮೇಲಿನ ವಿವರಣೆಯು ಜನ್ಮಾಭಿಷೇಕದ ವಿವರವನ್ನು ನೀಡುತ್ತದೆಯಾದರೂ 
ಜನಶಿಶುವಿನ ಜನ್ಮಾಭಿಷೇಕವಾದುದರಿ೦ದ ವಿವರಣೆಯಲ್ಲಿ ಎಶಿಷ್ಟತೆಯಿದೆ. ಪಾಂಡು 
ಎ೦ದರೆ ಬಿಳಿಯ ಬಣ್ಣ. ಪಾಂಡುಕವೆಂದರೆ ಸುಮೇರು ಪರ್ವತದ ಮೇಲಿನ ನಾಲ್ಕು 
ವನಗಳಲ್ಲಿ ಒ೦ದು. ಉಳಿದವು ಭದ್ರಪಾಲಿ, ನಂದನ, ತಾಮನಸ ಇದರಲ್ಲಿ ತೀರ್ಥಂಕರನ 
ಜನ್ಮಾಭಿಷೇಕಕ್ಕಾಗಿ ಮೀಸಲಾದ ನಾಲ್ಕು ಹೀಠಗಳಿವೆ. ಅದರ ಮೊದಲನೆಯ ಪೀಠ 
ಪಾಂಡುಕ. 


೩೪೪. ಜರೆ 
"ಅ೦ಗನೆಯರ್ಕಳ ಸವತಿ ಜರಾಂಗನೆ'ಯೆಂದು ರನ್ನ ಹೇಳುತ್ತಾನೆ. 
(ಅಜಿತತೀರ್ಥಂಕರ ಪುರಾಣ ೨-೭೫) 
ಜರೆ ಅಂದರೆ ಮುಪ್ಪು ಜರೆಯು ಕೂಡಾ ಜೈನ ಧರ್ಮದಲ್ಲಿ ತಪಸ್ಸಿಗೆ ತೆರಳಲು 
ಸಂಸಾರ ಬಂಧ ಮುಕ್ತಿ ಪಡೆಯಲು ಕಾರಣವಾಗುತ್ತದೆ. ಹುಟ್ಟು ನಂತರ, ಜರೆ- 
ಮರಣ ಮೊದಲು ಎಂದಾದರೆ ಜರೆ-ಮರಣ ಕಾರಣರಹಿತವಾಗುತ್ತದೆ. 
ರೇಖಾತ್ಮಕ ಗಹಿಕೆಯಲ್ಲಿ ಹುಟ್ಟನ್ನು ಜರಾ-ಮರಣದ ನಂತರ ಇಟ್ಟರೆ, ತಾರ್ಕಿಕವಾಗಿ 
ಅದರ (ಹುಟ್ಟಿನ) ಪೂರ್ವವೆಂಬುದರ ಸಂಬಂಧ ಸಾಧ್ಯವಾಗದೆ ಅದು 
ಅಸಂಭವವಾಗುತ್ತದೆ. ಜರಾ-ಮರಣದ ವಿವರಣೆಯೂ ಅಸಾಧ್ಯವಾಗುತ್ತದೆ. ಏಕೆಂದರೆ 
ಹುಟ್ಟೇ ಇಲ್ಲದುದರ ಜರಾಮರಣ ಎಂತು ಎನ್ನುವುದು ನಾಗಾರ್ಜುನನ ತರ್ಕ. 
ವಿವರಗಳಿಗೆ ನೋಡಿ: ಎಸ್‌. ನಟರಾಜ ಬೂದಾಳು ೨೦೦೬ 
ನಾಗಾರ್ಜುನನ ಮೂಲಮಾಧ್ಯಮಿಕಕಾರಿಕಾ ಪುಟ. ೬೩ 


೩೪೫. ಜಲಕೇಳಿ 

ಅಂತಃಪುರಾಂಗನೆಯರೊಡನೆ ವಿಕಮಾರ್ಜುನನಾಡುವ ಜಲಕೇಳೀ ವರ್ಣನೆ 
ಇದು. ಮೊದಲಿನ ಸಂದರ್ಭದೊಳಗೆ, ಮಾರ್ಗವನ್ನೊಂದದ ನರ್ತನದ ದೇಸಿಯಲ್ಲಿ, 
ತನ್ನ ಉದಾತ್ತನಾಯಕನ ಬಗೆ ಹೊಗಲೊಲ್ಲದು ಎಂದು ಬಣ್ಣಿಸಿದನಷ್ಟೆ ಇಲ್ಲಿ "ದೇಸಿಯೊಳ್‌ 
ಪುಗುವುದು' ಎಂಬ ಸಮಾರ್ಗ ಕಾವ್ಯಕ್ರಮವನ್ನೇ ರೂಪಾಂತರದಿಂದ ನಿರೂಪಿಸು 
ವುದನ್ನೀಕ್ಷಿಸಿರಿ. ಗುಣಾರ್ಣವನು ತ್ನನ 'ಕೆಂದಳದೊಳೊತ್ತುವ ನೀರು” ಅಸಿಯ 
(ಕೃಶಾ೦ಗಿ)ಳಾದ ಪ್ರಿಯೆಯ "ಮೊಗಮಂ ಪಳಂಚಿ'ತು. ಪ್ರಿಯನ ಆ ಪ್ರೇಮದ ಪ್ರೇಮದ 
ಕಾಟವನ್ನು ಸೈರಿಸಲಾರದೆ ಮೊಗವನ್ನು ಒ೦ದಿಷ್ಟು ವಂಚಿಸಲೆಂದು, ಅಥವಾ 
ಮರೆಮಾಡಲೆಂದು, ಆಕೆ ಮುಳುಗಿದಳಂತೆ. ಹಾಗೆ, ಪ್ರಿಯನನ್ನು ಒಂದಿಷ್ಟು "ಬ೦ಂಚಿಸ'ಲೆಂದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೬೦ 


ಹವಣಿಸಿದೊಡನೆ, “ಭೂಂಕನೆ ಬಂದು ಬಾಳೆ' ಮೀನುಗಳು "ಮುಸುಟೆ' ಆಕೆಯ 
ಅ೦ಗಾ೦ಗಗಳನ್ನೆಲ್ಲ ನಿರಂತರವೂ ಕಚ್ಚಿ (ಕರ್ದುಕಿ) ಕಾಡಿದುವಂತೆ, ಇಲ್ಲಿ ಒ೦ದಿಷ್ಟಾದರೂ, 
ಪ್ರಿಯನನ್ನು ವಂಚಿಸುವಾಕೆಯ "ಬಾಳೆ' (ಜೀವನವೇ) "ಮೀನಾ' (ಮಿನುಗುವುದಾಗಿ)ಗಿ 
ಕದುಕುತ್ತಿದೆ, ಎಂಬ ಅತ್ಯುತ್ತಮ ಶ್ಲೇಷಾಲಂಕಾರ ಸಂಬದ್ಧವಾದ ಜಲಕೇಳಿಯ ದೇಸಿ 
ಮಾರ್ಗವಾಗಿ ಪರಿಣಮಿಸಿದುದನ್ನು ನೋಡಿರಿ. ಅದರಿಂದಲೇ ಆಕೆ 'ಸತ್ಯವಿಯೊಳ್‌ 
ಸಮ' ನದಳು, ಬರಿಯ ಆ "ದೇಸಿ' ಪೂರ್ವರೂಪದಲ್ಲೇ ಇದ್ದರೆ "ಪೂಸಯಿಸಿ'ಯೇ 
'ದೇಸಿಯಂ ಪೊಸತು ಮಾಡಿದ'ಳು. ಒತ್ತುವ ನೀರಿನ ಕಾಟವನ್ನು ಸೈಸಲಾರದಾಕೆ 
ಮುಳುಗಿ, ಮುಸುರುವ ಜಲಾಂತರ್ದೇಶಿಯಗಳಾದ ಬಾಳಮೀನುಗಳನ್ನೆಲ್ಲ ಕಲಕಿದಳು. 
ಅದರಿಂದ ಮೀನುಗಳು ಅತ್ತಿತ್ತ ಹರಿದು ಮಿನುಗುವಲ್ಲಿ ಆಕೆಯ "ಮಾರ್ಗ ವೆಂದರೆ, 
"ದೇಶಿಯಂ ಪೊಸತು ಮಾಡಿ'ದ ಸತ್ಯವಿಯ ಮಾರ್ಗವೇ ಆಯಿತೆನ್ನಬೇಕು. ಹೌದು. 
ಆಕೆ “ಸತ್ಯವಿಯೋಳ್‌ ಸಮನಾಗಿ' ಹರಿದು ದಡವನ್ನೇರಿದಳು, ಎಂಬುದು ಈ ಪದ್ಯ 
ತಾತ್ಪರ್ಯ ಆ "ಒರ್ವಳು' ಎಂಬ ಸಾಮಾನ್ಯ ವಾಚಕ ಪದದಿಂದ ಆಕೆ ವಿಕಮಾರ್ಜುನನ 
ವಲ್ಲಭೆಯಾದ ಸುಭದ್ರೆ (ಲೋಕಾಂಬಿಕೆ)ಯಲ್ಲವೆಂಬುದು ಸೂಚಿತವಾಗುತ್ತಿದೆ. 
ದ್ರೌಪದಿಯೊಡನೆ ಸಮನಾ ಅವಳ “"ವಿಜಯಶ್ರೀ'ಯನ್ನೇ ಇಲ್ಲಿ "ಸತ್ಯವಿಯಾ'ದ ತನ್ನೊಡನೆ 
ಕವಿ ಹೋಲಿಸಿಕೊಂಡಿದ್ದಾನೆ ಎಂದು ತೋರುತ್ತಿದೆ. ಇರಲಿ ಕಾವ್ಯ ಮಾರ್ಗದ 
ಮೃದುಬಂಧವು ಹೇಗೆ 'ದೇಸಿಯೊಳ್‌ ಪುಗುವುದು?' ಎಂಬುದನ್ನು ಕವಿ ಅನ್ಯಾದೃಶವಾಗಿ 
ಬಣ್ಣಿಸಿದ ಕಾಂತಿಗುಣವನ್ನು ಕಾವ್ಯಲಕ್ಷಣದೊಡನೆ ಇಲ್ಲಿ ಕಾಣಬಹುದು. ಹೀಗೆ 
ಬಣ್ಣಿಸಿದವನನ್ನಲ್ಲವೆ ಸಾಮಾನ್ಯ ಕವಿಗಳೊಳಗೆ ಬೆರಸದೆ "ಸತ್ವವಿ' ಎನ್ನಬೇಕಾದುದು? 
ಈವರೆಗೆ ದೇಸಿಯ ಸ್ವರೂಪದ ದಿಗ್ಗರ್ಶನವನ್ನಷ್ಟೆ ಒದಗಿಸಿರುತ್ತೇವೆ.” ಪಂಪನಲ್ಲಿ 
ತೋರುವ ಬಹುಮುಖವಾದ ದೇಸಿಗಳನ್ನು ಶಕ್ಕನುಸಾರವಾಗಿ ಮುಂದಿನ ವಿಶಿಷ್ಟ 
ವಾದೊಂದು ಅಧಿಕರಣದಲ್ಲಿ ವಿವರಿಸಲಿರುವೆವೆಂದು ಇಲ್ಲಿ ಭಿನ್ನಯಿಸಬೇಕಾಗಿದೆ. 
ದೇಸಿ-ಮಾರ್ಗದ ನಡುವಣ ಅಂತರ್ಗತ ಸಂಬಂಧದ ವಿವೇಚನೆಯನ್ನು ಮುಳಿಯ 
ತಿಮ್ಮಪ್ಪಯ್ಯನವರು ಎಶಿಷ್ಟವಾಗಿ ಮಂಡಿಸಿದ್ದಾರೆ. "ದೇಸಿ' ಸಾಂಸ್ಕೃತಿಕವಾಗಿ ಮಹತ್ವದ್ದು. 
ತಿಮ್ಮಪ್ಪಯ್ಯನವರು ಹೇಳುವಂತೆ ದೇಸಿಯು ದೇಶಕ್ಕೆ ಸಂಬಂಧಿಸಿದ್ದು ಕೂಡಾ ಹೌದು 
ಎಂಬುದು ಗಮನಾರ್ಹ. 

ವಿವರಗಳಿಗೆ ನೋಡಿ: ಮುಳಿಯ ತಿಮ್ಮಪ್ಪಯ್ಯ ೨೦೦೬ ನಾಡೋಜ ಪಂಪ ಪುಟ. ೧೯೫-೨೦೦ 


೩೪೬. ಜಲದಾನ ಕ್ರಿಯೆ 
ಜಲದಾನಕ್ತಿಯೆಯಂ ದೃ 
ಗ್ರಲದಿಂ ಕೋಪಾಗ್ನಿಯಿ೦ದೆ ದಹನಕ್ರಿಯೆಯಂ । 
ಕೆಳೆಯಂಗೆ ಮಾಡಿದಯ್‌ ಕುರು 
ಕುಲದರ್ಪಣ ಮಜ್‌ವುದಿನ್ನಹರ್ಪತಿಸುತನಂ ॥ 
(ಸಾಹಸಭೀಮ ವಿಜಯಂ ೫-೩೨) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೬೧ 


ಅನ್ನ, ಎಳ್ಳು, ಭತ್ತ, ಯವ, ನೀರುಗಳಿಂದ ಪಿತೃ ಪ್ರೀತಿಗಾಗಿ ಪ್ರತಿ ದಿನ ಶ್ರಾದ್ಧ 
ಮಾಡಬೇಕು ಎ೦ದು ಮನು ಹೇಳುತ್ತಾನೆ. 

ಜಲದಾನ ಕ್ರಿಯೆಯೆಂದರೆ ಸತ್ತವರಿಗೆ ಬಿಡುವ ತರ್ಪಣ. ಅದು ಸದ್ಗತಿಗಾಗಿ 
ಅವಶ್ಯವಾಗಿದೆ. ಹೆಣವನ್ನು ಸುಡುವುದು ದಹನ ಕ್ರಿಯೆಯಾಗಿದೆ. ತರ್ಪಣ ೧. ತೃಪ್ತಿ 
೨. ಸಂತೋಷಪಡಿಸುವುದು ೩, ಪಿತೃಯಜ್ಞ ೪, ದೇವಯಜ್ಞ ೫, ಯಷಿಯಜ್ಞ 
(ದೇವರಿಗೆ ಯಷಿಗಳಿಗೆ ತರ್ಪಣ ನೀಡುವುದು ಪ್ರತಿದಿನದ ಕರ್ತವ್ಯ ೬, ಪರ್ವಕಾಲದಲ್ಲಿ 
ಪಿತೃಗಳ ಪ್ರೀತ್ಯರ್ಥ ಮಾಡುವ ಜಲತರ್ಪಣ. ಇಲ್ಲಿಯ ಚ ಕ್ರಿಯೆಯು 
ಗವನು ಸೂಚಿಸುತ್ತದೆ. 

ರ ಈ ಕುರಿತ ವಿವರ ದೊರೆಯುತ್ತದೆ. ವೈದಿಕ ಜನಾಂಗವು 
ಸ್ಥೂಲದೇಹದ ವ್ಯಾಪಾರಗಳಿಗೆ ಆಶ್ರಯ ಸ್ಥಾನವಾದ ಅಧಿಷ್ಠಾನವೊಂದಿದೆ ಎಂದು 
ನಂಬುತ್ತದೆ. ಅದೇ ಪಿತ ಲೋಕ ಶತಪಥ ಬಾಹಣದಲ್ಲಿಯೆ “ದೇವಲೋಕ' “ಪಿತ್ಕಲೋಕ' 
ಬಹ್ಮಲೋಕಗಳ, ಮನುಷ್ಯಲೋಕಗಳ ಕುರಿತು ಬರುತ್ತದೆ. "ದೈವೀ ಸೃಷ್ಟಿಯ ಈ 
ಪಂಚದಿಶೆಗಳು ಪಂಚಲೋಕಗಳು ಬ್ರಹ್ಮ ದೇವ, ಗಂಧರ್ವ, ಪಿತೃ ಹಾಗೂ ಮಾನವ 
ಲೋಕಗಳು (ಯಜ್ಞವತ ಆವೆಂತು) ಯಜ್ಞೋಕ್ತ ತೇಜಸ್ಸಿನಿಂದ ಆವರಿಸಲಡಲಿ' ಎಂದು 
ಯಜುರ್ವೇದಲ್ಲಿ ಬರುತ್ತದೆ. 

ವಿವರಗಳಿಗೆ ನೋಡಿ: ೧. ಶವ ಸಂಸ್ಥಾರ ೨. ದಾಹೋತ್ತರ ವೇದವ್ರತ ವೈಶಂಪಾಯನ ೧೯೮೪ 

ಯಜುರ್ವೇದ ಒಂದು ಅಧ್ಯಯನ ಪುಟ. ೯೧ 
ಚಿಕಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ ತೆ ೩-೮೨ 


೩೪೭. ಜವನಿಕೆ 
ಓಸರಿಸಿದ ಜವನಿಕೆಯೊಡ 
ನೋಹರಿಸಿದನಿಸಲೆ........... 
(ಕೆ.ಎಲ್‌.ನರಸಿ೦ಹಶಾಸ್ತಿ ೨೦೦೯ ಆದಿಪುರಾಣ ೯-೨೧) 
ಜವನಿಕೆಯೆಂದರೆ ಪರದೆಯೆಂದರ್ಥ. ಜವನಿಕೆಯು ಸರಿದೊಡನೆಯೇ ರಂಗವನ್ನು 
ಪ್ರವೇಶಿಸಿ ಪುಷ್ಪಾಂಜಲಿಯನ್ನು ಹಾಕಲಾಯಿತು. ಜವನಿಕೆಗೆ ತೆರೆ ಎಂಬ ಅರ್ಥವೂ 


ನಾಟ್ಯಶಾಸ್ತ್ರದಲ್ಲಿ ಈ ಚ ಹೇಳಲಾಗಿದೆ. ಅಂತರ್ಯವನಿಕಾಗತೆಃ 


ಇಲ್ಲಿ “ತೆರೆ ಇಲ್ಲವೆ Ke ಎಂಬುದಕ್ಕೆ "ಯ(ಜ)ವನಿಕಾ' ಎಂಬ ಶಬ್ದವನ್ನು 
ಬಳಸಲಾಗಿದೆ “ಯವನಿಕಾ? ಎಂಬ ಶಬ್ದದ. ಮೂಲ ಗ್ರೀಕ್‌ “Lonian’ ಸಂದು 
ಪ್ರದೇಶದ ನಿವಾಸಿಗಳಾದ ಗೀಕ್‌ ಜನತೆ" ಎ೦ಬ ಶಬ್ದ. ಗ್ರೀಕ್‌ರಿ೦ದ ನಮ್ಮವರು ಈ 
ಶಬ್ದವನ್ನು ಯಾವ ಕಾಲದಲ್ಲಿ ತೆಗೆದುಕೊಂಡರೆಂಬುದರ ದೃಷ್ಟಿಯಿಂದ ನೋಡಿದರೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೬೨ 


ಮೂಲ ಭರತನ ನಾಟ್ಯಶಾಸ್ತ್ರದಲ್ಲಿ “ಜವನಿಕಾ' ಶಬ್ದ ಇರುವುದು ಅಸಂಭವನೀಯ. 
ಕಾಳಿದಾಸನ ನಾಟಕಗಳಲ್ಲಿ ಕೂಡ ತೆರೆ” ಎಂಬುದಕ್ಕೆ 'ತಿರಸ್ಕರಣೀ' (ಮರೆ 
ಮಾಡುವಂತಹದು) ಎಂಬ ಶಬ್ದವನ್ನು ಕಾಣುತ್ತೇವೆ. 
ವಿವರಗಳಿಗೆ ನೋಡಿ: ಆಮೂರ ಜಿ. ಎಸ್‌. ೨೦೦೬ 
ಶ್ರೀರಂಗ ಸಾರಸ್ವತ (ಸಂಪುಟ. ೮) ಪುಟ. ೫೬೨-೬೩ 


೩೪೮. ಜಾತಕರ್ಮ 
ಮಗು ಹುಟ್ಟಿದ ಸಂದರ್ಭದಲ್ಲಿ ಕೆಲವು ಆಚರಣೆಗಳು ನಡೆಯುತ್ತವೆ. 
ಜಾತಕರ್ಮೋತ್ಸ್ಪವವನ್ನು ಹತ್ತು ದಿನಗಳಲ್ಲಿ ಮಾಡುತ್ತಾರೆ ಎಂದು ನಾಗಚಂದನು 
"ರಾಮಚಂದ್ರ ಚರಿತ ಪುರಾಣ'ದಲ್ಲಿ ಬಣ್ಣಿಸುತ್ತಾನೆ (ಹಿರೇಮಠ ಆರ್‌.ಸಿ. (ಸಂ) 
೧೯೭೫. ೪-೨೯ವ). ಹತ್ತನೆಯ ದಿನವೇ ಮಗುವಿಗೆ ಹೆಸರಿಡುವ ಆಚರಣೆಯು 
ಜರುಗುತ್ತದೆ (ಅದೇ). ಗೃಹ್ಯಸೂತ್ರಗಳ ಪ್ರಕಾರ, ತಾಯಿ-ಮಗುವಿನ ಹೊಕ್ಕುಳ ಬಳ್ಳಿಯನ್ನು 
ಕಡಿದ ಗಳಿಗೆಯಿಂದ ಹತ್ತು ದಿನಗಳಲ್ಲಿ ಮಗುವಿಗೆ ಹೆಸರಿಡಬೇಕು. 
ನೇಮಿಚಂದ್ರನ “ಲೀಲಾವತಿ ಪ್ರಬಂಧ'ದಲ್ಲಿ ವಿದ್ರುಮಲೇಖೆಯೆಂಬ ರಾಣಿಗೆ ಹೆಣ್ಣು 
ಮಗು ಹುಟ್ಟಿದ ವಿಚಾರವು ಬರುತ್ತದೆ (ವೆಂಕಟರಾಮಪ್ಪ ಕೆ. (ಸಂ) ೧೯೬೬. ೭-೬೩, 
೬೪, ೬೫). “ಹೆಣ್ಣು ಮಗು ಹುಟ್ಟಿದಾಗ ರಂಗವಲ್ಲಿಯನ್ನು ಇಟ್ಟರು. ತೋರಣವನ್ನು 
ಕಟ್ಟಿದರು. ದಾನವನ್ನು ಕೊಟ್ಟರು. ಪದ್ಮಾವತಿದೇವಿಗೆ ಹೊಸ ಬಾಯಿನವನ್ನು ಕೊಟ್ಟರು. 
ನೇಗಿಲುಗಳಿಗೆ ನೂಲನ್ನು ಉಡಿಸಿದರು. ಹೋಮಮಾಡಿದರು. ಕುಡುಗೋಲುಗಳಿಗೆ 
ನೂಲನ್ನು ಸುತ್ತಿದರು. ಕಳಸದಿ೦ದ ಹಾಲನ್ನು ಹೊಯ್ದರು. ಅಷ್ಟೇ ಅಲ್ಲದೆ, ಹತ್ತನೇ 
ದಿನದಲ್ಲಿ ಮಗಳಿಗೆ ತಂದೆಯು ಹೆಸರನ್ನು ಇಟ್ಟನು”. ಎಂಬ ಉಲ್ಲೇಖ ಬರುತ್ತದೆ. 
ನಾಭಿನಾಳವನ್ನು ತೆಗೆಯುವ ಮುನ್ನ ಜಾತಕರ್ಮ ನಡೆಸಲಾಗುತ್ತದೆ. ಇದು 
ಮೊದಲನೆಯ ವಿಧಿ. ಎರಡನೆಯ ವಿಧಿ ಆಯುಷ್ಯ, ದೀರ್ಫಾಯುಗಳಾದ ಖಷಿಗಳು, 
ಪಿತೃಗಳು, ಅಗ್ನಿ, ಸೋಮ ಮುಂತಾದವರ ನಿದರ್ಶನ ಮಂತ್ರ ಹೇಳಲಾಗುತ್ತದೆ. 
ಬಲವರ್ಧನ ಮೂರನೆಯ ವಿಧಿ. ಇದನ್ನು ಆಚರಿಸುವಾಗ, ನೀನು ಕಲ್ಲಿನಂತೆ, ಕಬ್ಬಿಣದಂತೆ 
ಗಡುಸಾಗು, ದೇವತೆಗಳಂತೆ ಅಮರನಾಗು, ಮಗುವಿನ ರೂಪದಲ್ಲಿ ಜನಿಸಿರುವ ಆತ್ಮನು 
ಶತಾಯುವಾಗು ಎಂದು ಹಾರೈಸುತ್ತಾರೆ. ಅನ೦ತರ ನಾಭಿಯ ನಾಳವನ್ನು ಕತ್ತರಿಸಿ, 
ಮಗುವಿನ ಮೈತೊಳೆದು, ತಾಯಿಯಿಂದ ಸ್ಮನ್ಯಪಾನ ಮಾಡಿಸುತ್ತಾರೆ. 
ಏವರಗಳಿಗೆ ನೋಡಿ: ಯುಗಯಾತ್ರೀ ಭಾರತೀಯ ಸಂಸ್ಕೃತಿ ೧೯೭೧ 
ಸಂಪುಟ. ೨ ಪುಟ. ೨೯೫ 
Apte VM. 1954 Religious life in the Griha Sutras P. 08 Social and 


religious life in the grihya sutras 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೬೩ 


೩೪೯. ಜಾತಿ 

ಮಧ್ಯಕಾಲೀನ ಭಾರತದಲ್ಲಿ ಅಯಸ್ವಾರ (ಕಬ್ಬಣ ಕೆಲಸಗಾರ) ಕುಂಬಾರ(ಮಡಕೆ 
ಮಾಡುವವನು) ತಂತುವಾಯ(ನೇಯ್ಲೆ ಕೆಲಸದವನು) ತೈಲಿಕ(ಎಣ್ಣೆ ತೆಗೆಯುವವನು) 
ಎ೦ಬ ಜಾತಿಗಳ ಉದಯವಾಯಿತು. 

ಏಳನೆಯ ಶತಮಾನದ ನಂತರ ಹಲವಾರು ಜಾತಿಗಳು ಹುಟ್ಟಿಕೊಳ್ಳತೊಡಗಿದುವು. 
ಎಂಟನೆಯ ಶತಮಾನದ ಒಂದು ಪುರಾಣವು ವೈಶ್ಯ ಸ್ತ್ರೀಯರು ಮತ್ತು ಕೆಳಜಾತಿಗಳ 
ಗಂಡಸರ ಸಂಬಂಧಗಳಿಂದಾಗಿ ಸಾವಿರಾರು ಮಿಶ್ರಜಾತಿಗಳು ಹುಟ್ಟಿದವು ಎಂದು 
ತಿಳಿಸಿದೆ. ಶೂದ್ರರು ಮತ್ತು ಅಸ್ಪಶ್ಯರು ಅಸಂಖ್ಯಾತ ಜಾತಿ, ಉಪಜಾತಿಗಳಾಗಿ ವಿಂಗಡ 
ಗೊಂಡಿದ್ದರು ಎಂಬುದು ಇದರ ಇಂಗಿತ. ಬ್ರಾಹ್ಮಣರೂ ಹೀಗೆಯೇ ವಿಂಗಡಗೊಂಡಿದ್ದರು. 
ಏಳನೆಯ ಶತಮಾನದ ನಂತರ ಭಾರತದ ರಾಜ್ಯವ್ಯವಸ್ಥೆ ಹಾಗೂ ಸಮಾಜಗಳಲ್ಲ 
ಮಹತ್ವದ ಸ್ಥಾನವೊ೦ದನ್ನು ಪಡೆದ ರಜಪೂತರೂ ಇದೇ ರೀತಿ ವಿಂಗಡಗೊಂಡರು. 
ಆಗಿನ ಅರ್ಥ ವ್ಯವಸ್ಥೆಯಿಂದಾಗಿ ಜನರು ಸ್ಥಳದಿಂದ ಸ್ಥಳಕ್ಕೆ ಚಲಿಸುವುದು 
ಅಸಾಧ್ಯವಾಗಿದ್ದುದರಿ೦ದಲೂ ಜಾತಿಗಳ ಸಂಖ್ಯೆ ಹೆಚ್ಚಿತು. ಬೇರೆ ಬೇರೆ ಪ್ರದೇಶಗಳಲ್ಲಿ 
ಒಂದೇ ವೃತ್ತಿಯನ್ನು ಅನುಸರಿಸಿ ಜೀವಿಸುತ್ತಿದ್ದ ಜನರು ಸಹ ಪ್ರಾದೇಶಿಕವಾದ 
ಉಪಜಾತಿಗಳಾಗಿ ರೂಪುಗೊಂಡರು. ಇವುಗಳ ಜೊತೆಗೆ ಆದಿವಾಸಿ ಪ್ರದೇಶಗಳಲ್ಲಿ 
ಬ್ರಾಹ್ಮಣರಿಗೆ ಭೂಮಾನ್ಯಗಳು ದೊರೆದುದರಿಂದಾಗಿ ಆ ಆದಿವಾಸಿ ಜನಗಳೂ ಹಿ೦ದೂ 
ಸಮಾಜದೊಳಕ್ಕೆ ಬಂದರು. ಅವರಲ್ಲಿ ಬಹಳಷ್ಟು ಪಾಲು ಶೂದ್ರ ಮತ್ತು ಮಿಶ್ರ 
ಜಾತಿಗಳಾಗಿ ಒಳ ಸೇರಿದರು. ಪ್ರತಿಯೊಂದು ಆದಿವಾಸಿ ಬಣವೂ ಹಿಂದು ಸಮಾಜದ 
ಒಂದು ಪ್ರತ್ಯೇಕ ಜಾತಿಯಾಯಿತು. 

ಜಾತಿಯನ್ನು ಆಧುನಿಕ ಯುಗದ ಚಿಂತಕರು ಒಂದು ದೊಡ್ಡ ಸಮಸ್ಯೆಯೆಂಬಂತೆ 
ಪರಿಗಣಿಸಿದ್ದಾರೆ. ಭಾರತದಲ್ಲಿ ಮನುಷ್ಯ ಜಾತಿಯನ್ನು ಮೀರಿದಾಗ ಮಾತ್ರ ಪುಗತಿಪರನಾಗಲು 
ಸಾಧ್ಯವೆಂದು ಪದೇ ಪದೇ ಹೇಳಲಾಗುತ್ತಿದೆ. ಜಾತ್ಯತೀತರಾಗುವುದು ರಾಜ್ಯಾಂಗ 
ವ್ಯವಸ್ಥೆಯಲ್ಲಿ ಅನಿವಾರ್ಯವೆಂದು ಪ್ರತಿಪಾದಿಸಲಾಗುತ್ತದೆ. ಜಾತ್ಯತೀತರಾಗುವುದೆಂದರೆ 
ಅದು ಸಾಂವಿಧಾನಿಕ ಅಗತ್ಯವೆಂದು ಪ್ರತಿಪಾದಿಸಿರುವ ಹಾಗೆಯೇ ಆಧುನಿಕ ಯುಗದ 
ಚಿಂತನೆಯು "ಜಾತಿವಾದ' ಮತ್ತು “ಜಾತ್ಮತೀತವಾದ'ವನ್ನು ಎರಡು ಸರಳದ್ದಂದ್ವವೆ೦ಬತೆ 
ನಿರೂಪಿಸಿದೆ. ವಸಾಹತ್ಕೋತ್ತರ ಸಂದರ್ಭದಲ್ಲಿ 'ಜಾತಿ'ಯೆನ್ನುವುದು “ಅಧಿಕಾರ' ಕೇಂದ್ರದ 
ಜೊತೆಗೆ ಸಮೀಕರಣಗೊಂಡಿರುವುದು ಕೂಡಾ ಅಷ್ಟೇ ಸತ್ಯ. ಅದೇ ಮಾದರಿಯಲ್ಲಿ 
'ಜಾತಿ'ಯೆನ್ನುವುದು ಭಾರತದ ಅಭಿವೃದ್ಧಿಗೆ ಮಾರಕವೆಂಬಂತೆ ವಾದವನ್ನು ಹೂಡಿದ್ದಾರೆ. 
ಯಾಕೆ ಈ ಮಾತನ್ನು ಹೇಳಬೇಕಾಯಿತೆಂದರೆ ಜಾತಿಗೆ ಮತ್ತು ಅಭಿವೃದ್ಧಿಗೆ ನಿಜವಾದ 
ಸಂಬಂಧವಿದೆಯೇ ಎ೦ಬುದನ್ನು ತುಂಬಾ ಗಂಭೀರವಾಗಿ ಯೋಚಿಸಬೇಕಾಗಿದೆ. 
ಎರಡನೆಯದಾಗಿ 'ಜಾತಿ'ಯನ್ನು ನಾವು ಹೇಗೆ ನೋಡುತ್ತೇವೆ ಎಂಬುದು ಕೂಡಾ 
ಅಷ್ಟೇ ಮುಖ್ಯ. ಅಂದರೆ; ಜಾತಿಗೆ ಮತ್ತು ಹಿಡುವಳಿಗೆ; ಜಾತಿಗೆ ಮತ್ತು ಬ್ರಿಟೀಷ್‌ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೩೮ 


ಮಾದರಿಯ ಉತ್ಪಾದನೆಯ ಕ್ರಮಕ್ಕೆ; ಜಾತಿಗೆ ಮತ್ತು “ವರ್ಣ'ದ ಕಲ್ಪನೆಗೆ ಇರುವ 
ಸಂಬಂಧ; ಹಾಗೂ ಜಾತಿಗೆ ಮತ್ತು ಅಸ್ಪ ಶ್ಯತೆಗೆ ಇರುವ ಸಂಬಂಧಗಳ ಕುರಿತು 
ಚಿಂತಿಸಬೇಕಾದ ಅಗತ್ಯವಿದೆ. "ಜಾತಿ'ಯ ಬಗೆಗಿನ ನಮ್ಮ ಅನೇಕ ತಿಳುವಳಿಕೆಗಳು 
ಮುಗ್ಗವಾದ, ಯುರೋಪುಕೇಂದಿತ ಚಿಂತನೆಯ ಕ್ರಮದಿಂದ ರೂಪುಗೊಂಡಿರುವುದರಿಂದ 
ತುಂಬಾ ಬೀಸುನೋಟದ ಹೇಳಿಕೆಗಳು ಲಭ್ಯವಾಗಿವೆ. "ಜಾತಿ'ಯೆನ್ನುವುದು 
“ಜನ್ಯ'ವೆ೦ಬುದನ್ನು ಸೂಚಿಸುತ್ತದೆ. ಇಂಗ್ಲಿಷಿನಲ್ಲಿ “ಜಾತಿ' ಎನ್ನುವುದಕ್ಕೆ "೮೩5 ಎಂದು 
ಗುರುತಿಸುವುದು ಸರಿಯಷ್ನೇ?. ಭಾರತದಲ್ಲಿರುವ “ಜಾತಿ' ಪದ್ಧತಿಯನ್ನು “Caste” 
ಎಂದು ಗುರುತಿಸುವ ಮೂಲಕ ಅದಕ್ಕೆ ಬೇರೊಂದು ವ್ಯಾಖ್ಯೆಯನ್ನು ಮಂಡಿಸಿರುವವರು 
ಪೋರ್ಚುಗೀಸರು. ಮೂಲತಃ ಇದು ಸ್ಟಾನಿಷ್‌ ಪದ. ಸ್ತಾನಿಷ್‌ಗೆ ಬಂದಿರುವುದು 
ಲ್ಯಾಟಿನ್‌ನಿಂದ. ಲ್ಯಾಟನಿನಲ್ಲಿ “€೩s॥’ “Chast” ಎನ್ನುವುದನ್ನು ಸೂಚಿಸುತ್ತದೆ. 
ಹದಿನೈದನೆಯ ಶತಮಾನದಲ್ಲಿ ಪೋರ್ಚುಗೀಸರು ಇದನ್ನು ಭಾರತಕ್ಕೆ ಅನ್ನಯಿಸಿದರು. 
ಫ್ರೆಂಚ್‌ನಿಂದ ಬಂದ “C೩” ಎಂಬುದು ಇಂಗ್ಲಿಷಿನಲ್ಲಿಯೂ ಅದೇ ರೀತಿಯಲ್ಲಿ 
ಚಾಲ್ತಿಗೆ ಬಂತು. ಇದನ್ನು ವ್ಯಾಖ್ಯಾನಿಸುವಾಗ ಮೂರು ಪ್ರಮುಖ ಗುಣಲಕ್ಷಣಗಳನ್ನು 
ಹೇಳಲಾಯಿತು: 

೧. ಪ್ರತ್ಯೇಕತೆ : ಮದುವೆ ಸಂಬಂಧಗಳಲ್ಲಿ ಹಾಗೂ ಊಟೋಪಚಾರಗಳಲ್ಲಿ 
ನೇರವಾಗಿಯೋ; ಅಪುತ್ಯಕ್ಷವಾಗಿಯೋ ಪ್ರತ್ಯೇಕತೆಯನ್ನು ಕಾಪಾಡುವುದು. 

೨. ಕೆಲಸದ ವರ್ಗೀಕರಣ (Division of Labour): ಉದ್ಯೋಗದ ದೃಷ್ಟಿಯಿಂದ 
ಪ್ರತಿಯೊಂದು ಗುಂಪಿನ ಜನರೂ ಬೇರೆ ಬೇರೆ ಕೆಲಸಗಳನ್ನು ಮಾಡುವುದು ಮತ್ತು 
ಕೆಲಸ ಕಾರ್ಯಗಳಿಗೆ ಮಿತಿಯಿರುವುದು. 

೩. ಶ್ರೇಣೀಕರಣ (ಗerarchy): ಜನರಲ್ಲಿ ಕೆಲವರನ್ನು ಶ್ರೇಷ್ಠವೆಂದೂ ಮತ್ತೆ 
ಕೆಲವರನ್ನು ಕನಿಷ್ಠರೆಂದು ತಿಳಿಯುವ ಕ್ರಮಗಳು. 

ಜಾತಿಯ ಕುರಿತು ಚರ್ಚಿಸಲು ಹೊರಡುವ ಬಹುತೇಕ ವಿದ್ವಾಂಸರು ಈ 
ದಾರಿಯಲ್ಲಿಯೇ ಸಾಗಿದ್ದಾರೆ. ಇದೇ ಮಾದರಿಯಿ೦ದ ಹೊರಟರೆ ನಮಗೆ ಜಾತಿಯ 
ಕುರಿತು ಚರ್ಚಿಸಲು ಸಿಗುವ ಮೂಲ ವೈಚಾರಿಕ ಆಕೃತಿಗಳು ಇವು ಮಾತ್ರ ಮಾಕ್‌ವೆಬರ್‌ 
ಜಾತಿಯನ್ನು ಒಂದು ನಿರ್ದಿಷ್ಟವಾದ : ಸ್ಥಾನಮಾನವನ್ನು ಸೂಚಿಸುವ ಗುಂಪು ಎಂದು 
ಕರೆಯುತ್ತಾನೆ. ಜಾತಿಯನ್ನು ಈ ತರಹ ಒಂದೇ ವೈಚಾರಿಕ ನೆಲೆಯಿಂದ ಚರ್ಚಿಸಿದಾಗ 
“ಜಾತಿ' ಯು ಇಡಿಯ ಭಾರತದ ಮಟ್ಟಕ್ಕೆ ಒಂದು ತಿಳುವಳಿಕೆಯನ್ನು ಮಾತ್ರ ಹೇಳುತ್ತದೆ. 
ಆದರೆ ಇಡಿಯ ಭಾರತಕ್ಕೆ ಒಂದೇ ರೀತಿಯಲ್ಲಿ ಜಾತಿಯ ಶ್ರೇಣೀಕರಣವನ್ನು 
ಅನ್ವಯಿಸುವುದು ಕಷ್ಟ 

ಜಾತಿಗೆ ಮತ್ತು ಕುಟುಂಬದ ಸ್ವರೂಪಕ್ಕೆ ಹಾಗೂ ಜಾತಿಗೆ ಮತ್ತು ಉದ್ಯೋಗಕ್ಕೆ 
ಚಾರಿತ್ರಿಕವಾಗಿ ಸಂಬಂಧವನ್ನು ಕಲ್ಪಿಸಲಾಗಿದೆ. ಆದರೆ ಭಾರತದ ಗ್ರಾಮಸಮಾಜದಲ್ಲಿರುವ 
ಜಾತಿಗಳು: ಅವರ ಕಸುಬು ಮತ್ತು ಗ್ರಾಮೀಣ ಉತ್ಪಾದನೆಯ ಕ್ರಮಗಳಿಗೆ ಒಂದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೩೫ 


ಕಾ 


ನಿಕಟ ಸಂಬಂಧವಿರುತ್ತದೆ. ಅಂದರೆ ಪ್ರತಿಯೊಂದು ಜಾತಿಯು ಕೂಡಾ ತನ್ನ ಅಗತ್ಯಕ್ಕೆ 
ತಕ್ಕಂತೆ; ಜೀವನೋಪಾಯಕ್ಕಾಗಿ ಉದ್ಯೋಗ ಮಾಡುತ್ತದೆ. ಜಾತಿ ಮತ್ತು ಕಸುಬಿನ 
ನಡುವಣ ಸಂಬಂಧ - ನಾವೀಗ ಹೇಳುವ ರೀತಿಯಲ್ಲಿ ಒಂದೇ ಅಲ್ಲ. ಅದು ಬೇರೆ 
ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆಯಾಗುತ್ತದೆ. ಇದರ ಪರಿಣಾಮವಾಗಿ ಆಳುವ 
ಮತ್ತು ಆಳಿಸಿಕೊಳ್ಳುವ ವರ್ಗಗಳೂ ಬೇರೆ ಬೇರೆ ರೀತಿಯ ಸಂವಾದವನ್ನು ಹೊಂದಿರು 
ತ್ತವೆ. ಹಾಗೂ ಜಾತಿಗೆ ಒಂದು ಗುಣವೆನ್ನುವುದು ಇಲ್ಲ. ಪ್ರತಿಯೊಂದು ಜಾತಿಗೂ 
ಒಂದು ಗುಣವಿದೆಯೆಂದು ಕರೆಯುವುದು - ಆಧುನಿಕ ರಾಜಕಾರಣ ಪ್ರೇರಿತ ಪ್ರಯತ್ನ 
ಮಾತ್ರ 

ಪ್ರತಿಯೊಂದು ಗ್ರಾಮಸಮಾಜವೂ ಈ ಕಾರಣಗಳಿಂದ ಸ್ವಯ೦ತಂತ್ರ ಗಣರಾಜ್ಯದಂತೆ 
ಕೆಲಸ ಮಾಡುತ್ತಿತ್ತು ಇದಕ್ಕೆ ತಕ್ಕಂತೆ ನಿಯಾಮಾವಳಿಗಳು ರೂಪುಗೊಂಡಿದ್ದವು. ಹಾಗೂ 
ನಿಯಾಮಾವಳಿಗಳೆಂದು ಯಾವುದನ್ನು ಗುರುತಿಸುತ್ತೇವೋ ಅವು ಅನೇಕ ಸಂದರ್ಭಗಳಲ್ಲಿ 
"ಸಂವಾದಿ'ಯಾಗಿದ್ದವೇ ಹೊರತು ಅವಕ್ಕೆ ನಿರ್ದಿಷ್ಟ ಚಹರೆಯೆನ್ನುವುದು ಇರಲಿಲ್ಲ. 
ಗ್ರಾಮೀಣ ಜ್ಞಾನಪರಂಪರೆಯಾಗಲೀ ಅದಕ್ಕೆ ಸಂಬಂಧಿಸಿದಂತೆ ರೂಪುಗೊಂಡ 
ನಿಯಾಮಾವಳಿಗಳಾಗಲೀ ಒಂದು ಗ್ರಾಮಕ್ಕೆ; ಅದರ ಕೃಷಿ ಮೂಲವಾದ ಚಟುವಟಿಕೆಯಲ್ಲಿ 
ಅಗತ್ಯವಿಲ್ಲದ ಉದ್ಯೋಗಗಳು ಸೃಷ್ಟಿಯಾಗುವುದು ಸಾಧ್ಯವಿಲ್ಲ. ಪ್ರಾದೇಶಿಕವಾಗಿಯೂ 
ಒಂದೊಂದು ಜಾತಿಯ ಯಜಮಾನಿಕೆ; ಆಯಾ ಜಾತಿಗಳ ಸ್ಥಾನ-ಮಾನ; ಜಾತಿಗಳ 
ಮನೋಸ್ಥೈರ್ಯ ಇತ್ಯಾದಿಗಳು ಪ್ರಾದೇಶಿಕವಾಗಿ ಭಿನ್ನವಾಗುತ್ತಾ ಹೋಗುತ್ತವೆ. (ಈ 
ಹಿನ್ನೆಲೆಯಲ್ಲಿ ವಡ್ಡಾರಾಧನೆಯ ಕತೆಗಳನ್ನು ಓದಬಹುದು.) 

“ಜಾತಿ'ಯೆನ್ನುವುದಕ್ಕೆ ಕಿಟ್ಟೆಲ್‌ ನಿಘಂಟುವಿನಲ್ಲಿ ಹೀಗೆ ಹೇಳಲಾಗಿದೆ: ಜಾತ-ಹುಟ್ಟು 
ಜಾತಿ-ಹುಟ್ಟು ಕುಟುಂಬ; ಜನಾಂಗ; ಸ್ಥಾನ-ಮಾನ; ಬುಡಕಟ್ಟು; ಕುಲ ಮುಂತಾದ 
ಅರ್ಥಗಳಿವೆ. ಆಹುಟ್ಟು ಸಂಸ್ಕೃತದ ಪ್ರಕಾರ - "ಜಾತಿ'ಯು “ಜನ್‌'/ಜ ಧಾತುವಿನಿಂದ 
ಹುಟ್ಟಿದೆ. ಹುಟ್ಟು ಎನ್ನುವುದು ಇದರ ತಾತ್ಪರ್ಯ. (ನೋಡಿ : ಕಿಟ್ಟಲ್‌ ನಿಘಂಟು) 

ಜಾತಿಗಳಲ್ಲಲ್ಲ ಬ್ರಾಹಣ ಶ್ರೇಷ್ಠ ಎಂಬುದು ಸಾರ್ವತ್ರಿಕವಾಗಿ ಒಪ್ಪಿತವಾಗಿದ್ದಿತು. 
ಅಂದಿನ ಸಾಹಿತ್ಯ ಕೃತಿಗಳು ಮತ್ತು ಶಾಸನಗಳು ಈ ಕುರಿತು ಹೇರಳವಾದ ಮಾಹಿತಿಗಳನ್ನು 
ನೀಡುತ್ತವೆ. ಅವುಗಳಲ್ಲಿ ಹದಿನೆಂಟು ಜಾತಿಗಳ ಉಲ್ಲೇಖಗಳಿದ್ದು, ಮೊದಲನೆಯದು 
ಬ್ರಾಹ್ಮಣ, ಕೊನೆಯದು ಅಂತ್ಯಜ ಅಥವಾ ಹೊಲೆಯ ಎನ್ನುವ ವಿವರಗಳಿವೆ. ಇದು 
ಅಂದಿನ ಶ್ರೇಣೀಕೃತ ಸಮಾಜ ವ್ಯವಸ್ಥೆಯ ಯಥಾವತ್ತಾದ ಚಿತ್ರಣವಾಗಿ ಕಂಡುಬರುತ್ತದೆ. 
ಜಾತಿಗಳೂ ಹದಿನೆಂಟು ಎಂಬುದು ಒಂದು ಅಂಗೀಕೃತವಾದ ಮಾತಾಗಿದ್ದಿರಬಹುದೆಂದು 
ತೋರುತ್ತದೆ. ಏಕೆಂದರೆ ಜಾತಿಗಳು ಹದಿನೆಂಟಕ್ಕಿಂತ ಎಷ್ಟೋ ಹೆಜ್ಜಾಗಿದ್ದವು ಎಂಬುದು 
ಶಾಸನಗಳಿಂದ ಮತ್ತು ಸಾಹಿತ್ಯ ಕೃತಿಗಳಿಂದ ಗೊತ್ತಾಗುತ್ತದೆ. ವಚನಕಾರರು ಹದಿನೆಂಟು 
ಜಾತಿಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಸೊಡ್ಡಳ ಬಾಚರಸ ಎನ್ನುವವನು ಮನುಷ್ಯನ 
ದೇಹದ ಪ್ರತಿಯೊಂದು ಅಂಗಕ್ಕೂ ಒಂದೊಂದು ಜಾತಿಯನ್ನು ಸಮೀಕರಿಸಿ, ಹದಿನೆಂಟು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೩೬ 


ಜಾತಿಗಳ ಪಟ್ಟಿಯನ್ನು ಕೊಟ್ಟದ್ದಾನೆ. ಅವುಗಳೆಂದರೆ; ಬ್ರಾಹ್ಮಣ (ಶಿಖಿ), ಕ್ಷತ್ರಿಯ 
(ನಯನ), ಬಣಜಿಗ (ನಾಸಿಕ), ಒಕ್ಕಲಿಗ (ತುಟಿ), ಗೊಲ್ಲ (ಕರ್ಣ), ಕುಂಬಾರ 
(ಕೊರಳು), ಪಂಚಾಳ (ಬಾಹು), ಉಪ್ಪಾರ (ಅಂಗೈ), ನಾಯಿಂದ (ಉಗುರು), 
ಡೊಂಬ (ಒಡಲು), ಅಗಸ (ಬೆನ್ನು, ಜೇಡ (ಚರ್ಮ), ಕಬ್ಬಿಲ (ಪೃಷ್ಟ), ಹೊಲೆಯ 
(ಓಳದೊಡೆ), ಈಳಿಗ (ಮಣಿಕಾಲು), ಸಮಗಾರ (ಕಣಗಾಲು), ಮಚ್ಚಿಗ (ಮೇಗಾಲು), 
ಮತ್ತು ಶುದ್ಧ ಮಾದಿಗ (ಅಂಗಾಲು). ಅಂಬಿಗರ ಚೌಡಯ್ಯನು ಇದೇ ರೀತಿ ಮನುಷ್ಯನ 
ದೇಹದ ಪ್ರತಿಯೊಂದು ಅಂಗಕ್ಕೂ ಒಂದೊಂದು ಜಾತಿಯನ್ನು ಸಮೀಕರಿಸಿ ಹದಿನೆಂಟು 
ಜಾತಿಗಳ ಉಲ್ಲೇಖ ಮಾಡಿದ್ದಾನೆ. ಮೇಲಿನ ಉಲ್ಲೇಖಗಳು ಮನುಷ್ಯನ ದೇಹವನ್ನು 
ಆಧಾರವನ್ನಾಗಿಟ್ಟುಕೊ೦ಡು ಸಮಾಜದ ವಿಭಿನ್ನ ಸ್ವರಗಳನ್ನು ವಿವರಿಸುವ ಪ್ರಯತ್ನವಾಗಿ 
ಕಂಡುಬರುತ್ತವೆ. ಮನುಷ್ಠನ ದೇಹದ ಅಂಗಗಳು ಇಲ್ಲಿ ಸಾಂಕೇತಿಕವಾಗಿ ಕ೦ಡುಬರುತ್ತವಪ್ಟೆ 
ಸಮಾಜವನ್ನು ಒಬ್ಬ ವ್ಯಕ್ತಿಯಲ್ಲಿ ಕಾಣುವ ವಚನಕಾರರ ದೃಷ್ಟಿ ಮತ್ತು ಆಶಯಗಳು 
ಏನೇ ಇದ್ದರೂ, ಸ pe ಜಾತಿ ವ್ಯವಸ್ಥೆ ಯ ಹಾಗೂ ಸಮಾಜದ ರಚನೆಯ 
ಸ್ವರೂಪವನ್ನು ತಿಳಿಯಲು ಸಹಾಕಾರಿಯಾಗುತ್ತದ 1. ಮೋಹನಕೃಷ್ಣ ರೈ ಹೇಳುತ್ತಾರೆ. 

ಜಾತಿ 'ಮತ್ತು ಬುಡಕಟ್ಟುಗಳ ಬಗ್ಗೆ ಹೇರಳ ಅಪಕಲ್ಪನೆಗಳಿವೆ. ಮ ಮತ್ತು 
ಬುಡಕಟ್ಟುಗಳನ್ನು. ನೋ | ವಿಧಾನಗಳಲ್ಲಿ ತಪ್ಪಿರುವಂತೆಯೇ, ಆ ಕಲ್ಪನೆಗಳನ್ನು 
ಮಂಡಿಸುವ ವಿಧಾನಗಳಲ್ಲಿ ಕೂಡಾ ಕೆಲವು ಅಪಕಲ್ಪನೆಗಳು ಸೃಷ್ಟಿಯಾಗಿವೆ. ಜಾತಿ 
ಮತ್ತು ಬುಡಕಟ್ಟು ಜನಾಂಗಗಳನ್ನು ನೋಡುವಾಗಲೇ ಯೋರೋಪಿಯನ್‌ ಮೂಲದ 
ಎದ್ವಾಂಸರಿಗೆ ಅದೊಂದು ಶಾಪವೆಂದು ಅನಿಸಿದ್ದರಿಂದ ಈ ಮಾದರಿಯ ವ್ಯಾಖ್ಯೆಗಳು 
ಉಂಟಾಗಿವೆ. ಹಿಂದೂ ಸಮಾಜದ ವಿವರಣಾತ್ಮಕ ವ್ಯಾಖ್ಯಾನಗಳನ್ನು ಮಾಡುವಾಗ 
ಯೂರೋಪಿಯನ್ನರು ತಮ್ಮ ಅನುಭವ ಮತ್ತು ಜ್ಞಾನದ ಮಾದರಿಗಳಿಂದ ಅದನ್ನು 
ರೂಪಿಸಿದರು. ನಮ್ಮಲ್ಲಿ ಅನೇಕರು ಇದೇ ಹಿನ್ನೆಲೆಯಿಂದ ಜಾತಿ ಮತ್ತು ಬುಡಕಟ್ಟುಗಳನ್ನು 
ವ್ಯಾಖ್ಯಾನಿಸುತ್ತಾರೆ. ಇನ್ನೊಂದು ಸ್ವರೂಪ ದೇಶೀಯ ವಿದ್ವಾಂಸರದ್ದು. ಅವರು ಜಾತಿ 
ಮತ್ತು ಬುಡಕಟ್ಟುಗಳನ್ನು ರಾಷ್ಟ್ರೀಯ ಮಾದರಿಯೊಳಗೆ ನ ಪ್ರಯತ್ನವನ್ನು 
ಮಾಡಿದರು. ಹೀಗಾಗಿ ಹ ಮತ್ತು ಬುಡಕಟ್ಟುಗಳನ್ನು ಕುರಿತು ಚರ್ಚಿಸುವ ~My 
ತುಂಬಾ ತೊಡಕಿನದಾಯಿತು. ವಾಸ್ತವವಾಗಿ ಜು ಪರಿಕಲ್ಪನೆ ಮತ್ತು ಬುಡಕಟ್ಟಿನ 
ಪರಿಕಲ್ಪನೆಗಳು ಬೇರೆ. ಯುರೋಪಿಯನ್ನರಿಗೆ ಭಾರತದಲ್ಲಿರುವ ಜಾತಿ ಪದ್ಧತಿಯು 
ವಿಚಿತ್ರವಾಗಿ ಕಾಣಿಸಿತ್ತು. ಜಾತಿಯನ್ನು ಅವರು ವಿವರಿಸುವಾಗ ಅವರ ಮನಸ್ಸಿನಲ್ಲಿ 
ಒಂದೆರಡು ಅಂಶಗಳು ಮುಖ್ಯವಾಗಿದ್ದವು. ಯುರೋಪಿಯನ್ನರು ಅವರೆದುರುಗಡೆಗೆ 
ಒಂದು "ನಾಗರಿಕ' ಸಮಾಜದ ಕಲ್ಪನೆಯನ್ನು ಇಟ್ಟುಕೊಂಡಿದ್ದರು. ಹದಿನೇಳನೆಯ 
ಶತಮಾನದ ಕೊನೆಯಲ್ಲಿ ಅವರ ಚಿ೦ತನೆಯ ಕ್ರಮವು 'ವ್ಯಕ್ತಿಯ ಅನನ್ಯತೆ' 
(Individualism) 'ಜ್ಞಾನ' (Knowledge) ವಸ್ತುನಿಷ್ಠತೆ" "ನಿರ್ದಿಷ್ಟ ಮಾದರಿಯ 
ಕಾನೂನು' "ಭಾರತೀಯ ಸಮಾಜದ ಪರಿವರ್ತನೆ' “ಸಮಾನ ಕಾಸೂ ಸಾಮಾಜಿಕ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೩೨ 


ರಚನೆಯಲ್ಲಿ ಬದಲಾವಣೆ” (Structural Change) ಸ್ಥಳೀಯ ಮೌಲ್ಯನಾಶ' 
"ಯುರೋಪಿಯನ್‌ ಮಾದರಿಯ ಚಿ೦ತನೆಯ ಕ್ರಮದ ಸ್ಥಾಪನೆ ಹಾಗೂ ಸ್ಥಳೀಯ 
ನಂಬಿಕೆಗಳ ನಾಶ' ಇತ್ಯಾದಿಗಳನ್ನು ಒಳಗೊಂಡಿದ್ದವು. ಜಾತಿ ಮತ್ತು ಅಭಿವೃದ್ಧಿಗೆ 
ಸಂಬಂಧವನ್ನು ಕಲ್ಪಿಸಿದರು. ಇದರಿಂದ ಯುರೋಪಿಯನ್ನರಿಗೆ ಅನುಕೂಲವಿತ್ತು 
ಜಾತಿ; ಬುಡಕಟ್ಟು; ಜನಾಂಗವಾದ; ಧರ್ಮ -- ಇತ್ಯಾದಿಗಳಿಗೆ ಯುರೋಪ್‌ನ ಆ 
ಕಾಲದ ಚಿಂತನೆಯ ಕ್ರಮ ಬೇರೊಂದು ವಾದವನ್ನು ಮಂಡಿಸಿತ್ತು ಇಡಿಯ ಭಾರತ 
ದಲ್ಲಿಯೇ ಅನೇಕ ಬುಡಕಟ್ಟುಗಳನ್ನು ಜಾತಿ ಚೌಕಟ್ಟಿನಿಂದ ಹೊರಗೆ ಇರಿಸಲಾಗಿದೆ 
ಹಾಗೂ ಸ್ವಾತಂತ್ಯೋತ್ತರ ಕಾಲದಲ್ಲಿಯೂ ಅನೇಕ ಬುಡಕಟ್ಟುಗಳಿಗೆ ರಾಜಕೀಯ 
ಪ್ರಾಮುಖ್ಯತೆಯನ್ನು ಕೊಟ್ಟಲ್ಲ. 

ಅನೇಕ ಸಂದರ್ಭಗಳಲ್ಲಿ ಆರ್ಯ ಫ ದ್ರಾವಿಡ; ಬ್ರಾಹ್ಮಣ ಫ ಶೂದ್ರವೆಂಬ 
ಧ್ರುವೀಕರಣದ ಪರಿಭಾಷೆಯಲ್ಲಿಯೇ ನಮ್ಮ ಚರ್ಚೆಗಳು ನಿಂತು ಬಿಡುತ್ತವೆ. ಮತ್ತು 
ಬ್ರಾಹ್ಮಣರು ಕೆಲವು ಸಂದರ್ಭಗಳಲ್ಲಿ ಹೇಳುವ ಮಂತ್ರಗಳು ಕೂಡ ಜಾತಿ ತಾರತಮ್ಯಗಳನ್ನು 
ಒಂದು ಪುರಾಣ ರೂಪಕವಾಗಿ ಮಾತ್ರ ಕಾಣುತ್ತದೆ. ಬುಡಕಟ್ಟು ಈ ಕಥನದ ಚೌಕಟ್ಟಿನೊಳಗೆ 
ಬರುವುದಿಲ್ಲ. ಆದುದರಿ೦ದ ಅದರ ವಾಸ್ತವದ ಸ್ಥಿತಿಯು ಬೇರೆಯಿದೆ. 

ಜಾತಿಯನ್ನಾಗಲೀ ಬುಡಕಟ್ಟಿನ ಸಂಸ್ಕೃತಿಯನ್ನಾಗಲೀ - ಒ೦ದು ಚಿರವಾದ 
ಸಂಸ್ಥೆಯೆಂದಾಗಲಿ: ಅದನ್ನು ಕೆಲಸದ ವರ್ಗೀಕರಣದ ಹಿನ್ನೆಲೆಯಲ್ಲಿ ಚರ್ಚಿಸುವುದಾಗಲೀ 
ಕಷ್ಟ ಹಾಗೆಯೇ ಜಾತಿಯೆಂಬುದನ್ನು ಇಡಿಯ ಭಾರತೀಯ ಸಮಾಜಕ್ಕೆ ಒಂದು 
ನಿರ್ದಿಷ್ಟ ಮಾದರಿಯೆಂದು ಕರೆಯಲಾಗುವುದಿಲ್ಲ ಹಾಗೂ ಭಾರತದಲ್ಲಿ ಅಸಂಖ್ಯ 
ಜಾತಿಗಳಿವೆ. ಅವುಗಳಿಗೆ ಒಂದೇ ಧಾರ್ಮಿಕ ಸಂಪ್ರದಾಯ ಎನ್ನುವುದು ಇಲ್ಲ. ಪ್ರಾದೇಶಿಕತೆಗೆ 
ಅನುಸಾರವಾಗಿ ಜಾತಿಗಳ ನಡುವಣ ಸಂವಾದವು ಬೇರೆ ಬೇರೆ ರೀತಿಯಲ್ಲಿರುತ್ತವೆ. 
ಭೂ ಹಿಡುವಳಿ ಆಯಾ ಗುಂಪುಗಳ ಮಾನಸಿಕ ಸ್ಥಿರತೆ ಮುಂತಾದುವುಗಳನ್ನು ನಾವು 
ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. 

ಜಾತಿಗಳು ಬುಡಕಟ್ಟುಗಳು ಅವರ ನಡಾವಳಿಕೆಗಳು ಜೈನರು ಅವರ ನಡಾವಳಿಗಳ 
ಕುರಿತು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಹೇರಳವಾಗಿ ಬರುತ್ತದೆ. ಕುಲದ ಚರ್ಚೆಯೂ 
ಇದಕ್ಕೆ ಸಂಬಂಧಿತವಾಗಿದೆ. (ವಡ್ಡಾರಾಧನೆ, ಆದಿಪುರಾಣ, ವಿಕ್ರಮಾರ್ಜುನವಿಜಯ) 

ಮನು ಧರ್ಮದಲ್ಲಿಯೂ ಇದು ಉಕ್ತವಾಗಿದೆ. ನಾಲ್ಕು ವೇದಗಳನ್ನು 
ಸಾಂಗೋಂಪಾಂಗವಾಗಿ ಅಧ್ಯಯನ ಮಾಡಿ ಅವುಗಳಿಗೆ ತತ್ಪಾರ್ಥಗಳನ್ನು ತಿಳಿದುಕೊಂಡು 
ಬ್ರಾಹ್ಮಣನಾದವನೂ ಸಹ ಶೂದ್ರನಿಂದ ದಾನ ಪಡೆದದ್ದೇ ಆದರೆ ಅವನು ಕತ್ತೆಯಾಗಿ 
ಜನಿಸುತ್ತಾನೆ. 

ಅವನು ಸತತವಾಗಿ ಹನ್ನೆರಡು ಜನ್ಮಗಳ ಪರ್ಯಂತ ಕತ್ತೆಯ ಯೋನಿಯಿಂದ 
ಜನಿಸುತ್ತಾನೆ. ಅನಂತರ ೬೦ನೇ ಮತ್ತು ಜನ್ಮದಲ್ಲಿ ಕ್ರಮವಾಗಿ ಹ೦ದಿ ಮತ್ತು ನಾಯಿಗಳ 
ಯೋನಿಯಲ್ಲಿ ಜನಿಸುತ್ತಾನೆ ಎಂದು ಮನು ಹೇಳಿದ್ದಾನೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೬೮ 


ಏವರಗಳಿಗೆ : ಔ 7 Kane History of Dharma 505110 0111 P43; 44, 53, 69, 83, 88 
Romila Thapar 1975 The Past and Pejudice P. 30 

ಡಿ.ಡಿ. ಕೊಸಾಂಬಿ ೧೯೯೮ ಪ್ರಾಚೀನ ಭಾರತದಲ್ಲಿ ಚರಿತ್ರೆ ಪುಟ. ೨೨೬ 

ಆರ್‌.ಎಸ್‌. ಶರ್ಮ ೨೦೦೭ ಪ್ರಾಚೀನ ಭಾರತ ಪುಟ. ೨೫೧-೨೬೨ 

Louis Dumont 1999 Homohireehicus 

ಮೋಹನಕೃಷ್ಣರೈ ೨೦೦೪ ಪ್ರಭುತ್ವ ಮತ್ತು ಜನತೆ ಪುಟ. ೬೧ 

Sudipta kaviraj 1997 Poeihics in india Ronald Inden 1990 Imagining India P657 
ಬಿ. ವಿ. ವೀರಭದ್ರಪ್ಪ ೨೦೦೭ ಅಶ್ವಘೋಷನ ವಜ್ರಸೂಚಿ ೨೦೦೭ ಪುಟ. ೧೩, ೧೪ 


೩೫೦. ಜಾಲಗಾರ 

RR ಮೀನನೊರ್ವ ಜಾಲಗಾಅಂ ಜಾಲದೊಳ್‌............ 

(ಪಂಪ ಭಾರತ ೧-೬೮ ವ) 
ದೋಣಿಯನ್ನು ನಡೆಸುವವನು ಬೆಸ್ತ ಎ೦ದು ಪಂಪ ಭಾರತದಲ್ಲಿ ಬರುತ್ತದೆ. 
(ಪಂಪ ಭಾರತ ೧೨-೯೪) 

ಅಂಬಿಗರಿಗೆ ಉಚ್ಛಸ್ಥಾನವಿಲ್ಲ. ಅವರು ಕೆಳಜಾತಿಯವರು. ಅವರಿಗೆ ಸಾಮಾಜಿಕ 
ಮನ್ನಣೆಯೂ ಇಲ್ಲ. ಪಂಪ ಭಾರತದ ಇತರೆಡೆಗಳಲ್ಲಿಯೂ ಅಂಬಿಗರ ವಿಷಯ 
ಬರುತ್ತದೆ. (ನೋಡಿ: ಪಂಪ ಭಾರತ ಪ್ರಥಮ ಆಶ್ವಾಸ) (೯-೬೭, ೧೨-೪೧) 

ಕರ್ಣನನ್ನು ಪಂಪಭಾರತದಲ್ಲಿ ಮೀಂಗುಲಿಗನೆಂದು ಕರೆಯಲಾಗಿದೆ. ಮಿಂಗುಲಿಗ 
ಪದಕ್ಕೆ ಬೆಸ್ತ: ಬಕಪಕ್ಷಿಯೆಂಬ ಎರಡೂ ಅರ್ಥಗಳಿವೆಯೆಂಬುದು ಗಮನಾರ್ಹ. 
ಪಂಪಭಾರತದಲ್ಲಿ ಮತ್ತೊಂದು ಕಡೆ ಜಾಲಗಾರ ಎಂದೂ ಬಳಸಲಾಗಿದೆ. 
ಜಾಲಗಾರನೆ೦ದರೂ ಬೆಸ್ತನೇ. ಜಾಲವೆಂದರೆ ಬಲೆ. ಬಲೆ ಬೀಸುವವನು ಜಾಲಗಾರ. 

ಮೀನುಗಾರಿಕೆ ವೃತ್ತಿಯನ್ನೇ ಪ್ರಧಾನವಾಗಿ ಉಳ್ಳ ಜನಾ೦ಗಗಳು ಕರ್ನಾಟಕದ 
ಕರಾವಳಿ ತನಕ ಇಂದೂ ಇವೆ. ಇನ್ನು ಕೆರೆ, ಹಳ್ಳ, ಹೊಳಗಳಲ್ಲಿ ಮೀನು ಹಿಡಿಯುವಿಕೆ 
ಇದ್ದರೂ ಕೂಡ ಅದೊಂದು ಉಪಕಸುಬಾಗಿ ಇರುತ್ತದೆ. ಬೆಸ್ತರು ಎನ್ನುವ ಜನಾಂಗ 
ಮೂಲತಃ ಮೀನುಗಾರಿಕೆ ವೃತ್ತಿಯವರಾಗಿದ್ದರೂ, ಕಾಲಕ್ರಮೇಣ ಇತರ ವೃತ್ತಿಗಳ 
ಜೊತೆಗೆ ಮೀನುಗಾರಿಕೆಯನ್ನು ಉಪವೃತ್ತಿಯನ್ನಾಗಿ ಮಾಡಿಕೊಂಡಿದ್ದಾರೆ. 
ವಡ್ಡಾರಾಧನೆಯ “ಅಭಯಘೋಷರೆಂಬ ಮುನಿಯ ಕಥೆ'ಯಲ್ಲಿ ಬೆಸಜನಾಂಗದ ಉಲ್ಲೇಖ 
ಬರುತ್ತದೆ. “ಬೆಸ್ತರು ಒಂದು ಆಮೆಯನ್ನು ಜೀವವಿದ್ದಂತೆಯೇ ನಾಲ್ಕು ಕಾಲು ಕಟ್ಟಿ 
ನೇತಾಡುವಂತೆ ಕೊರಳಲ್ಲಿ ಕಟ್ಟಿಕೊಂಡು ಬರುತ್ತಿದ್ದಾಗ ಅರಸ ತನ್ನ ಕುಶಲತೆಯಿಂದ 
ದೂರದಲ್ಲಿದ್ದುಕೊಂಡೆ ಚಕ್ರದಿಂದ ಅದರ ನಾಲ್ಕು ಕಾಲುಗಳನ್ನು ಕತ್ತರಿಸುತ್ತಾನೆ. ಆಮೆಯ 
ಪ್ರಾಣ ಇನ್ನೂ ಇರುವಾಗಲೇ ಬೆಸ್ತನು ಅದನ್ನು ಮನೆಗೆ, ತೆಗೆದುಕೊಂಡು ಹೋದ 
ಚಿತ್ರಣವಿದೆ. (ಡಾ. ವಿ.ಎಲ್‌. ಪಾಟೀಲ್‌ ೨೦೦೯ ಪು.೧೭೮) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೬೯ 


ಮೀನು ಎಂಬುದು ಮೀಂ ಎಂದಾಗಿದೆ. ಕೊಲೆ ಮಾಡುವವನು ಕುಲಿಗ ಎಂದಾಗಿದೆ. 
ಆದ್ದರಿಂದ ಮೀನ್‌ + ಕುಲಿಗ - ಮಿಂಗುಲಿಗ = ಬೆಸ್ತ (ಅಂಬಿಗ) ಎಂಬ ಅರ್ಥ 
ಇಲ್ಲಿದೆ. 

ಫಾ-ಯ್ಬುಯೆಸ್‌ ತಿಳಿಸುವಂತೆ ಚಾಂಡಾಲರು ಮೀನುಗಾರರು ಮತ್ತು ಬೇಟೆಗಾರರು 
ಮಿಶ್ರ ಜಾತಿಗೆ ಸೇರಿದವರು. ಕಾಲಿದಾಸನು ಭಿನ್ನವಾಗಿ ನೋಡುತ್ತಾನೆ. ಚಂಡಾಲರ 
ಗುಂಪಿಗೆ ಮೀನುಗಾರರನ್ನು ಸೇರಿಸಿದ್ದಾನೆ. ಮತ್ತು ಜಾತಿ ಶ್ರೇಣೀಕರಣದ ದೃಷ್ಟಿಯಿ೦ದ 
ಮೀನುಗಾರರಿಗೆ ಉನ್ನತ ಸ್ಥಾನವಿಲ್ಲ. ಪಂಪ ಭಾರತದಲ್ಲಿ ಮತ್ವಗಂಧಿಯನ್ನು ಆಕೆಯ 
ಶರೀರದ ಕೆಟ್ಟವಾಸನೆಯನ್ನು ಹೋಗಲಾಡಿಸಿ ಪರಾಶರನು ಅವಳನ್ನು ಸೇರಿದ್ದನ್ನು 
ನೆನಪಿಸಿಕೊಳ್ಳಬಹುದು. 

ವಿವರಗಳಿಗೆ ನೋಡಿ: ಆರ್‌.ಎಸ್‌.ಶರ್ಮ ೨೦೦೪ ಪ್ರಾಜೀನ ಭಾರತದಲ್ಲಿ ಶೂದ್ರರು ಪುಟ. ೧೫೮ 

ಡಾ. ವಿ.ಎಲ್‌. ಪಾಟೀಲ ೨೦೦೯ ವಡ್ಡಾರಾಧನೆ ಜಾನಪದೀಯ ಅಧ್ಯಯನ ಪುಟ. ೧೭೮. 


೩೫೧. ಜಾಳರಿಗೆ 

ಜಾಳರಿಗೆಯೆಂದರೆ ಜಾಲರಿಯಿ೦ದ ಕೂಡಿದ ಕಿಟಕಿ. ಈ ರೀತಿಯ ಕಿಟಿಕಿಯ 
ವರ್ಣನೆಯು ಪಂಪ ಭಾರತದಲ್ಲಿ ಬರುತ್ತದೆ. (ಪಂಪ ಭಾರತ ೩-೭೪ ವ) 

ಜಾಲರಿಯಿಂದ ಕೂಡಿದ ಕಿಟಕಿಗಳಿಂದ ಕೆಲವು ಅನುಕೂಲಗಳಿವೆ. ಮೊದಲನೆಯ 
ದಾಗಿ ಅದರ ಮೂಲಕ ಗಾಳಿಯು ಓಡಾಡುತ್ತದೆ. ಇದರಿ೦ದ ಸೆಕೆಯ ಅನುಭವವಾಗುವು 
ದಿಲ್ಲ. ಎರಡನೆಯದಾಗಿ ಜಾಲರಿಯಿಂದ ಹೊರಗೆ ನೋಡಬಹುದು. ಆದರೆ, ಹೊರಗೆ 
ಇರುವವರು ಒಳಗೆ ನೋಡಲಾಗುವುದಿಲ್ಲ. ಜಾಲವೆಂದರೆ ಹೆಣಿಗೆ. "ರುಲ್ಲರಿಕಾ” ಇದರ 
ಸಂಸ್ಕತ ರೂಪ. ರುಲ್ಲರಿ ಎಂದರೆ ಕುಚ್ಚು. 


೩೫೨. ಜಿನತತ್ವ-ಸ್ಮರತತ್ವ 

ಜಿನ ತತ್ಪಂ ಮದನತತ್ವ ಮಂಬಿವೆರಡುಂ ದೂರಸ್ಥಮೆಂತೆನ್ನಲಾ 

ಜಿನ ತತ್ವಂ ಗತರಾಗಮಾ ಮದನ ತತ್ವಂ ರಾಗ ಸಂಪೂರ್ಣ... 

(ಶಾಂತಿ ಪುರಾಣ ೧-೧೬) 

ಜಿನತತ್ವ-ಸ್ಮರತತ್ವ ಎಂಬವು ಎರಡು ದೂರ ದೂರ. 

ಜಿನತತ್ವ ಹಾಗೂ ಸ್ಮರತತ್ವಗಳೆಂಬ ಎರಡು ತತ್ವಗಳು ಒಂದಕ್ಕೊಂದು ದೂರವಾಗಿವೆ. 
ಹೇಗೆಂದರೆ ಜಿನ ತತ್ತವೆಂಬುದು ಕಾಮಭಾವನೆಗಳಿ೦ದ ಪೂರ್ಣ ಬಿಡುಗಡೆ ಪಡೆದಿದೆ. 
ಆ ಮದನ ತತ್ವವಾದರೊ ಇದಕ್ಕೆ ತದ್ವಿರುದ್ಧ, ಅದು ಸಂಪೂರ್ಣವಾಗಿ ರಾಗದಿಂದ 
ತುಂಬಿದೆ. ಐದನೆಯ ಚಕ್ರವರ್ತಿಯಾದ ಶಾಂತಿನಾಥನು ತೀರ್ಥಂಕರರಲ್ಲಿ ಹದಿನಾರನೆಯ 
ವನು. ಆತನಲ್ಲಿ ಚಕ್ರವಿದ್ದರೂ ಅದು ಧರ್ಮಚಕ್ರ ಭರತ(ಚಕ್ರವರ್ತಿಯ) ಭೂಮಿಗೆ ಶಾಂತಿ 
ತೀರ್ಥಂಕರರ ಹಾಗೆ ಚೆನ್ನಾಗಿ ವ್ರತಮಾಡಿದವರಿಲ್ಲ (ಶಾಂತಿಪುರಾಣಂ ೧-೧೬). 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೭೦ 


ಜೈನತತ್ವದ ಒಳಗೆ ಇರುವ ಎರಡು ಭಿನ್ನತೆಗಳನ್ನು ಪೊನ್ನ ಹೇಳಿರುವುದು ಇಲ್ಲಿ 
ಗಮನಾರ್ಹವಾಗಿದೆ. ಒಂದು ಜಿನತತ್ವ ಜಿನತತ್ವವು ಸಂಪೂರ್ಣವಾಗಿ ಇಂದ್ರಿಯ 
ನಿಗ್ರಹಕ್ಕೆ ಸಂಬಂಧಿಸಿದ್ದು. ಇದರಲ್ಲಿ ಲೈಂಗಿಕಾಸಕ್ತಿಗಳಿರುವುದಿಲ್ಲ. ಇನ್ನೊಂದು ಸ್ಮರತತ್ವ 
ಅಂದರೆ ರಾಗ ಭಾವಾದಿಗಳಿಂದ ಕೂಡಿರುವ ತತ್ವ. ಸ್ಮರನೆಂದರೆ ಮನ್ಮಥ. ಮನ್ಮಥ 
ಕಾಮದೇವತೆ. ಜಿನನೆಂದರೆ ಇಂದ್ರಿಯ ನಿಗ್ರಹ ಮಾಡಿದವನು. ಆದುದರಿಂದಲೇ 
ದಿಗ೦ಬರತತ್ವ ಹೆಚ್ಚು ಸುಪ್ರಸಿದ್ಧವಾಯಿತು. ಇದು ಶಾಂತಿ ತೀರ್ಥಂಕರನ ಹಾದಿ. 
ಇನ್ನೊಂದು ಭರತಚಕ್ರವರ್ತಿಯ ದಾರಿ. ಭರತ ಚಕ್ರವರ್ತಿ ಭೋಗದ ಮೂಲಕ 
ವೈರಾಗ್ಯ ಪಡೆದಿರುವುದು ಗಮನಾರ್ಹ. ಆದರೆ ಪೊನ್ನನು ಶಾಂತಿನಾಥನಲ್ಲಿ ಚಕ್ರವಿದ್ದರೂ 
ಅದು ಧರ್ಮಚಕ್ರವೆಂದು ಕರೆಯುತ್ತಾನೆ. 

ಜೈನಾಗಮದ ಕುರಿತಂತೆ ಮಿರ್ಜಿ ಅಣ್ಣಾರಾಯರು ಈ ಕೆಳಗಿನಂತೆ ವಿವರಿಸಿದ್ದಾರೆ. 
ಶೈವಧರ್ಮಕ್ಕೆ ಶಿವಾಗಮಗಳು ಮೂಲವಾಗಿದ್ದಂತೆ ಜೈನಧರ್ಮಕ್ಕೆ ಜಿನಾಗಮಗಳು 
ಮೂಲವಾಗಿವೆ. ಅವುಗಳಿಗೆ ೧) ಪ್ರಥಮಾನುಯೋಗ, ೨) ಕರಣಾನುಯೋಗ, 
೩) ದ್ರವ್ಯಾನುಯೋಗ, ೪) ಚರಣಾನುಯೋಗ ಎಂದು ಹೆಸರುಗಳಿವೆ. ಈ ಆಗಮ 
ಗ್ರಂಥಗಳಲ್ಲಿ ಕ್ರಮವಾಗಿ ಜೈನ ಮಹಾಪುರುಷರ ಚರಿತ್ರೆಗಳು ಲೋಕದ ರಚನೆ ಮತ್ತು 
ಜಗತ್ತಿನ ಭೂಗೋಲ ವಿಷಯ: ಜೀವ, ಆತ್ಮ ಕರ್ಮ, ಕಾಲ, ಪ್ರಾಣಗಳ ಸ್ವರೂಪ 
ಕಥನ, ಜೈನ ಗೃಹಸ್ಥ ಹಾಗೂ ಮುನಿಗಳ ಆಚಾರಗಳ ವಿವರಗಳನ್ನೆಲ್ಲ ವಿಸ್ತಾರವಾಗಿ 
ವರ್ಣಿಸಿದೆ. ಜೈನಾಗಮಗಳ ಗಂಥ ಸಂಖ್ಯೆಯೂ ಶಿವಾಗಮಗಳಂತೆಯೇ ವಿಪುಲವಾಗಿವೆ. 
ಜೈನಾಗಮಗಳ ಮೊದಲನೆಯ ಅಂಗವಾದ ಆಚಾರಂಗದಲ್ಲಿ ಹದಿನೆಂಟು ಸಾವಿರ 
ಪದಗಳಿದ್ದರೆ ವಿಪಾಕ ಸೂತ್ರಾಂಗದಲ್ಲಿ ಒಂದು ಕೋಟಿ, ಎ೦ಭತ್ತುನಾಲ್ಕು ಲಕ್ಷ ಪದ 
ಸಂಖ್ಯೆಯಲ್ಲಿ ಪಾಪಪುಣ್ಯಗಳ ವಿವರಣೆಯಿದೆ. ಜೈನ ಧರ್ಮಕ್ಕೆ ಜನಾಗಮಗಳು 
ಮೂಲವಾಗಿವೆ. ಅವುಗಳಿಗೆ ಪ್ರಥಮಾನುಯೋಗ, ಕರಣಾನುಯೋಗ, ದವ್ನಾನುಯೋಗ, 


ತ್‌್‌ ಶಿ 


ಚರಣಾನುಯೋಗವೆಂದು ನಾಲ್ಕು ಬಗೆಗಳು ಎಂದು ಅವರ ಅಭಿಪ್ರಾಯವಾಗಿದೆ. 


೩೫೩. ಜಿನಧರ್ಮ ವಿಡಂಬನೆ 


“eee 


(ವಡ್ಡಾರಾಧನೆ-ಸುಕುಮಾರ ಸ್ವಾಮಿಯ ಕತೆ) 

ಜೈನರು ಅಶುಚಿಯಾಗಿರುವವರು. ಮಲಗ ಸ್ತರು, ಹೊಲಸು ಹಿಡಿದವರು, ಎಂದೂ 

ಸ್ನಾನಮಾಡಿ ಅರಿಯದವರು ಎಂದು ವಡ್ಡಾರಾಧನೆಯ ಸುಕುಮಾರಸ್ವಾಮಿಯ ಕತೆಯಲ್ಲಿ 
ವಾಯುಭೂತಿಯು ಹೇಳುತ್ತಾನೆ. (ಅನು. ಟಿ.ಕೇಶವಭಟ್ಟ ೨೦೧೦ ಪುಟ. ೮) 

ಆವನೊರ್ವ ಸಾಕ್ಷಿ ಅನೃತವಂ ನುಡಿವನು ಅವನು ದಿಗಂಬರನು, ಬೋಳನು, 

ಕಾಪಾಲಿಕನು, ಭಿಕ್ಷುಕನು, ಹಸಿವು ತೃಷೆಯಳ್ಳಾತನು, ಕುರುಡನು ಆಗಿ ಹಗೆಯ 

ಮನೆಗೆ ತಿರಿದುಂಬುದಕ್ಕೆ ಹೋಹನು. 
(ಕರ್ಣಾಟಕ ಪಂಚತಂತ್ರ ಭೇದ ಪ್ರಕರಣ ೧೨೫ ವಚನ) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೭೧ 


ಯಾವ ಸಾಕ್ಷಿ ಸುಳ್ಳು ಹೇಳುವನೋ ಅವನು ದಿಗ೦ಬರನಾಗಿ, ಬೋಳನೂ, 
ಕಾಪಾಲಿಕನೂ, ಭಿಕ್ಷುಕನೂ, ಹಸಿವೆ, ಬಾಯಾರಿಕೆಯುಳ್ಳಾತನೂ, ಕುರುಡನೂ ಆಗಿ 
ಹಗೆಯ ಮನೆಗೆ ತಿರಿದುಂಬುದಕ್ಕೆ ಹೋಹನು. ಜೈನಮತಕ್ಕೆ ಇಲ್ಲಿ ಕಟು ಟೀಕೆಯಿದೆ. 
ಜೊತೆಗೆ ಶೈವ ಪಂಥವಾದ ಕಾಪಾಲಿಕರ ಟೀಕೆಯೂ ಇದೆ. 


೩೫೪. ಜೀವ 
ಪುಸಿಯ ಪರಾ೦ಗನಾರತದ ಮದ್ಯದ ಮಾಂಸದ ಮೆಯ್ಗೊಟಲ್ಬದು 
ರ್ವ್ವ್ಯಸನಿಯ ಮಾಡಿದೋದೆ ನಿಮಗಾಗಮಮಾಗಿರಸತ್ಯವಾದಮಂ | 
ಪೊಸಯಿಸಿ ಜೀವನಿಲ್ಲ ಮೊರೆಯಿಲ್ಲಜೆವಿಲ್ಲ ಪರತ್ರೆಯಿಲ್ಲನ 
ಲೃಸಕಳಿಯಂತು ನಾಲಗೆ ಪೊರಳ್ಳುದು ರಾಜಸಭಾ೦ತರಾಳದೊಳ್‌ ॥ 
(ಆದಿಪುರಾಣ ೨-೧೧) 
ಸುಳ್ಳು, ಪರಾಂಗನೆಯ ರತಿ; ಮದ್ಯ; ಮಾಂಸದ ಆಸೆ; ದುರ್ವ್ಯಸನ ಇರುವುದು 
ಮತ್ತು ಆಗಮಿಕದ ಬಗ್ಗೆ ನಂಬಿಕೆಯಿಲ್ಲದಿರುವುದು; ಜೀವನಿಲ್ಲ ಎಂದು ಹೇಳುವುದು - 
ಇಂಥ ಕಾರಣಕ್ಕೆ ನಿಮ್ಮ ನಾಲಗೆಯು ಬೇಕಾದಂತೆ ಹೊರಳುತ್ತದೆ. ಇದು ಭೌತಿಕವಾದಿಗಳ 
ಕುರಿತ ಟೀಕೆ. ಆದಿಪುರಾಣದ ಎರಡನೆಯ ಆಶ್ವಾಸದಲ್ಲಿ ಮಾಧ್ಯಮಿಕರು; ಲೋಕಾಯತ 
ವಾದಿಗಳು ಮತ್ತು ಜೈನವಾದಿಗಳು ಮುಖಾಮುಖಿಯಾಗಿ ವಾದ ಮಂಡಿಸಿರುವುದು 
ಕುತೂಹಲಕಾರಿಯಾಗಿದೆ. 
ಇಲ್ಲಿ ಪಂಪ ಸಹಜವಾಗಿಯೇ ಜೈನಧರ್ಮವನ್ನು ಹಿಡಿದಿದ್ದಾನೆ. ಮಾಧ್ಯಮಿಕರು; 
ಲೋಕಾಯತವಾದಿ; ಚಾರ್ವಾಕ ಮತಸ್ಥರು ಜೀವ-ದೇವ ಸಂಬಂಧವನ್ನು 
ನಿರಾಕರಿಸುತ್ತಾರೆ. 
ವಿವರಗಳಿಗೆ ನೋಡಿ: Debi Prasad chattopadhyaya 1981 Lokayata 
ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ ತತ್ವಶಾಸ್ತ್ರ: ಪ್ರಾಚ್ಛ ಮತ್ತು ಪಾಶ್ಚಾತ್ಯ 


೩೫೫. ಜೈನ ಕ್ರೂರ ದೇವತೆಗಳು 

“ಧರ್ಮಾಮೃತ'ದಲ್ಲಿ ಪೂತಿನಿ, ಕೌಸಂಬಿ, ಕೇಸರಿ, ತಾಳಜ೦ಘಿನಿ ಎನ್ನುವ ಸ್ತ್ರೀ 
ದೇವತೆಗಳ ಹೆಸರುಗಳು ಬಂದಿದ್ದು ಇದನ್ನು ಕ್ರೂರದೇವತೆಗಳ ಸಾಲಿಗೆ ಸೇರಿಸಲಾಗಿದೆ. 
(೬-೮6) ಭಾಗವತ ಪುರಾಣಗಳಲ್ಲಿ ಈ ಹೆಸರುಗಳು ರಕ್ಕಸಿಯರನ್ನು ಸಂಕೇತಿಸುತ್ತವೆ. 
ಜೈನರು ಈ ಪರಿಕಲ್ಪನೆಯಲ್ಲಿ ಬದಲಾವಣೆ ಮಾಡಿಕೊಂಡಿದ್ದಾರೆ. ಕಾಳಿಯ ಪರಿಕಲ್ಪನೆಯು 
ಪ್ರಾಚೀನಸ್ತರದ್ದು ಮತ್ತು ತಾಂತ್ರಿಕ ನೆಲೆಯಲ್ಲಿ ಆರಂಭವಾದ ಮಾತೃಪೂಜೆಯ ಪ್ರಾಚೀನ 
ವಿಧಿಗಳು ಇತಿಹಾಸದ ಒತ್ತಡದಿ೦ದ ಖಂಡ ತುಂಡಾಗಿ ಜಾನಪದ ಚೌಕಟ್ಟಿನಲ್ಲಿ ಉಳಿದಿವೆ. 
ಈ ನೆಲೆಯಲ್ಲಿ ಉಂಡೆಯಾಗಿಯೇ ಉಳಿದು ಬಂದಿರುವ ವಿವರವೆಂದರೆ ಕಾಳೀಪೂಜೆ, 
ಆದರೆ ವೈದಿಕ ಸಂಪ್ರದಾಯವು ಹೆಚ್ಚು ಪ್ರಚಲಿತವಾದಂತೆ ಕಾಳಿದೇವತೆಯು ವಿಷ್ಣುವಿನ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೭೨ 


ಅನುಯಾಯಿಯಾಗಿ ರೂಪುಗೊಂಡಿರುವುದಕ್ಕೆ ಸಾಕ್ಷಿಗಳಿವೆ. 
ವಿವರಗಳಿಗೆ : ರಾಮಚಂದ್ರರಾವ್‌ ಎಸ್‌.ಕೆ. ೧೯೭೫ ಮೂರ್ತಿಶಿಲ್ಲದ ನೆಲೆ-ಹಿನ್ನೆಲೆ ಪುಟ. ೩೪೧-೩೪೨. 


೩೫೬. ಜೈನಧರ್ಮದ ನಿಲುವು 

“ದೋಷರಹಿತನಾದವನೇ ಆಪ್ತ. ಹಿ೦ಸಾರಹಿತವಾದ ಆತನ ನುಡಿಯೆ ಆಗಮ. 
ಜೀವಾದಿ ಪದಾರ್ಥ ಸ್ವರೂಪ ಆರು ಬಗೆಯಾಗಿದೆ. ಪಾಪವೆಂಬ ಕಫವನ್ನು ಕಳಯುವುದಕ್ಕೆ 
ಇದೇ (ಈ ಜ್ಞಾನವೇ) ನಿನಗೆ ಔಷಧಿಯಾಗಲಿ. 

ಕೊಲೆ, ಹುಸಿ, ಪರಿದ್ರವ್ಯ, ಪರಸ್ತ್ರೀ ಮತ್ತು ಪರಗ್ರಹ ಎಂಬ ಈ ಐದನ್ನೂ 
ತೊರೆದವನಿಗೆ ದುಃಖವಿಲ್ಲ, ಪಾಪವಿಲ್ಲ, ಮಲವಿಲ್ಲ, ಚಿಂತೆಯಿಲ್ಲ ಮರಣಭಯವಿಲ್ಲ, 
ಸಂತಾಪ ಸಂಕಟಗಳೂ ಇಲ್ಲ. 

ಮಿತಪ್ರಮಾಣದಲ್ಲಿ ಇವು ಅಣುವತಗಳೆನಿಸಿ ಶ್ರಾವಕನಿಗೆ ವಿಹಿತವಾಗಿವೆ. ಪೂರ್ಣ 
ಪ್ರಮಾಣದಲ್ಲಿ ಕಟ್ಟುನಿಟ್ಟಾಗಿ ಆಚರಿಸಿದರೆ ಇವೇ ಮಹಾವು್ರತಗಳೆನಿಸಿ ಸಂನ್ಯಾಸಿಗಳಿಗೆ 
ಎಧಿಸಲ್ಪಟ್ಟಿವೆ. 

ಸಂಸಾರವೆಂಬ ಬಳ್ಳಿದೊಡಕನ್ನು ತು೦ಡರಿಸುವುದಕ್ಕೆ ಈ ವ್ರತಗಳೇ ಹರಿತವಾದ 
ಖಡ್ಗ. ಸಂಸಾರವೆಂಬುದು ಜೀವನಿಗೆ ನಾಡಿಹುಣ್ಣಿನಂತೆ ಘೋರವಾದ ದುಃಖವನ್ನುಂಟು 
ಮಾಡುತ್ತದೆ. ಆದುದರಿಂದ ಅದನ್ನು ನಾಶಪಡಿಸುವಂತೆ (ಸಂಸಾರದಿಂದ ಬಿಡುಗಡೆ 
ಹೊಂದುವಂತೆ) ನಡೆದುಕೊಳ್ಳಿ. 

(ಶಾಂತಿಪುರಾಣ ೭-೪, ೫, ೬,೭) 

ಮೇಲೆ ಹೇಳಿರುವ ಎಲ್ಲಾ ಮಾತುಗಳು ಜೈನಧರ್ಮಕ್ಕೆ ಅನ್ವಯವಾಗುತ್ತವೆ. 
ಶ್ರಾವಕರು ಹೇಗಿರಬೇಕು ಎಂಬುದನ್ನು ಮೇಲಿನ ಮಾತುಗಳು ತಿಳಿಸುತ್ತವೆ. 

ಜೈನ ದರ್ಶನಕ್ಕೆ ಇತರ ಭಾರತೀಯ ದರ್ಶನಗಳಿಗಿರುವಂತೆ ಮತೀಯವೂ 
ತಾತ್ತಿಕವೂ ಆಗಿರುವ ಎರಡು ಮುಖಗಳುಂಟು. ಅಹಿಂಸೆಯೆಂಬುದು ಪ್ರಮುಖ 
ಮತೀಯಭಾವ: ಅನೇಕಾಂತವಾದವು ಎಂದರೆ ಸತ್ಯವನ್ನು ಹಲವು ದೃಷ್ಟಿಗಳಿಂದ 
ನೋಡುವುದು ಅದರ ತಾತ್ಮಿಕ ಆದರ್ಶ. ಅಹಿಂಸೆ ಎನ್ನುವುದು ಹಿಂಸೆಯಿಲ್ಲದಿರುವುದು 
ಎಂಬ ಅಭಾವಗುಣಮಾತ್ರವಾಗಿಲ್ಲ. ಜೀವಂತವಾಗಿರುವ ಎಲ್ಲ ವಸ್ತುಗಳಲ್ಲಿಯೂ 
ನಂಟುತನವನ್ನು ಕಂಡುಕೊಳ್ಳುವುದರ ಪರಿಣಾಮವಾಗಿ ಬರುವ ಎಶ್ವಪ್ರೇಮದ ಆಧಾರ 
ಅಹಿಂಸೆಗು೦ಟು. ಈ ಆದರ್ಶದ ಪ್ರೇರಣೆಯಂತೆ ನಡೆಯುವವನು ಇತರರ ಕಷ್ಟಗಳನ್ನು 
ನೋಡುತ್ತ ಸುಮ್ಮನೆ ಇರಲಾರನು. 

ಸ್ವಹಿ೦ಂಸೆಯ ಮೂ ಸಮ್ಯಕ್‌ದರ್ಶನ ಪಡೆಯುವುದು ಜೈನ ತಾತ್ಲಿಕ ನಿಲುವು. 
ಇದರ ಬಗ್ಗೆ ಜೈನರಲ್ಲಿ ಪರಜ ಬಗ್ಗೆ ತೀವ್ರ ವಿರೋಧವಿದೆ. ಸ ಒಂಸೆಯನ್ನು 
ವಾಗಿ ಯಾಜ ರೀತಿಯ ಓಂಸೆಯನ್ನು ಅದು ಒಪುವುದಿಲ್ಲ. ಜೈನಧರದ 
ಅಹಿಂಸೆಯು ಪರಮಧರ್ಮವಾಗಿದೆ. ಜೈನ ಕಾವ್ಯಗಳಲ್ಲಿ ಬರುವ ಪ್ರಮುಖ ತಾತ್ಲಿಕತೆಗಳಲ್ಲಿ 


ಹಳಗನ್ನಡ ಸಾಂಸ್ಥ ವಿಕ ಪದಕೋಶ /೨೭೩ 


ಇದೂ ಒಂದು. "ಅಹಿಂಸೆ'ಯೆನ್ನುವುದು ಕೂಡಾ ಒಂದು ವ್ರತವಾಗಿದೆ. "ಸಂಕಲ್ಲ 
ಹಿ೦ಸೆ'ಯನ್ನು ಕೂಡಾ ಜೈನಧರ್ಮವು ಒಪ್ಪುವುದಿಲ್ಲವೆನ್ನುವುದಕ್ಕೆ “ಯಶೋಧರಚರಿತೆ'ಯೇ 
ಪ್ರಮುಖ ರಕಕ ಅಹಿಂಸೆಯನ್ನು ಜೈನ ಕಾವ್ಯಗಳು ಜೈನ ಶ್ರೋತೃವಿನಲ್ಲರ 
ಬೇಕಾದ ಎಂಟು ಗುಣಗಳಲ್ಲಿ ಒಂದು ಎಂದು ಪರಿಗಣಿಸುತ್ತದೆ. ಇದರ ಕುರಿತಂತೆ 
ಅನೇಕ ವಿವರಣೆಗಳು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ದೊರಕುತ್ತದೆ. ಎರಡನೆಯದಾಗಿ 
ಅನೇಕಾಂತವಾದ. ಒಂದು ವಸ್ತುವಿನ ಬಗ್ಗೆ ಏಕಕೇ೦ದ್ರಿತ ದೃಷ್ಟಿಯಿಂದ ಅದರ 
ಗುಣಸ್ಪರೂಪಗಳು ಅರ್ಥವಾಗಲಾರದು. ವಸ್ತುವಿನ ಅನೇಕ ಧರ್ಮಗಳನ್ನು 
ದೃಷ್ಟಿಯಲ್ಲಿಟ್ಟುಕೊ೦ಡು ಪ್ರತಿಪಾದಿಸುವ ತರ್ಕವೇ ಅನೇಕಾಂತವಾದ. ಹಲವು ದೃಷ್ಟಿಗಳಿಂದ 
ನೋಡುವುದು ಅನೇಕಾಂತವಾದ ಮತ್ತು ಏಕದೃಷ್ಟಿಯಿ೦ದ ನೋಡುವುದು ಏಕಾ೦ತವಾದಿ 
ದೃಷ್ಟಿಕೋನ. ಅನೇಕ ಜೈನಕಾವ್ಯಗಳು ಇದರ ಕುರಿತು ಚರ್ಚಿಸಿವೆ. 

ರಾಷ್ಟ್ರಕೂಟರಿ೦ದ ಸನಕ ಅವನತಿಯವರೆಗಿನ ಅವಧಿಯಲ್ಲಿ ಪ್ರಚಾರದಲ್ಲಿದ್ದ 
ಧರ್ಮಗಳಲ್ಲಿ ಜೈನ ಧರ್ಮವೂ ಒಂದು. ಕ್ರಿಶ.೮ರಿಂದ ೧೪ನೆಯ ಶತಮಾನಗಳ 
ನಡುವಣ ಅವಧಿಯಲ್ಲಿ ಜೈನ ಸಿದ್ಧಾಂತವು ರೂಪುಗೊಂಡ ಬಗೆ, ಅದು ಬೀರಿದ 
ಪ್ರಭಾವ ಪರಿಣಾಮ, ಸಿಕ್ಕಿರುವ ರಾಜಾಶ್ರಯ ಹಾಗೂ ಅಂದು ಪ್ರಚಾರದಲ್ಲಿದ್ದ ಇತರ 
ಧಾರ್ಮಿಕ ಸಿದ್ಧಾಂತಗಳೂಂದಿಗೆ ಹೊಂದಿದ್ದ ಸಂಬಂಧ ಮುಂತಾದ ವಿಚಾರಗಳ 
ಕುರಿತು ಇಲ್ಲಿ ಚರ್ಚೆ ನಡೆಸಲಾಗಿದೆ. ಕರ್ನಾಟಕದಲ್ಲಿ ಜೈನ ಧರ್ಮವು ವಿಕಾಸ 
ಹೊಂದುವುದಕ್ಕೆ ಭದ್ರ ತಳಹದಿ ಹಾಕಿಕೊಟ್ಟವರು ಗಂಗರು. ಗಂಗ ಅರಸರಾದ 
ಮಾರಸಿಂಹ ಮತ್ತು ಅವನ ಮಗ ರಾಚಮಲ್ಲರಿಗೆ ಮಂತ್ರಿ, ಸೇನಾಧಿಪತಿಯಾಗಿದ್ದ 
ಚಾಮುಂಡರಾಯನು ಶ್ರವಣಬೆಳಗೊಳದ ವಿಂಧ್ಯಗಿರಿಯ ಮೇಲೆ ಬಾಹುಬಲಿ 
ಮೂರ್ತಿಯನ್ನು ಸ್ಥಾಪಿಸಿದನು. ಚಾಮು೦ಡರಾಯನು "ಚಾಮುಂಡರಾಯಪುರಾಣ' 
ಎನ್ನುವ ಕೃತಿಯನ್ನು ರಚಿಸಿ ಜೈನ ಸಾಹಿತ್ಯ ಮತ್ತು ್ರಿ ಸಂಸ್ಥೃತಿಗಳೆರಡೂ ಹೆಚ್ಚಿನ ಪ್ರೋತ್ಸಾಹ 
ಮತ್ತು ಪ್ರಚಾರವನ್ನು ಸಚಿವೆ ಮಾಡಿದನು. ರಾಷ್ಟ್ರಕೂಟರ ಆಳ್ವಿಕೆಯೂ 
ಕರ್ನಾಟಕದಲ್ಲಿ ಜೈನಧರ್ಮವು ಏಳಿಗೆ ಹೊಂದುವುದಕ್ಕೆ ಸ ಜ್‌ 
ಆದಿಪುರಾಣ, ಪ್ರಶ್ನೊ ಸೀತ್ತರ ರತ್ನಮಾಲಿಕಾ, ಅಮೋಘಫವೃತ್ತಿ ಉತ್ತರಪುರಾಣ ಮುಂತಾದ 
ಜೈನ ಧರ್ಮವನ್ನು ಕುರಿತ. ಗಂಥಗಳು ಈ ಅವಧಿಯಲ್ಲಿ ರಚನೆಗೊಂಡವು. 
ಜಿನಸೇನಾಚಾರ್ಯ, ಗುಣಭದ್ರಾಚಾರ್ಯ ಮುಂತಾದ ಜೈನ ಆಚಾರ್ಯರು ರಾಷ್ಟ್ರಕೂಟರ 
ಆಳ್ವಿಕೆಯಲ್ಲಿ ಆಶ್ರಯವನ್ನು ಪಡೆದುಕೊಂಡರು. 

ಜೈನಧರ್ಮದಲ್ಲಿ ದಿಗಂಬರ, ಶ್ವೇತಾ೦ಬರ ಹಾಗೂ ಯಾಪನೀಯ ಎಂಬ ಮೂರು 
ಸಂಪ್ರದಾಯಗಳು ಇದ್ದವು. ಜೈನ ಸಾಧುಗಳ ವಸ್ತಪರಿಧಾನವೇ ಈ ಸಂಪ್ರದಾಯಗಳ 
ಹುಟ್ಟಿಗೆ ಹಾಗೂ ಜೈನ ಸಂಘಗಳು ವಿಭಾಗಗೊಳ್ಳುವುದಕ್ಕೆ ಮೂಲಕಾರಣವಾಯಿತು. 
ಜೈನ ಧರ್ಮದ ವಿಭಿನ್ನ ಸಂಪ್ರದಾಯಗಳಲ್ಲಿ ತಾತ್ವಿಕ ದೃಷ್ಟಿಯಿಂದ ಭೇದಗಳಿರಲಿಲ್ಲ. 
ಎಲ್ಲ ಪಂಥಗಳೂ ಕರ್ಮಸಿದ್ಧಾಂತ ಅಹಿಂಸೆ, ಅನೇಕಾಂತವಾದ, ಆತ್ಮ ಪರಮಾತ್ಮ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೭೪ 


ಮೊದಲಾದ ತತ್ವಗಳ ಅನುಯಾಯಿಗಳೇ ಆಗಿದ್ದವು. ಆದರೆ ವ್ಯಾವಹಾರಿಕ ದೃಷ್ಟಿಯಿಂದ 
ಅನೇಕ ಭೇದಗಳು ಇರುತ್ತಿದ್ದವು. ಜೈನಧರ್ಮದ ಈ ಎಲ್ಲ ಸಂಪ್ರದಾಯಗಳು 
ಕರ್ನಾಟಕದಲ್ಲಿ ಇದ್ದವು ಎನ್ನುವುದಕ್ಕೆ ಅಪಾರ ಸಂಖ್ಯೆಯ ಬಸದಿಗಳು, ಜೈನ ಗುಹೆಗಳು, 
ವಿಶ್ರಾಮಧಾಮಗಳು, ನಿಷಿಧಿ ಕಲ್ಲುಗಳೂ, ದಾನ ಶಾಸನಗಳು ಉದಾಹರಣೆಗಳಾಗಿವೆ. 
ಪುದ್ಗಲ, ಆಕಾಶ, ಧರ್ಮ, ಅಧರ್ಮ ಎಂಬ ಈ ನಾಲ್ಕು ದ್ರವ್ಯಗಳ ಜೊತೆಗೆ 
ಜೈನ ಸಿದ್ದಾಂತವು ಕಾಲವೆಂಬ ಐದನೆಯ ದ್ರವ್ಯವನ್ನು ಹೇಳುತ್ತದೆ. ಜೈನ ತತ್ವದ ಪ್ರಕಾರ 
ಪರ್ಯಾಯ ಚಲನೆಗಳೂ ಭೌತಪ್ರಪಂಚದಲ್ಲಿ ಒಂದು ಸತ್ತೆಯಾಗಿರುವುದರಿಂದಲೂ, 
ಕಾಲವೂ ಕೂಡ ಒಂದು ಸತ್ತೆಯೆಂದು ಸ್ಥಾಪಿತವಾಗಿದೆ. ಕಾಲವನ್ನು ಮಿಥ್ಯೆಯೆಂದು 
ತಳ್ಳಿಹಾಕುವುದಾದರೆ ಚಲನೆ, ಬೆಳವಣಿಗೆಗಳನ್ನೊಳಗೊ೦ಡ ಪ್ರತಿಯೊಂದು ಪರ್ಕಾಯವನ್ನೂ 
ತರ್ಕವಶದಿಂದ ಅಷ್ಟೇ ಮಿಥ್ಕೆಯೆಂದು ಹೇಳಬೇಕಾಗುತ್ತದೆ. ಜೈನ ತತ್ವ ಈ ಪರಿಸ್ಥಿತಿಯನ್ನು 
ನಿವಾರಣೆ ಮಾಡಿಕೊಂಡಿದೆ. ಆದ್ದರಿ೦ದ ಕಾಲವು ಸತ್‌ ವಸ್ತುವೆಂದು ಅಂಗೀಕೃತವಾಗಿದೆ. 
ಈ ಕಾಲದ್ರವ್ಯವು ಕಾಲದ ಪರಮಾಣು ನಿಮಿಷಗಳಿಂದ ನಿರ್ಮಿತವಾದುದಾಗಿದೆ. ಈ 
ಐದು ಅಜೀವ ದ್ರವ್ಯಗಳೂ, ಜೀವದ್ರವ್ಯವೂ ಸೇರಿ ಸತ್ತೆಯ ಪ್ರಪ೦ಚವನ್ನು ರೂಪಿಸಿವೆ 
ಎಂದು ಜೈನಧರ್ಮ ಹೇಳುತ್ತದೆ. 
ವಿವರಗಳಿಗೆ ನೋಡಿ: ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ 
ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಪುಟ. ೧೪೩ 
ಮೋಹನಕೃಷ್ಣ ರೈ ೨೦೦೪ ಪ್ರಭುತ್ವ ಮತ್ತು ಜನತೆ ಪುಟ. ೧೭೨. 


೩೫೭. ಜೋಳದ ಪಾಟಿ 
“ಜೋಳಕ್ಕೆ ತಪ್ಪಿಯುಮಿ೦ ಬಾಬ್ವುದೆ” ಎಂದು ಪಂಪ ಹೇಳುತ್ತಾನೆ. 
(ಪಂಪ ಭಾರತ ೯-೮೪) 
ಜೋಳಕ್ಕೆ ತಪ್ಪಿಯುಮಿ೦ಂ ಬಾಳ್ವುದೆ ಎಂದರೆ ಜೋಳದ ಯಣಕ್ಕೆ ತಪ್ಪಿಯೂ 
ಇನ್ನು ಬಾಳುವುದೆ? ಎಂದರ್ಥ. ಇದರಲ್ಲಿ ಬಣದ ಪ್ರಶ್ನೆಯು ಮುಖ್ಯವಾಗಿದೆ. ಗುರುಮಣ, 
ಪಿತ್ಕಯುಣ; ಯಜಮಾನನ ಯಣವನ್ನು ದಾಟುವುದು ಕಷ್ಟ 
ಉಪ್ಪಿನ ಯಣ ಅಥವಾ ಅನ್ನದ ಯಣ. 

(ಪಂಪ ಭಾರತ ೧೦-೪೩, ೧೪-೫೦) 
ಅಂಬಂ ತಿರುವಾಯ್ಗ್ಲೆ ತಂದಅ*ಿವರೇ ತಾಮಿರ್ವರುಮಂ... ಕಯ್ದುವಂ। 
ಬಿಸುಟರ್‌ ಜೋಳದ ಪಾಟೆಯಂ ಬಗೆದರಿಲ್ಲಾ ದ್ರೌಣಿಯುಂ ದ್ರೋಣನುಂ ॥ 

(ಸಾಹಸ ಭೀಮ ವಿಜಯ (೨-೧೧) 

ಜೋಳದ ಪಾಳಿಯೆಂದರೆ ಉಂಡ ಅನ್ನದ ಯಣವನ್ನು ತೀರಿಸುವುದು ಎಂದರ್ಥ. 
ಒಡೆಯರ, ಸ್ವಾಮಿಯ ಮನೆಯ ಅನ್ನವನ್ನು ಅದರ ಯಣವನ್ನು ತೀರಿಸಬೇಕು ಎನ್ನುವುದು 
ಇಲ್ಲಿಯ ಭಾವಾರ್ಥವಾಗಿದೆ. ಯುದ್ದದ ಸಂದರ್ಭದಲ್ಲಿ “ಅಶ್ವತ್ಥಾಮೋ ಹತಃಕುಂಜರ” 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೭೫ 


ಎನ್ನುವ ವಾಕ್ಯವನ್ನು ಕೇಳಿ ದ್ರೋಣಾಚಾರ್ಯರು ಬಿಲ್ಲನ್ನು ಕೆಳಗಿಳಿಸಿದರು. ಅವರಿಗೆ 
ಅನ್ವಯವಾಗುವಂತೆ ಜೋಳದ ಪಾಳಿ ಎಂದು ಬಳಸಲಾಗಿದೆ. 
ಇವನನ್ನು ನೆಚ್ಚಿ ನಾನು ಪೋಷಿಸಿದೆನು. ಆದರೆ ಇವನಾಗಲಿ, ಇವನ ತಂದೆಯಾಗಲಿ 
ಹೊಡೆಯಲೆಂದು ಹೆದೆಗೆ ಕೈಚಾಚಲಿಲ್ಲ. ಉಂಡ ಅನ್ನದ ಯಣವನ್ನು ತೀರಿಸಬೇಕೆಂಬ 
ಯೋಚನೆ ಕೂಡ ಬರಲಿಲ್ಲ - ಈ ದ್ರೋಣಗೆ ಹಾಗೂ ಇವನ ಮಗನಿಗೆ. ದ್ರೋಣನ 
ಮಗ ದ್ರೌಣಿ (ಅಶ್ವತ್ಥಾಮ) ಪಂಪನ ಕಾಲಕ್ಕೆ ಜೋಟವು ಪಮುಖ ಆಹಾರವಾಗಿರಬೇಕು. 
ಜೋಳದ ಪಾಟೆ - ಜೋಳದ ಕರ್ತವ್ಯ ಅಥವಾ ಕ್ರಮ. ಸ್ವಾಮಿಕಾರ್ಯದಲ್ಲಿ ನಿರತ 
ರಾಗಿದ್ದವರು ಅನ್ನದ (ಜೋಳದ) ಯಣವನ್ನು ಆ ಮೂಲಕ ತೀರಿಸಬೇಕು ಎಂಬ 
ನಂಬಿಕೆ ದೃಢವಾಗಿ ಬೇರೂರಿದ್ದ ಕಾಲದಲ್ಲಿ ಮೂಡಿದ ಮಾತಿದು. ತಂದೆ-ಮಗ, 
ಇಬ್ಬರೂ ಈ ಯಣದ ಕರ್ತವ್ಯವನ್ನು ಮಾಡಲಿಲ್ಲವೆಂಬುದು ಗರ್ಭಿತಾರ್ಥ. 
ವಿವರಗಳಿಗೆ ನೋಡಿ: Ranajith Guha 1998 Dominance without hegemony 
ಎನ್‌. ಅನಂತರಂಗಾಚಾರ್‌ ೨೦೧೦ ಪಂಪಭಾರತ 


೩೫೮. ಜ್ಞಾನ 

ಭೋಜನಂ, ನಿದ್ರೆ ಭೀತಿ, ಸ್ತೀಸಂಗಮೆಂಬೀ ನಾಲ್ಕುಂ ಪಶುಗಳ್ಳಂ ಮನುಜರ್ಗಂ 
ಸರಿ. 

ಜ್ಞಾನಮೇ ಮನುಷ್ಯರೊಳಧಿಕಂ ಜ್ಞಾನಮಿಲ್ಲದವಂ ಪಶುವಿನ ಸಮಾನಂ 

(ಕರ್ಣಾಟಕ ಪಂಚತಂತ್ರ ಭೇದ ಪ್ರಕರಣ, ೧೭ ವಚನ) 

ಭೋಜನ, ನಿದ್ರೆ, ಭಯ, ಸ್ತೀಸಂಗ ಇವಿಷ್ಟು ಪಶುವರ್ಗದಲ್ಲಿಯೂ, ಮನುಷ್ಯ 
ವರ್ಗದಲ್ಲಿಯೂ ಇರುತ್ತದೆ. ಆದರೆ ಜ್ಞಾನವೇ ಮನುಷ್ಯರೊಳಧಿಕವು. ಜ್ಞಾನವಿಲ್ಲದವನು 
ಪಶುವಿಗೆ ಸಮಾನವೆಂದು ಪಂಚತಂತ್ರದಲ್ಲಿ ಬರುತ್ತದೆ. “ನಹಿ ಜ್ಞಾನೇನ ಸದೃ್ಭಶಂ' 
ಎ೦ಬ ಮಾತು ಇಲ್ಲಿಗೆ ಅನ್ವಯಿಸುತ್ತದೆ. 

ಜ್ಞಾನ - ದರ್ಶನದ ತರುವಾಯು ಉಂಟಾಗುವ ಜ್ಞಾನವು ಉಪಯೋಗದ 
ಎರಡನೆಯ ಭೇದವು. ಜ್ಞಾನವು ಪ್ರತ್ಯಕ್ಷ ಮತ್ತು ಪರೋಕ್ಷ ಎ೦ದು ಎರಡು ಬಗೆಯಾಗಿದೆ. 
ಮತಿ, ಶ್ರುತ ಮುಂತಾದ ಎಂಟು ತರಹದ ಜ್ಞಾನಗಳೂ ಈ ಎರಡು ಜ್ಞಾನಗಳಲ್ಲಿಯೇ 
ಅಂತರ್ಗತವಾಗುವುವು. ಅವುಗಳಲ್ಲಿ ಕುಮತಿ ಎಂಬುದು ಅವಧಿಜ್ಞಾನದ ಆಭಾಸಗಳು: 
ಎ೦ದರೆ, 7೩11801008 forms ಎ೦ದು ಹೇಳಬಹುದು. ಉಳಿದ ಐದು ತರದ ಜ್ಞಾನಗಳನ್ನು 
ಕೆಳಗೆ ಹೇಳುವೆವು. 

ಮತಿಜ್ಞಾನ-ದರ್ಶನದ ತರುವಾಯವೇ ಉಂಟಾಗುವ, ಇಂದ್ರಿಯ ಜ್ಞಾನಾಪೇಕ್ಷವಾದ 
ಜ್ಞಾನವು ಮತಿಜ್ಞಾನವೆನಿಸುವುದು. ಇದು ಉಪಲಬ್ಧ, ಭಾವನೆ, ಉಪಯೋಗ ಎಂದು 
ಮೂರು ಬಗೆಯಾಗಿರುವುದು. ಈ ತ್ರಿವಧ ಮತಿ 

ಜ್ಞಾನವನ್ನೇ ಕೆಲವರು ಮತಿ, ಸ್ಮೃತಿ, ಸಂಜ್ಞೆ, ಚಿಂತೆ, ಅಭಿನಿಬೋಧ ಎಂಬೀ ಐದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೭೬ 


ಬಗೆಯೆಂದು ಹೇಳುವರು. ಶುದ್ದ ಮತಿ-ದರ್ಶನದ ಅವ್ಯವಹಿತೋತ್ತರದಲ್ಲಿ ಉಂಟಾಗುವ 
ವೃತ್ತಿಗೆ ಉಪಲಬ್ಧ ಇಲ್ಲವೆ ಶುದ್ದಮತಿಜ್ಞಾನವೆಂಬ ಹೆಸರು. ಪಾಶ್ಚಾತ್ಯ ಮನಃಶಾಸ್ತ್ರದಲ್ಲಿ 
ಇದಕ್ಕೆ Sense Intuition ಇಲ್ಲವೆ Perception ಎ೦ದು ಹೆಸರು. 
ಜೈನದಾರ್ಶನಿಕರು ಮತಿಜ್ಞಾನದಲ್ಲಿ ಇಂದ್ರಿಯನಿಮಿತ್ತಕವೆಂದೂ, ಅನಿಂದ್ರಿಯ 
ನಿಮಿತ್ತಕವೆಂದೂ ಎರಡು ಭೇದಗಳನ್ನು ಹೇಳುವರು. ಬಾಹ್ಕೇಂದ್ರಿಯಗಳ ಅಪೇಕ್ಷೆ 
ಯುಳ್ಳುದು ಇಂದ್ರಿಯನಿಮತ್ತಕವು; ಅನಿಂದ್ರಿಯವಾದುದು ಇಲ್ಲವೆ ಮನಸಿನ 
ಅಪೇಕ್ಷೆಯುಳ್ಳುದು ಅನಿಂದ್ರಿಯನಿಮಿತ್ತಕವು. ದಾರ್ಶನಿಕನಾದ Lಂkೀ ಎಂಬಾತನು 
ಹೇಳಿರುವ 161೩ of Sensation ಮತ್ತು 161೩ of Reflection ಎ೦ಬ ಎರಡು 
ಚಿತ್ತವೃತ್ತಿಗಳು, ಮತ್ತು ಆಧುನಿಕ ದಾರ್ಶನಿಕರು ಹೇಳುವ ೫೩೪೧೮೦೦೭೦೫ 
(ಬಹಿರನುಶೀಲನ) ntorspection (ಅ೦ತರನುಶೀಲನ) ಇವುಗಳಿಂದ 
ಸಂಪಾದಿತವಾಗುವ ಜ್ಞಾನಗಳೆಂದು ಹೇಳಿದ ಜ್ಞಾನ ಇವುಗಳನ್ನೇ ಜೈನದಾರ್ಶನಿಕರು 
ಕ್ರಮದಿಂದ ಇಂದ್ರಿಯನಿಮಿತ್ತಕ, ಅನಿ೦ದ್ರಿಯನಿಮಿತ್ರಕ, ಮತಿಜ್ಜಾನಗಳೆಂದು ಹೇಳಿರಬಹುದು. 
ಕುಲಕಸುಬಿಗೂ ಜ್ಞಾನಕ್ಕೂ ಸಂಬಂಧವಿದೆ. ಇದು ತಲತಲಾಂತರದಿಂದ ಬಂದಿರುತ್ತದೆ. 
ಎರಡನೆಯದಾಗಿ ಜ್ಞಾನಕ್ಕೂ ವಿದ್ಯೆಗೂ ಸಂಬಂಧವಿದೆ. ಇದನ್ನು ಭಾರತದಲ್ಲಿ 
ಸಾಧಿತವಿದ್ಯೆ(ಜ್ಞಾನ) ಎ೦ದು ಕರೆಯುತ್ತಾರೆ. ಮೂರನೆಯದಾಗಿ ಜ್ಞಾನವು ನಗರಕೇಂದಿತ 
ಮತ್ತು ಗ್ರಾಮಕೇಂದಿತವೆಂದು ಎರಡು ಬಗೆಯಲ್ಲಿರುತ್ತವೆ. ನಾಲ್ಕನೆಯದಾಗಿ ವ್ಯಾವಹಾರಿಕ 
ಜ್ಞಾನ ಮತ್ತು ಆಧ್ಯಾತ್ಮಿಕ ಜ್ಞಾನವೆಂಬುದು ಬೇರೆ. ಹಾಗೆಯೇ ಅಧಿಕಾರಕ್ಕೂ ಜ್ಞಾನಕ್ಕೂ 
ಸಂಬಂಧವಿದೆ. ಕಲಿಯುವುದು-ಕಲಿಸುವುದು, ಯಾಗ ಮಾಡುವುದು-ಮಾಡಿಸುವುದು, 
ದಾನ ಕೊಡುವುದು-ತಕ್ಕೊಳ್ಳುವುದು - ಇವು ಆರು ಜ್ಞಾನೋಪಾಸಕನ ದಿನಚರಿಗಳು. 
ವಿವರಗಳಿಗೆ ನೋಡಿ: Antonio Gramshi ? The Prison Note book 
Michel Foucault 1970 The Order of things 
ಡಿ.ವಿ.ಜಿ. ೧೯೯೬ ಶ್ರೀ ಮದ್ಭಗವದ್ಗೀತಾ ತಾತ್ಪರ್ಯ ಪುಟ. ೧೭೩ 
ಮಹದೇವ ಪಭಾಕರ ಪೂಜಾರ ೧೯೭೬ ಜೈನಧರ್ಮದ ಪರಿಭಾಷೆ ಪಟ. ೪-೫ 
ಚಕ್ರಕೋಡಿ ಈತ್ವರಶಾಸ್ತ್ರಿ ೧೯೬೭ ಮನುಸ್ಮೃತಿ ೧-೮೮ 


೩೫೯. ಜ್ಯೋತಿಷ್ಯ 

ಶುಭತಿಥಿ ಶುಭನಕ್ಷತ್ತಂ 

ಶುಭವಾರಂ ಶುಭ ಮುಹೂರ್ತಮನೆಗಣಕ ನಿಳಾ 

ಪ್ರಭು ವೊಗೆದನು........... (ಪಂಪ ಭಾರತ ೧-೧೨೭) 

ಜೋಯಿಸನೆಂಬುದನ್ನು ಪಂಪನು ಗಣಕ ಎಂದು ಕರೆಯುತ್ತಾನೆ. ಶುಭತಿಥಿ, 
ಶುಭನಕ್ಷತ್ರ, ಶುಭವಾರ, ಶುಭ ಮುಹೂರ್ತವನ್ನು ಜೋಯಿಸನು ಹೇಳಿದನು ಎಂಬುದು 
ಇಲ್ಲಿಯ ಭಾವಾರ್ಥ. ಗಣಿತಕ್ಕೆ ಸಂಬಂಧಿಸಿದಂತೆ ಗಣಕವು ಹುಟ್ಟಿಕೊಂಡಿದೆ. ಗಣಕನೆಂದರೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೭೭ 


ಲೆಕ್ಕ ಮಾಡುವವನು ಎಂಬರ್ಥವಿದೆ. 

ಜೋಯಿಸ ಎನ್ನುವುದು ಒಂದು ವೃತ್ತಿ. ಜ್ಯೋತಿಷ್ಯದ ತದ್ಭವ ರೂಪ. ಶಕುನ 
ನೋಡುವುದು. ಜಾತಕವನ್ನು ನೋಡಿ ಶುಭಾಶುಭ ಫಲ ಹೇಳುವುದು. ಹುಟ್ಟಿದ 
ವೇಳೆಯನ್ನು ನೋಡಿ ಭವಿಷ್ಯ ಹೇಳುವುದು. ಪಂಚಾಂಗದ ಮುಖಾಂತರ ಶುಭಯೋಗ, 
ಶುಭಕರಣಗಳನ್ನು ಹೇಳುವುದು ಜೋಯಿಸನ ಕೆಲಸ. “ಶಕುನಂ, ಜೋಯಿಸಂ 
ಆದಿಯಾಗಿ” ಎಂದು ಶಾಂತಿನಾಥ ಕವಿಯು "ಸುಕುಮಾರ ಚರಿತ೦' ಕೃತಿಯಲ್ಲಿ 
ಹೇಳುತ್ತಾನೆ. (೩-೨೧) 

"ಪಿಡಿಯಚ್ಚುವಿಡಿದು ನುಡಿಯೆ ಕೆಲರನಾಗತಮನಜ್‌ೌವ ಬುದ್ಧಿಯೊಡೆಯರು' “ಚ 
(ಪಂಪ ಭಾರತ ೨-೮೬ ವ) 

ಗುರುತಿಸಿ ಮಾತಾಡುತ್ತಿರಲು ಅವರಲ್ಲಿ ಭವಿಷ್ಯಜ್ಞಾನವುಳ್ಳ ಕೆಲವರು ಹೀಗೆಂದರು. 
"ಅನಾಗತ' ಎಂದರೆ ಈ ಮೊದಲು ಬಂದಿಲ್ಲದ, ಮುಂದಾಗುವ (ಭವಿಷ್ಯಜ್ಞಾನ) 
ಎಂದರ್ಥ. ಜ್ಯೋತಿಶ್ಶಾಸ್ತದಲ್ಲಿ ಭವಿಷ್ಯವನ್ನು ತಿಳಿಯಲು ಹುಟ್ಟಿದ ವೇಳೆ, ತಿಥಿ, ನಕ್ಷತ್ರಗಳನ್ನು 
ಗಣಿಸುತ್ತಾರೆ. ಮತ್ತು ಇದು ಸಂಖ್ಯಾಶಾಸ್ತಕ್ಕೂ ಸಂಬಂಧಿಸಿದೆ. 

ಅನಾಗತಮತಿಗಳನ್ನು ವಿಶೇಷ ಜ್ಞಾನ ಸಂಪಾದಿಸಿದವರು ಎಂಬರ್ಥದಲ್ಲ 
'ಬುದ್ದಿಯೊಡೆಯರು"' ಎಂದು ಕರೆಯಲಾಗಿದೆ. | 


ಡ 


೩೬೦. ಡುಂಡುಚಿ 
ಕರ್ಣಾಟ-ಮಹಾರಾಷ್ಟದ ಮೈಲಾರ (ಮಲ್ಲಾರಿ) ಮಾರ್ತಾಂಡ ಭಕ್ತರ ವೇಷ, 
ಭಾಷೆ, ಕೈಯೊಳಗಿನ ಆಯುಧ, ಡಮರು, ವಾದ್ಯ (ಬೀರನ ಭಕ್ತರ ಈ ವಾದ್ಯವನ್ನು 
“ಡುಂಡುಚಿ' ಎಂದು ಪ್ರಾಚೀನ ಕವಿಗಳು ಹೆಸರಿಸಿದ್ದಾರೆ). ಡೊಳ್ಳು ಇವರ ವಾದ್ಯ. ಈ 
ವಾದ್ಯಗಳಲ್ಲಿ “ಕರಡೆ'ಯ ವಾದ್ಯ ಮುಖ್ಯ ಎಂದು ಶಂಬಾ ಹೇಳುತ್ತಾರೆ. 
ವಿವರಗಳಿಗೆ ನೋಡಿ: ಶಂಬಾ ಜೋಶಿ ೧೯೯೯ ಹಾಲುಮತ ದರ್ಶನ ಸಂಪುಟ. ೩ ಪುಟ. ೬೧ 


೩೬೧. ಡೊಂಬರು 
ಮೀನಾವೆ ಪಂದಿಯೆಂದೆನಿ 
ತಾನುಂ ತೆಜನಾಗಿ ಡೊಂಬವಿದ್ದೆಯನಾಡಲ್‌.... (ಪಂಪ ಭಾರತ ೬-೫೭) 
ಡೊಂಬ ಎಂದರೆ ಡೊಂಬರವನು. ಡೊಂಬ ಎದ್ಕೆ ಎ೦ದರೆ-ಯಕ್ಷಿಣಿವಿದೈೆ, 


ಮಂತ್ರವಿದ್ಯೆ ಮೋಡಿ, ಮಾಟ, ಗಾರುಡಿಎದ್ಕೆ, ಕಣ್ಕಟ್ಟು ವಿದ್ಯೆ, ಮ್ಯಾಜಿಕ್‌ ಇದರ 
ಸಂವಾದಿ-ಪದಗಳು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೭೮ 


ಅಲೆಮಾರಿ ಜನಾಂಗಕ್ಕೆ ಸೇರಿದ ಡೊಂಬರ ಉಲ್ಲೇಖ ಸುಮಾರು ಎಂಟನೆಯ 
ಶತಮಾನದ ಶಾಸನವೊಂದರಲ್ಲಿ ಬರುತ್ತದೆ. ಪಂಪ ಭಾರತದಲ್ಲಿ ಶಿಶುಪಾಲ ಕೃಷ್ಣನನ್ನು 
“ಮೀನಾವೆಪಂದಿಯೆಂದೆನಿತಾನುಂತೆರನಾಗಿ ಡೊಂಬ ವಿದ್ಯೆಯ ನಾಡಲ್‌ ಅರಿವೆಯ್‌” 
ಎ೦ದು ವಿಡಂಬಿಸುತ್ತಾನೆ. ಹೀಗೆ ಪ್ರಾಚೀನ ಶಾಸನ ಮತ್ತು ಗಂಥಗಳಲ್ಲಿ ಡೊಂಬ 
ಜನಾಂಗದ ಉಲ್ಲೇಖವಿರುವುದು ಕಂಡು ಬರುತ್ತದೆ. ಅದಕ್ಕೋಸ್ಕರ ಅವರು ಕತ್ತೆಗಳನ್ನು 
ಸಾಕಿದ್ದರು. ಡೊಂಬರದು ಗಾರುಡಿ ವಿದ್ಯೆ. ಗಾರುಡಿ ವಿದ್ಯೆಯು ಮಾಮೂಲಿ 

ಎದ್ಯಾಪ್ರದರ್ಶನವಲ್ಲ. ಅದು ಕಣ್ಕಟ್ಟು ವಿದ್ಯೆ. 
ಏವರಗಳಿಗೆ ನೋಡಿ: ಡಾ. ವಿ.ಎಲ್‌. ಪಾಟೀಲ್‌ ೨೦೦೯ ವಡ್ಡಾರಾಧನೆ 
ಜಾನಪದೀಯ ಅಧ್ಯಯನ ಪುಟ. ೧೭೯-೧೮೦. 


ತ 


೩೬೨. ತಪಸ್ತು 
ಅಂತುಗ್ರೋಗತಪದೊಳ್‌ ನೆಗಟ್ಸ್‌ ಬುದ್ದಿಕಿಯಾತಪೋಬಲರಸೌಷಧಿ ಕಿಯಾಕ್ರೀಣ 
ವಕಲ್ಲಮಪ್ಪ ಸಪ್ತ ಸಿದ್ಧಿಯೊಳಂ ನಾಮಸತ್ವಂ ರೂಪಸತ್ವಂ ಪ್ರತೀತಿ ಸತ್ಯಂ ಸಂಯೋಜನ 
ಸತ್ಯಂ ಜನಪದಸತ್ಯಂ ದೇವಸತ್ವಂ ಭಾವಸತ್ವಂ ಸಮಯಸತ್ವ್ಯಮುಮಂಬೊಂಬತ್ತಂ 
ಸತ್ಯದೊಳಂ ಭಾವಶುದ್ಛಿಯುಂ ಕಾಯಶುದ್ಧಿಯು೦ ಖನಯ ಶುದ್ರಿಯುಂ ಈರ್ಯಾಪಥ 
ಶುದ್ಧಿಯು೦ ಭಿಕ್ಷಾಶುದ್ರಿಯುಂ ಪತಿಷ್ಠಾಪನಶುದ್ಧಿಯು೦ ಶಯನಾಶನಶುದ್ರಿಯುಂ 
ವಾಕ್ಕಶುದ್ರಿಯುಮೆಂಬ ಶುದ್ಧಷ್ಟಕದೊಳಂ ಮನೋಗುಪ್ತಿಯು೦ ವಾಗ್ಗುಪ್ತಿಯುಂ 
ಕಾಯಗುಪ್ತಿಯುಮೆಂಬ ಗುಷ್ಲಿತಯದೊಳಂ ಉತ್ತಮ ಕ್ಷಮಾಮಾರ್ದವಾರ್ಲವಸತ್ವ 
ಶೌಚಸ೦ಯಮತಪಸ್ಕಾಗಾಕಿ೦ಚನ್ಮಬ್ರಹ್ಮಚರ್ಯಮೆಂಬೀದಶಕುಶಲಧರ್ಮದೊಳಮನಶನಾವ 
ಮೌದಾರ್ಯವೃತ್ತಿಪರಿಸಂಖ್ಯಾನರಸಪರಿತ್ವಾಗವಿವಿಕ್ಷಶಯ್ಯಾಸನಕಾಯಕ್ಷೇಶಂಗಳೆಂಬ 
ಬಾಹ್ಮತಪದೊಳಂಪ್ರಾಯತ್ವಿತ್ವವಿನಯವೈಯಪೃತ್ಥಸ್ವಾಧ್ಯಾಯವ್ಯತ್ತರ್ಗಗಳೆಂಬ ಪಡ್ಡಿಧಾಭ್ಯಂತರ 
ತಪದೊಳಂ ನೆಜ್‌ದು, ಮನೋದಂಡ ವಾಗ್ದ೦ಡ ಕಾಯದಂಡಮೆಂಬ ದಂಡತ್ತಯಮಂ 
ಪರಿಹರಿಸುತ್ತುಂ, ಶುತಿಪಾಸಾಶೀಶೋಡ್ಹದಂಶಮಶಕನಾಗ್ಯರತಿಸ್ಲೀಚರ್ಯಾನಿಶದ್ವಾಶಯ್ಯಾ 
ಕ್ರೋಶವಧಯಾ 
ಚನಾಲಾಭರೋಗತೃಣಸ್ಪರ್ಯಮಲಸತ್ಕಾರಪುರಸ್ಥಾರಪ್ರಜ್ಞಾಜ್ಞಾನದರ್ಶನ೦ಗಳೆ೦ಬ 
ಅರ್ಪತ್ತೆರಡುಂಪರೀಷಹಂಗಳಂಪರಿಹರಿಸುತ್ತಂ, 
ಪೃಥ್ವೀಕಾಯಕಮಪ್ಪುಕಾಯಕ ತೇಜಸ್ಥಾಯಕ ವಾಯಕಾಯಕ ವನಸ್ಪತಿಕಾಯಕ 
ಕಾಯಕಮೆಂಬ ಪಡ್ತಿಧ ಜೀವನಿಕಾಯ ಮನೋವುತ್ತಂ, ಜೀವಾಜೀವಾಸ್ತವಬ೦ಧ 
೦ವರನಿರ್ಜರಾಮೊಕ್ಟಂಗಳೆ೦ಂಬ ಸಪ್ಪತತ್ಸಮಂನೈಗಮಸಂಗಹವ್ಯವಹಾರಯಜುಸೂತ 


ಲ್ಯ 


2 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೭೯ 


ಶಬ್ದಸಮಭಿರೂಢೈವಂ೦ಭೂತಮೆ೦ಂಬ ಸಪ್ತನಯಮುಮಂ ಭಾವಿಸುತ್ತಂ............. 
(ಅಜಿತತೀರ್ಥಂಕರ ಪುರಾಣ ತಿಲಕಂ ೭-೮ವ) 
ಅತ್ಯುಗ್ರತಪಸ್ಸಿನ ರೀತಿಯನ್ನು ರನ್ನನು ಇಲ್ಲಿ ವಿವರಿಸಿದ್ದಾನೆ. ಅದು ಬುದ್ಧಿ, ಕ್ರಿಯಾ, 
ತಪೋಬಲದಿಂದ ಕೂಡಿತ್ತು. ಬುದ್ಧಿ, ಕ್ರಿಯಾ, ತಮೋಬಲ, ರಸಧಿ, ಕ್ರಿಯೆ, ಕ್ಷೀಣ, 
ವಿಕಲ್ಲಗಳೆಂಬ ಸಪ್ತಸಿದ್ಧಿಗಳು ತಪಸ್ಸಿನಲ್ಲಿ ಕೂಡಿತ್ತು ನಾಮಸತ್ಯ, ರೂಪಸತ್ಯ, ಪ್ರತೀತಿಸತ್ಯ, 
ಸಂಯೋಜನಸತ್ಯ, ಜನಪದಸತ್ಯ, ದೇವಸತ್ವ, ಭಾವಸತ್ಯ, ಸಮಯಸತ್ಕಗಳಂಬ ಸತ್ಯಗಳು; 
ಭಾವಶುದ್ಧಿ. ಕಾಯಶುದ್ದಿ. ವಿನಯಶುದ್ಧಿ, ಈಯಾ ಪಥಶುದ್ಧಿ. ಭಿಕ್ಷಾಶುದ್ಧಿ, ಶಯನಶುದ್ಧಿ. 
ಅಶುದ್ಧಿಯೆಂಬ ಎಂಟು ಶುಧ್ಧಿಗಳು. ಮನೋಗುಪ್ತಿ, ವಾಗ್ಗುಪ್ತಿ ಕಾಯಗುಪ್ತಿ ಎಂಬ 
ಗುಪ್ತಿತ್ತಯಗಳು ಕ್ಷಮೆ, ಮಾರ್ದವ, ಆರ್ಜವ, ಸತ್ಯ, ಶೌಚ, ಸಂಯಮ, ತಪಸ್ಸು, ತ್ಯಾಗ. 
ಅಕಿ೦ಚನ್ಯ, ಬ್ರಹ್ಮಚರ್ಯ ಎಂಬ ಹತ್ತುಧರ್ಮಗಳು. ಶಯ್ಯಾಶಸ, ಕಾಯ, ಕ್ಷೇಶಗಳ೦ಬ 
ಬಾಹ್ಯತಪಗಳು. ವಿನಯ, ವೈಯಾಪತ್ಯ ಸ್ವಾಧ್ಯಾಯ, ವ್ರತ್ತರ್ಗ. ಧ್ಯಾನವೆಂಬ ಆರುಬಗೆಯ 
ತಪಸ್ಸು, ಇದನ್ನು ಷಡ್ಡಿಧಭ್ಯಂತರತಪವೆಂದು ಕರೆಯುತ್ತಾರೆ. ಮನೋದಂಡ, ವಾಗ್ದಂಡ, 
ಕಾಯದಂಡ ಎಂಬ ದಂಡತ್ರಯ. ಹಸಿವು, ಬಾಯಾರಿಕೆ, ಚಳಿ, ಉಷ್ಣ, ಸೊಳ್ಳಕಡಿತ, 
ಮುಂತಾದವುಗಳು ಅರತಿ, ಸ್ತೀವಿರಹ, ಸಂಚಾರಬಾಧೆ, ಶಯ್ಯಾಬಾಧೆ, ಆಸನಬಾಧೆ. 
ಬೈಗುಳ, ಯಾಚನೆಯ ತೊಂದರೆಗಳು, ಹೊಡೆತ, ಭಿಕ್ಷೆ ದೊರೆಯದ ಭೇದ, ತಪಸ್ಸಿನಿಂದ 
ಯಾವುದೇ ಪ್ರಯೋಜನವಾಗದಿರುವುದು ಮುಳ್ಳುಕಲ್ಲುಗಳಿಂದ ತೊಂದರೆ, ಜನರಿಂದ 
ಪುರಸ್ಕಾರ ದೊರೆಯದಿರುವುದು ಎ೦ಬ ಇಪ್ಪತ್ತೆರಡು ಪರೀಷಹಗಳು. ಪೃಥ್ವಿಕಾಯಕ, 
ಅಪ್ಪುಕಾಯಕ, ತೇಜತ್ಕಾಯಕ, ವಾಯುಕಾಯಕ, ವನಸ್ಪತಿಕಾಯಕ, ತ್ರಸಕಾಯಕ, 
ಷಡ್ಡಿಧಜೀವಕಾಯಕ, ಜೀವ, ಅಜೀವ, ಆಸವ, ಬಂಧ, ಸ೦ವರ, ನಿರ್ಜರ, ಮೋಕ್ಷಗಳಂಬ 
ಸಪ್ಪತತ್ಸಗಳು. ನೈಗಮ, ಸಂಗ್ರಹ, ವ್ಯವಹಾರ, ರುಜು, ಸೂತ, ಶಬ್ದ, ಸಮಭಿರೂಢ 
ಎ೦ಬ ಸಪ್ತನಯನಗಳು. ಕಷಾಯಗಳ ವಿರೋಧ ಮತ್ತು ಪಂಚೇಂದ್ರಿಯ ನಿಗ್ರಹ 
ಜೀವ, ಪುದ್ಗಲ, ಧರ್ಯ ಅಧರ್ಮ, ಕಾಲ-ಆಕಾಶ ಎಂಬ ಐದನ್ನು ಭಾವಿಸುತ್ತಾ ಅವನು 
ಉಗ್ರೋಗ್ರ ತಪಸ್ಸು ಮಾಡಿದನೆಂದು ರನ್ನ ವಿವರಿಸುತ್ತಾನೆ. 
ಇದರಲ್ಲಿ ಕೆಲವು ಅಂಶಗಳು ಜೈನಧರ್ಮ ಆ ಕಾಲಕ್ಕೆ ಎದುರಿಸಿದ ಸಮಸ್ಯೆಗಳೂ 
ಹೌದು. ಜೈನಯತಿಗಳೂ ಬೈಗುಳ ಕೇಳಬೇಕಿತ್ತು. ಹೊಡೆತ ತಿನ್ನಬೇಕಾಗಿತ್ತು. ಸಾಮಾಜಿಕ 
ತೊಂದರೆ ಅನುಭವಿಸಬೇಕಿತ್ತು ವಿರೋಧ ಎದುರಿಸಬೇಕಿತ್ತು ಇವೆಲ್ಲವನ್ನು ಎದುರಿಸಿಯೇ 
ಜೈನಯತಿಗಳು ತಪಸ್ಸನ್ನು ಕೈಗೊಂಡರು. ಎರಡನೆಯದು - ಈ ಪ್ರತಿಕ್ರಿಯೆಗಳನ್ನು 
ಅವರು ಜನರ ನಡುವಿನಲ್ಲಿದ್ದೇ ಎದುರಿಸಿದರು. ವನಕ್ಕೆ ತೆರಳಿ ಅಲ್ಲ ಎ೦ಬುದನ್ನು 
ಗಮನಿಸಬೇಕು. ವೈದಿಕಧರ್ನದಲ್ಲಿ ನಾಲ್ಕು ವಿಧದ ಪುರುಷಾರ್ಥಗಳಿವೆ.-ಧರ್ಮ ಅರ್ಥ 
ಕಾಮ, ಮೋಕ್ಷ, ಅದೇ ರೀತಿಯಲ್ಲಿ ನಾಲ್ಕು ವಿಧದ ಆಶ್ರಮಗಳಿವೆ. ಬ್ರಹ್ಮಚರ್ಯ ಗೃಹಸ್ಥ, 
ವಾನಪ್ರಸ್ಥ ಮತ್ತು ಸನ್ಯಾಸ, ಇದು ನಾಲ್ಕು ರೀತಿಯ ಅವಸ್ಥೆಗಳೂ ಹೌದು. ಬ್ರಹ್ಮಚರ್ಯ 
ಒ೦ದು ವ್ರತ. ಇದರಲ್ಲಿ ವ್ರತ ಗಮನಿಸಬೇಕಾದ ವಿಷಯ. ಎರಡನೆಯದು ಗೃಹಸ್ಥ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೮೦ 


ಧರ್ಯ ಅರ್ಥ ಕಾಮಗಳಲ್ಲಿ ಗಂಡು-ಹೆಣ್ಣು ಮಿಲನ ಹೊಂದಿರುವುದು ಇಲ್ಲಿಯೂ 
ಧರ್ಮವೆನ್ನುವುದು ಪ್ರಧಾನ ವಾನಪ್ರಸ್ಥವೆ೦ದರೆ ಸರಿಯಾದ ವಾರಸುದಾರರಿಗೆ ತಮ್ಮ 
ಸಂಪತ್ತನ್ನು ನೀಡಿ ವನಕ್ಕೆ ತೆರಳುವುದು ಕೊನೆಯದು ಸನ್ಯಾಸ ಅಂದರೆ ಎಲ್ಲವನ್ನೂ 
ತ್ಯಜಿಸುವುದು ಈ ದೃಷ್ಟಿಯಿಂದ ಜೈನ-ವೈದಿಕ ತತ್ವಕ್ಕಿರುವ ಭಿನ್ನತೆಯು ಗಮನಾರ್ಹವಾಗಿದೆ. 
ಜೈನಧಾರ್ಮಿಕ ಕಾವ್ಯಗಳಲ್ಲಿ ಸಲ್ಲೇಖನ ತಪಸ್ಸು ಮಾಡಿದ ಅನೇಕ ವಿವರಗಳು 
ದೊರೆಯುತ್ತವೆ. 
ವಿವರಗಳಿಗೆ ನೋಡಿ: ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ 
ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಪುಟ. ೩೮. 
೩೬೩. ತಾಂಡವ ವಿಧಿ | 
ಸಮನಿಸೆ ಮಾಡಿದುದಾಖಂಡಲಶಿಖಂಡಿ ತಾಂಡವವಿಧಿಯಂ 
(ಅಜಿತತೀರ್ಥಂಕರ ಪುರಾಣ ೫-೭) 
ರನ್ನ ಇಲ್ಲಿ ವಿವರಿಸುತ್ತಿರುವ ತಾಂಡವ ವಿಧಿ ಅಂದರೆ “ತಾ೦ಡವನೃತ್ಯ'. ಭರತನಾಟ್ಯದಲ್ಲಿ 
ಒಂದು ಪ್ರಕಾರ ವಾಸ್ತವವಾಗಿ ತಾಂಡವ ನೃತ್ಯಕ್ಕೆ ಒಂದು ಪೌರಾಣಿಕ ಹಿನ್ನೆಲೆಯಿದೆ. 
ದಾಕ್ಟಾಯಿಣಿಯು ದಕ್ಷನ ಯಜ್ಞದಲ್ಲಿ ಬಿದ್ದು ಸತ್ತು ಹೋದುದನ್ನು ಕೇಳಿದ ಶಿವ 
ಸಿಟ್ಟಿಗೇರುತ್ತಾನೆ.. ಸಿಟ್ಟಿನಲ್ಲಿಯೇ ಡಮರುಗವನ್ನು ಬಾರಿಸಿಕೊಂಡು ಭಯಂಕರ ನೃತ್ಯವನ್ನು 
ಮಾಡುತ್ತಾನೆ. ಈ ರೀತಿಯ ನೃತ್ಯ ಪ್ರಕಾರವನ್ನು ತಾ೦ಡವನೃತ್ಯವೆಂದು ಕರೆಯುತ್ತಾರೆ. 
ಈ ನೃತ್ಯ ಪದ್ಧತಿಯಲ್ಲಿ ರೌದ್ರವೇ ಸ್ಥಾಯಿ. ಹಾಗಾಗಿ ಆಂಗಿಕ ಅಭಿನಯಗಳು ಕೂಡಾ 
ರೂಕ್ತರೀತಿಯಲ್ಲಿಯೇ. ಮತ್ತು ಏರು ಸ್ಥಾಯಿಯಲ್ಲಿಯೇ ಇರುತ್ತದೆ. ಆಂಗಿಕ ಅಭಿನಯಗಳು 
ಕೂಡಾ ಸೂಕ್ಷವಾಗಿರುವುದಿಲ್ಲ ಎಂಬುದನ್ನು ಗಮನಿಸಬೇಕು. 
ತಂಡುವಿನಿಂದ ಹುಟ್ಟಿದುದು ತಾಂಡವ ಎಂದು ಸಿಂಹಭೂಪಾಲನು ಹೇಳುತ್ತಾನೆ. 
(೧, ೫೬, ೫೮) ರನ್ನನು ಮಾರ್ಗ, ದೇಸಿ, ಎರಡು ತಾಂಡವ, ಲಾಸ್ಯ ಎರಡು 
ವಿಕಲವೆಂದೂ ಹೇಳುತ್ತಾನೆ. (೫-೪೪ವ) (ಅಜಿತ ತೀರ್ಥಕರ ಪುರಾಣ ೫-೩೦ ವ) 


೩೬೪. ತಾಂತ್ರಿಕ ದರ್ಶನ 

ತಾಂತ್ರಿಕ ದರ್ಶನ (ವಜ್ರಯಾನ, ಮಂತ್ರಯಾನ ಮೊದಲಾದವು) ವಿಜ್ಞಾನವಾದವನ್ನು 
ಹಿಂದಕ್ಕೆ ತಳ್ಳಿತು. ಶೂನ್ಯತೆಯ ಆಧಾರವನ್ನು ಹೊಂದಿದ ಮಂತ್ರ, ತಂತ್ರ ಮತ್ತು 
ಅರ್ಜನೆಗಳ ವಿಶಿಷ್ಟ ಸಮುಚ್ಚಯವೇ ತಾಂತ್ರಿಕ ದರ್ಶನ. ಅದು ಮತವೂ ಹೌದು 
ದರ್ಶನವೂ ಹೌದು. ಇಂಡಿಯಾದೇಶದಿಂದ ಅದು ಮರೆಯಾದಾಗ (ಹನ್ನೊಂದರಿಂದ 
ಹನ್ನೆರಡನೆಯ ಶತಮಾನ) ಟಿಬೆಟ್ಟಿನಲ್ಲಿ ವಿಶೇಷವಾಗಿ ಪ್ರಚಾರಮಾಡಲ್ಪಟ್ಟದ್ದು ಬೌದ್ಧ 
ಧರ್ಮದ ಈ ರೂಪವೇ. ಬೌದ್ಧ ಧರ್ಮದ ಹಲ-ಕೆಲವು ಪ್ರಾಚೀನ ಶಾಖೆಗಳು 
ಇಂದಿಗೂ ಚೀನಾ ಮತ್ತು ಜಪಾನ್‌ ದೇಶಗಳಲ್ಲಿ ಮುನ್ನಡೆಯುತ್ತಿದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೮೧ 


ತಾಂತ್ರಿಕ ದರ್ಶನ ಬೌದ್ಧರಲ್ಲಿ ವಜ್ರಯಾನ ಮತ್ತು ಮಂತ್ರಯಾನದ ಮೂಲಕ 
ಮುಂದುವರಿಯಿತು. ರಾಧಾಕ ೈಷ್ಣನ್‌ ಹೇಳುವಂತೆ `ಅದು ಅನಂತರ ತಾಂತ್ರಿಕ 
ದರ್ಶನವಾಯಿತು. ತಾಂತ್ರಿಕ ದರ್ಶನವು ಹೆಸರೇ ಸೂಚಿಸುವಂತೆ ತಾಂತಿಕತೆಯೇ 
ಇದರಲ್ಲಿ ಮುಖ್ಯವಾಯಿತು. ನಮ್ಮಲ್ಲ ತಂತ್ರ ಮತ್ತು ಮಂತ್ರ ಈ ಎರಡರ ವರ್ಗೀಕರಣವು 
ಬಹಳಮಟ್ಟಿಗೆ ಅವಶ್ಯ ವಾಯಿತು. ತಂತ್ರದಲ್ಲಿ - "ತಂತ್ರವೇ ಮುಖ್ಯ. ತಂತ್ರ ಆಚರಣೆಗೆ 
ಸಂಬಂಧಿಸಿರುವುದು "ಮಂತವು ತಂತ್ರದ ಪರಿಕಲ್ಪನೆಗಿಂತ ಭಿನ್ನ. 
ವಿವರಗಳಿಗೆ ನೋಡಿ: ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ 
ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಪುಟ. ೧೯೫. 
೩೬೫. ತಾಂತ್ರಿಕ ಸಂಪ್ರದಾಯಗಳು 
ತಾಂತ್ರಿಕ ಸಮಪ್ರದಾಯಗಳ ಸಾಮಾನ್ಯ ಪ್ರವೃತ್ತಿಗಳನ್ನು ಧರ್ಮವೀರ ಭಾರತಿ 
ಅವರು ಈ ರೀತಿ ಗುರುತಿಸಿದ್ದಾರೆ. ಪ್ರತಿಯೊಂದು ಸಂಪ್ರದಾಯದ ದೇವತೆಗಳು, 
ಮಂತ್ರ ಹಾಗೂ ತತ್ವದರ್ಶನದ ಶಬ್ದಾವಳಿ ಬೇರೆಯಿದ್ದರೂ ಸಾಧನಾಪ ದ್ಧತಿ ಸಮಾನವಾಗಿತ್ತು 
ಹೊಸ ಸಾಧನಾಪದ್ಧತಿಗಳನ್ನು ಓಂದು ಮತ್ತೊಂದರಿಂದ ಮುಕ್ತ ಹೃದಯದಿಂದ 
ಸ್ವೀಕರಿಸುತ್ತಿತ್ತು. ತತ್ವದರ್ಶನ ಗೌಣವಾಗಿತ್ತು ಸಾಧನೆ, ಕ್ರಿಯೆ ಮತ್ತು 'ಚರ್ಯೆಗಳು 
ಪ್ರಮುಖವಾಗಿದ್ದವು. ಸಾಧನೆಯಲ್ಲಿ ಗುರುವಿಗೆ ಅತ್ಯಂತ ಮಹತ್ವವಿತ್ತು ಮತ್ತು ಈ 
ಸಾಧನೆ ಶಿವಶಕ್ತಿ, ಅಂಗ-ಲಿ೦ಗ, ರಸ-ಅಭ್ರಕ, ಪ್ರಜ್ಞೆ ಮತ್ತು ಉಪಾಯ ಮೊದಲಾದ 
ಯಾವುದೇ ಎರಡು ಪುರುಷ ಹಾಗೂ ಸ್ತೀ ಪ್ರತೀಕಗಳ ಅದ್ವಯ ಸಾಧನೆಯಾಗಿತ್ತು. 
ಇಲ್ಲಿ ದೈತದ ಭಾವವಿಲ್ಲ. ಸಾಧಾರಣವಾಗಿ ಎಲ್ಲ ಸಂಪ್ರದಾಯಗಳಲ್ಲೂ ಈ ಸಾಧನೆಯ 
ಮಿಥುನ ಪರವಾದ ವ್ಯಾಖ್ಯಾನ ದೊರೆಯುತ್ತದೆ. ಅದರ ಜೊತೆಗೆ ಗುಹ್ಮಾಚಾರಗಳ 
ವಿಧಾನವೂ ಕಂಡು ಬರುತ್ತದೆ. ಮೈಥುನವು ಸಾಧನೆಯ ಫಲವಾಗಿದೆ. ಈ ಸಾಧನೆಯಲ್ಲಿ 
ಜಾತಿ-ಪಂಥ, ವರ್ಣಭೇದಗಳಿರಲಿಲ್ಲ. ಸಾಧನೆಗೂ ಜಾತಿಗೂ ಸಂಬಂಧವಿಲ್ಲದಿರುವುದು 
ಗಮನಾರ್ಹ. ಈ ಸಾಧನೆಯಲ್ಲಿ ಶಕ್ತಿ ಪ್ರಧಾನವಾದುದರಿಂದ ಸ್ತ್ರೀಗೆ ವಿಶೇಷ 
ಮಹತ್ವವಿತ್ತುವೆಂಬುದು ಗಮನಾರ್ಹ. ಬ್ರಹ್ಮಾಂಡದಲ್ಲಿರುವ ಶಿವ ಶಕ್ತಿಗಳು ಕುಂಡಲಿನೀ 
ಮತ್ತು. ಸಹಸ್ರಾರ ಅಥವಾ ಕಮಲ ಕುಲಿಶದ ರೂಪದಲ್ಲಿದ್ದವು. ಅದ್ದರಿಂದ ಯೋಗ 
ಸಾಧನೆಯ ವಿಧಾನವೂ ಇತ್ತು. ದೇಹ ಅತ್ಯಂತ ಮಹತ್ವಪೂರ್ಣವೆಂದು ಭಾವಿಸಲಾಗಿತ್ತು. 
ಮಿಥುನ ಸಾದನೆ ಹಾಗೂ ಯೋಗದಿಂದಾಗಿ ನಿರೂಪಣ ಶೈಲಿ ಪ್ರತೀಕಾತ್ಮಕವಾಗಿದೆ. 
ಪ್ರತೀಕಾದ ಸಾಧನೆಯು ಮುಖ್ಯ ಜಾನಪದ ದೇವತೆಗಳ ಮತ್ತು ಅವರ ಪೂಜೆಯ 
ಅಸಂಸ್ಕೃತ ವಿಧಾನಗಳ ಬಗೆಗೆ ಗೌರವ ಮತ್ತು ಅವರು ವೈದಿಕ ದೇವತೆಗಳಿಗಿಂತಲೂ 
ಹಿರಿಯರೆಂದು ಸಿದ್ದಪಡಿಸಲು ಪ್ರಯತ್ನ ನಡೆಯುತ್ತಿತ್ತು ಮರಣಾನಂತರ ದೊರೆಯುವ 
ಮುಕ್ತಿ ಅಥವಾ ನಿರ್ವಾಣಕ್ಕಿಂತ ಸಾಧನೆಯಿಂದ ಬದುಕಿರುವಾಗಲೇ ವಿವಿಧ ರೀತಿಯ 
ಸಿದ್ಧಿಗಳನ್ನು ಪಡೆದು ಸಿದ್ಧನಾಗುವುದು ಇವರ ಕಾಮ್ಯ. ರಸೆ ಶ್ವರ, ಕಾಪಾಲಿಕ, ಶಾಕ್ತ 
ಮತ್ತು ವಜ್ರಯಾನವೇ ಮೊದಲಾದವುಗಳಲ್ಲಿ ಸಿದ್ಧಿಗೆ. ಮನ್ನಣೆಯಿದೆ. 


ವಿವರಗಳಿಗೆ ನೋಡಿ: ಮೋಹನಕೃಷ್ಣ ರೈ ೨೦೦೪ ಪ್ರಭುತ್ವ ಮತ್ತು ಜನತೆ ಪುಟ. ೧೮೩. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೮೨ 


೩೬೬. ತಾರಾಭಗವತಿ 

ಸೋಮೇಶ್ವರನ ಮಹಾಮಂತ್ರಿ ಸುಂಕಾಧಿಕಾರಿಯಾದ ದಂಡನಾಯಕ 
ರೂಪಭಟ್ಟಯ್ಯನು ಬಳ್ಳಿಗಾತಿಯ ಜಯಂತಿ ಬೌದ್ದವಿಹಾರವನ್ನು ಕಟ್ಟಿಸಿ, ಅದಕ್ಕಾಗಿ 
ಮತ್ತು ತಾರಾಭಗವತಿ, ಕೇಶವ, ಲೋಕೇಶ್ವರ ಮತ್ತು ಬುದ್ಧದೇವ ಇನ್ನಿತರ ಆವರಣ 
ದೇವತೆಗಳ ಪೂಜೆಗಾಗಿ ಮತ್ತು ಯೋಗಿಣಿ, ಕುಸಲೀ (ಇವರು ಹೆಂಗಸರು) ಸನ್ಯಾಸಿಗಳ 
ಆಹಾರಕ್ಕಾಗಿ ದತ್ತಿಯನ್ನು ಬಿಟ್ಟಿರುವನು (ಕಾಲ ೧೦೬೫) (ಕೃಷ್ಣರಾವ್‌ ಕಪಟರಾಳ 
೧೯೭೦ ಪುಟ. ೨೭) ಈ ತಾರಾಭಗವತಿಯ ಪ್ರತಿಮೆಯನ್ನು ನಾಡಪೆರ್ಗಡೆಯಾದ 
ಹಂಪಸೆಟ್ಟಿಯ ಹೆಂಡತಿಯಾದ ನಾಗಿಯಕ್ಕ ಎಂಬವಳು ಕ್ರಿಶ. ೧೦೬೭ನೆಯ ವರ್ಷದಲ್ಲಿ 
ಮಾಡಿಸಿದಳಂದು ಶಿಕಾರಿಪುರದ ೧೭೯ನೆಯ ಶಾಸನದಿಂದ ತಿಳಿದು ಬರುವುದು 
1... ಹುಟ್ಟ ಸಶಿ), 


೩೭೬೭. ತಿಲಕಗಳು 
ನಾಗವರ್ಮನು 'ಅಭಿಧಾನರತ್ನಮಾಲಾ ಕರ್ಣಾಟಕ ಟೀಕೆ'ಯಲ್ಲಿ ತಿಲಕದ ಕುರಿತಂತೆ 
ಹೀಗೆ ಹೇಳುತ್ತಾನೆ. “ತಿಳಕಂ, ತಮಾಳಪತ್ರಂ, ಚಿತ್ರಕಂ, ವಿಶೇಷಕಂ, ಪುಂಡಂ, ಲಲಾಟಿಕಾ 
- ಈ ಆರು ಬೊಟ್ಟು (೩೭೮), ಕುಂಕುಮಂ, ಘಸ್ಕಣಂ, ವರ್ಣಂ, ಲೋಹಿತ 
ಚಂದನಂ, ಕಾಶ್ಲೀರಜಂ, ಕಾಲೇಯಂ, ಜಾಪಕಂ - ಈ ಏಳು ಕುಂಕುಮಂ (೩೮೯), 
ಮೃಗನಾಭಿ: ಮೃಗಮದ: ಕಸ್ತೂರಿಕಾ - ಈ ಮೂರು ಕಸ್ತೂರಿ (೩೯ ೦), ರಾಜಶೇಖರನು 
ತಿಲಕದಲ್ಲಿ ಪುಂಕ್ರಿ ತನುಲ ಪತ್ರ ಚಿತ್ರಕ, ವಿಶೇಷಕ ಎನ್ನುವ ನಾಲ್ಕು ವಿಭಾಗಗಳನ್ನು 
ಸೂಚಿಸುತ್ತಾನೆ. 
ರಾಣಿಯರು ಕಸ್ತೂರಿಯ "ತಿಲಕ'ವಿಡುವ ಕ್ರಮದ ಕುರಿತು ಪಂಪನ “ಆದಿಪುರಾಣ'ದಲ್ಲಿ 
ಉಲ್ಲೇಖವಿದೆ. (೪-೪೧ವ). ಹೆಂಗಸರ ನಾಸಾಭರಣದ ಕುರಿತು ಹೇರಳ ಉಲ್ಲೇಖಗಳು 
ಸಿಗುತ್ತವೆ. ಆದರೆ "ವಿಧವೆಯರಿಗೆ ಮಾತ್ರ ನಾಸಾಭರಣ ಧರಿಸುವ ಹಕ್ಕು ಇಲ್ಲ. 
ಯಾಕೆಂದರೆ, ನಾಸಾಭರಣವು ಸೌಭಾಗ್ಯದ ಲಕ್ಷಣ. 
ಮೂಗುತಿಯನ್ನು ಸೌಭಾಗ್ಯದ ಲಕ್ಷಣವೆಂದು ನಾಟ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. 
ಕೃಷ್ಣಮೂರ್ತಿ ಕೆ. ee: ಪ್ರಕಾರ, ಕ್ರಿ ಡೆ ಏಳನೇ ಶತಮಾನದ ತರು ಮಲಬಾರಿನಲ್ಲಿ 
ನಾಸಾಭರಣವು ಪ್ರಚಲಿತವಾಯಿತು (ಅದೇ. ಪು. ೬೯). ಆದರೆ ನಾಸಾಭರಣವು ಕ್ರಿ.ಶ. 
ಒಂದನೆಯ ಶತಮಾನದ ಕಾಲಕ್ಕೆ ಪ್ರಾರಂಭವಾಯಿತೆಂದೂ, ಇದರ ಮೇಲೆ ಮೊಗಲರ 
ಪ್ರಭಾವ ಇದೆಯೆಂದೂ ಅಲ್ತೇಕರರು ಅಭಿಪ್ರಾಯ ಪಡುತ್ತಾರೆ. 
ವಿವರಗಳಿಗೆ ನೋಡಿ: ಚಿದಾನಂದ ಮೂರ್ತಿ .ಎಂ. ೧೯೭೭ ಗ್ರಾಮೀಣ ಪುಟ. ೧೫೪ 
Krishna Murthy .K. 1977 
Nagarjunakonda —A cultural study Concept P 69 
Yagendra Bahadur Singh 1981 Social Life Ancient India P. 183 
Altekar A.S. 1962 The Position of Women in Hindu Civilisation P 302 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೮೩ 


೩೬೮. ತುರುಗೋಳ್‌ 

ತುರು(ಗೋಳೊಳ್‌) ಪೆಣ್ಣುಯ್ಕಲೋ 

ಛೆಚೆವೆಸದೊಳ್‌ ನೆಂಟನೆಡಜೊಳೂರಜಣಿವಿನೊಳ೦ 

ತೆಚೆ ಸಂದು ಗಂಡುತನೆಮನೆ 

ನೆಜೆ ಪದವ ಗಂಡನಲ್ಲನೆಂತು ಷಂಡಂ” (ಗದಾಯುದ್ಧ೨-೨೪) 

ದನಗಳನ್ನು ಅಪಹರಿಸುವುದನ್ನು ಗೋಗಹಣ, ತುರುಗೋಳು, ತುರುಗಾಳಗವೆಂದು 
ಕರೆಯುತ್ತಾರೆ. ಇದರಲ್ಲಿ ಗೋವಿಗಾಗಿ ಹೋರಾಟಗಳು ನಡೆಯುತ್ತವೆ. 

ದನಗಳು ಪ್ರಾಚೀನ ಭಾರತದ ಆರ್ಥಿಕ ಸಂಪತ್ತೇ ಆಗಿದ್ದವು. ಒಬ್ಬ ವ್ಯಕ್ತಿಯ 
ಸಾಹುಕಾರತನವು ಅವನು ಹೊಂದಿರುವ ದನಗಳ ಸಂಖ್ಯೆಯನ್ನು ಅವಲಂಬಿಸಿತ್ತು 
ಎ೦ದರೆ ಅತಿಶಯೋಕ್ತಿಯಲ್ಲ. ಪೌಷ್ಠಿಕ ಆಹಾರವಾದ ಹಾಲು, ತುಪ್ಪ, ಮೊಸರು 
ಮುಂತಾದವುಗಳನ್ನೂ, ವ್ಯವಸಾಯಕ್ಕೆ ಅಗತ್ಯವಾದ ಗೊಬ್ಬರವನ್ನೂ ನೀಡುವ, ಇವು 
ವ್ಯವಸಾಯ ಮಾಡಲು ಒಂದು ಶಕ್ತಿಯಾಗಿ ಮಾನವನ ನೆರವಿಗೆ ನಿಂತವು. ಆದ್ದರಿಂದ 
ದನಗಳನ್ನು ಹಣದ ಆಸೆಯಿಂದ ಕದಿಯಲು ಆರಂಭ ಮಾಡಿದರು. ಈ ರೀತಿ 
ದನಗಳನ್ನು ಅಪಹರಿಸಿದವರನ್ನು ಹಾಗೆಯೇ ಬಿಡುವುದು ಹೇಡಿತನದ ಪರಮಾವಧಿ 
ಎಂಬ ಒಂದು ಭಾವನೆ ಮೂಡಿತು. ಯಾವಾಗ ಇದು ಒಂದು ಮೌಲ್ಯವಾಗಿ 
ಪರಿಣಮಿಸಿತೋ ಆಗ ಶತ್ರುಗಳನ್ನು ಕೆಣಕಿ ಅವಮಾನ ಮಾಡುವುದಕ್ಕೆ ಅಥವಾ ಅವನ 
ಮೇಲೆ ಬೀಳುವುದಕ್ಕೋ ಆ ಅರಸನ ಪ್ರದೇಶದ ದನಗಳನ್ನು ಅಪಹರಿಸುವ ಯತ್ನಗಳು 
ನಡೆದುವು. ಪಾಂಡವರನ್ನು ಹೊರಗೆ ಹಾಕಲು ಕೌರವರು ಈ ಮೌಲ್ಯವನ್ನೇ ನಡೆದಾಗ 
ಎಂಥ ವೀರನು ತಾನೇ ಸುಮ್ಮನಿದ್ದಾನು, ಪಾಂಡವರು ಖಂಡಿತವಾಗಿ ಈ ಹೋರಾಟಕ್ಕೆ 
ಇಳಿಯುತ್ತಾರೆ. ಆಗ ಅವರನ್ನು ಗುರುತಿಸಬಹುದು. ಇದು ಅವರ ಲೆಕ್ಕಾಚಾರವಾಗಿತ್ತು. 
ಆ ನ೦ತರ ಆಗಿದ್ದೇ ಬೇರೆ. ಅದು ನಮಗೆ ಇಲ್ಲಿ ಮುಖ್ಯವಲ್ಲ. 

ಪಂಪನ ವಿಕ್ರಮಾರ್ಜುನವಿಜಯ ಮತ್ತು ರನ್ನನ ಗದಾಯುದ್ಧ ಈ ಎರಡೂ 
ಕಾವ್ಯಗಳಲ್ಲಿ ತುರುಗಾಳಗದ ಬಗ್ಗೆ ಕನ್ನಡನಾಡಿನ ವೀರರ ನಿಲುವು ಯಾವ 
ರೀತಿಯದಾಗಿತ್ತು ಎಂಬುದು ಸುವಕ್ಷವಾಗಿದೆ. ಪಂಪಭಾರತದಲ್ಲಿ ವಿರಾಟನ ಕಡೆಯವರು 
ಹೇಳುವ “ನಾವು ಬದುಕಿರುವವರೆಗೆ ದನಗಳನ್ನು ಅಪಹರಿಸಲು ಬಿಡುವುದಿಲ್ಲ. ನಾವು 
ಸತ್ತಮೇಲೆ ಅವು ನಮ್ಮ ಹೆಣಗಳನ್ನು ತುಳಿದು ಹೋಗಬೇಕು ತುರುಗಾಳಗದಲ್ಲಿಯೇ 
ನಮ್ಮ ಉಳಿವುಅಳಿವುಗಳು ಇರುವುದು” ಎ೦ಬ ಮಾತುಗಳು ಪಂಪನ ಕಾಲದ ವೀರರ 
ಉದ್ರೋಷವಾಗಿತ್ತು ಎಂದರೆ ಅತಿಶಯೋಕ್ತಿಯಲ್ಲ. ತುರುಗಾಳಗದಲ್ಲಿ ಭಾಗವಹಿಸಿ 
ಮಡಿದವರ ಬಗ್ಗ ಸಮಾಜದಲ್ಲಿ ಒಂದು ರೀತಿಯ ಗೌರವ ಭಾವನೆಯಿತ್ತು ತುರುಗಾಳದಲ್ಲಿ 
ಮಡಿದ ವೀರರ ರಕ್ತದಿಂದ ತಿಲಕವನ್ನು ಇಟ್ಟುಕೊಂಡು ಅವರಿಗೆ ಕೈಮುಗಿಯುತ್ತಿದ್ದರು 
ಎ೦ಬ ವಿಷಯವು ಬ್ರಹ್ಮಶಿವನ ಸಮಯಪರೀಕ್ಷೆ ಎಂಬ ಕೃತಿಯಿಂದ ತಿಳಿದು ಬರುತ್ತದೆ. 

ಗೋಗ್ರಹಣಕಾಲದಲ್ಲಿ, ಸ್ತೀಯರ ಮಾನರಕ್ಷಣೆಯಲ್ಲಿ ಸ್ವಾಮಿ ಕಾರ್ಯದಲ್ಲಿ, ನೆಂಟರ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೮೮೬ 


ಆಪತ್ತಿನಲ್ಲಿ, ಗ್ರಾಮದ ದಾಳಿಯಲ್ಲಿ ದೃಢ ನಿರ್ಧಾರದಿಂದ ಮುನ್ನುಗ್ಗಿ ತನ್ನ ಪೌರುಷವನ್ನು 
ಒರೆಗೆ ಹಚ್ಚಿ ಹೋರಾಡಿದವನು ಗಂಡಲ್ಲ: ಅವನು ಷಂಡನೇ ಸರಿಯೆನ್ನುವುದು 
ಇಲ್ಲಿಯ ಭಾವಾರ್ಥವಾಗಿದೆ. ಇಲ್ಲಿ ತುರುಗೋಳ್‌ ಮತ್ತು ಪೆಣ್ಣುಯ್ಕಲ್‌ ವಿಷಯ 
ಪ್ರಸ್ತಾಪಗೊಂಡಿರುವುದು ಗಮನಾರ್ಹ. 

'ಕಾನಡ' ಗೋವಳರ ಬೀಡಾದ ಕನ್ನ (ಖಾನ) ದೇಶವು ಪ್ರಾಚೀನ "ಕನ್ನ' ಜನರ 
ಎಂದರೆ ಕಂನಾಡಿನ ಮೊದಲಿಗರ ನೆಲೆವೀಡು ಆಗಿರಬೇಕೆಂದು ಗ ಬೇರೆ 
ಅನೇಕ ಸ್ಥಾನಿಕ ಸಮಗತಿಗಳಿಂದಲೂ ಅನುಮಾನವಾಗುತ್ತದೆ.. ಆದುದರಿಂದ, ಈ 
ಗೋವಳರು ಕಂನಾಡ ತುರಕಾರ-ದನಗಾರರೆಂದು ಹೇಳಬೇಕಾಗುತ್ತದೆ. 

ಏವರಗಳಿಗೆ : ಡಾ. ಆರ್‌. ಶೇಷಶಾಸ್ತಿ ೨೦೦೪ ಕರ್ನಾಟಕದ ವೀರಗಲ್ಲುಗಳು ಪುಟ. ೨೨-೨೩ 

ಶಂಬಾ ಜೋಶಿ ೧೯೯೯ ಹಾಲುಮತ ದರ್ಶನ ಸಂಪುಟ. ೩ ಪುಟ. ೨೦ 


೩೬೯. ತುರುಪಟ್ಟಿ 

ಅನ್ನೆಗಮಾ ತುಜುಪಟ್ಟಿಯುಮಲ್ಲಿಂದರ್ದು ನಾಡೆಗಂಟು ಪೋದತ್ತು ಪೋದಡೆ 
ಧರ್ಮಕೇತಿ 4 ಗ ತುಜುಪಟ್ರಿಗೆ ಪೋದರ್‌......... 

(ಡಿ.ಎಲ್‌. ಸರ 4. ೨೦೦೯ ಪುಟ. ೧೪೭) 

ತುಜುಪಟ್ಟಿಯೆಂದರೆ ತುರುಸಮೂಹ. ತುರುಗಳನ್ನು ಕಾಯುವವರು ಗೊಲ್ಲರು. 
ಗೊಲ್ಲರು ಒಂದೆಡೆ ನಿಲ್ಲುವವರಲ್ಲ ವಲಸೆಗಾರರು. ಅದನ್ನು ವಡ್ಡಾರಾಧನೆಯಲ್ಲಿ 
ಹೇಳಲಾಗಿದೆ. ಗೊಲ್ಲರದು ಗುಂಪುಜೀವನ ಪದ್ಧತಿ. ಮತ್ತು ಹಸುಕರುಗಳ ಮೇವಿಗಾಗಿ 
ಊರಿ೦ದ ಊರಿಗೆ ಹೋಗುತ್ತಿರುತ್ತಾರೆ. 


೩೭೦. ತುಳಾಭಾರ 

ತನ್ನ ತೂಕಕ್ಕೆ ಸಮಾನವಾದ ತೂಕವನ್ನು ದಾನ ಮಾಡುವುದು ಎಂಬುದನ್ನು 
ಪಂಪ ತುಳಾಭಾರ ಎಂದು ಕರೆದಿದ್ದಾನೆ. ಪಂಪ ಭಾರತ ೧೨-೪೦ವ) 

ತಕ್ಕಡಿಯಲ್ಲಿ ಒಂದು ಕಡೆ ಮನುಷ್ಯನಿದ್ದು ಮತ್ತೊಂದು ಕಡೆ ಅದಕ್ಕೆ ಸಮವಾದ 
ಸಂಪತ್ತನ್ನು ಹೇರಿದರೆ ಅದು ತುಲಾಭಾರವೆನಿಸುತ್ತದೆ. ತುಲಾಭಾರವನ್ನು ಸಾಮಾನ್ಯವಾಗಿ 
ಹರಕೆಯ ಸಂದರ್ಭದಲ್ಲಿ ಆಚರಿಸುತ್ತಾರೆ. ಸಾಮಾನ್ಯವಾಗಿ ಅಕ್ಕಿ, ಬೆಲ್ಲ, ತೆಂಗಿನಕಾಯಿ 
ಮುಂತಾದ ವಸ್ತುಗಳನ್ನು ತುಲಾಭಾರಕ್ಕೆ ಬಳಸುತ್ತಾರೆ. ಉಪ್ಪಿನ ತುಲಾಭಾರದ ಹರಕೆಯೂ 
ರೂಢಿಯಲ್ಲಿದೆ ಎಂಬುದು ವಿಶೇಷ. ಅವರವರ ಶಕ್ತನುಸಾರ ಈ ಹರಕೆಯನ್ನು 
ಆಚರಿಸುತ್ತಾರೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೮೫ 


೩೭೧. ತುಟುಲ್‌ 

ತೆ ತುಖಲ್‌ ಪರಕೆಯ ಸಮಾನ ಪ್ರತಿ ಪತ್ತಿಯಂ.......... 

ಪಂಪ “ತುಟುಲ ಪರಕೆಯ” ಸಮಾನವೆಂದು ಬಳಸಿದ್ದಾನೆ. 

(ಪಂಪ ಭಾರತ ೬-೩೩ವ) 

ಪರಕೆಯೆಂದರೆ ಹರಕೆ. ತುಟುಲವೆ೦ದರೆ ಪೂಜೆ, ಸೇವೆ; ನಮಸ್ಕಾರ ದೇವರಿಗೆ 
ಹರಕೆ(ಪರಕೆ) ಯೊಪ್ಪಿಸುವ ಪದ್ಧತಿಯು ಹಿ೦ದಿನಿ೦ದಲೂ ಚಾಲ್ತಿಯಲ್ಲಿತ್ತು. 

ಹರಕೆಯು ಪೂಜೆ, ಹಣ, ಉರುಳು ಸೇವೆ ಮುಂತಾದ ರೀತಿಯಲ್ಲಿರುತ್ತವೆ. 
ಶಿಷ್ಟದೇವರಿಗೆ ಒದಗಿಸುವ ಹರಕೆಯು ಸಾತ್ಲಿಕ ರೂಪದಲ್ಲಿರುತ್ತದೆ. ಉಗದೇವತೆಯರಿಗೆ 
ಪ್ರಾಣಿ ಬಲಿಯೇ ಹರಕೆ, ಮುಡಿಪು ಇಡುವುದು ಎಂದರೂ ಹರಕೆ. ಭಯ ನಿವಾರಣೆ, 
ರೋಗನಿವಾರಣೆ ಮುಂತಾದ ಕಾರಣಕ್ಕೆ ಹರಕೆಯನ್ನು ಹೇಳುತ್ತಾರೆ. ಹರಕೆಯು 
ಮನುಷ್ಯನಿಗೆ ಧೈರ್ಯ ತುಂಬುತ್ತದೆ ಮತ್ತು ಹರಕೆ ಹೇಳುವುದರ ಮೂಲಕ ಮನುಷ್ಯ 
ತನ್ನ ಅಭೀಷ್ಟವನ್ನು ನೆರವೇರಿಸಿಕೊಳ್ಳಲು ದೇವರ ಮೇಲೆ ಭಾರ ಹಾಕುತ್ತಾನೆ. 


೩೭೨. ತೆರಿಗೆ 

ಸಾಧುಗಳು, ಬ್ರಾಹ್ಮಣರು, ಮಠಗಳು ಮತ್ತು ವಿದ್ಯಾಪೀಠಗಳು ಕರವನ್ನು 
ಕೊಡುತ್ತಿರಲಿಲ್ಲ. ಕ್ಷಾಮ ಇತ್ಯಾದಿಗಳು ಬಂದರೆ ಕಂದಾಯ ತೆಗೆದುಕೊಳ್ಳುತ್ತಿರಲಿಲ್ಲ. 
ಭೂಕಂದಾಯವಲ್ಲದೆ ಖನಿ, ಉಪ್ಪು, ಅರಣ್ಯ ಮದಿರಾ, ಸೂನಾಗೃಹಗಳು. ಆಮದು 
ರಫ್ತಗಳಿ೦ದ ರಾಜ್ಕಾದಾಯ ಹೆಚ್ಚಿಸಬಹುದೆಂದು ಕೌಟಿಲ್ಯನು ಹೇಳುತ್ತಾನೆ. 

ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ನವರತ್ನ, ಹೂವು ಹಣ್ಣು, ತರಕಾರಿ, ಕಬ್ಬು, ವನಸ್ಪತಿಗಳು, 
ಮೃಗ ಪಕ್ಷಿಗಳ ಮಾರಾಟ, ಕುದುರೆ, ಒಂಟೆ, ಕುರಿ, ಆಡು, ಸುರಾ, ಸೂನಾ, ಸೂತ್ರ, 
ತೈಲಗಳಿಗೆ ಸುಂಕವಿತ್ತು ಎಂದು ಬರುತ್ತದೆ. 

ರಾಜ್ಯದ ಆದಾಯವು ವಿವಿಧ ವಸ್ತುಗಳು, ವೃತ್ತಿಗಳು, ಆಸ್ತಿಗಳು, ಸಾಮಾಜಿಕ 
ಕಾರ್ಯಗಳು, ಮುಂತಾದವುಗಳ ಮೇಲೆ ವಿಧಿಸಲಾಗುತ್ತಿದ್ದ ಸುಂಕವನ್ನು 'ತಳಭಂಡದ 
ಸುಂಕ' ಎಂಬುದಾಗಿ ಕರೆಯುತ್ತಿದ್ದರು. ಅನಂತರ ಯಾವ ಯಾವ ಸಾಮಗಿಗೆ ಎಷ್ಟು 
ಸುಂಕ, ಈ ಸುಂಕವು ಹಣದ ರೂಪದಲ್ಲಿ ಬರಬೇಕೆ ಅಥವಾ ವಸ್ತುಗಳ ರೂಪದಲ್ಲಿ 
ಬರಬೇಕೆ ಎಂಬುದನ್ನು ನಮೂದಿಸುತ್ತಿದ್ದರು. ಈ ಕುರಿತು ಕೌಟಲ್ಯನ ಅರ್ಥಶಾಸ್ತ್ರದಲ್ಲಿ 
ವಿವರವಿದೆ. 

ಎವಿಧ ವೃತ್ತಿಗಳ ಮೇಲೆ ಸುಂಕವನ್ನು ಎಧಿಸುತ್ತಿದ್ದರು. "ಕುಜುಂಬ ದೆ” ಕುರುಬರು 
ಕೊಡಬೇಕಾದ ತೆರಿಗೆ, "ಮಾದಾಚಿಕೆ' ಬಿದಿರಿನ ಕೆಲಸದವರು ನೀಡಬೇಕಾದ ತೆರಿಗೆ, 
“ಕೂಡತಿವಣ' "ಅಕ್ಕಸಾಲಿಯಾಯ' ಬಡಗಿಗಳ ಮತ್ತು ಕಮ್ಮಾರ ಮೇಲೆ ವಿಧಿಸಿದ 
ತೆರಿಗೆ. "ಒಕ್ಕಲುದೆಐ' ಹಾಗೆಯೇ ಎಣ್ಣೆ ಮತ್ತು ಕಬ್ಬಿನ ರಸವನ್ನು ತೆಗೆಯುತ್ತಿದ್ದ ಗಾಣಗಳ 
ಮೇಲೆ ಎಧಿಸುತ್ತಿದ್ದ ತೆರಿಗೆ "ಗಾಣದ ಸುಂಕ” “ಆಲೆಯ ಸುಂಕ”. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೮೬ 


ಸಾಮಾಜಿಕ ಕಾರ್ಯಗಳಾದ - ಮದುವೆ, ಮುಂಜಿ ಮುಂತಾದ ಆಚರಣೆಗಳ 
ಮೇಲೂ ಸುಂಕವನ್ನು ವಿಧಿಸುತ್ತಿದ್ದರು. ಇವುಗಳಲ್ಲದೆ ಇತರೇ ಸಣ್ಣ ಸಣ್ಣ ವಸ್ತುಗಳ 
ಮೇಲೆ ಎಧಿಸುತ್ತಿದ್ದ ಸುಂಕಗಳನ್ನು ಒಟ್ಟಾಗಿ ಸೇರಿಸಿ *ಕಿಜುಕುಳ' ಎಂಬುದಾಗಿ 
ಕರೆಯಲಾಗಿದೆ. 

ಅರಸನಾದವನು ಸೈನ್ಯ ಸಮೇತ ಪ್ರಯಾಣ ಹೊರಟಾಗ ಆಯಾ ಗ್ರಾಮದ 
ಜನರು. ಅರಸರ ನಿರೂಪದಿಂದ ಬಂದ ಕೆಲಸವನ್ನು ಯಾವ ಪ್ರತಿಫಲವೂ ಇಲ್ಲದೆ 
ಮಾಡಿಕೊಡಲೇಬೇಕಿತ್ತು. ಹಾಗೆ ಮಾಡದಿದ್ದರೆ ಬಲವಂತವಾಗಿಯಾದರೂ 
ಮಾಡಿಸುತ್ತಿದ್ದರು. ಇಂಥ ಕೆಲಸವನ್ನು 'ಬಿಟ್ಟಿ' ಎಂಬುದಾಗಿ ಕರೆಯಲಾಗಿದೆ. ಈ 
'ಮೂವಿಟ್ಟ' ಎಂಬ ಪದ ಮೂರು ರೀತಿಯ ಬಿಟ್ಟಿ ಕೆಲಸಗಳನ್ನು ಸೂಚಿಸುವ 
ಪ್ರಯೋಗವಾಗಿದೆ ಎಂದು ಶೇಷಶಾಸ್ತ್ರಿಯವರು ಹೇಳುತ್ತಾರೆ. 
ಕೆಲವೊಂದು ತೆರಿಗೆಗಳು ಈ ಕೆಳಗಿನಂತಿವೆ. 


ಫಲವತ್ತಾದ ಭೂಮಿಯ ಮೇಲೆ ಹಾಕುತ್ತಿದ್ದ ತೆರಿಗೆ ಸಿದ್ಧಾಯ 
ಮನೆಯ ಮೇಲೆ ಹಾಕುತ್ತಿದ್ದ ತೆರಿಗೆ ಮನೆದೆರೆ 
ವ್ಯಾಪಾರ ಸಾಮಾಗ್ರಿಗಳ ಮೇಲಿನ ತೆರಿಗೆ ವಡ್ಡರಾವುಳ 
ಅಮದು ವಸ್ತುಗಳ ಮೇಲಿನ ತೆರಿಗೆ ಒಳಸುಂಕ 
ರಷ್ಟು ಮೇಲಿನ ಸುಂಕ ಹೊರಸುಂಕ 
ವ್ಯಾಪಾರಿಗಳು ತಳವಾರನಿಗೆ ಕೊಡಬೇಕಾದ ಸುಂಕ ತಳರಸುಂಕ 
ಎತ್ತಿನ ಬಂಡಿ, ಕುದುರೆ ಬಂಡಿ ಮುಂತಾದ 
ಬಂಡಿಗಳ ಮೇಲಿನ ತೆರಿಗೆ ಬಂಡಿದೆರೆ 
ಕುಶಲಕರ್ಮಿಗಳ ಮೇಲಿನ ವೃತ್ತಿತೆರಿಗೆ ಪಂಚಾಳ ತೆರಿಗೆ, 
ಪಂಚಕಾರುಕದೆರೆ 
ಬಡಗಿಗಳ ಮೇಲೆ ವಿಧಿಸುತ್ತಿದ್ದ ತೆರಿಗೆ ಬಡಗಿದೆರೆ 
ಕಮ್ಮಾರರ ಮೇಲೆ ವಿಧಿಸುತ್ತಿದ್ದ ತೆರಿಗೆ ಕಮ್ಮಾರ ಸುಂಕ, 
ಕುಲುಮೆದೆರೆ, 
ಕಬ್ಬುಣದೆರೆ 
ಅಕ್ಕಸಾಲಿಗರ ಮೇಲೆ ವಿಧಿಸುತ್ತಿದ್ದ ತೆರಿಗೆ ಅಕ್ಕಸಾಲಿಯಾಯ, 
ಸುವರ್ಣಾಯ 
ಅಕ್ಕಸಾಲಿಗರು ಮತ್ತು ಕಮ್ಮಾರರು ವಸ್ತುಗಳ ಉತ್ಪಾದನೆಗೆ 
ಬಳಸುತ್ತಿದ್ದ ಉಪಕರಣಗಳ ಹೇಲಿನ ತೆರಿಗೆ ಅಡೆಕಲುವಣ, 
ಅಚ್ಚಿನಕಮ್ಮಟದೆರೆ 
ಗಾಣದ ಮೇಲಿನ ತೆರಿಗೆ ಗಾಣದ ತೆರೆ 
ನೇಕಾರರ ಮೇಲಿನ ತೆರಿಗೆ ,' . ಮಗ್ಗದೆರೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೮೭ 


ಬೆಲ್ಲದ ಮೇಲಿನ ತೆರಿಗೆ 

ಉಪ್ಪು ತಯಾರಿಕೆಯ ಮೇಲಿನ ತೆರೆಗೆ 
ಕಬ್ಬಿಣದ ಮೇಲಿನ ತೆರಿಗೆ 

ಕಳ್ಳರ ಮೇಲೆ ಹಾಕುತ್ತಿದ್ದ ದಂಡ 

ವೇಶ್ಯೆಯರ ಮೇಲಿನ ತೆರಿಗೆ 

ಕುರುಬರ ಮೇಲೆ ಹಾಕುತ್ತಿದ್ದ ತೆರಿಗೆ 

ಚಿಪ್ಪಿಗರ ಮೇಲೆ ಹಾಕುತ್ತಿದ್ದ ತೆರಿಗೆ 

ಸೈನಿಕರ ವಸತಿಗಳ ಮೇಲಿನ ತೆರಿಗೆ 
ಸಾರ್ವಜನಿಕ ಕೆಲಸಗಳ ತೆರಿಗೆ 

ಹಬ್ಬಕ್ಕೆಂದು ವಿಧಿಸುತ್ತಿದ್ದ ತೆರಿಗೆ 

ಅಟ್ಟ (ಮಹಡಿ)ವನ್ನು ಹೊಂದಿದ್ದಕ್ಕೆ ತೆರಿಗೆ 
ಮಾನ್ಯ ಮಾಡಿದ ಭೂಮಿಗಳ ಮೇಲಿನ 
ತುಪ್ಪದ ಮೇಲಿನ ತೆರಿಗೆ 

ತಿಪ್ಪೆಗಳ ಮೇಲಿನ ಸುಂಕ 

ಬಣವೆಗಳ ಮೇಲಿನ ತೆರಿಗೆ 

ದೈಹಿಕ ಶ್ರಮಕ್ಕೆ ವಿಧಿಸುತ್ತಿದ್ದ ತೆರಿಗೆ 

ಪ್ರಾಣಿಗಳ ಮೇಲೆ ಸಾಮಾನು ಸಾಗಿಸುವುದರ 
ಮೇಲಿನ ತೆರಿಗೆ 

ಮದುವೆಗಳ ಮೇಲಿನ ತೆರಿಗೆ 

ಹಾಲು ಕೊಡುತ್ತಿದ್ದ ಹಸುವಿನ ಮೇಲಿನ ತೆರಿಗೆ 
ಹೊಲೆಯರ ಮೇಲೆ ವಿಧಿಸುತ್ತಿದ್ದ ತೆರಿಗೆ 
ರಾಣಿ ಹಳ್ಳಿಗೆ ಬಂದಾಗ ಕೊಡಬೇಕಾದ ಕಾಣಿಕೆ 
ಯುವರಾಜನು ಊರಿಗೆ ಬಂದಾಗ ಕೊಡುವ ತೆರಿಗೆ 
ಹಿರಿಯ ಅಧಿಕಾರಿಗಳು ಊರಿಗೆ ಬ೦ದಾಗ ಕೊಡುವ ತೆರಿಗೆ 
ಭತ್ತದ ಮೇಲಿನ ತೆರಿಗೆ 

ವೀಳ್ಯದೆಲೆ ಬಳ್ಳಿಗಳ ಮೇಲಿನ ತೆರಿಗೆ 

ರಾಜರ ಆನೆಗಳ ಮೇಲಿನ ತೆರಿಗೆ 

ಆಡುಗಳ ಮೇಲಿನ ತೆರಿಗೆ 

ಕುರಿಗಳ ಮೇಲಿನ ತೆರಿಗೆ 

ಹೇರುಗಳ ಮೇಲೆ ಹಾಕುತ್ತಿದ್ದ ಸುಂಕ 
ಅಧೀನರಾಜನಿಗೆ ಪೋಷಕನಾದ ತೆರಿಗೆ 
ನೀರಾವರಿ ಕೆರೆಯ ಮೇಲಿನ ತೆರಿಗೆ 


ಆಲೆದೆರೆ 
ಲವಣಾಯ 
ಕರ್ಬುಣ ಸುಂಕ 
ಕಳ್ಳವಳಿಗೆ 
ಸೂಳೆದೆರೆ 
ಕುರುಂಬದೆರೆ 
ಕತ್ತರಿವಣ 
ಆಳಿವಸತಾಯ 
ಊರುಟ್ಟಿಗೆ 
ಒಸಗೆ 

ಅಟ್ಟದೆರೆ 
ಅರುವಣ 
ತುಪ್ಪದೆರೆ 
ತಿಪ್ಪೆಸುಂಕ 
ಬಳಂಬೆಯತೆರೆ 
ಬಿಟ್ಟಿಬೆಸ 


ಬಿಲ್ಮೊಡೆ 
ಮದುವೆದೆರೆ 
ಹಾಲಾವು 
ಹೊಲೆದೆರೆ 
ದೇವಿದೆರೆ 
ಕುಮಾರಗದ್ಯಾಣ 
ಕಾಣಿಕೆ 
ಭತ್ತಾಯ 
ಪನ್ನೆಯ 
ಆನೆಸೇಸೆ 
ಆಡುದೆರೆ 
ಕುರಿದೆರೆ 
ಪೆರ್ಜುಂಕ 
ಮನ್ನೆಯ 
ಕೆರೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೮೮ 


ಖಾಯಂ ಅಂಗಡಿಯ ಮೇಲಿನ ತೆರಿಗೆ ಅಂಗಡಿ ಆಯ ಅಥವಾ 
ಅ೦ಗಡಿದೆರೆ 
ಸಂತೆಗೆ ಬರುವ ವಸ್ತುಗಳ ಮೇಲಿನ ಸುಂಕ ಸಂತೆಯ ಸುಂಕ 
ಅಥವಾ 
ಸಂತೆಯ ಆಯ 
ಸಾರಿಗೆ ತೆರಿಗೆ ಕೀಳ್ವಟ್ಟಿಸು೦ಕ, 
| ಮೇಲ್ಪಟ್ಟ ಸುಂಕ 
ವರ್ತಕರ ಮೇಲಿನ ತೆರಿಗೆ ವರ್ತಕರ ಸುಂಕ, 
ಸೆಟ್ಟಿದೆರೆ, ಸೆಟ್ಟಿವಣ 
ಕುದುರೆ ಅಥವಾ ಬೇರೆ ಪ್ರಾಣಿ ಕಟ್ಟುಸ್ಥಳದ ಮೇಲಿನ ತೆರಿಗೆ ನೆಲಮೆಟ್ಟು 
ಅರಸನಿಂದ ನೇಮಿಸಲ್ಪಟ್ಟ ಅಧಿಕಾರಿಗಳು ಭೂಸರ್ವೇಕ್ಷಣೆ ಮಾಡಿದ ನಂತರ 
ತೆರಿಗೆಯನ್ನು ನಿಗದಿಪಡಿಸುತ್ತಿದ್ದರು. ಈ ಅಧಿಕಾರಿಗಳನ್ನು ರಾಜನ ಜನರು ಎಂಬುದಾಗಿ 
ಉಜೀಉಸಲಾಗಿದ. ರಾಷ್ಟ್ರಕೂಟ ಅರಸರು ಭೂಮಾಲೀಕರಾಗಿದ್ದ ಕೆಲವು ಗಣ್ಯರನ್ನು 
ಸರಕಾರದ ನಿಯೋಗಿಗಳಾಗಿ ತೆರಿಗೆ ವಸೂಲಿ ಮುಂತಾದ ಸರಕಾರಿ ಕೆಲಸ ಗಳಿಗೆ 
ನಿಯೋಜಿಸುತ್ತಿದ್ದರು. ಶ್ರೀಕರಣರು ಕ೦ದಾಯಾಧಿಕಾರಿಗಳಾಗಿದ್ದು, ಕೆಲವೊಮ್ಮೆ 
ನಾಡಗಂವುಡರಾಗಿಯೂ ಕೆಲಸ ನಿರ್ವಹಿಸುತ್ತಿದ್ದರು. ಇವರು ಭೂ ಸಂಬಂಧವಾದ 
ಅನೇಕ ಅಧಿಕಾರಿಗಳನ್ನು ಹೊಂದಿದ್ದರು. ರಾಷ್ಟ್ರಕೂಟ ಅರಸರು ಸ್ಥಳೀಯ ಹಂತಗಳಲ್ಲಿ 
ನಾಡಗವುಂಡರು, ಪೆರ್ಗಡೆಗಳು ಹಾಗೂ ಅವರಿಗಿಂತ ಸ್ವಲ್ಪ ಕೆಳಗಿನ ಗಣ್ಯರಿಗೆ ತೆರಿಗೆ 
ವಸೂಲಿ ಮಾಡುವ ಅಧಿಕಾರವನ್ನು ನೀಡಿದ್ದರು. ಇವರೆಲ್ಲರೂ ಜಮೀನುದಾರ ಕುಟುಂಬಕ್ಕೆ 
ಸೇರಿದವರಾಗಿದ್ದರು. ಹೊಯ್ಸಳರ ಆಳ್ವಿಕೆಯಲ್ಲೂ ಇದೇ ರೀತಿಯ ಆಡಳಿತ ಕ್ರಮ 
ಅಸ್ತಿತ್ವದಲ್ಲಿತ್ತು ಎಂದು ಮೋಹನ ಕೃಷ್ಣ ರೈ ಹೇಳುತ್ತಾರೆ. 
ಯಾವುದೇ ರಾಜಕೀಯ ವ್ಯವಸ್ಥೆಯು ತನ್ನ ಬೊಕ್ಕಸವನ್ನು ತುಂಬಿಸಿಕೊಳ್ಳಲು 
ತೆರಿಗೆ ಪದ್ಧತಿಯನ್ನು ಜಾತಿಗೆ ತರುತ್ತದೆ. ಮೇಲೆ ಉಲ್ಲೇಖಿಸಿದಂತೆ ತೆರಿಗೆ ಬೇರೆ ಬೇರೆ 
ರೀತಿಯಲ್ಲಿರುತ್ತವೆ. ತೆರಿಗೆಯನ್ನು ಕಂದಾಯವೆಂದೂ ಇಂಗ್ಲಿಷಿನಲ್ಲಿ Revenue ಅಥವಾ 
Tax ಎಂದೂ ಕರೆಯುತ್ತಾರೆ. ರಾಜ ಪ್ರಭುತ್ವದಲ್ಲಿ ತೆರಿಗೆಯು ಆಯಾ ರಾಜನ 
ಮರ್ಜಿಗೆ ಅನುಸಾರವಾಗಿ ರೂಪುಗೊಳ್ಳುತ್ತಿತ್ತು. ಬ್ರಿಟೀಶರು ಬ೦ದ ಮೇಲೆ ತೆರಿಗೆಗೆ 
ಕಾನೂನುಬದ್ಧ ರೂಪವು ದೊರೆಯಿತು. ಕಂದಾಯವು ಮಾತ್ರ ಯಾವುದೇ ರಾಜಕೀಯ 
ಸಂದರ್ಭದಲ್ಲಿ ಆರ್ಥಿಕ ಮತ್ತು ಸಂಪನ್ಮೂಲ ಕ್ರೋಢೀಕರಣದಲ್ಲಿಯೇ ಇರುತ್ತದೆ. 
ರಾಜಕೀಯ ಅಧಿಕಾರದ ಎರಡು ಮುಖ್ಯ ಶಕ್ತಿಯೆಂದರೆ ಅಧಿಕಾರ ಮತ್ತು ಆರ್ಥಿಕತೆ. 
ಅಧಿಕಾರಕ್ಕೆ ಒಂದು ರೂಪವಿದ್ದರೆ ಆರ್ಥಿಕತೆಯು ರಾಜಕೀಯದ ಒತ್ತಾಸಪಡು 
(1181118000) ಎ೦ಬುದನ್ನು ಸೂಚಿಸುತ್ತದೆ. ಈ ದೃಷ್ಟಿಯಿ೦ದ ರಾಜ್ಯವು ಆರ್ಥಿಕ 
ಮೂಲ ಕಂದಾಯವೇ ಆಗಿದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೮೯ 


ಜಾನಪದರಿಂದ, ಸೀತಾ ಭೂಮಿಗಳಿಂದ ಆದಾಯವನ್ನು ಸಂಗ್ರಹಿಸಬೇಕು. ಈ 
ಆದಾಯವನ್ನು ಅಧಿಕಾರ ವರ್ಗದ ಅಗತ್ಯಗಳಾದ ವಿಲಾಸ ವಸ್ತುಗಳನ್ನಾಗಿ ಪರಿವರ್ತಿಸ 
ಬೇಕು. ಆದಾಯವನ್ನು ವಸೂಲು ಮಾಡುವ ಉದ್ಯೋಗಿಗಳಿಗೆ ಕೆಲವು ಗ್ರಾಮಗಳನ್ನು 
ಮಾನ್ಯವಾಗಿಯೋ, ಜಾಗೀರಾಗಿಯೋ ಕೊಟ್ಟ ಆ ಗ್ರಾಮದ ಆದಾಯವನ್ನು ಅವರು 
ವಸೂಲು ಮಾಡಿಕೊಳ್ಳಬೇಕಾದ ಏರ್ಪಾಡು (ನಮ್ಮ ದೇಶದಲ್ಲಿ ಭೂಮಾಲೀಕ ವ್ಯವಸ್ಥೆಗೆ 
ಕೀಲಿಗೈಯಾದ ಏರ್ಪಾಡು) ಆಗಿನ್ನೂ ಸಾಧ್ಯಗೊಂಡಿರಲಿಲ್ಲ. ಉತ್ಪಾದಕತೆ ಇನ್ನೂ 
ಗಮನ ಸೆಳೆಯುವಷ್ಟೇನೂ ಬೆಳೆದಿರಲಿಲ್ಲ. ಅಲ್ಲದೆ, ಜಾನಪದರನ್ನೂ, ಸೀತಾ ಭೂಮಿ 
ಯನ್ನೂ ಎದುರು ಹಾಕಿಕೊಂಡರೆ, ಕೃಷಿಯೋಗ್ಯವಾಗಿ ಮಾಡಬೇಕಾಗಿದ್ದ ಎಷ್ಟೋ 
ಅರಣ್ಯಭಾಗಗಳು ಹಾಗೆಯೇ ಉಳಿದು ಬಿಡುತ್ತದೆ. ಅಂದರೆ ಹೆಚ್ಚುವರಿ ಉತ್ಪನ್ನವು 
ಸಾಕಷ್ಟು ಏರುವವರೆಗೂ, ಹೀಗೆ ಆ ಉದ್ಯೋಗಿಗಳನ್ನು ಸಾಕುವುದು ಸಾಧ್ಯವಾಗು 
ವಂತಿರಲಿಲ್ಲ. ಇಂತಹ ಸ್ಥಿತಿಯಲ್ಲಿ ಶಿಸ್ತಿನ ಹಶೋಟಿಯಲ್ಲವೂ ಸಂಪೂರ್ಣವಾಗಿ ಪ್ರಭುತ್ವದ 
ಹಿಡಿತದಲ್ಲಿ ಕೇಂದ್ರಿಕೃತವಾಗಿರಬೇಕು. ವಸೂಲಿ ಮಾಡುವ ಉದ್ಯೋಗಿಗಳಿಗೆ ನೌಕರಿ 
ಮಾತ್ರವೇ ಸಿಗುವುದು ಸಾಧ್ಯ ಎಂಬುದು ಡಿ. ಡಿ. ಕೊಸಾ೦ಬಿಯವರ ಅಭಿಪ್ರಾಯ. 

ವಿವರಗಳಿಗೆ ನೋಡಿ: ಶ್ರೀ ಸಚ್ಚಿದಾನಂದ ಶಂಕರಭಾರತೀ ಸ್ವಾಮಿಗಳು ೨೦೧೦ 
ಕೌಟಲೀಯ ಅರ್ಥಶಾಸ್ತ್ರ ಪುಟ. ೨೮ 
ಮೋಹನಕೃಷ್ಣ ರೈ ೨೦೦೪ ಪ್ರಭುತ್ವ ಮತ್ತು ಜನತೆ ಪುಟ. ೨೫-೨೭ 
ಡಿ.ಡಿ. ಕೊಸಾಂಬಿ ೧೯೯೮ ಪ್ರಾಚೀನ ಭಾರತದಲ್ಲಿ ಚರಿತ್ರೆ ಪುಟ. ೧೮೮ 
ಶ್ರೀ ಶೇಷಶಾಸ್ತ್ರಿ ೨೦೦೫ ಶಾಸನ ಪರಿಚಯ ಪುಟ. ೭೨ 
೩೭೩. ತೇದಿ 

ಕ್ರಿಶ. ೯ನೆಯ ಶತಕದಿಂದ, ಅಥವಾ ಅದಕ್ಕೂ ಹಿ೦ದಿನಿಂದೇನೋ, ಜಿನದತ್ತರಾಯನ 
ಕುಲದವರೆಂಬ ಶಾ೦ತರ ವಂಶದ ಅರಸರು ಮೈಸೂರು ಸೀಮೆಯಲ್ಲಿಯ ಶಿವಮೊಗ್ಗೆ 
ಜಿಲ್ಲೆಯ ನಗರ ತಾಲೂಕಿನ ಹು೦ಬಚ್ಚದ ರಾಜಧಾನಿಯಿಂದ ಸಾಂತಳಿಗೆ ನಾಡನ್ನು 
ಆಳುತ್ತಿದ್ದರು. ಕಳಸ-ಕಾರ್ಕಳದ ಭೈರರಸರು, ಅಥವಾ ಭೈರಸ ಒಡೆಯರು ಕೂಡ 
ಅವರ ವಂಶಜರು, ಹಾಗೂ ಅವರಂತೆಯೇ ಚಂದ್ರವಂಶೀಯರು. ಈ ಭೈರರಸರು 
ಕ್ರಿಶ. ೧೩ನೆಯ ಶತಕದಿಂದ ಮೈಸೂರು ಸೀಮೆಯಲ್ಲಿಯ ಕಡೂರು ಜಿಲ್ಲೆಯ ಮೂಡಗೆರೆ 
ತಾಲೂಕಿನ ಕಳಸದ ರಾಜ್ಯವನ್ನೂ, ಆಬಳಿಕ ಕ್ರಿಶ. ೧೫೧೬ರಿಂದೇನೋ "ಘಟ್ಟದ 
ಮೇಲೆ ಘಟ್ಟದ ಕೆಳಗೆ' ಕಳಸ-ಕಾರ್ಕಳದ ರಾಜ್ಯವನ್ನೂ, ಅಂದರೆ ತುಳುವ ದೇಶದ 
ಕಾರ್ಕಳದ ಸೀಮೆಯನ್ನೂ ಆಳುತ್ತಿದ್ದರು. ಆಗ್ಲೆ ಘಟ್ಟದ ಮೇಲೆ ಅವರ ರಾಜಧಾನಿ 
ಕಳಸ, ಘಟ್ಟದ ಕೆಳಗೆ ಕಾರ್ಕಳ. ಅವರಲ್ಲಿ ಎಲ್ಲವರಿಗೆಂಬಂತೆ “ಅರಿರಾಯ(ರ) ಗಂಡರ 
ದಾವಣಿ (ಧಾವಣಿ-ಡಾವಣಿ)' ಎಂಬ ಬಿರುದೂ ಇದ್ದಿತು. ಹಲವರಿಗೆ ಹೆಚ್ಚು ಕಡಿಮೆ 
ವರಿಸೆಯಾಗಿ ಎಂಬಂತೆ (ವೀರ) ಪಾಂಡ್ಯ ಹಾಗೂ (ವೀರ) ಭೈರರಸ ಎಂಬ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೯೦ 


ಪಟ್ಟನಾಮಗಳೂ ಇದ್ದುವು. 

ತುಳುನಾಡಿನ ಕಾರ್ಕಳ (ಕಾರ್ಕಳ)ದಲ್ಲಿರುವ ಕೆರೆಬಸದಿಯ ಪ್ರಾಕಾರದಲ್ಲಿಯ 
ಶಾಸನದ ಪ್ರಸ್ತಾವದ ಅವೆರಡು ಶಾರ್ದೂಲ ವಿಕ್ರೀಡಿತ ವೃತ್ತಗಳು ಮತ್ತು ಆಮೇಲಣ 
ಕನ್ನಡ ವಚನದಿಂದ- 

ಶ್ರೀಮತ್ತೋಮ ಕುಲಾಂಬರಸ್ಯ ತರಣಿಃ ಶ್ರೀ ಜೈನದತ್ತಾನ್ವಯಃ 

ಶ್ರೀಮದ್ಭೈರವರಾಜ ಷಟ್ಟಭಗಿನೀ ಶ್ರೀ ಚಂದಲಾಂಬಾಸುತಃ | 

ಶ್ರೀ ಮದ್ಭೋಜ ನರೇಂದ್ರ ಸುನ್ನಿಭಯಶಾಃ ಶ್ರೀ ಪಾಂಡ್ಯ ಪ್ರದ್ವೀಪತಿಃ 

ಶ್ರೀ ಮಜ್ಜನ ನಿಕೇತನಂ ರಚಿತವಾನಾಮ್ನಾ ಚತುರ್ಬ್ಬದ್ರಕಂ ॥೩। 

ಸ್ವಸ್ತಿ ಶ್ರೀ ಶಕರಾಜಕಾಲವಿಗತೇ ಶೈಲರ್ತು ವೇದೇಂದುಭಿಃ 

ಕ್ರೋಧ್ಯಬ್ಬೇ ಶುಭಲಗ್ನ ಯೋಹಕರಣೇ ಮಾಘೇ ಸಿತೇ ತುರ್ಯ್ಯಕೇ | 

ವಾರೇ ಭಾನು ಸಮಾಭಿಧಾನ ಕರಭೇ ಶ್ರೀ ಪಾಂಡ್ಯ ಭೂಸ್ವಾಮಿನಾ 

ಶ್ರೀಮದ್ಧದನಿವಾಸ ಮಧ್ಯ ಜಿನ ಸೌಖ್ಯಾಯ ಪ್ರತಿಷ್ಠಾಪಿತಾ ॥ ೪ ॥ 

॥೧೪೬೭॥ ಶಕ ವರುಷ ಸಂದಂದು ಕ್ರೋಧಿ ಸಂವತ್ಸರದ ಮಾಘ ಶುದ್ಧ 
ರವಿವಾರದಲು ಶ್ರೀ ಚ೦ದಲದೇವಿಯರ ಕುಮಾರ ಅರಿರಾಯ ಗಂಡರ ಧಾವಣಿ ಶ್ರೀ 
ವೀರ ಪಾಂಡ್ಯಪ್ಪೊಡೆಯರೂ ಕಾರ್ಕಳದ ಪಾಂಡ್ಯ ನಗರಿಯಲ್ಲೂ ಚತುರ್ಮ್ಮುಖದ 
ಬಸ್ತಿಯನೂ ಕಟ್ಟಿಸಿ - - - ದರೆಂಬಲ್ಲಿ, ಆ ಚತುರ್ಮುಖವಾದ ಕೆರೆ ಬಸದಿಯನ್ನು 
ಚಂದ್ರ ವಂಶದ ಹಾಗೂ ಜಿನದತ್ತರಾಯನ ಅನ್ವಯದ ಭೈರವ ರಾಜನ ಪಟ್ಟ 
ಸೋದರಿಯಾದ ಚಂದಲನಾದ ಅರಿರಾಯ ಗಂಡರ ಧಾವಣಿ ವೀರ ಪಾಂಡ್ಯ ಒಡೆಯನು 
ಶಾಲಿವಾದಲ್ಲಿ, “ಅಂಕಾನಾ೦ ವಾಮತೋ ಗತಿಃ” ಎಂಬ ನಿಯಮಾನುಸಾರವಾಗಿ ಯತು-೬, 
ಶೈಲವ೭ಿ, ವರ್ಷಗಳು ವಿಗತ-ಸಂದು, ಅಂದರೆ ಕನ್ನಡವಂತೆ ೧೪೬೭ ಶಕ ವರ್ಷಗಳು 
ಸಂದು, ಅಂದು ನಡೆಯುತ್ತಿದ್ದ "ಕ್ರೋ ಸ್ಪತ್ಯಮಾನದ ಪ್ರಭವಾದಿ ೬೦ ಸ೦ವತ್ಸರಗಳಲ್ಲಿ 
೩೮ನೆಯದಾದ) ಕ್ರೋಧಿ "ಮಾಘೇ ಸೀತೇ ತುರ್ಯ್ಯಕೇ' ಅಂದರೆ ಕನ್ನಡ ವಚನದಲ್ಲಿ 
ಅರುಹಿದ ಪ್ರಕಾ(ಚೌತಿ) ರವಿವಾರದಂದಿನ "ಕರ4ಭೇ' ಅಂದರೆ ಕರ(ಐಹಸ್ಪ) *ಭೇದ 
ಅಶ್ವಿನ್ಯಾದಿ ನಕ್ಷತ್ರಗಳಲ್ಲಿ ೧೩ನೆಯದಾದ ಹಸ್ತ ನಕ್ಷತ್ರದಲ್ಲಿ ಪ್ರತಿಷ್ಠಾಪಿಸಿರುತ್ತದೆ. ಆದರೆ 
ಈ ಕಾಲವಿವರವು ತಕ್ಕಷ್ಟು ವಿಷಮವಾಗಿದೆ. ಏಕೆಂದರೆ- 

೧) ಶಾಲಿವಾಹನ ಶಕದ ವರ್ಷಗಳನ್ನು ಪ್ರಾಯಿಕವಾಗಿ ಯಿಂದಲೇ ಸೂಚಿಸುವ 
ವಾಡಿಕೆಯ ಮೇರೆಗ ಇತ್ತೀಚೆಯ ಕ್ರೋಧಿ ಸಂವತ್ತರ ೧೮೨೬೭ಕ್ರಿಶ. ೧೯೦೪-೫ 
ಎಂಬುದರಿಂದ, ಈ ಶಾಸನದ ಕ್ರೋಧಿ ವಣತೆ ಶಾ.ಶ(ವಿಗತ) ೧೪೬೭=ಕ್ರಿಶ. ೧೫೪೫- 
೪೬ ಅಲ್ಲ, ನೇರಾಗಿ ೧೪೬೬ನೆಯ, ಅಂದರೆ ಕ್ರಿ.ಶ.೧೫೪೪-೪೫ನೆಯ ವರ್ಷವಾಗಿರ 
ಬೇಕು. 

೨) ಶಾ.ಶ(ವಿಗತ) ೧೪೫೬ ಜಯ ಸಂವತ್ತರ (ಸಂ) ಕ೧೫೩೪-೩ಜ೫ರಿಂದ 
ಶಾ.ಶ(ವಿಗತ) ೧೪೭೧ ಸೌಮ್ಯ ಸಂ-ಕ್ರಶ. ಮಾಘ ಶುದ್ಧ ೪(ಚೌತಿ)ಯ ತಿಥಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೯೧ 


ಯಾವಂದೂ ರವಿವಾರ ಬಂದಿರಲಿಲ್ಲ. 

೩) ಆ ಪ್ರತಿಷ್ಠೆ ಕರ%ಭೇ-ಹದ್ವನಕ್ಷತ್ರೇ, ಅಂದರೆ ಹಸ್ತತೆಂದೂ ಸ್ಪಷ್ಟವಿದೆ, ಹಾಗೂ 
ಅಮಾಂತ(ಅಂದರೆ ಪುಷ್ಕ ಬಹುಳ ಅಮಾಸದಿಂದ ಮಾಘ ಬಹುಳ ಅಮಾವಾಸ್ಯೆಯ 
ವರೆಗೂ) ಮಾಘ ಮಾಸದಲ್ಲಿ ತದಿಗೆ, ಬಹುಳ ಚೌತಿ, ಅಥವಾ ಬಹುಳ ಪಂಚಮಿಯಂದು 
ಬರಬೇಕಲ್ಲವೆ ಏಕೆ? ಆ ಮಾಸದ ಶುಕ್ಷ ಪಕ್ಷದಲ್ಲಿಯ ಯಾವ ತಿಥಿಯಲ್ಲೂ ಸರ್ವಥಾವಿದೆ. 
ಅತ ಏವ "ಮಾಫೇ ಸಿತೇ ತುರ್ಯ್ಯಕೇ' ಎಂಬಲ್ಲಿ “ಮಾಘೇಸಿತೇ' 4ಅಸಿತೇ' ಎಂದು 
ಯಥಾವತ್ತಾಗಿ ಅವಗಹಿಸಿ, ಆ ಪ್ರತಿಷ್ಠೆ “ಮಾಫೇ ಅಂದರೆ ಮಾಘ ಬಹುಳ ಚೌತಿಯಂದು 
ಆಯಿತೆಂದು ನೇರಾಗಿ ಅರ್ಥ; ಆತ ಏವ ಈ ಶಾಸನದಲ್ಲಿಯ ಕನ್ನಡ ವಚನದಲ್ಲಿ 
“ಮಾಘ ಶುದ್ಧ' ಎಂದು ಬಹುಶಃ "ವದ್ಯ'(-ಬಹುಳ)ದ ಎಡೆಯಲ್ಲಿ ತೀರ ತಪ್ಪಾಗಿ 
ತಲ್ಪಟ್ಟಿದ. | 

೪) ಮಾಘ ಬಹುಳ ಚೌತಿಯಾದರೂ ಶಾ.ಶ.(ವಿಗತ) ಸಂ-ಕ್ರಿಶ. ೧೫೪೦- 
೪೧ರಲ್ಲಿ ಕ್ರಿಶ.೧೫೪೧ನೆಯ ಜನವರಿ ೧೬ನೆಯ ಹಾಗೂ ಶಾ.ಶ.(ವಿಗತ) ೧೪೬೯ 
ಪ್ಲುವಂಗ ಸಂಕ್ರಿಶ.೧೫೪೭-೪೮ರ ಜನವರಿ ೨೯ನೆಯ ತಾರೀಖು ರವಿವಾರ, ಹೀಗೆ 
ಈ ಎರಡು ದಿನ ಮಾತ್ರ ಗೂಡಿತ್ತಲ್ಲದೆ, ಆನಡುವೆ ಆ ತಿಥಿ ಯಾವಂದೂ ಆದಿತ್ಯವಾರ 
ಬಂದಿರಲಿಲ್ಲ. ಸೂರ್ಯೋದಯವಾದ ಹೆಚ್ಚುಕಡಿಮೆ ೨೨ ಗಳಿಗೆ. 

೫) ತುಳು ನಾಡಿನಲ್ಲಿ ಆಳಿದ ಜೈನರಾದ ಭೈರರಸರು ಇಲ್ಲಿಯ ಮಿಕ್ಕ ಜೈನರಂತೆಯೇ 
ಕಟ್ಟಿನ ಮೇರೆಗೆ ಅವರಲ್ಲಿ ಪಟ್ಟವಾಗುತ್ತಿದ್ದುದು ತಂದೆಯ ಬಳಿಕ ಮಗನಿಗಲ್ಲ, 
ಸೋದರಮಾವನಿಗೆ. ಆದಕಾರಣ ಪೂರ್ವಾಧಿಕಾರಿಯ ಸೋದರಿಯ ಅಂದರೆ 
ಉತ್ತರಾಧಿಕಾರಿಯ ಹೆಸರನ್ನು ನಕ್ಷತ್ರವಿಲ್ಲದ ಕ್ರಿಶ.೧೫೪೧ ಜನವರಿ ೧೬ನೆಯ ತಾರೀಖಿನ 
ಮಾಘ ಬಳಿಗಿಂತ ಸೂರ್ಯೋದಯದ ಮುಂಚೆಯೇ ತೊಡಗಿ ಸೂರ್ಯಾಸ್ತಮಯ 
ವಾದ ಮೇಲೂ ಆ ನಕ್ಚತ್ರವಿದ್ದ ಕ್ರಿಶ. ೧೫೪೮ ಜನವರಿ ೨೯ನೆಯ ತಾರೀಖಿನ 
ಮಾಘ ಬ।ಯೇ ಹೆಚ್ಚಿಗೆ ಸಂಭವನೀಯವೆನಿಸುವುದರಿ೦ದ ಇದೇ ಆ ಪ್ರತಿಷ್ಠೆಯ ತೇದಿ 
ಎ೦ದು ಒಮ್ಮೆ ತೋರಿದರೆ ಸಹಜವೇ. 

ಬರಲುಳ್ಳ ಜಯಸಂವತ್ತರ ಶಾ.ಶ. ೧೮೭೬-ಕ್ರಿಶ೧೯೫೪-೫೫ ಆಗುತ್ತದಾದರೂ, 
ರಾಜಶೇಖರ ವಿಲಾಸದ ರಚನ ಕಾಲದ ತೇದಿ ಕ್ರಿಶ. ೧೬೫೪ ಜನವರಿ ೧೧ ನೆಯ 
ತಾರೀಖೂ ಬುಧವಾರವಾಗುತ್ತದೆ. 

ಇದೆಲ್ಲವನ್ನೂ ಚೆನ್ನಾಗಿ ಪರಿಶೀಲಿಸಿ, ಕಾರ್ಕಳದ ಕೆರೆಬಸಿಯ ಮೇಲಣ ಶಾಸನೋಕ್ತ 
ವಾದ ಶಾ.ಶ.ವಿಗತ (೧೪೬೭ ಅಲಲ್‌) ೧೪೬೬ನೆಯ ವರ್ಷದ ಅಂದರೆ ಕ್ರಿಶ.೧೫೪೪- 
೪೫ನೆಯ ಕ್ರೋಧಿ ಸಂವತ್ತರದಲ್ಲೇ ಮಾಘ ಬಹುಳ ಚೌತಿಯ ತಿಥಿ ಕ್ರಿಶ. ೧೫೪೫ 
ಜನವರಿ ೩೧ನೆಯ ತಾರೀಖು ಶನಿವಾರ ಬಂದಿದ್ದು ಹಸ್ತ ನಕ್ಷತ್ರದಿಂದ ಒಡಗೂಡಿತ್ತು 
ಎಂಬುದನ್ನು ಮನವರಿಸಿ, ಅದರೊಂದಿಗೆ ಸೂರ್ಯಗ್ರಹಣಕ್ಕೆ ಆದಿತ್ಯವಾರವೇ ಬೇಕು, 
ಚಂದಗಹಣಕ್ಕೆ ಸೋಮವಾರವೇ ಬೇಕು ಎ೦ದಿಲ್ಲವಾದರೂ, ಅವು ಆ ವಾರಗಳಂದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೯೨ 


ಒದಗಿದ್ದರೆ ದಾನಧರ್ಮಕ್ಕೆ ಹೆಚ್ಚು ಪ್ರಶಸ್ತವೆಂದೇನೋ, ಉದಾ(೧) ಚಾಳುಕ್ಯ ವಿಕ್ರಮ 
ವರ್ಷ ೫ನೆಯ ರೌದ್ರಿ ಸಂವತ್ಸರ ಜ್ಯೇಷ್ಠ ಬಹುಳ ಅಮಾವಾಸ್ಯೆ ಆದಿತ್ಯವಾರ 
ಸೂರ್ಯಗ್ರಹಣ-ಕ್ರಿ.ಶ.೧೦೮೦ ಜೂನು ೨೦ ತಾರೀಖು (ಆದಿತ್ಯವಾರವಲ್ಲ) ಶನಿವಾರದ 
ಸೂರ್ಯಗಹಣದಂದಿನ ಹಳೇಬನ್ನೂರ ಶಿಲಾ ಲೇಖನದಲ್ಲಿ ಶನಿವಾರದಂದು ಘಟಿಸಿದ 
ಚಂದಗ್ರಹಣವನ್ನು ಮಾರನೆಯ ರವಿವಾರಕ್ಕೂ, ೨) ಶಾ.ಶ.೧೨೦೧ ಪ್ರಮಾಧಿ ಸಂ | 
ಆಶ್ವಯುಜ ಶುದ್ಧ ಹುಣ್ಣಿಮೆ ಸೋಮವಾರ ಚಂದಗಹಣಕ್ರಿಶ.೧೨೭೯ ಸಪ್ತಂಬರ 
೨೧ನೆಯ ತಾರೀಖು(ಸೋಮವಾರವಲ್ಲ) ಗುರುವಾರದ ರಾತ್ರಿಯ ಚಂದ್ರ ಗಹಣದಂದಿನ 
ಜಗಳೂರು ನಂ.೩೦ನೆಯ ಶಿಲಾಶಾಸನದಲ್ಲಿ ಆ ಚಂದಗಹಣವನ್ನು ೪ ದಿನಗಳ 
ತರುವಾಯದ ಸೋಮವಾರಕ್ಕೂ ಹೊಂದಿಸಿರುವುದನ್ನು ನೆನವರಿಸಿದರೆ, ಪ್ರತಿಷ್ಠೆಗೆ 
ಅಮೃತ ಸಿದ್ಧಿ ಯೋಗವೇ ಬೇಕೆ೦ದು ಎಲ್ಲಿಯೂ ಹೇಳಿಲ್ಲವಾದರೂ, ಹಸ್ತ ನಕ್ಷತ್ರವು 
ರವಿವಾರ ಬಂದರೆ ಅಮೃತಸಿದ್ಧಿಯೋಗ ಎಂಬ ಶ್ರೇಯಸ್ಕರವಾದ ಶುಭಯೋಗವಾಗುವ 
ಕಾರಣ, ಕ್ರಿ.ಶ. ೧೫೪೫ ಜನವರಿ ೩೧ನೆಯ ತಾರೀಖು ಶನಿವಾರದ ಹಸ್ತ ನಕ್ಷತ್ರದಲ್ಲಿ 
ಆದ ಆ ಶುಭಕಾರ್ಯವು ಮತ್ತೂ ಶುಭತರವೆನಿಸುವಂತೆ ಅದನ್ನು ಒಕ್ಕಣಿಸುವಲ್ಲಿ ಆ 
ತೇದಿಯನ್ನು ಸುಲಭವಾಗಿ ಮಾರನೆಯ ಆದಿತ್ಯವಾರಕ್ಕೆ ಹಚ್ಚಿಸಿರಬೇಕೆಂದು ನಿಷ್ಣಷ್ಟವಾಗಿ 
ಮನದಟ್ಟುವುದರಿಂದ, ಕಾರ್ಕಳದ ಆ ಕೆರೆಬಸ್ತಿಯ ಪ್ರತಿಷ್ಠೆಯ ನೇರಾದ ಇಂಗ್ಲಿಷು 
ತೇದಿಯಾದರೊ ಕ್ರಿ.ಶ.೧೫೪೫ ಜನವರಿ ೩೧ನೆಯ ತಾರೀಖು ಶನಿವಾರವೇ ಸರಿ 
ಎ೦ಬಲ್ಲಿ ಯಾವ ಸಂಶಯವೂ ಇಲ್ಲ. 

ಇದು ಮಂಜೇಶ್ವರ ಗೋವಿಂದ ಪೈಯವರ ವಿಷಮವಾದ ಒಂದು ತೇದಿ' 
ಲೇಖನದ ಸಾರ. ಪೈಯವರ ಸಂಶೋಧನೆಯ ಮಾದರಿಯೂ ಹೌದು. ಇಲ್ಲಿ ಅವರು 
"ಇಂಗ್ಲಿಷ್‌ ತೇದಿ' ಜನವರಿ ೩೧ನೆಯ ತಾರೀಖು' ಎಂದು ಗುರುತಿಸಿದ್ದು ಅವರ 
ಪಾಂಡಿತ್ಯಕ್ಕೆ ಸಾಕ್ಷಿಯಾಗಿದೆ. 

ಇಲ್ಲಿ ಬಳಕೆಯಾಗಿರುವ ಅಂಶಗಳು ತುಂಬಾ ಮಹತ್ತದವುಗಳು. ಇಂಗ್ಲಿಷ್‌ ತೇದಿಯ 
ಕುರಿತು ಮಂಜೇಶ್ವರ ಗೋವಿಂದ ಪೈಯವರು ತಳದ ನಿಲುವು ಗಮನಾರ್ಹವಾಗಿದೆ. 

ವಿವರಗಳಿಗೆ ನೋಡಿ: ಗ್ರಹಣ, ಮುಳಿಯ ತಿಮ್ಮಪ್ಪಯ್ಯ ೧೯೮೮ ಶ್ರದ್ಧಾಂಜಲಿ ಪುಟ. ೨೮೨-೨೮೮ 


೩೭೪. ತೊಟ್ಟಿಲಿಗ 
“ತೊಟ್ಟೆಲಿಗಂ ಗಜಪ್ರಿಯನಪ್ಪುದರಿಂ” ಎಂದು ಪಂಪ ಭಾರತದಲ್ಲಿ ಬರುತ್ತದೆ. 
(ಪಂಪ ಭಾರತ ೧-೪೩) 
ತೊಟ್ಟಲಿಗಂ ಎಂದರೆ ತೊಟ್ಟಿಲಮಗು. ತೊಟ್ಟಿಲಮಗುವೆಂಬುದಕ್ಕೆ ವಿಶೇಷ ಅರ್ಥವು 
ಇದೆ. "ಅವನು ಆಗ ತೊಟ್ಟಿಲ ಮಗು' ಎಂದು ಹೇಳುವ ಕ್ರಮ ಈಗಲೂ ಇದೆ. 
ತೊಟ್ಟಿಲ ಕೂಸು ಎಂದರೆ ಸಣ್ಣ ಕೂಸು. ತೊಟ್ಟಿಲಲ್ಲಿ ಮಲಗಿರುವ ಕೂಸು ಎಂಬುದು 
ಭಾವಾರ್ಥ. | 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೯೩ 


೩೭೫. ತೊಟಿರ್‌ 

“ತೊಟಕಿರೊಳಟೆಯನಾಗಲೀವೆನೇ” (ಪಂಪ ಭಾರತ ೧೦-೪೫) 

ತೊಲ್ತು ಎಂದರೆ ತೊತ್ತು; ದಾಸಿ ಎಂಬ ಅರ್ಥವಿದೆ. 

ತೊತ್ತುಗಳ ಮಾರಾಟವೂ ಹತ್ತನೆಯ ಶತಮಾನದಲ್ಲಿ ನಡೆಯುತ್ತಿತ್ತು ಎಂಬುದು 
ಗಮನಾರ್ಹ. 

ಸೇವಕನಾದವನು ಶ್ರೇಷ್ಠಮಟ್ಟದಲ್ಲಿರಬೇಕೆ೦ದರೆ ತನ್ನ ಒಡೆಯನಿಗೆ ಬಗ್ಗಿಕೊ೦ಡಿರಬೇಕು. 
ಜೀವಧನವನ್ನು ಕೊ೦ಡು ಬಾಳುವೆನೆಂಬುವನು ಪ್ರಾಣ ಕೊಡಲು ಸಿದ್ಧನಿರಬೇಕು. 
ಅದಕ್ಕಾಗಿ ಸೇವಕನಿಗಿಂತ ಮೂಢನಾದವನು ಯಾರೂ ಇಲ್ಲ (ಕರ್ಣಾಟಕ ಪಂಚತಂತ್ರ, 
ಭೇದ ಪ್ರಕರಣ, ಶ್ಲೋಕ ೨೨ ವಚನ) ಮೂಢರ ಸ್ವಭಾವವನ್ನು ಇಲ್ಲಿ ಹೇಳಲಾಗಿದೆ. 

ಭೃತ್ಯರೂಳಗಾವನಾನೊರ್ವಂ ವೇಳೆಯಲ್ಲಿ ಯಥೋಚಿತವಾಗಿ ಆಳ್ಬಂಗೆ ಹಿತಮಪ್ಪ 
ನಿಷ್ಠುರಮಂ ಬಿನ್ನಪಂಗೆಯ್ದಪನಾ ಭೃತ್ಯನೊಡೆಯನಿಂ ಹೊಲ್ಲೆಹ೦ ಬಂದೊಡಂ 
ಕೊಂಡಾಡಬೇಕು ಎಂಬುದುಪಜೀವಿಗೆ ಗುಣಮೆಂದು ಪೇಟ್ಟ ನೀತಿಯುಂಟು. ಸೇವಕನು 
ನಿಷ್ಠುರವೆನಿಸಿದರೂ ಒಡೆಯನಿಗೆ ಹೇಳಬೇಕು. ಅದರಲ್ಲಿ ಮುಚ್ಚುಮರೆಯಿರಬಾರದು. 
ಆಳುವವನಿಂದ ಕೇಡುಂಟಾದರೂ ಕೊಂಡಾಡಬೇಕು. ಇದು ನೀತಿಯೆಂದು ಕರ್ಣಾಟಕ 
ಪಂಚತಂತ್ರದಲ್ಲಿ (ಭೇದ ಪ್ರಕರಣ, ಶ್ಲೋಕ ೫೬) ಹೇಳಲಾಗಿದೆ. ಒಡೆಯ ಮತ್ತು 
ಆಳಿನ ಸಂಬಂಧವು ಹೇಗಿರಬೇಕು ಎ೦ಬುದನ್ನು ಇದು ನಿರೂಪಿಸುತ್ತದೆ. ಸೇವಕನು 
ಒಡೆಯನ ಹಿತದೃಷ್ಟಿಯಿಂದ ಕೆಲವನ್ನು ಹೇಳಲೇಬೇಕಾಗುತ್ತದೆಯೆಂದು ಇಲ್ಲಿಯ ವಾದ. 
ಆಳುವವನಲ್ಲಿ ಅಧಿಕಾರವಿರುತ್ತದೆ. ಆಳಿನಲ್ಲಿ ಅಧಿಕಾರವಿರುವುದಿಲ್ಲ. ಆದರೂ ಅವರ 
ನಡುವೆ ಸಂವಾದಗಳಿರುತ್ತವೆ. 

ಪಗೆಯಾಪ್ಪ ಭೃತ್ಯನಂ, ಅಲುಗಾಡುವ ಹಲ್ಲಂ, ದುಷ್ಪನಪ್ಪ ಮಂತ್ರಿಯಂ ಬೇರ್ವೆರಸಿ 
ಕೀಟ್ಬುದೇ ಸುಖಂ. ಹಗೆಯಾದ ಸೇವಕನನ್ನು, ಅಲುಗಾಡುವ ಹಲ್ಲನ್ನು ದುಷ್ಪನಾಗಿರುವ 
ಮಂತ್ರಿಯನ್ನು ಬೇರುಸಹಿತ ಕಿತ್ತುಬಿಡುವುದು ಉತ್ತಮ. (ಕರ್ಣಾಟಕ ಪಂಚತಂತ್ರ, 
ಭೇದ ಪ್ರಕರಣ, ಶ್ಲೋಕ ೫೭) 

ಬೌದ್ಧ ಕೃತಿಯಲ್ಲಿಯೂ ದಾಸ್ಯದ ಪರಿಕಲ್ಪನೆಯು ಬಂದಿದೆ. 

ತ್ರಿಪಿಟಕಗಳ ಪ್ರಾಚೀನ ಭಾಗಗಳಲ್ಲಿ ಶೂದ್ರ ಎನ್ನುವುದಕ್ಕಿಂತ ದಾಸ, ಕಮ್ಮ (ರ್ಮ)ಕಾರ 
ಎಂಬ ಪದಗಳೇ ಹೆಚ್ಚು ಬಳಕೆಯಾಗಿವೆ. ಕೃಷಿ ಕೆಲಸಗಳಲ್ಲಿ ಅವರನ್ನು 
ತೊಡಗಿಸಲಾಗುತ್ತಿತ್ತು ಭೂರಹಿತ ಶೂದರೇ ಕರ್ಮಕಾರರಾಗಿದ್ದರು. ದಾಸರು ಬಹುಪಾಲು 
ಶೂದ್ರರೇ. ಬುದ್ಧನೇ ದೀಘನಿಕಾಯದಲ್ಲಿ (ಪುಟ.೧೦೪) ಮೂರು ವರ್ಣಗಳ ಬಗ್ಗೆ 
ಹೇಳಿ ನಂತರ “ಸುದ್ದೋ (ಶೂದ್ರೋ) ವಾ ಸುದ್ದದಾಸೋ ವಾ” ಎಂದಿದ್ದಾನೆ. 
ಶೂದ್ರದಾಸನೆಂದರೆ ಶೂದ್ರನ ದಾಸನಲ್ಲ; ಅವನು ಶೂದ್ರನಾದ ದಾಸ. ಧರ್ಮಸೂತ್ರ 
ಗಳಲ್ಲಿಲ್ಲದ ಶೂದ್ರ-ದಾಸ ಸಮೀಕರಣ ಬೌದ್ದ ಕೃತಿಯಲ್ಲಿರುವುದು ಸ್ವಾರಸ್ಯಕರ. ಮುಂದೆ 
ಮೌರ್ಯೋಕತ್ತರ ಕಾಲದಲ್ಲಿ ಮನು ಈ ಸ್ಥಿತಿಯನ್ನು ಸ್ಪಷ್ಟವಾಗಿಯೇ ಹೇಳುತ್ತಾನೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೯೬ 


ಖುಗ್ಡೇದದಲ್ಲಿ ದಾಸರ ಪರಿಕಲ್ಪನೆಯಿದೆ. 

ಯಗ್ನೇದದಲ್ಲಿ ಆರ್ಯರ ಶತ್ರುಗಳೆಂದು ಕರೆಯಲಾಗುವವರು (೧) ವಣರು (೨) 
ದಾಸರು(ದಸ್ಕುಗಳು) ವಣರು ಧನವಂತರೆಂದೂ, ಲೋಭಿಗಳೆಂದೂ ವೇದಗಳಲ್ಲಿ 
ವರ್ಣಿತವಾಗಿದೆ. ನಂತರದ ಕಾಲದಲ್ಲಿ ಪ್ರಚುರಗೊ೦ಡ ವಣಿಕರು (ವ್ಯಾಪಾರಸ್ಥರು). 
ಪಣ೦ (ನಾಣ್ಯ). ವಣ್ಯ೦ (ಸರಕು) ಎಂಬ ಶಬ್ದಗಳನ್ನು ಗಮನಿಸಿ, ಮೇಲೆ ಹೇಳಿದ 
ವಣರು ಬಹುಶ: ಸಿಂಧೂ ನಾಗರೀಕತೆಯ ವ್ಯಾಪಾರಸ್ಥರ ಅವಶೇಷಗಳಿರಬಹುದು 
ಎನ್ನುತ್ತಾರೆ ಕೊಸಾಂಬಿ. ಇಂದ್ರನು ಇವರ ಸಂಪತ್ತನ್ನು ಲೂಟಿ ಮಾಡುತ್ತಾನೆ. ಇವರು 
ರಾಕ್ಷಸರೆಂದೂ, ಆರ್ಯರ ಶತ್ರುಗಳೆಂದೂ ನಿರೂಪಿಸುತ್ತಾನೆ. ಒಂದು ಸಂದರ್ಭದಲ್ಲಿ 
ಶುನಕ ರೂಪದಲ್ಲಿ ಸರಮಾಎಂಬ ಮಾತೃದೇವತೆಯನ್ನು ಇಂದ್ರನು ವಣರ ಬಳಿಗೆ 
ರಾಯಭಾರಿಯಾಗಿ ಕಳಿಸಿ ತನಗೆ ಪಶುಗಳನ್ನು “ಕಪ್ಪೆವಾಗಿ ಕೊಡಬೇಕೆಂದೂ, ತಪ್ಪಿದಲ್ಲಿ 
ಆಗುವ ಪ್ರಮಾದಕರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದೂ ಬೆದರಿಸುತ್ತಾನೆ. 

“ದಾಸ' ಎಂದರೆ ನಂತರದ ಕಾಲದಲ್ಲಿ ಸೇವಕ, ಭೃತ್ಯ ಆದರೆ ಯಗ್ಗೇದ ಕಾಲದಲ್ಲಿ 
“ದಾಸ' ಎಂದರೆ ಕೇವಲ ಆರ್ಯೇತರ ಎಂದಷ್ಟೇ ಅರ್ಥ. ಇವರು ಆರ್ಯರಿಗೆ ಮುಖ್ಯ 
ಶತ್ರುಗಳಾಗಿ ಕಾಣುತ್ತಾರೆ. ಇವರನ್ನು ಕೂಡ ರಾಕ್ಷಸರೆಂದೇ ವರ್ಣಿಸುತ್ತಾರೆ. ಅರ್ಬದ 
ಎ೦ಬ ದಾಸನನ್ನು ಇಂದ್ರನು ತನ್ನ ಕಾಲ ಕೆಳಗೆ ಹಾಕಿ ತುಳಿದು ಕೊ೦ದನು. ನದಿಯ 
ನೀರಿಗೆ ಅಡ್ಡಲಾಗಿ ಮಲಗಿದ ವೃತ್ರನೆಂಬ ದಾಸನನ್ನು ವಜ್ರಾಯುಧದಿ೦ದ ಹೊಡೆದು 
ಈ “ದಾಸರು' ದೀನದರಿದ್ರರೋ, ಸೇವಕರೋ ಆಗಿದ್ದಿರಲಾರರು ಎಂಬುದನ್ನು ಮತ್ತೊಮ್ಮೆ 
ಹೇಳಬೇಕಾಗಿದೆ. ಆರ್ಯರು ಕೃಷಿಕ ವರ್ಗ ಸಮಾಜವನ್ನು ರೂಪಿಸಿದ ನಂತರದಲ್ಲಿ, ಈ 
ದಾಸರಲ್ಲಿ ಕೆಲವರನ್ನು ಶೂದ್ರರನ್ನಾಗಿಸಿ ತಮ್ಮ ಅಧೀನವಾಗಿಸಿಕೊ೦ಡ ಮೇಲೆ ಇವರ 
ಹೆಸರೇ ದೀನತೆಯನ್ನು ಸೇವಕತನ ಸ್ಪಭಾವನ್ನು ಸೂಚಿಸುವ ಪದವಾಗಿ ಬಿಟ್ಟಿತು. 
ಖಯಗ್ಗೇದ ಕಾಲದಲ್ಲೇನೂ ಇಂಥ ಅರ್ಥದಲ್ಲಿ ಈ ಮಾತಿನ ಪ್ರಯೋಗವಿಲ್ಲ. ದಾಸರು 
ಎಂದರೆ ಆರ್ಕೇತರ ಜನ ಮಾತ್ರ. ಅವರು ಕಪ್ಪಗಿದ್ದವರು. (ಅವರ ಪುರಗಳನ್ನು 
ಕೃಷ್ಣಗರ್ಭ ಎನ್ನಲಾಗಿದೆ. ಎಂದರೆ ಕಪ್ಪಗಿನ ಜನರನ್ನು ತನ್ನ ಹೊಟ್ಟೆಯಲ್ಲಿ ಧರಿಸುವುದು 
ಎಂಬ ಆರ್ಥ) ಚಪ್ಪಟೆ ಮೂಗುಳ್ಳವರು (ಅನಾಸ-ಎಂದರೆ ಮೂಗಿಲ್ಲದವರು). 

ಈ ದಾಸರು ಭೃತ್ಮರಾಗಿ, ಸೇವಕರಾಗಿ ಇನ್ನೂ ಅಧೀನರಾಗಿರದಿದ್ದ ಕಾಲಕ್ಕೆ 
ಮುಂಚೆಯೇ (ಅಂದರೆ ಯಗ್ಗೇದ ಕಾಲದಲ್ಲಿಯೇ) ಆರ್ಯ-ದಾಸ ಮುಖ್ಯರ ವಿಲೀನತೆ 
ಆರಂಭವಾಗಿದ್ದಿತು. ಈ ವಿಲೀನತೆಯಲ್ಲಿ ಪುರೋಹಿತರು ಮುಖ್ಯಪಾತ್ರ ವಹಿಸಿದರು. 
ಆಗ ದಾಸ ಪುರೋಹಿತರೂ, ಆರ್ಯ ಪುರೋಹಿತರು ಒಂದಾಗಿ, ಇಬ್ಬರೂ ಕೂಡಿದ 
ಒಂದು ಬಲವಾದ ಬ್ರಾಹ್ಮಣ ವರ್ಗ ಸೃಷ್ಟಿಯಾಯಿತು. ಸಿಂಧೂ ನಾಗರಿಕತೆಯಲ್ಲಿ 
ಪುರೋಹಿತ ಪ್ರಾಬಲ್ಯ ಇದ್ದ ಸ್ಥಿತಿಯನ್ನು ಗುರುತಿಸಿದರೆ, ಬಹುಶ: ಈ ಬ್ರಾಹ್ಮಣ 
ಗೋತ್ರಗಳೂ, ಯಷಿಗಳೂ ಬಹುಮಟ್ಟಿಗೆ ದಾಸರಿಂದಲೇ ಬಂದವರು ಎಂಬುದು 
ಕೊಸಾಂಬಿಯವರ ಅಭಿಪ್ರಾಯ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೯೫ 


ಯಜಮಾನ ಸಂಸ್ಕೃತಿಯ ಅಥವಾ ಆಳುವ ವರ್ಗ ಆಸ್ತಿಯನ್ನು ಹೊಂದಿದ್ದಾಗ 
ಉಳಿದ ವರ್ಗಗಳನ್ನು ಆಳಿಸಿಕೊಳ್ಳುವ ವರ್ಗವಾಗಿ ನೋಡುತ್ತದೆ. ಆಳಿಸಿಕೊಳ್ಳುವ 
ವರ್ಗಗಳನ್ನು ದಾಸರೆಂದು ಪರಿಗಣಿಸಲಾಯಿತು. ದಾಸವರ್ಗದ್ದು ದೈಹಿಕ ಶ್ರಮವೆನ್ನುವುದು 

ಗಮನಾರ್ಹ. 
ಏವರಗಳಿಗೆ ನೋಡಿ: ಡಿ.ಡಿ. ಕೊಸಾಂಬಿ ೧೯೯೮ ಪ್ರಾಚೀನ ಭಾರತದಲ್ಲಿ ಚರಿತ್ರೆ ಮಟ. ೮೨-೮೩ 
ಆರ್‌.ಎಸ್‌. ಶರ್ಮ ೨೦೦೪ ಪ್ರಾಚೀನ ಭಾರತದಲ್ಲಿ ಶೂದ್ರರು 


೩೭೬. ತೋಯಮಂತ್ರ 
ದ್ಯುನದೀಜಂ ಕುಡೆ ತೋಯಮಂತ್ರಬಲದಿಂದ ಪೊಕ್ಕಿರ್ದಪಂ ಕಾಲವಂ...... 
(ಸಾಹಸ ಭೀಮ ವಿಜಯ ೬-೩೯) 
ತೋಯ ಮಂತ್ರವೆಂದರೆ ಜಲದ ಮೂಲಕ ನಡೆಸುವ ಮಂತ್ರ. ಕ್ರಿಯಾವಿಧಿಯು 
ಅಲ್ಲಿ ಬಣ್ಣಿತವಾಗಿದೆ. ಜಲ ಸ್ತಂಭನ ವಿದ್ಯೆಯೆ೦ದು ಅದನ್ನು ಕರೆಯುತ್ತಾರೆ. ಇದರಿಂದಾಗಿ 
ಕೌರವನು ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತುಕೊಳ್ಳುವಂತಾಯಿತು. ಇದು 
ಪ್ರಾಚೀನ ವಿದ್ಯಾ ಪ್ರಕಾರಗಳಲ್ಲಿ ಒಂದು ಎಂದು ಪರಿಗಣಿತವಾಗಿದೆ. 


ಹ ತ್ಯಾಗ 

"ಪ್ರಾಚೀನ ಕರ್ನಾಟಕದ ಸಾಮಾಜಿಕ ಮೌಲ್ಯಗಳಲ್ಲಿ "ಚಾಗ' (ತ್ಯಾಗ) ಮತ್ತು 
"ಬೀರ' ಈ ಎರಡೂ ಬಹುಮುಖ್ಯವಾಗಿದ್ದುವು. ಈ ರೀತಿಯ ತ್ಯಾಗ ಮನೋಭಾವವನ್ನು 
ವೀರತ್ವದ ಮಟ್ಟಕ್ಕೇರಿಸಿ ಹೊಗಳಿರುವುದನ್ನು ಕಾಣಬಹುದು. ಶ್ರೀಮಂತನಲ್ಲದ ಒಬ್ಬ 
ವ್ಯಕ್ತಿಗೆ ದೇವಸ್ಥಾನವನ್ನು ಕಟ್ಟಿಸಬೇಕೆಂಬ ಬಯಕೆ ಮೂಡಿದರೆ ಆಗ ಆತ ಬಹು 
ಸಹಜವಾಗಿಯೇ ವೀರ ಪ್ರತಿಜ್ಞೆಯನ್ನು ಕೈಗೊ೦ಡವನಂತೆ ಕಾರ್ಯಶೀಲನಾಗಬೇಕಾಗುತ್ತದೆ. 
ಇದಕ್ಕೆ ಕೆಲವು ನಿದರ್ಶನಗಳನ್ನು ಕೊಡಬಹುದು. ಕುಂಬಾರ ಜಾತಿಯ ಬಮ್ಮಣ 
ಎಂಬಾತನು ತಲೆಯನ್ನು ತೊಳೆಯದೆ ಅನ್ನವುಣ್ಣದೆ “ವೀರ ವ್ರತ'ವನ್ನು ಕೈಗೊಂಡು 
ಕುಂಭೇಶ್ವರ ದೇವರನ್ನು ಪ್ರತಿಷ್ಠೆ ಮಾಡಿಸಿದ ವಿಷಯವನ್ನು ಶಾಸನವೊಂದು ತಿಳಿಸುತ್ತದೆ. 
ಎ೦ದು ಶೇಷಶಾಸ್ತಿ ಹೇಳುತ್ತಾರೆ. 

ಪಂಪನ ಸುಪ್ರಸಿದ್ಧವಾದ "ಚಾಗದಭೋಗದಕ್ಕರದ......... 

ಸಾಲುಗಳನ್ನು ನೆನಪಿಸಿಕೊಳ್ಳಬಹುದು. ಇರುವುದನ್ನು ಇನ್ನೊಬ್ಬರಿಗೆ ಉದಾರವಾಗಿ 
ಕೊಟ್ಟರೆ ಅದು ತ್ಯಾಗವಾಗುತ್ತದೆ. ಅದು ಸ್ವಯಂ ಇಚ್ಛೆಯಿಂದ ಮಾಡುವ ಕರ್ಕ ಉದಾ: 
ದೇಹತ್ಯಾಗ. ಜೈನಧರ್ಮದಲ್ಲಿ ಇದೊಂದು ಪ್ರಮುಖ ಪರಿಕಲ್ಪನೆಯಾಗಿದೆ. ಭೂತ್ಕಾಗ; 
ಸತಿತ್ಯಾಗ; ಪ್ರಾಣತ್ಯಾಗ- ಹೀಗೆ ಬೇರೆ ಬೇರೆ ಪರಿಭಾಷೆಗಳು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ 
ಉಕ್ತವಾಗಿದೆ. 


ವಿವರಗಳಿಗೆ ನೋಡಿ: ಡಾ. ಆರ್‌. ಶೇಷಶಾಸ್ತ್ರಿ ೨೦೦೪ ಕರ್ನಾಟಕದ ವೀರಗಲ್ಲುಗಳು ಪುಟ. ೨೭. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೯೬ 


೩೭೮. ತ್ರಯಾಗ್ನಿ 

ಈ ಕುರಿತು ಚಾವುಂಡರಾಯ ಪುರಾಣದಲ್ಲಿ ಬರುತ್ತದೆ: ಆಹವನೀಯ; ಗ್ರಾಹ್ಯಪತ್ಯ, 
ದಕ್ಷಿಣಾಗ್ನಿಗಳೆ೦ಬುದು ಮೂರು ವಿಧವೆಂದು ಚಾವುಂಡರಾಯ ಪುರಾಣದಲ್ಲಿ ಬರುತ್ತದೆ. 
(ಶಾಂತಿ ಪುರಾಣಂ ಪುಟ. ೧೯೮) 

(ಅಪಾನ-) ಗಾರ್ಹಪತ್ಯ, (ವ್ಯಾನ-) ಅನ್ವಾಹಾರ್ಯಪಚನ, (ಪ್ರಾಣ-) 
ಆಹವನೀಯ (ಪ್ರಶ್ನೆ.೪-೩) ಅಥವಾ ಗಾರ್ಹ್ಯಪತ್ಯ, (ಪಿತಾ), ದಕ್ಷಿಣ (ಮಾತಾ), 
ಆಹವನೀಯ (ಗುರು) (ಮನು. ೨-೨೩೧; ಅಮರ. ೨-೭-೪೨೪) ತನುಗಳು 
(ಅನುಕ್ರಮವಾಗಿ): ಪೃಥಿವಿ, ಅಗ್ನಿ, ಅನ್ನ, ಆದಿತ್ಯ; ಅಪ್ಪು, ದಿಕ್ಕುಗಳು, ನಕ್ಷತ್ರಗಳು, 
ಚಂದ್ರ ಪ್ರಾಣ, ಆಕಾಶ, ದ್ಯುಲೋಕ, ಮಿಂಚು (ಛಾಂದೋಗ್ಯ, ೪-೧೧-೧, ೪- 
೧೨-೧, ೪-೧೩-೧) (ಆ) ಜ್ಞಾನಾಗ್ನಿ, ದರ್ಶನಾಗ್ನಿ, ಕೋಷ್ಠ್ಟಾಗ್ನಿ (ಜಠರಾಗ್ನಿ) 
(ಸ೦.೯). (ಇ) ಕ್ರೋಧಾಗ್ನಿ, ಕಾಮಾಗ್ಮಿ, ಉದರಾಗ್ನಿ (ಉತ್ತಮ.೩೮೧-೨೦೨). 
ಎ೦ದು ಶ್ರೀ ವತ್ಸ ನಿಘಂಟಿನಲ್ಲಿ ಕೊಡಲಾಗಿದೆ. ಗ್ರಾಹ್ಯಪತ್ಯ-ಗೃಹಸ್ಥರು ಮಾಡುವ 
ಯಜ್ಞವಿಧಿ. ಆಹವನೀಯ ಆಹ್ವಾನಿಸಲಾಗಿರುವುದು. ದಕ್ಷಿಣಾಗ್ಗಿ(ಮಾತಾ) ಎಂದು 
ಮೂರು ವಿಧ. ಗ್ರಾಹಪತ್ಯ. ಆಹವನೀಯ ದಕ್ಷಿಣಾಗ್ನಿಗಳು ಸುಪ್ರಸಿದ್ಧವಾದವುಗಳು. 


೩೭೯. ತ್ರಿಷುಂಡ್ರ 
“ಬೊಬ್ಬಿಜೆದು೦ ತ್ರಿಪುಂಡ್ರಮಿಟ್ಟು ಕೂಕೆಜೆದುಂ ತೇಗಿಯುಂ” 
(ಪಂಪಭಾರತ. ೧೨-೧೫೮ವ) 
ಹಣೆಯ ಮೇಲೆ ಧರಿಸುವ ಮೂರು ಗೆರೆಯನ್ನು ತ್ರಿಪು೦ಡ್ರವೆಂದು ಕರೆಯುತ್ತಾರೆ. 
ಹಾಗೆ ಕುಡಿದು ತನ್ನ ಶತ್ರುವಿನ ರಕ್ತವೆಂಬ ಹೆ೦ಡದಲ್ಲಿ ಅಳತೆ ಮೀರಿ ಸೊಕ್ಕಿ 
ಹೋಗಿ ತಾನೂ ಹಿಡಿಂಬೆಯೂ ಅವರ ಪಕ್ಕೆ ನರಗಳ ಮಾಂಸಗಳ ಸಂದಿಗಳಲ್ಲಿದ್ದ 
ಕೆಂಪಾದ ರಕ್ತವನ್ನು ಮೈಗೆ ಬಳಿದುಕೊಂಡು ಹಣೆಯಲ್ಲಿ ಮೂರು ಎಲೆಗಳನ್ನು ಧರಿಸಿ 
ಗಟ್ಟಿಯಾಗಿ ತೇಗಿ ನೇರವಾಗಿ ಓಡಿ ಸುತ್ತಲೂ ತಿರುಗಿ ನಕ್ಷತ್ರಮಂಡಲಕ್ಕೆ ನೆಗೆದು 
ಸರದಿಯ ಮೇಲೆ ಆಡುವಾಗ ಎರಡು ಸೈನ್ಯಗಳೂ ಆಶ್ಚರ್ಯಪಟ್ಟು ನೋಡಿದವು. 

ತ್ರಿಪುಂಡವೆಂದರೆ ಹಣೆಯಲ್ಲಿ ಮೂರು ವಿಭೂತಿಯ ಅಡ್ಡನಾಮ ಧರಿಸುವುದು. 
ನಾಮಗಳು ಮತ್ತು ತಿಲಕಗಳು ಧಾರ್ಮಿಕ ಸಂಕೇತಗಳಾಗಿವೆ. ಕಸ್ತೂರಿ ತಿಲಕ; ಉದ್ದನಾಮ 
ವೈಷ್ಣವ ಸಂಕೇತಗಳು, ಅಡ್ಡನಾಮವು ಶೈವ ಸಂಕೇತ, ಶಿವನು ಸ್ಮಶಾನದ ಬೂದಿಯನ್ನು 
ಧರಿಸುತ್ತಿದ್ದನು. 


೩೮೦. ತ್ರಿಲೋಕ 
“ಸಾಲೋಕನಾಂ ತ್ರಿಲೋಕಾನಾಂ ಯದ್ವಿದ್ಯಾ ದರ್ಪಣಾಯತೇ” ಜೈನ ಧರ್ಮದಲ್ಲಿ 
ಮೂರು ಲೋಕಗಳ ಬಗ್ಗೆ ಮಾತ್ರ ಉಲ್ಲೇಖವಾಗುತ್ತದೆ.-ಊರ್ಧ್ವ ಲೋಕ: ಮಧ್ಯಮ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೯೭ 


ಲೋಕ ಹಾಗೂ ಅಧೋಲೋಕಗಳು. ಪುರಾಣಗಳ ಪ್ರಕಾರ ಸಪ್ತ ಲೋಕಗಳು. 

ಇವುಗಳಲ್ಲಿ ಸ್ವಾಭಾವಿಕವಾಗಿ ಅಧೋಲೋಕದ ಆಕಾರವು ಬೆತ್ತದ ಆಸನದಂತೆ, 
ಮಧ್ಯಲೋಕದ ಆಕಾರವು ನಿಲ್ಲಿಸಿದ ಅರ್ಧ ಮೃದಂಗದಂತೆ- 

ಊರ್ಧ್ವಲೋಕದ ಆಕಾರವು ನಿಲ್ಲಿಸಿದ ಮೃದಂಗದಂತೆ ಇರುತ್ತದೆ. ಈಗ ಈ 
ಮೂರು ಲೋಕಗಳ ಆಕೃತಿ ಪರಿಮಾಣವನ್ನು ಶ್ರೀವತ್ಸ ನಿಘಂಟಿನಲ್ಲಿ ಹೀಗೆ 
ನಿರೂಪಿಸಲಾಗಿದೆ. 

ಅಧೋಲೋಕ, ಮಧ್ಯಲೋಕ ಮತ್ತು ಊರ್ಧ್ವಲೋಕಗಳು ಅನುಕ್ರಮವಾಗಿ 
ಏಳುರಜ್ಜು, ಒಂದುಲಕ್ಷ ಯೋಜನೆ ಮತ್ತು ಒಂದು ಲಕ್ಷ ಯೋಜನೆ ಕಡಿಮೆ ಏಳು 
ರಜ್ಜುಗಳಷ್ಟು ಎತ್ತರವಾಗಿವೆ. 

ಲೋಕ-೩: (ಅ) ಇಹಲೋಕ-(ಭೂಮಿ), ಅಂತರ್‌-(ಅಂತರಿಕ್ಷ), ದ್ಯು-(ದ್ಯೌ) 
(ಛಾಂದೋಗ್ಯ, ೩೦). (ಆ) ಮನುಷ್ಯಲೋಕ, ಪಿತೃ-, ದೇವ-.(ಬೃಹದಾ.೧-೫- 
೧೬); ಕೇನ. ಭಾ.೫ ಐತರೇ. ೨೫). (ಇ) ಪುತ್ರ, ಕರ್ಮ, ಉಪಾಸನಾ (ಬೃಹದಾ. 
೧-೫-೧೬). (ಈ) ಭೂಃ, ಭುವಃ, ಸ್ವ(ಬೃಹದಾ. 1-೧-೫-೪; ಗೀತಾಭಾ.೩೭೮; 
ಗೌಧಸೂ. ೨೫-೬ ಭಾ). (ಉ) ನೋ. ಜಗತ್ತು-೩ (ಊ) ಅಧೋಲೋಕ, 
ಮಧ್ಯ-, ಊರ್ಧ್ವ- (ಆದಿಪು; ೧-೫೦) (ಯ) ಜನಲೋಕ-, ತಪೋ-, ಸತ್ಯ- 
(ಎಷ್ಟುಪು. 11-೭_-೧೯-ಪು. ಇಂ. 1 ೫೪). 

ಲೋಕ-೪: (ಅ) ಕರ್ಮಿ, ಭಕ್ತ, ಜ್ಞಾನಿ, ಯೋಗಿ (ರಾಮಗೀತಾ. ೧೧-೩೩). 
(ಆ) ದೇವಲೋಕ, ಸತ್ಯಲೋಕ, ವೈಕುಂಠ, ಕೈಲಾಸ. 

ಲೋಕ-೫: (ಅ) ಸತ್ಯಲೋಕ, ವೈಕು೦ಠಲೋಕ, ಕೈಲಾಸ, ಆಶ್ರಯ, ನಿರಾಶ್ರಯ 
(ಕಪಿಲಗೀತಾ. ೨-೨೬). 

(ಆ) ಸಮಸ್ತಲೋಕ, ಅಧೋ-. ಊರ್ಧ್ವ-, ತಿರ್ಯಕ್‌-, ಮನುಷ್ಯ-(ಜೈಧ. ೩೨೦). 

ಲೋಕ-೭: ಭೂಲೋಕ (ಭೂಃ), ಭುವರ್ಲೊೋಕ (ಭುವಃ), ಸ್ವರ್ಲೋಕ 
(ಸ್ವ), ಮಹರ್ಲೋಕ (ಮಹಃ), ಜನಲೋಕ(ಜನಃ) ತಪೋಲೋಕ(ತಪ?), ಸತ್ಯಲೋಕ 
(ಸತ್ಯಮ್‌) (ವಾಯುಪು. ಪೂ. ೫೦-೭೯; ಗರುಡ. ೧೫-೫೮; ಯಾಪ್ರಪಾ. ೧- 
೩). ಸ್ಥಾನಗಳು: ನಾಭಿಮಧ್ಯ, ಉದರ, ಹೃದಯ, ಕಂಠ, ವಕ್ತ, ಲಲಾಟ, ಬ್ರಹ್ಮರಂಧ್ರ 
(ಗರುಡ. ೧೫-೫೮, ೫೯) 

ಲೋಕ-೮: ಅಗ್ನಿ, ಹೃದಯ, ಚಕ್ಷುಸ್ತು, ಶ್ರೋತ್ರ, ಹೃದಯ, ಚಕ್ಷುಸ್ಸು, ಹೃದಯ, 
ಹೃದಯ (ಬೃಹದಾ. 11 -೧೨೪). 

ಲೋಕ: ಪಿತ್ಕಲೋಕ, ಮಾತೃ-, ಭ್ರಾತೃ-, ಸ್ವಸೃ-, ಸಖೀ-, ಗಂಧಮಾಲ್ಯ, 
ಅನ್ನಪಾನ-, ಗೀತವಾದಿತ್ರ-, ಸ್ತೀ-(ಛಾ೦ದೋಗ್ಯ. ೮೨-೧-೯). 

ಲೋಕದ ಪರಿಕಲ್ಪನೆಯು ಎಶಿಷ್ಟವಾಗಿದೆ. ಮೇಲೆ ಸೂಚಿತವಾದಂತೆ 
ಲೋಕವೆನ್ನುವುದಕ್ಕೆ ಬೇರೆ ಅರ್ಥಗಳಿವೆ. 


ಹಳಗನ್ನಡ ಸಾ೦ಸ್ಥೆ ಎಕ ಪದಕೋಶ /೨೯೮ 


೩೮೧. ತಿಶುದ್ಧಿ 
ಬಗೆ ಶುದ್ಧ೦ ತನು ಶುದ್ಧಮಾಸ್ತುತಿ ಪದಾರ್ಥಂ ಶುದ್ಧಮಿಂತೀ ತ್ರಿಶು 
ದ್ಧಿಗಳಿಂ ಧ್ಯಾನಿಸುವೆಮ್ಮನೋತೆರಗುವೆಮ್ಮಂ ಬ೦ದಿಪೆಮ್ಮಂ ತ್ರಿಕಾ 
ಲಗಯೋಗರ್‌ ಪರಮೇಶ್ವರರ್‌ ಪರಸುಗಿಂ ವಾತ್ವಲ್ಕದಿಂ ಸರ್ವ ಸಾ 
ಧುಗುಣಂ ಸಾಧುಗಳಪೆಮಾ ಪರಕಯಿಂದಾಮುಂ ವ್ರತ ವ್ರಾತದೊಳ್‌ ॥ 
(ಶಾಂತಿಪುರಾಣ೦ ೧-೫) 
: ಮೂರು ಕಾಲಗಳನ್ನೂ ಅರಿತ ಯೋಗಿಗಳೂ ಪರಮೇಶ್ವರರೂ ಆದ ಸರ್ವ 
ಸಾಧುಗಳು ನಿರ್ಮಲವಾದ ಮನಸ್ಸು ದೇಹ ಮತ್ತು ಸ್ತೋತ್ರ ಪದಾರ್ಥಗಳಂಬ ಈ 
ಮೂರು ಬಗೆಯ ಶುದ್ದಿಗಳಿಂದ ಸದಾ ಧ್ಯಾನಮಾಡುತ್ತಾ, ಪ್ರೀತಿಯಿಂದ ನಮಸ್ಕಾರ 
ಮಾಡುವ ನಮ್ಮನ್ನು, ನಾವು ಕೂಡ ವ್ರತಗಳ ಅನುಷ್ಠಾನದಿಂದ ಸಾಧುಗಳೇ ಆಗುವಂತೆ 
ಆಶೀರ್ವದಿಸಲಿ. ಪೊನ್ನನು ಹೇಳಿರುವಂತೆ "ಬಗೆ ಶುದ್ಧ(ಗುಣ ನಡತೆ); ತನು ಶುದ್ಧ; 
(ದೇಹ ಶುದ್ಧ) ಪದಾರ್ಥ ಶುದ್ದವನ್ನುವ ಮೂರು ಬಗೆಯ ಶುದ್ಧಗಳು. ಪೊನ್ನನ 
ಎರಡನೆಯ ವಾಕ್ಯವೂ ಅಷ್ಟೇ ಮುಖ್ಯ-ವ್ರತಗಳ ಅನುಷ್ಠಾನದಿ೦ದ ನಮ್ಮನ್ನು (ವ್ರತ- 
ವ್ರಾತಗಳಿಂದ) ಸಾಧು(ಸಂತರು) ಆಗುವಂತೆ ಆಶೀರ್ವದಿಸಲಿ. ಇದು ಕವಿಯ 
ಮನೋಭಿಲಾಷೆಯನ್ನು ಬಿಂಬಿಸುತ್ತದೆ. 


೩೮೨. ತೈವಿದ್ಯ 
ತೈವಿದ್ಯನೆಂದರೆ ಯಕ್‌, ಯಜಸ್‌, ಸಾಮವೇದಗಳನ್ನು ತಿಳಿದವನು. ಜೈನರಲ್ಲಿ 
ಜೀವಸ್ಥಾನ, ಕ್ಷುದಕ ಸಂಬಂಧ, ಬಂಧ ಸ್ವಾಮಿತ್ವ ವಿಚಯಗಳಂಬ ಆರು ಖಂಡಾಗಮವನ್ನು 
ಮೂರು ಖಂಡಗಳನ್ನು ತಿಳಿದವನು. ಶಾಂತಿನಾಥ ಕವಿಯು ತ್ರಿವಿದ್ಯೆಯನ್ನು ಈ 
ರೀತಿಯಾಗಿ ವಿವರಿಸಿದ್ದಾನೆ: ವ್ಯಾಕರಣ, ತರ್ಕ, ಸಿದ್ಧಾಂತಗಳು ಇವುಗಳನ್ನು ಯಾರು 
ಓದಿರುತ್ತಾರೆಯೋ ಅವರು ತೈವಿದ್ಯಾ ಪಾರಂಗತರು. 
ವಿವರಗಳಿಗೆ ನೋಡಿ: ಸುಕುಮಾರ ಚರಿತಂ ೧, ೨೮ 


ದ 


೩೮೩. ದಂಡ 
ಅನಂಗ ಜನ್ಮನ ಕವರ್ತೆಯ ದಂಡದ ಪಾಂಗಿದೆಂತುಟೊ 
(ಪಂಪ ಭಾರತ ೫-೧೩) 
ಮನ್ಮಥನ ಈ ಸೂರೆಯ ಈ ಶಿಕ್ಷೇದಂಡ)ಯ ರೀತಿ ಅದೆಂತಹುದೋ ಎಂದು 
ಇಲ್ಲಿಯ ಅರ್ಥ. | 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೨೯೯ 


ಇದು ಮನ್ಮಥನು ನೀಡಿದ ದಂಡ. ಇನ್ನೊಂದು ರೀತಿ ಇದೆ: 

ಸಾಮಾದಿಯಾಗಿ ದಂಡಪರ್ಯಂತಮಾವುಪಾಯಂ ನಾಲ್ಕು ತೆಣನಕ್ಕುಂ, 
ಅವಳಗೆ 

ದಂಡಮೆ೦ಬುದು ಪಾಪವನುಳ್ಳುದು, ಅದು ಕಾರಣದಿಂ ದಂಡಮಂ ಬಿಟ್ಟು 
ಕಳೆವುದು........ (ಕರ್ಣಾಟಕ ಪಂಚತಂತ್ರ, ಭೇದಪ್ರಕರಣ, ಶ್ಲೋಕ ೧೧೮) 

ಸಾಮ, ದಾನ, ಭೇದ ದ೦ಡ ನಾಲ್ಕು ಉಪಾಯಗಳು. ಆದರೆ ದಂಡವನ್ನು 
ಪ್ರಯೋಗಿಸುವುದು ತಪ್ಪು ಆದುದರಿಂದ ದ೦ಡವನ್ನು ಪ್ರಯೋಗಿಸಬಾರದು, ಅದು 
ಪಾಪಕರ. 

“ದಂಡವಿಲ್ಲದಿದ್ದರೆ ಧರ್ಮಾರ್ಥ ಕಾಮವೆಂಬ ಶ್ರಿವರ್ಗವೂ ಇರುವುದಿಲ್ಲ. ದಂಡವು 
ತಿಳುವಳಿಕೆಯಿಂದ ಮಾಡಲ್ಪಡುತ್ತದೆ. ವಸಾಹತುಪೂರ್ವದಲ್ಲಿ ರಾಜದಂಡಕ್ಕೆ ವಿಶೇಷ 
ಅಧಿಕಾರವಿತ್ತು. ರಾಜರು ಜನರ ನಿಯಂತ್ರಣಕ್ಕೆ ದಂಡವನ್ನು ಬಳಸುತ್ತಿದ್ದರು. ಆತ್ಮ 
ರಕ್ಷಣೆಯೂ ದಂಡನೀತಿಯಲ್ಲಿದೆ” ಎಂದು ಕೌಟಿಲ್ಯ ಹೇಳುತ್ತಾನೆ. 

ಕೌಟಿಲ್ಯನು ರಾಜನನ್ನು "ದಂಡಧರ' ಎಂದು ಕರೆದಿದ್ದಾನೆ. ಮನು ಹೇಳಿರುವುದನ್ನು 
ಗಮನಿಸಿದರೆ ಈ ಮಾತಿನ ಅರ್ಥ ಸಷ್ಟವಾದೀತು. ಮನು ಹೇಳುವುದಿದು. “ಲೋಕಕ್ಕೆ 
ರಾಜನಿಲ್ಲದಿದ್ದಾಗ ಅದು ಭಯಪೀಡಿತವಾಗಿತ್ತು. ದುಷ್ಟ ಶಿಕ್ಷಣ ಶಿಷ್ಟ ಪರಿಪಾಲನೆಗಳ 
ಮೂಲಕ ಲೋಕವನ್ನು ರಕ್ಷಿಸುವುದಕ್ಕಾಗಿ ಬ್ರಹ್ಮನು ರಾಜನನ್ನು ಸೃಷ್ಟಿಸಿದನು. ರಾಜನಿಗೆ 
ನೆರವಾಗಲು ತನ್ನ ಮಗನೂ ಸರ್ವಭೂತ ಹತ ರಕ್ಷಕನೂ ಆದ ದಂಡನನ್ನು ಸೃಷ್ಟಿಸಿದನು. 
ದ೦ಡನು ಬ್ರಹ್ಮ ತೇಜಸ್ಸಿನಿಂದ ಪ್ರಕಾಶಿತನು. ಅವನ ಭಯದಿಂದ ಸರ್ವಭೂತಗಳೂ 
ತಮ್ಮ ಧರ್ಮವನ್ನನುಸರಿಸುವುವು. ದಂಡವೇ ಪ್ರಭುವು. ನಾಲ್ಕು ಆಶ್ರಮಗಳವರೂ 
ತಮ್ಮ ಧರ್ಮಗಳನ್ನು ಪಾಲಿಸುವುದಕ್ಕೆ ಅವನೇ ಹೊಣೆ. ಸರ್ವವೂ ನಿದ್ರಿಸುತ್ತಿರುವಾಗ 
ಅವನು ಜಾಗ್ರತನಾಗಿರುವನು. ಧರ್ಮದ ಮೂರ್ತಿಯೇ ಅವನು. ಧೀಮಂತನಾದ 
ದೊರೆ ದಂಡನ ನೆರವಿನಿಂದ ಪ್ರಜಾಕ್ಷೇಮವನ್ನುಂಟುಮಾಡುವನು. ಪ್ರಜಾಕ್ಷೇಮದ 
ಅಥವಾ ಲೋಕಕಲ್ಯಾಣದ ಸಾಧನೆಗೆ ದೇವತೆಗಳ ನೆರವು ಸಿಗಬೇಕಾದರೂ ದಂಡನ 
ಸಹಾಯದಿಂದಲೇ. ಅಸಂಸ್ಕೃತನಾದ ಅಕೃತಾತ್ಮನಾದ ರಾಜನ ಕೈಯ್ಯಲ್ಲಿನ ದಂಡ 
ಅವನಿಗೆ ಶತ್ರುವಾಗುವುದು. ಅವನ ವಂಶವನ್ನು ನಿರ್ಮೂಲ ಮಾಡುವುದಲ್ಲದೆ ಅವನ 
ರಾಜ್ಯದ ಪ್ರಜೆಗಳೂ ಯಷಿಮುನಿಗಳೂ ದೇವತೆಗಳೂ ಸಂಕಟಕ್ಕೀಡಾಗುವರು”. ರಾಜನು 
ನಾಲ್ಕು ರೀತಿಯಲ್ಲಿ ವ್ಯವಹರಿಸಬೇಕು. ಸಾಮ, ದಾನ, ಭೇದ, ದಂಡ. ಮೊದಲನೆಯ 
ಸಾಮವು ಹಿತವಚನವನ್ನು ಸೌಮ್ಯ ಮಾರ್ಗವನ್ನು ಸೂಚಿಸುತ್ತದೆ. ಎರಡನೆಯದು 
ಭೇದ, ಅಂದರೆ ಶತ್ರುಪಕ್ಷದಲ್ಲಿ ಭೇದೋಪಾಯದಿಂದ ತಾರತಮ್ಯ ಉಂಟಾಗುವಂತೆ 
ಮಾಡುವುದು. “ಭೇದದಲ್ಲಿ ಹೊಕ್ಕಿರಿದನೋ ಪರಮಾತ್ಮ” ಎಂದು ಕರ್ಣ ಕೃಷ್ಣನ ಬಗ್ಗೆ 
ಹೇಳುವುದನ್ನು ಇಲ್ಲಿ ನೆನಪಿಸಿಕೊಳ್ಳಬೇಕು. ಕೃಷ್ಣ ಸಂಧಾನ ಮುರಿದುಬಿದ್ದು, ಕೃಷ್ಣನು 
ಮರಳಿಗೆ ಹೊರಡುವಾಗ ಮಾರ್ಗಮಧ್ಯದಲ್ಲಿ ಸಿಕ್ಕಿದ ಕರ್ಣನಿಗೆ ಅವನ ಜನ್ಮವೃತ್ತಾಂತವನ್ನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೦೦ 


ತಿಳಿಸುತ್ತಾನೆ. ಇದನ್ನು ಭೇದೋಪಾಯ ಎನ್ನಬಹುದು. ದಾನವೆಂದರೆ ಇನ್ನೊಬ್ಬರಿಗೆ 
ಕೊಡುವುದು. ಇದರಲ್ಲಿ ಪ್ರತಿಫಲಾಪೇಕ್ಷೆಯು. ಇರಕೂಡದು. ಕೊನೆಯದು ದ 
ದಂಡವೆಂದರೆ ಶಿಕ್ಷೆಯೆಂಬ ಅರ್ಥವು ಇದೆ. ರಾಜನು ಈ ರೀತಿಯ ನಾಲ್ಕು ಮಾರ್ಗಗಳನ್ನು 
ಕೈಗೊಳ್ಳುತ್ತಾನೆ. ಇದನ್ನು ರಾಜಧರ್ಮವೆಂದು ಕರೆಯುತ್ತಾರೆ. ಒಂದು ದೃಷ್ಟಿಯಿಂದ 
ಇವು ರಾಜ ಶಾಸನವೂ ಹೌದು. ಆದರೆ ರಾಜ ಶಾಸನಕ್ಕೆ ಯಾವುದೇ ರೀತಿಯ ಬರಹ 
ರೂಪಗಳಾಗಿಲ್ಲ. ವಸಾಹತು ಪೂರ್ವದ ರಾಜಾಡಳಿತ ಇದನ್ನು ಹೊಂದಿತ್ತು ಎಂದು 
ರಣಜಿತ್‌ ಗುಹಾ ಹೇಳುತ್ತಾರೆ. 

ಧರ್ಮವನ್ನು ಕಾಪಾಡಲು ಪರಮಾತ್ಮನು ದಂಡವನ್ನು ನಿರ್ಮಿಸಿದನು. ಇವರ 
ಹೆದರಿಕೆಯಿಂದ ಎಲ್ಲಾ ಜೀವಿಗಳು ಸನ್ಮಾರ್ಗವನ್ನು ಅವಲಂಬಿಸಬೇಕಾಗುತ್ತದೆ. ಈ 
ತತ್ವದ ಪುರುಷಾಕಾರವಿದ್ದಂತೆ ರಾಜನಿದ್ದಾನೆ. ರಾಜನು ದೇವಾ೦ಶನು ಆದುದರಿಂದ 
ಪ್ರಜಾರಕ್ಷಣೆಯಲ್ಲಿ ಆತನು ನಿಜಕ್ಕೂ ದೇವರ ಪ್ರತಿನಿಧಿಯಾಗಿದ್ದಾನೆ ಎಂದು ಮನು 
ಹೇಳುತ್ತಾನೆ. 

ಇಂತಹ ರಾಜಕಾರ್ಯಸಿದ್ಧಿ, ಧರ್ಮರಕ್ಷಣೆ, ಇವು ನೆರವೇರಲು ಬ್ರಹ್ಮನು ಸ್ವತೇಜಸ್ಸಿನ 
ದಂಡವನ್ನು ನಿರ್ಮಿಸಿದನು ಎಂದು ಮನುವಿನ ಅಭಿಪ್ರಾಯ. ಮತ್ತೊಂದು ಕಡೆ 
ಅವನು ಹೀಗೆ ಹೇಳಿದ್ದಾನೆ: 

ಆ ದಂಡ ಭಯದಿಂದ ಎಲ್ಲ ಪ್ರಾಣಿಗಳು ತಾವು ಅರ್ಜಿಸಿದ ಧನ, ಕನಕ ಪತ್ನಿ- 
ಪುತ್ರರನ್ನು ತಪ್ಪದೆ ಅನುಭವಿಸುತ್ತಾರೆ. ಶಾಸನದಂಡ ಭಯವಿಲ್ಲದಿದ್ದರೆ ದುಃಖಿತ 
ಪ್ರಬಲರ ಹಂಸ ಸೆಗೊಳಗಾಗುವರು. 

ಧರ್ಮ, ಅರ್ಥ, ಕಾಮ ಮೋಕ್ಷಗಳು ದಂಡಧರನಾದ ರಾಜನ ಮೇಲೆ ನಿಂತಿದೆ. 
ದುರ್ಬಲರನ್ನು ಬಲಿಷ್ಠರು ಸ ಹಾಕುವರು. ಅದುದರಿಂದ ದುರ್ಬಲರನ್ನು 
ಕಾಯುವುದು ರಾಜನಿಗೆ ಸೇರಿದೆ. ಅದಕ್ಕಾಗಿ ಅವನು ದಂಡ ಪ್ರಯೋಗಿಸುವ 
ಸರಿಯೆಂದು ಕೌಟಿಲ್ಯನ ಅಭಿಪ್ರಾಯ. ಇದನ್ನೇ ಅವನು ದಂಡನೀತಿಯಂದು ಕರೆಯುತ್ತಾನೆ. 

ಸಾಮಾನ್ಯ ಜನರು ಮಾಡಿದ ಯಾವ ಅಪರಾಧಕ್ಕೆ ಒಂದು ಕಾರ್ಷಾಪಣ ದಂಡವೋ, 
ಅದೇ ಅಪರಾಧ ರಾಜನು ಮಾಡಿದರೆ ಸಾವಿರ ಪಣ ದಂಡನೆಯು. ಆ ದಂಡಧನವನ್ನು 
ನೀರಿಗೆಸೆಯಬಹುದು. ಬ್ರಾಹ್ಮಣನಿಗೆ ಕೊಡಬಹುದು. ಇದು ಪಕ್ಷಪಾತವಿಲ್ಲದ 
ದಂಡವಿಧಾನವು ಎಂದು ಮನುವು ವಿಧಿಸಿದ್ದಾನೆ. 

“ದಂಡ' ಶಬ್ದವು ಆರ್ಯಭಾಷಾ ವರ್ಗಕ್ಕೆ ಸೇರಿದ್ದಲ್ಲ. ಆಕ್ಸ್‌ಫರ್ಡ್‌ ವಿಶ್ವವಿದ್ಯಾಲಯದ 
ಟಿ. ಬರೋ ಅವರು, ಸಂಸ್ಕೃತ ಸಾಹಿತ್ಯದಲ್ಲಿ ಸೇರಿರುವ ಇಂತಹ ಅನೇಕ ದೇಶೀಯರ 
ಪದಗಳನ್ನು ಎತ್ತಿ ಸಾಧಾರಣವಾಗಿ ವಿವರಿಸಿದ್ದಾರೆ. ತಂಡ (ದಂಡ)- ಎಂಬ 
ಸಮೂಹಾರ್ಥದ ದೇಶೀಯ ಶಬ್ದವುಂಟು ಎಂದು ಶಂಬಾ ಜೋಶಿ ಹೇಳಿದ್ದಾರೆ. 

ದಂಡವು ವಿಧಿವತ್ತಾದ ಶಾಸನ. ಪಾಳೇಯಗಾರಿ ಮತ್ತು/ಜಮೀನುದಾರಿ ಪದ್ದತಿಯಲ್ಲಿ 
ದೇಹದಂಡನೆಯು ಅಪರಾಧಕ್ಕೆ ಅನುಗುಣವಾಗಿ ಭಿನ್ನವಾಗುತ್ತಿತ್ತು. ಈ ರೀತಿಯ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೦೧ 


ಸಮಾಜಗಳಲ್ಲಿ ಮನೋದಂಡನೆಗಿಂತ ದೇಹ ದಂಡನೆಯು ಪ್ರಧಾನವಾಗಿದೆ. ಮತ್ತು 

ದೇಹದಂಡನೆಯು ಪಣದಂಡನೆಯು ಭಿನ್ನ ಭಿನ್ನ ಮನು ಹೇಳಿರುವುದನ್ನು ಗಮನಿಸಬೇಕು. 

ಅವನ ಪ್ರಕಾರ ಅಪರಾಧಿ ರಾಜನು ಸಾವಿರ ಪಣ ಬ್ರಾಹ್ಮಣನಿಗೆ ನೀಡಿದರೆ ಅಪರಾಧವು 
ಪರಿಹಾರವಾಗುತ್ತದೆ. 

ವಿವರಗಳಿಗೆ ನೋಡಿ: ಶ್ರೀ ಸಚ್ಚಿದಾನಂದ ಶಂಕರಭಾರತೀ ಸ್ವಾಮಿಗಳು ೨೦೧೦ 

ಕೌಟಿಲ್ಯನ ಅರ್ಥಶಾಸ್ತ್ರ ಪುಟ. ೫೯೨ 

Ranajith Guha 1998 Dominance without the hegemony 

Ranjith Guha (Ed) 1989 Subaltern Studies, Vol. 1 

ಚಕಕೋಡಿ ಈಕ್ವರಶಾಸ್ತಿ ೧೯೬೭ ಮನುಸ್ಮ ತಿ ೭-೨೨; ೪-೩೦೧, 

೯-೩೦೩-೧೧), (೭-೦೪೭-೧೫). (೮-೩೩೬) 

ಎಂ. ವಿ. ಕೃಷ್ಣರಾವ್‌ ೧೯೫೩ ಕೌಟಿಲ್ಯ 

R.P Kangle 1988 The kautiliyaArthashastra. (01-೨3) 

ಶಂಬಾ ಜೋಶಿ ೧೯೯೯ ಹಾಲುಮತ ದರ್ಶನ ಸಂಪುಟ. ೩ ಪುಟ. ೧೬. 


೩೮೪. ದಕ್ಷಿಣೋತ್ತರ ಮಾರ್ಗ 

ಕವಿರಾಜ ಮಾರ್ಗಕಾರನು ವಿಶೇಷವಾಗಿ ಉಕ್ತಿ ಪ್ರಭೇದವನ್ನು ತಿಳಿಸಿದ್ದಾನೆ. ಹಾಗೂ 
ದಕ್ಷಿಣೋತ್ತರ ಮಾರ್ಗವನ್ನು ವಿವರಿಸಿದ್ದಾನೆ. 

"ಕನ್ನಡ ನಾಡಿನ ನಡುವಣ ಕಿಸುವೊಳಲು, ಕೊಪಣನಗರ, ಪುಲಿಗೆರೆ ಒಂಕುಂದ 
ಎ೦ಬ ನಾಲ್ಕು ಸೀಮಾಂತರ್ಗತ ಭಾಗವೇ ತಿರುಳ್ಗನ್ನಡ. ಆ ತಿರುಳನ್ನಡದಿಂದ ತೆಂಕ 
ಕಾವೇರಿಯವರೆಗಿನ, ಬಡಗ ಗೋದಾವರಿಯವರೆಗಿನ ಪ್ರಾಂತದವುಗಳಿಗೆ ಕ್ರಮವಾಗಿ 
'ತೆಂಗನ್ನಡ' “ಬಡಗನ್ನಡ'ವೆ೦ದು ಅಂಕಿತವಿಟ್ಟುಕೊಳ್ಳಬೇಕು. ಈ ಅಂಕಿತಗಳ೦ದರೆ ಬರಿಯ 
ಕಲಿತಗಳು ಎಂದು ಭಾವಿಸಬಾರದು. ಮುಂದೆ ದ್ವಿತೀಯ ಪರಿಚ್ಛೇದ ೧೦೨- 
೧೧೦ರವರೆಗಿನ ಪದ್ಯಗಳಲ್ಲಿ ಸರಿಯಾಗಿ "ಇದು ದಕ್ಷಿಣ ಮಾರ್ಗ ವಿಚಕ್ಷಣೋದಿತಂ 
ಇವುತ್ತರ ಮಾರ್ಗವರ್ತಿಗಳ್‌ ಎಂದು ಮುಂತಾಗಿ ಕೆಲವು ದೃಷ್ಟಾಂತ ಪದ್ಯಗಳಿಂದ 
ಏಸ್ತರಿಸಿದ್ದಾನೆ. ಆ ತಿರುಳ್ಗನ್ನಡ ನಾಡಿನಿಂದ ತೆಂಕಣ ಶೈಲಿಯನ್ನೇ ದಕ್ಷಿಣ ಮಾರ್ಗವೆಂದೂ, 
ಬಡಗಣವನ್ನೇ ಉತ್ತರ ಮಾರ್ಗವೆಂದೂ ಗಂಥಕಾರನಾಡಿದುದೆಂಬಲ್ಲಿ ಸಂಶಯವಿಲ್ಲ. 

ಇಲ್ಲ ದಕ್ಷಿಣೋತ್ತರ ಮಾರ್ಗದ ಬಗ್ಗೆ ಮುಳಿಯ ಅಭಿಪ್ರಾಯ ಗಮನಾರ್ಹ. 
ಪ್ರಾಂತ್ಯ ಎನ್ನುವುದನ್ನು ನಾವೀಗ ಪ್ರದೇಶ ಎನ್ನುವ ಅರ್ಥದಲ್ಲಿ ಬಳಸುತ್ತೇವೆ. ಕವಿರಾಜ 
ಮಾರ್ಗದಲ್ಲಿ ನಾಲ್ಕು ಪ್ರಾಂತ್ಯಗಳ ಹೆಸರುಗಳು ಉಲ್ಲೇಖಗೊಂಡಿವೆ. ಕನ್ನಡನಾಡಿನ 
ನಡುವಣ 'ಕಿಸುವೊಳಲು' “ಕೊಪಣನಗರ' *"ಪುಲಿಗೆರೆ'. "ಒಂಕುಂದ' ಇದರಲ್ಲಿ 
ಪುಲಿಗೆರೆಯದ್ದು ಅಚ್ಚ ಕನ್ನಡವೆಂದು ಪಂಪನು ಹೇಳಿಕೊಂಡಿದ್ದಾನೆ. ಕವಿರಾಜ 
ಮಾರ್ಗದಲ್ಲ ಈ ರೀತಿಯಾಗಿ ಪ್ರಾಂತ್ಯ ಭೇದವನ್ನು ಹೀಗೆ ಹೇಳಲಾಗಿದೆ: 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೦೨ 


yt ಇದು ದಕ್ಷಿಣಮಾರ್ಗ ಎಚಕ್ಷಣೋದಿಂ ॥ ೧೦೨ ॥ 


AS ARN ಇದು ದಕ್ಷಿಣಮಾರ್ಗ ವಿಶೇಷ ಭಾಷಿತಂ | ೧೦೪ ॥ 
ಬು. A ES ಇದು ದಾಕ್ಷಿಣಾತ್ಯಕಂ INOS: | 
©) A ಎ೦ಬುದು ದಕ್ಷಿಣಾಯನಂ ॥ ೧೦೯ ॥ 
೫ ..ಬಟಟಟ ಲ್ಲ ಎಂಬುದು ದಕ್ಷಿಣಾಪಥಂ 1 ೧೧೦ ॥ 
ಬ) ಸಗರ NEE ಇವುತ್ತರ ಮಾರ್ಗವರ್ತಿಗಳ್‌ ॥ ೧೦೫ ॥ 
ಜರ ಟಟ ಇದಕ್ಕುರಮುದೀಚ್ಯವಾಚಕಂ ॥ ೧೦೮ ॥ 
ಲಿ) ಇಸಿಸ್‌ ಟು ಇದು ಉತ್ತರಾಯಣಂ ॥ ೧೦೯ | 
EK `` 240ಊಸ ೯ ಊಕ್ಸ್ಸ ಇದುತ್ತರಾಪಥಂ IW ೧೧೦ ॥ 
೧೦ ೫೪ ಎಂಬುದಿದುತ್ತರೋತ್ತರಂ | ೧೦೬ ॥ 


ಇವುಗಳೊಳಗೆ ಆದಿಯ ಐದರ ಪದ ಶೈಲಿ ನಡುವಣ ಕನ್ನಡದ ತಿರುಳ್ನಾಡಿನಿಂದ 
ತೆಂಕಣ ಕಾವೇರಿವರೆಗಿನದೆಂದೂ ಮತ್ತಿನ ನಾಲ್ಕರದು ಬಡಗಣ ಗೋದಾವರಿವರೆಗಿನ 
ದೆಂದೂ ಸಿದ್ಧವಾಗುತ್ತದೆ. ಇವಲ್ಲದೆ ಇನ್ನೊಂದು ವರಾರ್ಗವನ್ನೂ 
“...ಎ೦ಬುದಿದುತ್ತರೋತ್ತರಂ ॥ ೧೦೬ ॥ ಎಂದು ದೃಷ್ಟಾಂತಿಸಿದ್ದಾನೆ. 

(ನೋಡಿ : ಕವಿರಾಜಮಾರ್ಗ.) 
ವಿವರಗಳಿಗೆ ನೋಡಿ: ಪೆಲ್ಲನ್‌ ಪೊಲಾಕ್‌-ವಿಶ್ವಾತ್ಮಕ ದೇಶಭಾಷೆ 
ಕೆ.ವಿ.ಸುಬ್ಬಣ್ಣ 2007 ಕವಿರಾಜಮಾರ್ಗ ಮತ್ತು ಕನ್ನಡ ಜಗತ್ತು 

ಮುಳಿಯ ತಿಮ್ಮಪ್ಪಯ್ಯ ೧೯೫೪ ಕನ್ನಡನಾಡೂ ದೇಸಿ ಸಾಹಿತ್ಯವೂ ಪುಟ, ೨೦ 
ಮುಳಿಯ ತಿಮ್ಮಪ್ಪಯ್ಯ ೧೯೮೮ ಶ್ರದ್ಧಾಂಜಲಿ ಸಂಪುಟ ೨ ಪುಟ. ೪೭೪ 
ಡಾ.ಕೆ.ಕೃಷ್ಣಮೂರ್ತಿ ೧೯೬೧ ಕನ್ನಡ ಕಾವ್ಯಾಲಂಕಾರ ಪೀಠಿಕೆ: ೪೧, ೪೨, ೪೩ 


ಓಲೆ. ದಮ್ಮ 
ಕವಿವರರುಂ ಪೆಂಡವಾಸದೊಳ್ಳೆಂಡಿರ್ಕಳುಂ ಏಮಾನಂಗಳ ಮುಂದಾಡುತ್ತಂ 


ದಮ್ಮಮುಮಂ ಪೊನ್ನುಮಂ 


ಕೇಳಿ ಮಾಡಿ ಮುಂದೆ.......... (ಡಿ.ಎಲ್‌.ಎನ್‌. ೨೦೦೯ ಪುಟ, ೧೨೮). 
“ದಮ್ಮ' ಎನ್ನುವುದು ಹಣವೆನ್ನುವ ರೂಪದಲ್ಲಿ ಬಳಕೆಯಾಗಿದೆ. ದ್ರಮ್ಮದಿಂದ 
ದಮ್ಮ ಬಂದಿದೆ. 


ಈಶಾನ್ಯ ಭಾರತದಲ್ಲಿ ಹಲವು ನಗರಗಳು ತಲೆಯೆತ್ತಿದುವು. ಅಲಹಾಬಾದಿನ 
ಬಳಿಯ ಕೌಶಾಂಬಿ, ಉತ್ತರ ಪ್ರದೇಶದ ದಿಯೋರಿಯಾ ಜಿಲ್ಲೆಯಲ್ಲಿರುವ ಕುಶೀ 
ನಗರ, ವಾರಣಾಸಿ, ಬಿಹಾರದಲ್ಲಿರುವ ವೈಶಾಲಿ, ಚಿರಾಂಡ್‌ ಮತ್ತು ರಾಜಗೃಹಗಳು 
ಉತ್ತಮ ಉದಾಹರಣೆಗಳು. ಈ ನಗರಗಳಲ್ಲೆಲ್ಲಾ ಕುಶಲ ಕಸುಬುಗಾರರು ಮತ್ತು 
ವ್ಯಾಪಾರಿಗಳು ನೆಲೆಸಿದ್ದು ಅವರು ಮೊಟ್ಟಮೊದಲಿಗೆ ನಾಣ್ಯಗಳನ್ನು ಬಳಸಲಾರಂಭಿಸಿದರು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೦೩ 


ಈ ಅತ್ಯಂತ ಪ್ರಾಚೀನ ನಾಣ್ಯಗಳು ಕ್ರಿ.ಪೂ. ಐದನೆಯ ಶತಮಾನದವು. ಅವುಗಳನ್ನು 
ಕಚ್ಚು ಗುರುತಿನ ಅಥವಾ ಪಂಚ್‌ಮಾರ್ಕ್ಸ್‌ ನಾಣ್ಯಗಳೆಂದು ಕರೆಯುತ್ತಾರೆ. ಅವು 
ಪೂರ್ವ ಉತ್ತರ ಪ್ರದೇಶದಲ್ಲಿ ಹಾಗೂ ಬಿಹಾರದಲ್ಲಿ ಚಲಾವಣೆಗೆ ಬಂದವು. ಈ 
ನಾಣ್ಯಗಳು ವ್ಯಾಪಾರ ವ್ಯವಹಾರಗಳನ್ನು ಬಲಪಡಿಸಿದವು. ಇದರಿಂದ ವರ್ಣವಿಭಜಿತ 
ಸಮಾಜದಲ್ಲಿ ಮೂರನೆಯ ಸ್ಥಾನದಲ್ಲಿದ್ದ ವೈಶ್ಯರು ತಮ್ಮ ಸ್ಥಾನವನ್ನು ಉನ್ನತಗೊಳಿಸುವ 
ಬೇರಾವುದಾದರೂ ಮತಧರ್ಮದತ್ತ ಗಮನ ಹರಿಸತೊಡಗಿದರು. ಸಹಜವಾಗಿ ಅವರು 
ಮಹಾವೀರ ಮತ್ತು ಗೌತಮ ಬುದ್ಧರಿಗೆ ಧಾರಾಳವಾಗಿ ಬೆ೦ಬಲ ನೀಡಿದರು. 
ಸೇಠಿಗಳೆಂದು ಹೆಸರಾಗಿದ್ದ ವ್ಯಾಪಾರಸ್ಥರು ಗೌತಮ ಬುದ್ಧನಿಗೂ ಅವನ ಶಿಷ್ಕರಿಗೂ 
ಕೊಡುಗೈಯಿಂದ ಕಾಣಿಕೆಗಳನ್ನಿತ್ತರು. ಇದಕ್ಕೆ ಹಲವು ಕಾರಣಗಳನ್ನು ಗುರುತಿಸಬಹುದು. 
ಆರಂಭ ಹಂತದಲ್ಲಿ ಜೈನ ಹಾಗೂ ಬೌದ್ಧ ಮತಗಳು ಪ್ರಚಲಿತವಾಗಿದ್ದ ವರ್ಣ 
ವ್ಯವಸ್ಥೆಗೆ ಮಹತ್ವ ನೀಡಲಿಲ್ಲ. ಎರಡನೆಯದಾಗಿ ಅವೆರಡು ಮತಗಳೂ, ರಾಜ್ಯ ರಾಜ್ಯಗಳ 
ನಡುವಣ ಯುದ್ಧಗಳಿಗೆ ತಡೆ ವಿಧಿಸಿ, ವ್ಯಾಪಾರ ವಾಣಿಜ್ಯಗಳಿಗೆ ಪ್ರೋತ್ಸಾಹ 
ನೀಡಬಹುದಾಗಿದ್ದಂತಹ ಅಹಿಂಸೆಯನ್ನು ಪ್ರತಿಪಾದಿಸುತ್ತಿದ್ದುವು. ಮೂರನೆಯದಾಗಿ 
ಬ್ರಾಹ್ಮಣೀಯ ನ್ಯಾಯಶಾಸ್ತ್ರ ಗ್ರಂಥಗಳಾದ ಧರ್ಮಸೂತ್ರಗಳು ಬಡ್ಡಿಯ ಮೇಲೆ ಹಣವನ್ನು 
ಸಾಲ ನೀಡುವುದನ್ನು ಧಿಕ್ಕರಿಸಿ, ಅಂತಹವರನ್ನು ಖಂಡಿಸುತ್ತಿದ್ದುವು. ಆ ಕಾರಣದಿಂದ 
ವಿಸ್ತಾರಗೊಳ್ಳುತ್ತಿದ್ದ ವ್ಯಾಪಾರ ವಾಣಿಜ್ಯಗಳಿಗಾಗಿ ಬಡ್ಡಿಗೆ ಹಣ ನೀಡುತ್ತಿದ್ದ ವೈಶ್ಯರಲ್ಲಿ 
ಸಮಾಜವು ಗೌರವ ಭಾವ ತಳೆದಿರಲಿಲ್ಲ. ಅವರು ತಮ್ಮ ಸ್ಥಾನಮಾನಗಳನ್ನು ಉತ್ತಮ 
ಪಡಿಸಿಕೊಳ್ಳುವುದಕ್ಕೆ ಕಾತುರರಾಗಿದ್ದರು. 

ಹಾಗೆಯೇ ಹಣದ ಚಲಾವಣೆಯು ವ್ಯಾಪಾರಕ್ಕೆ ಉತ್ತೇಜನ ನೀಡಿತು. ವೈದಿಕ 
ಗ್ರಂಥಗಳಲ್ಲಿ ಕಂಡುಬರುವ ನಿಷ್ಠ ಮತ್ತು ಶತಮಾನ ಎಂಬವು ನಾಣ್ಯಗಳ ಹೆಸರು 
ಎ೦ದು ಪರಿಗಣಿತವಾಗಿದ್ದರೂ ಅವು ಲೋಹದಲ್ಲಿ ಮಾಡಿದ ಪ್ರತಿಷ್ಠೆಯ ವಸ್ತುಗಳಾಗಿದ್ದು 
ವೆಂದು ತೋರುತ್ತದೆ. ದೊರೆತಿರುವ ನಾಣ್ಯಗಳು ಕ್ರಿಪೂ. ಆರನೆಯ ಶತಮಾನಕ್ಕಿಂತ 
ಹಿಂದಕ್ಕೆ ಹೋಗುವುದಿಲ್ಲ. ವೇದ ಕಾಲದಲ್ಲಿ ವಸ್ತುಗಳ ಅದಲು-ಬದಲು ಅಥವಾ 
ವಿನಿಮಯ ಜರುಗುತ್ತಿತ್ತು. ಕೆಲವೊಮ್ಮೆ ಧನಗಳು ನಾಣ್ಯಗಳ ಕಾರ್ಯ ನಿರ್ವಹಿಸಿರ 
ಬಹುದು. ಮೊದಮೊದಲ ಲೋಹ ನಾಣ್ಯಗಳು ಗೌತಮ ಬುದ್ಧನ ಕಾಲಕ್ಕೆ ಸೇರಿದವು. 
ಅತ್ಯಂತ ಪ್ರಾಚೀನವಾದಂತಹವು ಬಹುಮಟ್ಟಿಗೆ ಬೆಳ್ಳಿಯವಾದರೂ, ಕೆಲವು ತಾಮ್ರದವೂ 
ಇವೆ. ಅವು ಕಚ್ಚು ಗುರುತು ನಾಣ್ಯಗಳು. ಅವುಗಳ ಮೇಲೆ ಬೆಟ್ಟ ಮರ, ಮೀನು, 
ಎತ್ತು, ಆನೆ, ಬಾಲಚಂದ್ರ ಇತ್ಯಾದಿ ಚಿತ್ರಗಳನ್ನು ಮೂಡಿಸಲಾಗಿದೆ. ಅತ್ಯಂತ ಪ್ರಾಚೀನ 
ವಾದಂತಹವು ಪೂರ್ವ ಉತ್ತರ ಪ್ರದೇಶ ಮತ್ತು ಮಗಧಗಳಲ್ಲಿ, ಕೆಲವೇ ಕೆಲವು 
ತಕ್ಷಶಿಲೆಯಲ್ಲೂ ದೊರೆತಿವೆ. ಪಾಲಿ ಗಂಥಗಳು ವ್ಯಾಪಕವಾದ ಹಣ ಚಲಾವಣೆಯನ್ನೂ. 
ಕೂಲಿ ಮತ್ತು ಬೆಲೆಗಳು ನಾಣ್ಯಗಳಲ್ಲಿ ನೀಡಲ್ಪಡುತ್ತಿದ್ದುದನ್ನೂ ಸೂಚಿಸಿವೆ. ಹಣ 
ಎಷ್ಟುಮಟ್ಟಿಗೆ ಸಾಮಾನ್ಯ ಬಳಕೆಗೆ ಬಂದಿತ್ತೆಂದರೆ, ಸತ್ತ ಇಲಿಯ ಬೆಲೆಯನ್ನು ಸಹ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೦೪ 


ಹಣರೂಪದಲ್ಲಿ ಅಂದಾಜು ಮಾಡಲಾಗುತ್ತಿತ್ತು 
ಮೌರ್ಯೋತ್ತರ ಕಾಲದಲ್ಲಿ ಗ್ರೀಕರ ಸಂಪರ್ಕದಿಂದ ಭಾರತೀಯ ಜ್ಯೋತಿಷ್ಯ 
ಹಾಗೂ ಖಗೋಳ ವಿಜ್ಞಾನಿಗಳಿಗೆ ಬಹಳ ಲಾಭವಾಯಿತು. ಗ್ರಹಗಳ ಚಲನೆಗೆ 
ಸಂಬಂಧಪಟ್ಟ ಹಲವಾರು ಗ್ರೀಕ್‌ ಶಬ್ಧಗಳನ್ನು ಸಂಸ್ಕೃತ ಗಂಥಗಳಲ್ಲ ಕಾಣಬಹುದು. 
ಸಂಸ್ಕೃತದಲ್ಲಿ ಜ್ಯೋತಿಷ್ಯವನ್ನು ಹೋರಾ ಶಾಸ್ತ್ರವೆ೦ದು ಸಹ ಕರೆಯುತ್ತಾರೆ. ಅದು 
ಹೋರೋಸ್ಕೋಪ್‌ ಎಂಬ ಗ್ರೀಕ್‌ ಶಬ್ದದಿ೦ದ ರೂಪತಳದುದು. ಗ್ರೀಕ್‌ ಭಾವನೆಗಳಿಂದ 
ಭಾರತೀಯ ಜ್ಯೋತಿಷ್ಯವು ಪ್ರಭಾವಿತವಾಗಿದೆ. ಕಚ್ಚು ಗುರುತಿನ ನ್ಯಾಣಗಳಿಗೆ ಹೋಲಿಸಿದರೆ 
ಗ್ರೀಕ್‌ ನಾಣ್ಯಗಳು ಆಕಾರ, ಮುದ್ರೆ ಎರಡರಲ್ಲೂ ಬಹಳ ಉತ್ತಮವಾಗಿದ್ದುವು. ಗ್ರೀಕ್‌ 
ಭಾಷೆಯ ನಾಣ್ಯ ಸೂಚಕ ಶಬ್ದ ಡ್ರಾಕ್ಕಾ ಎಂಬುದು ಭಾರತದಲ್ಲಿ ಡ್ರಾಮ್ಮಾ ಎಂದಾಯಿತು. 
ಗ್ರೀಕ್‌ ಅರಸರು ತಮ್ಮ ನಾಣ್ಯಗಳ ಮೇಲೆ ಬ್ರಾಹ್ಮಿಲಿಪಿಯನ್ನೂ, ಭಾರತೀಯ 
ಸಂಕೇತಗಳನ್ನೂ ಬಳಸತೊಡಗಿದರು. ನಾಯಿಗಳು, ದನಗಳು, ಸ೦ಬಾರ ವಸ್ತುಗಳು 
ಮತ್ತು ದಂತದ ವಸ್ತುಗಳನ್ನು ಅವರು ರಫ್ತು ಮಾಡುತ್ತಿದ್ದರು. ಆದರೆ ಅವರು ಭಾರತದಿಂದ 
ಯಾವುದಾದರೂ ಆ ಕಲೆ ಅಥವಾ ಕಸುಬನ್ನು ಕಲಿತರೇ ಎಂಬುದು ಸ್ಪಷ್ಟವಾಗಿ 
ತಿಳಿದುಬಂದಿಲ್ಲ ಎಂದು ಆರ್‌.ಎಸ್‌.ಶರ್ಮ ಹೇಳುತ್ತಾರೆ. 
ವಿವರಗಳಿಗೆ ನೋಡಿ: ಆರ್‌. ಎಸ್‌. ಶರ್ಮ ೨೦೦೭ 
ಪ್ರಾಚೀನ ಭಾರತ ಪುಟ. ೯೧-೯೩ ೧೧೮-೧೧೯, ೧೬೪ 


೩೮೬. ದರ್ಭಾಧಿಕಾರ 

ಚಾತುರ್ವಣನ್ಯದೊಳಂ ದ್ವಿಜ 

ಜಾತಿಗೆ ದರ್ಭಾಧಿಕಾರಮಲ್ಪದೆ ವಂಶೋ | 

ದ್ಧೂತನೃಪೋಚಿತಮರಿಯಂ 

ಪ? ಶಸ್ತ್ರಾಸ್ತ ಸ್ವಮವರ್ಗೆ ಜಾತಿವಿರುದ್ದಂ I 

(ಸಾಹಸ ಭೀಮ ವಿಜಯ ೨-೧೭) 

ದರ್ಭೆ ಹಿಡಿದ (ಬ್ರಾಹ್ಮಣ ವೇಷಧಾರಿಯಾದ) ಧರ್ಮರಾಜನೂ, ಹುಟ್ಟು ಹಿಡಿದು 
(ಅಡುಗೆಭಟ್ಟನಾದ) ಭೀಮನೂ, ಕೈಗೆಟ್ಟ (ಬೃಹನ್ನಳೆಯಾದ) ಅರ್ಜುನನೂ, ಕೋಲು 
ಹಿಡಿದ (ದನಕಾಯುವ, ಕುದುರೆ ಕಾಯುವ) ನಕುಲ ಸಹದೇವರೂ ಹಾಗೆಯೇ 
ತಣ್ಣಗಿರಬಾರದೆ? ಶಸ್ತ್ರಾಸ್ತ ಸ್ರಗಳನ್ನು ಎತ್ತಿಕೊಂಡು ಬರುವ ಆಡಂಬರವಾದರೂ ಏಕೆ 
ಅವರಿಗೆ ದೌಪದಿಯೂ ಗಂಧ ಆರ ದಾಸಿಯಾಗಿರಲಿಲ್ಲವೆ? ವಿರಾಟರಾಜನ 
ಅರಮನೆಯಲ್ಲಿ ಹೀಗೆ ಇವರೆಲ್ಲರಿಗೆ ಉಂಟಾಗಿದ್ದ ಸ್ಥಿತಿಯೇನು ಕೇಡೆ? 

ವಿರಾಟ ರಾಜನ ಆಸ್ಥಾನದಲ್ಲಿ ಪಾಂಡವರು ಹೇಗಿದ್ದರು ಎಂದು ಪದ್ಯ ಮತ್ತು 
ಅದರ ವಿವರಣೆಯ ತಿಳಿಸುತ್ತದೆ. ದರ್ಭೆ ಪಾಣಿ ಅಂದರೆ ಬ್ರಾಹ್ಮಣ ವೇಷದ ಧರ್ಮರಾಯ. 
ದರ್ವೀಕರ ಎಂದರೆ ಸೌಟು ಹಿಡಿಯುವುದು ಜರ್ಜರ ಹಸ್ತ ಎಂದರೆ ಬಿಲ್ಲು ಹಿಡಿಯ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೦೫ 


ಬೇಕಾದ ಕೃ ದ್ರಸ್ಮಾತ್ಮಜರು ಎ೦ದರೆ ಅಶ್ವಿನಿ ಕುಮಾರರು. ನಕುಲ- ಸಹದೇವರು 
ದಂಡ ಮುಷೀಕರರು ಅಂದರೆ ದನ-ಕುದುರೆ "ಕಾಯಲು ಕೋಲು ಹಿಡಿದರು. ದಪದಿಯು 
ಗಂಧದಾಯಕಿ ಅಂದರೆ ಗಂಧ ತೇಯುವವಳು. ಸಾಹಸ ಭೀಮ ವಿಜಯದಲ್ಲ ಕೌರವನು 
ಈ ರೀತಿಯಲ್ಲಿ ಹೇಳುತ್ತಾನೆ. 

ಮತ್ಯಗೃಹದಲ್ಲಿ (ವಿರಾಟನ ಅರಮನೆಯಲ್ಲಿ) ಇ೦ತಹ ಕೀಳು ಬಾಳನ್ನು ಬಾಳಿದವರು 
ಇಂದು ಶಸ್ತ್ರ ಓಡಿಯುವಂತಾದರೇ? ಅಷ್ಟು ಸೊಕ್ಕು ಬಂದೀತೆ ಬಘರಗಳ ಎಂಬುದು 
ಅವನ ಮಾತಿನ ಇಂಗಿತವಾಗಿದೆ. 

ದರ್ಭೆಯನ್ನು ಹಿಡಿಯುವುದು ಕೂಡಾ ಅಧಿಕಾರವೆಂಬ ಪರಿಕಲ್ಪನೆ ಬಂದಿರುವುದು 
ವಿಶೇಷ. ರಾಜರಿಗೆ ದಂಡಾಧಿಕಾರ. ಬ್ರಾಹ್ಮಣರಿಗೆ ದರ್ಭಾಧಿಕಾರವೆಂದಿರುವುದು ಧಾರ್ಮಿಕ 
ಹಿತಾಸಕ್ತಿಯನ್ನು ಸೂಚಿಸುತ್ತದೆ. ಎರಡನೆಯದು ದರ್ಭೆಯನ್ನು ಹಿಡಿಯುವುದು ಬ್ರಾಹ್ಮಣರ 
ಹಕ್ಕು. ಅದನ್ನು ಉಳಿದ ಜಾತಿಯವರು ಬಳಸುವಂತಿಲ್ಲ. 

ಏವರಗಳಿಗೆ ನೋಡಿ: ಸಾಹಸ ಭೀಮ ವಿಜಯ ೩-೩೪. 


೩೮೭. ದರ್ಶನ ವಿಶುದ್ಧಿ 
“ಸಿದ್ಧಾರ್ಥ ಭಟಾರರಂ ಕಂಡು ಸುಕೌಶಳಸ್ವಾಮಿ ಜಾತಿಸ್ಮರನಾಗಿ 
ದರ್ಶನವಿಶುದ್ಧಿಯೊಳ್‌ ಕೂಡಿದ ಶುಭಪ ಕಾಪಾ. ಬಂದಿಸಿದಾಗಳವಧಿ 
ಜ್ಞಾನಮುಮಾಗೆ ಅವರ ತನ್ನ ಮುನ್ನಿನ ಭವಾಂತರಂಗಳೆಲ್ಲಮಂ ಪತ್ಯಕ್ರಮಾಗಜೆದು 
ಮನದೊಳಿಂತೆಂದು ಬಗೆದನ್‌........ 
(ಡಿ.ಎಲ್‌.ಎನ್‌. ವಡ್ಡಾರಾಧನೆ ೨೦೦೯ ಪುಟ. ೧೫೩ - ೧೫೫) 
ದರ್ಶನ ವಿಶುದ್ದಿಯೆಂದರೆ ಜೈನ ತೀರ್ಥಂಕರರ ತತ್ತ್ವಕ್ಕೆ ಕಾರಣವಾಗುವ ಹದಿನಾರು 
ಭಾವಗಳಲ್ಲಿ ಒಂದು. ಸಮ್ಯಕ್‌ ದರ್ಶನದ ಬಗೆಗಿನ ಪರಿಶುದ್ಧ ದೃಷ್ಟಿ ಉಪಯೋಗದಲ್ಲಿ 
ದರ್ಶನೋಪಯೋಗ, ಜ್ಞಾನೋಪಯೋಗ ಎಂಬ ಎರಡು ಪ್ರಕಾರಗಳು. 
ದರ್ಶನೋಪಯೋಗ- ವಿಶೇಷಜ್ಞಾನರಹಿತವಾದ ಸಾಮಾನ್ಯ ಅನುಭೂತಿಯು 
ದರ್ಶನೋಪಯೋಗವು. ಇದರಲ್ಲಿ ಚಕ್ರುರ್ದರ್ಶನ, ಅಚಕ್ಷುರ್ದರ್ಶನ. ಅವಧಿದರ್ಶನ, 
ಕೇವಲದರ್ಶನ ಎಂಬ ನಾಲ್ಕು ಪ್ರಕಾರಗಳುಂಟು. ಚಕ್ಕುರಿಂದ್ರಿಯದಿಂದಾಗುವ 
ಅನುಭೂತಿಯು ಅಚಕ್ರುರ್ದರ್ಶನವು: ಕರ್ಣರಸನಾದಿ "ಇಂದ್ರಿಯಗಳಿಂದಾಗುವ 
ಅನುಭೂತಿಯು ಅಚಕ್ಷುರ್ದರ್ಶನವು; ಸ್ಥೂಲೇಂದ್ರಿಯಗಳಿಗೆ ಗೋಚರವಾಗದ 
ವಿಷಯಗಳು ಕೆಲವೊಂದು ಮರ್ಯಾದೆ(ಅವಧಿ)ಯಿಂದ ಗೋಚರವಾಗುವುದು ಅವಧಿ 
ದರ್ಶನವು; ಜಗತ್ತಿನೊಳಗಿನ ಸಮಸ್ತ ವಸ್ತುಗಳ ನಿತ್ಯವಾದ ಅಪರೋಕ್ಚಾನುಭೂತಿಯು; 
ಕೇವಲದರ್ಶನವು. ಅವಧಿದರ್ಶನ, ಕೇವಲದರ್ಶನಗಳು ಅಸಾಧಾರಣಗಳು; ಎಂದರೆ 
ಅವು ಎಲ್ಲ ಜೀವರಲ್ಲಿರುವುದಿಲ್ಲ. ಕೇವಲದರ್ಶನವು ಮುಕ್ತ ಜೀವರಲ್ಲಿ ಮಾತ್ರ ಇರುವುದು. 
ದರ್ಶನವೆಂದರೆ ಒಳನೋಟ. ಜೈನಧರ್ನದ ಪ್ರಕಾರ ದರ್ಶನವು ಜ್ಞಾನಕ್ಕೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೦೬ 


ಸಂಬಂಧಿಸಿರುವುದು ಷಡ್ಬರ್ಶನಗಳು ಬೇರೆ. ಜೈನಧರ್ಮ ಹೇಳುವ ದರ್ಶನವು ಬೇರೆ. 
ದರ್ಶನ- ರೂಪಾದಿ ವಿಶೇಷ ವಿಷಯಗಳ ಜ್ಞಾನಎಲ್ಲದೆ ಉಂಟಾಗುವ ಸಾಮಾನ್ಯದ 
ಅನುಭೂತಿಯ ದರ್ಶನವು. ಇದು ಚಕ್ಷುರ್ದರ್ಶನ, ಅಚಕ್ಷುರ್ದರ್ಶನ, ಅವಧಿದರ್ಶನ, 
ಕೇವಲದರ್ಶನ ಎಂದು ನಾಲ್ಕು ಬಗೆಯಾಗಿದೆ. ಚಾಕ್ಷುಷ ಅನುಭೂತಿಯೆಲ್ಲವೂ 
ಚಕ್ಕುರ್ದರ್ಶನವು. ಉಳಿದ ಇಂದ್ರಿಯಗಳ ಅನುಭೂತಿಯು ಅಚಕ್ಷುರ್ದಶನವು. 
ಸ್ಥೂಲೇ೦ದ್ರಿಯಗಳಿಗೆ ಅಗಮ್ಯವಾದ ವಿಷಯಗಳ ಅನುಭೂತಿಯು ಅವಧಿದರ್ಶನವು; 
ವಿಶ್ವದೊಳಗಿನ ಎಲ್ಲ ವಸ್ತುಗಳ ಅಪರೋಕ್ಷ-ಅನುಭೂತಿಯು ಕೇವಲದರ್ಶನವು. 
ವಿವರಗಳಿಗೆ ನೋಡಿ: ಮಹದೇವ ಪ್ರಭಾಕರ ಪೂಜಾರ ೧೯೭೬ 
ಜೈನಧರ್ಮ ಪರಿಭಾಷೆ ಪುಟ. ೪, ೪೧. 


೩೮೮. ದಶಗುಣಧರ್ಮಗಳು 

"ಮಹಾನುಭಾವೆಗೆ ದಶಗುಣ ಧರ್ಮ ಪ್ರಭಾವಮನೆ' (೩-೨೧ವ) ಎಂದಿದೆ. 

ಅಜಿತತೀರ್ಥಂಕರ ಪುರಾಣದಲ್ಲಿ ದಶಗುಣಧರ್ಮದ ಬಗ್ಗೆ ಬರುತ್ತದೆ. ದಶ 
ಗುಣವೆಂದರೆ ಹತ್ತು ಪಟ್ಟು. ಹಾಡಬೇಕಾದ ಕೃತಿಯಲ್ಲಿ ನಿರೀಕ್ಷಿಸುವ ಹತ್ತು ಗುಣ 
ಎ೦ಬ ಅರ್ಥವೂ ಇದೆ. ಹಾಗೆಯೇ ಜೈನರಲ್ಲಿ ದಶ ಕುಲಧರ್ಮ ಎನ್ನುವ ಪರಿಕಲ್ಪನೆಯಿದೆ. 
ಸನ್ಮಾಸಿ ಅನುಸರಿಸಬೇಕಾದ ಕ್ಷಮೆ, ಮಾರ್ದವ, ಆರ್ಜವ, ಸತ್ಯ ಶೌಚ, ಸಂಯಮ, 
ತಪಸ್ಸುತ್ಕಾಗ ಅಕಿಂಚನ್ಯ, ಬ್ರಹ್ಮಚರ್ಯಗಳೆಂಬ ಹತ್ತು ಧರ್ಮಗಳು. 

“ದಮ', “ತಪ', ಗಳೆಂದರೆ, ಅಭ್ಯಾಸಬಲದಿಂದ ಯತಿಗಳಲ್ಲಿ ಮಾತ್ರವೇ ನೆಲೆವಡೆವ 
ಕಠಿನವಾದ ಇಂದ್ರಿಯ ನಿಗ್ರಹಗಳೆಂಬ ಮಹಾವ್ರತರೂಪ ಧರ್ಮಗಳಲ್ಲ. ವ್ಯಕ್ತಿಯ 
“ದಯೆ', "ದಾನ, “ಶೀಲ'ಗಳನ್ನು ಸ್ಥಿರಗೊಳಿಸಿ ಸಮಾಜವನ್ನು ಬೆಳಗಿಸಲಿರುವ ಅಣುವ್ರತ 
ರೂಪವಾದ ಸಂಸಾರ ಧರ್ಮಾಂಗಗಳೆಂಬುದನ್ನು ಮರೆಯಬಾರದು. ಆಗಮಿಕವಾದ 
“ಆದಿಪುರಾಣ'ದಲ್ಲಿಯೂ ಲೌಕಿಕವಾದ "ಸಮಸಭಾರತ'ದಲ್ಲಿಯೂ ತೋರುವ ಈ 
ಅಭಿನ್ನವಾದ ಪದ್ಯಾರ್ಥವನ್ನು ಗಮನಿಸಬಹುದು. 

ಕಟೆದವರ್ಗಟ್ರ್ಟುದಲಸ್ತೊಡವರೇಟ್ವರೆ ಮೇಣವರಿಂ ಬಟೆಕ್ಕೆ ತಾ 

ಮುಚಿವರೆ ಯೇಟರಂತವ ರಣಂ ತಮಗಂ ಬರ್ದುಕಿಲ್ಲ ಧರ್ಮಮಂ । 

ಘಟೆಯಿಸಿ ಕೊಳ್ಳುದೊಂದೆ ಚದುರಿಂತುಟು ಸಂಸ್ಕೃತಿಧರ್ಮಮೇಕೆ ಬಾ 

ಯಚಟೆವುದದೇಕೆ ಚಿಂತಿಸುವುದೇಕೆ ಪಲುಂಬುವುದೇಕೆ ನೋವುದೋ ॥ 
(ಆದಿಪುರಾಣಂ ೩-೫೩) 
ಇಂಥ "ಸಂಸ್ಕೃತಿಧರ್ಮ'ವನ್ನು ಅದೊಂದು ತರದ "ದಮ “ತಪ'ಗಳಿಲ್ಲದ ವ್ಯಕ್ತಿಗಳಿಗೆ 
ಅನುಸರಿಸಲಾಗುವುದೇ? ಆಗದಿದ್ದರೂ ಅಂಥ ಇಂದ್ರಿಯನಿಗ್ರಹ ಭಾವನೆ ವಿಶ್ವ 
ಸ೦ಸಾರದಲ್ಲಿ ಸಾಮಾನ್ಯವಾಗಿ ಹರಡಿಕೊಂಡಿರುವುದು ಅವಶ್ಯವೆಂಬುದುನ್ನು ಯಾರು 
ಅಲ್ಲಗಳೆಯಲಾರರು. ಹಾಗಿಲ್ಲದ ಜೀವನವೆಂದರೆ ಅದೊಂದು ರೌರವಜೀವನವೇ 


ಹಳಗನ್ನಡ ಸಾ೦ಸ್ಕೃತಿಕ ಪದಕೋಶ /೩೦೭ 


ಆಗಿ ಬಿಡುವುದು. ಅದರಿಂದ, ಮೇಲೆ ಹೇಳಿದ ಪಂಚಾಂಗಧರ್ಮವು ಜೈನರಿಗೆ ಮಾತ್ರ 
ಸಂಬದ್ಧವಲ್ಲ, ಎಂಬುದನ್ನು ಎಲ್ಲರೂ ಒಪ್ಪಲೇಬೇಕು. ನಮ್ಮೆಣಿಕೆಯಲ್ಲಿ ಇದು ವಿಶ್ವಕ್ಕೂ 
ದೇಸಿಯಾದ ಧರ್ಮ. ಆಯಾ ದೇಶಗಳಲ್ಲಿ, ಭಾಷೆಗಳಲ್ಲಿ ಇದಕ್ಕೆ ಭಿನ್ನಭಿನ್ನ ನಾಮಗಳೂ 
ಇರಬಹುದು. ಇದನ್ನೇ ಆಯಾ ಮತದವರು ತಂತಮ್ಮ ಮಾರ್ಗ (ಮತ) ಧರ್ಮವನ್ನಾಗಿ 
ವಿಸ್ತರಿಸಿಕೊ೦ಡಿದ್ದಾರೆ. ವಾಜ್ಮಯದಲ್ಲಿ ಹೇಗೆ 'ದೇಸಿಯಂ ಪೊಸತು ಮಾಡಿಕೊಂಡೇ' 
"ಮಾರ್ಗಮಂ ಪೊಸೆಯಿಸ' ಬೇಕಾಗುವುದೋ ಹಾಗೆ, ಈ ಮೂಲಧರ್ಮವನ್ನು 
"ಪೊಸತು ಮಾಡಿ'ಯೇ ಭಿನ್ನಭಿನ್ನ ಮತಧರ್ಮಗಳನ್ನು ಸಮಾಜಗಳೊಳಗೆ ವಿಸ್ತರಿಸಿಕೊಳ್ಳ 
ಬೇಕಾಗುವುದು. "ಧಾರಣಾಯಾಃ ಧರ್ಮಃ” ಎಂದು ಮೊದಲಾದ ವ್ಯುತ್ಪತ್ತಿಯನ್ನು 
ನೋಡಿದರೂ "ಸಂಸಾರವನ್ನು - ತನ್ಮೂಲಕವಾಗಿ ವಿಶ್ವವನ್ನು - ಧರಿಸುವಿಕೆಯಿಂದಲೇ, 
"ಧರ್ಮವೆಂಬ ಹೆಸರಾದುದೆಂದು ಗೊತ್ತಾಗುತ್ತಿದೆ. ಇದನ್ನೀಕ್ಷಿಸಿದರೆ, ಪ್ರಪಂಚಧಾರಕ 
ಪೋಷಕವಾದ ಮನೋವಾಕ್ಕಾಯ ಎಲಸವನ್ನೇ ಧರ್ಮವೆನ್ನುವುದೆಂದು ಸಿದ್ಧವಾಗುತ್ತಿದೆ. 
ಧರ್ಮವು ಯಾರ ಸೊತ್ತೂ ಅಲ್ಲ - ಈ ಪ್ರಪಂಚವೇ ಅದರ ಸೊತ್ತು, ಎನ್ನಬಹುದು. 
ಆ ಧರ್ಮವನ್ನೇ “ಪರಮಾತ್ಮ' ಎಂದು ಕರೆದರೆ ತಪ್ಪಾಗದು. ಅದರಿ೦ದ, ಮೇಲೆ 
ಸೂಚಿಸಿದ "ನಾಸಿಕ' ಬಂಧುಗಳೂ ತೃಪ್ತರಾಗಬಹುದೆಂದು ತೋರುತ್ತಿದೆ. 

ದಯೆ, ದಾನ, ದಮ, ತಪ, ಶೀಲಗಳು ಧರ್ಮಕ್ಕೆ ಮೂಲ ಬುನಾದಿಯನ್ನು 
ಒದಗಿಸಿದೆ. ಈ ಕುರಿತು ಪಂಪನ ಆದಿಪುರಾಣದಲ್ಲಿ ಹೀಗೆ ಬರುತ್ತದೆ. 

“ಭವರಾಶಿ ನಿಮಗ್ನರಂ ದಯೆ, ದಮಂ, ದಾನಂ, ಶೀಲಮಂ 

ಬಿವೆ ಮೆಯ್ಯಾಗಿರೆ ಸಂದಧರ್ಮಮ-ಪೊತ್ತೆತ್ತುಗು೦ ಮುಕ್ತಿಪ 

ರ್ಯಾವಸಾನ೦ಬರ ಮಾನುಷಂಗಿಕ ಫಲಂ” (ದ್ವಿತೀಯಾಶ್ವಾಸ. -೭) 

“ದಯ', “ದಮಂ', "ದಾನಂ', "ತಪಂ', “ಶೀಲಂ' ಎಂಬವುಗಳು ಧರ್ಮಕ್ಕೆ 
ಅಂಗಗಳಾಗಿವೆ. ಅಂಗೋಪಾಂಗ ಕ್ರಿಯಾವಿಶಿಷ್ಟವಾದ ಮೈಯಲ್ಲಿ ಜೀವವನ್ನು ಹೇಗೋ, 
ಹಾಗೆ ದಯಾದಿಗಳ ಕೂಟದಲ್ಲಿ ಧರ್ಮವನ್ನೂ ಊಹಿಸಿ ತಿಳಿದುಕೊಳ್ಳಬಹುದು. 
ಮೈಯ ಅಂಗಗಳೂಳಗೆ ಕೆಲವರ ನ್ಯೂನತೆ ಹೀನತೆಗಳಿಂದ ಚೈತನ್ಯಪ್ರಸಾರದಲ್ಲಿ ವಿಕಲತೆ 
ತೋರುವಂತೆ, ದಯಾ ದಮಾದಿಗಳ ವೈಕಲ್ಯದಿ೦ಂದಲೂ ಧರ್ಮವಿಕಾಸವು ಕುಗ್ಗಿ 
ಹೋಗುತ್ತಿದೆ. ಅದರಿಂದಲೇ ಪಂಪನು, ಅಂಗಪರಿಪೂರ್ನವಾದ ಧರ್ಮವೇ "ಪೊತ್ತೆತ್ತುಗುಂ 
ಮುಕ್ತಿ ಪರ್ಯವಸಾನ೦ಬರ'ವೆಂದು ಹೇಳಿದುದು. ಈ ಪಂಚಾ೦ಗಗಳೊಳಗೆ ಆಂತರಿಕ 
ವರ್ಗಕ್ಕೆ ಸೇರಿದರೆ, ತಪಸ್ಸು ದಾನಗಳು ಬಾಹ್ಯದಲ್ಲಿಯೂ ಕೂಡಿವೆ. ಈ ಇಬ್ಬಗೆಯವುಗಳೂ 
ಶೀಲ ಅಥವಾ ಸ್ವಭಾವದಲ್ಲಿ ಮಿಳಿತವಾಗಿವೆ. ಹೀಗೆ ಮಿಳಿತವಾದ ಸ್ವಭಾವವೆಂದರೆ, 
ಪರಮಾತ್ಮನ ಅಥವಾ ಎಶ್ವಚೈತನ್ಯದ ಅಂಗವಾಗಿದ್ದುಕೊಂಡು, ವಿಶ್ವಸಮಾಜ ಪ್ರಕೃತಿಯನ್ನು 
ತನ್ನತ್ತ ಸೆಳೆಯುವ ಆಕರ್ಷಕ ಶಕ್ತಿ, ಎನ್ನಬಹುದು. ಅದನ್ನೇ ನಾವೀಗ ಧರ್ಮವೆನ್ನುವುದು. 
ಕಾಲುವೆಗಳು ಭಿನ್ನಭಿನ್ನವಾಗಿ ಹರಿವಂತೆ, ಸಮಾಜಭೇದದಿಂದಾಗಿ ಧರ್ಮವೂ ವಿವಿಧವಾಗಿ 
ತೋರುತ್ತಿದೆ. ಎಲ್ಲವುಗಳ ಗುರಿಯೂ ಒಂದೇ. ಗುರಿವಡೆದ ಮೇಲೆ ಯಾವ ಭೇದವೂ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೦೮ 


ಇರಲಾರದು. ಅದರಿಂದ “ಧರ್ಮವನ್ನೇ ಪರಮಾತ್ಮ ಎಂದು ಕರೆದರೆ ತಪ್ಪಾಗದು' 
ಎ೦ದು ನಾವು ಮೇಲೆ ಹೇಳಿದುದು. ಜೈನನಾದುದರಿ೦ದ ಸ್ವಮತ ಧರ್ಮಪ್ರವಾಹವನ್ನು 
ಅವನು ಆಗಮಿಕ ಮಾರ್ಗದಲ್ಲಿ ಹರಿಯಿಸಿದರೂ, ಎಲ್ಲ ಧರ್ಮಗಳಿಗೂ ಆಧಾರವಾದ 
ಈ ಪ್ರಪಂಚಧರ್ಮವೇ ಆ ಮಹಾಕವಿಯ ಹೃದಯದಿಂದ ಸುರಿದಿದೆ ಎಂಬುದು ಈ 
ಧರ್ಮಸ್ತರೂಪ ಕಥನದಿಂದ ಗೊತ್ತಾಗುತ್ತಿದೆ ಎನ್ನುವುದು ಮುಳಿಯ ಅಭಿಪ್ರಾಯ. 
ಧರ್ಮ- ನಿಶ್ಚಿಯನಯಾನುಸಾರವಾಗಿ- “ಭವಸಾಗರದಲ್ಲಿ ಬೀಳುವ ಆತ್ಮನನ್ನು 
ಧರಿಸುವುದು' ಧರ್ಮವು; ಎಂದರೆ ನಿಜ ಶುದ್ಧಾತ್ಮಸ್ತರೂಪ ಭಾವನೆಯೇ ಧರ್ಮವು; 
ಇದಕ್ಕೆ ಸಾಧಕವಾದುದು. ಸ್ವರ್ಗಾದಿ-ಇಷ್ಟ ಸಾಧಕವಾದುದು ವ್ಯವಹಾರನಯದಿಂದ 
ಧರ್ಮವೆನಿಸುವುದು. ಇದು ಕ್ಷಮೆ, ಮಾರ್ದವ, ಆರ್ಜವ, ಶೌಚ, ಸತ್ಯ, ಸಂಯಮ, 
ತಪ, ತ್ಯಾಗ, ಆಕಿ೦ಚನ್ಯ, ಬ್ರಹ್ಮಚರ್ಯ ಎಂದು ಹತ್ತು ಬಗೆಯಾಗಿದೆ. ಈ ಶಬ್ದಗಳ 
ಹಿ೦ದೆ ಉತ್ತಮ ಶಬ್ದವನ್ನಿಟ್ಟು ಉತ್ತಮ ಕ್ಷಮೆ ಮೊದಲಾಗಿ ಪ್ರಯೋಗಿಸುವರು. ಸಾಧುಗಳು 
ಆಹಾರ ಮೊದಲಾದವುಗಳಿಂದ ಕ್ರೋಧ ಪರಿಣಾಮವನ್ನು ಮಾಡಿಕೊಳ್ಳದಿರುವುದು 
ಉತ್ತಮಕ್ಷಮೆ; ಕುಲ, ಜಾತಿ, ರೂಪ, ಜ್ಞಾನ ಮೊದಲಾದುವುಗಳಿಂದ ಗರ್ವ 
ಪಡದಿರುವುದೂ, ಅನ್ಯರ ತಿರಸ್ವಾರದಿಂದ ತಾನು ನೊಂದುಕೊಳ್ಳದಿರುವುದೂ ಗರ್ವ 
ಪಡದಿರುವುದೂ, ಅನ್ಯರ ತಿರಸ್ವಾರದಿಂದ ತಾನು ನೊಂದುಕೊಳ್ಳದಿರುವುದೂ ಉತ್ತಮ 
ಮಾರ್ದವವು; ಮನೋವಚನಕಾಯಗಳ ಕುಟಿಲತೆಯನ್ನು ಕಳೆದುಕೊಂಡು ಸರಳತನದಿಂದ 
ನಡೆವುದು ಉತ್ತಮ ಆರ್ಜವವು; ಪರರ ಧನ, ಮೊದಲಾದುವನ್ನು ಅಪಹರಿಸುವ 
ಇಚ್ಛೆಯನ್ನು ಮಾಡದಿರುವುದು ಉತ್ತಮ ಶೌಚವು; ಸಮಸ್ತ ಪ್ರಾಣಿಗಳೂಡನೆ ಹಿತ- 
ಮಿತ್ರಪ್ರಿಯವಾದ ಸತ್ಯವನ್ನಾಡುವುದು ಉತ್ತಮ ಸತ್ಯವು; ಪಂಚೇಂದ್ರಿಯಗಳನ್ನೂ 
ಮನಸ್ಸನ್ನೂ ಸ್ವಾಧೀನದಲ್ಲಿರಿಸಿಕೊಳ್ಳುವುದು ಉತ್ತಮ ಸಂಯಮವು; ತ್ರಸಜೀವಗಳ 
ಪೀಡೆಯನ್ನು ಮಾಡದಿರುವುದೂ, ಇಂದ್ರಿಯಗಳ ಇಷ್ಟಾನಿಷ್ಟ ವಿಷಯಗಳಲ್ಲಿ 
ರಾಗದ್ವೇಷಗಳನ್ನು ಮಾಡದಿರುವುದೂ ಉತ್ತಮ ಸಂಯಮವು; ಕರ್ಮಕ್ಷಯ ನಿಮಿತ್ತವಾಗಿ 
ಉಪವಾಸ ಮೊದಲಾದ ದ್ವಾದಶವಿಧ ತಪಸ್ಸನ್ನಾಚರಿಸುವುದು ಉತ್ತಮತಪವು; 
ಜ್ಞಾನಾದಿದಾನವು ಉತ್ತಮ ತ್ಯಾಗವು; ಧನಧಾನ್ಯಶರೀರಾದಿ ಬಾಹ್ಯ ಪರಿಗಹವನ್ನೂ 
ರಾಗದ್ವೇಷಾದಿ ಉತ್ತಮ ತ್ಯಾಗವು; ಧನ ಧಾನ್ಯಶರೀರಾದಿ ಬಾಹ್ಯಪರಿಗ್ರಹ ಉತ್ತಮಾ 
ಕಿ೦ಚನ್ಯವು. ಮನೋವಾಕ್ಕಾಯಗಳಿಂದ ಸ್ತ್ರೀ ವಿಷಯಾಸಕ್ತಿಯನ್ನು ಬಿಡುವುದು 
ಉತ್ತಮಬ್ರಹ್ಮಚರ್ಯವು. ಇವು ದಶಧರ್ಮಗಳೆನಿಸುವುವು. 
ಐದು ಧರ್ಮಾಂಗಗಳು ಎ೦ದು ಮುಳಿಯ ಹೇಳುತ್ತಾರೆ: 
"ದಯೆ-ದಮಂ-ದಾನಂ-ತಪಂ-ಶೀಲಂ' ಎಂಬುವುಗಳೇ ವ್ಯಕ್ತಿಗತ ಧರ್ಮದ 
ಭಿನ್ನ ಭಿನ್ನರೂಪಗಳೆಂದು ಹೇಳಿದೆಯಪ್ಪೆ. ಈ ಐದು ಧರ್ಮಾಂಗಗಳೊಳಗೆ (೧) 
“ದಯೆ-ದಾನ' (೨) “ದಮ-ತಪ' (೩) “ಶೀಲ'ಗಳೆ೦ದು ಮೂರು ವಿಭಾಗಗಳನ್ನಾಗಿ 
ಮಾಡಬಹುದು. ಯಾಕೆಂದರೆ, ಆದಿಯ ಎರಡೂ ಅನ್ಯವ್ಯಕ್ತಿಗಳಲ್ಲಿ ತನಗೊದಗಿದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೦೯ 


ಮನಃಪ್ರವಣತೆ. ಮತ್ತಿನವೆರಡೂ ಆ ತನ್ನ ಮನಃಪ್ರವಣತೆಗಾಧಾರವಾದ ಕಾರಣಗಳು. 
ಕಡೆಯದೆಂದರೆ, ಎರಡನೆಯವುಗಳಿ೦ದ ಜನಿಸಿ, ಒಂದನೆಯವುಗಳ ಫಲವಾಗಿ ಆಶ್ರಯವಾಗಿ 
ಮಾತ್ರವಲ್ಲ; ಲೋಕಕ್ಕೂ ಒಂದು ದೃಷ್ಟಾಂತವಾಗಿರುವುದು. ಅದನ್ನೇ ಹೀಗೆ 
ಎಸ್ತರಿಸಬಹುದು. “ದಮ-ತಪ'ಗಳೆ೦ಬ ಎರಡು ಧರ್ಮಕಾರಣಗಳಾದರೆ, “ದಯೆ- 
ದಾನ-ಶೀಲ'ಗಳು ಧರ್ಮಕಾರ್ಯಗಳೆನ್ನಬಹುದು. ಈ ಮೂರರೊಳಗೂ ವ್ಯಕ್ತಿಯಲ್ಲಿ 
ಶಾಶ್ವತವಾಗಿ ನೆಲಸಿದ “ದಯೆ' ಕಾರಣವಾದರೆ "ದಾನ' ಕಾರ್ಯವು. ಆ ಕಾರಣ 
ಕಾರ್ಯಗಳ ಅಥವಾ "ದಯಾದಾನ'ಗಳ ಕೂಟವೆ ಶೀಲವೆನ್ನಬೇಕು. ಇಂಥ ಧರ್ಮವು 
ಪ್ರಪಂಚ ಪರುಷನಲ್ಲಿದೆ ಎನ್ನುವುದು ಹೇಗೆ? ಸ್ವಭಿನ್ನವಾದ ವ್ಯಕ್ತಿಯೇ ಇಲ್ಲವಾದುದರಿಂದ 
ಅವನ “ದಯೆ-ದಾನ'ಗಳು ಯಾವ ವ್ಯಕ್ತಿಯನ್ನು ಕುರಿತು? ಯಾವಾಗ "ದಯೆ- 
ದಾನ'ಗಳಿಲ್ಲವೋ, ಅವುಗಳಿಗಾಶ್ರಯಗಳಾದ “ದಮ-ತಪಂ'ಗಳೂ ಇಲ್ಲ. ಹಾಗೆಂದ 
ಮೇಲೆ ಉಭಯ ಮಧ್ಯಗತ "ಶೀಲ'ವೂ ಇಲ್ಲವೆಂದಾಗುವುದಲ್ಲವೇ? ಆದರೆ, ಇಲ್ಲಿ-ಸ್ವ- 
ಸ್ವಭಿನ್ನವ್ಯಕ್ತಿಗಳ್‌ ಸಮಬಂಧವನ್ನು ಹುಡುಕುವುದಲ್ಲ. ತಾಯಿಗೆ ಮಗು ಹೇಗೆ ಸ್ವಭಿನ್ನ 
ವ್ಯಕ್ತಿಯಾದರೂ ಸ್ವಾಭಿನ್ನ ವ್ಯಕ್ತಿಯೆಂದು ಹಿಂದಿನ ವಿಮರ್ಶೆಯಿಂದ ಗೊತ್ತಾಗಿದೆಯೋ 
ಹಾಗೆ, ಪ್ರಪಂಚ ಪುರುಷನಿಗೆ ಲೌಕಿಕ ವ್ಯಕ್ತಿಗಳೆಲ್ಲವೂ, ಸ್ವಭಿನ್ನವಲ್ಲವಾದರೂ ಭಿನ್ನಗಳೆ 
ಎಂದು ಭಾವಿಸಬೇಕು. 
ವಿವರಗಳಿಗೆ ನೋಡಿ: ಮುಳಿಯ ತಿಮ್ಮಪ್ಪಯ್ಯ ೨೦೦೬ 
ನಾಡೋಜಪಂಪ ಪುಟ. ೬ ಸಂಪುಟ ೨ ಪುಟ. ೭೪೧ 
ಮಹದೇವ ಪ್ರಭಾಕರ ಪೂಜಾರ ೧೯೭೬ ಜೈನಧರ್ಮ ಪರಿಭಾಷೆ ಪುಟ. ೯೪ 


೩೮೯. ದಶಪ್ರಾಣ 
ಪಂಚಸ್ಥಾವರಕ್ಕಮಸಂಜ್ಞೆಗಂ ಚತುಃಪಂಚಮಾತ್ರಮಕ್ಕುಂ ಸಂಜ್ಞೆ ಜೀವಂ 
ಷಟ್ಟರ್ಯಾಪ್ಪಕಮಕ್ಕುಂ ಪಂಚೇಂದ್ರಿಯಪ್ರಾಣಂ ಮನೋವಾಕ್ಕಾಯಬಲ ಪ್ರಾಣಮಾಯುಃ 
ಪ್ರಾಣಮುಮುಚ್ಛಾಸನಿಶ್ಚಾಸಪ್ರಾಣಮುಮೆಂಬ ದಶಪ್ರಾಣ೦ಗಳೇಕೇ೦ದ್ರಿಯಾದಿಗಳ್ಳೆ 
ಚತುಷ್ಪಟ್‌ಸಪ್ತಾಷ್ಟನವದಶಪ್ರಾಣಪ್ರಮಾಣಮಕ್ಕುಮೆ೦ದುನಿಶ್ಚಯಂಗೆಯ್ವುದು Lr 
(ಸುಕುಮಾರ ಚರಿತಂ ಅಷ್ಟಮಾಶ್ಚಾಸಂ ಪ.ಸಂ ೬ ವ) 
ದಶಪ್ರಾಣವೆಂದರೆ ಐದು ಪ್ರಾಣವಾಯುಗಳು. (ಪ್ರಾಣ, ಅಪಾನ; ವ್ಯಾನ; ಉದಾನ; 
ಸಮಾನ) ಮತ್ತು ಐದು ಉಪವಾಯುಗಳು (ನಾಗ, ಕೂರ್ಮ, ಕೃಕರ, ದೇವದತ್ತ ಧನಂಜಯ). 


೩೯೦. ದಳಿಂಬ 


(ಪಂಪ ಭಾರತ ೧-೧೧೮ ವ) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೧೦ 


ದೂರ್ವಾಸಮುನಿಗಳು ಕುಂತಿ ಭೋಜನ ಮನೆಗೆ ಬಂದಾಗ ಕೊಟ್ಟ ಐದು 
ಮಂತ್ರವನ್ನು ಕೊಟ್ಟು, ಯಾರನ್ನು ಧ್ಯಾನಿಸುತ್ತೀಯೋ ಅವರು ಬಂದು ನಿನಗೆ 
ಪುತ್ರಸಂತಾನವನ್ನು ಕೊಡುತ್ತಾರೆಂದು ಹೇಳುತ್ತಾರೆ. ಅದನ್ನು ಕುಂತಿಯು ಪಾಂಡುರಾಜನಲ್ಲಿ 
ಹೇಳುತ್ತಾಳೆ. ಪಾಂಡುರಾಜನು ಅದೇ ರೀತಿಯಲ್ಲಿ ವರ್ತಿಸುವಂತೆ ಹೇಳುತ್ತಾನೆ. "ಕುಂತಿಯು 
ಹಾಗೆಯೇ ಮಾಡುತ್ತೇನೆಂದು ಪವಿತ್ರ ತೀರ್ಥಗಳಲ್ಲಿ ಸ್ನಾನಮಾಡಿ ಶುಭ್ರವಸ್ತವನ್ನು 
ಧರಿಸಿ ಮುತ್ತಿನ ಆಭರಣವನ್ನು ತೊಟ್ಟು ದರ್ಭೆಯಿಂದ ಮಾಡಿದ ಹಾಸಿಗೆ 
ಮೇಲಿದ್ದು.....ಎಂದು ಪಂಪ ವರ್ಣಿಸುತ್ತಾನೆ. ಇಲ್ಲಿ ದಳಿಂಬವೆಂದರೆ ಮಡಿಬಟ್ಟೆಯೆಂದರ್ಥ. 


ಎರಡನೆಯದಾಗಿ ಪುತ್ರರ ಸಂತಾನಕ್ಕಾಗಿ ಕುಂತಿಯು ಪವಿತ್ರ ಸ್ನಾನ ಮಾಡಿರುವುದು, 
ದರ್ಭೆಯ ಹಾಸುಗೆಯ ಮೇಲೆ ಮಲಗಿರುವುದು ಗಮನಾರ್ಹ. 


೩೯'೧. ದಾಂಪತ್ಯ 
ಕ್ರಿಪೂ. ಐನೂರರ ಬಳಿಕ ರೂಪುಗೊಂಡ ಪ್ರಬಲವಾದ ರಾಜಕೀಯ ವ್ಯವಸ್ಥೆಯು 
ತನಗೆ ಪೂರಕವಾಗಿ ಧರ್ಮ, ನೀತಿಗಳ ನಿಯಮಾವಳಿಗಳನ್ನು ರೂಪಿಸಿತು. ಇಂತಹ 
ರಾಜಕೀಯ ವ್ಯವಸ್ಥೆಯ ರೂಪುರೇಷೆಗಳು ಖಗ್ಕೇದ ಕಾಲದಲ್ಲಿ ಅಸ್ಪಷ್ಟವಾಗಿ 
ಕಾಣಸಿಗುತ್ತವೆಯಾದರೂ ಅವುಗಳ ಮೂರ್ತರೂಪ ಕಾಣಸಿಗುವುದು ಕ್ರಿಪೂ. ಐನೂರರ 
ಬಳಿಕ. ಅರ್ಯರ ಪ್ರಾಬಲ್ಯವು ತನಗೆ ಇಷ್ಟವಾದ ಮೌಲ್ಯಗಳನ್ನು ರೂಪಿಸಿತು. ಇದರ 
ಪರಿಣಾಮವಾಗಿ ಲಂಪಟತನ, ಕರಪದ್ದತಿ, ರಾಜಕೇ೦ದ್ರಿತ ರಾಜಕೀಯ ವ್ಯವಸ್ಥೆ, ಜಾತಿಯ 
ನೆಲೆಗಳ ಪ್ರಾಬಲ್ಯ ಸ್ಪಷ್ಟ ರೂಪವನ್ನು ತಾಳಿದವು. ರಾಜರು ಆಡಳಿತ ವ್ಯವಸ್ಥೆಯ 
ಕೇಂದ್ರವಾಗಿ ಅವರಿಗೆ ಅನುಗುಣವಾಗದ ಮೌಲ್ಯಗಳು ಸಿದ್ಧಗೊ೦ಡಾಗ ಸಹಜವಾಗಿ 
ಕೇಂದ್ರೀಕೃತ ಅರ್ಥ ವ್ಯವಸ್ಥೆಯು ರೂಪುಗೊಳ್ಳುತ್ತವೆ. ಆಸ್ತಿಯ ಪರಿಕಲ್ಪನೆಯಲ್ಲಿ ಸಂಚಯದ 
ಮನೋಧರ್ಮ ಅಡಕವಾಗಿದೆ. ಇದರ ಪರಿಣಾಮವಾಗಿ ದಾಸ, ಶೂದ್ರ ಮ್ಲೇಚ್ಚದಂತಹ 
ಪರಿಕಲ್ಪನೆಗಳು ಹುಟ್ಟಿಕೊಳ್ಳುತ್ತವೆ. ಇಂತಹ ಧಾರ್ಮಿಕ ವ್ಯವಸ್ಥೆಯಲ್ಲಿ ಹೆಣ್ಣಿಗೆ ಎರಡನೆಯ 
ದರ್ಜೆಯ ಸ್ಥಾನವು ಕಲ್ಲಿತವಾಯಿತು. ಇದರ ಪರಿಣಾಮವಾಗಿ ದಾಂಪತ್ಯವು ಪುತ್ರ 
ಸಂತಾನಕ್ಕಾಗಿ ಎನ್ನುವ ಕಲ್ಪನೆಯು ಕಾಣಿಸಿಕೊಂಡಿತು. 
ವಿವರಗಳಿಗೆ ನೋಡಿ: Basham ಗೆ.1. (Ed) 1975 A Cultural History of India P. 20-26. 


೩೯೨. ದಾದಿ 
ಪಂಡಿತೆಯೆಂಬ ನೆಗಳ್ಳೆಯ 
ಕೊಂಡಾಟದ ದಾದಿ ತನ್ನನೋದಿಸುತಿರೆ ಕ| 
ಯ್ಕೊಂಡ ಕಳಾಪರಿಣತೆಯೊಳ್‌ 
ಪಂಡಿತೆಯಿಂದಾಕೆ ಪರಮಪಂಡಿತೆಯಾದಳ್‌ ॥ (ಆದಿಪುರಾಣ ೩ -೨೧) 
ದಾದಿಯೆಂದರೆ ಇಲ್ಲಿ ಸೇವಕಿಯೆಂದರ್ಥ. ಓದು. ಕಲಿತ ಸಾಮಾನ್ಯಳು ಈಕೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೧೧ 


ಈಕೆಯಿಂದಲೇ ಶ್ರೀಮತಿ ಕಲಿತು ಪರಮ ಪಂಡಿತೆಯಾಗಿರುವುದು ವಿಶೇಷ ಆ ಕಾಲದಲ್ಲಿ 
ದಾದಿಯರೂ ಓದಿನಲ್ಲಿ ನಿಷ್ಣಾತರಾಗಿದ್ದರು. ಜೊತೆಗೆ ಇತರ (ವಜ್ರಜ೦ಘ ಸತಿ) ಕಲಾ 
ಪರಿಣತಿಯೂ ಅವರಲ್ಲಿರುತ್ತಿತ್ತೆ೦ಬುದು ವ್ಯಕ್ತವಾಗುತ್ತದೆ. 

ಕ್ಷೀರಧಾತ್ರಿ (ಹಾಲೂಡಿಸುವವಳು) ಮಜ್ಜನಧಾತ್ರಿ (ಸ್ನಾನ ಮಾಡಿಸುವವಳು) 
ಕಿಳವನಧಾತ್ರಿ (ಆಟವಾಡಿಸುವವಳು) ಮಂಡನಧಾತ್ರಿ (ಅಲಂಕಾರ ಮಾಡುವವಳು) 
ಅಂಕಧಾತ್ರಿ (ಲೇಪನ ಮಾಡುವವಳು) ಇವರ ಕುರಿತು ವಡ್ಡಾರಾಧನೆಯ ಸುಕೌಶಳ 
ಸ್ವಾಮಿಯ ಕತೆಯಲ್ಲಿ ಬರುತ್ತದೆ. (ಅನು. ಟಿ. ಕೇಶವಭಟ್ಟ ೨೦೧೦ ಪುಟ. ೮೨) 


೩೯೩. ದಾನಶಾಸನ 
ಯಾರಾದರೂ ಒಬ್ಬರು ಮತ್ತೊಬ್ಬರಿಗೆ ಯಾವುದನ್ನಾದರೂ ಕೊಡುವುದನ್ನು 
ದಾನವೆಂದು ಕರೆಯುತ್ತಾರೆ. ದಾನವು ಬೇರೆ ಬೇರೆ ರೂಪದಲ್ಲಿರಬಹುದು. ಆದರೆ 
ದಾನದ ಹಿಂದೆ ಸದುದ್ದೇಶವಿರುತ್ತದೆ. ದಾನಗಳು ಸಾಮಾನ್ಯವಾಗಿ ದೇವಾಲಯದಲ್ಲಿ 
ನಡೆಯುವ ಪೂಜೆ, ಪುನಸ್ಕಾರಗಳಿಗೋ, ಒಂದು ಮಠದಲ್ಲಿ ನಡೆಯುವ ವಿದ್ಯಾದಾನಕ್ಕೋ, 
ದೇವಾಲಯದಲ್ಲಿ ಪೂಜೆ ಮಾಡುವ ಪೂಜಾರಿಗಳಿಗೋ, ನರ್ತಿಸುವ ನರ್ತಕಿಯರಿಗೋ, 
ಸಾಂಸ್ಕೃತಿಕ ವಿಷಯಗಳಿಗೋ, ಅರವಟ್ಟಿಗೆ, ಕೆರೆ-ಬಾವಿ, ಮುಂತಾದ ಲೋಕೊಪಯೋಗಿ 
ಕಾರ್ಯಗಳಿಗೋ ವ್ಯಕ್ತಿಯೊಬ್ಬನ ಸೇವೆ ಪರಾಕ್ರಮಗಳನ್ನು ಮನ್ನಿಸಿಯೋ ನೀಡಿದ 
ದಾನವಾಗಿರುತ್ತವೆ. ದಾನವಾಗಿ ನೀಡುವ ಆರ್ಥಿಕ ಮೂಲವು ಭೂಮಿಯಾಗಿರಬಹುದು, 
ನಗದುರೂಪದ ಹಣವಾಗಿರಬಹುದು ಅಥವಾ ಅಗತ್ಯ ವಸ್ತುಗಳ ಪೂರೈಕೆ ಇರಬಹುದು 
ದಾನಶಾಸನದಲ್ಲಿ ದಾನ ನೀಡುವ ವ್ಯಕ್ತಿಯ ವಿವರ ಹಾಗೂ ದಾನಸ್ಪೀಕರಿಸುವವರ 
ಎವರಗಳು ನಮಗೆ ದೊರೆಯುತ್ತವೆ. ಅನೇಕ ದಾನ ಶಾಸನಗಳಲ್ಲಿ ದಾನ ನೀಡುವವರನ್ನು 
ವೈಭವೀಕರಿಸಲಾಗುತ್ತದೆ. 
ವಿವರಗಳಿಗೆ ನೋಡಿ: ಶ್ರೀ ಶೇಷಶಾಸ್ತ್ರಿ ೨೦೦೫ ಶಾಸನ ಪರಿಚಯ ಪುಟ. ೭ 


ಪಿರಿಯ ರ್ಮಾಡಿದಿರಮ್ಮ ಸಾವುಮುಚೆವುಂ ದೈವೇಚ್ಛೆಯಾಗದೆ ॥ 
(ಪಂಪ ಭಾರತ ೨-೮೯) 
ದಾಯಾದಿಗಳನ್ನು ದೊಡ್ಡವರನ್ನಾಗಿ ಮಾಡಿದಿರಿ, ನಮ್ಮ ಸಾವು ಬದುಕುಗಳು 
ಈಗ ಅದೃಷ್ಟಾಧೀನವಾಗದೆ ಇರುತ್ತದೆಯೆ? ಇದು ಧೃತರಾಷ್ಟನಲ್ಲಿ ಕೌರವ ಹೇಳುವ 
ಮಾತು. ದಾಯಾದಿ ಕಲಹಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ. ಸೋದರರಲ್ಲಿ 
ಒಬ್ಬನು ವಿಭಾಗ ಕಾಲದಲ್ಲಿ ಯಾವುದಾದರೂ ಕಾರಣದಿಂದ ಭಾಗ ಸ್ವೀಕರಿಸದೆ 
ಉಳಿದು ಸತ್ತರೆ ಅವನ ಅಂಶವು ಲೋಪ ಹೊಂದುವುದಿಲ್ಲ. ಈ ಅರ್ಥದಲ್ಲಿ ದಾಯಾದಿಗಳ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೧೨ 


ನಡುವಣ ಹಂಚಿಕೆಯ ಕ್ರಮವು ಚರ್ಚಾರ್ಹವಾಯಿತು. 
ವಿವರಗಳಿಗೆ ನೋಡಿ: ಚಕಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ್ಮೃತಿ ೯-೨೧೧. 


೩೯೫. ದಾರಿಕಳ್ಳರು ಮತ್ತು ವೀರರ ಸ್ಮಾರಕಗಳು 
ವ್ಯಾಪಾರದ ಸಲುವಾಗಿಯೋ ಅಥವಾ ಪ್ರಯಾಣದ ನಿಮಿತ್ತವಾಗಿಯೋ ಹೋರಟ 
ಪಥಿಕರ ಮೇಲೆ, ದಾರಿಕಳ್ಳರು ಬಂದು ಎರಗಿ ಅವರ ಬಳಿಯಿರುವ ಒಡವೆ ವಸ್ತುಗಳನ್ನು 
ಅಪಹರಿಸುತ್ತಿದ್ದರು. ಇಂಥ ಕಳ್ಳರಿಗೆ ಹೆದರದೆ ಅವರೊಂದಿಗೆ ಹೋರಾಡಿ 
ಮಡಿದವರಿಗಾಗಿ ಸ್ಮಾರಕ ಶಿಲೆಗಳನ್ನು ಹಾಕಿಸಿರುವ ಹಲವಾರು ನಿದರ್ಶನಗಳು ಇವೆ. 
ಕ್ರಿಶ. ೧೨೯೧ರ ಒಂದು ವೀರಗಲ್ಲು - 'ಶಾಉರಣ್ಣ' ಮತ್ತು'ಸಾದ' ಎಂಬುವರು 
ಹನಿಯೂರು ಗ್ರಾಮದ ಸಂತೆಗೆ ಹೋಗಿ, ಬರುತ್ತಿರುವಾಗ ದಾರಿಗಳ್ಳರು ಅವರನ್ನು 
ಆಕ್ರಮಣ ಮಾಡುತ್ತಾರೆ. ಆಗ “ಶಾ ಉರಣ್ಣ'ನೂ "ಸದಾ'ನೂ ಅವರೊಡನೆ 
ಹೋರಾಡುತ್ತಾರೆ. ಈ ಹೋರಾಟದಲ್ಲಿ ಶಾ ಉರಣ್ಣನು ಸಾಯುತ್ತಾನೆ. ಆಗ ಅವನ 
ಪರಾಕ್ರಮವು ತಿಳಿಯುವಂತೆ, ವೀರಗಲ್ಲನ್ನು ಅವನ ತಂದೆ ಮತ್ತು ಸೋದರರು ನಿಲ್ಲಿಸಿದರು 
ಎ೦ಬ ವಿಷಯವನ್ನು ತಿಳಿಸುತ್ತದೆ. 
ಕಳ್ಳರು ರಾತ್ರಿಯ ವೇಳೆ ಮನೆಗಳಿಗೋ ಅಥವಾ ದೇವಾಲಯಗಳಿಗೂ ನುಗ್ಗಿ 
ಅಥವ ಕನ್ನವಿಕ್ಕಿ ಅಪಹರಿಸುತ್ತಿದ್ದುದು೦ಟು. ಸುಮಾರು ಒಂಭತ್ತನೆಯ ಶತಮಾನಕ್ಕೆ 
ಸೇರಿದ ಒಂದು ಶಾಸನದಿಂದ ಮನೆಗೆ ಕನ್ನ ಹಾಕಿ ಕಳ್ಳತನ ಮಾಡಲು ಬಂದ ಒಂಭತ್ತು 
ಜನ ಕಳ್ಳರನ್ನು ಕೊಂದು ಮಡಿದ ತನ್ನ ಆಳು "ಕಲಿಯ ಗಂಡ' ಎಂಬುವನಿಗೆ 
ಮುತ್ತರಸ ಎಂಬುವನು ಪರಿಹಾರವಾಗಿ ಜಮೀನನ್ನು ದತ್ತಿ ಬಿಟ್ಟ ವಿಷಯ ತಿಳಿಯುತ್ತದೆ. 
ಕ್ರಿಶ ೧೪೩೨ರ ಮತ್ತೊಂದು ವೀರಗಲ್ಲಿನಿಂದ ಸ್ವಾರಸ್ಯವಾದ ವಿಷಯ ತಿಳಿಯುತ್ತದೆ. 
ಶಿವರಾತ್ರಿಯ ದಿನ ಎಲ್ಲರೂ ಉಪವಾಸ ಇದ್ದು, ಊರ ಹೊರಗಿನ "ದೇವರ ವನ'ದಲ್ಲಿ 
ಜಾಗರಣೆ ಮಾಡುತ್ತಿರುವಾಗ, ಕಳ್ಳರು ಇದೇ ಸರಿಯಾದ ಸಮಯವೆಂದು ಶಿವ 
ದೇವಾಲಯವನ್ನು ಮುತ್ತಿಗೆ ಹಾಕುತ್ತಾರೆ. ಅದು ಹೇಗೋ ಜನರಿಗೆ ತಿಳಿದು ಕಳ್ಳರನ್ನು 
ಹಿಡಿಯಲು ಹೊರಡುತ್ತಾರೆ. ಕಳ್ಳರೊಡನೆ ಹೋರಾಡುವಲ್ಲಿ ಮಲ್ಲಯ ಎಂಬುವನು 
ಸಾಯುತ್ತಾನೆ. ಕಳ್ಳರೊಡನೆ ಹೋರಾಡಿದವರೂ ಕೂಡಾ ಗೌರವಿಸಬೇಕಾದ ವ್ಯಕ್ತಿಗಳು 
ಎ೦ಬ ಕಾರಣಕ್ಕೆ ಅವರ ಸ್ಮಾರಕಗಳನ್ನು ನಿಲ್ಲಿಸುತ್ತಾರೆ. ಎರಡನೆಯದಾಗಿ ದಾರಿಕಳ್ಳರನ್ನು 
ಎದುರಿಸುವುದು ಮಹತ್ವದ್ದು ಎಂಬ ಕಾರಣಕ್ಕೆ ಅವರ ಸ್ಮಾರಕವಿರುತ್ತದೆ ಎಂದು 
ಶೇಷಶಾಸ್ತಿಯವರು ಹೇಳುತ್ತಾರೆ. 
ನ ವಿವರಗಳಿಗೆ ನೋಡಿ: ಶ್ರೀ ಶೇಷಶಾಸ್ಕಿ ೨೦೦೫ ಶಾಸನ ಪರಿಚಯ ಪುಟ. ೨೭-೨೮. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೧೩ 


೩೯೬. ದಾಹೋತ್ತರ ಕ್ರಿಯೆ 

ವಶ ಪಾಂಡುರಾಜನೊಡನೆ ದಾಹೋತ್ತರದಂತೆ......... 

(ಪಂಪ ಭಾರತ ೨-೨೬ ವ) 
ದಾಹೋತ್ತರ ಎಂದು ಪಂಪ ಭಾರತದಲ್ಲಿ ಬರುತ್ತದೆ. 

ದಾಹ ಎಂದರೆ ಸಂಸ್ಕೃತ ಭಾಷೆಯಲ್ಲಿ ಸುಡುವುದು. ಉತ್ತರ ಕ್ರಿಯೆಯೆಂದರೆ 
ಹಿರಿಯರ ಮರಣಾನಂತರದಲ್ಲಿ ಮಕ್ಕಳು ಮಾಡುವ ಪಿತೃಕರ್ಯ 

ಎನೆ ಇದಾವ ಗಹನಮವರ್ಗಳ್ಳ೦ಂ ಸಂಸ್ಕಾರವಿಧಿಯಿಂದ ಸಂಸ್ಕಾರಮಂ 
ಮಾಟ್‌ನೆಂದಾಗಳ್‌....... 

(ಪಂಪಭಾರತ ೧೦-೧೯ವ) 

“ಇದೇನು ಮಹಾ 9 ಅವರೆಲ್ಲರಿಗೂ ವಿಧಿಪೂರ್ವಕವಾಗಿ ಉತ್ತರಕ್ರಿಯೆಯನ್ನು 
(ಸಂಸ್ಥಾರವಿಧಿ ಪೂರ್ವಕ) ಮಾಡುವೆನು” ಎಂದು ಧರ್ಮರಾಜನು ಹೇಳುತ್ತಿರುವಾಗಲೇ 
ಇಲ್ಲಿ ಉತ್ತರಕ್ರಿಯೆಯ ವಿಧಿ ವಿಧಾನಗಳನ್ನು ಶಾಸ್ತ್ರೋಕ್ತ ರೀತಿಯಲ್ಲಿ ಹೇಳಲಾಯಿತು. 

"ಸುಕುಮಾರಸ್ವಾಮಿ ಕಥೆ'ಯಲ್ಲಿ ಸುಕುಮಾರಸ್ವಾಮಿಯು ಸತ್ತಾಗ ತಾಯಿ ಹಾಗೂ 
ಅವನ ಹೆಂಡಂದಿರು ಆತನ “ರೂಪಮಂ ತೇಜಮುಮಂ ಯೌವನಮಂ ಲಾವಣ್ಯಮಂ 
ಸೌಭಾಗ್ಯಮಂ ಯಶಮಂ ಮೆಲ್ಲಂ ನುಡಿಯ ಬಲ್ಮೆಯಂ೦ ಶುಚಿತ್ವಮಂ ಶೌಚಮಂ 
ಶ್ರೀಯಂ ಸಂಪತ್ತಂ ಸೊಬಗ೦ ಒಲ್ಮೆಯಂ, ಧೈರ್ಯಮುಂ ಎಂದಿವು ಮೊದಲಾ 
ಗೊಡೆಯವಾತನೊಳ್‌ ನೆಲಸಿರ್ದ ಗುಣ೦ಗಳಂ ನೆನೆ ನೆನೆದನಿಬರು೦ ಪ್ರಲಾಪಂಗೆಯ್ಯುತ್ತಂ 
ಸೈರಿಸಲಾಅದೆ ನಿರಂತರಂ ಮೂರ್ಛೆವೋಗುತ್ತಂ ನೀಡುಂ ಬೇಗಂ ದುಃಖಂಗೆಯ್ದರ್‌” 
ಯತಿಯ ಶವವನ್ನು ಶವಸಂಸ್ಕಾರಕ್ಕೆ ತೆಗೆದುಕೊಂಡು ಹೋಗುವಾಗ “ದಧ್ವಜಪತಾಕೆಗಳು 
ಮನೆತ್ತಿಸಿ ಚಾತುರ್ವರ್ಣ ಶ್ರವಣ ಸಂಘ ಸಹತಂ ಪಟುಪಟಹ ತುಣವ ಭಂಭಾ 
ಮರ್ದಲೆ ರುಲ್ಲರಿ ಮುಕುಂದ ತಾಳ ಕಾಹಳ ಶಂಕ ವಂಶ ವೀಣಾಸ್ವರಂಗಳಸೆಯೆ 
ಕವಿವರರುಂ ಪೆಂಡವಾಸದೊಳ್ಳೆಂಡಿರ್ಕಳುಂ ವಮಾನಂಗಳ ಮುಂದಾಡುತ್ತಂ 
ದಮ್ಮಮುಮಂ ಪೊನ್ನುಮಂ ಕೇಳಿ ಮಾಡಿ ಮುಂದೆ ಸೂಸುತ್ತ” ಒಯ್ಯುತ್ತಿದ್ದರು. 
ಇಂದೂ ಸಾಮಾನ್ಯರಲ್ಲಿ ಶವಸಂಸ್ಕಾರಕ್ಕೆ ಹೋಗುವಾಗ ಶವವನ್ನು ಮೆರವಣಿಗೆ ಮಾಡುತ್ತಾ 
ಕಹಳೆ, ಹಲಿಗೆ, ತಾಳ ಇತ್ಯಾದಿ ವಾದ್ಯಗಳನ್ನು ಬಾರಿಸುತ್ತಾ ಎಲೆ, ಹೂ, ಹಣ್ಣು 
ಎರಚುತ್ತ ಮೃತ ದೇಹವನ್ನು ಸ್ಮಶಾನಕ್ಕೆ ಒಯ್ಯುತ್ತಾರೆ. 

“ಸುಕುಮಾರಸ್ವಾಮಿಯ ಕಾಲಂಗೆಯ್ದೆಡೆ ಈಗಳು೦ ಪುಣ್ಯಮುಂ ಪವಿತ್ರ 
ಮುಮಾದುದು ಮತ್ತಂ ಮಹಾಪುರುಷನ ಶರೀರಮಂ ಚತುರ್ನಿಕಾಯಾಮರತತಿಗಳ್‌ 
ಭಕ್ತಿಯಿ೦ದಗರು ಕಾಳಾಗರು ಗೋಶೀರ್ಷ ಚಂದನಂ ಮೊದಲಾ ಗೊಡೆಯ ಅನೇಕ 
ಸುಗಂಧ ದವ್ಯಂಗಳಿಂದಂ ಪೂಜಿಸಿದ ವಸ್ತುಗಳ್‌ ಕಾಲಾ೦ತರದಿಂ ಕರಗಿ ಬಿಟ್ಟುದಾ 
ಸ್ಥಾನಕ್ಕೆಂ ಗಂಧವತಿಯೆಂಬ ತೊಟೆಯಾದುದು ದೇವರ್ಕಳ್‌ ಪೊಗಟ್ಟ ಕಳಕಳದ್ದನಿಯಿಂ 
ಪೆಂಡಿರ್ಕಳ ಪ್ರಳಾಪಂಗೆಯ್ದಟ್ಟ ಕಳಕಳ ಧ್ವನಿಯಿ೦ಂದಂ ಕಳಕಳಾಯತಮೆಂದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೧೮ 


ಸಿದ್ಧಾಯತನಮಾದುದು” ಅದೇ ರೀತಿಯಾಗಿ “ಕಾರ್ತಿಕ ಯಷಿಯರ್‌ ಮುಡುಪಿದಲ್ಲಿ 
ಅವರ ತಂಗೆಯಪ್ಪ ವೀರಶ್ರೀ ಬಸದಿಯಂ ಮಾಡಿದೊಡಂದಿಂದಿತ್ತ ಸ್ವಾಮಿಯೆಂಬ 
ತೀರ್ಥಮಾಯ್ತು?” ಎಂದು ವಡ್ಡಾರಾಧನೆಯಲ್ಲಿ ಬರುತ್ತದೆ. 

ಯಗ್ವೇದದಲ್ಲಿ ಮೃತಶರೀರದ ದಹನ ಹಾಗೂ ಖನನಗಳೆರಡನ್ನೂ ಕುರಿತು 
ಪ್ರಸ್ತಾವಿಸಲಾಗಿದೆ. “ಎಲೈ ಅಗ್ನಿಯೆ ಇವನನ್ನು ಅತಿಶಯವಾಗಿ ದಹಿಸಬೇಡ 
ನೋಯಿಸಬೇಡ ಇವನ ಚರ್ಮವನ್ನು ವಿಕೃತಗೊಳಿಸಬೇಡ, ಶರೀರವನ್ನು ಚದುರಿಸಬೇಡ 
ಅಗ್ನಿಯೇ ಇವನನ್ನು ಹದವಾಗಿ ದಹಿಸಿದ ಮೇಲೆ ಈ ಮೃತನನ್ನು ಪಿತೃಗಳ ಕಡೆಗೆ 
ಕಳುಹು” ಎಂದು ಖಗ್ಗೇದದಲ್ಲಿ ಬರುತ್ತದೆ. (೧೦-೧೬-೧) 

೧. ಸಾವಿನ ಆಗಮನ ತಿಳಿದ ಸಂದರ್ಭದಲ್ಲಿ ದಾನ ಮಾಡುವುದು. ೨. ಅಂತ್ಯ 
ಕ್ರಿಯೆಗಿಂತ ಮುಂಚೆ ಪವಿತ್ರಾಗ್ನಿಗೆ ಹೋಮ ಮಾಡುವುದು. ೩. ಶವದಾನಿ-ಶವವನ್ನು 
ರುದ್ರಭೂಮಿ ಒಯ್ಯಲೋಸುಗ ಚಟ್ಟಕ್ಕೆ ಇಡುವುದು. ೪. ಶವವನ್ನು ಸಾಗಿಸುವುದು, ೫. 
ಶವದ ಮೆರವಣಿಗೆ ೬. ಅನುಸ್ತರಸಿ-ಮೃತ್ಯು ಸಾಗರವನ್ನು ಅನುಕೂಲವಾಗಲೆಂದು 
ಹಸುವನ್ನು ಸ್ವತಂತ್ರವಾಗಿ ಬಿಡುವುದು. ೭. ಅಗ್ನಿಸ್ಪರ್ಶ ೮. ಉದಕಕರ್ಮ -ಚಿತಾಗ್ನಿಗೆ 
ನೀರೆರೆಯುವುದು ೯. ಶೋಕತಪ್ಪರನ್ನು ಸಂತೈಸುವುದು ೧೦. ಅಶೌಚ ಸಾವನ್ನು 
ಮೈಲಿಗೆಯೆಂದು ಮೃತನ ಬಂಧುವರ್ಗದವರು ಮಿಕ್ಕವರಿಂದ ದೂರವಿರುವುದು. 
೧೧. ಅಸ್ಥಿ ಸಂಚಯನ-ದಹಿಸಿ ಉಳಿದ ಮೂಳಗಳನ್ನು ಶೇಖರಿಸಿ ನೀರಿನಲ್ಲಿ ಬಿಡುವುದು. 
೧೨. ಶಾಂತಿಗಾಗಿ ಕರ್ಮ ೧೩. ಸ್ಮಾರಕ ೧೪. ಶ್ರಾದ್ಧ (ಸತ್ತವರಿಗೆ ನೈವೇದ್ಯವರ್ಪಿಸುವ 
ಕ್ರಮ) ೧೫. ಸಂಪಿಂಡೀಕರಣ (ಮೃತ ಆತ್ಮವನ್ನು ಪಿತೃ ಗಣದೊಂದಿಗೆ ಸೇರಿಸುವ 
ಕ್ರಮ) ಸಂಸ್ಕಾರಗಳಾಗಿವೆ. 

ಎರಡು ವರ್ಷವಾಗದ ಮಗುವಿಗೆ ಅಗ್ನಿ ಸಂಸ್ಕಾರವು ಬೇಡ. ಜಲ ತರ್ಪಣ 
ಬೇಡ. ಕಾಡಿನ ಕಟ್ಟಿಗೆಯಂತೆ ಪರಿಗಣಿಸಬಹುದು ಎ೦ದು ಮನು ಹೇಳುತ್ತಾನೆ. 

ವಿವರಗಳಿಗೆ ನೋಡಿ: ಚಿಕ್ರಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ್ಮೃತಿ ೫-೬೯ 
ವಿ.ಎಲ್‌. ಪಾಟೀಲ್‌ ೨೦೦೯ ವಡ್ಡಾರಾಧನೆ ಜಾನಪದೀಯ ಅಧ್ಯಯನ ಪುಟ. ೧೬೫-೧೬೬ 
ಯುಗಯಾತ್ರೀ ಭಾರತೀಯ ಸಂಸ್ಕೃತಿ ೧೯೭೧ ಸಂಪುಟ. ೨ ಮಟ. ೩೦೩ 

೩೯೭. ದಿಬ್ಯ 

ಪಂಪ ನಲ್ಲಗ ದಿಬ್ಯಂ ಬಿಡಿವಂತೆವೋಲ್‌'............ (ಪಂಪ ಭಾರತ ೧-೭೦) 

ಪ್ರಮಾಣ ಮಾಡುವುದಕ್ಕೆ ಹಿಡಿದುಕೊಳ್ಳುವ ಕಾದ ಕಬ್ಬಿಣ ಮುಂತಾದವು. 
ವಿವಾದವೊಂದನ್ನು ನಿರ್ಣಯಿಸಲು ಮಾನುಷ ಪ್ರಮಾಣಗಳ ಅಭಾವವಿರುವಾಗ 
ಅನುಸರಿಸುವ ವಿಧಾನವೇ ದಿವ್ಯ ಎನ್ನಲಾಗಿದೆ. “ತತ್ರ ಮಾನುಷ ಪ್ರಮಾಣಾ ನಿರ್ಣೇಯ 
ಸ್ಯಾಪಿ ನಿರ್ಣಾಯಕಂ ಯತ್ತದ್ದಿವ್ಯಮಿತಿ ಲೋಕ ಪ್ರಸಿದ್ಧಂ” ಪ್ರಾಚೀನ ಕರ್ನಾಟಕದಲ್ಲಿ 
ಪ್ರಚಲಿತದಲ್ಲಿದ್ದ ಸಪ್ಪದಿವ್ಯಗಳಾವುವೆಂದರೆ - ಕೋಶ, ರವಿ, ತ೦ಡುಲ, ಅಗ್ನಿ, ತಪ್ತಮಾಷ, 


ಇ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೧೫% 


ಜಲ, ವಿಷ 

ದಿವ್ಯವನ್ನು ಹಿಡಿಯುವ ವ್ಯಕ್ತಿಯೇ ಶೋಧ್ಯನೆನಿಸುತ್ತಾನೆ. ಕಾಸಿದ ಕಬ್ಬಿಣದ ತು೦ಡನ್ನು 
ಕೈಯಲ್ಲಿ ಹಿಡಿದೋ, ಕಾಸಿದ ತುಪ್ಪದಲ್ಲಿ ಕೈಯದ್ದಿಯೋ ಅ೦ತೂ ದಿವ್ಯದ ಪರೀಕ್ಷೆಯಲ್ಲಿ 
ಗೆದ್ದು ಬರಬೇಕಾಗುತ್ತಿತ್ತು. ಕನ್ನಡ ಕಾವ್ಯಗಳಲ್ಲಿಯೂ ದಿವ್ಯದ ಪ್ರಸ್ತಾಪವಿದೆ. ಪಂಪಭಾರತ, 
ಶಾಂತಿಪುರಾಣ, ಧರ್ಮಾಮೃತ, ಪಂಪರಾಮಾಯಣ, ಬಸವಣ್ಣನವರ ಷಟ್‌ಸ್ಥಲದ 
ವಚನಗಳು ಸಿದ್ದರಾಮಚಾರಿತ್ರ ಇತ್ಯಾದಿ ದಿವ್ಯಗಳನ್ನು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ 
ಬ್ರಾಹ್ಮಣರ ಮುಂದೆ ನಡೆಯಿಸುತ್ತಿದ್ದುದು ಕಂಡು ಬರುತ್ತದೆ. 

ಪಂಪ ಇಲ್ಲಿ "ನಲ್ಲೆಗೆ ದಿಬ್ಬಂಬಿಡಿದಂತೆ ವೊಲ್‌' ಎಂದಿರುವುದು ಪ್ರೀತಿಯ 
ನಿರ್ದೋಷಿತ್ವವನ್ನು ಹೇಳುವುದಕ್ಕಾಗಿ ಶಂತನು ಸತ್ಯವತಿಯ ಕೈ ಹಿಡಿಯುವಾಗಿನ 
ಸಂದರ್ಭದಲ್ಲಿ. ಪ್ರಾಚೀನ. ಕರ್ನಾಟಕದಲ್ಲಿ ದಿವ್ಯವು ಸಹಜವೂ ಶಾಸ್ತೋಕ್ತವೂ ಆದ 
ಪದ್ಧತಿಯಾಗಿದ್ದಿತೆಂದು ಹೇಳಬಹುದು. 

ವಿವರಗಳಿಗೆ ನೋಡಿ: PV, Kane 1941 History of dhasmashastra (Vol- Il) P. 363 

ಡಾ. ಎಂ. ಚಿದಾನಂದ ಮೂರ್ತಿ ೧೯೭೦ ಸಂಶೋಧನೆ ತರಂಗ ಪುಟ. ೮೭-೧೦೪. 


೩೯೮. ದೀವದ ಬೇಂಟೆ 

ಗಾಳಿಯಂ ಕಟಿವುಮುಟಿವುಂ೦ಂ ಕಾಪುಂ ಮೇಪುಂ ತೋಡುಂ ಬೀಡುಂ ದೆಸೆಯುಂ 
ಮೆಚ್ಚುಂ ಬೆಚ್ಚು ಪೋಗು೦ ಮೇಗುಂ ಬೆದಜುಂ (ಕೆದಜು೦) ಪೆರ್ಚು೦ ಕುಂದುಮನಣಿದು 

ಕಾಣಲು೦ ಕಾಣಿಸಲು೦ ಕಡ೦ಗಲು೦ ಕಡಂಗಿಸಲುಮಡಂಗಿಸಲುಮೊಡ್ಡಲು 
ಮೊಡ್ಡಿಸಲು೦ ಪುಗಿಸಲುಂ ಮಿಗಿಸಲುಂ ಕಾಣದುದಂ ಕಾಣಿಸಲು೦ ಮಾಣದುದಂ 
ಮಾಣಿಸಲುಮೇಜದುದನೇಜೆಸಲುಂ ಜಾಣನಾಗಿ ಮೂಜು ಕೊಂಬುಮನಾು 
ನಾಣ್ರೋಗುಮನೆರಟ್ರಜ್ಞೆಯುಮಂ ಮೂಖು ಪೊಟ್ಟುಮಂ ಮೃಗದ ಮೂಜೆರವುವು 
ನಾಜೂರಯ್ಕೆಯುಮಂ ಗಾಳಿಯುಮನೆಅಜ೦ಕೆಯುಮಂ೦ ಬಲ್ಲನಾಗಿ ನಂಬಿದ ಬರವುಮಂ 
ನಂಬದ ಬರವುಮನಜೆದು ಮಲೆಯದುದಂ ಮಲೆಯಿಸಲುಂ ಮಲೆದುದಂ 
ತೊಲಗಿಸಲುಂ ನಂಬದುದಂ ನಂಬಿಸಲುಂ ನಂಬಿದುದಂ ಬಿಡಸಲುಮೊಳಪುಗುವುದರ್ಕೆಡೆ 
ಮಾಡಲುಮೆಡೆಯಾಗದ ಮೃಗಮನವುಂಕಿಸಲುಮೊಲ್ಪುಮೊಲ್ಲದ ನಲ್ಬರಂತೆ ಮಿಡುಕಿಸಲುಂ 
ಪಣಮುಡಿದರಂತಡ್ಡಂ ಮಾಡಲುಮೆಸೆದ ದೆಸೆಗಳ್ಗೋಡಿಸಲುಂ ಕುಮಾರಸ್ವಾಮಿಯ 
ನಿಮ್ಮಡಿಯ ಕೆಲದೊಳಾನೆ ಬಲ್ಲೆಂ- ("ವಿ.ವಿಜಯ' ವಚನ ಪಂಚಮಾಶ್ವಾಸ ೪೬ ವ) 

ಇದರ ಕುರಿತು ಮುಳಿಯ ತಿಮ್ಮಪ್ಪಯ್ಯರ ವ್ಯಾಖ್ಯಾನ ಹೀಗಿದೆ: 

ಇಂದು ರಾತ್ರಿಯಲ್ಲಾಡುವ ಬೇಟೆ ಎಂಬುದನ್ನು "ದೀವದ' (ದೀಪದ) ಎಂಬ 
ವಿಶೇಷಣವೇ ಸೂಚಿಸುತ್ತಿದೆ. ಈ ತರದ ಬೇಟೆಯನ್ನೀಗಲೂ ನಟ್ಟಿರುಳಿನಲ್ಲಾಡು 
ವವರುಂಟು. ಆದರೆ, ಇದು ಅಧಾರ್ಮಿಕವಾದ ಬೇಟೆ; ಇದನ್ನಾಡಬಾರದು ಎಂದು 
ತಿಳಿದು ಬಂದ ಈ "ದೀವದ ಬೇಂಟೆ'ಯ ಬಗೆಯನ್ನೊಂದಿಷ್ಟು ಮೊತ್ತ ಮೊದಲು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೧೬ 


ಎವರಿಸಿದರೆ ದೇಸಿಯನ್ನರಿಯದ ವಾಚಕರಿಗೆ ಹೆಚ್ಚಿನ ಅನುಕೂಲ್ಯವಾಗಬಹುದೆಂದು 
ಭಾವಿಸುತ್ತೇವೆ. 

ಮುಕ್ಕಡೆಯಲ್ಲಿಯೂ ಮುಚ್ಚುಳಗೊಂಡು ಒಂದೆಡೆಯಲ್ಲಿ ಮಾತ್ರವೇ ತೆರೆದು 
ಕೊಂಡಿರುವ ಪೆಟ್ಟಗೆಯೊಂದರೊಳಗೆ, ಕುಪ್ಪಿಗೆಯಿಂದಾವೃತವಾಗಿ ಗಾಳಿಗೆ ನಂದಿ ಹೋಗದೆ 
ಜ್ವಲಿಸುವ ಒಂದು ದೀಪವನ್ನು ಅಲುಗಾಡುವಂತೆ ನೆಲೆಗೊಳಿಸಬೇಕು. ತೆರೆದ ಬಾಗಿಲನ್ನು 
ಮುಂದುಮಾಡಿದ ಆ ಪೆಟ್ಟಿಗೆಯನ್ನು ಹೊತ್ತುಕೊಂಡು, ಪಳಗಿದವನೊಬ್ಬನು ಮೆಲ್ಲ 
ಮೆಲ್ಲನೆ ಮು೦ಬರಿಯುತ್ತಾ ತನಗೆ ಹೊಲಬಾದ ಮೃಗಗಳ ಇಕ್ಕೆಪಕ್ಕೆಗಳತ್ತ ಹೋಗಬೇಕು. 
ಸಜ್ಜಾದ ಕೋವಿಯನ್ನೆತ್ತಿಕೊ೦ಡು, ಜಾಣ ಬೇಟೆಗಾರನೊಬ್ಬನು ಆ ದೀಪದ ಪೆಟ್ಟಿಗೆಯನ್ನು 
ಹಿಂಬಾಲಿಸಿಕೊಂಡು ಸದ್ದಿಲ್ಲದೈದಬೇಕು. ಸದ್ದಿನ ಸುದ್ದಿಯೂ ಇಲ್ಲದ ಕಗ್ಗತ್ತಲೆಯ 
ಕಾಡಿನೊಳಗೆ, ಅಂತರಾಳದಲ್ಲಿ ತನ್ನತ್ತಲೇ ಹರಿದುಬರುತ್ತಿರುವ ಜ್ಯೋತಿ ರಿಂಗಣವದು 
ಪಕ್ಕೆಯಲ್ಲಿದ್ದ ಮೃಗದ ಕಣ್ಣನ್ನು ಕುಕ್ಕುತ್ತಿದೆ. ಆ ಜ್ಯೋತಿಯೆಂದರೆ ತನ್ನನ್ನು ಗಿಳಂಕರಿಸಲಿಕ್ಕೆಂದು 
ಹುಡುಕುತ್ತಾ ಬರುತ್ತಿರುವ ಪ್ರಬಲವಾದ ಮೃಗದ ಕಣ್ಣೋ, ಅಥವಾ ಬೇರಾವುದಾದರೂ 
ಅಪಾಯಕರ ವ್ಯಕ್ತಿಯೋ ಎಂದು ಮೃಗಮದು ದಿಗಿಲುಗೊಳ್ಳುತ್ತಿದೆ. ಅ೦ಜುಕುಳಿಯಾಗಿದ್ದರೆ 
ಅದು ಓಡಲಾರಂಭಿಸುವುದು; ಧೈರ್ಯಶಾಲಿಯಾಗಿದ್ದರೆ ಮಲೆದು ಮೇಲೆ ಹಾರಲಿಕ್ಕೆ 
ಸನ್ನದ್ಧವಾಗುವುದು. ನೆಟ್ಟಗಿದಿರಾದಲ್ಲಿ, ಆ ಜ್ಯೋತಿ ಕಣ್ಣನ್ನು ಕುಕ್ಕುವುದರಿ೦ದ ಮೃಗವು 
ಕುರುಡುಗೊಂಡು ಸ್ತಬ್ಧ ವಾಗುವುದು. ಹೇಗಾದರೂ ಸರಿ. ಪಕ್ಕೆಯಲ್ಲಿದ್ದ ಮೃಗವು 
ಎದ್ದು ಚಲಿಸಬೇಕು; ಆ ಚಲನವು ತಮ್ಮ ಕಣ್ಣಿಗೆ ವ್ಯಕ್ತವಾಗಿ ತೋರಬೇಕು ಎಂಬ 
ಬೇಟೆಗಾರನ ಗುರಿ ಈಡೇರುತ್ತದೆ. ಬೇಟೆಗಾರರೊಳಗೆ ದೇಸಿಯಾಗಿರುವ ಈ 
ಸಂಗತಿಯನ್ನರಿತುಕೊಂಡರೆ, ಹಿಂದೆ ದೃಷ್ಟಾಂತಿಸಿದ, ಮುಂದೆ ದೃಷ್ಟಾಂತಿಸಲಿರುವ, ಈ 
“ದೀವದ ಬೇಂಟೆ'ಯ ಒಳವನ್ನರಿತುಕೊಳ್ಳಲು ಸುಗಮವಾಗಬಹುದು. ಇನ್ನು ಕ್ರಮವಾಗಿ 
ಹಿಂದಿನ ವಚನಾಂಗಗಳ ತಾತ್ಸರ್ಯವನ್ನವಧರಿಸಲಾರಂಭಿಸುವ. 

ಕಾಲ ದೇಶಗಳೊಡನೆ "ದೀವದ ಬೇಂಟೆ'ಯ ಸ್ವರೂಪ ಕಥನವನ್ನು ಹಿಂದಿನ 
ಅಡಿಗಟ್ಟಿನಲ್ಲಿಯೇ ಸಮಕಟ್ಟಿದಂತಾಯಿತು. ಇನ್ನು ಕವಿವಚನಾನುಸಾರವಾಗಿ, ಆ "ದೀವದ 
ಬೇಂಟೆ'ಯ ಲಕ್ಷಣಗಳನ್ನು ಕ್ರಮವಾಗಿ ಪ್ರತೀಕ್ಷಿಸುವ ಬೇಟೆಗಾರನು 'ಗಾಳಿಯುಂ' 
ಮೊದಲಾಗಿ “ಪೆರ್ಚುಂ ಕುಂದುಂ'ವರೆಗಿನವುಗಳನ್ನು “ಅಚೆದ'ವನಾಗಿರಬೇಕು ಎನ್ನುತ್ತಾನೆ. 
“ಗಾಳಿ'ಯ ಅಲೆತವನ್ನರಿವುದು ಅವಶ್ಯವೆಂಬುದನ್ನು ಹಿಂದೆಯೇ ಸೂಚಿಸಿದೆವು. “ಕಟೆ'ವು 
"ಉಟೆ'ವು ಎಂದರೆ ಇಕ್ಕೆಪಕ್ಕೆಗಳಿಂದ ತೊಲಗಿದ ಮತ್ತು "ಉಟೆ'ದಿರುವ ಮೃಗಗಳ 
ಹೊಲಬನ್ಮೂ, "ಕಾಪು' “ಮೇಪು' (ಕಾಯುವಿಕೆ-ಮೇಯುವಿಕೆ)ಗಳನ್ನೂ ಅರಿತಿರತಕ್ಕುದು. 
ತುಡುವ ಬಿಡುವ (ತೋಡುಂ ಬೀಡುಂ) ವಿಷಯಗಳನ್ನೂ ಹೆಣ್ಣಗಂಡು ಮೃಗಗಳೊಡ 
ವೆರೆದು ಮೈಮರೆದಿರುವ "ದೆಸೆ'ಯನ್ನೂ “ಕೊಸೆ' (ರತಿವಿಶೇಷ)ಯನ್ನು ತಿಳಿದಿರತಕ್ಕದು. 
ಅವುಗಳಿಗೆ ಮೆಚ್ಚಾವುದು ಬೆಚ್ಚಾವುದು ಎಂಬ ವಿವೇಚನೆ, ಅವುಗಳ "ಹೋಗು ಮೇಗು'ಗಳ 
ತಿಳಿವು, ಬೆದರಿಕೆ ಕೆದರಿಕೆಗಳ ಸ್ವರೂಪ-ಕಾರಣಗಳು, ಹೆಚ್ಚುವ ಅಲ್ಲವೆ ಮದಮೇರುವ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೧೭ 


ಮತ್ತು "ಕುಂದು'ವ ಲಕ್ಷಣ ಕಾಲ ದೇಶದಿಗಳನ್ನೆಲ್ಲ ತಿಳಿದವನಾಗಿರಬೇಕು. ಹೌದು; 
ಗುಪ್ತಚಾರಕರ ಮುಖಾಂತರವಾಗಿ ಹಗೆಗಳೊಡ್ಡಿನ ಒಳಗಿನ ಗುಟ್ಟನ್ನೆಲ್ಲ ವಿಚಕ್ಷಣನಾದ 
ಯೋಧನರಿತಿರಬೇಕಾದಂತೆ, ಕುಶಲನಾದ ಬೇಟೆಗಾರನು ಕಾಡಿನ ಮೃಗಗಳ ಹೊಲಬನ್ನೆಲ್ಲ 
ಬಲ್ಲವನಾಗಿರಬೇಕೆಂದು ಸೂಚಿಸುತ್ತಾನೆ. ಹಾಗೆ ಅವುಗಳ ಪ್ರಕೃತಿಯನ್ನರಿತವನಾದರೆ 
ಮಾತ್ರವೇ ಮುಂದೆ ವರ್ಣಿಸುವ ಈ ಮೃಗಯೋದ್ಯಮಕ್ಕೆ ಅವನು ಸಮರ್ಥನಾಗುವನೆಂದು 
ತಾತ್ಪರ್ಯ. 

ದೀಪಧಾರಕನೂ ಅಂಥ ಚತುರನೇ ಆಗಿರಬೇಕು. ಆ ಕಗತ್ತಲೆಯಲ್ಲಿಯೂ ಮೃಗವನ್ನು 
ತಾನು ಕಾಣಲಿಕ್ಕೆ, ಹಿಂಬಾಲಿಸುವ ಬೇಟೆಗಾರನಿಗೆ ಕಾಣಿಸಲಿಕ್ಕೆ ಉತ್ಸಾಹಗೊಳ್ಳ 
(ಕಡ೦ಗ)ಲಿಕ್ಕೆ, ಮೃಗವು ಉತ್ಸಾಹವಳಿದಲ್ಲಿ ಮುಂಬರಿವಂತೆ "ಕ೦ಡಂಗಿಸಲಿ'ಕ್ಕೆ, 
ಮುಂಬರಿದು ಬರುವಲ್ಲಿ ಸಂದರ್ಭಕ್ಕನುವಾಗಿ ತಾನಡಗಲಿಕ್ಕೆ, ಮೃಗವು ಅಡಗುವಂತೆ 
ಮಾಡಿಸಲಿಕ್ಕೆ, ಒಡ್ಡಲಿಕ್ಕೆ ಒಡ್ಡಿಸಲಿಕ್ಕೆ ಆ ಮೃಗವನ್ನು ತನ್ನತ್ತ ಹೋಗಿಸಲಿಕ್ಕೆ ಮಿಗಿಸಲಿ 
(ಮೀರಿ ಬರಿಸಲಿ)ಕ್ಕೆ ಸಮರ್ಥನಾಗಿರಬೇಕು. ಮಾತ್ರವಲ್ಲ. ಕಾಣದ ಮೃಗವನ್ನು 
ಹಿಂಬಾಲಿಸುವ ಕೈದುಕಾರನಿಗೆ ಸನ್ನೆಯಿಂದ ಕಾಣಿಸಲೂ, ಹಿಂಜರಿಯದೆ ಮುಂಬರಿಯುವು 
ದನ್ನು (ಮಾಣದುದಂ) "ಮಾಣಿಸ' (ತೊಲಗಿಸ)ಲೂ, ಏರಿ ಬಾರದುದನ್ನೇರಿಸಲೂ 
ಜಾಣನಾಗಿರಬೇಕು. ಇದು ಆ ದೀಪಧಾರಕನಾದ ಬೇಟೆಗಾರನ ಮುಖ್ಯ ಲಕ್ಷಣವೆಂಬುದ 
ನ್ನರಿಯಬೇಕು. 

“ಮೊಖ ಕೊ೦ಬುಮಂ' ಎಂದರೆ ಮೃಗಗಳ ಮೂರು ಸಂಕೇತ ಸ್ಥಾನಗಳನ್ನೂ 
“ಅಟು ನಾಣ್ಪೋಗುಮಂ... ಬಲ್ಲನಾಗಿ'ರಬೇಕವನು. ಈ “ಕೊಂಬು', ನಾಣ್ಟೋಗು' 
ಪದಗಳನ್ನು ಒಟ್ಟಿಗಿಟ್ಟು ಭಾವಿಸಿದರೆ, ಬೇಟೆಗನು ಮೃಗಗಳ ಶೃಂಗಾರಾನುಭಾವ 
ಗಳನ್ನರಿತವನಾಗಿರಬೇಕು ಎಂಬುದೇ ಕವಿಯ ತಾತ್ತರ್ಯವೆಂದು ತೋರುತ್ತಿದೆ. 
ಶೃಂಗಾರೋದ್ರೇಕದಿಂದ ಮೃಮರೆತ ಅನೇಕಾನೇಕ ರಾಜಕುಮಾರರು ತಮ್ಮನ್ನೂ ತಮ್ಮ 
ರಾಜ್ಯವನ್ನೂ ನೀತಿಕೋವಿದನಾದ ಹಗೆಗೊಪ್ಪಿಸಿ ಬಯಲಾದುದಕ್ಕೆ ಪುರಾಣ, ಚರಿತ್ರೆಗಳು 
ಮಾತ್ರವೇ ಅಲ್ಲ ಆಧುನಿಕ ಕಾಲದ ದೃಷ್ಟಾಂತಗಳೂ ಒದಗಬಹುದು. ಇರಲಿ "ನಾಣ್ಪೋಗು' 
ಎಂಬುದಕ್ಕೆ ನಿಘಂಟುಕಾರರು ಪ್ರಶ್ನಾರ್ಥಚಿಹ್ನವನ್ನು ಹಾಕಿರುತ್ತಾರೆ (ವಿ. ವಿಜಯ 
ನಿಘಂಟು ಪು. ೪೫೮) ನಾಣಿನ + ಪೋಗು ಎಂಬ ವಿಗ್ರಹಾನುಸಾರವಾಗಿ ಅದಕ್ಕೆ 
'ಲಜ್ಞಾ' ಎಂಬುದೂ ಒಂದಾಗಿದೆ. "ಕೊಂಬು' (ಸಂಕೇತ ಸ್ಥಾನ) ಗೋಂಡಾದ 
ಶೃಗಾರೋದ್ರೇಕದಿಂದಾಗಿ "ನಾಣ್‌ಪೋಗು'ವ ಸಂದರ್ಭದಲ್ಲಿ ಮೈಮರೆತುಹೋಗುವ 
ಆ ಮೃಗದಂಪತಿಗಳ ಅನುಭಾವ ಭೇದಗಳನ್ನೇ ಕವಿ ಇಲ್ಲಿ ಸೂಚಿಸಿದುದಾಗಿರಬೇಕು. 
'ಸತ್ವಾನಮಪಿ ಲಕ್ಕತೇ ಏಕೃತಿಮಚ್ಚಿತ್ತಂ ಭಯ ಕ್ರೋಧಯೋಳಿ (ಅಭಿಜ್ಞಾನ ಶಾಕುಂತಲ 
ಪು.೫) ಎಂಬ ಕಾಳಿದಾಸನ ಹೇಳಿಕೆಯಲ್ಲಿ ಮೃಗಯಾಪರಿಚಯದಿಂದ ಮೃಗಗಳ 
ಭಯಕ್ರೊಧಾದಿ ವಿಕೃತಿಗಳನ್ನು ತಿಳಿಯಬಹುದೆಂಬುದೂ, ಹಿಂದೆ ದೃಷ್ಟಾಂತಿಸಿದ ಪಂಪನ 
“ಬಗೆಯಂ ತೆಗೆಯನಲ್ಲಾಟಮಂ' ಎಂಬ ಪದ್ಯಭಾಗದಲ್ಲಿ ಮೃಗಗಳ ಸಾಮಾನ್ಯ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೧೮ 


ಚಿತ್ತವಿಕಾರವನ್ನೆಲ್ಲ ತಿಳಿದುಕೊಳ್ಳಬಹುದೆಂಬದೂ ಸಮಾನವಾಗಿದೆ. “ಪುಗಿಲ' ಹೆಜ್ಜಿಯೊಂದು 
“ಪೋಗಿ'ನ ಹೆಜ್ಜೆ ಇನ್ನೊಂದು, ಎಂದು “ಎರಟ್ಟಜ್ಜಿಗಳು' ಆ ಹೊಕ್ಕ ಹೋರಟ 
ಹಜ್ಜಿಗಳನ್ನರಿತುಕೊಳ್ಳಲಾರದವನಾದರೆ, ಕಾಡಿನೊಳಗಿಲ್ಲದ ಮೃಗಕ್ಕಾಗಿ ವೃಥಾ ಆಯಾಸ 
ಪಡುವ, ಪಟ್ಟರೂ ಅಕೃತಾರ್ಥನಾಗುವ ಸಂದರ್ಭವಿದೆ, ಎಂದು ತಾತ್ಪರ್ಯ. ಆ 
ಮೃಗವರ್ಗದ ಶಕ್ತಿ ಉತ್ಸಾಹಗಳು "ಏರುವ-ಇಳಿಯುವ-ಸಮತಟ್ಟಾಗಿರುವ' ಮೂರು 
ನಿಯಮಿತ ಸಮಯ ಸಂದರ್ಭಗಳಿಗೆ ಎಂದು ಬೇಟೆಗಾರರು ಹೇಳುತ್ತಾರೆ. ನಕ್ಷತ್ರಗತಿ 
ಗಳಿ೦ದಲೂ ಅವುಗಳನ್ನು ನಿರ್ಧರಿಸಿಕೊಂಡು ಬೇಟೆಗೈದುವುದು ನಾಡವರೊಳಗೆ 
ರೂಢವಾಗಿದೆ. ಅದನ್ನೇ "ಮೂಟುಪೋಟ್ತುಮಂ.... ಬಲ್ಲನಾಗಿ' ಎಂದು ಕವಿ 
ಸೂಚಿಸಿರುವುದು. “ಮೃಗದ ಮೂಳಉ್‌ೆರವು'ಗಳು ಎಂದರೆ ಹಿಂದಿನ ಪದ್ಯದಲ್ಲಿ ತೋರುವ 
ಮೃಗಗಳ “ಇರ್ಕೆ ಪಕ್ಕೆ ನಿಲ್ಪೆಡೆ'ಗಳು “ಅಟು' ಆರಯ್ಕೆ' ಎಂದರೆ ಆ “ಮೂಲು 
ಇರವು'ಗಳನ್ನು ನಿರ್ಭಯವಾಗಿ ಕಾಪಾಡಿಕೊಳಲಿಕ್ಕೆಂದು ಆ ಮೃಗಗಳೇ ಕಲ್ಪಿಸಿಕೊಂಡ 
ಆರು ತರದ ಕಾಪುಗಳಾಗಿರಬೇಕು. ಯುದ್ಧ ಸಂದರ್ಭದಲ್ಲಿ ಕೋಟೆಯೊಳಗಿನ "ಇಕ್ಕೆ 
ಪಕ್ಕೆ ನಿಲ್ದೆಡೆ'ಗಳನ್ನು ಕಾದುಕೊಳ್ಳುವ ಕೊತ್ತಳ ಆಳ್ವೇರಿ ಕಂದಕ' ಮೊದಲಾದವುಗಳು 
ಹೇಗೋ ಹಾಗೆ ಮೃಗಗಳೂ ತರತರದ ಕಾಪುಗಳನ್ನೊದಗಿಸಿಕೊಳ್ಳುತ್ತಿವೆ. ಹಿಂದೆ 
ವಿವರಿಸಿ "ನಾಣ್ಲೋಗಿ'ನ ಆರು ಭೇದಗಳಂತೆ ಈ ಆರು ಭೇದಗಳಾವುವೆಂಬುದು 
ನಮ್ಮ ವಿವೇಚನೆಗೆ ಹೊರಗಾಗಿಯೇ ಉಳಿದಿವೆ. "ಗಾಳಿಯು (ಮನೆ) ಅಂಕೆಯುಮಂ 
ಬಲ್ದಾನಾಗಿ' ಎಂಬಲ್ಲಿ ಮೊದಲಿನದಾದ ವಾಯುಪರಿಜ್ಞಾನದ ಎಷಯವಾವಶ್ಯಕವೆಂಬುದು 
ಹಿಂದೆಯೇ ಸೂಚಿತವಾಗಿದೆಯಪ್ಪೆ ನಿಘಂಟುಕಾರರು "ರೆಕ್ಕೆ' ಎಂಬ ಅರ್ಥವನ್ನೀವ 
"ಎಅಂಕೆ' ಪದವು ೧೦ನೇ ಆಶ್ವಾಸನದ ೫೧ನೆಯ ವಚನಗತವಾದುದಿರಿಂದ, ಇದು 
ತದ್ದಿನ್ನವೇ ಸರಿ. ಇಲ್ಲಿ ತೋರುವ "ಎಣಂಕೆ'ಯೆಂದರೆ ತದ್ದಿನಾರ್ಥಕವೆಂಬುದನ್ನು ಈ 
ಸಂದರ್ಭವೂ ಸೂಚಿಸುತ್ತಿದೆ. ಈ “ಎಜಂಕೆ' ಎಂಬ ಪಾಠಕ್ಕೆ ಬದಲಾಗಿ 'ಕ-ಖ' 
ಪ್ರತಿಗಳಲ್ಲಿ “ಎರುಕ' ಎಂಬ ಪಾಠಾ೦ತರವಿದೆ ಎಂಬುದನ್ನು ಸ೦ವಾದಕರ ಅಡಿ ಟಿಪ್ಪಣದಿಂದ 
ತಿಳಿದುಕೊಳ್ಳಬಹುದು. ಅದನ್ನಾಧರಿಸಿ, “ಎರಂಕೆ' ಎಂಬುದು ಶುದ್ಧಪಾಠವಾಗಿರಬಹು 
ದೆಂದು ನೋಡುವ. "ಎರಡು ಅಂಕೆ' ಎಂಬ ವಿಗ್ರಹಕ್ಕನುವಾದರೆ, ಅದು “ಈರಂಕೆ' 
ಎಂದಾಗಬೇಕು. ಅಥವಾ "ಎರಂಕೆ' ಎಂಬ ಪ್ರಯೋಗವೂ ಇದ್ದುದೋ ಗತ್ತಿಲ್ಲ ಮೊದಲು 
ಮುಂದಿನ ಪದ್ಯದಲ್ಲಿ ಈ “ದೀವದ ಬೇಂಟೆ'ಯೊಳಗಿನ "ಬದ್ಧ-ಪಜ್ಜೆಗಳ' 
ವಿವೃತಿಯನ್ನೀಕ್ಷಿಸಿಕೊಳ್ಳುವ 

ಪದಮುಮನಿಂಬುಮನಣಮಟ್‌ 

ಯದ(ದೇವು) ದು ಬಿದ್ದೆ ಬೆಳ್ಳಿಗಂ ಪಜ್ಜೆ ದಲೆಂ 

ಬುದನೆರಡುಮನಣ್‌ವಾತನೆ 

ಚದುರಂ ಚದುರಂಗ ಬದ್ದೆವಚ್ಛಿಗಳೊಳವೇ 

ಮೃಗಗಳ 'ಪದ(ಪಾದ)'ವನ್ನೂ "ಇ೦ಬ(ಇಕ್ಕೆಯ)'ನ್ನೂ ಅರಿಯದಿದ್ದರೆ, 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೧೯ 


“ಅದೇವುಗದು ಬದ್ದ?' ಎಂಬ ಪ್ರಶ್ನದಿಂದ ಮಿಗಗಳ ಹಜ್ಜೆ-ಇಂಬುಗಳನ್ನರಿವ ಜಾಣ್ಮೆಗೆ 
"ಬದ್ದೆ' ಎಂಬ ಹೆಸರೆಂಬುದು ಸೂಚಿತವಾಗುತ್ತಿದೆ. ಈ "ಬದ್ಧ'ಗೆ ನಿಘಂಟುವಿನಲ್ಲಿ 
ಅರ್ಥವಿಲ್ಲ. "ಬದ್ದೆದಲ್ಲಳಂ' ಎಂಬ ಪದಕ್ಕೆ "ಶೂರರನ್ನು ತಲ್ಲಣಗೊಳಿಸುವವನು' ಎಂಬ 
ಅರ್ಥವಿದೆ. ಇದು ದೌಪದೀ ವಿಕ್ರಮಾರ್ಜುನರ ಪ್ರಥಮ ಶೃಂಗಾರ ವಿಲಾಸ 
ಸಂದರ್ಭವರ್ಣನೆ. ಇಲ್ಲಿ "ಬರ್ದೆ(ಪೌಢ)ಯರನ್ನು ತಲ್ಲಣಗೊಳಿಸುವವನು' ಎಂಬುದೇ 
ಇದಕ್ಕೆ ಅರ್ಥವಾಗಿರಬೇಕು. “ಸುರತಮಕರದ್ದಜ' ಎ೦ಬ ನಾಮಸಾರ್ಥಿಕ್ಯವನ್ನು ವಿವರಿಸುವಲ್ಲಿ 
"“ಎಂತಪ್ಪ ಬರ್ದೆಯರುಮಂ ಬಗೆಗೆ ವರಿಸುವ ತಕ್ಕಿನೊಳ್‌' ಎಂದು ಹೇಳುವುದರಿಂದ 
ಅದು ವ್ಯಕ್ತವಾಗುತ್ತಿದೆ. ಆದರೆ ಅಲ್ಲಿ "ಬರ್ದೆ' ಎಂದಿದ್ದರೆ ಇಲ್ಲಿ "ಬದ್ದೆ' ಎ೦ದಿರುವುದಲ್ಲವೆ? 
ಎನ್ನಬಹುದು. ಆದರೆ ಅಲ್ಲಿ "ಬರ್ದೆ' ಎಂಬ ಆ ದಡ್ಡಕ್ಕರದ ರೇಫಕ್ಕೆ ಬದಲಾಗಿ 
ದಕಾರವು ಸೇರಿ, "ಉರ್ದು' “ಉದ್ದು” ಎ೦ದಾದಂತೆ, ದ್ವಿತ್ವವಡೆದು ರೂಪುಗೊಂಡಿದೆ 
ಎಂದೆಣಿಸಬಹುದು. ಅದಂತಿರಲಿ. ಸಂಶಯಾತ್ಮಕವಾದ “ಎರಂಕೆ (ಎಅಂ೦ಕೆ)'ಯ 
ಸ್ವರೂಪವನ್ನವಗಾಹಿಸಿಕೊಳ್ಳುವುದು ಹೇಗೆ ಎಂಬುದನ್ನು ನೋಡುವ. 

ಮೇಲೆ ದೃಷ್ಟಾಂತಿಸಿದ ಪದ್ಯದಲ್ಲಿ ಮೃಗಗಳ “ಪದ'ವನ್ನೂ “ಇಂಬ'ನ್ನೂ "ಅಟಿ'ವುದೇ 
ಮೃಗಯಾವಿನೋದದ "ಬದ್ದೆ' ಎನ್ನಿಸುತ್ತಿದೆ ಎಂದು ಸೂಚಿತವಾಗುತ್ತಿದೆ. ಆ ತಿಳಿವೆಂದರೆ, 
ಬೇಟೆಯಲ್ಲಿ ಪ್ರಮುಖವಾದ ಪ್ರೌಢಿಮೆಯೂ ಹೌದು. ಪ್ರೌಡೆ ಎಂಬುದೇ "ಬುರ್ದೇ- 
ಬದ್ದೆ' ಎಂಬ ರೂಪಾಂತರಗಳನ್ನೊಂದಬಹುದೆಂದು ನಮ್ಮಣಿಕೆ. ಅದರಂತೆ "ಪೌಢಿಮೆ' 
ಎಂಬ ಪದದಿಂದಲೇ ಮೃಗಯಾವಿನೋದದ ಈ "ಬದ್ದೆ' ಪದವೂ ವಿಕೃತಿಗೊಂಡು 
ದೇಶಿವಡೆದಿತ್ತು ಎಂದು ತೋರುತ್ತಿದೆ. ಈ 'ಬದ್ದ'ಎಂದರೆ, ಮೃಗಗಳ ದವನ್ನರಿವ 
ಇಂಬನ್ನರಿವ “ಎರಡು ಅಂಕೆ (ಎರಂಕೆ) ಗಳಿದೊಡಗೂಡಿದ “ಮೃಗಯಾಂಗ'ವಾಗಿರಬಹು 
ದೆಂದು ತೋರುತ್ತಿದೆ. ಅದರಿಂದ “ಎರಂಕೆಯುಮಂ ಬಲ್ಲನಾಗಿ' ಎಂದರೆ, 
'ಬದೆಯರಿವನ್ನೊಂದಿದವನಾಗಿ' ಎಂಬುದೇ ಅರ್ಥವಾಗಿರಬಹುದೆ? 

ಮೃಗಗಳ "ಬರವಿ'ನೊಳಗೆ (ಆಗಮನದೊಳಗೆ) ನಂಬಿದ ಬರುವಾವುದು ನಂಬದ 
ಬರವಾವುದು ಎಂಬ ಭೇದವನ್ನು, ಚತುರರಾದ ದೀವಗಾರ ಬೇಟೆಗಾರರು, ಅವುಗಳ 
ಪಾಪ ವಿನ್ಯಾಸ ಕಮದಿಂದಲೇ ಪರಿಚ್ಛೇದಿಸಿಬಿಡುತ್ತಾರೆ. ಬೇಟೆಗಾರರ ಪ್ರವೇಶವನ್ನೂ 
ದೀಪದ ವಂಚನೆಯನ್ನೂ ಪೂರ್ವಾನುಭವದಿಂದಲೇ ಅರಿತ ಕೆಲವು ಮೃಗಗಳು 
ಹಿಂಜರಿದು ಬಿಡುತ್ತವೆ. ಹಾಗೆ “ಮಲೆಯದು'ದನ್ನು ಉಪಾಯಾಂತರದಿಂದ 
"ಮಲೆಯಿಸಲಿ'ಕ್ಕೆ 'ನಂಬದು'ದನ್ನು ನಂಬಿಸಲಿಕ್ಕೆ, ಅಂಥ ಪರಿಚ್ಛೇದಿಸಿದ ಬೇಟೆಗಾರರೇ 
ಸಮರ್ಥರಾಗುತ್ತಾರೆ. ಮಾತ್ರವಲ್ಲ, ಹಾಗೆ "ಮಲೆದ- ನಂಬಿದ” ಕೋಟ್ಮೆಗವದು 
ಸಂದರ್ಭಾನುಸಾರವಾಗಿ ತಮ್ಮ ಕೈಮೀರಿದುದೆಂದು ತೋರಿದರೆ, ಪ್ರತ್ಯುಪಾಯಪ್ರಯೋಗ 
ದಿಂದ "ಮಲೆದುದ'ನ್ನು “ತೊಲಗಿಸಲಿ'ಕ್ಕೂ “ನಂಬಿದ' ನಂಬುಗೆಯನ್ನು "ಬಿಡಿಸಿ' 
ಆವಿಶ್ವಾಸಕ್ಕೆಡೆಮಾಡಲಿಕ್ಕೂ ಅವರೇ ಬಲ್ಲಿದರು. ಮತ್ತು ಮೃಗವು "ಒಳಪುಗುವುಡರ್ಕೆಡೆ' 
ಇಲ್ಲದಿದ್ದರೆ "ಎಡೆಮಾಡ'ಬೇಕು ಎಂತೂ 'ಎಡೆಯಾಗದುದನ್ನವುಂಕಿಸ' ಬೇಕು. ಈ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೨೦ 


ಸಂದರ್ಭದಲ್ಲಿ ದೀವದ ಬೇಟೆಗಾರರು ಪ್ರತಿಭಾವ೦ತರಾಗಿರಬೇಕೆಂಬುದನ್ನು ಕವಿ 
ಅಲಂಕಾರಿಕವಾಗಿ ಸೂಚಿಸುತ್ತಾನೆ. ಎದೆಯೊಳಗೆ "ಒಲ್ಲುಂ' ಬಾಹ್ಯಾನುಭಾವದಲ್ಲಿ 
'ಒಲ್ಲದ'ರಂತೆ ನಟಿಸುವ "ನಲ್ಲ'ರು ಹೇಗೆ ಅನುರಕ್ಷೆಯರಾದ ನಲ್ಲೆಯರನ್ನು "ಮಿಡುಕಿಸಿ' 
ಮೇಲ್ವಾಯಿಸಿಕೊಳ್ಳುತ್ತಾರೋ ಹಾಗೆ ಕೆಲವಡೆಯಲ್ಲಿ “ಪಣಮುಡಿದ (ನಿರ್ಧನಿಕರಾದ)' 
ನಲ್ಲರು ಹೇಗೆ ತಲೆಮರಸಿ ಹೋಗುತ್ತಾರೋ ಹಾಗೆ ಕೆಲವಡೆಯಲ್ಲಿ, ವರ್ತಿಸಿ ಈ 
ಬೇಟೆಗಾರರು ಕಾರ್ಯಸಾಧನೆಗೈಯಬೇಕು. ಎನ್ನುತ್ತಾನೆ. ದೀವದ ಬೇಟೆ ಎಂಬುದು 
ಮೃಗಯಾ ಬೇಧಗಳೊಳಗೆ ಕೀಳರಗತಿಯದೆಂಬುದನ್ನು ಈ ಹೋಲಿಕೆಯೇ 
ಹೊಳೆಯುತ್ತಿದೆ. ಮಾತ್ರವಲ್ಲ ಭಣವನ್ನು "ಎಸೆದ ದೆಸೆಗಳ್ಗೆ' ತಾನಾಗಿ ಓಡುವಂತೆ 
ಮೃಗಗಳಿಗೆ ದಿಗ್ಗಮೆಯುಂಟುಮಾಡುವುದೂ ಒಂದು ಜಾಣ್ಮೆ ಎಂದು ದೀವದ ಬೇಟೆಯ 
ವರ್ಣನೆಯನ್ನು ಮುಗಿಸುತ್ತಾನೆ. ಪಂಪನು ಬೇಟೆಯ. ವಿಧಾನಗಳಲ್ಲಿ ದೀವದ 
ಬೇಂಟೆಯನ್ನು 'ಏವರಿಸಿದ್ದಾನೆ. ಪಂಪ ಭಾರತದಲ್ಲಿ ವಿಶಿಷ್ಟ ಸಾಂಸ್ಕೃತಿಕ ವಿವರವಾಗಿ 
ಇದು ದೆ. 

ವಿವರಗಳಿಗೆ ನೋಡಿ: ಮುಳಿಯ ತಿಮ್ಮಪ್ಪಯ್ಯ ೨೦೦೬ ನಾಡೋಜಪಂಪ ಪುಟ. ೨೬೦-೬೫ 


೩೯೯. ದುರ್ಜನ 

ಯಾವನು ಸಜ್ಜನರ ಬುದ್ದಿಯನ್ನು ಅತಿಕ್ರಮಿಸಿ ದುರ್ಜನರ ವಶದಲ್ಲಿರುವನೋ 
ಅವನು ತಾನಿದ್ದ ಸ್ಥಳದಲ್ಲಿಯೇ ಹಗೆಯ ವಶವಾಗುವನು ಎಂದು ಕರ್ಣಾಟಕ ಪಂಚತಂತ್ರ 
(ಭೇದಪ್ರಕರಣ, ಶ್ಲೋಕ ೬೨)ರಲ್ಲಿ ಬರುತ್ತದೆ. ದುರ್ಜನರ ವಶದಲ್ಲಿರುವವನು ಹಗೆಯ 
ವಶವಾಗುವುದರಲ್ಲಿ ಸಂಶಯವಿಲ್ಲ. 

ದುರ್ಜನಂಗೆ ನೂಜು ಲೇಸ೦ ಮಾಡಿದೊಡಂ ಕೆಡುವುದು; ಅಳ್‌ಯದವನ 
ಮುಂದೆ ನೂಜು ಸುಭಾಷಿತವನೋದಿದೊಡಂ ಕೆಡುವುದು; ಕೇಳದವಂಗೆ ನೂಜು 
ಮಾತಂ ಪೇಳ್ಗೊಡಂ ಕೆಡುವುದು, ಮಣಹುಳ್ಳವಂಗೆ ನೂಖು ಬುದ್ಧಿಯಂ ಪೇಳ್ಗೊಡಂ 
ಕೆಡುವುದು. 

(ಕರ್ಣಾಟಕ ಪಂಚತಂತ್ರ, ಭೇದಪ್ರಕರಣ, ಶ್ಲೋಕ ೯೮) 

ದುರ್ಜನನಾದವನಿಗೆ ನೂರು ಒಳ್ಳೆಯದನ್ನು ಮಾಡಿದರೂ ಕೆಡುವುದು. 
ಅರಿಯದವನ ಮುಂದೆ ನೂರು ಸುಭಾಷಿತ ಓದಿದರೂ ಕೆಡುವುದು. ಅರಿಯದವನ 
ಮುಂದೆ ನೂರು ಮಾತು ಹೇಳಿದರೂ ಅದು ನಿಷ್ಟಯೋಜಕ. ಮರೆಯುವವನಿಗೆ 
ಎಷ್ಟು ಬುದ್ಧಿ ಹೇಳಿದರೆ ಏನು ಪ್ರಯೋಜನ? ಸಜ್ಜನ ಮತ್ತು ದುರ್ಜನರ ನಡುವಣ 
ವ್ಯತ್ಯಾಸವು ನಿರ್ಣಯಗೊಳ್ಳುವುದು ಸಾಮಾಜಿಕವಾಗಿ ಪ್ರತಿಯೊಂದು ಸಮಾಜವು ತನ್ನ 
ತನ್ನ ನೈತಿಕ ನಿಲುವುಗಳನ್ನು ಹೊಂದಿರುತ್ತದೆ. ಅದಕ್ಕೆ ಅನುಸಾರವಾಗಿ ವ್ಯಕ್ತಿಯನ್ನು 
ಗುಣನಡತೆಗಳನ್ನು ನಿರ್ಣಯಿಸುತ್ತದೆ. “ಪಂಚತಂತ್ರ'ದಲ್ಲಿ ದುರ್ಜನರ ಬಗೆಗಿನ ವ್ಯಾಖ್ಕೆಯು 

ದೃಷ್ಟಿಯಿ೦ದ ಕವಿಯೊಬ್ಬನ ಮಾತು ಮಾತ್ರವಲ್ಲ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೨೧ 


ದುಷ್ಟರು ಸ್ವಭಾವದಿಂದಲೇ ಕಠೋರ ಮನಸ್ಸುಳ್ಳವರಾಗಿರುತ್ತಾರೆ, ಕಾರಣವಿಲ್ಲದೇ 
ಜನರೊಡನೆ ಕಲಹ ಮಾಡುತ್ತಾರೆ. ಇತರರ ಸ್ವತ್ತು ತಮಗೆ ಬೇಕೆಂದು ಅಪಹರಣದಲ್ಲಿ 
ಉದ್ಭುಕ್ತರಾಗುತ್ತಾರೆ. ಪರಸ್ತ್ರೀಯರನ್ನು ಸದಾ ಬಯಸುತ್ತಾರೆ. ಸಜ್ಜನರ ಉತ್ಕರ್ಷವನ್ನು 

ಸಹಿಸುವುದಿಲ್ಲ. ತಮ್ಮ ಬಂಧುಗಳಲ್ಲೇ ಮಾತ್ಸರ್ಯ ತೋರಿಸುತ್ತಾರೆ 
ವಿವರಗಳಿಗೆ ನೋಡಿ: ಭರ್ತೃಹರಿಯ ನೀತಿಶತಕ ೧೯೭೪ ಶ್ಲೋಕ-೪೨. 


೪೦೦. ದುರ್ವಿಳಸನ 
ವಳಸನವೆಂದರೆ ಆಟ “ದುರ್ವಿಳಸನಮಂಳ ದುರಾದೃಷ್ಟದ ಪ್ರತಿನಿಧಿ. ವಿಧಿಲೀಲೆ 
ಎನ್ನುವುದಕ್ಕೆ ಸಮಾನಾರ್ಥಕವಾಗಿ ಇದನ್ನು ಬಳಸಲಾಗುತ್ತದೆ. 
ಅವಧರಿಸದೆ ನಿನ್ನೊಳ್‌ ಪಿರಿ 
ದವಿನಯಮಂ ನೆಗಳ್ಳೆ ದೋಷಮಂ ತಪದೊಳ್‌ ನೀ 
ಗುವೆನಸದಾಗಹಮಂ ಬಿಸು 
ಡುವುದೊರ್ಮೆಗೆ ಮಳಿವುದೆನ್ನ ದುರ್ವಿಳಸನಮಂ 
(ಆದಿಪುರಾಣ ೧೪-೧೩೦, ೧೩೧) 
ಎಂದು ಬೇಡಿಕೊಂಡು ಬಾಹುಬಲಿ ತಪಶ್ಚರಣ ನಿಶ್ಚಳ ನಿಶ್ಚಯಮನನಾದ 
ಬಾಹುಬಲಿಯು ಇಲ್ಲಿ ದುರ್ವಿಳಸನ ಎಂದಿದ್ದಾನೆ. ಕೋಪವೆಲ್ಲವೂ ಮಾಯವಾಗಿ 
"ಎತ್ತೆತ್ತ ಗೆಯ್ದೆನಿದಂ ತಮ್ಮನೊಳ್‌' ಎಂದಾಯಿತು. ಉಳಿದ ಒಬ್ಬನೇ ತಮ್ಮನೂ ತಪಸ್ಸಿಗೆ 
ಹೊರಟುಹೋಗುವುದೇ ಹೋದ. "ನೀನೊರ್ಬನೈ ಮನುವಂಶಕ್ಕೆ ಲಲಾಮನಪ್ಪನುಜನೈ, 
ಬೇಡಮವನಮಂ ಸಾರ್ವುದುಂ ಆನದಾರ್ಗೆ ಮಳಿವೆಂ ಮತ್ತಾಜ್ಯ ಸಾಮ್ರಾಜ್ಯಮಂ 
ಕೊಳ್ಳುತ್ತಾ ತಮ್ಮನ ಪಾದಗಳಿಗೆ ಬೀಳುತ್ತಾನೆ. ಅವನ ಕಣ್ಣೀರು ಬಾಹುಬಲಿಯ ಪಾದಗಳನ್ನು 
ತೊಳದವು. "ಅಗ್ರಜನತ್ಕುನ್ನತಮಪ್ಪ ಪುಸ್ತಕದ ಮೇಗೋರಂತೆ ಪಾಯ್ದಾಗಳಿಂದ ಬಾಹುಬಲಿ 
'ನಿಧೀಶಂಗೆ ವಂಶಜ ರಾಜ್ಯಾಭಿಷವೋತ್ಸವ'ವನ್ನು ಮಾಡಿದನು. 
ಭರತನಿಗೆ ಬಾಹುಬಲಿಯು ಹೇಳುವ ಮತ್ತೊಂದು ಮಾತು ಗಮನಾರ್ಹ: ಅಣ್ಣನು 
ಬಯಸಿದ ಹೆಣ್ಣಿಗೆ ಮತ್ತು ಮಣ್ಣಿಗೆ ಬಯಸಿದ್ದು ದುರ್ವಿಳಸನ. ಆದುದರಿಂದ ಅದನ್ನು 
ಮರೆತುಬಿಡು. ಈ ದೋಷವನ್ನು ಬಗೆಹರಿಸಲು ನಾನು ತಪಕ್ಕೆ ತೆರಳುತ್ತೇನೆ ಎನ್ನುತ್ತಾನೆ. 
ಇದು ವಿಧಿವಾದವನ್ನು ಎತ್ತಿ ಹಿಡಿಯುತ್ತದೆ. ಹಣೆ ಬರಹ ಎ೦ಬುದನ್ನು ಈ ಮಾತು 
ಸಂಕೇತಿಸುತ್ತದೆ. 


ವಿವರಗಳಿಗೆ ನೋಡಿ: ಮುಳಿಯ ತಿಮ್ಮಪ್ಪಯ್ಯ ೧೯೮೮ ಶ್ರದ್ಧಾಂಜಲಿ 


೪೦೧. ದುಷ್ಟ ನೃಪಾಲರ್‌ 
ಮೊದಲೊಳ್‌ ರಾಜ್ಯಾಭಿಷೇಕ ಪ್ರಬಲಜಲಮೆ ಕರ್ಚತ್ತು ದಾಕ್ಷಿಣ್ಯಮಂ ಹೋ 
ಮದ ಧೂಮಂ ಚಿತ್ರದೊಳ್‌ ತೊಟ್ಟನೆ ಮಲಿನತೆಯಂ ಪೊರ್ದಿಸಿತ್ತೊಪ್ಪಿರಲ್‌ ಕ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೨೨ 


ಟ್ರಿದ ಪಟ್ಟಂ ಬರ್ಪ ಮುಪ್ಪ೦ ಮಜೆಯಿಸಿತಧಿಕಕ್ಷಾಂತಿಯಂ ವಿಪ್ರವರ್ಗಾ 
ಸ್ಪದ ದರ್ಭಾನೀಕ ಸಮ್ಮಾರ್ಜನಿ ಕಳೆದುದೆನಲ್‌ ದುಷ್ಟರಪ್ಪರ್‌ ನೃಪಾಲರ್‌ ॥ 
(ಕರ್ಣಾಟಕ ಕಾದ೦ಬರಿ, ೨-೮೭) 
ರಾಜರಿಗೆ ಮೊದಲು ಪಟ್ಟಾಭಿಷೇಕ ಕಾಲದಲ್ಲಿ ಅಭಿಷೇಕ ಮಾಡುವ, ಮೇಲಿಂದ 
ವೇಗವಾಗಿ ಇಳಿಯುವ ನೀರೇ ಅವರ ದಾಕ್ಷಿಣ್ಯ ಗುಣ (ಇನ್ನೊಬ್ಬರ ಮನಸ್ಸಿಗೆ 
ನೋವನ್ನುಂಟುಮಾಡಬಾರದೆಂಬ ಮನೋಭಾವ)ವನ್ನು ತೊಳೆಯಬಿಡುತ್ತದೆ. 
ಪಟ್ಟಾಭಿಷೇಕ ಸಮಯದಲ್ಲಿ ಮಾಡುವ ಹೋಮದ ಹೊಗೆಯು ತಟ್ಟನೆ ಮನಸಿನಲ್ಲಿ 
ಮಲಿನತೆಯನ್ನುಂಟು ಮಾಡುತ್ತದೆ. ಚಂದವಾಗುವಂತೆ ತಲೆಗೆ ಕಟ್ಟಿರುವ ರೇಷ್ಮೆಯ 
ವಸ್ತವೇ ಮುಂದೆ ಬರುವ ಮುಪ್ಪನ್ನು ಮರೆಸುತ್ತದೆ. ಬ್ರಾಹ್ಮಣರ ಕೈಯಲ್ಲಿರುವ ದರ್ಭೆಯ 
ಕಂತೆಯೆಂಬ ಕಸಕಂತೆಯು ಕ್ಷಮಾಗುಣವನ್ನು ತೊಡೆದುಹಾಕುತ್ತದೆ. ಹೀಗಾಗಿ ರಾಜರು 
ದುಷ್ಟರಾಗುತ್ತಾರೆ. 
ಶಾಸ್ತಹೀನನನ್ನು ಅಮಾತ್ಯ ಮುಂತಾದ ಸಹಾಯಕರ ಸಂಪತ್ತಿಯಿಂದ ಎಲ್ಲಲ್ಲಿ 
ತಿಳಿಯದೋ ಅಲ್ಲಲ್ಲಿ ತಿಳಿಯಪಡಿಸಿ ಸರಿಮಾಡಬಹುದು: ಶಾಸ್ತ್ರ ತಿಳಿದು ಅದನ್ನು 
ಮೀರುವವನು: ಶಾಸ್ತ್ರ ಎರುದ್ಧವಾದ ಹಟವನ್ನಿಟ್ಟುಕೊ೦ಡು ಆ ಬುದ್ಧಿಯಿ೦ದ 
ಅನ್ಯಾಯವಾಗಿ ರಾಜ್ಯವನ್ನೂ ಮತ್ತು ತನ್ನನ್ನೂ ಸಹ ನಾಶಗೊಳಿಸಿಕೊಳ್ಳುವನು. ಆದ್ದರಿ೦ದ 
ಶಾಸ್ತ್ರಜ್ಞಾನ ವಿಹೀನ(ಅಂಧನೇ). ಒಳ್ಳೆಯವನು ಎಂದು ಕೌಟಲ್ಯನ ಅರ್ಥಶಾಸ್ತ್ರದಲ್ಲಿ 
ಬರುತ್ತದೆ. 
ಸಾಮಾನ್ಯವಾಗಿ ರಾಜರು ಕೋಪ ಸ್ವಭಾವದವರು, ಸ್ಪಲ್ಪ ಅಸಮಾಧಾನವಾದರೂ 
ಭಯಂಕರ ಕೋಪ ಹೊಂದಿ ಶಿಕ್ಷಿಸುತ್ತಾರೆ. ಅಗ್ನಿಯನ್ನಿಟ್ಟುಕೊ೦ಡು ಹೋತ ಎಂಬ 
ಯತ್ತಿಜನು ಹೋಮ ಮಾಡುತ್ತಿರುತ್ತಾನೆ. ಅಗ್ನಿಗೆ ಆಜ್ಯ ಹವಿಸ್ಸು ಮುಂತಾದವುಗಳನ್ನು 
ಸಮರ್ಪಿಸುತ್ತಾನೆ. ಆದರೂ ಪ್ರಮಾದದಿಂದ ಎಲ್ಲಿಯಾದರೂ ಅದರ ಸರ್ಶವಾದರೆ 
ಅದು ಅವನನ್ನು ಸುಡದೇ ಬಿಡುವುದಿಲ್ಲ. ಅದರಂತೆ ರಾಜನಿಗೆ ತನ್ನವರೆಂಬ ಮಮತೆ 
ಇಲ್ಲದೆ ಶಿಕ್ಷಿಸುತ್ತಾನೆ. ಇಂತಹವನನ್ನು ಆಶ್ರಯಿಸಬಾರದು. 
ವಿವರಗಳಿಗೆ ನೋಡಿ: ಶ್ರೀ ಸಚ್ಚಿದಾನಂದ ಶಂಕರಭಾರತೀ ಸ್ವಾಮಿಗಳು ೨೦೧೦ 
ಕೌಟಿಲೀಯ ಅರ್ಥಶಾಸ್ತ್ರ ಪುಟ. ೪೫೩ 
ಭರ್ತೃಹರಿಯ ನೀತಿಶತಕ ೧೯೭೪- ಶ್ಲೋಕ-೪೭, 


೪೦೨. ದೇವಗತಿ 

ಜನಪದರಲ್ಲಿ ದೇವಲೋಕ ಅತ್ಯುತ್ತಮವಾದದ್ದು. ಅಲ್ಲಿ ಸರ್ವಶ್ರೇಷ್ಠನಾದ ಭಗವಂತ 
ನಿರುತ್ತಾನೆ. ಆತನ ಸಾನ್ನಿಧ್ಯದಲ್ಲಿ ಪುಣ್ಯಕಾರ್ಯಗೈದ ಜೀವಿಯು ಸರ್ವಸುಖಭೋಗವನ್ನು 
ಅನುಭವಿಸುತ್ತಾ ಅಲ್ಲಿಯೇ ನೆಲಸುತ್ತದೆಂಬ ಭಾವನೆ ಅವರದು ಮತ್ತು ಹಿಂದೂ 
ಧರ್ಮದ ಚಿಂತನೆಯು ಅದೇ ಆಗಿದೆ. ಜೈನಧರ್ಮದ .ಜಿಂತನೆಯು ಈ ಲೋಕದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೨೩ 


ಕಲ್ಪನೆಯನ್ನು ಒಪ್ಪಿಕೊಂಡು ಮುಂದುವರಿದು ಪುಣ್ಯ ಫಲವು ಸಹ ಪಾಪ ಫಲದಂತೆಯೇ 
ಬಂಧನಕಾರಿಯಾದದ್ದು. ಇದು ವಿದ್ಯಾಪ್ರಚಾರ ಮಾಡುವುದು, ಜಾತಿಯ ಉನ್ನತಿಯನ್ನು 
ಮಾಡುವುದು, ಪರೋಪಕಾರ ಮಾಡುವುದು, ಧರ್ಮದ ಪಾಲನೆ ಮಾಡುವುದು 
ಇತ್ಯಾದಿ ಕರ್ಮಫಲಗಳಿಂದ ಪುಣ್ಯ ಬಂಧವು ಪ್ರಾಪ್ತವಾಗುತ್ತದೆ. ಆ ಪುಣ್ಯ ಬಲದಿಂದ 
ಸ್ವರ್ಗ (ದೇವಲೋಕ) ದೊರೆಯುತ್ತದೆಂದು ಜೈನಧರ್ಮ ತಿಳಿಸುತ್ತದೆ. ವಡ್ಡಾರಾಧನೆಯಲ್ಲಿ 
ಸಾಮಾನ್ಯವಾಗಿ ಬರುವ ಎಲ್ಲಾ ನಾಯಕ ಪಾತ್ರಗಳು ಧರ್ಮಪಾಲನೆ ಮಾಡಿ ಕಷ್ಟವನ್ನು 
ಅನುಭವಿಸಿ ಮೋಕ್ಷಕ್ಕೆ ಹೋಗದೇ ಈ ದೇವಲೋಕಕ್ಕೆ ಬರುತ್ತವೆ. “ಅರಸು ಜನ್ಮಕ್ಕೆ 
ಬಂದು ಮೋಕ್ಷದ ಬಾಗಿಲಿಗೆ ಬಂದ ಅನೇಕ ನಾಯಕರು ದೇವಲೋಕಕ್ಕೆ ಮರಳುತ್ತಾರೆ. 
ಸುಕುಮಾರಸ್ವಾಮಿ, ಸುಕೌಶಳಸ್ವಾಮಿ, ಗಜಕುಮಾರ, ಸನತ್ಕುಮಾರ ಮುಂತಾದವರೆಲ್ಲ 
ದೇವಲೋಕಕ್ಕೆ ಹೋಗುತ್ತಾರೆ. ಮೋಕ್ಷಕ್ಕೆ ಸಲ್ಲುವವರು ಕೆಲವೇ ಕೆಲವರು ಹಾಗೂ 
ಅವರೂ ಕೂಡ ಕೆಲವೊಮ್ಮೆ ಅಂಥ ಮಹತ್ವದ ವ್ಯಕ್ತಿಗಳಾಗಿರುವುದಿಲ್ಲ. ಮೋಕ್ಷಕ್ಕೆ 
ಸಲ್ಲುವವರ ತಪಶ್ಚರ್ಯವನ್ನು ಕೂಡ ಅಂಥ ಕಠಿಣ ಎಂಬಂತೆ ಚಿತ್ರಿಸುವುದಿಲ್ಲ. ಬದಲಾಗಿ 
ತೀರ ಘೋರವಾದ ಹಿಂಸೆಯನ್ನು ಸಹಿಸಿ ಮರಣ ಹೊಂದಿದ ವರ್ಣನೆ ಬರುವ 
ಸಂದರ್ಭಗಳಲ್ಲೆಲ್ಲಾ ಆ ವ್ಯಕ್ತಿಗಳು ದೇವಲೋಕದಲ್ಲಿ ಹುಟ್ಟುತ್ತಾರೆ” ಪ್ರಾಯಶಃ ಇದಕ್ಕೆ 
ಕಾರಣ ಜನರ ನೈಜ ಬದುಕಿನ ಸುಖಲೋಲುಪತೆಯನ್ನು ದೇವಲೋಕವೆಂಬ ಇನ್ನೊಂದು 
ಲೋಕದಲ್ಲಿ ತೋರಿಸಿ ಆ ಮೂಲಕ ಜನತೆಯನ್ನು ಅಲ್ಲಿಗೆ ಕರೆದೊಯ್ಯುವ ಮತ್ತು 
ಧರ್ಮದ ಜನಪ್ರಿಯತೆಯನ್ನು ಹೆಚ್ಚಿಸುವ ಒಂದು ಮಾರ್ಗ, ಅಂಥ ಲೋಕದ ಕಲ್ಪನೆಯು 
ಲಲಿತಘಟೆಯ ಕಥೆಯಲ್ಲಿ ಈ ರೀತಿ ಬರುತ್ತದೆ. 

“ಧರ್ಮಕಾರ್ಯವನ್ನು ಮಾಡಿದವರು ಹದಿನಾರು ಕಲ್ಪಗಳಲ್ಲಿಯೂ ಅದಕ್ಕಿಂತ 
ಮೇಲಿರುವ ನವಗೈವೇಯಕಗಳಲ್ಲಿಯೂ, ಅದಕ್ಕಿಂತ ಮೇಲಿರುವ ನವನುದ್ದಿಸೆಗಳಲ್ಲಿಯೂ, 
ಅದಕ್ಕಿಂತ ಮೇಗಣ ಪಂಚ ಅಣುತ್ತರೆಗಳಲ್ಲಿಯೂ ಇಂದ್ರ, ಪ್ರತೀ೦ದ್ರ, ಸಾಮಾನಿಕ, 
ತ್ರಯಸ್ತಿಂಶ, ಪಾರಿಷದ ಆತ್ಮರಕ್ಷ, ಲೋಕಪಾಲ, ಅಹಮಿಂದ್ರ ಎಂಬ ಪದವಿಯನ್ನು 
ಪಡೆದು ಹುಟ್ಟುತ್ತಾರೆ. ಈ ಲೋಕದಲ್ಲಿ ಅವರಿಗೆ “ಅಣಿಮಾ, ಮಹಿಮಾ, ಲಘಿಮಾ, 
ಪ್ರಾಪ್ತಿ, ಪಾಗಲ್ಯ, ಈಶಿತ್ವ, ವಶಿತ್ಸ್ನ ಕಾಮರೂಪಿತ್ವ ಎಂಬ ಎಂಟು ಗುಣಗಳಿಂದ 
ಕೂಡಿದ ಐಶ್ವರ್ಯ ಸಿದ್ಧಿಸುತ್ತದೆ. ದಿವ್ಯವಾದ ರೂಪ, ಲಾವಣ್ಯ, ಸೌಭಾಗ್ಯಕಾಂತಿಗಳನ್ನು 
ಅವರು ಪಡೆಯುತ್ತಾರೆ. ಅವರ ಉಸಿರು ಪರಿಮಳಿಸುತ್ತದೆ. ಆಯುಷ್ಯವಿರುವ ತನಕ 
ನವಯೌವನರಾಗಿಯೇ ಉಳಿಯುತ್ತಾರೆ. ಯಾವುದೇ ದುಃಖ ಅಥವಾ ರೋಗ 
ಇರುವುದಿಲ್ಲ. ಕಟಕ, ಕಟಿಸೂತ್ರ, ಕುಂಡಲಾದಿ ಹದಿನಾರು ಆಭರಣಗಳನ್ನು ಧರಿಸಿ, 
ದಿವ್ಯ ವಸಗಳನ್ನುಟ್ಟು, ಸೂರ್ಯನಿಗಿಂತ ಅಧಿಕ ತೇಜೋವಂತರಾಗಿ ರೆಪ್ಪೆ ಹೊಡೆಯುವಷ್ಟು 
ತೆರಪಿಲ್ಲದೇ ಎರಡು ಸಾಗರೋಪಮ ಕಾಲದಿಂದ ಮೂವತ್ಮೂರು ಸಾಗರೋಪಮ 
ಕಾಲದವರೆಗೆ ದಿವ್ಯಭೋಗಗಳನ್ನು ಅನುಭವಿಸುತ್ತಾರೆ. ಆಟ-ಪಾಠ ವಿನೋದಂಗಳಿಂದ 
ದೇವಿಯರು ಅಪ್ಪರೆಯರೊಂದಿಗೆ ಪಲಕಾಲವು ದಿವ್ಯಸುಖವನ್ನು ಅನುಭವಿಸಿ 


| ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೨೮೬ 


“ಆಯುಷ್ಯಾಂತದೊಳ್‌” ತಿರುಗಿ ಬರುತ್ತಾರೆ. ಈ ರೀತಿಯಾಗಿ ಜೀವಿಯು ಶತೃತ್ವ 
ಅಥವಾ ಮಿತ್ರತ್ತಗಳಿಂದ ಪ ಪಾಪ-ಪಣ್ಯಗಳನ್ನು ಗಳಿಸಿ ಅದಕ್ಕನುಗುಣವಾಗಿ ಭವದಲ್ಲಿ 
ತಿರುಗುತ್ತಿರುತ್ತದೆ. ಹೀಗೆ ಜೀವಿಯು "ಭವದಲ್ಲಿ ತಿರುಗುವದಕ್ಕೆ ಭವಾವಳಿಯೆಂದು 
ಕರೆಯುತ್ತಾರೆ. ಜನಪದರು ಸಹ ದೇವಲೋಕದಲ್ಲಿ ಎಲ್ಲ ಸುಖಭೋಗಗಳನ್ನು 
ಅನುಭವಿಸಬಹುದೆ೦ದು ನಂಬಿರುತ್ತಾರೆ. ಆದರೆ ಜೀವಿಯು ದೇವಲೋಕದಲ್ಲಿ 
ಯಾವುದೋ ಅಹಿತ ಘಟನೆಯನ್ನು ಮಾಡಿದರೆ ಅದು ಶಾಪಗ್ರಸ್ಕವಾಗಿ, ಭೂಲೋಕಕ್ಕೆ 
ಬ೦ದು ಇಲ್ಲಿ ಬದುಕುತ್ತದೆ ಮತ್ತೆ ಶಾಪವಿಮೋಚನೆ ಮಾಡಿಕೊಂಡು ಪುನಃ 
ದೇವಲೋಕವನ್ನು ಸೇರುತ್ತದೆಂದು ನಂಬಿರುತ್ತಾರೆ. 


೪೦೩. ದೇವತೆಗಳು 

ಗ್ರಾಮದೇವತೆಗಳ ಆರಾಧನೆಯ ಕ್ರಮವು ಹೆಚ್ಚು ಉಗ್ರವಾದ ನೆಲೆಯಲ್ಲಿರುವಂತೆ 
ಕನ್ನಡ ಕಾವ್ಯಗಳಲ್ಲಿ ಚಿತ್ರಿತವಾಗಿದೆ. ಸಾಮಾನ್ಯ ಜನರು ತಾವು ಸೇವಿಸುತ್ತಿದ್ದ ಕಳ್ಳು, 
ಮಾಂಸ ಇತ್ಯಾದಿಗಳನ್ನೇ ಈ ದೇವತೆಗಳಿಗೆ ಅರ್ಷಿಸುತ್ತಿದ್ದರೆನ್ನುವುದಕ್ಕೆ ಕನ್ನಡ ಕಾವ್ಯಗಳಲ್ಲಿ 
ಹೇರಳವಾದ ಆಧಾರಗಳು ದೊರೆಯುತ್ತವೆ. ಸಾಮಾಜಿಕ ರೋಗ ರುಜಿನಗಳಿಗಾಗಿ 
ಮಾತ್ರವೇ ಈ ರೀತಿಯ ದೇವತೆಗಳ ಆರಾಧನೆಯು ನಡೆಯುತ್ತಿದ್ದು, ಈ ಆರಾಧನೆಯ 
ಹಿನ್ನೆಲೆಯಲ್ಲಿ ಸಮಷ್ಟಿಯ ಪ್ರಜ್ಞೆಯು ಕೆಲಸ ಮಾಡಿರುವುದನ್ನು ಗಮನಿಸಬಹುದು. 
ಕೆಲವೊಮ್ಮೆ ಇದೇ ತಾಂತ್ರಿಕ ಪಂಥದ ರೂಪವನ್ನು ತಾಳಿರುವುದಕ್ಕೂ ನಿದರ್ಶನಗಳು 
ದೊರೆಯುತ್ತವೆ. ಇಂತಹ ದೇವತೆಗಳ ಆರಾಧನೆಗಳು ಅನೇಕ ಬಾರಿ ಜಾತ್ರೆಗಳ 
ಸ್ವರೂಪದಲ್ಲಿಯೂ ಇದ್ದುದನ್ನು ಕೆಲವು ಕನ್ನಡ ಕಾವ್ಯಗಳು ತಿಳಿಸುತ್ತವೆ. 

ಕಾಯಿಲೆಗಳ ನಿವಾರಣೆ, ಗ್ರಾಮ ಸ೦ರಕ್ಷಣೆ, ಲೈಂಗಿಕ ಮುಕ್ತತೆಗಳಂತಹ ಆಶಯಗಳು 
ಇಂತಹ ಜನಪದ ಸ್ತ್ರೀ ದೇವತೆಗಳ ಆರಾಧನೆಯಲ್ಲಿ ಮುಖ್ಯವಾಗಿ ಇರುವುದನ್ನು 
ಗಮನಿಸಬಹುದು. ಜೈನ ಧರ್ಮದ ದೇವತೆಗಳು ಈ a 

ದೇವತೆಗಳಲ್ಲಿ ಮುಖ್ಯವಾಗಿ ಭವನವಾಸಿ, ವ್ಯಂತರವಾಸಿ, ಜ್ಯೋತಿಷ್ಯ, ವೈಮಾನಿಕ 
ಎ೦ದು ನಾಲ್ಕು ವರ್ಗಗಳು. ಮೊದಲಿನ ವ ವರ್ಗಗಳ ದೇವರು ಕೃಷ್ಣ, ನೀಲ, 
ಕಾಪೋತ, ಪೀತ, ಲೇಶ್ಯಗಳುಳ್ಳವರು. ಹದಿನಾರನೆಯ ಸ್ಪರ್ಗದವರೆಗೆ ಈ ನಾಲ್ಕು 
ತೆರದ ದೇವತೆಗಳಲ್ಲಿ ಕ್ರಮದಿ೦ದ ೧೦, ೮, ೫, ೧೨ ಭೇದಗಳು೦ಟು. ಎಂದರೆ ಭವನ 
ವಾಸಿಗಳಲ್ಲಿ ೧೦, ವ್ಯ೦ತರರಲ್ಲಿ 4 ಜ್ಯೋತಿಷ್ಯರಲ್ಲಿ ೫. ಕಲ್ಪವಾಸಿ ವೈಮಾನಿಕರಲ್ಲಿ 
೧೨ ಭೇದಗಳು. ಈ ನಾಲ್ಕೂ ಪ್ರಕಾರದ ದೇವತೆಗಳಲ್ಲಿ ಇಂದ್ರ ಸಾಮಾನಿಕ, ತ್ರಾಯಸ್ವಿಂಶ, 
ಪಾರಿಷದ, ಆತ್ಮರಕ್ಷ ಲೋಕಪಾಲ, ಅನೀಕ, ಪ್ರಕೀರ್ಣಕ, ಆಭಿಯೋಗ್ಯ, ಕಿಲೀಷಿಕ 
ಎಂದು ಹತ್ತು ಭೇದಗಳಿವೆ. ದೇವತೆಗಳ ಪರಮಾಯುಷ್ಯವು ೧ ಸಾಗರದಿಂದ ೩೩ 
ಸಾಗರದವರೆಗಿರುವುದು. ದೇವ, ನಾರಕ, ಮನುಷ್ಯ ಇವರ ಹೊರತು ಉಳಿದ ಜೀವಗಳು 
ತಿರ್ಯಂಚಗಳು. ಈ ನಾಲ್ಕು ಜನ್ಮಗಳಿಗೆ ಚತುರ್ಗತಿಗಳೆಂಬ ಹೆಸರು. ಸೂಕ್ಷವಾದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೨೫ 


ಏಕೇಂದ್ರಿಯ ಜೀವಗಳು ಸಂಪೂರ್ಣ ಲೋಕವನ್ನೆಲ್ಲ ತುಂಬಿರುವುವು. ಲೋಕದ 
ಯಾವ ಭಾಗವೂ ಈ ಸೂಕ್ಷ ಜೀವಗಳಿ೦ದ ತುಂಬದೆ ಇಲ್ಲ. 

ಉಷೋದೇವತೆಯ ಬಗ್ಗೆ ಖಗ್ದೇದದಲ್ಲಿ ಹೀಗೆ ಬರುತ್ತದೆ. ಊರ್ವಶಿಗೆ, 
ಅರುಣೋದಯದ ದೇವತೆಯಾದ ಉಷಸ್‌ ಮತ್ತು ಪ್ರಾಯಶಃ ೫: ೪೧.೧೯ರಲ್ಲ 
ಬರುವ ಬೃಹದ್ದಿವಾ ಜೊತೆಯಲ್ಲಿ ಸಂಬಂಧವಿತ್ತು. ಇದು ತೀರಾ ಮುಖ್ಯವಾದ ಅಂಶ. 
ಆದರೆ ಹೆಚ್ಚಿನ ಅನುವಾದಗಳಲ್ಲಿ ಇದು ಕಾಣೆಯಾಗಿದೆ. ೧೦೯೫.೨ ರಲ್ಲಿ ತಾನು 
ಮೊದಲ ಮುಂಜಾನೆಯಂತೆ ಹಾದು ಹೋದೆ ಎಂದು ಊರ್ವಶಿಯು ಹೇಳುತ್ತಾಳೆ. 
ಇದು ಕೇವಲ ಒಂದು ಉಪಮೆಯಾಗಿ ಕಾಣುತ್ತದೆ. ಅದು ಕೇವಲ ಉಷಸ್‌ ಪಟ್ಟವಲ್ಲ 
ಒಬ್ಬ ಮಾತೃದೇವತೆಯ ಪಟ್ಟವೂ ಆಗಿತ್ತು ಎಂದು ಡಿ.ಡಿ.ಕೊಸಾಂಬಿ ವಿವರಿಸುತ್ತಾರೆ. 

(ಬೃಹದ್ದೇವತಾ ಸೂರ್ಯ, ಸರಣ್ಕು ಮತ್ತು ವೃಷಪಾಯೀಯನ್ನು ಕೂಡಾ 
ಉಷಸ್‌ ಸ್ಟರೂಪಗಳಾಗಿ ತೆಗೆದುಕೊಳ್ಳುತ್ತದೆ. ಮಾತಿನ ದೇವತೆ ವಾಕ್‌ಳನ್ನು ಅಲ್ಲಿ 
ದುರ್ಗಾ, ಸರಮಾ, ಊರ್ವಶಿ ಮತ್ತು ಯಮಿಯೊಂದಿಗೆ ಮಧ್ಯ ವಲಯದಲ್ಲಿ (೧೧- 
೭೭)ಮತ್ತು ಉಷಸ್‌ನೊಂದಿಗೆ ೧ ೭೯-೮೦ ರಲ್ಲಿ ಸಮೀಕರಿಸಲಾಗಿದೆ. "ಉಊರ್ವಶೀ' 
ಎಂಬ ಪದದಿಂದ ವ್ಹತ್ಪತ್ತಿಯಾಗಿದೆ(೧ ೫.೯). ಇಂತಹ ವೈದಿಕೋತ್ತರ ವ್ಯಾಖ್ಕೆಗಳಲ್ಲಿ 
ಕಾಣುವ ಸಮ್ಮಿಶ್ರಣಗೊಳಿಸುವ ಪ್ರವೃತ್ತಿಯನ್ನು ಸಾಧ್ಯವಾದ ಎಲ್ಲಾ ರೀತಿಯಲ್ಲೂ 
ಗಮನಕ್ಕೆ ತಗೊಂಡರೆ, ಈ ಹೆಣ್ಣು ದೇವತೆಗಳಲ್ಲಿ ಏನೋ ಸಾಮಾನ್ಯ ಅಂಶ ಇರುವುದು 
ಸಷ್ಟವಾಗುತ್ತದೆ. ಇವರೆಲ್ಲಾ ಮಾತೃದೇವತೆಗಳಾಗಿರುವುದು ಮಾತ್ರವೇ ಆ ಸಮಾನ 
ಅಂಶವಾಗಿರಲು ಸಾಧ್ಯ. ಸರಮಾ ಮತ್ತು ಹೆಸರು "ಮಾ' ದಿಂದ ಕೂನೆಗೊಳ್ಳುವ 
ಇತರ ಎಲ್ಲಾ ದೇವತೆಗಳಿಗೆ ನಮಗೆ ನಂತರದ್ದಾದರೂ ಸ್ಪಷ್ಟವಾದ ಪ್ರಮಾಣ ಅಮರಕೋಶ 
೧.೧.೨೯ರಲ್ಲಿ ಕಾಣುತ್ತದೆ. ಇಂದಿರಾ ಲೋಕಮಾತಾ ಮಾ ಕ್ಷೀರೋದ - ತನಾಯಾ 
ರಮಾ. ಈ ಪದವಿಯನ್ನು ಪಡೆಯುವುದು ಅವಳ ವಿಧಿಯಾಗಿತ್ತು. ಅಂತೆಯೆ 
ಬಲಿಯಾಗುವುದು ಅವಳ ಪ್ರಿಯಕರನ ವಿಧಿಯೂ ಆಗಿತ್ತು. ಯಗ್ಸೇದದಲ್ಲಿ (೧೦:೯೫. 
೮.೯) ಅಪ್ಪರೆ ಹಾಗೂ ಅವಳ ಸಂಗಾತಿಯರು ತಮ್ಮ ಬಟ್ಟೆಗಳನ್ನು ಕಳಚುವುದನ್ನು 
ಗಮನಿಸಿದ್ದೇವೆ. ಯಷಿಗಳನ್ನು ಆಕರ್ಷಿಸಿ ತಪೋಭ್ರಷ್ಠರನ್ನಾಗಿ ಮಾಡಲು ಮೇನಕೆ 
ಮತ್ತಿತರರು ಕೂಡ ಇದೇ ರೀತಿ ಮಾಡುತ್ತಿದ್ದರು. ತೀರಾ ಗಮನಾರ್ಹವಾದ ಅಂಶವೆಂದರೆ 
ಗಂಡಸರ ಮುಂದೆ ಹೀಗೆ ಹೆಚ್ಚಾಗಿ ಬೆತ್ತಲಾಗುತ್ತಿದ್ದವಳು ಉಷಸ್‌ ದೇವತೆ. 
೧.೧೨೩.೧೧ರಲ್ಲ ಅವಳು ತಾಯಿಯಿಂದ ಅಲಂಕೃತಗೊಂಡ ಯುವತಿಯಂತೆ ತನ್ನ 
ದೇಹವನ್ನು ಪ್ರದರ್ಶಿಸುತ್ತಾಳೆ. ೧.೧೨೪.೭ರಲ್ಲಿ “ಉಷಾ ಹಸ್ರೇಮ ನಿ ರಿಣೀತೇ 
ಅಪ್ಪಾಃ” ಎಂದು ಬರುತ್ತದೆ. ಅವಳು ತನ್ನ ಗುಪ್ತ ಸೌಂದರ್ಯವನ್ನು ಉನ್ನತ್ತ ತರುಣಿಯಂತೆ 
ಅಥವಾ "ಹಸ್ತ' ಎಂಬುದನ್ನು ಪರಿಗಣಿಸಿದಲ್ಲಿ ನಸುನಗುವ ಯುವತಿಯಂತೆ 
ಪ್ರದರ್ಶಿಸುತ್ತಾಳೆ. ಹೀಗಾಗಿ ಉಷಸ್‌ ಒಬ್ಬ ತೀರಾ ಪ್ರಮುಖ ಮಾತೃದೇವತೆ ಎಂಬುದು 
ಸ್ಪಷ್ಟ. ಅಕ್ಷರಶಃ ಪ್ರಾತಃ ಕಾಲದ ಮಾತೆ. ಈ ಸ್ಥಾನ ಅವಳ ಕೈತಪ್ಪಿ ಹೋಗಿದ್ದು ಹೇಗೆ? 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೨೬ 


ವಸಿಷ್ಠ ಅಭೂತ್‌ ಉಷಾ ಇಂದತಮಾ ಮೇಘೋನೀ (೭:೭೯.೩) ಎನ್ನುತ್ತಾನೆ. 

ಅವನು ಬಳಸಿರುವ ಅನಿಶ್ಚಿತ ಭೂತಕಾಲದ ಪ್ರಯೋಗದಿಂದ ಹಿಂದೊಮ್ಮೆ ಉಷಸ್‌ 

ಇಂದ್ರನಿಗೆ ಸರಿಸಮನಾದ ದೇವತೆಯಾಗಿದ್ದಳು, ಆದರೆ ಈಗ ಅವಳಿಗೆ ಆ ಸ್ಥಾನವಿಲ್ಲ 

ಎಂದು ಭಾಸವಾಗುತ್ತದೆ. ಈ ಎರಡೂ ದೇವತೆಗಳ ನಡುವಿನ ಸಂಘರ್ಷದ ಕಥೆ 
ಇದನ್ನು ಸಮರ್ಥಿಸುತ್ತದೆ. 

ವಿವರಗಳಿಗೆ ನೋಡಿ: Mishra. 0.0 1985 Mother Goddess in India. 

Drimaton; James . J. 1980 Cult of Goddess 

ಮಹದೇವ ಪ್ರಭಾಕರ ಪೂಜಾರ ೧೯೭೬ ಜೈನಧರ್ಮ ಪರಿಭಾಷೆ ಪುಟ. ೫೭-೫೮, ೬೦ 

ಡಿ.ಡಿ. ಕೊಸಾಂಬಿ ೨೦೦೩ ಪುರಾಣ ಮತ್ತು ವಾಸ್ತವ ಪುಟ. ೮೭, ೮೯. 


೪೦೪. ದೇವದಾಸಿಯರು 

ಕರ್ನಾಟಕದ ಸಂದರ್ಭದಲ್ಲಿ ವಿರೂಪಾಕ್ಷ ದೇವಳ (ಪಟ್ಟದ ಕಲ್ಲು) ಶಾಸನದಲ್ಲಿ 
"ದೇಗುಲದ ಸೂಳೆ'ಯ ಕುರಿತು ಬರುವ ಉಲ್ಲೇಖವೇ "ದೇವದಾಸಿ' ಪದ್ಧತಿಯ 
ಪ್ರಥಮ ಉಲ್ಲೇಖವಾಗಿದೆ. ಈ ಶಾಸನದ ಕಾಲ ಕ್ರಿ.ಶ. ೭೭೮-೭೩ ಕರ್ನಾಟಕದಲ್ಲಿ 
ಕ್ರಿಶ. ೮೦೨ರ ತಾಮ್ರಪಟದ ಶಾಸನ, ಕ್ರಿಶ. ೮೫೦ರ ಶಾಸನ, ಕ್ರಿಶ. ಸು. ೮೦೦ರ 
ಎಜಯೇಶ್ವರ ದೇವಸ್ಥಾನದ ಶಾಸನ, ಕ್ರಿಶ. ೯೪೭ರ ಶಾಸನಗಳು ದೇವಸ್ಥಾನದ 
ಸೂಳೆಯರ ಕುರಿತಂತೆ ಹೇಳುತ್ತವೆ (ಚಿದಾನಂದಮೂರ್ತಿ ಎಂ. ೧೯೭೯. ಪು. 
೧೮೪). ಹತ್ತನೆಯ ಶತಮಾನದ ತರುವಾಯ "ಸೂಳ' ಮತ್ತು "ಪಾತ್ರ'ವೆಂಬ ವ್ಯತ್ಯಾಸವು 
ಕಂಡು ಬರುತ್ತದೆಯೆಂದೂ, "ಪಾತ್ರ' ಎಂದರೆ ಶಬ್ದ, ನೃತ್ಯ, ಗೀತಾದಿಗಳಲ್ಲಿ ಪರಿಣತ 
ಳಾದವಳೆಂದೂ, “ಸೂಳೆ'ಯು ಸೇವಾಕಾರ್ಯ ಮಾಡುವವಳನ್ನು ಸೂಚಿಸುತ್ತದೆಯೆಂದೂ 
ಡಾ. ಚಿದಾನಂದ ಮೂರ್ತಿಯವರು ಅಭಿಪ್ರಾಯ ಪಡುತ್ತಾರೆ (ಅದೇ. ಪುಟ. ೧೮೪- 
೧೮೫). 

ಕ್ರಿಶ. ೧೦೫೪ರ ಅಕ್ಕೇಶ್ವರ ದೇವಸ್ಥಾನದ ಶಾಸನ: ಕ್ರಿಶ. ೧೦೫೮ರ ನಾಗೇಶ್ವರದ 
ಶಾಸನ: ಕ್ರಿಶ. ೧೧೧೨ರ ಶಾಸನಗಳು ದೇವದಾಸಿಯರ ಕುರಿತಂತೆ ಹೇಳುತ್ತವೆ. 
(ಅದೇ ಪುಟ. ೧೮೫-೧೮೭). 

“ದೇವದಾಸಿ' ಪದವು ಅದಕ್ಕೂ, ಆಚರಣೆಗೂ ಸಂಬಂಧವಿರುವುದನ್ನು ಸೂಚಿಸುತ್ತದೆ. 
ದೇವದಾಸಿ ಪದ್ಧತಿಯು ಭಾರತದಲ್ಲಿ ಮಾತ್ರವಲ್ಲದೆ, ಇತರ ದೇಶಗಳಲ್ಲಿಯೂ ಅಸ್ತಿತ್ವದಲ್ಲದ 
ಎಂದು ಕ್ರೂಕೆಯವರು ಅಭಿಪ್ರಾಯ ಪಡುತ್ತಾರೆ ಚರಿತ್ರೆಕಾರರ ಪಿತಾಮಹನಾದ 
ಹಿರೋಡೋಟಸ್‌ ತನ್ನ ಗಂಥದಲ್ಲಿ "ವಿವಾಹಕ್ಕೆ ಮೊದಲು ಎಲ್ಲಾ ಸ್ತ್ರೀಯರು ಆಚಾರ 
ಪ್ರಕಾರವಾಗಿ ದೇವತೆಯ ಸಮಕ್ಷಮದಲ್ಲಿ ಇತರರೊಡನೆ ಸಂಭೋಗ ಮಾಡಬೇಕು' 
ಎಂದು ಬರೆದಿರುತ್ತಾನೆ (ಧರ್ಮರಾವ. ತಾಪಿ. (ಮೂ.) ೧೯೮೩. ಪು. ೩೪). 
"ಮದುವೆ ಮಾಡಿಕೊಳ್ಳದೆ ಜೀವಿತ ಕಾಲವನ್ನು ದೇವಾಲಯದಲ್ಲಿಯೇ ಈ ಲೈಂಗಿಕ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೨೭ 


ಕೆಲಸಗಳಿಂದ ದೇವತಾರಾಧನೆಯನ್ನು ನಿಶ್ಚಯಿಸಿದ ಸ್ತ್ರೀಯರೂ 
ಇದ್ದರು. ತಮ್ಮ ಜೀವಿತವನ್ನೆಲ್ಲಾ ಭಗವತ್ತೇವೆಗೆ ಮು ಹ ಪ್ರ ಹೆಂಗಸರು 
ದಿನಗಳಲ್ಲಿ ಗೌರವಾರ್ಹರಾಗಿದ್ದರು. ಈ ವ್ಯಕ್ತಿಯಲ್ಲಿ ಸ ಸಂಪಾದಿಸಿದ ಅಲ್ಪ-ಸ್ವಲ್ಪ Bes 
ಇವರು ದೇವಾಲಯಕ್ಕೆ ದಾನ ಮಾಡುವರು. ಹೀಗೆ ದೇವಾಲಯಗಳಿಗೆ ತಮ್ಮ 
ಸರ್ವಸ್ಥವನ್ನೂ ಧಾರೆಯೆರೆದಿರುವವರು ದೇವದಾಸಿಗಳಾದರು' 
(ಅದೇ. ಪುಟ. ೩೫). 

ಭಾರತದ ದೇವಸ್ಥಾನಗಳಲ್ಲ ಭಗವಂತನನ್ನು ಜೀವಂತ ವ್ಯಕ್ತಿಯೆಂಬಂತೆ ಬಾವಿಸಿ, 
ವೈಭವದಲ್ಲಿ ಬಾಳುವ ಒಬ್ಬ ವ್ಯಕ್ತಿಯ ಎಲ್ಲ ಭೋಗಗಳನ್ನು ಭಗವಂತನಿಗೆ ಅರ್ಪಿಸುವುದು 
ರೂಢಿಯಲ್ಲಿದೆ. ದೇವದಾಸಿ ಸಂಪ್ರದಾಯದ ಮೂಲ ಇಲ್ಲಿರಬಹುದು. ಕರ್ನಾಟಕದ 
ಶಾಸನಗಳಲ್ಲಿ "ಅ೦ಗಭೋಗ' ಮತ್ತು "ರಂಗಭೋಗ' ಎ೦ಬ ಮಾತುಗಳು ಬರುತ್ತವೆ. 
ವಿಗಹದ ದೇಹಕ್ಕೆ ಸಲ್ಲುವ ಭೋಗ ಎಂದರೆ ಸ್ನಾನ, ಗಂಧಲೇಪನ, ಧೂಪ, ದೀಪ, 
ಪುಷ್ಪ ಇತ್ಯಾದಿ ಅಂಗ ಭೋಗಗಳು. ಗರ್ಭಗುಡಿಯ ಮುಂದಿನ ರಂಗದ ಮೇಲೆ 
ಎಂದರೆ ದೇವತಾ ಮೂರ್ತಿಯ ಮುಂದೆ ಸುಂದರಿಯರಿಂದ ನಡೆಯುವ ಗೀತ, 
ನೃತ್ಯಗಳೇ ರಂಗ ಭೋಗಗಳು. ದೇವದಾಸಿಯರು ರಂಗಭೋಗದ ಉಪಕರಣಗಳು. 
(ಚಿದಾನಂದ ಮೂರ್ತಿ ಎಂ. ೧೯೭೯. ಪುಟ. ೧೮೩). 

ಈ ರೀತಿಯ ಪವಿತ್ರ ಸೂಳೆಗಾರಿಕೆಯ ಸಿಂಧೂಕೊಳ್ಳದ ನಾಗರಿಕತೆಯಲ್ಲಿ 
ಪ್ರಾರಂಭವಾಗಿರಬಹುದೆ೦ಬ ಅಭಿಪ್ರಾಯವನ್ನು ವಿದ್ವಾಂಸರು ಹೊಂದಿದ್ದಾರೆ. ಯಗ್ಳೇದದ 
ಕಾಲಕ್ಕೆ ಇದು ಸಾಕಷ್ಟು ಪ್ರಚಲಿತವಾಗಿತ್ತೆಂದೂ ತಿಳಿದು ಬರುತ್ತದೆ. ವೇದಗಳಲ್ಲಿ ಬರುವ 
ಪುಂಶ್ಚಲಿ (ಯಗ್ಳೇದ 1 124. 7117 5.5 ಅಥರ್ವವೇದ 117.1) ಮತ್ತು ಮಹಾನಗ್ನಿ 
(ಅಥರ್ವವೇದ ೫೫2.) ಮುಂತಾದವುಗಳು ದೇವದಾಸಿ ಪದ್ದತಿಯ ಸೂಚಕಗಳಾಗಿವೆ 
(ಅದೇ. ಪುಟ. ೧). 

“ಮಹಾನಿರ್ವಾಣ ತಂತ್ರ'ದಲ್ಲಿ ದೇವದಾಸಿಯ ಉಲ್ಲೇಖವಿದೆ (ಅದೇ.). 
“ಗೌತಮಧರ್ಮಸೂತ್ರ'ದಲ್ಲಿಯೂ ದೇವದಾಸಿ ಪದ್ಧತಿಯ ಬಗೆಗೆ ಸೂಚನೆಗಳಿವೆ 

(ಗೌತಮಧರ್ಮ ಸೂತ್ರ ೨-೧೩. ೧೬) 

ಮೌರ್ಯರ ಕಾಲದ ಜೋಗಿ ಮಾರ ಗುಹೆಯ ಶಾಸನವು ಸ ಸ್ಪಷ್ಟವಾಗಿ ದೇವದಾಸಿ 
ಪದ್ಧತಿಯನ್ನು ಶ್ರುತಪಡಿಸುತ್ತದೆ. ಇದರ ಕಾಲ ಕ್ರಿಪೂ. ಮೂರನೇ ಶತಮಾನ ಗುಪ್ತ 
ಸಾಮ್ರಾಜ್ಯ ದಲ್ಲಿ ಇವು ಪಚಲಿತವಾಗ ತೊಡಗಿದವು ಎಂದು ತಿಳಿದು ಬರುತ್ತದೆ. ಬಾಣನ 
ಕಾದಂಬರಿಯಲ್ಲಿ ಕಾಮನ ದೇವಸ್ಥಾನದಲ್ಲಿ ನೃತ್ಯಗಾತಿಯರು ನೃತ್ಯ ಮಾಡಿದ ವಿವರವು 
ಬರುತ್ತದೆ (ಅದೇ. ಪುಟ. ೧೨೧. ಉಜ್ಜಯಿನಿಯ ಆ ದೇವಸ್ಥಾನದಲ್ಲಿ 
ನರ್ತಕಿಯರಿದ್ದ ವಿಷಯವನ್ನು ಕಾಳಿದಾಸನು ನಿರೂಪಿಸುತ್ತಾನೆ (ಮೇಘದೂತ; ದಿ.೩೫ 
(ಚಿದಾನಂದ ಮೂರ್ತಿ ಎಂ. ೧೯೭೩, ಪುಟ ೧೮೩. ಭವಿಷ್ಯ ಪುರಾಣವು 
ದೇವದಾಸಿಯರ ಕುರಿತು ಉಲ್ಲೇಖಮಾಡಿದೆ (ಅದೇ. ಪುಟ. ೧೮೩). ರಾಜತರಂಗಿಣಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೨೮ 


ಯಲ್ಲಿಯೂ ದೇವದಾಸಿಯರ ವಿಚಾರವು ಬರುತ್ತದೆ ಅಶೋಕನ ಶಾಸನಗಳಲ್ಲಿ 
ದೇವದಾಸಿಯರ ಉಲ್ಲೇಖವಿದೆ. ರಾಜರಾಜ ಚೋಳನು (ಕಾಲ: ೯೮೫-೧೦೧೪) 
ನಾನೂರು ದೇವದಾಸಿಯರನ್ನು ತಂಜಾವೂರಿನ ದೇವಸ್ಥಾನಕ್ಕೆ ಒಪ್ಪಿಸಿದ ವಿವರವು 
ಸಿಗುತ್ತದೆ (ಅದೇ. ಪು. ೨೪೫). ಗುಜರಾತಿನ ಸೋಮನಾಥ ದೇವಸ್ಥಾನದಲ್ಲಿ ಐನೂರು 
ಜನ ದೇವದಾಸಿಯರಿದ್ದರೆಂದು ತಿಳಿಯುತ್ತದೆ (ಅದೇ. ಪು. ೨೪೫). 

ಒಟ್ಟಾಗಿ ಹೇಳುವುದಾದರೆ, ಆರನೇ ಶತಮಾನದ ವೇಳೆಗೆ “ದೇವದಾಸಿ ಪದ್ಧತಿ' 
ಪ್ರಚಲಿತವಾಯಿತು. ಅದಕ್ಕಿಂತ ಮೊದಲು, ದೇವದಾಸಿ ಪದ್ಧತಿಯು ಆ ಹೆಸರಿನಲ್ಲಿ 
ಪ್ರಚಲಿತವಿರಲಿಲ್ಲವೆಂದು ತೋರುತ್ತದೆ. 

“ದೇವದಾಸಿ? ಪದವು ಅದಕ್ಕೂ ಆಚರಣೆಗೂ ಸಂಬಂಧವಿರುವುದನ್ನು ಸೂಚಿಸುತ್ತದೆ. 
ದೇವದಾಸಿ ಪದ್ಧತಿಯು ಭಾರತದಲ್ಲಿ ಮಾತ್ರವಲ್ಲದೆ ಇತರ ದೇಶಗಳಲ್ಲಿಯೂ ಅಸ್ತಿತ್ವದಲ್ಲಿದೆ 
ಎಂದು ಕ್ರೂಕೆಯವರು ಅಭಿಪ್ರಾಯ ಪಡುತ್ತಾರೆ. ಚರಿತ್ರೆಕಾರರ a 
ಹಿರೋಡೋಟಸ್‌ ತನ್ನ ಗಂಥದಲ್ಲಿ ವಿವಾಹಕ್ಕೆ ಮೊದಲು ಎಲ್ಲಾ ಸ್ತ್ರೀಯರು ಆಚಾರ 
ಪ್ರಕಾರವಾಗಿ ಆಟಾ ಸಮಕ್ಷಮದಲ್ಲಿ ಇತರ್‌ ಸಂಭೋಗ ಮಾಡಬೇಕು 
ಎ೦ದು ಬರೆದಿರುತ್ತಾನೆ. (ಧರ್ಮರಾವ್‌ ತಾಪಿ ೯ಮೂಲ ೧೯೮೩ ಪುಟ.೩೪) 
ಮದುವೆ ಮಾಡಿಕೊಳ್ಳದೆ ಜೀವಿತ ಕಾಲವನ್ನು ದೇವಾಲಯದಲ್ಲಿಯೇ ಈ ಲೈಂಗಿಕ 
ಕೆಲಸಗಳಿಂದ ದೇವತಾರಾಧನೆಯನ್ನು ಈ ಸಗ ನಿಶ್ಚಯಿಸಿದ ಸ್ತ್ರೀಯರೂ 
ಇದ್ದರು. ತಮ್ಮ ಜೀವಿತವನ್ನೆಲ್ಲಾ ಭಗವತ್ತೇವೆಗೆ ಸ ದ = ಹೆಂಗಸರು ಆ 
ದಿನಗಳಲ್ಲಿ ಗೌರವಾರ್ಹರಾಗಿದ್ದರು. ಈ ವೃತ್ತಿಯಲ್ಲಿ ಸಂಪಾದಿಸಿದ ಅಲ್ಪಸ್ವಲ್ಪ ಹಣವನ್ನು 
ಇವರು ದೇವಾಲಯಕ್ಕೆ ದಾನಮಾಡುವರು. ಹೀಗೆ ದೇವಾಲಯಗಳಿಗೆ ತಮ್ಮ 
ಸರ್ವಸ್ಪವನ್ನೂ ಹ ರದರುವವರು ದೇವದಾಸಿಗಳಾದರು. (ಅದೇ ಪುಟ. ೩೫) 

ಕ ಸಂದರ್ಭದಲ್ಲಿ ವಿರೂಪಾಕ್ಷ ದೇವಳ(ಪಟ್ಟದ ಕಲ್ಲು) ಶಾಸನದಲ್ಲಿ 
“ದೇಗುಲದ ಸೂಳೆ'ಯ ಕುರಿತು ಬರುವ ಉಲ್ಲೇಖವೇ ದೇವದಾಸಿ ಪದ್ಧತಿಯ ಪ್ರಥಮ 
ಉಲ್ಲೇಖವಾಗಿದೆ. ಈ ಶಾಸನದ ಕಾಲ ಕ್ರಿಶ. ೭೭೮-೭೬೩. 

ಕರ್ನಾಟಕದಲ್ಲಿ ಕ್ರಿ.ಶ. ೮೦೨ರ ತಾಮ್ರಪಟದ ಶಾಸನ, ಕ್ರಿ.ಶ. ೮೫೦ ರ ಶಾಸನ, 
ಕ್ರಿಶ. ಸು. ೮೦೦ರ ವಿಜಯೇಶ್ವರ ದೇವಸ್ಥಾನದ ಶಾಸನ, ಕ್ರಿ.ಶ.೯೪೭ ರ ಶಾಸನಗಳು 
ದೇವಸ್ಥಾ ಧನದ ಸೂಳೆಯರ ಕುರಿತಂತೆ ಹೇಳುತ್ತವೆ. (ಚಿದಾನಂದ ಮೂರ್ತಿ.ಎಂ.೧೯೭೯ 
ಪುಟ. ೧೮೪) ಹತ್ತನೆಯ ಶತಮಾನದ ತರುವಾಯ ಸೂಳೆ ಮತ್ತು ಪಾತ್ರವೆಂಬ 
ವ್ಯತ್ಯಾಸವು ಕಂಡುಬರುತ್ತದೆಯೆಂದೂ, "ಪಾತ್ರ' ಎಂದರೆ ಶಬ್ದ, ನೃತ್ಯ, 'ಗೀತಾದಿಗಳಲ್ಲಿ 
ಪರಿಣತಳಾದವಳೆಂದೂ, ಸೂಳೆಯು ಸೇವಾಕಾರ್ಯ ಮಾಡುವವಳನ್ನು ಸೂಚಿಸುತ್ತದೆ 
ಯೆಂದೂ ಡಾ.ಚಿದಾನಂದ ಮೂತಿ ಅಭಿಪ್ರಾಯಪ ತ್ತಾರೆ. (ಅದೇ 
ಪುಟ.೧೮೪-೧೮೫) ಕ್ರಿಶ. ೧೦೫೪ರ ಅಕ್ಕೇಶ್ವರ ದೇವಸ್ಥಾನದ ಶಾಸನ: ಕ್ರಿಶ.೧೦೫೮ 

ರ ನಾಗೇಶ್ವರದ ಶಾಸನ: ಕ್ರಿ.ಶ. ೧೧೧೨ರ" ಶಾಸನಗಳು ಟ್ರಟದಾಸಿಯರ ಕುರಿತಂತೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೨೯ 


ಹೇಳುತ್ತವೆ. (ಅದೇ ಪುಟ.೧೮೫, ಪುಟ.೧೮೭) 
ದೇವಾಲಯದ ನೃತ್ಯ ಪದ್ಧತಿಯು ಆಚರಣೆ ಬದ್ಧ ಸ್ವರೂಪವನ್ನು ಇಟ್ಟುಕೊ೦ಡ 

ವೇಶ್ಯಾ ಪದ್ಧತಿಯಾಗಿದೆ. ದಾಸಿ ಪದವು ವರ್ಗೀಕೃತ ಸಮಾಜದ ಕೆಳಗಿನ ದರ್ಜೆಯ 

ಗುಲಾಮತನದ ಸೂಚಕ ಪದವಾಗಿದೆ. ದೇವರ ಗುಲಾಮ ಹೆಣ್ಣುಗಳ ಸಂಸ್ಕೃತಿಯನ್ನು 
ದೇವದಾಸಿ ಪದ್ಧತಿಯು ಸೂಚಿಸುವುದಾದರೂ, ಇದಕ್ಕೂ ರಾಜಕೀಯ ಸಂಸ್ಕೃತಿಗೂ 
ಸ್ಪಷ್ಟವಾದ ಸಂಬಂಧವಿರುವುದನ್ನು ಶಾಸನಗಳು ಪ್ರತಿಪಾದಿಸುತ್ತವೆ. ಆದುದರಿಂದ 
ರಾಜ್ಯಶಾಹಿ ವ್ಯಕ್ತಿತ್ವವು ಕೆಳವರ್ಗದ ಸ್ತ್ರೀಯರನ್ನು ದೇವದಾಸಿಯನ್ನಾಗಿ ಮಾಡಿರುವುದನ್ನು 
ಗಮನಿಸಬಹುದಾಗಿದೆ. ಈ ದೃಷ್ಟಿಯಿ೦ದ, ದೇವದಾಸಿ ಪದ್ಧತಿಯ ಮೇಲೆ ಇಬ್ಬಗೆಯ 
ಪ್ರಭಾವವು ಉಂಟಾಗಿರುವುದನ್ನು ಕಾಣಬಹುದು. ಅ) ರಾಜ್ಯಶಾಹಿ ಪದ್ಧತಿ ಆ) ಮತ್ತು 
ಧಾರ್ಮಿಕ ಗುಲಾಮಿತನ. - 

ದೇವದಾಸಿಯರಲ್ಲಿ ಏಳು ವಿಧವಿದೆ: 

೧. ದತ್ತಾ -ತನ್ನನ್ನು ತಾನೇ ಯಾವುದಾದರೊಂದು ದೇವಾಲಯವೊಂದಕ್ಕೆ 

ಅರ್ಪಿಸಿಕೊ೦ಡವಳು. 

ಎಕ್ರೀತಾ -ದೇವಾಲಯದ ಸೇವಾ ಕಾರ್ಯಗಳಿಗೆ ತನ್ನನ್ನೇ ಮಾರಿಕೊ೦ಡವಳು. 

ಭೃತ್ಕಾ- ತನ್ನ ಕುಟುಂಬದವರ ಪೋಷಣೆಗಾಗಿ ದೇವದಾಸಿಯಾದವಳು. 

ಭಕ್ತಾ - ಕೇವಲ ಭಕ್ತಿಭಾವದಿ೦ದ ಪ್ರೇರಿತಳಾದ ದೇವಾಲಯವನ್ನು ಪ್ರವೇಶಿಸಿದವಳು. 

ಹೃತಾ-ಅಪಹರಿಸಿಕೊಂಡು ತಂದ ಹೆಣ್ಣು ದೇವಸ್ಥಾನಕ್ಕೆ ಉಡುಗೊರೆಯಾಗಿ 

ಬಂದವಳು. 

೬. ಅಲಂಕಾರಾ - ರಾಜ ಅಥವಾ ಮಂತ್ರಿಯಾದ ಯುವತಿಯನ್ನು ಅಪೇಕ್ಷಿತ ಪರಂಪರೆ 
ಯಲ್ಲಿ ಸಂಪೂರ್ಣ ದೀಕ್ಷಿತೆಯೆಂದು ಭಾವಿಸುತ್ತಿದ್ದರೋ ಅಂತಹ ಯುವತಿಯನ್ನು 
ಅಲಂಕರಿಸಿ ದೇವಾಲಯಕ್ಕೆ ಒಪ್ಪಿಸುತ್ತಿದ್ದರು. 

೭ ರುದಗಣಿಕಾ ಅಥವಾ ಗೋ ಪಿಕಾ-ನಿಯಮಿತ ವೃತ್ತಿ ಅಥವಾ ವೇತನ ಪಡೆದು 
ನಾಟ್ಯಗಾಯನ ಮೊದಲಾದ ಕೆಲಸ ನಿರ್ವಹಿಸುವವಳು. (ಕನ್ನಡ ವಿಶ್ವಕೋಶ 
(ಸರ) ೧೯೭೭ ಪುಟ.೭೧೮) ದೇವಾಲಯದಲ್ಲಿನ ನರ್ತನಸೇವೆಯು ಹೆಣ್ಣಿನ 
ಪಾತ್ರ ಇರುವುದು ಗಮನಾರ್ಹ. 
ದೇವಾಲಯಗಳಿಗೆ ಹೆಣ್ಣನ್ನು ಬಿಡುವ ಸಂಪ್ರದಾಯ ಕರ್ನಾಟಕದಲ್ಲಿ ಯಾವಾಗ 

ಆರಂಭಗೊಂಡಿತು ಎನ್ನುವುದರ ಸ್ಪಷ್ಟ ಚಿತ್ರಣ ಸಿಗುವುದಿಲ್ಲ. ಶಾಸನಗಳೇ ಹೆಚ್ಚಿನ 

ಮಟ್ಟಿಗೆ ಈ ಸಂಪ್ರದಾಯದ ಕುರಿತು ಮಾಹಿತಿಯನ್ನು ನೀಡುವ ಆಕರಗಳು. ಕರ್ನಾಟಕ 
ದಲ್ಲಿ ದೇವಾಲಯದ ನೃತ್ಯಗಾರ್ತಿಯರ ಕುರಿತು ಶಾಸನಗಳಲ್ಲಿ ಪ್ರಾಚೀನವಾದದ್ದಂದರೆ 
ಕ್ರಿಶ.೭೭೮-೭೭೯ರ ಪಟ್ಟದಕಲ್ಲು ಶಾಸನ. ಈ ಶಾಸನದಲ್ಲಿ ದೇಗುಲದ ಸೂಳೆ ಎನ್ನುವ 
ಉಲ್ಲೇಖವಿರುವುದು ಕಂಡುಬಂದಿದೆ. ಅದೇ ರಿತಿ ದೇವದಾಸಿ, ಸೂಳೆ ಪಾತರ ಮುಂತಾದ 
ಉಲ್ಲೇಖಗಳು ಆನೇಕ ಶಾಸನಗಳಲ್ಲಿ ಇವೆ. ದೇವಾಲಯಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದ 


೩೪೫ ಈ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೩೦ 


ಇವರಲ್ಲಿ ಅನೇಕ ವಿಂಗಡನೆಗಳಿದ್ದವು. ಅವುಗಳೆಂದರೆ ಅಂಗಭೋಗ, ಕಂಬದ, ಮಾಡದ, 
ಚಾಮರದ, ಪಾತ್ರದ ಹಾಗೂ ಓಲಗದ ಸೂಳೆಯರು. ಅಂಗಭೋಗದವರು ದೇವರ 
ಅಂಗಕ್ಕೆ ಸಂಬಂಧಪಟ್ಟ ಸ್ನಾನ, ಪೂಜೆ, ನೈವೇದ್ಯ ಮುಂತಾದ ಕರ್ತವ್ಯಗಳನ್ನು 
ಮಾಡುತ್ತಿದ್ದರು. ರಂಗಭೋಗದವರು ದೇವಾಲಯದ ಗರ್ಭಗೃಹದ ಮುಂಭಾಗದ 
ನವರಂಗದಲ್ಲಿ ದೇವರ ಸೇವೆ ಮಾಡುತ್ತಿದ್ದರು. ಇವರಲ್ಲಿ ವಿವಿಧ ಬಗೆಗಳಲ್ಲಿ 
ಕಾರ್ಯನಿರ್ವಹಿಸುವವರಿದ್ದರು. ಅವರುಗಳಂದರೆ ಕಂಬದ, ಮಾಡದ, ಚಾಮರದ, 
ಪಾತ್ರದ ಹಾಗೂ ಓಲಗದವರು. ಕಂಬದವರು ದೇವಸ್ಥಾನದ ರಂಗಮಂಟಪದ 
ಅಲಂಕಾರಕ್ಕೋಸುಗ ಅಲ್ಲಿಯ ಕ೦ಬಗಳ ಹತ್ತಿರ ಪೂಜೆ ಮುಗಿಯುವವರೆಗೆ ಅಲಂಕಾರ 
ಮಾಡಿಕೊಂದು ನಿಲ್ಲುವವರು. ದೇವಸ್ಥಾನದ ಗರ್ಭಗೃಹದ ಎಡಬಲ ಪಕ್ಕದಲ್ಲಿರುವ 
ಮಾಡಗಳ ಹತ್ತಿರ ಅಲಂಕಾರಕ್ಕಾಗಿ ನಿಂತುಕೊಳ್ಳುವವರು ಪಾತರದವರು ದೇವರಿಗೆ 
ಚಾಮರದ ಸೇವೆ ಮಾಡುವವರು ಚಾಮರದವರು. ದೇವಾಲಯಗಳಲ್ಲಿ ನರ್ತನ 
ಮಾಡುವವರು ಪಾತರದವರು. ಅದೇ ರೀತಿ ದೇವಾಲಯಗಳಲ್ಲಿ ಸಂಗೀತ ಸೇವೆ 
ಸಲ್ಲಿಸುವವರು ಓಲಗದವರು. ಇಲ್ಲಿ ಬಳಸಲಾದ ಸೇವೆ, ಕರ್ತವ್ಯ ಮುಂತಾದ ಪದಗಳು 

ಪ್ರಭುತ್ವದ ಹಿನ್ನೆಲೆಯಿಂದ ಬಂದವು. 
ದೇವಾಲಯಗಳಲ್ಲಿ ವಿವಿಧ ಸೇವೆಗಳಿಗೆ ನಿಯೋಜಿತರಾಗಿದ್ದ ಈ ಮಹಿಳೆಯರು 
ತಮ್ಮ ಸೇವೆಯನ್ನು ನೆರವೇರಿಸದಿದ್ದರೆ ಅವರ ಮೇಲೆ ಶುಲ್ಕ ವಿಧಿಸಲಾಗುತ್ತಿತ್ತು. 
ವೈದಿಕ ಮೂಲದ ಕೆಲವು ಪುರಾಣಗಳು ದೇವಾಲಯಗಳಲ್ಲಿ ಕೆಲಸ ಮಾಡುವ ಮಹಿಳೆ 
ಯರನ್ನು ವೇಶೈಯರು ಎಂದು ಕರೆದುದು ಮಾತ್ರವಲ್ಲದೆ, ಅವರನ್ನು ದೇವಾಲಯಗಳು 
ಕೊಂಡುಕೊಳ್ಳಬೇಕು ಎಂಬುದಾಗಿಯೂ ಸೂಚಿಸುತ್ತವೆ. ಪುರಾಣಗಳ ಈ ಆಶಯಗಳು 
ಮಹಿಳೆಯರು ದೇವರ ಹೆಸರಿನಲ್ಲಿ ಶೋಷಣೆಗೊಳಗಾಗುತ್ತಿದ್ದುದನ್ನು ಹೇಳುತ್ತವೆ. 
ದೇವಾಲಯಗಳಲ್ಲಿ ನಡೆಯುತ್ತಿದ್ದ ಸಂಗೀತ, ನೃತ್ಯಗಳು ದೇವರನ್ನು ಓಲೈಸುವುದಕ್ಕಾಗಿ 
ಅಥವಾ ದೇವರ ಪ್ರೀತ್ಯರ್ಥವಾಗಿ ಎಂಬ ವಿವರಣೆಯನ್ನು ಪಡೆದುಕೊಂಡಿತ್ತು. ಆದರೆ 
ನಿಜಾರ್ಥದಲ್ಲಿ ಸಂಗೀತ ಮತ್ತು ನೃತ್ಯ ದೇವಾಲಯಗಳಲ್ಲಿ ಮಹಿಳೆಯರ ಶೋಷಣೆಗೆ 
ಸಾಧನಗಳಾಗಿದ್ದವು. ಈ ಕಾರಣಕ್ಕಾಗಿಯೇ ಸಂಗೀತ ಮತ್ತು ನೃತ್ಯ ಅಂದಿನ ಸಮಾಜದಲ್ಲಿ 
ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿರಬೇಕು. ದೇವಾಲಯಗಳಲ್ಲಿ ಸಂಗೀತ ಮತ್ತು 
ನೃತ್ಯ ಸೇವೆ ಸಲ್ಲಿಸುತ್ತಿದ್ದವರಿಗೆ ದಾನದತ್ತಿಗಳನ್ನು ನೀಡಲಾಗುತ್ತಿತ್ತು ಇದು ಈ ವ್ಯವಸ್ಥೆಯನ್ನು 
ಇನ್ನಷ್ಟು ಜನಪ್ರಿಯಗೊಳಿಸುವ ಹಾಗೂ ಮುಂದುವರಿಸಿಕೊಂಡು ಹೋಗುವ ಉದ್ದೇಶ 
ವನ್ನು ಹೊಂದಿತ್ತು. ಅದೇ ರೀತಿ ದೇವಾಲಯಗಳಲ್ಲಿ ಮಹಿಳೆಯರು ಸೇವೆ ಸಲ್ಲಿಸುವ 
ಪದ್ಧತಿಯನ್ನು ಶಾಶ್ಚತವನ್ನಾಗಿಸುವ ಹಾಗೂ ಆ ಮೂಲಕ ಧರ್ಮ, ದೇವರುಗಳ 
ಹೆಸರಿನಲ್ಲಿ ಶೋಷಣೆ ನಡೆಸುವ ಉದ್ದೇಶಗಳು ದಾನ ನೀಡುವುದರಲ್ಲಿ ಅಡಕವಾಗಿರುತ್ತಿದ್ದವು. 
ವಿವರಗಳಿಗೆ ನೋಡಿ: Gururajachar 8. 1974 


Some aspect of economic & Social Life in Karnataka 1 245 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೩೧ 


James Hastings: (Ed): 1967 Encyclopedia Religion & Ethics P406 

Candra Cakravati 1963 Sex Life inAncient India Firms P 101 

Motichandra 1973 The world of Courtesans P.], 45 

Stein M.A. 1961 Kalhana} Rajatarangini A Chronicle of Kings of 80411171011 P 17 
Nilakanta Sastri (Ed) 1972 Foreign Notices of South-India P171 

Basham A.L. (Ed) 1975 A Cultural History of India ಔ58-59 

Stein, Burton (Ed) 1976 Essays on South India P48 

ಶ್ರೀಕಂಠಶಾಸ್ತ್ರಿ € ೨೦೦೬ ಭಾರತೀಯ ಸಂಸ್ಕೃತಿ ಪುಟ. ೨೦೫ 

ಡಾ. ಶಿವಾನಂದ ವಿರಕ್ತಮಠ ೧೯೭೮ ಪ್ರೌಢದೇವರಾಯನ ಕಾಲದ ಕನ್ನಡ ಸಾಹಿತ್ಯ ಪುಟ. ೬೧ 
ಚಿದಾನಂದ ಮೂರ್ತಿ ಎಂ. ೧೯೭೯ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ 

ತ್ರೀ ಕಂಠಯ್ಯ .ಕೆ. ೧೯೮೩ ವಿಜಯನಗರ ಕಾಲದ ಅರಸೊತ್ತಿಗೆಯ ಜನಜೀವನ ಚಿತ್ರಣ ಪುಟ. ೨೬( 
ಮೋಹನಕೃಷ್ಣ ರೈ ೨೦೦೪ ಪ್ರಭುತ್ವ ಮತ್ತು ಜನತೆ ಪುಟ. ೧೩೬, ೧೩೭ 


೪೦೫. ದೇವಮಾತೃಕ 


(ಆದಿಪುರಾಣ ೮-೬೩ ವ) 
ಪಂಪನು ಮಳೆಯ ನೀರಿನಿಂದ ತರೀ ಫಸಲು ಬೆಳೆಯುವ ಪ್ರದೇಶವನ್ನು 
ದೇವಮಾತೃಕವೆಂದು ಕರೆದಿದ್ದಾನೆ. ಪ್ರಾಚೀನ ಕೃಷಿ ಪದ್ಧತಿಗಳಲ್ಲಿ ಇದೂ ಒಂದು. 
ದೇವ: (ತ್ರಜನ್ಯ) ಮಾತಾ ಇವಯಸ್ಕ - ದೇವಮಾತೃಕ. ಖಗ್ವೇದದಲ್ಲಿ ನೀರಾವರಿ 
ವ್ಯವಸಾಯ ಸಹಜವಾದ ಕೃತಕ ಕಾಲುವೆಗಳ ಮೂಲಕ ಭೂಮಿಗೆ ನೀರುಣ್ಣಿಸುವ 
ವಿಧಾನದ ಉಲ್ಲೇಖಗಳು ಬರುತ್ತವೆ. "ಕೃಷಿ ಎಂತಿ ಕೃಷತ್ವ' ಎ೦ಬ ವ್ಯಾಖ್ಯೆ ಯಗ್ಗೇದದಲ್ಲಿ 
ದೊರೆಯುತ್ತದೆ (೧೦-೩೪) “ನೇಗಿಲುಗಳನ್ನು ಹೂಡಿರಿ ನೊಗಗಳನ್ನು ವಿಸ್ತಾರಗೊಳಿಸಿರಿ. 
ಹರಗಿದ ಮಡಿ ಸಾಲುಗಳಲ್ಲಿ ಕಾಳುಗಳನ್ನು ಬಿತ್ತನೆ ಮಾಡಿರಿ ನಾವು ಮಾಡಿದ ಸುತಿಗಳಿಂದ 
(ದೇವತೆಗಳಲ್ಲಿ) ಉತ್ತಮ ಬೆಳೆ ಬರುತ್ತದೆ. ಕೊಯ್ದು ಮಾಡುವವರು ಕುಡುಗೋಲುಗಳನ್ನು 
ತೆಗೆದುಕೊಂಡು ಮಾಗಿದ ಪೈರಿನ ಕಡೆ ಬರುವಂತಾಗಲಿ” ಎಂದು ಖಗ್ವೇದದಲ್ಲಿ 
ಬರುತ್ತದೆ. (೧೦-೧೦೧-೩) 


೪೦೬. ದೇವರು 

“ದೇವರು ಮತ್ತು ವಿಶ್ವ ಹಾಗೂ ಅವೆರಡರ ಪರಸ್ಪರ ಸಂಬಂಧ - ಇವುಗಳ 
ವಿಷಯವಾಗಿ ಮೇಲ್ಮಟ್ಟದ ಚಿಂತನೆಗೆ, ಹೆಚ್ಚು ಸ್ಪಷ್ಟವಾದ "ದಿವ್ಯತೆ'ಯ ಆರಾಧನೆಯು 
ದಾರಿಯಾಗುವುದು. ಅಂತಹ ಆರಾಧನೆಯು ಕಣ್ಣಿಗೆ ಕಾಣಿಸುವ ದೇವತಾಚಿಹ್ನೆ ಅಥವಾ 
ನಿಜವಾದ ಪ್ರತಿಮೆಗಳು ಇರುವ ದೇವಾಲಯಗಳಲ್ಲಿ ನಡೆಯಬಹುದು. ಯಾಗವ್ಯವಸ್ಥೆಯು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೩೨ 


ಸಾರ್ವಜನಿಕ ಸಂಸ್ಥೆಯಾಗಿ ಸದಾಕಾಲದಲ್ಲಿ ನಡೆಯುವುದಲ್ಲ: ಗೊತ್ತಾದ ತಿಂಗಳುಗಳಲ್ಲಿ 
ಮಾತ್ರ ನಡೆಸಲ್ಪಡುವುದು. ದೈನಂದಿನ ಯಜ್ಞವು ಮನೆಯಲ್ಲಿ ನಡೆಯುವುದು. ಆದರೆ 
ದೇವಾಲಯಗಳಲ್ಲಿನ ಭಗವದಾರಾಧನೆಯಾದರೋ ಸಾರ್ವಕಾಲಿಕ. ಇಂತಹ 
ದೇವಾಲಯಗಳಲ್ಲಿ ದಿವ್ಯತೆಯ ಸಂಪರ್ಕವನ್ನು ಪಡೆಯುವುದು. ಅನುಭಾವಿಕ ಧೀಶಕ್ತಿಯುಳ್ಳ 
ಕೆಲವೇ ಕವಿಗಳು ಮಾತ್ರವಲ್ಲ: ಇತರರೂ ಸಹ ಬೆಂಕಿಯೊಂದೇ ಕಾಣಿಸುವ ಮತ್ತು 
ತಾವು ಭಾಗವಹಿಸುವ ಸಂದರ್ಭಗಳಾವುವೂ ಇಲ್ಲದ ಯಾಗಗಳಲ್ಲಿ ಸಾಧ್ಯವಾಗ 
ಬಹುದಾದುದಕ್ಕಿಂತಲೂ ಮಿಗಿಲಾಗಿ ಭಗವ೦ತನ ವಾಸ್ತವ ದರ್ಶನವನ್ನು ಪಡೆಯುವರು. 
ದೇವಾಲಯ ಪೂಜೆಯೊಡನೆ ಸಂಗತವಾದ ದೇವತಾ ಸ್ಪಷ್ಟತೆ, ಸಮಾಜ ಮತ್ತು 
ಅವಿಚ್ಛಿನ್ನತೆ - ಇವುಗಳು ಆಲೋಚನಾ ಪದ್ಧತಿಯ ಬೆಳವಣಿಗೆಗೆ ಹೆಚ್ಚು ಯೋಗ್ಯವಾದ 
ಆವರಣವಾಗಿರುತ್ತವೆ.” ದೇವರು ಎಂಬ ಪರಿಕಲ್ಪನೆಯು ವಿಶಿಷ್ಟವಾದುದು. ಭಾರತೀಯರಲ್ಲಿ 
ದೇವರ ಪರಿಕಲ್ಪನೆಯು ವಿಶಿಷ್ಟವಾಗಿದೆ. ಒಂದೊ೦ದು ಮತಗಳು ಅಥವಾ ಪಂಥಗಳು 
ತಮ್ಮ ತಮ್ಮ ದೇವರ ಕಲ್ಪನೆಯನ್ನು ವಿಶಿಷ್ಟವಾಗಿ ಮಂಡಿಸಿದ್ದನ್ನು ಕಾಣಬಹುದು. 
ದೇವರಿಗೆ ಆಕಾರವಿದೆಯೆಂಬಲ್ಲಿಂದ ಪ್ರಾರಂಭಿಸಿ ದೇವರಿಗೆ ಆಕಾರವಿಲ್ಲವೆಂದು ಚರ್ಚೆ 
ಗಳಾಗಿವೆ. ವೈಷ್ಣವ ಪಂಥದವರು ವಿಷ್ಣುವನ್ನು ಶ್ರೇಷ್ಠದೇವರು ಎಂದು ಕರೆಯುತ್ತಾರೆ. 
ಶೈವ ಪಂಥದ ಪ್ರಕಾರ ಶಿವನೇ ಶ್ರೇಷ್ಠ ಎಲ್ಲಾ ಅಧಿಕಾರವುಳ್ಳವನು. ಆದರೆ, ಬ್ರಹ್ಮನಿಗೆ 
ಆರಾಧನೆಯಿಲ್ಲ. 

ಭಾಗವತದ ಆಧ್ಯಾತ್ಮಿಕದೃಷ್ಟಿ ವಿಷ್ಣುಪುರಾಣದರಂತೆಯೇ ಇದೆ. “ಅದ್ವಯಜ್ಞಾನ 
ಯಾವುದೋ ಅದೇ ಶಾಶ್ಚತ ಮೂಲತತ್ವ. ಅದನ್ನೇ ತತ್ವವಿದರು ಬ್ರಹ್ಮ ಪರಮಾತ್ಮ 
ಮತ್ತು ಭಗವತ್‌ ಎಂದು ಕರೆಯುತ್ತಾರೆ ಎಂಬುದಾಗಿ ಭಾಗವತ ಸ್ಪಷ್ಟವಾಗಿ ನಿರೂಪಿಸುತ್ತದೆ. 
ವಿಷುಪುರಾಣದ ಹಾಗೆ ಭಾಗವತವೂ ಪರಮಾತ್ಮನ ನಿರ್ಗುಣ ಮತ್ತು ಸಗುಣ 
ಸ್ವರೂಪಗಳನ್ನು ಸ್ವೀಕರಿಸುತ್ತದೆ. ಒಂದು ಪ್ರಸಿದ್ಧವಾದ ಶ್ಲೋಕದಲ್ಲಿ, ಭಗವಂತನು 
ಬ್ರಹ್ಮನಿಗೆ ತನ್ನ ನಿಜಸ್ವರೂಪವನ್ನು ಪ್ರಕಟಗೊಳಿಸುತ್ತಾನೆ: “ಆದಿಯಲ್ಲಿ(ಎ೦ದರೆ, ನಾನು 
ವಿಶ್ವವ್ಯವಸ್ಥೆಯಂತೆ ವ್ಯಕ್ತವಾಗುವ ಮುಂಚೆ, ನನಗೆ ನಾನೇ ಆಧಾರನಾಗಿ ನನ್ನೊಳಗೆ 
ನಾನೊಬ್ಬನೇ ಇದ್ದೆ; ನನಗಿಂತ ಹೊರತಾಗಿ ವ್ಯಕ್ತಾವ್ಯಕ್ತವಾವುದೂ ಇರಲಿಲ್ಲ. ಈ ವಿವಿಧ 
ಸೃಷ್ಟಿಯನ್ನು ನಿರ್ಮಿಸಿದ ಮೇಲೂ ಇರುವವನು ನಾನೊಬ್ಬನೇ (ಏಕೆಂದರೆ, ಇವೆಲ್ಲ 
ನನ್ನ ವ್ಯಕ್ತಸ್ತ್ವರೂಪಗಳು, ನನಗೆ ಹೊರತಾಗಿ ನನ್ನನ್ನು ಅವಲಂಬಿಸದೆ ಇರುವ ಯಾವುದೂ 
ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ) ಈ ವಿವಿಧ ಸೃಷ್ಟಿಗಳಲ್ಲವೂ ವಿಲಯಕ್ಕೆ ಸಂದ ಬಳಿಕವೂ 
ಉಳಿಯುವವನು ನಾನೊಬ್ಬನೇ(ಕಾಲಪ್ರವೃತ್ತವಾದ ನನ್ನ ಈ ಅಭಿವ್ಯಂಜನೆಗಳೆಲ್ಲವೂ 
ಕಾಲಕ್ರಮದಲ್ಲಿ ನನ್ನಲ್ಲಿಯೇ ಲಯಹೊಂದುತ್ತವೆ.) 

ಆತ್ಮ ಮತ್ತು ಪರಮಾತ್ಮರ ನಡುವಣ ಸಂಬಂಧದ ಬಗ್ಗೆ ಭಾರತೀಯ ಮತ 
ಸಿದ್ಧಾಂತಗಳಲ್ಲಿ ಬೇರೆ ಬೇರೆ ಚರ್ಚೆಗಳಿವೆ. ಆತ್ಮ-ಪರಮಾತ್ಮ ಬೇರೆಯಲ್ಲ.(ಅದ್ವೈತ) 
ಆತ್ಮ ಪರಮಾತ್ಮದ ಒಂದು ಅಂಶ(ದ್ವೈತ) ತಪಸ್ಸಿನ ಆತ್ಮಾನುಭವ ಪಡೆದು ಮೋಕ್ಷ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೩೩ 


ಹೊಂದುವರು (ಜೈನ) ಹೀಗೆ ಪರಮಾತ್ಮನನ್ನು ಬೇರೆ ಬೇರೆ ಅರ್ಥಗಳಲ್ಲಿ ಕಾಣಲಾಗಿದೆ. 
ಏವರಗಳಿಗೆ ನೋಡಿ: ದೇವರು; ಏಕದೇವತೋಪಾಸನೆ 
ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಪುಟ. ೩೦. 


೪೦೭. ದೇಶಿ 
ದೇಶೀ (ವಸ್ತ್ರ ಎಂದರೆ ಉರಟು, ಒರಟು ಎ೦ಬುದನ್ನು ಇಂದಿಗೂ ಕೋಶಗಳಿಂದ 
ತಿಳಿಯಬೇಕಾಗಿಲ್ಲ. ತಂದೆ ತಾಯಿಗಳನ್ನು ಕಳೆದುಕೊಂಡು ತಬ್ಬಲಿಯಾದ ಚಂದಹಾಸನನ್ನು 
ಲಕ್ಷ್ಮೀಶ ಕವಿಯು ಜೈಮಿನಿಯಲ್ಲಿ, “ದೇಶಿಕನು' ಎಂದು ನಿರ್ದೇಶಿಸಿದ್ದಾನೆ. 
ವಿವರಗಳಿಗೆ : ಶಂಬಾ ಜೋಶಿ ೧೯೯೯ ಹಾಲುಮತ ದರ್ಶನ ಸಂಪುಟ ೩ ಪುಟ. ೫೦ 
ರಾಜೇಂದ್ರ ಚೆನ್ನಿ ೧೯೯೯ ದೇಶೀವಾದ 


೪೦೮. ದೇಸಿನೃತ್ಯ 

ಪಂಪನ “ಆದಿಪುರಾಣ'ದಲ್ಲಿ ಬರುವ "ಜತ್ತಲಟ್ಟದ ಮಣಿಯಂತದೇಂ 
ಪುದುಳಮಾದುದೊ' (೭-೧೨೬) ಮಾತು ದೇಸಿ ನೃತ್ಯದ ಸೂಚನೆಯನ್ನು ಕೊಡುತ್ತದೆ. 
ಇದಕ್ಕೆ ಟಿಪ್ಪಣಿಯನ್ನು ಮಂಡಿಸುತ್ತಾ ಇದು ನಟ್ಟಗಣೆಯ ಮೇಲೆ ತಿರುಗುವ ಒಂದು 
ನೃತ್ಯವೆಂದು ಹೇಳಲಾಗಿದೆ. 

ಪಂಪ ಭಾರತದಲ್ಲಿ ದೇಸಿ ನೃತ್ಯದ ಉಲ್ಲೇಖವಿದೆ. (೭-೮೭) ದೇಹದಲ್ಲಿ 
ಪ್ರತಿಯೊಂದು ಅಂಗವನ್ನು ಚಲಿಸುವುದು ದೇಶಿ ನೃತ್ಯವೆ೦ದು ಪಂಪನು ವ್ಯಾಖ್ಯಾನಿಸುತ್ತಾನೆ. 
(೭-೯೧) ಈ ರೀತಿಯ ನೃತ್ಯಗಳಲ್ಲಿ ಕುಣಿಯುವವರ ಸ್ವಭಾವ ಮನೋರಂಜನೆಯೇ 
ಪ್ರಧಾನವಾಗಿರುತ್ತದೆ ಎನ್ನುವಂತೆ ಕೃತಿಕಾರರು ಚಿತ್ರಿಸಿದ್ದಾರೆ. ಬಹುತೇಕ ಸಂದರ್ಭಗಳಲ್ಲಿ 
ದೇಸಿ ನೃತ್ಯವು ಮಧುಪಾನದಿಂದ ಉಂಟಾಗುತ್ತದೆ ಎನ್ನುವ ವಿವರಗಳು ಕೃತಿಗಳಲ್ಲಿ 
ದೊರೆಯುತ್ತವೆ. 


೪೦೯. ದೇಸಿಯೊಳ್‌ ಪುಗುವುದು ಎಂದರೇನು? 

ಈ ಕುರಿತು ಮುಳಿಯ ತಿಮ್ಮಪ್ಪಯ್ಯ ಹೀಗೆ ಹೇಳುತ್ತಾರೆ: 

ಪಂಪನ ಕಾವ್ಯಗಳೊಳಗೆ ಮಾತ್ರವಲ್ಲ: ಬೇರೆ ಕನ್ನಡ ಕಾವ್ಯಗಳಲ್ಲಿಯೂ "ದೇಸಿ - 
ದೇಸೆ-ದೇಶಿ' ಎಂಬ ಪದಗಳು ಅಲ್ಲಲ್ಲಿ ತೋರುತ್ತಿವೆ. ಈ ಮೂರು ಪದಗಳೊಳಗೆ 
ಒಂದಿಷ್ಟು ರೂಪಾಂತರತೆ ಇದ್ದರೂ, ಎಲ್ಲವೂ ಒಂದೇ ಎಂಬಲ್ಲಿ ಸಂದೇಹವಿಲ್ಲ. 
"ಸಮಸ್ತ ಭಾರತ'ದ ನಿಘಂಟುವಿನಲ್ಲಿ ಮಾತ್ರವಲ್ಲ. ಇತರ ನಿಘಂಟುಗಳಲ್ಲಿಯೂ `ದೇಸಿ'ಗೆ 
“ಸೊಬಗು” ಎಂಬ ಅರ್ಥವು ತೋರಬಹುದು. ಅದು ಲಾಕ್ಷಣಿಕಾರ್ಥವೇ 
ಆಗಿರಬೇಕೆಂಬುದನ್ನು ಆ ಪದದ ಹೆಸರಿನಿಂದಲೇ ನಿರ್ಧರಿಸಿಕೊಳ್ಳಲೂಬಹುದು. ಯಗ 
ಪದಕ್ಕೆ ಅದರ ಸ್ಪರೂಪದಿಂದಲೇ ಸೂಚಿತವಾಗುವ 'ದೇಶಸಂಬದ್ಧವಾದುದು' ಎಂಬ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೩೮ 


ವಾಚ್ಯಾರ್ಥವಿದ್ದಿರಬೇಕು. ಎಂಬುದು ಸಿದ್ಧವಾಗುತ್ತಿದೆ. ಈ "ದೇಶಿ ದೇಶಿ' ಎಂಬ ಒಂದು 
ವಿಶಿಷ್ಟಧರ್ಮವು ಕಾವ್ಯಪ್ರಪ೦ಚದಲ್ಲಿ ಮಾತ್ರವೇ ಅಲ್ಲ. ಸಂಗೀತ, ವೈದ್ಯಶಾಸ್ತ್ರ 
ಮೊದಲಾದವುಗಳಲ್ಲಿಯೂ ಇರುವಂತೆ ತೋರುತ್ತಿದೆ. ಸಂಗೀತದೊಳಗೆ “ತೋಡಿ', 
“ದೇಶಿ ತೋಡಿ' ಎಂದು ಒಂದೇ ರಾಗದಲ್ಲಿ ಇಕ್ಕವಲನ್ನು ನೋಡಿರಿ. ಇದು ಒಂದೇ 
ರಾಗದೊಳಗೆ "ದೇಸಿ' ಬೆರೆದು ಅದೊಂದು ಎಶಿಷ್ಟರಾಗವೆನ್ನಿಸಿದುದಕ್ಕೆ ಆಧಾರವಾಯಿತು. 
ಇನ್ನು 'ಬ೦ಗಾಳ', "ಕನ್ನಡ', "ಮಾಳವ, "ಗೌಳ' ಮೊದಲಾಗಿ ಆಯಾ ದೇಶನಾಮಗಳನ್ನೇ 
ಪಡೆದು ರೂಪುಪಡೆದ ರಾಗಗಳನ್ನೆಷ್ಟೋ ನೋಡಬಹುದು. ಈ ದೃಷ್ಟಾಂತಗಳಿಂದ ಆ 
“ಬ೦ಗಾಳ', ಕನ್ನಡಿ'ದಿಗಳು ವಿಶಿಷ್ಟದೇಶಗಳಲ್ಲಿ ನೆಲೆಗೊಂಡ "ದೇಶಿ'ರಾಗಗಳು ಎಂಬುದು 
ಸಿದ್ಧವಾಗುತ್ತಿದೆ. ಇಂಥ ದೇಶಿಗಳೊಳಗೆ ನಮ್ಮ "ಯಕ್ಷಗಾನ', “ತು೦ಡುಪದ', “ಜೋಗುಳ' 
ಮೊದಲಾದ ಹಾಡುಗಳೂ ಸೇರುತ್ತಿವೆ ಎನ್ನಬೇಕು. ಇವುಗಳು ಸಂಗೀತ ದೇಸಿಗಳಾದರೆ, 
ವೈದ್ಯದೊಳಗಿನ ದೇಸಿಗಳನ್ನೀಕ್ಷಿಸಿರಿ” ಎಂಥ ಪ್ರಸಿದ್ಧ ಪಾಶ್ಚಾತ್ಯ - ಪೌರ್ವಾತ್ಯ ವೈದ್ಯರ 
ಕೈಗೂ ನಿಲುಕದ ರೋಗಗಳಾದರೂ ಸರಿ: "ಮೂಲಿಕೆ ಮದ್ದು' ಎನ್ನುವ ಕೊಡಸೊಪ್ಪ'ನ್ನು 
“ತೋಡನೀರಿ'ನಲ್ಲರೆದು ಕುಡಿಸಿ ಗುಣಗೊಳಿಸುವ ಎಷ್ಟೋ ಮಂದಿ ಹಳ್ಳಿಗರೀಗಲೂ 
ಇದ್ದಾರೆ. "ಯಾವ ಪುಸ್ತಕವಾದ ಈ ಮಸ್ತಕದಲ್ಲಿದೆ' ಎಂದು ಹೇಳಿದುದೂ ನಮ್ಮಲ್ಲಿ 
ಹಲವರಿಗೆ ಈಗಲೂ ಗೊತ್ತಿದೆ. ಅಂಥ ಮೂಲಿಕೆ ಮದ್ದುಗಳನ್ನೇ ವೈದ್ಯದೊಳಗಿನ 
“ದೇಸಿ” ಎನ್ನಬೇಕು. ಇದನ್ನವಧರಿಸಿದರೆ, ವಿದ್ವಾಂಸರು ನಿರೂಪಿಸುವ ಲಕ್ಷಣಕ್ಕೊಳ 
ಗಾಗದಿರುವ, ಅದರಿಂದಲೇ ವರ್ಗೀಕರಣಕ್ಕೆ ಸಿಲುಕದೆ ಹೊರಗಾಗಿರುವ, ಸಂಗೀತ - 
ವೈದ್ಯಾದಿಗಳಲ್ಲಿ ವಿಶಿಷ್ಟ ಸೌಂದರ್ಯ ವಿಶಿಷ್ಟ ಫಲದಾಯಕವಾದ ದೇಶೀಯ ಪದ್ಧತಿಯನ್ನೇ 
“ದೇಸಿ' ಎನ್ನುವುದು ಎಂಬುದು ಸಿದ್ಧವಾಗುತ್ತಿದೆ. “ಸಮಸ್ತಭಾರತ'ದಿ೦ದಲೇ ಎತ್ತಿಕೊಂಡ 
ಮುಂದಿನ ಪದ್ಯದಲ್ಲಿ ಈ ಅಭಿಪ್ರಾಯವನ್ನು ಸಂಕಲನೆ ಮಾಡುವ. 

ಆಡದ ಮೆಂಯ್ಗಳಿಲ್ಲ ನಿಡುಮೆಯ್ಗಳುಮಾಡಿದುವಂತೆ ಮೆಟ್ಟುವಳ್‌ 

ನೋಡಿದರೆಲ್ಲರಂ ಪಿಡಿದು ಮೆಟ್ಟಿದಳಿಟ್ಟಳಮಾಯ್ತು ದೇಸಿ ಕೆ 

ಯ್ಲೂಡಿದುದಿಲ್ಲ ಮಾರ್ಗಮೆನೆ ವಿಸ್ಮಯಮಾಗಿರೆ ತನ್ನ ಮುಂದೆ ಬಂ 

ದಾಡಿದಳಾ ತಿಲೋತ್ತಮೆಯನೊಲ್ಬನುಮಿಲ್ಲ ನರೇಂದ್ರತಾಪಸಂ. 

(ವಿಕಮಾರ್ಜುನವಿಜಯ. ೭-೯೧) 

ಇಲ್ಲಿ ವಿಕ್ರಮಾರ್ಜುನನ ತಪಸ್ಸನ್ನು ಕೆಡಿಸಲಿಕ್ಕಂದು ಬ೦ದ ಅಪ್ಪರಃಸ್ತೀಯರೊಳಗಿನ 
ತಿಲೋತ್ತಮೆಯ “ಇಟ್ಟಳ'ವಾದ "ದೇಸಿ' ನರ್ತನವೂ, ಅದು ಗುರಿಮುಟ್ಟದೆ ನಿರರ್ಥಕವಾದ 
ವಿಷಯವೂ ಸಕಾರಣವಾಗಿ ಮನೋರಂಜಕವಾಗಿ ವರ್ಣಿತವಾಗಿದೆ. ಈ ಸಂದರ್ಭದಲ್ಲಿ, 
ಇದಕ್ಕಿಂತಲೇ ಹಿಂದಿನ "ಉರ್ವಸಿ ದೇಸಿಗೆ ದೇಸೆಯಾಡಿದಳ್‌' (ಪು. ೮೭) ಎಂಬ, 
ದೇಸಿಗಳನ್ನು ಎಣಿಸಿಕೊಳ್ಳಬೇಕು. ಕವಿ ಈ ವರ್ಣನ ವ್ಯಾಜದಿಂದ ಕಲಾಸಮೂಹದೊಳಗಿನ 
"ದೇಸಿಮಾರ್ಗ'ಗಳೆಂಬೆರಡು ಪ್ರಮುಖಾಂಗಗಳನ್ನೂ ವಿಂಗಡಿಸಿ ತೋರಿಸಿದ್ದಾನೆಂಬುದು 
ವ್ಯಕ್ತವಾಗುತ್ತಿದೆ. "ದೇಶಿ' ಇಟ್ಟಳ (ಅತಿಮನೋಹರ)ವಾದರೂ "ಮಾರ್ಗವು' 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೩೫ 


ಕೈಗೂಡದಿರುವುದಕ್ಕೆ ಕಾರಣವೇನು? ನಾಟ್ಯ, ಸಂಗೀತಗಳಲ್ಲಿ ಯಾವ ಯಾವ ಅಂಗಗಳು 
ಚಲಿಸತಕ್ಕುವು, ಯಾವುವು ಚಲಿಸತಕ್ಕುವಲ್ಲ ಎ೦ಬ ಮಾರ್ಗೀಯ (ಶಾಸ್ತ್ರೀಯ) 
ನಿಯಮವಿದೆ. 

ಛಂದೋಗೀತಕಮಾಸದ್ಯ ತ್ವಂಗಾನಿ ಪರಿವರ್ತಯೇತ್‌ 

ಏಷ ಕಾರ್ಯೋ ವಿಧಿರ್ನಿತ್ಯಂ ನೃತ್ತಾಭಿನಯವಾದಿತೇ 

"ಭಂದೋಬದ್ದವಾದ ಸಂಗೀತಕ್ಕನುವಾಗಿಯೇ ಭಾವವ್ಯಂಜಕವಾಗಿ ಅ೦ಗಗಳನ್ನು 
ಅಲುಗಿಸಬೇಕೆಂಬುದು ನೃತ್ಯಾಭಿನಯದಲ್ಲಿ ನಿತ್ಯವಾದ ನಿಯಮ' - ಎಂಬುದಿದು 
ಭರತನ ನಾಟ್ಯಶಾಸ್ತ್ರ ವಚನ. ತಿಲೋತ್ತಮಾ ನರ್ತನದಲ್ಲಿ ಆ ಮಾರ್ಗವು ಅದೃಶ್ಯವಾದುದಷ್ಟೇ 
ಅಲ್ಲ, ಅದನ್ನು ಮಾಸಿಸುವ "ದೇಸಿ'ಯ ನರ್ತನ ಮಾತ್ರವೇ ತೋರುತ್ತಿದೆ - ಎಂಬುದು 
"ಆಡದ ಮೆಯ್ದಳಿಲ್ಲ ನಿಡುಮೆಯ್ಗಳು ಮಾಡಿಡುವು' ಎಂಬುದರಿಂದ ವ್ಯಕ್ತವಾಗುತ್ತಿದೆ. 
ಅಷ್ಟೇ ಅಲ್ಲ, "ನೋಡಿದರೆಲ್ಲರಂ ಪಿಡಿದು ಮೆಟ್ಟುವ'ಂತೆ ಅವಳ ಪಾದವು ವಿಲಕ್ಷಣವಾಗಿ 
ಚಲಿಸುತ್ತಿತ್ತು ಅದರಿಂದ ದೇಸಿ "ಇಟ್ಟಳ' ವಾದರೂ "ಕೆಯ್ಲೂಡಿದುದಿಲ್ಲ ಮಾರ್ಗ" 
ಎನ್ನಬೇಕಾಯಿತು. ಗ್ರಮ್ಯಾವಸ್ಥೆಗೊಂಡ ಕುಣಿತದಲ್ಲಿ ಮಾರ್ಗವೆಲ್ಲಿಂದ? ಆಕೆಯ ಮಟ್ಟಿಗದು 
ಅಂದವಾಗಿದ್ದರೂ ಸುಸಂಸ್ಕತರಾದವರೊಲವು ಅದರತ್ತ ಬಾಗಲಾರದೆಂಬುದೇ ತಾತ್ತರ್ಯ. 

ಆ ವರ್ಗದತ್ತ ಸಹೃದಯರ ಮನಸನ್ನು ಗುರಿಗೊಳಿಸಲು ಲಕ್ಷಣಶಾಸ್ತ್ರವನ್ನೇ 
"ಮಾರ್ಗ'ವೆಂದು ಕರೆವುದು. ಆ ಲಕ್ಷಣದ ಸೂತ್ರಕ್ಕೊಳಗಾಗದೆ ಬೇರೆ ಬೇರೆಯಾಗಿ 
ಚದರಿದುದೇ ದೇಸಿ. ಆ ದೇಸಿಗಳೊಳಗೆ ಸಹ್ಯದಯರೆದೆಗೊಪ್ಪದುದು "ಗ್ರಾಮ್ಯ'ವೆಂದೂ 
ಒಪ್ಪುವುದು "ಅಗ್ರಾಮ್ಯ'ವೆಂದೂ ಎರಡು ಭೇದವಿದೆ. ಈ ಭಾವನೆಯನ್ನೇ 
ವಾಮನಾಚಾರ್ಯನು ರೂಪಾಂತರವಾಗಿ ಬಣ್ಣಿಸುವುದನ್ನೀಕ್ಷಿಸಿರಿ. "ಲೋಕಮಾತ್ರ 
ಪ್ರಯುಕ್ತಂ ಗ್ರಾಮ್ಯಂ (ನಾಡು ನುಡಿಯಲ್ಲಿ ಭಿನ್ನಭಿನ್ನವಾದ ದೇಸಿಗಳಲ್ಲಿ ಮಾತ್ರವೇ 
ಉಪಯುಕ್ತವಾದುದು ಗ್ರಾಮ್ಯ) ಎ೦ಬ ಸೂತ್ರದಿಂದ, ಆಡುವ ಮಾತನ್ನು ಅಥವಾ 
ದೇಶ್ಯವಾಗಿ ಮಾತ್ರವೇ ಉಪಯುಕ್ತವಾಗುವುದನ್ನು "ಗಾಮ್ಮ'ವೆನ್ನುತ್ತಾನೆ. ಮುಂದೆ. 
'ಅಗ್ರಾಮೃತ್ಸಮುದಾರತಾ' (ಗ್ರಾಮ್ಯತೆ ಎ೦ಬ ದೋಷದಿಂದ ರಹಿತವಾಗಿ ಮನೋಹರ 
ವಾದ ಗುಣಕ್ಕೆ ಉದಾರತೆ ಎಂಬ ಹೆಸರು) ಎಂದು ಉದಾರತಾರೂಪ ಗುಣವನ್ನು 
ಲಕ್ಷಿಸುತ್ತನೆ. ಇದರಿಂದ, "ಉದಾರತೆ' ಎಂಬ ಗುಣವೂ ಅಂದವಾದ ದೇಸಿಯಿಂದಲೇ 
ಸಂಘಟಿತವಾಗಿದೆ ಎಂಬುದು ಸ್ಫುಟವಾಗುತ್ತಿದೆ. ಆದರೆ, ವಾಮನನು “ದೇಶಿ'ಯನ್ನಿಲ್ಲಿ 
ಹೆಸರೆತ್ತಿ ಹೇಳದುದರಿಂದ “ಉದಾರತೆ'ಯಲ್ಲಿ ಆ ದೇಶಿಯ ಸಂಬಂಧವಿದೆ ಎಂದು 
ಭಾವಿಸುವುದು ತಪ್ಪೆಂದು ಆಕ್ಷೇಪಿಸಬಾರದು. ದೊಷವಿರುದ್ದವಾದುದೇ ಗುಣಸಾಮಾನ್ಯ 
ಲಕ್ಷಣವಪ್ಪೆ “ಲೋಕ ಎರುದ್ಧ' ಮೊದಲಾದ ದೋಷವಿರುದ್ದವಾದುದೇ ಗುಣಸಾಮಾನ್ಯ 
ಲಕ್ಷಣವಷ್ಟೆ "ಲೋಕ ವಿರುದ್ದ' ಮೊದಲಾದ ದೋಷಭೇದಗಳನ್ನು ವಾಮನನೇ ಲಕ್ಷಿಸುವ 
ಸೂತ್ರಾರ್ಥವನ್ನವಗಾಹಿಸಿರಿ. “ದೇಶ ಕಾಲ ಸ್ವಭಾವ ವಿರುದ್ಧಾರ್ಥಾನಿ ಲೋಕವಿರುದ್ದಾನಿ 
(ದೇಶಕಾಲ ಸ್ಪಭಾವಗಳಿಗೆ ವಿರೋಧವಾದ ಅರ್ಥಗಳೇ ಲೋಕವಿರುದ್ದಗಳು) ಇದರಿಂದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೩8 


ಉತ್ತಮ ದೇಶಿಗಳು, ಗುಣಮಾರ್ಗ ಸಂಬದ್ಧಗಳೇ ಆಗುವುವೆಂಬುದು ವ್ಯಕ್ತವಾಗುತ್ತಿದೆ. 
ಹಿಂದೆ ಬಣ್ಣಿಸಿದ ತಿಲೋತ್ತಮೆಯ ನರ್ತನದ ದೇಸಿ “ಇಟ್ಟಳ'ವಾಗಿದ್ದರೂ ಮಾರ್ಗದಲ್ಲಿ 
ಕೈಗೂಡಲಿಲ್ಲ. ಹಾಗೆ ಕೈಗೂಡದಿರಲಿಕ್ಕೆ, "ಆಡದ ಮೆಯ್ಗಳಿಲ್ಲ ನಿಡುಮೆಯ್ಗಳುಮಾಡಿದವು' 
ಎ೦ಬಲ್ಲಿ ತೋರುವಂತೆ, ಲಕ್ಷಣರಹಿತವಾದ ಮೆಟ್ಟು (ಗತಿ)ಗಳು ರಸಿಕಾರಸಿಕ ಭೇದವಿಲ್ಲದೆ 
ನೋಡಿದವರೆಲ್ಲರ ಎದೆಯನ್ನೂ "ಪಿಡಿದು ಮೆಟ್ಟು'ವಂತಿದ್ದ ನರ್ತನ ಗ್ರಾಮ್ಯತೆಯೇ 
ಕಾರಣ. ಮಾರ್ಗವಡೆಯದ ದೇಸಿಯಲ್ಲಿ ಮಾರ್ಗಾನುಯಾಯಿಯಾದ "ನರೇಂದ್ರ 
ತಾಪಸ'ನ ಒಲವು ಹರಿವುದೆ? ಹರಿಯದು. ಹಿಂದಿನ ವರ್ಣನೆಯಲ್ಲಿ, ನೃತ್ಯ ದೊಳಗಿನ 
'ದೇಸಿ', “ಮಾರ್ಗ'ಗಳನ್ನು ಕವಿ ಪರಿಚ್ಛೇದಿಸಿ ನಿರೂಪಿಸಿದ್ದಾನೆ. ನಮಗಿಲ್ಲಿ ಬೇಕಾದುದು 
ವಾಜ್ಮಯದ ದೇಸಿಯಲ್ಲವೆ? ಎಂದು ಕೇಳಬಹುದು. ಹೌದು. ನಾವೂ ಆ ಗುರಿಯನ್ನೇ 
ಹಿಡಿದು ಹೊರಟವರು. ಪಂಪನೆದೆಯ ಹೆದ್ದಾರಿಯಲ್ಲಿ ಸುಳಿಯುತ್ತಾ ಬಂದರೆ, ಒಂದಿಷ್ಟು 
ತಡವಾಗುವುದೆಂಬುದು ಯಾರಿಗಾದರೂ ಕಟ್ಟಿಟ್ಟ ಗ೦ಟೇ ಸರಿ. ಮುಂದಿನ ಪದ್ಯವನ್ನು 
ನೋಡಿರಿ. 
ಅಸಿಯಳವುಂಕಿ ಕೆಂದಳದೊಳೊತ್ತುವ ನೀರ್‌ ಮೊಗಮಂ ಪಳಂಚೆ ಬಂ 
ಚಿಸಲಿನಿಸಾನುಮ೦ ಮುಖುಗಿದಾಗಡೆ ಭೋಂಕನೆ ಬಂದು ಬಾಳೆಮೀನ್‌ 
ಮುಸುಟೆ ನಿರಂತರಂ ಕರ್ದುಕೆ ಸತ್ಯವಿಯೊಳ್‌ ಸಮನಾಗಿ ಮಾರ್ಗಮಂ 
ಪೊಸಯಿಸಿ ದೇಸಿಯಂ ಪೊಸತು ಮಾಡಿದಳೊರ್ವಳಪೂರ್ವ ರೂಪದಿಂ 
(ವಿಕ್ರಮಾರ್ಜುನ ವಿಜಯ.೫-೬೪) 


೪೧೦. ದೇಸಿರಾಗ 

ಅಗ್ಗಳನು "ಚಂದ್ರಪ್ರಭ ಪುರಾಣ'ದಲ್ಲಿ ಹೀಗೆ ಹೇಳುತ್ತಾನೆ: ಷಡ್ಡ ಮಧ್ಯಮ ಗ್ರಾಮ 
ಸಂಬ೦ಧಗಳಾದ ಹದಿನೆಂಟು ಜಾತಿಗಳಲ್ಲಿ ಹುಟ್ಟಿದ ಗ್ರಾಮರಾಗ, ಅಲ್ಲಿ ಹುಟ್ಟಿದ 
ಭಾಷೆ, ಭಾಷೆಗಳಲ್ಲಿ ಹುಟ್ಟಿದ ವಿಭಾಷೆ ವಿಭಾಷೆಗಳಲ್ಲಿ ಹುಟ್ಟಿದ ಅಂತರಭಾಷೆ, ಅವುಗಳ 
ಅಂಗಗಳಾದ ರಾಗಾ೦ಗ, ಭಾಷಾ೦ಗ, ಉಪಾಂಗ, ಕ್ರಿಯಾಂಗ ಎಂಬ ದೇಶೀರಾಗ 
ಗಳಲ್ಲಿಯೂ, ಮತ್ತು ಸ್ಥಾನತ್ರಯ ನಿಯತವೂ ಸ್ಥಾಯಿಯ ಮೊದಲಾದ ವರ್ಣಯುಕ್ತವೂ 
ಅಮುಕ್ತಸ್ಥಾನ ರಂಜನವೂ, ನಾನಾರಸಾಲಂಕಾರ ಸಹಿತವೂ ಅಂದವಾದ ಸಾದನ್ಯಸದಿಂದ 
ಇಂಪಾಗಿಯೂ, ತಂ. ಹ. ಯ. ಎ. ಎ. ಆ. ದ. ತಿನಂ ನಿತ ಎ೦ಬ ಗೀತಾಲಕ್ಷಣಗಳಿಂದ 
ಉಪಲಕ್ಷಿತವೂ ಗಮಕಮಣೇಯವೂ, ಸಕಲಗೀತ ವಸ್ತುರೂಪವೂ ಆದ ಅಲಾಪಿ 
ಯಲ್ಲಿಯೂ, ವಿಸ್ತರ, ಸಂಕೀರ್ಣ, ಶುದ್ಧ, ಮಿಶ್ರ ಎ೦ಬ ನಾಲ್ಕು ಬಗೆಯ ರಾಗಗಳಿಂದ 
ಉದ್ದಾಹ, ಧ್ರುವ, ವೇಳಾಪ, ಭೋಗ ಎಂಬ ನಾಲ್ಕು ಧಾತ್ವಂಗಗಳಿ೦ದ, ಸ್ಪರ, ಪದ, 
ಬಿರುದ, ಪಾಟ, ತೆನ್ಶ ತಾಳ, ಎ೦ಬ ಆರು ಅಂಗಗಳಿಂದ ನಳ, ಕೃತ, ಪ್ರಸನ್ನ, ವ್ಯಕ್ತ, 
ಪೂರ್ಣ, ಸಮ ಸುಕುಮಾರ, ಸುರಕ್ತ, ಶಿಕ್ಷಣ, ಮಧುರ, ವಿನಿಕೃಷ್ಟ ಎ೦ಬ ಹತ್ತು 
ಗುಣಗಳಿಂದ ಶೋಭಿಸುವ ಗೀತಕವೆ ಮೊದಲಾದ ಶುದ್ಧ ಪ್ರಬ೦ಧಗಳಲ್ಲಿಯೂ, ಮಾತೃಕವೇ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೩೭ 


ಮೊದಲಾದ ದೇಶೀ ಪ್ರಬಂಧಗಳಲ್ಲಿಯೂ... (೧೫- -೭೧ವ). 

ಇದು ದೇಶೀಯ ಶೈಲಿಯನ್ನು ಸ ಸ್ಪಷ್ಟಪಡಿಸುತ್ತದೆ. ದೇಶಿರಾಗವನ್ನು ಹಾಡಿದ ಸ್ತ್ರೀಯರ 
ಕುರಿತು “ಪಂಪಭಾರತ' (೭-೯೦) “ಲೀಲಾವತಿ ಪ್ರಬಂಧ' (೭-೨8). ಮು೦ತಾದ 
ಕೃತಿಗಳಲ್ಲಿಯೂ ವಿವರಗಳು ಬಂದಿವೆ. 

ಸಂಗೀತದಲ್ಲಿಯೂ ಮಾರ್ಗ ಮತ್ತು ದೇಶಿ ಎಂದು ವ್ಯತ್ಯಾಸವಿದ್ದು ಅವುಗಳ 
ವ್ಯತ್ಯಾಸವು ಇಂತಿದೆ. 

೧. ದೇಶೀ ಸಂಗೀತದಲ್ಲಿ ಸ್ವರ ಪ್ರಧಾನ, ಮಾರ್ಗೀ ಸಂಗೀತವು ಪ್ರಧಾನವಾಗಿದೆ. 

೨. ಮಾರ್ಗಸಂಗೀತವು ಅನೇಕ ಕಟ್ಟು ನಿಟ್ಟುಗಳಿಂದ ಕೂಡಿದೆ. ದೇಶಿ ಸಂಗೀತದಲ್ಲಿ 
ಮಾರ್ಗೀ ಸಂಗೀತದಂತೆ ಕಟ್ಟುನಿಟ್ಟಾದ ನಿಯಮಗಳಿಲ್ಲ. 

೩. ಮಾರ್ಗೀ ಸರಿಗೀತದಲ್ಲಿ ಬದಲಾವಣೆ ಸಾಧ್ಯವಿಲ್ಲ. ದೇಶಿ ಸಂಗೀತದಲ್ಲಿ 
ಪರಿವರ್ತನೆ ಸಾಧ್ಯ (ಪಾಠಕ: ಬಿ.ಡಿ. ೧೯೭೫. ಪು. ೭-೮) 

ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿಯೂ ಸ್ತ್ರೀಯರು ಹಾಡಿದ ವಿಚಾರಗಳನ್ನು ಮೇಲಿನಂತೆ 
ಎರಡು ವಿಭಾಗ ಮಾಡಬಹುದು. ಸೋಮರಾಜನ 'ಉದ್ರಟ ಕಾವ್ಯ'ದಲ್ಲಿ ವರನಾಡಿ, 
ಗೌಳ, ವರಾಳಿ, ಅರಭಿ, ಮೇಘರಂಜಿ, ಶಶಿಮ೦ಜರಿ, ಗುರ್ಜರಿ, ದೇಸಿ, ದೇವ ಗಾಂಧಾರಿ, 
ವಸಂತ, ಮಧು ಮಾಧವಿ, ಭೈರವಿ ಮೊದಲಾದ ರಾಗಗಳಿಂದ ಗಾಯಕಿಯರು 
ಹಾಡಿದ ವಿಚಾರ ಬರುತ್ತದೆ. (೨-೧೧೫. ೧೧೬) ಬಾಹುಬಲಿ ಪಂಡಿತನ “ಧರ್ಮನಾಥ 
ಪುರಾಣ' ಕಾವ್ಯದಲ್ಲಿ ಮಲಹರಿ ಮೇಘರಂಜಿ, ಫಳಮಂಜರಿ, ತೊಂಡಿ, ವಸಂತವೆಂಬ 
ರಾಗವನ್ನು ಹಾಡಿದ ವಿಷಯವು ವ್ಯಕ್ತವಾಗಿದೆ. (೬-೧೪) ನಂಜುಂಡ ಕವಿಯ “ರಾಮನಾಥ 
ಚರಿತ್ರೆ'ಯಲ್ಲಿ ಗೌಳ, ವಸಂತ, ವೇಳಾವಳಿ, ಮಾರ್ಗ, ಹಿಂದೋಳ, ಗುಂಡಕ್ರಿಯೆ 
ರಾಗಗಳ ಹೆಸರುಗಳು ಬಳಕೆಯಾಗಿವೆ. (೨೮ನೇ ಸಂಧಿ ೨ನೇ ಅಶ್ವಾಸ: ೨೧,೨೭,೨೮) 
ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಉಲ್ಲೇಖಗೊ೦ಡ ಮುಖ್ಯ ರಾಗಗಳನ್ನು ಇಲ್ಲಿ 
ಗುರುತಿಸಲಾಗಿದೆ. 

ಮೇಳಕರ್ತರಾಗಗಳು ಈ ಕೆಳಗಿನಂತಿವೆ : 

ಸಂಗೀತ ರಾಗ : ಭೂಪಾಲಿ (ಭೂಪ) ಸಮಯ : ರಾತ್ರಿ ೧ನೇ ಪ್ರಹರ ರಾಗ 
: ದೇಸ ರಾತ್ರಿಯ ೨ನೇ ಪ್ರಹರ ರಾಗ : ಖಮಾಜ, ಖಮಾಜ ರಾತ್ರಿ ೨ನೇ ಪ್ರಹರ, 
ರಾಗ : ಬಾಗೇಶ್ರೀ, ಮಧ್ಯರಾತ್ರಿ 

ರಾಗ : ದುರ್ಗಾ, ಸಮಯ : ರಾತ್ರಿಯ ೨ನೇ ಪ್ರಹರ, ರಾಗ : ಕಾಫಿ, ಸಮಯ 
: ರಾತ್ರಿಯ ೨ನೇ ಪ್ರಹರ 

ಜೌನಪುರಿ (ಜೀವನಪುರಿ), ಹಗಲಿನ ೨ನೇ ಪ್ರಹರ, ರಾಗ : ಭೈರವಿ, ಶೃಂಗಾರ 
ರಸದ ಗೀತಗಳು ಇದರಲ್ಲಿರುತ್ತವೆ. ಕೆಲವರು "ಮ' ವಾದಿಸ್ಥರವನ್ನು ವರು. ಆದರೆ 


ಅದರಿಂದ ರಾಗದ ಗಂಭೀರತೆ ಹೆಚ್ಚಾಗಿ ಶೃ೦ಗಾರರಸ ದ ಗೀತಗಳನ್ನು ಹಾಡಲು 
ಬರುವುದಿಲ್ಲ. 


ಹಳಗನ್ನಡ ಸಾ೦ಸ್ಥ ತಿಕ ಪದಕೋಶ /೩೩೮ 


ರಾಗ : ಭೈರವ, ಸಮಯ : ಪ್ರಾತಃಕಾಲ, ರಾಗ : ಬಿಹಾಗ, ಸಮಯ : ರಾತ್ರಿ 
೨ನೇ ಪ್ರಹರ ಈ ರಾಗದಲ್ಲಿ ತೀವ್ರ "ಮ' ವು ವಿವಾದಿ ಸ್ವರವಾಗಿದೆ. ಮಂದ್ರ "ನಿ' ಗಹ 
ಸ್ವರವಾಗಿದೆ. 

ರಾಗ: ತಿಲಂಗ, ಸಮಯ: ರಾತ್ರಿ ೨ನೇ ಪ್ರಹರ ಶೃಂಗಾರ ರಸದ ಪದ್ಯಗಳಿರುತ್ತವೆ. 
ಇದೊಂದು ಕ್ಷುದ್ರ ಪ್ರಕೃತಿಯ ರಾಗವಾಗಿದೆ. ರಾಗ ಳ ಮಾಲಕ೦ಸ (ಮಾಲವ-ಕೌಶಿಕ) 

ಸಮಯ: ರಾತ್ರಿಯ ೪ನೇ ಪ್ರಹರ, ರಾಗವು ಗ೦ಭೀರವಾಗಿದೆ. ಧೀರಮನುಷ್ಯನ 
ಶಾಂತಿ ಸ್ವಭಾವವನ್ನು ಅಭಿವ್ಯಕ್ಷಗೊಳಿಸುತ್ತದೆ. ರಾಗ: ಬಿಭಾಸ್‌ (ವಿಭಾಸ್‌), ಸಮಯ: 
ಪ್ರಾತಃಕಾಲ ಇದು ಗಂಭೀರವಾದ ರಾಗವಾಗಿದೆ. ರಾಗ: ಪಟದೀಪ, ಸಮಯ: 
ಸಾಯಂಕಾಲ ಈ ರಾಗವನ್ನು ಹೆಚ್ಚಾಗಿ ತಾರಸಪ್ತಕದಲ್ಲಿ ಹಾಡುವರು. ರಾಗ: ಯಮನ 
(ಕಲ್ಯಾಣ), ಸಮಯ: ರಾತ್ರಿ ೧ಣೆ ಪ್ರಹರ, ರಾಗ: ಕೇದಾರ, ಸಮಯ ರಾತ್ರಿ ೨ನೇ 
ಪ್ರಹರ, ರಾಗ : ಅಲ್ಯೆಯಾ ಬಿಲಾವಲ, ಸಮಯ: ಹಗಲಿನ ೧ನೇ ಪ್ರಹರ, ಪ್ರಾತಃಕಾಲದ 
ಕಲ್ಯಾಣವೆ೦ತಲೂ ಕರೆಯುವರು. ರಾಗ: ಗೌಡ ಸಾರಂಗ, ಸಮಯ: ಹಗಲಿನ ೩ನೇ 
ಪ್ರಹರ, ಮಿಯಾಂ ಮಲ್ಹಾರ, ರಾಗ: ಕಾಮೋದ, ಸಮಯ: ರಾತ್ರಿಯ ೧ನೇ ಪ್ರಹರ 
ಇದಕ್ಕೆ ಶ್ಯಾಮಕಲ್ಯಾಣ ಮತ್ತು ಶುದ್ಧ ಸಾರ೦ಗಗಳು ನಿಕಟವರ್ತಿಯಾಗಿದೆ. ರಾಗ: 
ಧಾನಿ, ಸಮಯ: ಸಾಯಂಕಾಲ ಚ೦ಚಲ ಪ್ರಕೃತಿಯರಾಗವಾಗಿದೆ. ರಾಗ: ಮಾಂಡ, 
ಸಮಯ: ರಾತ್ರಿ ಇದು ಕ್ಷುದ್ರಪ್ರಕೃತಿಗೆ ಸೇರಿದ ರಾಗವಾಗಿದೆ. ಠುಮ್ರಿ, ದಾದ್ರಾ ಇತ್ಯಾದಿ 
ಚಂಚಲ ಪ್ರಕೃತಿಯ ಗೀತಗಳನ್ನು ಈ ರಾಗದಲ್ಲಿ ಹಾಡುತ್ತಾರೆ. ರಾಗ: ಸೋಹಿನಿ, 
ಸಮಯ: ಮಧ್ಯರಾತ್ರಿಯ ನಂತರ, ಸೋಹಿನಿ ರಾಗವು ಚಂಚಲ ಪ್ರಕೃತಿಯ ರಾಗವಾಗಿದೆ. 
ರಾಗ: ಪೂರ್ವಿ ಸಮಯ: ಸೂರ್ಯಾಸ್ತದ ಸಮಯ ಇದೊಂದು ಜನಕ ರಾಗವಾಗಿದೆ. 
ಶಾಂತವಾತಾವರಣ ಅಭಿವ್ಯಕ್ತಗೊಳಿಸಲು ಕೋಮಲ ರೆ- ಧಗಳು ಮತ್ತು ತೀವ್ರ "ಮ' 
ಪ್ರಯೋಗವಿರುವ ರಾಗಗಳು ಉತ್ತಮವೆಂದು ಸಮಗೀತಜ್ಞರ ಅಭಿಪ್ರಾಯವಿದೆ. ರಾಗ: 
ತಿಲಕ ಕಾಮೋದ ಸಮಯ: ರಾತ್ರಿಯ ೨ನೇ ಪ್ರಹರ ತಿಲಕ ಕಾಮೋದ ಕ್ಷುದ್ರ ಪ್ರಕೃತಿಗೆ 
ಸೇರಿದ ರಾಗವಾದುದರಿಂದ ಶೃಂಗಾರ ರಸದ ಪದ್ಯಗಳನ್ನು ಇದರಲ್ಲಿ ಹಾಡುತ್ತರೆ. 
ರಾಗ: ಕಲಾವತಿ (ವಲಚಿ) ಸಮಯ: ಮಧ್ಯರಾತ್ರಿಯ ಆರ೦ಭದಲ್ಲಿ ಇದು ಕರ್ನಾಟಕ 
ಪದ್ಧತಿಯಿಂದ ತೆಗೆದುಕೊಳ್ಳಲಾಗಿದೆ. ರಾಗ: ಶಂಕರಾ] ಸಮಯ: ರಾತ್ರಿಯ ೨ನೇ 
ಪ್ರಹರ ರಾಗ: ಹಮೀರ ಸಮಯ: ರಾತ್ರಿ ೧ನೇ ಪ್ರಹರ ಹಂಸದ್ದನಿ, ಸಮಯ : ರಾತ್ರಿ 
೧ನೇ ಪ್ರಹರ ಹಂಸಧ್ವನಿ ಕರ್ನಾಟಕ ಪದ್ಧತಿಯಿಂದ ಆಯ್ದುಕೊಂಡಿದೆ. ರಾಗ: ಶಿವರಂಜನಿ 
ಸಮಯ: ಮಧ್ಯರಾತ್ರಿ ಇದು ಕರ್ನಾಕ ಪದ್ಧತಿಯಿ೦ದ ಆಯ್ದುಕೊಂಡಿದೆ. ರಾಗ: 
ಛಾಯಾನಟ, ಸಮಯ: ರಾತ್ರಿಯ ೧ನೇ ಪ್ರಹರ ಕಣ್‌ ಸ್ವರಗಳ ಉಚ್ಚಾರದಿ೦ದಾಗಿ 
ರಾಗವು ಹಾಡಲು ಕಠಿನವಾಗಿದೆ. “ಪರೆ' ಸ್ವರಸ೦ಗತಿ ಇದೆ. ತಾರಸಪ್ತಕಕ್ಕೆ "ಪಸ' 
ಎಂದು ಹೋಗುವರು. ರಾಗ: ಪೀಲು, ಸಮಯ: ಅನಿಶ್ಚಿತ ಈ ರಾಗವು ಸಂಕೀರ್ಣ 
ಜಾತಿಗೆ ಸೇರಿರುವುದರಿ೦ದ ಗಾನಸಮಯ ಅನಿಶ್ಚಿತವಾಗಿದೆ. ಹಗಲಿನ ೩ನೇ ಪ್ರಹರದಲ್ಲಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೩೯ 


ಹಾಡಲು ಸಮಗೀತಜ್ಞರು ಅಭಿಪ್ರಾಯಪಡುವರು. ಆರೋಹದಲ್ಲಿ "ರೆ-ಧ' 
ದುರ್ಬಲವಾಗಿದೆ. ಇದು ಚಂಚಲ ಪ್ರಕೃತಿಯ ರಾಗವಾಗಿರುವುದುರಿ೦ದ ಶೃಂಗಾರ 
ರಸದ ಪದಗಳನ್ನು ಹಾಡುತ್ತಾರೆ. ರಾಗ: ದೇಸಕಾರ, ಸಮಯ: ಪ್ರಾತಃಕಾಲ, ಈ 
ರಾಗಕ್ಕೆ ಗಂಭೀರತೆ ಕಡಿವೆ. ರಾಗ: ಪೂರಿಯಾ ಸಮಯ: ರಾತ್ರಿ ೨ನೇ ಪ್ರಹರ ಇದು 
ಪೂರ್ವಾಂಗ ಪ್ರಧಾನ ರಾಗವಾಗಿದೆ. ಇದಕ್ಕೆ ಮಾರವಾ, ಹಿ೦ಡೋಲ, ಸೋಹಿನಿ 
ನಿಕಟವರ್ತಿ ರಾಗಗಳಾಗಿವೆ. ಪೂರಿಯಾ ರಾಗವು ಗಂಭೀರವಾಗಿದ್ದು, ಮೀಂಡರಾಗವು 
ಪ್ರಧಾನವಾಗಿದೆ. ರಾಗ: ಶುದ್ದ-ಸಾರಂಗ, ಸಮಯ: ಮಧ್ಯಾಹ್ನಕೆಲವರು ಸಾರ೦ಗವನ್ನು 
ತೋರಿಸಲು ಸ್ವಲ್ಪ ಕೋಮಲ "“ನಿ' ಯನ್ನು ಪ್ರಯೋಗಿಸುವರು. ಈಗ ಕೋಮಲ `ನಿ' 
ಉಪಯೋಗಿಸುವುದನ್ನು ಬಿಟ್ಟದ್ದಾರೆ. ರಾಗ: ರಾಗೇಶ್ರೀ ಸಮಯ: ರಾತ್ರಿ ೨ನೇ ಪ್ರಹರ, 
ಸಮಯ: ಸಾಯಂಕಾಲ ಇಲ್ಲವೆ ರಾತ್ರಿ, ರಾಗ: ಕಾಲಿಂಗಡಾ, ಸಮಯ: ಪ್ರಾತಃಕಾಲ. 
ಇದು ಚಂಚಲ ಪ್ರಕೃತಿಯ ರಾಗ. ಯಾವ ಸ್ವರಗಳ ಮೇಲೂ ಆಂದೋಲನವಿಲ್ಲ. 
ರಾಗ: ತೋಡಿ, ಸಮಯ: ಹಗಲಿನ ೨ನೇ ಪ್ರಹರ ಇದೊಂದು ಜನಕರಾಗವಾಗಿದೆ. 
ಇದರಲ್ಲಿ “ಪ' ಸ್ವರ ಅಲ್ಪವಿದ್ದರೂ ಅನಿವಾರ್ಯವಾಗಿದೆ. ಇಲ್ಲದಿದ್ದರೆ ಗುಜರಿ 
ತೋಡಿಯಾಗುವುದ. ತೋಡಿ ರಾಗವು ಗಂಭೀರವಾಗಿದೆ. ಮ೦ದ್ರ-ಮಧ್ಯ ಸಪ್ತಕಗಳಲ್ಲಿ 
ಹೆಚ್ಚು ವಿಸ್ತಾರ ಮಾಡಬಹುದು. ರಾಗ: ಮುಲ್ತಾನಿ 

ಸಮಯ: ಹಗಲಿನ ೪ನೇ ಪ್ರಹರ, ರಾಗ: ಮಧುವಂತಿ (ಮಧುಮಾಲತಿ), 
ಸಮಯ: ಹಗಲಿನ ೩ನೇ ಪ್ರಹರ, ರಾಗ: ಮಾರು ಬಿಹಾಗ, ಸಮಯ: ರಾತ್ರಿಯ 
೧ನೇ ಪ್ರಹರ, ಇದು ಸಂಕೀರ್ಣ ಜಾತಿಗೆ ಸೇರಿದೆ. ಚಲನೆ ಬಹಳ ವಕವಿದೆ. ರಾಗ: 
ಚ೦ದ್ರಕಂಸ, ಸಮಯ: ಮಧ್ಯರಾತ್ರಿ ರಾಗ: ಮಧುಕಂಸ, ಸಮಯ: ಸಾಯಂಕಾಲ 
ಇಲ್ಲವೆ ರಾತ್ರಿ ಇದು ಅರ್ವಾಚೀನ ರಾಗ, ಮಾಲಕಂಸದಂತೆ ಇದ್ದರೂ ಚಲನೆ 
ಮುಲ್ತಾನಿಯದಾಗಿದೆ. ರಾಗ: ಗುಣಕಲಿ (ಗುಣಕ್ರಿ) ಸಮಯ: ಪ್ರಾತಃಕಾಲ, ರಾಗ: 
ಕೀರವಾಣಿ, ಸಮಯ: ಸಾಯಂಕಾಲ, ಇದನ್ನು ಕೀರವಾಣಿ ಎಮಬ ಕರ್ನಾಟಕ 
ಪದ್ಧತಿಯ ಮೇಳದಿಂದ ಆಯ್ದುಕೊಂಡಿದೆ. ಪೂರ್ವಾಂಗ ಕಾಫಿಮತ್ತು ಉತ್ತರಾ೦ಗ 
ಭೈರವ ಸ್ಪರಗಳಿರುತ್ತವೆ. ರಾಗ: ಪೂರಿಯಾ-ಧನಾಶ್ರೀ, ಸಮಯ: ಹಗಲಿನ ೪ನೇ 
ಪ್ರಹರ ರಾಗವು ವಕ್ರವಿದೆ. ಪೂರ್ವಿಗೆ ನಿಕಟವರ್ತಿ ರಾಗ. ರಾಗ: ರಾಮಕಲಿ, ಸಮಯ: 
ಪ್ರಾತಃಕಾಲ ಆಂದೋಲನದ ಸ್ತರಬೇಕಿಲ್ಲ. ರಾಗ: ಪರಜಸಮಯ: ರಾತ್ರಿಯ ೪ನೇ 
ಪ್ರಹರ ಉತ್ತರಾಂಗ ಪ್ರಧಾನವಾದ ರಾಗ. ಆಂದೋಲನ, ಮೀಂಡ, ವಿಲಂಬಿತ ಲಯಗಳಿಗೆ 
ಆಸ್ಪದವಿಲ್ಲ. ಇದರಲ್ಲಿ ಬಡಾಖ್ಯಿಲ ಹಾಡುವುದುಲ್ಲ. ರಾಗ: ಬಸಂತ, ಸಮಯ: 
ಮಧ್ಯರಾತ್ರಿಯ ನಂತರ; ವಸಂತೃತು. ರಾಗ: ದರಬಾರಿ ಕಾನಡಾ, ಸಮಯ: ಮಧ್ಯರಾತ್ರಿ 
ಗಂಭೀರವಾದ ರಾಗ. ಇದರಲ್ಲಿ ಗಂಭೀರ ಮನುಷ್ಯನ ಭಾವ ವ್ಯಕ್ತವಾಗುತ್ತದೆ. ರಾಗ: 
ನಂದ (ಆನಂದಿ), ಸಮಯ: ರಾತ್ರಿಯ ೨ನೇ ಪ್ರಹರ, ರಾಗ: ಜೋಗಿಯಾ (ಜೋಗಿ) 
ಸಮಯ: ಪ್ರಾತಃಕಾಲ ಇದು ಕರುನಾರಸ ಪ್ರಧಾನವಾದ ರಾಗ. ಇದನ್ನು ಸಾಯಂಕಾಲ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /&೩೮೦ 


ದಲ್ಲಿಯೂ ಹಾಡುವರು. ಮಂದಿರದಲ್ಲಿ ಯಾವಾಗಲೂ ಹಾಡಬಹುದು. ರಾಗ: ಶ್ರೀ 
ಸಮಯ: ಸಾಯಂಕಾಲ, ಪೂರ್ವಿ-ಪೂರಿಯಾ ಧನಾಶ್ರೀ ಇದಕ್ಕೆ ನಿಕಟವರ್ತಿಗಳು. 
ಹಾಡಲು ಕಠಿಣವಾದ ರಾಗವಾಗಿದೆ. ರಾಗ: ಕೌಸಿ ಕಾನಡಾ (ಮಾಲಕಂಸ ಅಂಗ) 
ಸಮಯ: ರಾತ್ರಿಯ ೩ನೇ ಪ್ರಹರ, ಕೌಶಿಕ -ಕಾನಡಾ ಬೇರೊಂದಿದೆ. ಅದರಲ್ಲಿ "ರೆ' 
ಇದೆ. ಮಾಲಕಂಸ, ನಾಯಕಿಗಳ ಮಿಶ್ರಣವಿದೆ. ಕೌಸಿ: ಕಾನಡಾ (ಬಾಗೇಶ್ರೀ ಅಂಗ) 
ಸಮಯ: ಮಧ್ಯರಾತ್ರಿ, ರಾಗ : ಶ್ಯಾಮ-ಕಲ್ಯಾಣ, ಸಮಯ: ರಾತ್ರಿಯ ೧ನೇ ಪ್ರಹರ 

ರಾಗ: ಆಭೋಗಿ-ಕಾನಡಾ, ಸಮಯ: ಮಧ್ಯರಾತ್ರಿ, ರಾಗ: ಮೇಘ ಮಲ್ಹಾರ, 
ಸಮಯ: ವರ್ಷಾಯತು, ರಾಗ: ಭಟಿಯಾರ, ಸಮಯ: ಅಂತಿಮರಾತ್ರಿ, ಈ ರಾಗವು 
ವಕ್ರ ಮತ್ತು ವಿಚಿತ್ರವಾಗಿದ್ದರೂ ಪ್ರಭಾವಶಾಲಿಯಾದ ರಾಗವಾಗಿದೆ. ರಾಗ: ನಾಯಕಿ- 
ಕಾನಡಾ, ರಾಗ: ದೇಸಿ (ದೇಸಿತೋಡಿ), ಸಮಯ: ಹಗಲಿನ ೨ನೇ ಪ್ರಹರ, ರಾಗ: 
ಗೌಡ ಮಲ್ಹಾರ, ಸಮಯ: ವರ್ಷಾಯತು, ರಾಗ: ಸೂರಮಲ್ಲಾರ, ಸಮಯ: ಮಧ್ಯಾಹ್ನ 
ವರ್ಷಾಖತು, ರಾಗ: ಖಂಬಾವತಿ, ಸಮಯ: ರಾತ್ರಿ ೨ನೇ ಪ್ರಹರ, ರಾಗ: ನಟಬಿಹಾಗ, 
ಸಮಯ: ರಾತ್ರಿಯ ೧ನೇ ಪ್ರಹರ, ರಾಗ: ಬೈರಾಗಿ-ಭೈರವ, ಸಮಯ: ಪ್ರಾತಃಕಾಲರಾಗ: 
ಭೂಪಾಲ-ಸಮಯ: ಹಗಲಿನ ೨ನೇ ಪ್ರಹರ, ಭಕ್ತಿರಸ ಪ್ರಧಾನವಾದ ರಾಗ. ಶೃತಿ 
ಮನೋಹರವಾಗಿದೆ. 

ರಾಗ: ಪೂರ್ವಾಕಲ್ಯಾಣ ಸಮಯ: ಸೂರ್ಯಾಸ್ತದ ಸಮಯಕಲ್ಯಾಣಕ್ಕಿಂತ 
ಮೊದಲು ಹಾಡುವುದರಿಂದ ಇದಕ್ಕೆ “ಪೂರ್ವಾಕಲ್ಕಾಣ' ಹೆಸರಿದೆ. ಕೆಲವರು “ಪೂರಿಯಾ 
ಕಲ್ಯಾಣ'ವೆನ್ನುವರು. 

“ರಸ'ದ ನಿರ್ಣಯ ವಿವಾದಾಸ್ಪದವಿದೆ. ಭೀಮ (ಗಾವತಿ), ಸಮಯ: ಸಾಯಂಕಾಲ, 
ರಾಗ: ನಟಮಲ್ಲಾರ 

ಸಮಯ: ರಾತ್ರಿಯಲ್ಲಿ, ರಾಗ: ರಾಮದಾಸಿ ಮಲ್ಹಾರ, ಸಮಯ: ವರ್ಷಾಖತು 
ಇದೊಂದು ಅಪ್ರಚಲಿತ ರಾಗವಾಗಿರುವುದರಿಂದ ಇದರ ನಿಯಮಗಳನ್ನು ಬರೆಯುವುದು 
ಕಠಿಣ. ರಾಗ: ಮಾರವಾ, ಸಮಯ: ಸಾಯಂಕಾಲ ಪ್ರಭಾವಶಾಲಿಯಾದ, ಚಂಚಲ 
ಪ್ರಕೃತಿಯ ರಾಗವಾಗಿದೆ. ರಾಗ: ಹಿಂಡೋಲ ಸಮಯ: ಮಧ್ಯರಾತ್ರಿಯ ನಂತರ, 
ರಾಗ: ಲಲಿತಸಮಯ: ರಾತ್ರಿಯ ೪ನೇ ಪ್ರಹರ ಇದನ್ನು ಮಧ್ಯರಾತ್ರಿಯ ನಂತರ 
ಹಾಡುತ್ತಾರೆ. ರಾಗ: ಶುದ್ಧ ಕಲ್ಯಾಣ, ಸಮಯ: ರಾತ್ರಿಯ ೧ನೇ ಪ್ರಹರ 

ದೇಸಿಯ ಉಗಮ 

ಮಾರ್ಗ ಮತ್ತು ದೇಸಿಯ ಕುರಿತು ಕನ್ನಡದಲ್ಲಿ ಸಾಕಷ್ಟು ವಿವರಣೆಗಳು ಬಂದಿವೆ. 
ಇದು ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಬಂದಿವೆ. ಇದು ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ 
ಭಾಷೆಯ ಬಳಕೆ ಮತ್ತು ಅದರ ನಿರೂಪಣೆಯಂತೆಯೂ ಚರ್ಚಿತವಾಗಿದೆ. 

“ ಆ ಹಿಂದಿನ ದೇಸಿಗಬ್ಬಗಳೇ ಇಂದು ತೋರುವದಿಲ್ಲವಾದರೂ ಪಂಪನಂಥ 
ಮಹಾಕವಿಗಳು ಅವನ್ನು ಹೊಗಳುವುದರಿಂದ ತಮ್ಮ ಮಾರ್ಗೀಯ ಮಹಾಕಾವ್ಯಗಳಲ್ಲಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೮೧ 


"ದೇಸಿಯೊಳ್‌ ಪುಗುವುದು' ಎಂದುದರಿಂದ ಉತ್ತಮವಾದ ದೇಸಿ ಪದ್ಧತಿ ಸರ್ವಥಾ 
ಗ್ರಾಹ್ಯವೆಂಬುದನ್ನು ಮರೆಯಬಾರದು. ಮಾರ್ಗ ಕಾವ್ಯಪದ್ಧತಿ ಲಕ್ಷಣ ಗ್ರಂಥದ 
ಅತಿಬಂಧನದಿಂದ ವಿರಸವಾಗುವಂತೆ, ಅದರ ಗಂಧ ಗಾಳಿಗೂ ಎಡೆಗೊಡದಿದ್ದಲ್ಲಿ 
ದೇಸಿ ಮಾಸಿಹೋಗುವುದು. "ಅತಿ ಸರ್ವತ್ರ ವರ್ಜಯೇತ್‌? ಎ೦ದಲ್ಲವೆ ಎಚ್ಚರಿಕೆಯ 
ಮಾತು? ನಾಡಿನ ಸಾರ್ವಜನಿಕವಾದ ಸಂಸ್ಥ ತಿಯ ಸಾರವೆಂದರೆ ದೇಸಿ. ಅದನ್ನು 
ಯಾವ ಬಗೆಯಲ್ಲೂ ವಿಕೃತಿಗೊಳಿಸಬಾರದು. ಮಾರ್ಗಸಾಹಿತ್ಯವಾಗಲಿ, ಲಕ್ಷಣಪದ್ಭತಿ 
ಯಾಗಲಿ, ತಮ್ಮ ಹೊರೆಯನ್ನು ಅದರ ಮೇಲೆ ಬಾಗಿಸಿದಲ್ಲಿ ಹೊರಿಸಿದಲ್ಲಿ, ಅದರ 
ತನ್ನತನ ಮಾಯವಾಗುವುದು. ಈಗಿನ ನಾಗರಿಕರೆಂಬುವರಿದಿರಿನಲ್ಲಿ ಹೇಗೆ ಹಳ್ಳಿಗರು 
ಅಂಜಿ, ನಾಚಿ, ಮುಗ್ಗರಿಸಿದ ಮನಸಿನಿಂದ ವರ್ತಿಸುತ್ತಾರೋ ಹಾಗೆ ಮಾರ್ಗಸಾಹಿತ್ಯ 
ದಿದಿರಿನಲ್ಲಿ ದೇಸಿ ತಳಮಳಿಸುತ್ತಿದೆ. ಅಂಥ ಹಳ್ಳಿಗರಲ್ಲಿ ಆದರ್ಶ ಜೀವನದ ಸಾರಸತ್ವವೇ 
ಇಲ್ಲ ಎಂಬ ತಾತ್ಪರ್ಯವೋ? ಅಲ್ಲ, ಬೇಕಾದಷ್ಟಿದೆ. ಅದನ್ನು ಕಾಪಾಡಿ ನಿಜವಾದ 
ದೇಶೊದ್ದಾರಕ್ಕೆ ನೆರವಾಗುವುದು ಉತ್ತಮ ನಾಗರಿಕನ ಕರ್ತವ್ಯ. 

ಪಂಪನು ಮಾರ್ಗ ಮತ್ತು ದೇಸಿ ಭಾಷೆಗಳನ್ನು ತನ್ನ ಕಾವ್ಯದಲ್ಲಿ ಸಮನ್ಹಯ 
ಗೊಳಿಸಿದ್ದೇನೆ ಎಂದು ಹೇಳಿಕೊಂಡಿದ್ದಾನೆ. ದೇಸಿಯು ಪ್ರಾಚೀನ ಕನ್ನಡ ಕಾವ್ಯ ಮಾರ್ಗದಲ್ಲಿ 
ಬಹಳ ಮುಖ್ಯವಾದ ನಿರೂಪಣಾ ಕ್ರಮವಾಗಿತ್ತು ಎನ್ನುವುದು ಮೇಲಿನ ಉಲ್ಲೇಖದಿಂದ 
ಸ್ಪಷ್ಟವಾಗುತ್ತದೆ. ಮಾರ್ಗ ಮತ್ತು ದೇಸಿರಾಗಗಳ ಕುರಿತು ಮುಳಿಯ ತಿಮ್ಮಪ್ಪಯ್ಯನವರು 
ಹೇಗೆ ಹೇಳಿದ್ದಾರೆ (೧೯೮೮. ೨ ಪು. ೫೦೭-೫೦೮) 

ನಮ್ಮ ನಾಟದೇಶದ ಇತಿಹಾಸವು ಸಂಗೀತಶಾಸ್ತ್ರದಿ೦ದಲೂ ಸ್ವಲ್ಪ ಮಟ್ಟಿಗೆ ತಿಳಿದು 
ಬರುವಂತಿದೆ. ಸಂಗೀತವು “ಮಾರ್ಗ, ದೇಶಿ” ಎಂದೆರಡು ವಿಧವಾಗಿದೆ. ಆ ಎರಡು 
ಸಂಗೀತವನ್ನು ಸಂಗೀತ ಶಾಸ್ತ್ರದಲ್ಲಿ ಹೀಗೆ ವಿಂಗಡಿಸಿದೆ:- 

ಸ್ವರ್ಗೇ ಮಾರ್ಗಾಶ್ರಿತಂ ದೇಶಾಶ್ರಿತಂ ಭೂತಲರಂಜಕುಂ | 

ತತ್ತದ್ದೇಶೀಯಯಾ ರೀತ್ಯಾ ಯತ್ಛ್ವಲ್ಲೋಕಾನ್ನರಂಜನು ॥ 

ದೇಶೇ ದೇಶೇನು ಸಂಗೀತಂ ತದ್ದೇಶೀತ್ಯಭಿಧೀಯತೇ | 

[ಮಾರ್ಗ ಸಂಗೀತವು ಸ್ಪರ್ಗದಲ್ಲಿ ಪ್ರಸಿದ್ಧವಾಗಿದೆ. ದೇಶೀ ಸಂಗೀತವು ಭೂತಲ 
ರಂಜಕವು. ಆಯಾ ದೇಶೀಯರೀತ್ಯನುಸಾರವಾಗಿ ಗಾನಮಾಡಲಡುವುದರಿಂದ “ದೇಶಿ” 
ಎಂಬ ಹೆಸರಾಯಿತು.] 

ಅಷ್ಟೇ ಅಲ್ಲ; ಗೀತ-ವಾದ್ಯ-ನೃತ್ಯಗಳೆಂಬ ಅಂಗತ್ತಯಗೂಡಿ ಸಂಗೀತವೆನಿಸುವುದು. 
ಅದರಿಂದ ಗೀತ-ವಾದ್ಯ-ನೃತ್ಯಗಳೆಂಬ ಮೂರರಲ್ಲಿಯೂ ಮಾರ್ಗ-ದೇಶಿಗಳೆಂಬ 
ಎರಡು ಭೇದಗಳಿವೆಯೆಂಬುದು ಸಿದ್ದಾಂತವಾಗುತ್ತದೆ. ಸಂಗೀತಾಂತರ್ಗವಾದ ಗೀತವು 
ರಾಗಾಶ್ರಯವಾಗಿ ಮೂಡುವುದು. ಅಂತಹ ರಾಗಗಳೊಳಗೆ “ಬೈರವ, ಭೂಪಾಲ, 
ಶ್ರೀರಾಗ, ಫಲಮಂಜರಿ, ವಸಂತ, ಮಾಳವ, ಬಂಗಾಳ, ನಾಟಿ” ಎಂಬ ಪ್ರಸಿದ್ಧಗಳಾದ 
ಪುರುಷರಾಗಗಳೆಂಟು. ಮೊದಲಿನ ಐದು ರಾಗಗಳು ದೇಶೀಯಗಳೊ ಅಥವಾ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೮೬೨ 


ಸ್ವರ್ಗೀಯಗಳೂ ಎಂಬುದನ್ನು ವಿಚಾರಪೂರ್ವಕವಾಗಿ ನಿರ್ಣಯಿಸುವುದು ಪ್ರಕೃತಕ್ಕೆ 
ಸುಲಭಸಾಧ್ಯವಲ್ಲವಾದರೂ, ಮತ್ತಿನಮಾಳವ, ಬಂಗಾಳ, ನಾಟಿಗಳ೦ಬ ರಾಗಗಳು 
ದೇಶೀಯಗಳೆಂದು ಅವುಗಳ ಹೆಸರುಗಳಿಂದಲೆ ವ್ಯಕ್ತವಾಗುತ್ತದೆ. ಈ ಪ್ರತಿಯೊಂದು 
ರಾಗವನ್ನೂ ಆಶ್ರಯಿಸಿದ ಸ್ತೀರಾಗಗಳೂ, ಪುತ್ರೀಪುತ್ರರಾಗಗಳೂ, ದಾಸೀ ದಾಸರಾಗ 
ಗಳೂ, ಮಿಶ್ರರಾಗಗಳೂ ಬಹಳವಾಗಿರುತ್ತವೆ. ಇದರಿಂದ ನಮ್ಮ ನಾಟದೇಶದಲ್ಲುದಿಸಿದ 
ಗೀತ-ವಾದ್ಯ ನೃತ್ಯಗಳಿಂದೊಡಗೂಡಿದ ವಿಶಿಷ್ಠವಾದ ಸಂಗೀತವೊಂದು ಅತಿಪೂರ್ವ 
ಕಾಲದಲ್ಲೇ ನೆಲಸಿದ್ದುದೆಂದು ಗೊತ್ತಾಗುತ್ತದೆ. ಆ ಮೇಲೆ ನಾಟ ದೇಶವು ಕರ್ಣಾಟಕ 
(ನಾಟ) ಸಂಗೀತವನ್ನೆ ಆಶ್ರಯಿಸುತ್ತಿದ್ದಾರೆ. ವಿಶಿಷ್ಠವಾದ ಸಂಗೀತವು ಆಯಾ ದೇಶಗಳ 
ವಿಶಿಷ್ಠವಾದ ಸಂಸ್ಕೃತಿ (uur) ಯನ್ನು ಪಸರಿಸಲಿಕ್ಕೆ ಪ್ರಬಲವಾಗಿರುವುದೆಂಬುದು 
ಸಹೃದಯರಾದವರಿಗೆ ಹೊಸತಲ್ಲ. 

ವಿವರಗಳಿಗೆ ನೋಡಿ: ಮುಳಿಯ ತಿಮ್ಮಪ್ಪಯ್ಯ ೧೯೮೮ ಶ್ರದ್ಧಾಂಜಲಿ ಸಂಪುಟ. ೨ ಪುಟ. ೪೦೯. 


೪೧೧. ದ್ರವಿಳ 
ದಕ್ಷಿಣಾಪಥದೊಳ್‌ ದವಿಳ ವಿಷಯದೊಳ್‌ ದಕ್ಷಿಣ ಮಧುರೆಯೆಂಬುದು 
ಪೊಟಲದನಾಳ್ಳೊಂ ಸುಂದರ ಪಾಂಡ್ಕನೆಂಬೊನರಸನ್‌.............. 
(ಡಿ.ಎಲ್‌.ಎನ್‌. ೨೦೦೯ ಪುಟ. ೮೦) 
"ದವಿಳ' ಎಂಬುದು ದಕ್ಷಿಣಾಪಥದಲ್ಲಿ ದ್ರಾವಿಡದೇಶ ಎಂಬರ್ಥದಲ್ಲಿ ಬಂದಿದೆ. 
ಶುದ್ಧ ದ್ರಮಿಳ ಜನರು' ಎ೦ದು ಟೀಕೆಯಾಗಿಯೂ ಬರುತ್ತದೆ. ದ್ರಮಿಳರು ಎಂದರೆ 
“ಅನಾಗರಿಕರು' ಎಂಬರ್ಥದಲ್ಲಿಯೂ ಬಳಕೆಯಾಗಿರುವುದೂ ಇದೆ. 
ವಿವರಗಳಿಗೆ ನೋಡಿ: ದೇಸಿಗ, ನಾಡಾಡಿ 


೪೧೨. ದ್ರವ್ಯ 
ದ್ರವ್ಯ (ಎಂದರೆ ವಸ್ತು) ಜೈನ ದರ್ಶನದಲ್ಲಿ ಒಂದು ಮುಖ್ಯ ಭಾವನೆಯಾಗಿದೆ. 
ಅದು ಒಂದು ವಸ್ತುವನ್ನು ಅಥವಾ ಪದಾರ್ಥವನ್ನು ಸೂಚಿಸುತ್ತದೆ. “ಗುಣಪರ್ಕಾಯವತ್‌ 
ದ್ರವ್ಯಮ್‌” ಎಂಬ ಉಮಾಸ್ವಾಮಿಗಳ ಸೂತ್ರ ಗುಣಗಳೂ, ಪರ್ಯಾಯಗಳೂ (ಎಂದರೆ 
ವಿವಿಧ ಪ್ರಕಾರಗಳು) ಯಾವುದಕ್ಕಿದೆಯೋ ಅದು ವಸ್ತುವೆಂದು ಹೇಳುತ್ತದೆ. ಜಗತ್ತಿನಲ್ಲಿರುವ 
ಯಾವ ದಿಟದ ವಸ್ತುವೇ ಆಗಲಿ ಸ್ವಕೀಯವಾದ ಗುಣಗಳನ್ನು ಹೊಂದಿದ್ದು, ವಿವಿಧ 
ರೂಪಪರಿವರ್ತನೆಗೆ ಒಳಗಾಗಿರತಕ್ಕದ್ದು. ಆದ್ದರಿಂದ ಗುಣಗಳನ್ನೂ ಪ್ರಕಾರಗಳನ್ನೂ 
ವಸ್ತುವಿನಿಂದ ಬೇರ್ಪಡಿಸಲಾಗುವುದಿಲ್ಲ. ವಸ್ತುವಿನಿಂದ ಗುಣಗಳನ್ನು ಬೌದ್ಧಿಕವಾಗಿ 
ಪೃಥಕ್ಕರಿಸಿ ಅವುಗಳನ್ನು ಕುರಿತು ನಾವು ಮಾತನಾಡಬಹುದು. ಆದರೆ ಗುಣಗಳು 
ಅವು ಆಶ್ರಯಿಸಿರುವ ವಸ್ತುವಿನಿಂದ ನಿಜವಾಗಿಯೂ ಅಭೇದ್ಯ ಹೀಗೆಯೇ ಬೌದ್ಧಿಕವಾಗಿ 
ಸ್ತುವಿನ ವಿಷಯವನ್ನೂ ಕುರಿತು ನಾವು ಹೇಳಬಹುದು: ಆದರೆ ತನ್ನ ಗುಣಗಳನ್ನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೬೩ 


ಬಿಟ್ಟುಬಿಟ್ಟರೆ ವಸ್ತುವೇ ಇರುವುದಿಲ್ಲ. ಆದ್ದರಿ೦ದ ಗುಣಮುಕ್ತ ದ್ರವ್ಯವಾಗಲಿ, ದ್ರವ್ಯ 
ಮುಕ್ತ ಗುಣವಾಗಲಿ ಬರಿಯ ಬೌದ್ಧಿಕ ಪೃಥಕ್ಕರಣಗಳು. 
ಜೈನಮತವು ದ್ರವ್ಯದ ಬಗ್ಗೆ ಈ ರೀತಿಯ ನಿಲುವನ್ನು ತಳೆಯುವುದು ಗಮನಾರ್ಹ. 
“ದ್ರವ್ಯ ಅರ್ಥಾತ್‌ ವಸ್ತುವು ಜೈನದರ್ಶನದ ಒಂದು ಮುಖ್ಯ ಭಾವನೆ. ಅದು 
ಒ೦ದು ವಸ್ತುವನ್ನು ಅಥವಾ ಪದಾರ್ಥವನ್ನು ಸೂಚಿಸುತ್ತದೆ. "ಗುಣ ಪರ್ಯಾಯವದ್‌ 
ದ್ರವ್ಯಮ್‌' ಎಂಬ ಉಮಾಸ್ವಾಮಿಗಳ ಸೂತ್ರದ ಪ್ರಕಾರ ದ್ರವ್ಯವು ಗುಣ ಹಾಗೂ 
ಪರ್ಯಾಯಗಳುಳ್ಳದ್ದು. ವಸ್ತುವಿನ ಇರುವಿಕೆಗೆ ಅತ್ಯಂತ ಅವಶ್ಯವಾಗಿರುವುದು ಗುಣವಾದರೆ, 
ದೇಶ ಕಾಲ ಜನ್ಯವಾದದ್ದು ಪರ್ಯಾಯ. ಇದು ಇತರ ದರ್ಶನಗಳು ಹೇಳುವ 
"ಪ್ರಕಾರ'ಕ್ಕೆ ಸಮಾನ. ಜಗತ್ತಿನಲ್ಲಿರುವ ಯಾವುದೇ ವಸ್ತುವಾದರೂ ಸ್ವಕೀಯವಾದ 
ಗುಣಗಳನ್ನು ಹೊಂದಿದ್ದು ರೂಪಪರಿವರ್ತನೆಯಿಂದ ಬೇರ್ಪಡಿಸಲಾಗುವುದಿಲ್ಲ. ಗುಣ 
ವೆಂಬುದು ಮೌಲಿಕವಾದುದು. ಪರ್ಯಾಯವೆಂದರೆ ವಸ್ತುವಿನ ವೈವಿಧ್ಯಕ್ಕೆ ಕಾರಣ 
ವಾದುದು. ಹೀಗೆ ಏಕತ್ವ ಮತ್ತು ಬಹುತ್ತಗಳಿಗೆ ಗುಣ ಮತ್ತು ಪರ್ಯಾಯಗಳು 
ಕಾರಣವಾಗುತ್ತವೆ. 
ದ್ರವ್ಯಗಳನ್ನು ಏಕದೇಶ ವ್ಯಾಪಿ ಹಾಗೂ ಬಹುದೇಶ ವ್ಯಾಪಿಯೆಂದು ವಿಭಾಗಿಸಿದೆ. 
ಏಕದೇಶ ವ್ಯಾಪಿಯಾದುದು ಕಾಲವೊಂದೇ. ಇತರ ಪದಾರ್ಥಗಳಲ್ಲ ವಿಸ್ತಾರವನ್ನು 
ಹೊಂದುವವುಗಳಾಗಿವೆಯಾದ್ದರಿಂದ ಅವುಗಳನ್ನು ಬಹು ಪ್ರದೇಶ ವ್ಯಾಪಿಯೆನ್ನಲಾಗಿದೆ. 
ವಿಸ್ತಾರವನ್ನು ಧರಿಸುವ ಅಂದರೆ ಅವಯವುಳ್ಳ ವಸ್ತುಗಳಿಗೆ “ಅಸ್ಥಿಕಾಯ'ಗಳಂದು 
ಹೆಸರು. ಅಸಿ-ಎಂಬುದು ಸತ್ತೆ ಅರ್ಥಾತ್‌ ಇರವನ್ನು ಸೂಚಿಸಿದರೆ “ಕಾಯ' ಎಂಬುದು 
ಅವಯವ ಅಥವಾ ವಿಸ್ತಾರವನ್ನು ಸೂಚಿಸುತ್ತದೆ. ಈ ವಿಧವಾದ ದ್ರವ್ಯಗಳು ಐದು- 
ಜೀವಾಸಿಕಾಯ, ಪುದ್ಗಲಾಸ್ತಿಕಾಯ, ಆಕಾಶಾಸ್ತಿಕಾಯ, ಧರ್ಮಾಸ್ತಿಕಾಯ ಮತ್ತು 
ಅಧರ್ಮಾಸ್ತಿಕಾಯ. 
ದ್ರವ್ಯ ಅಥವಾ ಪದಾರ್ಥಗಳನ್ನು ಜೀವ ಮತ್ತು ಅಜೀವ ಎಂದು ವಿಭಾಗಿಸುವ 
ಕ್ರಮವೂ ಇದೆ. ಜೀವ ಮತ್ತು ಅಜೀವಗಳೆರಡೂ ಅಸಿಕಾಯಗಳೂ ದೇಶವ್ಯಾಪಿಗಳೂ 
ಆಗಿವೆ. ಜೀವನನ್ನು ಪ್ರಜ್ಞೆಯುಳ್ಳವ, ಚೇತನ ಎಂದು ಹೇಳಬಹುದು. ಅಜೀವವು 
ಪ್ರಜ್ಞೆಯಿಲ್ಲದ್ದೂ ಜಡವೂ ಆಗಿದೆ. ಪುದ್ಗಲ, ಆಕಾಶ, ಧರ್ಮ ಮತ್ತು ಅಧರ್ಮಗಳು 
ಅಜೀವ ವರ್ಗಕ್ಕೆ ಸೇರಿದವು. 
ಕಾಲವೂ ಅಜೀವವೇ ಆದರೂ ಆದ ಏಕದೇಶವ್ಯಾಪಿಯೂ ಅನಸಿಕಾಯವೂ 
ಆಗಿದೆ. ಕಾಲವು ಅಸಿಕಾಯವಲ್ಲ. ಅಂದರೆ ಅದಕ್ಕೆ ಶರೀರವಿಲ್ಲ.” 
ದ್ರವ್ಯದ ಪರಿಕಲ್ಪನೆಯು ವಿಶಿಷ್ಟವಾದುದು. ದ್ರವ್ಯಕ್ಕೆ ಜೈನಧರ್ಮದ ಪ್ರಕಾರ ಗುಣವಿದೆ. 
ದ್ರವ್ಯವನ್ನು ಜೀವ -ಅಜೀವವೆಂದು ಎರಡು ರೀತಿಯಲ್ಲಿ ಜೈನಧರ್ಮವು ವರ್ಗಿಕರಿಸುತ್ತದೆ. 
ವಿವರಗಳಿಗೆ ನೋಡಿ: ಪ್ರಭಾಕರ ಜೋತಿ ೨೦೦೮ 
ಭಾರತೀಯ ತತ್ವಶಾಸ್ತ್ರ ಪ್ರವೇಶ ಪುಟ. ೩೦-೩೧ 
ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ 


ಈ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೮೪ 


೪೧೩. ದ್ವಾದಶಾಂಗಗಳು 
ಸೌಧರ್ಮಂ ಮೊದಲಾಗೊಡೆಯ ದೇವಲೋಕದೊಳ್‌ ಪುಟ್ಟಿದರಿತ್ತ 
ಗಂಧಭಾಜನ ಮುನಿಯುಂ ದ್ವಾದಶಾಂಗ ಚತುರ್ದಶ ಪೂರ್ವಮಪ್ಪಾಗಮಮೆಲ್ಲಮಂಕಲ್ವು 
ಪಲಕಾಲಮುಗ್ರೋಗ್ರತಪಶ್ಚರಣಂಗೆಯ್ದು.......... 
(ಡಿ.ಎಲ್‌.ಎನ್‌. ೨೦೦೯ ಪುಟ. ೯೩). 
ಜೈನಾಗಮದಲ್ಲಿ ಬರುವ ದ್ವಾದಶಾಂಗಗಳು ಇಂತಿವೆ. 
೧) ಆಚಾರಾಂಗ - ಯತಿಯ ನಡವಳಿಕೆಯನ್ನು ತಿಳಿಸುತ್ತದೆ. ೨) ಸೂತ್ರಕೃತಾಂಗ 
ಆ ಜ್ಞಾನ, ವಿನಯ, ಧಾರ್ಮಿಕ ಕ್ರಿಯೆ ಮೊದಲಾದುವನ್ನು ಇದು ಹೇಳುತ್ತದೆ. ೩) 
ಸ್ಥಾನಾಂಗ-ಜೀವ ಪುದ್ಗಲ ಮೊದಲಾದ ದ್ರವ್ಯಗಳ ಸ್ಥಾನವನ್ನು ತಿಳಿಸುತ್ತದೆ. ೪) 
ಸಮವಾಯಾಂಗ - ದವ್ಯ ಕಾಲ ಕ್ಷೇತ್ರ ಭಾವಗಳ ದೃಷ್ಟಿಭೇದಗಳಿ೦ಂದ ತೋರುವ 
ಸಾಮ್ಯವನ್ನು ತಿಳಿಸುತ್ತದೆ. ೫) ವ್ಯಾಖ್ಯಾಪ್ರಜ್ಯಪ್ತಿ - ಗಣಧರರ ಪ್ರಶ್ನೆಗಳಿಗೆ ತೀರ್ಥಂಕರರ 
ಉತ್ತರಗಳನ್ನು ತಿಳಿಸುತ್ತದೆ. ೬) ಜ್ಞಾತೃಧರ್ಮಕಥಾಂಗ - ಧಾರ್ಮಿಕ ಕಥೆ, ಗಣಧರ 
ತೀರ್ಥಂಕರರ ಸಂವಾದವಿದೆ. ೭) ಉಪಾಸಕಾಧ್ಯಾಯಾಂಗ - ಶ್ರಾವಕಾಚಾರಗಳನ್ನು 
ತಿಳಿಸುತ್ತದೆ. ೮) ಅಂತಕ್ಕದ್ದಶಾಂಗ - ಪ್ರತಿ ತೀರ್ಥಂಕರರ ಕಾಲದಲ್ಲಿಯೂ ಉಪಸರ್ಗವನ್ನು 
ಸಹಿಸಿ ತಪಸ್ಸು ಮಾಡಿದ ಹತ್ತು ಹತ್ತು ಮುನಿಗಳ ಚರಿತ್ರೆಯಿದೆ. ೯) ಅನುತ್ತರೋಪಪಾದಕ 
ದಶಾಂಗ - ಪ್ರತಿ ತೀರ್ಥ೦ಕರರ ಕಾಲದಲ್ಲಿಯೂ ತಪಸ್ಸಿನಿಂದ ಐದು ಅನುತ್ತರಗಳಲ್ಲಿ 
ಹುಟ್ಟಿದ ಹತ್ತು ಮುನಿಗಳ ಚರಿತ್ರೆಯಿದೆ. ೧೦) ಪ್ರಶ್ನವ್ಯಾಕರಣಾಂಗ - ಪ್ರಾಣಿಗಳ 
ಸುಖದುಃಖದ ಪ್ರಶ್ನೆಗಳಿಗೆ ಉತ್ತರವಿದೆ. ೧೧) ವಿಪಾಕ ಸೂತ್ರಾಂಗ - ಕರ್ಮಗಳ 
ಪರಿಪಾಕ ಸ್ವರೂಪವನ್ನು ತಿಳಿಸುತ್ತದೆ. ೧೨) ದೃಷ್ಟಿ ಪ್ರವಾದಾಂಗ - ಬೇರೆ ಬೇರೆ 
ದರ್ಶನಗಳನ್ನು ವಿವರಿಸಿ ಸಮ್ಯಗ್‌ ದರ್ಶನವನ್ನು ತಿಳಿಸುತ್ತದೆ. 
ವಿವರಗಳಿಗೆ ನೋಡಿ: ಬಾಹ್ಯಾಂಭಂತರ: ಕಾಯೋತ್ಪರ್ಗ: ಧರ್ಮಧ್ಯಾನ: ಶುಕ್ಷಧ್ಯಾನ. 


೪೧೪. ದ್ರಿಜರು 

ಆ ವಿಪ್ರೋತ್ತಮನ ಮಗಂ 

ಭೂವಿಶುತನೀಶ್ವರಾರ್ಕನೆಂಬೊಳ್ಳೆಸರಿಂ । 

ದೇವದ್ವಿಜಗುರುಜನಪದ 

ಸೇವಾನಿರತಂ ಪರೋಪಕಾರಾಭಿರತಂ ॥ (ಪಂಚತಂತ್ರ ೧-೪೭) 

ಆ ಬ್ರಾಹ್ಮಣ ಶ್ರೇಷ್ಠನ ಮಗ ಪ್ರಸಿದ್ಧನಾದ ಈಶ್ವರಾರ್ಯನೆಂಬ ಒಳ್ಳೆಯ ಹೆಸರಿನಿಂದ 
ದೇವ ಬ್ರಾಹ್ಮಣ ಗುರು ಜನಪದ ಸೇವಾ ನಿರತನಾಗಿಯೂ ಪರೋಪಕಾರಿಯೂ 
ಆಗಿದ್ದನು. ಭೂಮಿಶ್ರುತ ಅವನೀಶ್ಚರರು ಅಂದರೆ ಬ್ರಾಹ್ಮಣರು. ದೇವದ್ದಿಜ ಗುರು 
ಅ೦ದರೂ ಬ್ರಾಹ್ಮಣರೇ. ದ್ವಿಜ ಎ೦ದರೆ ಎರಡನೆಯ ಬಾರಿ ಹುಟ್ಟಿದವನು. ಉಪನಯನದ 
ಅನ೦ತರ ಬ್ರಾಹ್ಮಣನು ಎರಡನೆಯ ಬಾರಿ ಹುಟ್ಟುತ್ತಾನೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೮೫ 


ದ್ರಿಜನ್ಮ ಘೋಷದಿಂದ ಪಾಪ ನಾಶವಾಗುವುದು. ಅಂದರೆ ಬ್ರಾಹ್ಮಣರ ವೇದಘೋಷ 
ದಿಂದ ಪಾಪನಾಶವಾಗುವುದು ಎಂಬುದು ಒಂದು ನಂಬಿಕೆ. (ಪಂಪ ಭಾರತ ೪- 
೧೫) 

ಚಾರು ವಿವಿಧಾಗ್ನಿ ಕಾರ್ಯ ಪ್ರಾರಂಭ ಮಹಾದ್ವಿಜನ್ಮ ಘೋಷದಿಂ ಹೋ 
ದೂರಮುಮತಳಾಳಂಕಾರ ಸಂಸಾರ ಸಾರ ಗಂಗಾದ್ದಾರಂ (ಪಂಪಭಾರತ ೪-೧೫) 

ಬ್ರಹ್ಮನ್‌ ಮತ್ತು ಕ್ಷತ್ರ ಎಂಬ ಭಾವವಾಚಕ ಪದಗಳು ವೃತ್ತಿ ಗುಣವನ್ನು ಸೂಚಿಸುತ್ತವೆ. 
ಉಳಿದ ಆರ್ಯಜನರ ನಾಮಧೇಯ ವಿಶ್‌. ಈ ಮೂರು ಹೆಸರುಗಳು ಆರ್ಯ ವರ್ಗವನ್ನು 
ಪೂರೈಸುತ್ತವೆ. ಆರ್ಯರು ಮೂರು ವರ್ಣಗಳ ಜನರು ಎಂಬ ವಾಕ್ಯವನ್ನು ಸಂಸ್ಕೃತ 
ಗ್ರಂಥಗಳಲ್ಲಿ ಕಾಣುತ್ತೇವೆ. ಬ್ರಾಹ್ಮಣರು ಬ್ರಹ್ಮನಿಂದ ಜನಿಸಿದರು ಎಂಬ ನಂಬಿಕೆಯೂ 
ಇದೆ. ಬ್ರಹ್ಮದಿ೦ದ ಬ್ರಾಹ್ಮಣ: ಕ್ಷತ್ರದಿ೦ದ ಕ್ಷತ್ರಿಯ: ವಿಶ್‌ ನಿಂದ ವೈಶ್ಯ ಹುಟ್ಟಿದೆ ಮತ್ತು 
ಇವು ಸಂಸ್ಕೃತ ವ್ಯಾಖ್ಯಾನಗಳು ಎಂಬುದು ಗಮನಾರ್ಹ. 

ನಾಲ್ಕು ವರ್ಣಗಳಲ್ಲಿ ಬ್ರಾಹ್ಮಣನು ಪ್ರಭುವು. ಸಂಸ್ಕಾರ, ನಿಯಮ, ಪ್ರಕೃತಿ ವಿಶೇಷಗಳು 
ಹೆಚ್ಚುಗಾರಿಕೆಗಳು. ಇದರ ತೀರ್ಮಾನವು ಕ್ಷಣಿಕವಲ್ಲ ಎಂದು ಮನು ಹೇಳುತ್ತಾನೆ. 

ಪಡೆಯಲ್ಲಾರದು ಮುನ್ನನಂತಭವದೊಳ್‌ ಮಾನುಷ್ಯಮ೦ ಮತ್ತೆಯುಂ 
ಪಡೆಯಲ್ಬರ್ಕುಮೆ ವಿಪ್ರಜಾತಿಯನದಂ ಪೆತ್ತುಂ ಮುನೀಂದ್ರತ್ತಮಂಪಡೆಯಲ್ಲರ್ಕುಮೆ 
ಮತ್ತಮಾರ್ಗೆ ಪಡೆಯಲ್‌ ದೇವತ್ತಮಂ ನೋಡದಂ ಪಡೆದಾನಿಂತಿರೆ ಶಾಪದಿಂದಕಟ 
ತಿರ್ಯಗ್ಹಾತಿಯೊಳ್‌ ಬಿಟ್ಟಿನೇ................ (ಕರ್ಣಾಟಕ ಕಾದಂಬರಿ ೧೦-೧೫) 
ಮೊದಲು ಅನೇಕ ಜನ್ಮಗಳಲ್ಲಿ ಮನುಷ್ಯ ಜನ್ಮವನ್ನು ಪಡೆಯುವದು ಬಹಳ ಕಷ್ಟ ಮತ್ತೆ 
ಅದರಲ್ಲೂ ಬ್ರಾಹ್ಮಣ ಜಾತಿಯನ್ನು ಪಡೆಯಲು ಸಾಧ್ಯವೆ? ಒಂದು ವೇಳ ಬ್ರಾಹ್ಮಣತೆಯನ್ನು 
ಪಡೆದರೂ ಮುನೀಂದನಾಗಿ ಹುಟ್ಟಲು ಸಾಧ್ಯವೇ? ಮತ್ತೆ ಅದರಲ್ಲೂ ದೇವತ್ವವನ್ನು 
ಪಡೆಯಲು ಯಾರಿಗೆ ತಾನೇ ಸಾಧ್ಯವಾದೀತು? ಹೀಗಿರಲು ನಾನು ಆ ದೇವತ್ವವನ್ನು 
ಪಡೆದಿದ್ದರೂ, ಅಯ್ಯೋ, ಶಾಪದಿಂದ ಹೀಗೆ ತಿರ್ಯಗ್ದಾತಿಯಲ್ಲಿ ಬಿದ್ದುಬಿಟ್ಟೆನಲ್ಲ! ಎಂದು 
ಕರ್ಣಾಟಕ ಕಾದಂಬರಿಯಲ್ಲಿ ಬರುತ್ತದೆ. ಬ್ರಾಹ್ಮಣಜಾತಿಯ ಶ್ರೇಷ್ಠತೆಯನ್ನು ಇಲ್ಲಿ 
ಹೇಳಲಾಗಿದೆ. 

ಬ್ರಹ್ಮಹತ್ಯದೋಷಕ್ಕೆ ಮನು ಮತ್ತು ಯಾಜ್ಞವಲ್ಯರು ಹನ್ನೆರಡು ವರ್ಷ ವತವಾಚರಿಸ 
ಬೇಕೆಂದು ಹೇಳುತ್ತಾರೆ. ಅನುದ್ದೇಶಪೂರ್ವಕ ನರಹತ್ಯೆ ಮಾಡಿದವನು ಕಾಡಿನಲ್ಲಿ 
ಗುಡಿಸಲನ್ನು ಕಟ್ಟಿಕೊಂಡು ಭಿಕ್ಷೆ ಬೇಡಿಕೊಂಡು ಮೃತನ ತಲೆಬುರುಡೆಯನ್ನು 
ಲಾಂಛನವನ್ನಾಗಿಸಿಕೊಂಡು ಇರಬೇಕಾಗುತ್ತದೆ. 

(ಬ್ರಾಹ್ಮಣ) ಜ್ಞಾನೋಪಾಸಕನು, ಧರ್ಮದ ಪ್ರತ್ಯಕ್ಷ ರೂಪವು. ಆತ್ಮಜ್ಞಾನವೇ 
ಪ್ರಮುಖವು. ಮೋಕ್ಷವೇ ಆತ್ಮಜ್ಞಾನವು-ಗಮ್ಯವು ಎನ್ನುವುದು ಮನು ಅಭಿಪ್ರಾಯ.ಈ 
ನಿಲುವು ಒಂದು ರೀತಿಯ ವ್ಯಾಖ್ಯಾನಗಳು ಮಾತ್ರ. 

ಬ್ರಾಹ್ಮಣವು ವ್ಯಕ್ತಿಯ ಆಧ್ಯಾತ್ಮಿಕ ಬೆಳವಣಿಗೆಯ ಒಂದು ಹಂತವನ್ನು ಪ್ರತಿನಿಧಿಸುತ್ತದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೮8 


ಎ೦ಬುದು ಲೇಖಕನ ನಿಲುವು. ಅದು ಎಲ್ಲಾ ಪಾಪಗಳ ವಿಸರ್ಜನೆ, ಅದು ಕುಂದ 
ಪುಷ್ಪ ಹಾಗೂ ಚಂದ್ರನಂತೆ ಪ್ರಕಾಶಮಾನವಾದುದು. (ಕುಂದೇಂದು ಧವಳ ಹಿ 
ಬ್ರಾಹ್ಮಂತ್ವಂ), ಧಾರ್ಮಿಕ ಸಂಕಲ್ಪ (ವ್ರತ) ಮತ್ತು ಸಂಯಮಗಳ ಪಾಲನೆಯಿಂದ 
ಅದನ್ನು ಗಳಿಸಬಹುದು. ಯಾರು ಸ್ವಾರ್ಥ, ಅಹ೦ಕಾರ, ಮಮಕಾರ, ದುರಾಸೆ ಮತ್ತು 
ಕಾಮಗಳಿಂದ ದೂರವಿರುತ್ತಾನೋ ಅವನು ಬ್ರಾಹ್ಮಣ. ಮೇಲಿನ ಗುಣಗಳನ್ನು 
ಹೊಂದಿಲ್ಲದವನು ಚಾಂಡಾಲನೆನಿಸುತ್ತಾನೆ. 

ಅಶ್ವಘೋಷನ ವಜ್ರ ಸೂಚಿಯಲ್ಲಿ ಇವುಗಳಿಗೆ ಮುಖ್ಯ ಪ್ರತಿಕ್ರಿಯೆಯಿದೆ: 

ದೇಹವು ಬ್ರಾಹ್ಮಣನಾದರೆ ಬ್ರಾಹ್ಮಣನ ಶರೀರವನ್ನು ಸುಡುವ ಅಗ್ನಿಯೂ (ಪಾವಕ 
= ಶುದ್ಧೀಕರಿಸುವ ದೇವತೆ) ಪಾಪಿಯಾಗುತ್ತಾನೆ. ಬ್ರಾಹ್ಮಣ ಹತ್ಯೆ ನಿಷಿದ್ಧವೆಂಬುದಕ್ಕೆ 
ಈ ಪ್ರತಿಕ್ರಿಯೆ ಬಂದಿದೆ. 

ಬ್ರಾಹ್ಮಣರು ತಮ್ಮ ಸಂಬಂಧಿಗಳಾದ ಬ್ರಾಹ್ಮಣರ ಶವಗಳನ್ನು ಚಿತೆಯಲ್ಲಿ ಸುಟ್ಟರೆ 
ಬ್ರಾಹ್ಮಣ ಹತ್ಯೆಯ ಪಾತಕವನ್ನು ಮಾಡಿದಂತಾಗುತ್ತದೆ. ಬ್ರಾಹ್ಮಣರ ಸಂಪರ್ಕಕ್ಕೆ ಬಂದ 
ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರೂ ಸಹ ಬ್ರಾಹ್ಮಣರಾಗುತ್ತಾರೆ. ಆದರೆ ಎಂದೂ 
ಹಾಗೆ ಆಗಿಲ್ಲ. 

ಬ್ರಾಹ್ಮಣನ ದೇಹವನ್ನು ನಾಶಗೊಳಿಸಿದ ಮೇಲೆ ಪ್ರಾರ್ಥನೆ, ಪೂಜೆ, ಅಧ್ಯಯನ, 
ಬೋಧನೆ, ದಾನ ಮತ್ತು ಅದರ ಫಲಗಳೂ ನಾಶವಾಗಬೇಕಾಗುತ್ತದೆ. ಆದರೆ ಅದನ್ನು 
ನೀವು ಒಪ್ಪುವುದಿಲ್ಲ. ಆದ್ದರಿಂದ ದೇಹದಿಂದ ಒಬ್ಬನು ಬ್ರಾಹ್ಮಣನಾಗುವುದಿಲ್ಲ ಎಂದು 
ನಮ್ಮ ಗ್ರಹಿಕೆ. ಬ್ರಾಹ್ಮಣಿಕೆ ಮತ್ತು ದೇಹದ ನಡುವಣ ಚರ್ಚೆಯು ಇಲ್ಲಿ ಮುಖ್ಯ 

ಜ್ಞಾನದಿಂದ ಒಬ್ಬನು ಬ್ರಾಹ್ಮಣನಾಗುವುದಿಲ್ಲ. ಏಕೆಂದರೆ ಎಷ್ಟೇ ಜ್ಞಾನವಿದ್ದರೂ 
ಅದಕ್ಕೆ ಬೆಲೆಯಿಲ್ಲ. ಇದ್ದಿದ್ದರೆ ಜ್ಞಾನಿಗಳಾದ ಶೂದ್ರರೆಲ್ಲರೂ ಬ್ರಾಹ್ಮಣರಾಗುತ್ತಿದ್ದರು. 
ಕೆಲವು ವೇಳೆ ವೇದ, ವ್ಯಾಕರಣ, ಮೀಮಾಂಸ, ಸಾಂಖ್ಯಾ, ವೈಶೇಷಿಕ, ಜ್ಯೋತಿಷ 
ಇತ್ಯಾದಿಗಳ ಮೇಲೆ ಶೂದ್ರರು ಪಾಂಡಿತ್ಯ ಸಾಧಿಸಿರುವುದನ್ನು ನೋಡಬಹುದು. ಆದ್ದರಿಂದ 
ಜ್ಞಾನವೂ ಸಹ ಬ್ರಾಹ್ಮಣತ್ಸಕ್ಕೆ ಕಾರಣವಾಗುವುದಿಲ್ಲ. 

ಒಳ್ಳೆಯ ನಡತೆಯಿಂದಲೂ ಬ್ರಾಹ್ಮಣನಾಗಲು ಸಾಧ್ಯವಿಲ್ಲ. ಹಾಗಿದ್ದರೆ ಒಳ್ಳೆಯ 
ನಡತೆಯ ಶೂದ್ರರೆಲ್ಲರೂ ಬ್ರಾಹ್ಮಣರಾಗುತ್ತಿದ್ದರು. ಅನೇಕ ನಟರು, ಭಟ (ಸೈನಿಕ)ರು, 
ಕೈವರ್ತರು (ಮೀನುಗಾರರು), ಭಂಡ (ವಿದೂಷಕ) ಇತ್ಯಾದಿಗಳು ಒಳ್ಳೆಯ 
ನಡತೆಯವರಾಗಿದ್ದರೂ ಅವರು ಬ್ರಾಹ್ಮಣರಾಗಿಲ್ಲದಿರುವುದನ್ನು ನಾವು ನೋಡುತ್ತೇವೆ. 
ಆದ್ದರಿ೦ದ ತನ್ನ ಸದ್ಗುಣಗಳಿ೦ದ ಒಬ್ಬನು ಬ್ರಾಹ್ಮಣನಾಗಲಾರ. ಇಲ್ಲಿ "ಜನ್ಮನಾ ಜಾಯತೇ 
ಜಂತು: ಕರ್ಮಣಾ ಜಾಯತೇ ದ್ವಿಜಃ ಮಾತನ್ನು ನೆನಪಿಸಿಕೊಳ್ಳಬಹುದು. 

ತನ್ನ ವೃತ್ತಿಯಿ೦ದಲೂ ಒಬ್ಬನು ಬ್ರಾಹ್ಮಣನಾಗಲಾರ. ಕ್ಷತ್ರಿಯ, ವೈಶ್ಯ, ಶೂದ್ರರು 
ಪ್ರಾರ್ಥನೆ, ಅಧ್ಯಯನ, ಮಂತ್ರ ಪಠನ, ಬೋಧನೆ, ದಾನ ಇತ್ಯಾದಿಗಳಿಂದ ಕೂಡಿದ್ದರೂ 
ಅವರನ್ನು ನೀವು ಬ್ರಾಹ್ಮಣರೆಂದು ಒಪ್ಪುವುದಿಲ್ಲ. ಆದ್ದರಿಂದ ವೃತ್ತಿಯಿ೦ದಲೂ ಬ್ರಾಹ್ಮಣತ್ವ 


ಹಳಗನ್ನಡ ಸಾ೦ಸ್ಥ ಎಕ ಪದಕೋಶ /೩೪೮೭ 


ಸಾಧ್ಯವಿಲ್ಲ. ಇಲ್ಲಿ ವೃತ್ತಿ ಮತ್ತು ಬ್ರಾಹ್ಮಣತ್ವಕ್ಕಿರುವ ಸಂಬಂಧವನ್ನು ಹೇಳಲಾಗಿದೆ. 
ವೇದಪಾರಂಗತನಾಗುವುದರಿಂದ ಒಬ್ಬನು ಬ್ರಾಹ್ಮಣನಾಗುವುದಿಲ್ಲ. ರಾವಣ ಹೆಸರಿನ 
ಒಬ್ಬ ಹಗ್‌, ಯಜುರ್‌. ಸಾಮ ಮತ್ತು ಅಥರ್ವ ವೇದಗಳ ಮೇಲೆ ಪ್ರಭುತ್ವಗಳಿಸಿದ್ದ. 
ರಾಕ್ಷಸರ ಪ್ರತಿಯೊಂದು ಮನೆಯಲ್ಲೂ ವೇದಾನುಷ್ಠಾನ ನಡೆದಿತ್ತು. ಆದರೆ ಅವರನ್ನು 
ಬ್ರಾಹ್ಮಣರೆಂದು ಅಂಗೀಕರಿಸಿರಲಿಲ್ಲ. ಆದ್ದರಿಂದ ವೇದ ಪಾಂಡಿತ್ಯದಿಂದಲೂ ಒಬ್ಬನು 
ಬ್ರಾಹಣನಾಗಲಾರ ಎ೦ದು ನಾವು ತಿಳಿಯುತ್ತೇವೆ. ಶಾಸ್ತ್ರಗಳ ಜ್ಞಾನದಿಂದ, ವಿವಿಧ 
ಸಂಸ್ಕಾರಗಳಿಂದ, ಕುಲದಿಂದ ವೇದ ಪಠನದಿಂದ ಮತ್ತು ಯಾವುದೇ ವೃತ್ತಿ 
(ಕರ್ಮ)ಯಿಂದ ಬ್ರಾಹ್ಮಣತ್ವ ಪ್ರಾಪ್ತಿಯಾಗುವುದಿಲ್ಲ. ಬ್ರಾಹ್ಮಣತ್ವವು ಆಧ್ಯಾತ್ಮದ 
ಬೆಳವಣಿಗೆಯಲ್ಲಿ ಒಂದು ಹಂತವನ್ನು ಪ್ರತಿನಿಧಿಸುತ್ತದೆ. ಅದು ಎಲ್ಲ ಪಾಪಗಳ ನಿರ್ಮೂಲ 
ಹಾಗೂ ಕುಂದ ಪುಷ್ಪ ಮತ್ತು ಚಂದ್ರನ ಧವಳಕಾಂತಿಯಂತೆ ಶ್ವೇತವೂ ಆಗಿದೆ. 
ವಿವರಗಳಿಗೆ ನೋಡಿ: ಬಿ.ವಿ.ವೀರಭದ್ರಪ್ಪ ೨೦೦೭ 
ಅಶ್ವಘೋಷನ ವಜಸೂಚಿ ಪುಟ. ೭ ೮, ೧೨, ೫, ೧೫, ೧೬, ೧೭ 
pe ಭಾರತೀಯ ಸಂಸ್ಥ ಸೃತಿ ಸಂಪುಟ. ೨ ೧೯೭೧ ಪುಟ. ೨೩೯, ೨೮೬ 
ಚಿಕಕೋಡಿ ತಶ್ವಂಕಾಸ ೧೯೬೭ ಮನುಸ್ಟ ತೆ (೧0೦-೩, ೧-೯೮ 
ದಿ. ನಾಗೇಶ ರಂಗೋ ಕುಲಕರ್ಣಿ ೨೦೦೭ ಯಾಜ್ಞವಲ್ಯ ಸ್ಮತಿ ಉಪೋಧ್ರಾತ ಪ ಪ್ರಕರಣ - ೧೦. 


೪೧೫. ಧರ್ಮ 

ಎಲ್ಲಾ ಧರ್ಮದ ತಿರುಳಂ ಕೇಳ್ವುದು; ಕೇಳ್ದ ತೆಅನ೦ ಲೇಸಾಗವಧರಿಪುದು : 
ತನಗೆ 

ಪ್ರತಿಕೂಲಮಪ್ಪದ ಪೆಜರ್ಗೆ ಮಾಡಲಾಗದು (ಕರ್ಣಾಟಕ ಪಂಚತಂತ್ರ ಭೇದ 
ಪ್ರಕರಣ, ಶ್ಲೋಕ ೩೭) 

ಎಲ್ಲಾ ಧರ್ಮದ ತಿರುಳನ್ನು ಕೇಳುವುದು, ಕೇಳಿದ ರೀತಿಯಲ್ಲಿ ಆಚರಣೆಗೆ 
ತರುವುದು. ತನಗೆ ಪ್ರತಿಕೂಲವಾದುದನ್ನು ಬೇರೆಯವರಿಗೂ ಮಾಡಬಾರದು. ಇದು 
ಪಂಚತಂತ್ರ ನಿಲುವು ಕೂಡಾ ಹೌದು. ಈ ಮಾತುಗಳು ಎಲ್ಲಾ ಧರ್ಮಗಳು ಅಂತಿಮವಾಗಿ 
ಒಂದೇ ತತ್ವವನ್ನು ಹೇಳುತ್ತವೆಯೆಂದು ಸೂಚಿಸುತ್ತದೆ. ಎಲ್ಲಾ ಧರ್ಮಗಳ ಅಂತಿಮವಾದ 
ನಿಲುವು ಧರದ ಚ್‌ ಮತ್ತು ಹೆರವರಿಗೆ ಹಿಂಸೆಯನ್ನು ನೀಡದಿರುವುದು. ಯಾವ 
ಮನುಷ್ಯನಿಗೂ ಕೇಡು ಬಗೆಯುವುದು ಹ ಭಯು ಧರ್ಮಗಳ ಸಾರಸರ್ವಸ್ವ 
ಮಾರ್ಗಂದಪಿದ ಕುರುಡರನಅದ ಬಟ್ಟೆಗುಯ್ದರೆ ಪಿರಿಯರ್‌ 

(ಶಾಂತಿಪುರಾಣ ೪-೧೦೧) 


ಕುರುಡರಂತೆ ಹಾದಿತಪ್ಪಿದರವನ್ನು ಧರ್ಮ ಮಾರ್ಗಕ್ಕೆ ಯಾರು ತಂದು ನಿಲ್ಲಿಸುವರೋ 
ಅವರೇ ಹಿರಿಯರು. 


ಶರಣಾಗತಜನಭರಣಂ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /&೮೮ 


ಪರತರಧರ್ಮಂ ತಪಸ್ಥಿಗಳ್ಳದಜೆಂದಂ | 

ಪೊರೆಯೆನ್ನನಿಲ್ಲದೊಡೆ ಹಾ 

ಸ್ಮರಶೀತಮಯೂಖರಿಂದೆ ಹತನಾದಪ್ಪಂ ॥ (ಕರ್ಣಾಟಕ ಕಾದಂಬರಿ, ೮-೪೦) 

ತಪಸ್ವಿಗಳಿಗೆ ಶರಣಾಗತರನ್ನು ಕಾಪಾಡುವುದೇ ಬಹಳ ಶ್ರೇಷ್ಠವಾದ ಧರ್ಮ. 

“ಎಂದೆನ್ನಂ ಪಿಡಿದುಕೊಂಡು ದಕ್ಷಿಣಾಭಿಮುಖನಾಗಿ ಪೋಪುದುಮೆನಗಿಂ 
ಪ್ರಾಣಪರಿತ್ಯಾಗಮೇ ಪ್ರತಿಕ್ರಿಯೆಯೆಂದು ನಿಶ್ಚೆಸುವಿನಮನ್ನೆಗ೦ ಮುಂದೆ 
ಜೀರ್ಣವಾಗುರಾಗ್ರಥನವ್ಯಗರುಂಗೃಹೀತಕಾಂಡಕೋದಂಡರುಂ ಉದ್ದಂಡಪಾಣಿಗಳುಂ 
ಬಹುವಿಧಗ್ರಾಹಕ ವಿಹಂಗಮವಾಚಾಲನಾಕುಶಲರುಂ ಕೌಲೇಯಕಮುಕ್ತಿಸಂಚಾರಣ 
ಚತುರರುಮಪ್ಪ ಚಂಡಾಲಶಿಶುಗಳ್‌ ದೆಸೆದೆಸೆಗೆಪರಿದು ಬೇ೦ಟೆಯಾಡುತ್ತಮಿರೆ 
ಮತ್ತಮಾನಂತೆ ಪೋಗೆವೋಗೆ ಪೊಲಸಿನ ಗಂಧಮಂ ಪೊತ್ತು.. (ಎಂದು ಹೇಳಿ 
ನನ್ನನ್ನು ಹಿಡಿದುಕೊಂಡು ದಕ್ಷಿಣಾಭಿಮುಖವಾಗಿ ಹೋಗುತ್ತಿದ್ದನು. ನನಗಿನ್ನು 
ಪ್ರಾಣತ್ಯಾಗವನ್ನು ಬಿಟ್ಟು ಬೇರೆ ದಾರಿಯೇ ಇಲ್ಲವೆಂದು ನಿಶ್ಚಯಿಸಿದೆನು. ಅಷ್ಟರಲ್ಲಿ 
ಮುಂದೆ ಹರಿದು ಹೋದ ಬೇಲಿಗಳನ್ನು ಹೊಲಿಯುವುದರಲ್ಲಿ ತತ್ಪರರಾದ, ಬಿಲ್ಲು 
ಬಾಣಗಳನ್ನು ಹಿಡಿದುಕೊಂಡಿರುವ, ದೊಣ್ಣೆಯನ್ನು ಹಿಡಿದುಕೊಂಡಿರುವ, ಹಕ್ಕಿಗಳನ್ನು 
ಹಿಡಿಯಲು ಸಹಾಯ ಮಾಡುವ ನಾನಾ ಬಗೆಯ ಹಕ್ಕಿಗಳಿಗೆ ಶಿಕ್ಷಣ ಕೊಡುವುದರಲ್ಲಿ 
ಕುಶಲರಾದ, ನಾಯಿಗಳನ್ನು ಛೂ ಬಿಡುವುದರಲ್ಲೂ, ಓಡಾಡಿಸುವುದರಲ್ಲೂ ಸಮರ್ಥರಾದ 
ಚಂಡಾಲ ಬಾಲಕರು ದಿಕ್ಕುದಿಕ್ಕುಗಳಲ್ಲೂ ಓಡಾಡಿ ಬೇಟೆಯಾಡುತ್ತಿರಲು, ಬಹಳ 
ದುರ್ನಾತವನ್ನುಂಟುಮಾಡಿ ಸ್ವಲ್ಪಮಟ್ಟಿಗೆ ಮುತ್ತಿಕೊಂಡು) ಕಂಟು ಹೊಗೆಯಿಂದ 
ಆವೃತವಾದ ಬೇಡರ ಬೀಡನ್ನು ಕಂಡೆನು. ಅಲ್ಲೋ ಮೂಳೆಗಳೇ ಮನೆಯ ಕಸ. 
ಪ್ರಾಣಿಗಳ ಕೊಬ್ಬೇ ತುಪ್ಪ, ನಾಯಿಗಳೇ ಪರಿವಾರ, ಮದ್ಯವೇ ಭೋಗವಸ್ತು, ರಕ್ತವೇ 
ದೇವರ ಪೂಜೆಯ ಸಾಮಗ್ರಿ, ಪ್ರಾಣಿ ಬಲಿಯೇ ಧರ್ಮ | ಎನಿಸಿದ್ದಿತು. ಇಲ್ಲಿ ಬೇಡರ 
ಧರ್ಮದ ಕುರಿತು ಹೇಳಲಾಗಿದೆ. 

ಧರ್ಮ- ಜೈನಮತದಲ್ಲಿ ಧರ್ಮವೆಂದರೆ ಪುಣ್ಯಕಾರ್ಯವೆಂಬುದೊಂದೇ ಅಲ್ಲ. 
ಇಂಗ್ಲಿಷ್‌ ಭಾಷೆಯಲ್ಲಿ “ಪಿಸಿಪಲ್‌ ಆಫ್‌ ಮೋಶನ್‌” ಎಂದರೆ ಯಾವ ಅರ್ಥವೋ ಆ 
ಅರ್ಥದಲ್ಲಿಯೂ ಜೈನರು ಧರ್ಮ ಶಬ್ದವನ್ನು ಉಪಯೋಗಿಸುವರು. ಜಲವು 
ಗತಿಶೀಲವಾದ ಮೂನಿಗೆ, ಅದರ ಗಮನಕ್ಕೆ ಸಹಾಯಕವಾಗಿರುವಂತೆ ಧರ್ಮವು 
ಪುದ್ಗಲಗಳಿಗೂ, ಜೀವಕ್ಕೂ ಗತಿವಿಷಯದಲ್ಲಿ ಸಹಾಯಕವಾಗಿರುವುದು. ಧರ್ಮವು 
ಅಮೂರ್ತವೂ, ನಿಷ್ಕ್ರಿಯವೂ, ನಿತ್ಯವೂ ಆಗಿರುವುದು. ಇದು ಜೀವ, ಪುದ್ಗಲ ಇವುಗಳ 
ಗತಿಗೆ ಸಹಾಯಕವಪ್ಟೇ ಹೊರತು ಅವುಗಳ ಗತಿಯನ್ನುಂಟುಮಾಡುವುದಲ್ಲ. 

ಧರ್ಮದ ವ್ಯಾಖ್ಯಾನ ಜೈನಧರ್ಮದಲ್ಲಿ ಈ ರೀತಿಯಲ್ಲಿದೆ: 

ಧರ್ಮ - ಇದು ಅಮೂರ್ತವೂ (ರೂಪ, ರಸ, ಗಂಧ, ಸ್ಪರ್ಶರಹಿತ) 
ಶಬ್ದರಹಿತವೂ, ನಿಷ್ಕಿಯವೂ, ತಿಲದಲ್ಲಿ ತೈಲದಂತೆ ಸಂಪೂರ್ಣ ಲೋಕಾಕಾಶ ವ್ಯಾಪಕವೂ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೮೬೯ 


ಆಗಿದೆ. ತನ್ನ ಅಗುರುಲಘು ಗುಣದ ಹಾನಿವೃದ್ಧಿಗಳಿ೦ದ ಯಾವಾಗಲೂ ಪರಿಣಾಮವನ್ನು 
ಹೊಂದುವುದಾದರೂ ನಿತ್ಯವಾಗಿದೆ. ಇದು ಗಮನ ಕ್ರಿಯೆಯಿಂದ ಕೂಡಿದ ಜೀವ 
ಪುದ್ಧಲಗಳ ಗತಿಗೆ ಸಹಾಯಕವಾಗಿದೆ. ನೀರು ಗತಿಶೀಲವಾದ ಮೂನಿನ ಗತಿಗೆ ಸಹಾಯ 
ಮಾಡುವುದು; ನೀರು ಮೂನಿನೊಡನೆ ಗಮನ ಮಾಡದೆ, ಮೊನನ್ನು ಗಮನದಲ್ಲಿ 
ತೊಡಗಿಸದೆ, ತಾನಾಗಿ ಗಮನ ಮಾಡುವ ಮೂನಿಗೆ ಉದಾಸೀನವಾಗಿ ಸಹಾಯವನ್ನು 
ಮಾತ್ರ ಮಾಡುವಂತೆ ಧರ್ಮ ದ್ರವ್ಯವೂ ಜೀವಪುದ್ಗಲಗಳ ಗತಿಗೆ ಸಹಾಯ ಮಾಡುವುದು. 
ಧರ್ಮದ್ರವ್ಯವು ತನ್ನ ಅಸ್ತಿತ್ವದಿ೦ದಲೇ ಉಂಟಾದುದರಿಂದ ಬೇರೆ ಏತರಿಂದಲೂ 
ಉಂಟಾಗಿಲ್ಲ. ಎಂದರೆ ಅದು ಅನ್ಯ ದ್ರವ್ಯದ ಕಾರ್ಯವಲ್ಲ; ಸ್ವಯಂ ಸಿದ್ಧವಾಗಿದೆ. 
ಧರ್ಮದ್ರವ್ಯದ ಪ್ರದೇಶಗಳು ಆಕಾಶದ್ರವ್ಯಗಳ ಪ್ರದೇಶಗಳಲ್ಲಿ ಸೇರಿಕೊಂಡಿವೆ. 
ಕೆಲವರು "ಧರ್ಮ' ಎಂದರೆ “ಮತ' (Religion) ಎ೦ಬ ಅರ್ಥವನ್ನೆಸಗುತ್ತಾರೆ. 
"ಸ್ಹಧರ್ಮ-ಪರಧರ್ಮ'ಗಳೆಂದರೆ ಕ್ರಮವಾಗಿ “ತಾನು ಹುಟ್ಟಿದ ವಂಶಾನುಕ್ರಮವಾಗಿ 
ಅನುಸರಿಸಿ ಬಂದ ಮತ'ವೆಂದು, ತದ್ದಿರುದ್ದವಾದ ಮತವೆಂದು ಅರ್ಥವೆಸಗುತ್ತಾರೆ. 
ಹೀಗೆ ಅರ್ಥವೆಸಗುವಲ್ಲಿ “ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ? 
ಎಂಬ ಗೀತೋಕ್ತಿಯನ್ನು ಆಧಾರವಾಗಿ ಹೇಳುವುದೂ ಉಂಟು. ಆದರೆ, ಹೀಗೆಲ್ಲ 
ಕಲಿತುಬಂದ ಆಧಾರವು ಕಲೆತು ಬರಬೇಕಾದ ಪುರುಷಾರ್ಥಧರ್ಮದ ಲಕ್ಷಣವಲ್ಲ 
ಎಂಬುದನ್ನು ಮರೆಯಬಾರದು. ಈ “ಧರ್ಮ' ಅಥವಾ “ಮತ' ಎಂಬುದು ವ್ಯಾಪಕವಾದ 
ಪುರುಷಾರ್ಥ ಧರ್ಮದ ಒಂದು ವ್ಯಾಪ್ಯವಾದ ಅಂಗವೆನ್ನಿಸಬಹುದಲ್ಲದೆ ಅದೇ 
ಇದಾಗದು. ಅದು ಸಮುದವಾದರೆ ಇದು ಅದರೊಳಗಿನ ಒಂದೊಂದು ಕಾಲುವೆಗಳ 
ನೀರು. ಕಾಲುವೆಗಳದು ಸಿಹಿನೀರಾಗಿಯೂ, ಕಡಲಿನದು ಉಪ್ಪುನೀರಾಗಿಯೂ ಹಲವರಿಗೆ 
ತೋರುತ್ತಿದೆ ಎಂಬುದು ಸರಿಯೇ. ಆದರೆ ಈ ಸೀನೀರ ಕಾಲುವೆಗಳು ಹುಟ್ಟಿ ಹೊದ್ದಲಿಕ್ಕೆ 
ಆ ಉಪ್ಪು ನೀರಿನ ಕಡಲೇ ಆಧಾರವೆಂಬುದನ್ನು ಅಂಧಶ್ರದ್ದೆಯರಿಯದಿದ್ದರೂ 
ಪರಾಂಬರಿಕೆ ಕಾಣದಿರಲಾರದು. ಕೆಲಮಂದಿಗಳ ಕೂಟದ ಅಂತರಂಗವನ್ನು ಅದೊಂದು 
ರೀತಿಯಲ್ಲಿ ಪಳಗಿಸುವುದರಿಂದ ಆ ಮಟ್ಟಿಗೆ ಆಯಾ ಮತಗಳೂ ಧರ್ಮಗಳೆನ್ನಿಸಬಹುದು. 
ಆದರೆ, ಇತರ ಮತಗಳೆಂದರೆ "ಮತವಲ್ಲ-ಕುಮತ'ವೆಂದು ಸಾರುವ ಟೀಕೆ ಟಿಪ್ಪಣಿಗಳ 
ಹೊಯ್ಯಾಲೆಯದು ಮತವಾಗದು, ಧರ್ಮವಾಗದು. ಮಿತ್ರರೊಬ್ಬರು 'ಕೈಸ್ಮ್ತಮತ- 
ಮಹಮ್ಮದೀಯಮತ-ಹಿಂದೂಮತ'ಗಳೆ ಮೊದಲಾದ ಮತಗಳೆಂದರೆ ಸಂಪೂರ್ಣ 
ಭಿನ್ನಗಳೆಂದೂ-ಭಿನ್ನಭಿನ್ನ ಮತಗಳು ಐಕ್ಯವಾಗಿ ಇತರ ಸಮಾಜಕ್ಕೆ ತೊಡಕೇನೂ 
ಆಗದಂತೆ ನಡೆಯುವುದೂ ಸ್ವಮತ ಭ್ರಷ್ಟನಾಗುವುದೂ ಒಂದೇ ಎಂದೂ ಹೇಳಿದರು. 
ಆಗ ಮೇಲೆ ಉದಾಹರಿಸಿದ ಭಗವದ್ಗೀತಾ ವಾಕ್ಯವನ್ನು ಅವರೂ ಉದಾಹರಿಸಿದರು. 
ಅವರು ತಮ್ಮ ವಿಶ್ವಾಸಾನುಸಾರವಾಗಿಯೇ ಹಾಗೆಂದುದೆಂಬಲ್ಲಿ ಸಂಶಯವಿಲ್ಲ. ಆದರೆ 
ಅಂಥ “ಏಶ್ವಾಸ'ಕ್ಕೆ "ಶ್ವಾಸವಿಲ್ಲದಿರುವಿಕೆ' ಎಂಬ ಅರ್ಥವೆಸಗುವುದೇ ತಕ್ಕುದೆ೦ದು ನನ್ನ 
ಭಾವನೆ. ಮತಭೇದಗಳೆಂದರೆ ಹಿಂದೆಂದ ಜಲಭೇದಗಳಂತಿರಬೇಕಲ್ಲದೆ, ಕಲ್ಲು- 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೫೦ 


ನೀರುಗಳಂತೆ ತೀರ ಅಸಮಾನಗಳಾಗಿರಲಾರವು. ಹಾಗೆ ಬೆರೆಯಲಾರದಂತಿರುವ 
ಎರಡರೊಳಗೊಂದು ಮತವಲ್ಲ ಎಂದು ಮುಳಿಯ ತಿಮ್ಮಪ್ಪಯ್ಯನವರು ಹೇಳಿದ್ದಾರೆ. 
ಧರ್ಮವೆಂದರೆ ಒಂದಾನೊಂದು ವಸ್ತುವನ್ನು ಆ ವಸ್ತುವನ್ನಾಗಿ ಧರಿಸಿರುವ 
ಎಂದರೆ ಉಳಿಸಿರುವ ಗುಣ ಅಥವಾ ಲಕ್ಷಣ (“ಧೃಣ್‌” ಧಾರಣೇ) ಅದೇ ಅದರ ತತ್ವ 
ತತ್‌ತ್ವ) ಅದರ ಅದಾಗಿರುವಿಕೆ. 
ವಿವರಗಳಿಗೆ ನೋಡಿ: ಮಹಾದೇವ ಪ್ರಭಾಕರ ಪೂಜಾರ ೧೯೭೬ ಜೈನಧರ್ಮ ಪರಿಭಾಷೆ ಪುಟ. ೧, ೭೧ 
ಮುಳಿಯ ತಿಮ್ಮಪ್ಪಯ್ಯ ೧೯೮೮ ಶ್ರದ್ಧಾಂಜಲಿ ಸಂಪುಟ ೨ ಪುಟ. ೭೩೬-೩೭ 
ಡಿ.ವಿ. ಜಿ. ೧೯೭೫ ಖುತ, ಸತ್ಯ, ಧರ್ಮ ಪುಟ. ೯. 


೪೧೬. ಧರ್ಮ-ಕಾವ್ಯಧರ 

ಇದುವೆ ಸುಕವಿಪಮೋದ 

ಪ್ರದಮಿದುವೆ ಸಮಸ್ತಭವ್ಯಲೋಕಪ್ರಮುದ । 

ಪ್ರದಮೆನೆ ನೆಗಳ್ಲಾದಿಪುರಾ 

ಣದೊಳಜಿೆವುದು ಕಾವ್ಯಧರ್ಮಮಂ ಧರ್ಮಮುಮಂ ॥ 

(ಆದಿಪುರಾಣ ೧-೩೮) 

ಧರ್ಮ-ಕಾವ್ಯಧರ್ಮದ ಕುರಿತು ಹೇಳುವಾಗ ಕಾವ್ಯಧರ್ಮ ಮತ್ತು ಧರ್ಮ ಎರಡನ್ನೂ 
ಮೇಳವಿಸಿ ಕಾವ್ಯವನ್ನು ಬರೆದಿದ್ದೇನೆ ಎಂದು ಪಂಪ ಹೇಳಿದ್ದಾನೆ. ಧರ್ಮವೇ 
ಕಾವ್ಯಧರ್ಮವಾಗಿ ಹರಿಯುವುದು. 

ದಯೆ, ದಮ, ದಾನ, ತಪ, ಶೀಲವೆಂಬ ಈ ಐದು ಧರ್ಮಾಂಗಗಳಿಂದಲೇ 
ಜೈನಯತಿಗಳ ದಶಧರ್ಮಗಳು ಹತ್ತಾಗಿ ವಿಸ್ತರಿಸಿರಬೇಕು. ಆಗಮಿಕಗಳಾದ ಆ 
ದಶಧರ್ಮಗಳೊಡನೆ ಸಾಹಿತ್ಯಸಮ್ಮತಗಳೆನ್ನಿಸುವ ದಶಗುಣಗಳು ಹಾಸುಹೊಕ್ಕಾದುದ 
ರಿಂದಲೇ ಪಂಪನು “ಆದಿಪುರಾಣದೊಳಜಅ'ವುದು ಕಾವ್ಯ ಧರ್ಮಮಂ ಧರ್ಮಮುಮಂ' 
ಎಂದು ಹೇಳಿರಬೇಕು. 

ಪಂಪನ ಪ್ರಕಾರ ಧರ್ಮ ಮತ್ತು ಕಾವ್ಯಧರ್ಮ ಬೇರೆಯಲ್ಲ ಎಂಬುದು ವಿಶ್ಲೇಷಣೆಗೆ 
ಯೋಗ್ಯವಾಗಿದೆ. 


೪೧೭. ಧರ್ಮಧ್ಯಾನ 

“ಅಜ್ಞಾವಿಚಯಮಪಾಯ ವಿಚಯಂ ವಿಪಾಕ ವಿಚಯಂ. ಸಂಸ್ಥಾನವಿಚಯಮೆಂಬ 
ನಾಲ್ಕು ಧರ್ಮ ಧ್ಯಾನಮಂಧ್ಯಾನಿ ಸುತ್ತುಂ” (ಆದಿಪುರಾಣ ೧೦-೧೪.ವ) ಧರ್ಮಧ್ಯಾನ 
ಎಂದರೆ ಧರ್ಮವಿಷಯಗಳನ್ನು ಸದಾ ನೆನೆಯುತ್ತಿರುವುದು. 

ಇಲ್ಲಿ ಧರ್ಮ ಮತ್ತು ಧ್ಯಾನ ಎಂಬ ಎರಡು ಶಬ್ದಗಳೂ ಕೂಡಿವೆ. ಧರ್ಮವೆಂದರೆ 
- ಜೀವ ಪುದ್ಧಲಗಳ ಗತಿಗೆ ಸಾಧನವಾದ ದ್ರವ್ಯ ಅಥವಾ ಶ್ರೇಯಸಾಧನವಾದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೫೧ 


ಆಳಿಸಿಕೊಳ್ಳುವ ಸಂಬಂಧವೇ ಮುಖ್ಯ ಈ ರೀತಿಯ ಸಂಬಂಧಗಳಲ್ಲಿ ಜಮೀನುದಾರಿ 
ಪದ್ಧತಿಯ ವ್ಯಾಖ್ಯಾನಗಳೂ ಮುಖ್ಯವಾಗಿವೆ. 

"ಜೈನ ವಂ ಒಂದು ಡೆ ದಿಗಂಬರ ಸಂಪ್ರದಾಯ. ಈ ಸಂಪ್ರದಾಯ 
ದಲ್ಲಿಯಂತೂ ಸ್ತ್ರೀಯರಿಗೆ ನೇರ ಮೋಕ್ಪವಿಲ್ಲ. ಮರುಭವದಲ್ಲಿ ಸ್ತ್ರೀಯು ಪುರುಷನಾಗಿ 
ಹುಟ್ಟಿದರೆ ಮಾತ ಮೋಕ್ಷ ಸಾಧ್ಯ. ಬಂಡವಾಳಶಾಹಿ ವ್ಯವಸ್ಥೆ ಯಂಬುದು ತುಂಬಾ 
ಆಕಷ ೫... ವ್ಯವಸ್ಥೆ ಯೊಂದು ಈ ರೀತಿಯ ಪದಗಳನ್ನು ಚ ಜಾ ವ್ಯತ್ಯಾಸವಿದೆ. 
ಆದರೆ "ಸ 'ಸ್ಥಾತಂತ್ರ' ಮತ್ತು "ಸ ಸಮಾನತೆ'ಯ ಕಲ್ಪನೆಯ ವೈಧಿಕ ಧರ್ಮಕ್ಕೆ ಪ್ರತಿಯಾಗಿ 
ಬಂದ ಜೈನ ಧರ್ಮದ ಉದಾರತೆಯು ಸೂಚನೆಗಳನ್ನು ಕೊಡುವುದರಿಂದ ಮಾತ್ರ 
ಮೇಲಿನ ಮಾತನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಧರ್ಮದ ಎದುರಿನಲ್ಲಿ ನಿಜವಾದ 
ಸ್ವಾತಂತ್ರ್ಯವಿಲ್ಲ. 

ನಮ್ಮ ಈಗಿನ ಮುಖ್ಯವಾದ ಪರಿಭಾಷೆಯು ಜೈನಸಾಹಿತ್ಯದಲ್ಲಿ ಬೇರೊಂದು 
ಆಯಾಮದಲ್ಲಿ ಕೆಲಸ ಮಾಡಿದೆ. ಹೀಗಾಗಿ ಜೈನ ಸ ಸಾಹಿತ್ಯವು ಹೇಳುವಂತೆ ಧರ್ಮವು 
ಲಿಂಗಭೇದವನ್ನು ವರ್ಗವನ್ನೂ ಜಾತಿಯನ್ನೂ ಹಿಡಿತದಲ್ಲಿ ಇಡುವ ಪರಿಭಾಷೆಯಾಯಿತು. 
ಜೈನ ಸಾಹಿತ್ಯ ವು ಪ್ರಭುವಿನ ಸೇವ ಮತ್ತು ಹ ಸೇವೆಯನ್ನು ದ್ವಂದ್ವ ಮುಖೇನ 
ಎತ್ತಿಹಿಡಿದಿದೆ. ಜೈನಸಾಹಿತ್ಯದ ಪ್ರಕಾರ ಅವೆರಡೂ ಭಿನ್ನವಾದುದು. ಆದರೂ ಪರೋಕ್ಷವಾಗಿ 
ಇವೆರಡಕ್ಕೆ ಸಂಬಂಧವಿದೆ. ಇಲ್ಲದಿದ್ದರೆ ಕರ್ನಾಟಕದಲ್ಲಿ ಜೈನ ಧರ್ಮವೆಂಬುದಕ್ಕೆ 
ರಾಜಾಶ್ರಯ ದೊರೆಯುತ್ತಿರಲಿಲ್ಲ. ದಂಡ, ಧರ್ಮ, ಭಕ್ತಿ ಧಾರ್ಮಿಕ ಪ್ರತಿಭಟನೆ ಸ್ವ 
ಹಿಂಸೆ (ಸಲ್ಲೇಖನ ಇತ್ಯಾದಿ) ಜೈನ ಸಾಹಿತ್ಯದಲ್ಲಿ ನಿರ್ದಿಷ್ಟ ಅರ್ಥವಂತಿಕೆಯನ್ನು 
ಪಡೆದುಕೊಂಡಿದೆ. ಎದುರಿನ ಜ್ಞಾತಜಗತ್ತಿನಲ್ಲಿ ಪಭುತ್ವವಿದೆ. ಈ ಪ್ರಭುತ್ವವು ರಾಜ್ಯಲಕ್ಷಿಗಾಗಿ 
ಹಂಬಲಿಸುತ್ತದೆ. ಆದರೆ ಇದಕ್ಕಿಂತ ಹೊರತಾದ 'ಅಜ್ಞಾನ'ವಾದುದಕ್ಕೆ ಜೈನ ಸಾಹಿತ್ಯದ 
ಪ್ರಕಾರ ಮಹತ್ವವಿದೆ. 

ಜೈನಕವಿಗಳು ಹಾಡಿಹೊಗಳುವ ಅತ್ತಿಮಬ್ಬೆಯನ್ನು ನೋಡಿ. ಈ ಅತ್ತಿಮಬ್ಬೆಯು 
ಸಾಹಿತ್ಯ ಪ್ರಚಾರವನ್ನು ಮಾಡಿದಳು ಎ೦ದು ಕವಿ ರನ್ನ ವಿವರಿಸುತ್ತಾನೆ. ಅಕ್ಷರಸ್ಥ 
ಪರಂಪರೆಯೊಂದು ಸಾಹಿತ ವನ್ನು ನೋಡಿದ ಕ್ರಮಕ್ಕೂ ಇದು ಒಳ್ಳಯ ಉದಾಹರಣೆ 
ಯಾಗಬಲ್ಲದು. ಸಾಹಿತ್ಯ (ಮತ್ತು ಪ ಪ್ರಭುತ್ವ ಎರಡೂ ಪರಸ ಸರ ಒಪ್ಪಂದ ಮಾಡಿಕೊಂಡ 
ಹಾಗೆಯೇ ಸಾಹಿತ್ಯವನ್ನು ಸಾಂಸ್ಥಿಕ ಇತನು >. ಕೂಡ 'ನೋಡಿಕೊಂಡುದರ 
ದೆಸೆಯಿಂದ ಸಾಹಿತ್ಯಕ್ಕೆ 'ತಾಶಲ'ವೇದು ಅರ್ಥ ಬಂದುಬಿಟ್ಟಿತು. ಹತ್ತನೆಯ ಶತಮಾನದ 
ಕಾವ್ಯದ ಪಾಲಿನ ಈ ವಿಚಾರ ಸತ್ಯ. 


“ಜೈನ ಸಾಹಿತ್ಯ”ವನ್ನು ಬೇರೊಂದು ರೀತಿಯಲ್ಲಿ, ಬೇರೊಂದು ಕೋನದಲ್ಲಿ 
ಓದಬಹುದು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೫೮ 


೪೧೯. ಧಾರ್ಮಿಕ ನಂಬಿಕೆಗಳು 

ಇವುಗಳನ್ನು ಅತಿಮಾನುಷ ನಂಬಿಕೆಗಳು ಎಂದೂ ಕರೆಯಬಹುದು. ಮಾನವನ 
ಬದುಕಿನಲ್ಲಿ ಭಯ ಮತ್ತು ಅಸ್ಥಿರ ಭಾವನೆಗಳು ಅತಿಮಾನುಷ ನಂಬಿಕೆಗಳಿಗೆ ಮೂಲ. 
ಕೆಲವು ನಂಬಿಕೆಗಳು ಧಾರ್ಮಿಕ ಸ್ವರೂಪದವು ಆಗಿದ್ದರೂ, ಆ ನಂಬಿಕೆಗಳಲ್ಲಿನ ಕ್ರಿಯೆ 
ಲೌಕಿಕವಾಗಿರುತ್ತದೆ. 

ಡರಕೆಮನ್‌ ಪ್ರಕಾರ, ನಂಬಿಕೆಗಳು ಅಭಿಪ್ರಾಯ ಮತ್ತು ಅಭಿವ್ಯಕ್ತಿಯ 
ರೂಪದಲ್ಲಿರುತ್ತವೆ. ಆದರೆ, ಆಚರಣೆಗಳು ಕ್ರಿಯಾತ್ಮಕ ರೂಪದಲ್ಲಿರುತ್ತವೆ. ಧಾರ್ಮಿಕ 
ಅನ್ನಬಹುದಾದ ನಂಬಿಕೆಗಳು ವಾಸ್ತವ ಮತ್ತು ಆದರ್ಶದ ಮಧ್ಯೆ ಇರುತ್ತವೆ. ಅಪ್ಪೇ 
ಅಲ್ಲ ಈ ರೀತಿಯ ನಂಬಿಕೆಗಳಲ್ಲಿ ಗುಂಪಿನ ಆಲೋಚನೆಯೂ ಇರುತ್ತವೆ. 

ಈ ಹಿನ್ನೆಲೆಯಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಬರುವ ಧಾರ್ಮಿಕ ಆಶಯಗಳುಳ್ಳ 
ನಂಬಿಕೆಗಳಲ್ಲಿ "ಏಕಸೂತ್ರವಿರುವುದೂ ಕಂಡು ಬರುತ್ತದೆ. ಪುತ್ರ ಸಂತಾನಾಭಿಲಾಷಿಯಾದ 
ಹೆಣ್ಣು ಜೈನಧರ್ಮದವಳಾಗಿದ್ದರೆ ಯಕ್ಷಿಯನ್ನು ಪೂಜಿಸುವುದು - ಕನ್ನಡ ಕಾವ್ಯಗಳಲ್ಲಿ 
ಚಿತ್ರಿತವಾಗಿದೆ. ಇದರ ಮೂಲ ತತ್ವ ಒಂದೇ ಆಗಿರುತ್ತದೆ. 

ಧಾರ್ಮಿಕ ಆಶಯವುಳ್ಳ ನಂಬಿಕೆಗಳಲ್ಲಿ ಮುಖ್ಯವಾಗಿ ಈ ಕೆಳಗಿನ ಕಾರಣಗಳು 
ಅಡಕವಾಗಿರುತ್ತವೆ : ೧. ಸಂತಾನ ಲಾಭ, ೨. ಸತ್ತನಂತರವೂ ಮೋಹ ಸಂಬಂಧ 
ಏರ್ಪಡುತ್ತದೆ, ೩. ಕೆಟ್ಟ ಜನ್ಮವನ್ನು ಹೋಗಲಾಡಿಸಲು ತಪವಾಚರಣೆ, ೪. ಮದುವೆಯ 
ಸಂದರ್ಭದ ಸಪ್ತಪದಿ - ಇತ್ಯಾದಿ. 

ವೈಯಕ್ತಿಕ ನಂಬಿಕೆಗಳು ಹುಟ್ಟುವಾಗ ವೈಕ್ತಿಯೊಬ್ಬನಿಗೆ ಮಾತ್ರ ಸಂಬಂಧಿಸಿದರೂ 
ಕ್ರಮೇಣ ಒಂದು ಸಮಾಜ ಅದನ್ನು ಅನುಕರಿಸಿದಾಗ ಅದು ಸಾಂಸ್ಕೃತಿಕ ನಂಬಿಕೆಯಲ್ಲಿಯೇ 
ಸೇರಿ ಹೋಗುತ್ತದೆ. ಇದೇ ರೀತಿಯಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಹೆಣ್ಣಿನ 
ನಂಬಿಕೆಗಳ ಕುರಿತಂತೆ ಈ ಕೆಳಗಿನಂತೆ ಮುಖ್ಯ ವಿಭಾಗ ಮಾಡಬಹುದಾಗಿದೆ: ೧. 
ಧಾರ್ಮಿಕ ಆಶಯಗಳುಳ್ಳ ಸ್ತ್ರೀ ಸಂಬಂಧ ನಂಬಿಕೆಗಳು, ೨. ಸಾಮಾಜಿಕ ಆಶಯವುಳ್ಳ 
ಸ್ತ್ರೀ ಸಂಬಂಧ ನಂಬಿಕೆಗಳು, ೩. ಕುಟುಂಬ ಕೇಂದ್ರಿತ ಸ್ತ್ರೀ ನಂಬಿಕೆಗಳು ೪. ಇತ್ಯಾದಿ. 

ಸಾಹಿತ್ಯ ಕೃತಿಯೂ ಕೂಡಾ ಸಾಂಸ್ಕೃತಿಕ ಸಂಗತಿಗಳನ್ನು ಒಳಗೊಳ್ಳುವುದರಿಂದ 
ಮೇಲೆ ಸೂಚಿಸಿರುವಂತೆಯೇ ನಂಬಿಕೆಗಳನ್ನು ಅಧ್ಯಯನ ಮಾಡಬಹುದು. 

ವಿವರಗಳಿಗೆ ನೋಡಿ: Durkheim .E. 1970 Suicide P: 43-44 


೪೨೦. ಧ್ರುವ ಪ್ರಯೋಗ 
ಗಾನರ ಸಾಮೃತಮೆಸೆಗುಂ ಧ್ರುವಪ್ರಯೋಗಾನುಗತಂ............ 
(ಅಜಿತತೀರ್ಥಂಕರ ಪುರಾಣ ತಿಲಕ ೫-೧೦) 
ಇಲ್ಲಿ ರನ್ನನು ಗಾನಸುಧೆಯ ಕುರಿತು ಹೇಳುತ್ತಾನೆ. ಧ್ರುವ ಪ್ರಯೋಗವನ್ನುವುದು 
ಧ್ರುವರಾಗದ (ಧ್ರುಮೆ)ರಾಗವನ್ನು ಸೂಚಿಸುತ್ತದೆ. ಸಂಗೀತದ ಒಂದು ರಾಗದ ಹೆಸರಿದು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೫೫ 


ಯಾವುದೇ ರಾಗವನ್ನು ಶುದ್ಧ ಮತ್ತು ಸ್ಪತಂತ್ರ ಮತ್ತು ರಾಗದ ಛಾಯೆ ಸ್ಥಿರವಾಗಿಟ್ಟು 
ಹಾಡಬೇಕಾದರೆ ಇ ಚಲನೆಯಲ್ಲಿ 18 ಸ್ವರವನ್ನು ದೀರ್ಪವಾಗಿ ಉಚ್ಚರಿಸಬೇಕು. 
ಯಾವ ಸ್ವರಗಳನ್ನು ಮಿತವಾಗಿ ಗಿ ಸ ಯಾವ ರಾಗವನ್ನು 
ವಕ್ರವಾಗಿಸಬೇಕು. ಯಾವ ಸ್ವರವನ್ನು ಮೀಂಟಿ ರೂಪದಲ್ಲಿ ಬಳಸಬೇಕು ಇಡಿ 
ಸಂಗೀತಕಾರನಿಗೆ ತಿಳಿದಿರುತ್ತದೆ. ಜೊತೆಗೆ ರಾಗದ ಜೊತೆಗೆ ಸ್ವರಸ೦ಗತಿಗಳಾವುವು 
ಎಂದೂ ಅರ್ಥಮಾಡಿಕೊಳ್ಳಬೇಕು. 

ವಿವರಗಳಿಗೆ ನೋಡಿ: ದೇಸಿರಾಗ. 


೪೨೧. ನಂಬಿಕೆ 

ಮೊದಲೊಳುತ್ಸಷ್ಟಜಾತಿಯೊಳ್‌ ಪುಟ್ಟಿ ತಿರ್ಯಗ್ದಾತಿಗೆ ಬೀಲ್ಲಂದೇ ನಿನ್ನ 
ವಿವೇಕಮಟೆದಂತುಟಿವಲಮಿನ್ನಿನಗ ಜಾತಿಗೆ ತಕ್ಕಂತಾಹಾರಮನಾಚರಿಸೆ ದೋಷಮಿಲ್ಲ 
ಮಲ್ಲದೆಯುಂ ಭಕ್ತ್ಯಾ ಭಕ್ಕನಿಯಮಿತರ್ಗಾಪಡ್ಡಿ ನ ಪಾಣಸಂಧಾರಣಾರ್ಥ 
ಮಭೋಜ್ಯೋಪ ಪಧೋಗಮುಂಟೀಗಳಿತಾನುಮಾನಿತ್ತುದನೊಲ್ಲೆನೆಂಬೆಯಪೊಡೆ 
ಚಂಡಾಲಭಾಂಡದಿಂ ಭೂಮಿಪತಿತಮಾದಂಬುವುಂ ಪವಿತ್ರಮೆಂಬುದುಂಟದಜಿಂ 
ಕುತ್ತಿಪಾಸೆಗಳಿನಾಯಾಸಂಬಡದೆ ಮುನಿಜನೋಚಿತಮಪ್ಪ ನವಫಲಂಗಳನುಪಭೋಗಿಸೆಂದು 
ನುಡಿಯೆ...... (ಕರ್ಣಾಟಕ ಕಾದಂಬರಿ, ೧೦-೪೭ವ.) 

ಚಂಡಾಲರ ಪಾತ್ರೆಯಿಂದ ಭೂಮಿಗೆ ಬಿದ್ದ ನೀರೂ ಪವಿತ್ರವಾದುದೇ ಎಂದು 
ಹೇಳುತ್ತಾರೆ. ಇದು ಕರ್ಣಾಟಕ ಕಾದಂಬರಿಯಲ್ಲಿ ಉಕ್ತವಾದ ಮಾತು. 

'ಪಂಪಭಾರತ'ದಲ್ಲಿಯ ಮಾದ್ರಿಯು, "ಸತ್ತನಂತರವೂ ಜೀವನವಿದೆ”. ಸ್ಪರ್ಗದಲ್ಲಿದ್ದು 
ಗಂಡನ ಇಷ್ಟಾರ್ಥವನ್ನು ಸಲ್ಲಿಸುತ್ತೇನೆ ಎಂದು ಭಾವಿಸುತ್ತಾಳೆ. (೨-೨೨) ಸತ್ತ ನಂತರವೂ 
ಜೀವನವಿದೆ ಎ೦ಬ ನಂಬಿಕೆಯು ಕೆಲವು ಜನಾಂಗಗಳಲ್ಲಿ ಇತ್ತು. ಮೊದಲಿಗೆ ಇಂತಹ 
ನಂಬಿಕೆಯು ಇದ್ದಿರಲಾರದು. ವಿಧವೆಯೂ ತನ್ನ ಮೈದುನನಿಂದ ಮಗನನ್ನು ಪಡೆಯುವ 
ಅವಕಾಶವು ತಪ್ಪಿದ ನಂತರ, ಈ ನಂಬಿಕೆಯನ್ನು ಹೆಚ್ಚು ಪ್ರಚಲಿತಗೊಳಿಸಲೆತ್ನಿಸಿರುವುದು 
ಕಂಡುಬರುತ್ತದೆ. ಇದರ ಪರಿಣಾಮವಾಗಿ ಜಡ್‌ ಪದ್ಧತಿಯಾಗಿ ಈ ನಂಬಿಕೆಯು 

ದೃಢಗೊಂಡಿದೆ. ಇದು ಮುಖ್ಯವಾಗಿ ಭಾವನಾ ವಾದಕ್ಕೆ ಸು ವಿಚಾರ. ಈ 

ರೀತಿಯ ಸಂದರ್ಭಗಳು ಬಸ ಕೃತಿಗಳಲ್ಲಿ ಬರುತ್ತವೆ. ನಾಗಚಂದ್ರನ “ರಾಮಚಂದ್ರ 
ಚರಿತಪುರಾಣ'ದಲ್ಲಿ ಹೆಣ್ಣಿಗೆ ಬಲಗಣ್ಣು ಅದುರಿದರೆ ಕೆಟ್ಟದಾಗುತ್ತದೆ. ಅದಕ್ಕಾಗಿ 


ಜಿನಾಭಿಷೇಕವನು ನ್ನು ಜನಪೂಜೆಯನ್ನು ಮಾಡಿದರೆ ಪರಿಹಾರವಾಗುತ್ತದೆ ಡು ಬರುತ್ತದೆ. 
(೧೫-೬೫ವ) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೫೬ 


ಧನುಸ್ಸನ್ನು ಎತ್ತಬೇಕಾದರೆ ಅದಕ್ಕೆ ಮೂರು ಸಲ ಸುತ್ತು ಬಂದು ಅದಕ್ಕೆ ನಮಸ್ಕರಿಸಿ 
ಬಿಲ್ಲತ್ತಬೇಕು ಎಂಬ ನಂಬಿಕೆಯು ಪಂಪ ಭಾರತದಲ್ಲಿ ವ್ಯಕ್ತವಾಗಿದೆ. (ಪಂಪ ಭಾರತ 

೩-೫೮ವ) 
ವಿವರಗಳಿಗೆ ನೋಡಿ: ನಂಜಮ್ಮಣ್ಣಿ ಎಂ. ೧೯೭೧ ಸಾಮಾಜಿಕ ಮಾನವಶಾಸ್ತ್ರ ಪುಟ. ೧೪೩ 
Rajeshwari Sharma 1980 Vedic Mythology (101-1) P 90 


೪೨೨. ನಯ 

ಎಅಕುಮೀಯದಿರ್ಕುಮೆ ನಯಮಂ............... (ಶಾಂತಿಪುರಾಣ ೪-೭೬) 

ಎರಗಿದರೆ ಸಾಕು ನಯವು ತನ್ನಿಂದ ತಾನಾಗಿಯೇ ಬರುತ್ತದೆ. ನಯವಿನಯವು 
ಸಂಸ್ಥಾರದಿಂದ ಬರುವಂತಹುದು. ಹಿರಿಯರಿಗೆ; ದೇವರಿಗೆ; ಎರಗುವುದು ಎಂದರೆ 
ನಮಸ್ಕರಿಸುವುದು ಎಂದರ್ಥ. ಅದು ನಯ ವಿನಯದಿಂದ ಬರುತ್ತದೆ. 

ನಯಮನೆ ಒಂದೆ ಮಾಖ್ರುದು ಚದುರಂ............... (ಶಾಂತಿಪುರಾಣ ೨-೫೯) 

ನಯವೊಂದೇ ಚತುರನ ಮಾರ್ಗ. 

ಭಾರತೀಯ ದರ್ಶನಗಳಲ್ಲಿ ನಯವಿಚಾರವು ಜೈನದರ್ಶನದ ವಿಶಿಷ್ಟತ್ತವು. ಪದಾರ್ಥದ 
ಸಂಪೂರ್ಣತೆಯ ಕಡೆಗೆ ಅಷ್ಟೊಂದು ಲಕ್ಕವನ್ನಿಡದೆ ಪ್ರಮಾತೃವಿನ ಅಭಿಪ್ರಾಯಕ್ಕೆ 
ವಿಷಯವಾದ ಯಾವುದೊಂದೇ ಭಾವವನ್ನು ಅನುಲಕ್ಷಿಸಿ ವಿಷಯವನ್ನು ನಿರೂಪಿಸುವುದು 
ನಯವೆನಿಸುವುದು. ಅದು ದವ್ಯಾರ್ಥಿಕ ನಯವೆಂದೂ ಪರ್ಯಾಯಾರ್ಥಿಕ ನಯವೆಂದೂ 
ದ್ವಿವಿಧವಾಗಿದೆ. ದ್ರವ್ಯಾರ್ಥಿಕ ನಯಕ್ಕೆ ದ್ರವ್ಯವೂ, ಪರ್ಯಾಯಾರ್ಥಿಕ ನಯಕ್ಕೆ 
ಪರ್ಯಾಯವೂ ವಿಷಯಗಳು. ದ್ರವ್ಯಾರ್ಥಿಕನಯವು ನೈಗಮ, ಸಂಗ್ರಹ, ವ್ಯವಹಾರ 
ಎಂದು ಮೂರು ಬಗೆಯಾಗಿದೆ; ಮತ್ತು ಪರ್ಯಾಯಾರ್ಥಿಕ ನಯ ಯಜುಸೂತ್ರ 
ಶಬ್ದ, ಸಮಭಿರೂಢ, ಏವಂಭೂತ ಎಂದು ನಾಲ್ಕು ಬಗೆಯಾಗಿದೆ. 

ಯಥಾರ್ಥ ಜ್ಞಾನ ಅಥವಾ ಸಮ್ಯಕ್‌ ಜ್ಞಾನದಿಂದ ತಿಳಿದಿರುವ ವಸ್ತುವಿನ ಒಂದು 
ಅಂಶವನ್ನು ಯಾವ ಜ್ಞಾನವು ತಿಳಿಯುತ್ತದೆ ಅದನ್ನು ನಯವೆಂದು ಹೇಳುತ್ತಾರೆ. 
"ಪ್ರವಚನ ಸಾರ' ಗ್ರಂಥದಲ್ಲಿ ೪೭ ನಯಗಳನ್ನು ಹೇಳಲಾಗಿದೆ. “ತತ್ವಾರ್ಥಸೂತ್ರ'ದಲ್ಲಿ 
೭ ನಯಗಳನ್ನು ಹೇಳಿದ್ದಾರೆ. ದ್ರವ್ಯಾರ್ಧಿಕ ಮತ್ತು ಪಯಾಯಾರ್ಥಿಕ ಅಥವಾ ನಿಶ್ಚಯನಯ 
ಮತ್ತು ವ್ಯವಹಾರನಯವೆಂದೂ ನಯದಲ್ಲಿ ೨ ಭೇದಗಳಿವೆ. 

ಯಾವ ನಯವು ಆತ್ಮಾಶ್ರಿತವಾದ - ಸ್ಥಾಶ್ರಿತವಾದ ಕಥನ ಮಾಡುತ್ತದೆ. ಅದನ್ನು 
ನಿಶ್ಚಯನಯವೆಂದು ಹೇಳುತ್ತಾರೆ. 

ಅ) ಯಾವ ನಯವು ಆತ್ಮನ ಭೂತಾರ್ಥ - ಸತ್ಯಾರ್ಥ ಸ್ವಭಾವದ ಕಥನ 
ಮಾಡುತ್ತದೆಯೋ ಅದನ್ನು ನಿಶ್ಚಯನಯವೆಂದು ಹೇಳುತ್ತಾರೆ. 

ಆ) ಯಾವ ನಯವು ದ್ರವ್ಯದ ಯಾವ ಪರ್ಯಾಯಾವಾಗಿದೆಯೋ ಅದನ್ನು 
ಸದೇ ದ್ರವ್ಯದ ಪರ್ಯಾಯವೆಂದು ಹೇಳುತ್ತದೆಯೋ ಅದನ್ನು ನಿಶ್ಚಯನಯವೆಂದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೫೭ 


ಹೇಳುತಾರೆ. 

ಇ ಯಾವ ನಯವು ಸ್ವ-ದ್ರವ್ಯ-ಪರದ್ರವ್ಯಗಳ ಮತ್ತು ಅವುಗಳ ಪರಿಣಾಮಗಳ 
ಅದರಂತೆ ಕಾರಣ - ಕಾರ್ಯ ಮೊದಲಾದವುಗಳ ಯಥಾವತ್ತಾದ ಕಥನ ಮಾಡುತ್ತದೆಯೋ 
ಅದನ್ನು ನಿಶ್ಚಯನಯವೆಂದು ಹೇಳುತ್ತಾರೆ. 

ನಿಶ್ಚಯನಯದಲ್ಲಿ ನಾಲ್ಕು ಭೇದಗಳಿವೆ. 

೧) ಪರಮಶುದ್ಧ ನಿಶ್ಚಯನಯ:- ಹೇಗೆಂದರೆ - ಜೀವವು ಸತ್ತಾ. ಚೈತನ್ಯ 
ಹಾಗೂ ಜ್ಞಾನ ಮೊದಲಾದ ಶುದ್ಧ ಪ್ರಾಣಗಳಿ೦ದ ಜೀವಂತವಾಗಿದೆ. 

ವಿ) ಶುದ್ದ ನಿಶ್ಚಯನಯ:- ಸಾಕ್ಷಾತ್‌ ಶುದ್ಧ ನಿಶ್ಚಯನಯ ಹೇಗೆಂದರೆ - 
ನಿರುಪಾಧಿ ಸ್ಪಟಿಕ ಮಣಿಯಂತೆ ಆತ್ಮನು ಸಮಸ್ತ ರಾಗಾದಿ ವಿಕಲರೂಪದ ಉಪಾಧಿಯಿಂದ 
ರಹಿತನಾಗಿದ್ದಾನೆ. 

೩) ಏಕದೇಶಶುದ್ದ ನಿಶ್ಚಯನಯ:- ಹೇಗೆಂದರೆ - ಪರಮಧ್ಯಾನದಲ್ಲಿ ಸ್ಥಿರವಿರುವ 
ಜೀವವನ್ನು ಪರಮಾತ್ಮಸ್ತರೂಪನೆಂದು ತಿಳಿಯುವುದು ಮತ್ತು ಹೇಳುವುದು. 

೪) ಅಶುದ್ಧ ನಿಶ್ಚಯನಯ:- ಹೇಗೆಂದರೆ - ಆತ್ಮನು ಸಂಪೂರ್ಣ ಮೋಹ - 
ರಾಗ - ದ್ವೇಷರೂಪದ ಭಾವಕರ್ಮಗಳ ಕರ್ತೃ ಹಾಗೂ ಭೋಕ್ತ] ವಾಗಿದ್ದಾನೆ. 

ಯಾವ ನಯವು ಪರಾಶ್ರಿತ ಕಥನ ಮಾಡುತ್ತದೆ ಆ ನಯವನ್ನು ವ್ಯವಹಾರನಯ 
ವೆಂದು ಹೇಳುತ್ತಾರೆ. 

ವ್ಯವಹಾರನಯದ ಇತರ ಅನೇಕ ಪರಿಭಾಷೆಗಳು ಹೀಗಿವೆ. 

ಅ) ಯಾವ ನಯವು ಆತ್ಮನ ಅಭೂರ್ಥಸ್ಪಭಾವದ ಕಥನ ಮಾಡುತ್ತದೆಯೋ 
ಅದನ್ನು ವ್ಯವಹಾರನಯವೆಂದು ಹೇಳುತ್ತಾರೆ. 

ಬ) ಯಾವ ನಯವು ವಸ್ತುವಿನ ಅಯಥಾರ್ಥ ಸ್ವರೂಪದ ಕಥನವನ್ನು 
ಮಾಡುತ್ತದೆಯೋ ಅದನ್ನು ವ್ಯವಹಾರ ನಯವೆಂದು ಹೇಳುತ್ತಾರೆ. 

ಕ) ಯಾವ ನಯವು ಯಾವುದೇ ಒಂದು ದ್ರವ್ಯದ ಪರ್ಯಾಯವನ್ನು ಅದೇ 
ದವ್ಯದ್ದೆಂದು ಹೇಳದೆ ಇನ್ನೊಂದು ದ್ರವ್ಯದ್ದೆಂದು ಹೇಳುತ್ತದೆಯೋ ಆ ನಯವನ್ನು 
ವ್ಯವಹಾರನಯವೆಂದು ಹೇಳುತ್ತಾರೆ. 

ಡ) ಯಾವ ನಯವು ಸ್ವ-ದ್ರವ್ಯ - ಪರದ್ರವ್ಯಗಳನ್ನು ಅವುಗಳ ಅವಸ್ಥೆಗಳನ್ನು 
ಮತ್ತು ಕಾರಣ - ಕಾರ್ಯ ಮೊದಲಾದವುಗಳನ್ನು ಅಯಥಾರ್ಥವಾಗಿ ಹೇಳುತ್ತದೆಯೋ 
ಅದನ್ನು ವ್ಯವಹಾರ ನಯವೆಂದು ಹೇಳುತ್ತಾರೆ. 

ವ್ಯವಹಾರ ನಯದಲ್ಲಿ ನಾಲ್ಕು ಭೇದಗಳಿವೆ. 

(2. ಅನುಪಚರಿತ ಸದ್‌ಭೂತ ವ್ಯವಹಾರನಯ ಹೇಗೆಂದರೆ - ಕೇವಲ 
ಜ್ಞಾನಾದಿಗಳು ಜೀವದ ಗುಣಗಳಾಗಿವೆ. 


೨. ಉಪಚರಿತ ಸದ್‌ಭೂತ ವ್ಯವಹಾರನಯ ಃ ಹೇಗೆಂದರೆ - ಮತಿ ಜ್ಞಾನಾದಿ 
ಗುಣಗಳೂ ಜೀವದ ಗುಣಗಳಾಗಿವೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೫೮ 


೩. ಅನುಪಚರಿತ ಅಸದ್‌ಭೂತ ವ್ಯವಹಾರನಯ ಹೇಗೆಂದರೆ -ಶರೀರವು 
ಜೀವದ್ದಾಗಿದೆ. 
೪. ಉಪಚರಿತ ಅಸದ್‌ಭೂತ ಅವ್ಯವಹಾರನಯ ಹೇಗೆಂದರೆ - ದೇವದತ್ತನ 
ಧನ. 
ವಿವರಗಳಿಗೆ ನೋಡಿ: ಮಹಾದೇವ ಪ್ರಭಾಕರ ಪೂಜಾರ್‌ ೧೯೭೬ ಜೈನಧರ್ಮ ಪರಿಭಾಷೆ ಪುಟ. ೯. 
ಶ್ರೀಮದ್‌ ಭಗವತ್ಯುಂದಕುಂದಾಚಾರ್ಯ ವಿರಚಿತ ೨೦೦೯ ಪ್ರವಚನಸಾರ 
ಶ್ರೀ ಎಂ. ಬಿ. ಪಾಟೀಲ ೨೦೧೦ ತತ್ವಾರ್ಥಸೂತಿ] 


೪೨೩. ನರಕಗತಿ 

ವಚನದಿನಾತ್ಮೀಯಪಿತೃಮರಣಮುಮನಾತನ ನರಕಗತಿಗಮನಮುಮನರಿದು 

ಕರುಣಾರಸಾರ್ದಹೃದಯನದಂ...... (ಆದಿಪುರಾಣ) 

ಪಾಪ ಕರ್ಮಗಳಿಗೆ ನರಕಗತಿಯು ಒದಗುತ್ತದೆಯೆಂದು ಇದರ ಭಾವಾರ್ಥ. 

ಒರ್ವನೆ ಸುರಗತಿಯೊಳ್‌ ಸುಆ* 

ದೊರ್ವನೆ ನರಗತಿಯೊಳಿಬ್‌ಯೊ | 

ಳೊರ್ವನೆ ನಾರಕಗತಿವೊ 

ಕ್ಟೊರ್ವನೆ ದೇಹಿಗೆ ಸಹಾಯರೊರ್ವರುಮೊಳರೇ ॥ 

(ಅಜಿತತೀರ್ಥಂಕರ ಪುರಾಣ ತಿಲಕಂ ೬-೫೨) 

ಸುರಗತಿಯಲ್ಲಿ ಸುಳಿದು, ಒಬ್ಬನೆ ನರಕಗತಿಗೆ ಇಳಿದ ತಿರ್ಯಕ್‌ ಜಂತುವಾಗಿ 
ಹುಟ್ಟಿ, ನರಕವನ್ನು ಅನುಭವಿಸುವವನಿಗೆ ಯಾವ ರೀತಿಯಲ್ಲಿಯೂ ಸಹಾಯ 
ಮಾಡುವುದು ಅಸಾಧ್ಯವೆಂಬ ಪರಿಕಲ್ಪನೆಯು ಇಲ್ಲಿದೆ. 

ನಿನ್ನುಮಂ ಸ್ಥಿಮಿತಸಾಗರಚರ ಧರಣೇ೦ದ್ರಂ ತೀವ್ರದುಃಖಮನನುಭವಿಸುವುದನರಿದು 
ಮೋಹದಿಂ ಸಮ್ಯಗ್ಗರ್ಶನಮಂ ಕೆಯ್ಕೊಳಿಸಿದನಾನಾರಕಪಟಲಂಗಳೆಂತೆನೆ ಮಂದರದಿಂ 
ಮೊದಲಿಂ ಕೆಳಗೆ ಲಕ್ಷಂಶೊಜನಾಂತರದೊಳೊಂದೋರೊಂದು ರಜ್ಜು 
ಪ್ರಮಾಣಾಂತರಿತಂಗಳಕ್ಕುಮವಾವುವೆಂದೊಡೆ ರತ್ನಪ್ರಭೆಯುಂ ಘರ್ಮೆಯುಮೆಂಬ 
ಪ್ರಥಮ ಭೂಮಿಯುಂ ಶರ್ಕರಾ ಪ್ರಭೆಯುಂ ವಂಶೆಯು ಮೆಂಬೆರಡನೆಯ ಭೂಮಿಯುಂ 
(ಧೂಮಪಭೆಯುಂ ಅರಿಷ್ಠೆಯುಮೆಂಬಯ್ದನೆಯ ಭೂಮಿಯುಂ) ತಮಃಪ್ರಭೆಯುಂ 
ಮಘಫಘವಿಯುಮೆಂಬಾರನೆಂ ಭೂಮಿಂಯುಂ ಮಹಾ ತಮಃಪ್ರಭೆಂಯು 
ಮಾಘವಿಯುಮೆಂಬೇಟನೆಯ ಭೂಮಿಯುಮೊಂದೊಂದಕ್ಕೆರಡೆರಡು ಪೆಸರಕ್ಕು...ಈ 
ಕುರಿತು ಹಂ.ಪ.ನಾ. ಹೀಗೆ ವಿವರಿಸಿದ್ದಾರೆ: 

ನೀನು ನರಕದಲ್ಲಿ ಘೋರವಾದ ದುಃಖವನ್ನು ಅನುಭವಿಸುತ್ತಿರುವುದು ತಿಳಿದು 
ಸಿಮಿತಸಾಗರನಾಗಿದ್ದ ಧರಣೇ೦ದ್ರನು ಮೋಹದಿಂದ ಒಂದು ನಿನಗೆ ಸಮೃಗ್ಗರ್ಶನವನ್ನು 
ಒದಗಿಸಿದನು. ಆ ನರಕ ಪಟಲಗಳು ಹೇಗಿವೆಯೆಂದರೆ-ಮಂದರದ ತಳದಿಂದ ಕೆಳಗೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೫೯ 


ಒಂದು ಲಕ್ಷ ಯೋಜನೆ ದೂರದಲ್ಲಿ ಒಂದೊಂದೂ ಒಂದು ರಜ್ಜು ಪ್ರಮಾಣವಾಗಿ 
ಏಳು ನರಕ ಭೂಮಿಗಳುಂಟು. ರತ್ನಪ್ರಭ ಅಥವಾ ಘರ್ಮೆಯೆಂಬುದು ಮೊದಲನೆಯದು; 
ಶರ್ಕರಾ ಪಭೇಯೆಂದೂ ವಂಶೆಯೆಂದೂ ಹೆಸರಾದುದು ಎರಡನೆಯದು; ವಾಲುಕಾಪ್ರಭೆ 
ಹಾಗೂ ಶೈಲೆ ಎಂಬ ಹೆಸರಿನದು ಮೂರನೆಯದು; ಪಂಕಪ್ರಭೆ ಹಾಗೂ 
ಆ೦ಜನೆಯೆಂಬುದು ನಾಲ್ಕನೆಯ ನರಕಭೂಮಿ; ಧೂಮಪುಭೆ ಅಥವಾ ಅರಿಪ್ಟೆಯೆಂಬುದು 
ಐದನೆಯ ಭೂಮಿ; ತಮಃಪ್ರಭೆಯೆಂದೂ ಮಘವಿಯೆಂದೂ ಹೆಸರಿರುವುದು ಆರನೆಯ 
ಭೂಮಿ; ಮಹಾತಮಃಪಭೆ ಹಾಗೂ ಮಾಫವಿ ಎಂದು ಹೆಸರಾದುದು ಏಳನೆಯದು. 
(ಶಾಂತಿಪುರಾಣ ೭-೮೪ ವ) 
ಜೈನಧರ್ಮದ ಪ್ರಕಾರ ನರಕವು ಒಂದೇ ಅಲ್ಲ. ನರಕಗಳು ಬೇರೆ ಬೇರೆ ಇವೆ. 
ಏಳು ರೀತಿಯ ನರಕಗಳನ್ನು ಜೈನರು ವಿವರಿಸುತ್ತಾರೆ. 

ಅಜಿತ ತೀರ್ಥಂಕರ ಪುರಾಣದ ೧೧ನೆಯ ಆಶ್ವಾಸದಲ್ಲಿ ಬೇರೆ ಬೇರೆ ನರಕಗಳ 
ವಿವರಣೆ ಹೀಗಿದೆ: 

ಈ ಭಾಗದಲ್ಲಿ ನರಕಗಳಿಗೆ ಬೇರೆ ಬೇರೆ ಹೆಸರುಗಳಿವೆ. ಮಂದರಾಚಲದ 
ಅಧೋಭಾಗದ ಚಿತ್ತೆಯೆಂಬ ನೆಲದಿಂದ ಕೆಳಗೆ ಹದಿನಾರು ಸಾವಿರ ಯೋಜನಾಂತರದಲ್ಲಿ 
ನಾಗಗಳು ವಾಸ ಮಾಡುತ್ತದೆ. ಅದರ ಕೆಳಗೆ ಸಹಸ್ರ ಯೋಜಾನಾಂತರದಲ್ಲಿ 
ಅಸುರರಿರುತ್ತಾರೆ. ಅಲ್ಲಿಂದ ಕೆಳಗೆ ಸಹಸ್ರ ಯೋಜನೆಯ ಅಂತರದಲ್ಲಿ ರತ್ನಪ್ರಭೆಯೆಂಬ 
ಮೊದಲ ನರಕವಿರುವುದು. ರತ್ನ ಪ್ರಭೆಯಿ೦ದ ನರಕದ ಕೆಳಗೆ ಅಸಂಖ್ಯಾತ ಯೋಜನಾಂತರ 
ದಲ್ಲಿ ಹಂಸೆಯೆಂಬ ನರಕವಿರುತ್ತದೆ. ಅನಂತರ ವಾಲುಕ ಪ್ರಭೆಯೆ೦ಬ ನರಕವಿರುವುದು. 
ಅಲ್ಲಿಂದ ಕೆಳಗೆ ಪಂಕಪ್ರಭೆಯೆಂಬ ನರಕವೂ ಅದರ ಕೆಳಗಡೆ ಧೂಮಪಭೆಯೆಂಬ 
ನರಕವೂ ಇರುತ್ತದೆ. ಅದರಿ೦ದ ಕೆಳಗೆ ತಮ ಪ್ರಭೆಯು, ಅನ೦ತರ ಕಾಳ ಮಹಾಕಾಳ 
ರೌರವ ಮಹಾನರಕ ಇರುವುದು. ಇಲ್ಲಿ ನರಕದ ಕಲ್ಪನೆಗಳು ವಿಶಿಷ್ಟವಾಗಿದೆ. ಆದರೆ 
ಜೈನರಲ್ಲಿ ಬೇರೆ ಬೇರೆ ನರಕಗಳ ಕಲ್ಪನೆಯಿರುವುದು ವಿಶಿಷ್ಟವಾಗಿದೆ. ಅಹಿಂಸಾ ಪರಮೋ 
ಧರ್ಮ: ಎಂದು ಸಾರುವ ಜೈನಧರ್ಮ ನರಕದ ಬೀಭತ್ಸ ಚಿತ್ರಣಕ್ಕಾಗಿ ಒತ್ತು ನೀಡಿದೆ. 
ಕೆಲವು ಶಾಸ್ತ್ರಗ್ರಂಥಗಳಲ್ಲಿ ಇಪ್ಪತ್ತೊಂದು ನರಕಗಳಿವೆಯೆಂದು ಹೇಳಿದ್ದಾರೆ: 

(ಅ) ತಾಮಿಸ್ರ, ಅಂಧತಾಮಿಸ್ರ ಮಹಾರೌರವ, ರೌರವ, ಕಾಲಸೂತ್ರ, ಮಹನರಕ, 
ಸಂಜೀವನ, ಮಹವೀಚಿ, ತಪನ, ಸಂಪ್ರತಾಪನ, ಸಂಘಾತ(ಸಂಹತ), ಸಕಾಲೋಲ, 
ಕುಡ್ಠಲ, ಪ್ರತಿಮೂರ್ತಿಕ(ಪೂತಿಮೃತ್ತಿಕು, ಲೋಹಶಂಕು, ಯಜೀಷ, ಪಂಥಾನ, ಶಾಲ್ಕಲೀ, 
ನದೀ, ಅಸಿಪತ್ರವನ, ಲೋಹದಾರುಕ(ಲೋಹದಾರಕ) (ಮನು.೪-೮೮-೯೦). (ಆ) 
ತಾಮಿಸ್ತ ಅಂಧತಾಮಿಸ್ತ ರೌರವ, ಮಹಾರೌರವ, ಕುಂಭೀಪಾಕ, ಕಾಲಸೂತ್ರ ಅಸಿಪತ್ರವನ, 
ಸೂಕರಮುಖ, ಅಂಧಕೂಪ, ಕೃಮಿಭೋಜನ, ಸಂದಂಶ, ತಪ್ಲೋರ್ಮಿ, ವಜಕಂಟಕ 
ಶಾಲ್ಮಲಿ, ವೈತರಣಿ, ಪೂಯೋದ, ಪ್ರಾಣರೋಧ, ವಿಶಸನ, ಲಾಲಾಭಕ್ಕ 
ಸಾರಮೇಯಾದನ, ಅವೀಚಿ, ಅಯೋರೇತಃಪಾನ (ಭಾಗ. ೫-೨೬-೬). (ಇ) 


ಹಳಗನ್ನಡ ಸಾಂಸ್ಸ ತಿಕ ಪದಕೋಶ /೩೩೬೦ 


ತಾಮಿಸ್ತ, ಲೋಹಕುಂಡ, ಮಹಾರೌರವ, ಶಾಲ್ಮಲೀ, ರೌರವ, ಕುಡ್ಮಲ, ಕಾಲಸೂತ್ರಕ, 
ಪೂತಿಮೃತ್ತಿಕಾ, ಸಂಘಾತ, ಲೋಹಿತೋದ, ಸವಿಷ, ಸಂಪ್ರತಾಪನ, ಮಹಾನಿರಯ, 
ಕಾಕೋಲ, ಸಂಜೀವನ, ಮಹಾಪದ, ಅವೀಚಿ, ಅ೦ಧತಾಮಿಸ್ತ ಕುಂಭೀಪಾಕ, ಸಂಪುತಾಪನ, 
ತಪನ (ಗರುಡ.೩-೬೦-೭). ಮತ್ತೆ ಕೆಲವರು ಇಪ್ಪತ್ತೆಂಟು ನರಕ ಹೇಳಿದ್ದಾರೆ. 

(ಆ)--ಕ್ಷಾರಕರ್ದಮ, ರಕ್ಷೋಗಣಭೋಜನ, ಶೂಲ ಪ್ರೋತಾ, ದಂದಶೂಕ, 
ಅವಟನಿರೋಧನ, (ಅಕ್ಷಿ) ಪರ್ಯಾವರ್ತನ, ಸೂಚೀಮುಖ (ಭಾಗ. ೫-೨೬-೭). 

ನರಕದ ಎಂಟು ಭೇದಗಳ ಕುರಿತು ಹೇಳಿದ್ದಾರೆ: ರೌರವ, ಧ್ವಾಂತ, ಶೀತ, ಉಷ್ಣ 
ಸಂತಾಪ, ಅಂಬುಜ, ಮಹಾಂಬುಜ, ಕಾಲಸೂತ್ರ; ಮಹಾನರಕದ ಎಂಟು ಭೇದಗಳೂ: 
ಸೂಚೀಮುಖ, ಕಾಲ, ಖಡ್ಗ, ಕ್ಷುರಧಾರೆ, ಅ೦ಬರೀಷಕ, ತಪ್ತಾಂಗಾರ, ಮಹಾದಾಹ, 
ಸಂತಾಪ; ರಾಜನರಕ ಎಂಟು ಭೇದಗಳು: ಲಾಕ್ಷಾಪ್ರಲೇಪ, ಮಾಂಸಾದ, ನಿರುಚ್ಚಾಸ, 
ಸನಿಃಶ್ವಾಸ, ಯುಗ್ಮಾದಿ, ಶಾಲ್ಮಲಿ, ಮೋಹ ಪ್ರದೀಪಕ, ಕ್ಷುತಿಪಾಸಕ, ಕ್ರಿಮಿಕುಲ; 
ರಾಜರಾಜನರಕದ ಎಂಟು ಭೇದಗಳು: ಲೋಹಸಂಭ, ವಿಣ್ಣೂತ್ರ, ವೈತರಣೀನದಿ, 
ತಾಮಿಸ್ರ, ಅಂಧತಾಮಿಸ್ತ, ಕುಂಭೀಪಾಕ, ಮಹಾರೌರವ, ಮಹಾಪದಾನುಗವೀಚಿ 
(ಏಚೆಂ.೩-೨೯೮, ೨೯೯). 

ನರಕದ್ದಾರ ಮೂರು ವಿಧ: ಕಾಮ, ಕೋಧ, ಲೋಭ (ಗೀತಾ. ೧೬-೨೧). 
ಕೆಲವರು ನಾಕುವಿಧವೆಂದು ಹೇಳುತ್ತಾರೆ. ಕಾಮ, ಲೋಭ, ಕ್ರೋಧ, ದಂಭ (ಗಣೇಶ 
ಗೀತಾ. ೧೦-೨೩). 

ನರಕದ್ವಾರ-ಐದು ಎಧವೆಂದು ತಿಳಿಸುತ್ತಾರೆ: ಜೀವಹಿ೦ಸಾ, ಸುರಾಪಾನ, 
ಅಗಮ್ಯಾಗಮನ, ಚೌರ್ಯ, ವಿಶ್ವಾಸಘಾತ (ಲಕ್ಷೀಪೂಜನ ಮಂತ್ರ-ಸಂ.೭೯). 

ಚಾರ್ವಾಕಮತವು ಸ್ವರ್ಗ ಮತ್ತು ನರಕದ ಪರಿಕಲ್ಪನೆಯನ್ನು ನಿರಾಕರಿಸಿರುವುದು 
ಗಮನಾರ್ಹ. 

ಏಳು ನರಕಗಳಲ್ಲಿ ಸೇರಿ ೪೯ ಪಟಲಗಳುಂಟು. ಪಟಲಗಳಿಗೆ ಇಂದಕ, ಪ್ರಸ್ತಾರ, 
ಅಂತರ್ಭೂಮಿ ಎಂಬ ಹೆಸರುಗಳೂ ಉಂಟು. ಯಾವ ನರಕಬಿಲಗಳ ಮೇಲ್ಭಾಗವು 
ಒಂದೇ ಸಮತಲದಲ್ಲಿ ಆಗುವುದೋ ಆ ಬಿಲಗಳು ಒಂದು ಪಟಲದವೆಂದು ಹೇಳುವರು. 
ಪಟಲವೆಂದರೆ ಅಂತಸ್ತು (ನೆಲೆ) ಎಂದು ಹೇಳಬಹುದು. ಪ್ರತಿಯೊಂದು ನರಕ 
ಭೂಮಿಯಲ್ಲಿ ಮೇಲೂ ಕೆಳಗೂ ಒಂದೊಂದು ಸಾವಿರ ಯೋಜನ ಬಿಟ್ಟು ನಡುವೆ 
ಪಟಲಗಳಿರುತ್ತವೆ. ಅವುಗಳಲ್ಲಿ ಇಂದಕ, ಶ್ರೇಣೀಬದ್ಧ, ಪ್ರಕೀರ್ಣಕ ಎಂಬ ಮೂರು 
ತರದ ಬಿಲಗಳಿರುತ್ತವೆ. ಇಂದ್ರಕಗಳೆಂಬಿವು ಮಧ್ಯದಲ್ಲಿಯ ಮುಖ್ಯಬಿಲಗಳು. 
ಶ್ರೇಣೀಬದ್ದಗಳೆಂಬಿವು ಇ೦ದ್ರಕಗಳ ಎಂಟೂ ದಿಕ್ಕುಗಳಲ್ಲಿಯೂ ಇರುತ್ತವೆ. ಪ್ರಕೀರ್ಣಕ 
ಗಳೆಂಬಿವು ಅವುಗಳ ಸುತ್ತಲೂ ನಡು ನಡುವೆ ಪೂವಲಿಗೆದರಿದಂತೆ ನಾನಾ ಪ್ರಕಾರವಾಗಿ 
ಇರುತ್ತವೆ. 

ಮದ್ಯವನ್ನು ಸೇವಿಸುವ, ಮಾಂಸವನ್ನು ತಿನ್ನುವ, ಜೀವಗಳನ್ನು ಕೊಲ್ಲುವ ಮತ್ತು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೩೧ 


ಬೇಟೆಯಿಂದ ತೃಪ್ತರಾಗುವ ಮತ್ತು ಕ್ಷಣಿಕ ಸುಖಕ್ಕಾಗಿ ಪಾಪಗಳನ್ನು ಮಾಡುವ ಜೀವಗಳು 
ನರಕದಲ್ಲಿ ಅನೇಕ ದುಃಖಗಳನ್ನು ಹೊಂದುತ್ತವೆ. 

ಲೋಭ, ಕ್ರೋಧ, ಭಯ ಮತ್ತು ಮೋಹಗಳ ಪ್ರಭಾವದಿಂದ ಸುಳ್ಳು ಹೇಳುವವರೂ 
ಕೂಡ, ನಿರಂತರ ಭಯಾನಕವೂ ಉಗ್ರದುಃಖದಿಂದ ತುಂಬಿದುದೂ ದಾರುಣವೂ 
ಆದ ನರಕದಲ್ಲಿ ಬೀಳುವರು. 

“ನಾಗ-ಸರ್ಪಗಳು ಪಾತಾಳದಲ್ಲಿರುತ್ತವೆ. ಪತ್‌-ಪಾತ ಅಧಃಪಾತ. ನರಲೋಕದ 
ಕೆಳಗಿನಲೋಕ : ನರ-ಕ-ನಾರ- ಲೋಕ! ಆದರೆ, ಇದೆಲ್ಲ ಸಾಂಕೇತಿಕ. ಪಾತಾಳ ಎ 
ಅಧೋಲೋಕ; ಇದು ಕವಿ ನಿರ್ಮಿತ ಶುದ್ಧ ಸಾಂಕೇತಿಕ ಸ೦ಕಲ್ಪನೆ; (concept). 
ಈ ವಿಚಾರವು "ಕಾಲ್ಲನಿಕ' ಎ೦ದರೆ ತೀರ ನಿರಾಧಾರವಲ್ಲ. ಆದರೆ ದಿಕ್ಕಾಲ-ಪರಿಸರಸ್ಥ 
ಜೀವನಾನುಭವದಲ್ಲಿ ಇದಕ್ಕೆ ಸ್ಥಾನವಿಲ್ಲ” ಎಂದು ಶಂಬಾ ಅಭಿಪ್ರಾಯ. 

ವಿವರಗಳಿಗೆ ನೋಡಿ: ಲೋಕಾಯತ; ಚಾರ್ವಾಕಮತ 

ಡಾ. ಟಿ.ವಿ. ವೆಂಕಟಾಚಲಶಾಸ್ತ್ರಿ ೧೯೯೯ ಶ್ರೀವತ್ಸ ನಿಘಂಟು ಪುಟ. ೪೯ 
ಶಂಬಾ ಜೋಕಿ ೧೯೯೯ ಸಂಪುಟ. ೪ ಪುಟ. ೨೬ 

ಮಹದೇವ ಪ್ರಭಾಕರ ಪೂಜಾರ ೧೯೭೬ ಜೈನಧರ್ಮ ಪರಿಭಾಷೆ ಪುಟ. ೪೯. 


೪೨೪. ನವ ಪುಣ್ಯ 

ಇದಿರ್ಗೊಳ್ಳುದು ಕಾಲ್ಲರ್ಚುವು 

ದುದಾತ್ತಮಪ್ಪೆಡೆಯೊಳಿರಿಪುದರ್ಚಿಪುದೆಜಗಿ । 

ರ್ಪುದು ಕರಣ ಶುದ್ಧಿ ವಡೆವುದು 

ಪದೆದನ್ನಮ ನೀವುದೆಂಬ ನವಪುಣ್ಯಂ ॥ (ಆದಿಪುರಾಣ ೪-೯೬) 

ಇದಿರ್ಗೊಳ್ಳುವುದು, ಪಾದ ಪ್ರಕ್ಷಾಳನ, ಶ್ರೇಷ್ಠಸ್ಥಾನದಲ್ಲಿ ಕುಳ್ಳಿರಿಸುವುದು, 
ಪೂಜಿಸುವುದು, ನಮಸ್ಕರಿಸುವುದು, ತ್ರಿಕರಣ ಶುದ್ಧಿ » ಅನ್ನವೀಯುವುದು ನವಪುಣ್ಯವೆಂದು 
ಪಂಪನು ವಿವರಿಸುತ್ತಾನೆ. 


೪೨೫. ನಶ್ಚರ 

ಆದಿಪುರಾಣದಲ್ಲಿ ಜೀವನದ ನಶ್ವರತೆಯ ಬಗ್ಗೆ ಈ ಕೆಳಗಿನಂತೆ ಬರುತ್ತದೆ: 

ದೊರೆಕೊಳೆ ಕಾಲಲಬ್ಬಿ, ಬಗೆದಂತಿರೆ ಕೂಡೆ ಗುರೂಪದೇಮಾ । 

ವರಿಸೆ ಜಿನೇಂದಭಕ್ತಿ ಪೊಳಪೊಣ್ಕೆ ದಯಾರಸಮಿಂತು ನಾಡೆಯುಂ ॥ 

ಪರಿಕರದಿಂ ಮನಕ್ಕಳವು ಸಾರೆ ಭವಾಬ್ಧಿತಟಂ ಸಮೀಪಮಾ । 

ಗಿರೆ ದೊರೆಕೊಂಡ ದೃಷ್ಟಿವಿಭವಂ ಕಳೆಗುಂ ಖಳಕರ್ಮಬ೦ಧಮಂ।॥ 
(ಆದಿಪುರಾಣ ೫-೫೩) 

ಅಲ್ಲಿನವರೆಗೂ, - ಜೀವದ ಅಹಂಕಾರಕ್ಕೆ ಬಲವಾದ ಆಘಾತವಾಗಿ, ವಿನಯದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೬೨ 


ಉದಯವಾಗಿ ಅಧ್ಯಾತ್ಮದ ಬಾಗಿಲು ತೆರೆಯುವ ಸುಮುಹೂರ್ತದವರೆಗೂ-ಜೀವ 
ಅಹಂಕಾರಪೋಷಕವಾದ ಉಪಪ್ರಯೋಜನಗಳಲ್ಲಿ ತೊಳಲುತ್ತದೆ. ನಶ್ಚರವಾದುದನ್ನೇ 
ಶಾಶ್ವತವೆಂದು ಭ್ರಮಿಸುತ್ತದೆ. ಅಂತಹ ಉಪಪ್ರಯೋಜನಗಳಲ್ಲಿ ತೊಡಗಿದ 
ಮಹತ್ವಾಕಾಂಕ್ಷಿಯ ಚಿತ್ರವೊಂದನ್ನು ಮಹಾಕವಿ ಪಂಪ ತನ್ನ ಆಗಮಕಾವ್ಯವಾದ 
ಆದಿಪುರಾಣದ ಕಡೆಯ ಭಾಗದಲ್ಲಿ ಚಿತ್ರಿಸಿದ್ದಾನೆ. 
ಕಾಲಲಬ್ಬಿ; ಗುರೂಪದೇಶ; ಜಿನೇಂದನಲ್ಲಿ ಭಕ್ತಿ ದಯೆ; ಮನಸ್ಸಿಗೆ ಅರಿವು 
ಉಂಟಾದಾಗ ಖಳಕರ್ಮ ಬಂಧದಿಂದ ನಿವೃತ್ತಿ ಹೊಂದಬಹುದು. ನಶ್ಚರವಾದುದನ್ನು 
ಶಾಶ್ಚತವೆಂದು ನಂಬಬೇಕಾಗಿಲ್ಲ. ಯಾವಾಗ ಭವದ ಹಂಗನ್ನು ತೊರೆಯುತ್ತೇವೆಯೋ 
ಆಗ ನಿಜವಾಗಿಯೂ ಆಧ್ಯಾತ್ಮವಾದಿಗಳಾಗುತ್ತೇವೆ. ಜೀವನದ ನಶ್ಚರತೆಗೆ ಭಾರತೀಯ 
ಹೆಚ್ಚಿನ ದಾರ್ಶನಿಕರು ಒತ್ತುಕೊಟ್ಟಿದ್ದಾರೆ. 
ಜೀವನವು ನಶ್ವರವೆಂದು ತಿಳಿಯುವುದು ಈಶ್ವರೀಯ ವಾದ. ನಶ್ವರ ಎನ್ನುವಲ್ಲಿ ಮತ್ತೊಂದು 
ಪರಿಕಲ್ಪನೆಯಿದೆ. ಅದು ಸತ್ತ ಅನ೦ತರದಲ್ಲಿ ಜೀವವು ಸ್ಪರ್ಗವನ್ನು ಸೇರುತ್ತದೆ ಎನ್ನುವುದು. 
ವಿವರಗಳಿಗೆ ನೋಡಿ: ಮುಳಿಯ ತಿಮ್ಮಪ್ಪಯ್ಯ ೧೯೮೮ ಶ್ರದ್ದಾಂಜಲಿ 


೪೨೬. ನಾಕಲೋಕಚ್ಯುತಿ 
ರರ ಪೊಣ್ಮುವ ಭಯಮುಮಂ ಭೋಂಕೆನೆ ಕಂಡು ನಾಕಲೋಕಚ್ಛುತಿ 
ಯನಾಗಳಜ್‌ದು ಮನದೊಳಳ್ಳಿ ಬೆಳ್ಳನೆವೋಗಿ, 
(ಕೆ. pe ನರಸಿಂಹಶಾಸ್ತಿ ೨೨೦೦೯ಆದಿಪುರಾಣ ೩-೩ವ) 
ನಾಕಲೋಕವೆಂದರೆ ಸ್ಪರ್ಗ ಲೋಕವೆಂದರ್ಥ. ಯಾರಾದರೂ ಮರಣವಪಿದರೆ 
ನಾವು ಅವರು “ಅಸ್ತಂಗತರಾದರು' “ದಿವಂಗತರಾದರು' ಅವರು “ಸ್ಪರ್ಗಲೋಕ' ಸೇರಿದರು 
ಎಂದು ಬಳಸುತ್ತೇವೆ. ಸ್ವರ್ಗಲೋಕ ಸೇರಿದರೆ ಅವರಿಗೆ ಮರುಜನ್ಮಎಲ್ಲ. ಆದರೆ 
ನರಕಕ್ಕೆ ಸೇರಿದರೆ ಮರುಜನ್ಮವಿದೆ. ಯಾಕೆಂದರೆ, ನರಕ ಪ್ರಾಪ್ತಿಯಾಗುವುದು ದುಷ್ಕರ್ಮ 
ಗಳಿಂದ. ಸ್ವರ್ಗಲೋಕ ಸಿಗುವುದು ಪುಣ್ಯದ ಫಲದಿ೦ದ. ನರಕಗಳ ಬಗ್ಗೆ ಜೈನರ 
ಪರಿಕಲ್ಪನೆಯು ಬೇರೆ ಇದೆ. 
ನಾಕಚ್ಯುತಿ ಜೈನಧರ್ಮದ ವಿಶಿಷ್ಟ ಪರಿಭಾಷೆ. ವೈದಿಕ ಪುರಾಣಗಳಲ್ಲಿ ನಾಕ ಒಂದು. 
ಅದರ ಅಧಿಪತಿ ಇಂದ್ರ. ಅವನು ಚ್ಯುತಿ ಹೊಂದುವುದಿಲ್ಲ. 
ಏವರಗಳಿಗೆ ನೋಡಿ: ನರಕ 


೪೨೭. ನಾಗಬಂಧ 


ನಾಗಿಣಿ ನಾಗಬಂಧದೊಳ್‌ ತಳ್ಳು ಗುಣಾರ್ಣವನಂ 
ಮರುಳ್ವಿದಳ್‌ ee. (ಪಂಪಭಾರತ ೪-೧೭) ' 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೩೩ 


ನಾಗಶಯ್ಕೆಯಲ್ಲಿ ನಾಗಬಂಧ ರತಿಬ೦ಧದಲ್ಲಿ ಸೇರಿಕೊಂಡು ಮರುಳು ಮಾಡಿದಳು. 
ನಾಗಬಂಧವೆನ್ನುವುದು ರತಿಕ್ರೀಡೆಯ ಒಂದು ಭಂಗಿ. ನಾಗಗಳು ಮೈಥುನದಲ್ಲಿ 
ತೊಡಗುವಾಗ ಒಂದಕ್ಕೊಂದು ಬೆಸೆದುಕೊಂಡು ಸುದೀರ್ಫಕಾಲ ಇರುತ್ತವೆ. ಅವಕ್ಕೆ 
ಆ ಸಂದರ್ಭದಲ್ಲಿ ಬೇರೆ ಅರಿವು ಇರುವುದಿಲ್ಲ. ಹಾವುಗಳು ಎಣೆಯಾಡುವುದನ್ನು 
ನೋಡಬಾರದೆನ್ನುವ ನಂಬಿಕೆಯಿದೆ. ನಾಗಬಂಧ ಲೈಂಗಿಕ ಕ್ರೀಡೆಯಲ್ಲಿನ ಒಂದು 
ರೀತಿಯ ಪಟ್ಟು ಎಂದೇ ಹೇಳುತ್ತಾರೆ. 


೪೨೮. ನಾಗರಿಕ 
ಇ ಮೇಳದ ನಾಗರಿಕ ವಿಟ ವಿದೂಷಕ ಪೀಠ ಮರ್ದಕರ್ಕಳ್ಳೆರಸು 
ಕಾಮದೇವನೋಲಗಕ್ಕೆ ಬರ್ಪಂತೆ........... (ಪಂಪ ಭಾರತ ೪-೭೯ವ) 


ಜೊತೆಗಾರರಾದ ನಾಗರಿಕ(ಜಾಣನಾದ ಪಟ್ಟಣದವನು) ವಿಟ (ಸ್ತೀಲೋಲರಾದ 
ರಾಜಕುಮಾರರ ಸ್ನೇಹಿತ, ವಿದೂಷಕ(ಹಾಸ್ಕಗಾರ) ಪೀಠಮರ್ದಕ (ಸ್ತ್ರೀ ಸಂಪಾದನೆಯಲ್ಲಿ 
ರಾಜಕುಮಾರರಿಗೆ ಸಹಾಯ ಮಾಡುವವನು) ರೊಡಗೂಡಿ ಮನ್ಮಥನ ಸಭಾಸ್ಥಾನಕ್ಕೆ 


ನಾಗರಿಕನೆಂದರೆ ಪಟ್ಟಣದವನು. ನಗರದಲ್ಲಿ ವಾಸಿಸುವವನನ್ನು ನಾಗರಿಕನೆಂದು 
ಕರೆಯುತ್ತೇವೆ. ಇಂಗ್ಲಿಷಿನಲ್ಲಿ ಇದನ್ನು Civilized ಎಂದು ಕರೆಯುತ್ತಾರೆ. ನಾಗರಿಕನೆಂದರೆ 
ಓದಿದವನು; ತಿಳಿದವನು; ವಿವೇಕವಂತನೆಂದು ಕರೆಯುತ್ತಾರೆ. ಅನಾಗರಿಕನೆಂದರೆ 
ವಿವೇಕರಹಿತ; ಮೂಢ; ಅವಿವೇಕಿ: ತಿಳುವಳಿಕೆ ರಹಿತ ಮತ್ತು ನಡವಳಿಕೆಯಲ್ಲಿ 
ಸಭ್ಯತೆಯಿಲ್ಲದವನು ಎಂದರ್ಥ ಬರುತ್ತದೆ. ಇಂಗ್ಲಿಷ್‌ ನಾಗರಿಕ ಎಂಬುದಕ್ಕೆ ೧೭ 
ಮತ್ತು ಹದಿನೆಂಟನೆಯ ಶತಮಾನದಲ್ಲಿ ಹೆಚ್ಚು ಅರ್ಥಬಂತು. ನಾಗರಿಕ ಎಂಬುದರ 
ವ್ಯಾಖ್ಯೆಯು ಸಾಮಾಜಿಕ ನಿಯಮಕ್ಕೆ ಅನುಸಾರವಾಗಿ ಬೇರೆ ಬೇರೆಯಾಗುತ್ತದೆ. 
ಸಂಸ್ಕೃತಿಯ ಸಾಂದರ್ಭಿಕ ಅರ್ಥವನ್ನು ನಾಗರಿಕ ಎಂಬುದಕ್ಕೆ ಬಳಸಲಾಯಿತು. 
ಇಂಗ್ಲಿಷಿನಲ್ಲಿ ಪುನರುಜ್ಜೀವನ ಕಾಲಘಟ್ಟದ ಅನಂತರ ನಾಗರಿಕ ಎಂಬುದಕ್ಕೆ ವಿಶೇಷ 
ಅರ್ಥ ಬಂತು. ಇದರಿಂದ ಸಂಸ್ಕೃತಿ ಮತ್ತು ನಾಗರಿಕತೆ ಎಂಬುದಕ್ಕೆ ವಿಶೇಷ ರೂಪ 
ಬ೦ತು ಕೂಡಾ. ಆದರೆ ಭಾರತದಲ್ಲಿ ನಾಗರಿಕ ಎ೦ಬುದಕ್ಕೆ ವಿಶೇಷ ಅರ್ಥ ಬಂದಿರುವುದು 
ವಸಾಹತುಶಾಹಿ ಕಾಲಘಟ್ಟದಲ್ಲಿ “ಆಧುನಿಕನಾಗರಿಕ' ಪಶ್ಚಿಮದ ನಾಗರಿಕ ವಿಜ್ಞಾನ 
ಮತ್ತು ತಂತ್ರಜ್ಞಾನ ತಿಳಿದ ನಾಗರಿಕ ಎಂಬುದಕ್ಕೆ ವಿಶೇಷ ರೀತಿಯ ಅರ್ಥಗಳು 
ಬಂದವು. 


ವಿವರಗಳಿಗೆ ನೋಡಿ: Raymond Williams 1983 Keywords ಔ 57-59. 


೪೨೯. ನಾಗರು 
ನಾಗರು ಕಂನಾಡಿನಲ್ಲಿ ಬಂದು ನೆಲೆಸಿದ ಬಳಿಕ ಇಲ್ಲಿಯ ಜನಗಳಲ್ಲಿ ಬೆರೆತು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೩೮ 


ಒ೦ದಾದರೆಂದು ತೋರುತ್ತದೆ. ನಾಗರ ಕನ್ಕೆಯರು ತುಂಬ ಚೆಲುವೆಯರೆಂದು ಪೂರ್ವ 
ಕಾಲದಲ್ಲಿ ಖ್ಯಾತಿಯಿದ್ದಿತು. ಕದಂಬ ರಾಜರು ನಾಗಕನ್ಕೆಯರನ್ನು ಮದುವೆಯಾದರು. 
ಸಿಂದರೊಡನೆ ಚಾಲುಕ್ಕರಾಜರ ಬೀಗತನವಿದ್ದುದು ತಿಳಿದುಬರುತ್ತದೆ. ಈಗ 
ಸಿಂದಗಿಯವರೆಂಬ ಕೆಲವು (ಸಿರಿವಂತರ) ಮನೆತನಗಳು೦ಟು. ಅವರೆಲ್ಲ ಸಿಂದರ 
ಬಳಗವೆಂದೇ ನಿಶ್ಚಿತವಾಗಿ ಹೇಳಲಿಕ್ಕಾಗದೆ ಇದ್ದರೂ ಅವು ಐತಿಹಾಸಿಕ ಮಹತ್ವದ 
ಕುಳಗಳಂಬಲ್ಲಿ ಸಂದೇಹವಿಲ್ಲ. ಬನವಾಸಿ ನಾಡಿನಲ್ಲಿ ನಾಗರಖಂಡದ ಭಾಗಕ್ಕೆ ಹತ್ತಿರ 
ಸುಮಾರಾಗಿ ಹೈವೆ ಅಥವಾ ಹೈಗವೆಂಬ ಹೆಸರುಂಟು. ಅಲ್ಲಿಯ ಬ್ರಾಹ್ಮಣರಿಗೆ ಹವಿಕರೆಂದು 
ಕರೆವ ವಾಡಿಕೆಯಿದೆ. ಇವರನ್ನು ಕದಂಬ ಮಯೂರಶರ್ಮನು ಅಹಿಚ್ಛತ್ರದಿಂದ 
ತ೦ದನೆಂದು ಒಂದು ಕತೆಯಿದೆ. ಅಹಿಚ್ಛತ್ರದಿಂದ ಬಂದು ನೆಲೆಸಿದ ಈ ಜನರಿರುವ 

ಪ್ರದೇಶವೆಂದೇ ಇದಕ್ಕೆ (ಅಹಿವೆ?-)ಹೈವೆ ಎಂದು ಹೆಸರು ಬಂದಿರಬಹುದೆ? 
ಕಂನಾಡಿನಲ್ಲಿ ಹವ್ಯಕರದೊಂದೇ ಸ್ವತಂತ್ರ ಗುಂಪು ಇದ್ದಂತಿದೆ. ಇವರು ಅಹಿಚ್ಛತ್ರದಿಂದ 
ಬಂದುದನ್ನೂ ನಾಗರೂ ಅತ್ತಣವರೆ ಆಗಿರುವುದನ್ನೂ ನೋಡಿದರೆ ಗುಜರಾತಿನಲ್ಲಿರುವಂತೆ 
ಇವರೂ ನಾಗರ ಬ್ರಾಹ್ಮಣರಾಗಿರಬಹುದೆ? ಎಂಬ ಒಂದು ವಿಚಾರವು ತಲೆದೋರುತ್ತದೆ. 
ಆದರೆ, ನಾಗರ ಬ್ರಾಹ್ಮಣರ ಮತ್ತು ಹವ್ಯಕರ ಗೋತ್ರಸೂತ್ರಗಳ ವಿಚಾರವನ್ನೂ 
ಮಾಡಬೇಕಲ್ಲದೆ ಆಧುನಿಕ ಶಾಸ್ತ್ರೀಯ ಪದ್ಧತಿಯಿಂದ ರೂಪ ಆಕಾರಾದಿಗಳ ಅಳತೆ 
(Anthropometrical measurements) ಮಾಡಿದಲ್ಲದೆ ಯಾವ ಕೊನೆಯ 
ನಿರ್ಣಯವನ್ನೂ ಹೇಳಲಿಕ್ಕಾಗುವುದಿಲ್ಲ. ಮೈಸೂರ ಶಾಸನಗಳಲ್ಲಿ ಅಹಿಚ್ಛೆತ್ರಪುರ (ವಿಜಯ 
ಪುರ), ಅಹಿಚ್ಛತ್ರ ಅಗ್ರಹಾರ ಎ೦ಬ ಹೆಸರುಗಳು ಆಗಾಗ ಬಂದಿವೆ. ಆದುದರಿಂದ, 
ಅಲ್ಲಿಂದ ಕಂನಾಡಿಗೆ ಬ್ರಾಹ್ಮಣರೂ ಬೇರೆ ಜನಗಳೂ ಬಂದ ಬಗೆಗೆ ಸಂದೇಹವಿಲ್ಲ. 
ಏವರಗಳಿಗೆ ನೋಡಿ: ಶಂಬಾ ಜೋತಿ ೧೯೯೯ ಸಂಪುಟ. ೨ ಪುಟ. ೧೮೧. 


೪೩೦. ನಾಗಾರಾಧನೆ 

ನಾಗಶರ್ಮನಾತನ ಭಾರ್ಯೆ ತ್ರಿವೇದಿಯುಮಗಣ್ಯಪುನ್ಶಲಕ್ಷ್ಮೀ ಭಾಜನರಾಗಿಯುಂ 
ಸಂತಾನಮಿಲ್ಲದುಬ್ಬೆಗದಿ೦ ಪುತ್ರಾರ್ಥಿಗಳಾಗಿ ನಾಗಸ್ಥಾನದ ನಾಗರ್ಗೆ ಪರಸಲ್ರೋದರವ 
ರೆಂದು ಪೇಳೆ ಕೇಳ್ದು ಭೋಗಾಸಕ್ತೆಯಾಗಿರ್ಪಾಗಳ್‌................ 

(ಸುಕುಮಾರ ಚರಿತಂ ತೃತೀಯಾಶ್ವಾಸಂ ಪ.ಸಂ. ೪೪ ವ) 

ನಾಗಪ್ರತಿಮೆಯ ಪೂಜೆಯು ಶಾಕ್ತ, ಶೈವ, ವೈಷ್ಣವ, ಬೌದ್ಧ ಮತ್ತು ಜೈನ 
ಸಂಪ್ರದಾಯಗಳಲ್ಲಿವೆಯೆಂದು ಶಂಬಾ ಜೋಶಿ ಹೇಳುತ್ತಾರೆ. ನಾಗವು ಸೃಜನ ಶಕ್ತಿಯ 
ಪ್ರತೀಕವೆಂದು ಅವರ ನಿಲುವು. 

ಪ್ರಂಪಂಚದ ಆದಿದೈವತ ನಾಗ-ಸರ್ಪ; ನಾಗ-ಸರ್ಪ-ಸಂಕೇಶಕ್ಕೆ ಕತ್ತಲೆ, ರಾತ್ರಿ, 
ಚಂದ್ರ ಆಪ : ರಸ ಎಂಬ ಛಾಯಾರ್ಥಗಳು ಸಂಭವಿಸುವುದನ್ನು ವಿವರಿಸಿದ್ದಾಗಿದೆ. 

“ನಾಗಪೂಜೆ” ಎ೦ದರೆ ಇಂದ್ರಿಯ (ವೃತ್ತಿಗಳ) ಪೂಜೆಯಾಗಿದೆ, ಎಂಬ ಪ್ರಜ್ಞೆ 
ಮೂಡುತ್ತದೆ! ಈ ವೈಯಕ್ತಿಕ ಪ್ರಜ್ಞೆಯೊಡನೆ ಸಾಮಾಜಿಕ ಪ್ರಜ್ಞೆ (ಸವಿತೃ-ಸೂರ್ಯನ) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೩%೫ 


ಉದಯವಾಗುವುದು ಅನಿವಾರ್ಯ, ಆಗ ಅನಿಷ್ಠ ಪ್ರಕಾರವು ತಲೆಯೆತ್ತಿದ್ದುಂಟು; ಭಾರತೀಯ 
ನಾಗ-ಸಂಪ್ರದಾಯದ ಸಂಶೋಧಕ ವ್ಹೊಗೆಲ್‌ ಕಂಡಿರುವಂತೆ. ನಾಗನು ಸಂತನಾಗಿ 
ಮಾರ್ಪಡುತ್ತಾನೆ! ವೀರ್ಯವ೦ತನ ಭೋಗವೃತ್ತಿ, ಮೃತ್ಯುವನ್ನು ಅಪ್ಲಿದಂತೆ! ಈ ವಿಪರೀತ 
ಅನುಭವ ಭೋಗಿಯನ್ನು ತ್ಯಾಗವೀರ ನನ್ನಾಗಿಸುತ್ತದೆ. ಈ ಮಾತು ಭಾರತದಲ್ಲಿ 
ಮಾತ್ರವಲ್ಲ; ಜಾಗತಿಕ ಸ್ವರೂಪದ ದೃಶ್ಯವಾಗಿದೆ. 

[ವೃತ್ರ: ಅಹಿ-ಹನ್‌ ಇಂದ್ರನು ಸೌರನು; ಪ್ರಕಾಶತತ್ವದ ಪ್ರತಿಮೆ, ಎಂದಲ್ಲಿ ವೃತ್ತ; 
ಅಹಿ (:ನಾಗ) ಕತ್ತಲೆಯ ಪ್ರತೀಕವಿರಲೇಬೇಕಾಯ್ತು! 

ಯಗ್‌ ವೇದದಲ್ಲಿ ನಾಗಪ್ರಕಿಮಾ ಪೂಜೆಯು ಇಲ್ಲವೇ ಇಲ್ಲ ಎಂದು ತಜ್ಞರು ಸಾರಿದ್ದಾರೆ. 
ಆದರೆ, ಈ ಸಂಹಿತೆಯಲ್ಲಿಯೆ "ಸಾರ್ಪರಾಜ್ಞೀ ಸೂರ್ಯೋ ವಾ' ಈ ದೈವತ್ವವು ಉಂಟು. 

ಭಾದ್ರಪದ ಆಶ್ವೀಜಗಳಲ್ಲಿ ಇಂತಹ ದಾರದ ಹಬ್ಬಗಳಿವೆ. ದೀಪಾವಳಿಯ ಪ್ರಾರಂಭದ, 
ನರಕಚತುರ್ದಶಿ, ನಿಜವಾಗಿ ಹಾವಿಗೆ ಸಂಬಂಧಿಸಿದ್ದೇ. ನರಕ ಇದರ ಉಚ್ಛಾರವು, 
ನಾರಕ ಎಂದೂ ಉಂಟು. ವಾಜಸನೇಯ ಸಂಹಿತೆ, ಅಥರ್ವವೇದ ಇವುಗಳಲ್ಲಿ 
"ನಾರಕ' ಈ ಪದಪ್ರಯೋಗವೆ ಇದೆ. ನರಕಾಸುರನನನು ಯಾದವ ಕೃಷ್ಣನು ಕೊಂದನೆಂದು 
ಸಾಂಪ್ರದಾಯಿಕ ನಂಬುಗೆಯಿದೆ. ಯಮುನಾ ನದಿಯಲ್ಲಿ ಕೊಲ್ಲಲ್ಪಟ್ಟ ಕಾಲಿಯನಂತೆ 
ನರಕ : "ನಾರಕ”ನೆಂಬುವನೂ ಒಬ್ಬ ನಾಗರಾಜನೇ ಸರಿ. ಇದನ್ನು “ನಾರ” ಈ ಶಬ್ದ 
ಸಂಕೇತವೆ ಸಾರಿ ಹೇಳುತ್ತಿದೆ. ಏಕೆಂದರೆ ನಾರ : ನೀರು ಮತ್ತು ನಾಗ (ಹಾವು) ಇವು 
ಸಮಾನಾರ್ಥಕ (ಶಬ್ದ) ಸಂಕೇತಗಳೂ ಅಹುದು. ಆದರೆ, "ನಾರಕ'ನು ನಾಗರೂಪ 
ನೆಂಬುದು ಪುರಾಣಕಥೆಗಳಲ್ಲಿ ಬಚ್ಚಿ ಉಳಿದಿದೆ! "ನಾರಕ'ನು ಸರ್ಪನೆಂದರೆ “ನಾರಣ'ನೂ 
ಸರ್ಪನೆಂಬುದು ಬಯಲಿಗೆ ಬರಲಿದೆ! "ನಾರ'-“ನಾರಕ' ಈ ಶಬ್ದ ಸಂಕೇತಗಳ ಮೂಲಕ, 
ನಾಗ ಮತ್ತು ನೀರು ಇವೆರಡರಲ್ಲಿ ಇರುವ ಅನ್ಯೋನ್ಯ ಸಂಬಂಧವು ಬೆಳಕಿಗೆ ಬರುತ್ತಿದೆ. 
'ನಾರ' ಎಂದು ನೀರಿಗೆ ಇನ್ನೊಂದು ಹೆಸರು. “ನಾರಾಯಣ' ಎಷ್ಟುದೈವತಕ್ಕೆ ಜಲಶಾಯೀ 
ಎಂಬ ಪರ್ಯಾಯ ನಾಮವಿದೆ. ಇದೇ ಮೇರೆಗೆ ದೇವರ ಶೇಷ-ಶಯನ ಪ್ರತಿಮಾ 
ಚಿತ್ರಗಳು ಸುಪ್ರಸಿದ್ಧವಾಗಿವೆ. ಈ ಹಿನ್ನೆಲೆಯಲ್ಲಿ ನೀರು : ನಾರ ಮತ್ತು ಹಾವು ಇವು 
ಸಮಾನಾರ್ಥ ಪದಗಳಾಗುತ್ತವೆ. “ಆಪೋನಾರಾಃ ಎಂದು ಹೇಳಿ "ಆಪೋ ವೈ 
ನರಸೂನವಃ' ಇರುವುದಾಗಿ ಮಹಾಭಾರತವು ಹೇಳುತ್ತಿದೆ. ಆದಕಾರಣ "ನರಸೂನವಳ 
ಎಂದರೆ ನರರ ಸಂತಾನವು, ನೀರಿನ ರೂಪದ್ದೇ ಆಯಿತು. ಇಂತು ನಾರ ಮತ್ತು ನರ, 
ಇವು ಎರಡೂ ಅಭಿನ್ನ ನಾಗಪ್ರತಿಮೆಯ ಎರಡು ರೂಪಗಳೆ ಎಂಬುದು ಇಲ್ಲಿ 
ದೃಢಪಡುತ್ತಿದೆ. 

ನಾಗ ಪೂಜೆ ಎಂದರೆ "ನಾಗ'ನು ಮೈಯಲ್ಲಿ ಬರುತ್ತಿದ್ದಂತಹ ಒಂದು 'ದಿವ್ಯ' 
ವ್ಯಕ್ತಿಯ ಪೂಜೆಯಿಂದಲೆ ಈ ಸಂಪ್ರದಾಯವು ಆರಂಭವಾಗಿದೆ ಎಂಬಲ್ಲಿ ಸಂದೇಹವೇ 


4 
30 


ವಿವರಗಳಿಗೆ ನೋಡಿ: ಶಂಬಾ ಜೋತಿ ೧೯೯೯ ಸಂಪುಟ. ೪ 
ಪುಟ. ೩೨, ೩೪, ೪೩ ೧೧೩, ೧೪೨, ೧೪೪ 


ಹಳಗನ್ನಡ ಸಾ೦ಸ್ಕೃತಿಕ ಪದಕೋಶ /8&೬೩೬೩ 


೪೩೧. ನಾಟ್ಯಧರ್ಮಿ 

“ಆಗಳ್‌ ನಾಟ್ಯವಿಧಿಯಂ ನಿರ್ವರ್ತಿಸಿ ಶೃಂಗಾರಾದಿಗಳಪ್ಪೊ೦ಬತ್ತು೦ ರಸಂಗಳು 
ಮನೆಂಟುಂ ಸ್ಥಾಯೀಭಾವಕಂಗಳುಮಂ ಮೂವತ್ತುಮೂಜು ಸಂಚಾರಿಕೆಗಳುಮಂ 
ಎಂಟು ಸಾತ್ತಿಕಭಾವಂಗಳುಮನಾಂಗಿಕ ಸಾತ್ತಿಕ ವಾಚಿಕಾಹಾರ್ಯಕಮಂ೦ಬ 
ನಾಲ್ಕಭಿನಯಮುಮಂ ಲೋಕಧರ್ಮಿ ನಾಟ್ಕಧರ್ಮಿಯೆಂಬೆರಡುಂ ಧರ್ಮಿಯುಮಂ 
ಭಾರತಿಯುಂ ಸಾತ್ವತಿಯು೦ ಕೈತಿಕಿಯುಮಾರಭಟಯುಮೆಂಬ ನಾಲ್ಕುಂವೃತ್ತಿ - ಯುಮಂ 
ಮನಾವತಿಯುಂ ದಾಕ್ಷಿಣಾತ್ಮಯುಂ ಪಾಂಚಾಲಿಯುಂ ಮಾದಮಾಗಧಿಯುಮೆಂಬ 
ನಾಲ್ಕುಂ ವೃತ್ತಿಯುಮಂ ದೇವಸಿದ್ಧಿ ಮಾನುಷಸಿದ್ಧಿಯೆಂಬೆರಡುಂ ಸಿದ್ಧಿಯುಮಂ 
ಷಡ್ಡವೃಷಭಗಾಂಧಾರಮಧ್ಯಮಪಂಮಧ್ಯೆವತನಿಷಾದಂಗಳೆಂಬ ಸಪ್ಪಸ್ಥರಮುಮನಂತು 
ಸಂಗಹವಾಕ್ಕದೊಳ್‌ ಪೇಟ್ಟ ಪನ್ನೊ೦ದಧಿಕಾರದೊಳ್‌ ನೆರೆದ ನಾಟಕಮುಂ ಪ್ರಕರಣಮುಂ 
ಚಾರಣಮುಂ ಬಾಣಮುಂ ಸಮವತಾರಣಮುಂ ಡಿಮಮು೦ ಈಹಾಮೃಗಮುಂ 
ವ್ಯಾಯೋಗಮುಂ ಪ್ರಹಸನಮುಂ ವೀಧಿಯುಮೆಂಬ ದಶರೂಪಲಕ್ಷಣಮುಮಂ 
ಪಾತ್ರಸಂಕ್ರಮಣದೊಳ್‌ ನೆಜ್‌ಯೆ ಶತೋಜ ಭರತದ ಸಾರಸರ್ವಸ್ಥಮುಮಂ 
ನಾಟ್ಯಧರ್ಮದೊಳ್‌ ಸೌಧರ್ಮಕಲೇಶ್ವರ೦ ಪ್ರತ್ಯಕ್ಷಂ ಮಾಡಿದಾಗಳ್‌ ಅಂತು 
ವಾದಕನುಪವಾದನಿನೆಸೆವ ಹೃದ್ಯವಾದ್ಧವಿಶೇಷಂಗಳೊಳ್‌ ನೆಗಟ್ಟ ಸಮಪಾಣಿಯುಮಧಃ 
ಪಾಣಿಯುಮುಪರಿಪಾಣಿಯುಮೆ೦ಬ ಪಾಣಿತಯದೊಳಂ ದುತವಿಲಂಬಿತಮದ್ದಮಮೆಂಬ 
ಲಯತ್ತಯದೊಳಂ ಸಮಯಶೋತಾವಹೆಯುಂ ಗೋಪಚ್ಚೆಯುಮೆಂಬ ತಿತಯದೊಳಂ 
ಚಿತ್ರದಕ್ಷಿಣೆಕಾರ್ತಿಕೆಯೆ೦ಬ ವೃತ್ತಿತ್ರಯದೊಳಂ ಗುರುಸಂಚಯ ಲಘುಸಂಚಯ 
ಗುರುಲಘುಸಂಚಯಮೆಂಬ ಸಂಚಯತ್ರಯದೊಳಂ ಸಮಪ್ರಹಾರ ವಿಷಮಪಹಾರ 
ಸಮವಿಷಮಪಹಾರಮೆಂಬ ಪ್ರಹಾರತ್ರಯದೊಳಂ ಮತ್ತಂ........ ಸ್ಯ 

ವಾದಕನು ವಾದ್ಯವಿಶೇಷರೀತಿಯ ಬಾರಿಸಿದವನು ತ್ರಿಭಂಗಿಯಲ್ಲಿ ನಾಟ್ಯವನ್ನು 
ಆಡಲಾಯಿತು. ಇಲ್ಲಿ ರನ್ನನು ನಾಟ್ಯಧರ್ಮವನ್ನು ವಿವರಿಸಿದ್ದಾನೆ. 

ಇಲ್ಲಿ ರನ್ನ ನಾಟ್ಯ ಧರ್ಮಿಯೆಂದು ಕರೆದಿರುವುದು ವಿಶೇಷ ಧರ್ಮ; ನಾಟ್ಕಧರ್ಮ; 
, ಪತಿಧರ್ಮ; ಸತಿಧರ್ಮ; ಹೀಗೆ ಧರ್ಮದ ವ್ಯಾಖ್ಯೆಗಳು ಬೇರೆ ಬೇರೆಯಾಗಿರುವುದನ್ನು 
ಗಮನಿಸಬೇಕು. ನಾಟ್ಯಧರ್ಮವೆಂದರೆ ನಾಟ್ಯಕ್ಕೆ ನಿಷ್ಠವಾಗಿರುವುದು ಎಂದರ್ಥ. 

ನಾಟಕ ಎಧಿಯ ಭಿನ್ನ ಪ್ರಕಾರಗಳು ಈ ಕೆಳಗಿನಂತಿವೆ: 


೧. ವಡ್ಡಾರಾಧನೆಯಲ್ಲಿ ಬರುವ ವಿಷಯವಿದು: “ನಾಟಕಮಂ ನೋಡುತ್ತಿರ್ಪನ್ನೆಗಂ” 

೨. ನಾಟಕ ಎನ್ನುವುದು ಒಂದು ಪ್ರದರ್ಶನಾತ್ಮಕ ಕಲೆ. 

ಹ. ಕುಳಿಶಧರಂ ಪೊಗಟ್ಟು ಮನಂ 

೪, ಗೊಳ ಮಾಡಿದನೈಂದಮೆಂಬ ನಾಟಕವಿಧಿಯಂ (ಅಜಿತತೀರ್ಥಂಕರ ಪುರಾಣ 
೫-೬ವ) | 

೫. ರನ್ನನ ಅಜಿತತೀರ್ಥಂಕರ ಪುರಾಣ ತಿಲಕದಲ್ಲಿ ಬಂದಿರುವ ನಾಟಕವಿಧಿಯು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /&೬೭ 


೧ 


ನಾಟಕವನ್ನೇ ಸೂಚಿಸುತ್ತದೆ. ನಾಟಕವನ್ನುವುದು ಒ೦ದು ರಂಗ ಪ್ರಕಾರ. ಇದರಲ್ಲಿ 
ಇರಬೇಕಾದ ಕನಿಷ್ಟ ಅಂಶಗಳು ಎಂದರೆ ನಾಟಕದ ವಸ್ತು: ನಾಟಕದ ಕ್ರಿಯೆ 
ಸಂಭಾಷಣೆ. ಇದಕ್ಕೆ ಪೂರಕವಾಗಿ ನಿರ್ದೇಶನ: ರಂಗವೇದಿಕೆ: ನಟರು: ನೇಪಥ್ಯ: 
ಬೆಳಕು: ಮುಖವರ್ಣಿಕೆಗಳಿರುತ್ತವೆ. ರನ್ನನು “ಕುಳಿಶಧರಂ ಪೊಗಟ್ಟು ಮನಂಗೊಳ 
ಮಾಡಿದನೈಂದ್ರ ಮೆ೦ಬನಾಟಕವಿಧಿಯಂ” ಎಂದು ಬಳಸುತ್ತಾನೆ. ನಾಟಕವಿಧಿ 
ನಾಟಕದ ಕ್ರಿಯೆಯನ್ನು ಸೂಚಿಸುತ್ತದೆ. 

ಇದರ ವಸ್ತು ಪ್ರಸಿದ್ಧವಾಗಿರುವುದು. ರಾಜರ್ಷಿ ಇಲ್ಲವೆ ಧೀರೋದಾತ್ತ 
ನಾಯಕನಿರುವನು, ಶೃಂಗಾರ ಇಲ್ಲವೆ ವೀರರಸ ಪ್ರಧಾನವಾಗಿರುವುದು, ಅಯ್ದರಿಂದ 
ಏಳರವರೆಗೆ ಅಂಕಗಳಿರುವುವು. 

ಅಂಕದಲ್ಲಿ ಒಂದು ದಿವಸದ ವೃತ್ತಾಂತ ಮಾತ್ರ ಇರಬೇಕು. ಕ್ರೋಧ, ಪ್ರಸಾದ, 
ಶಾಪೋತ್ಸರ್ಗ, ವಿದ್ರವ, ಯುದ್ಧ, ರಾಜ್ಯದಭ್ರ೦ಶ, ಮರಣ ಮುಂತಾದುದನ್ನು 
ಪ್ರತ್ಯೇಕವಾಗಿ ತೋರಿಸದೆ ಪ್ರವೇಶಕಗಳಿಂದ ಸೂಚಿಸಬೇಕು. ಒಂದು ಅಂಕದಲ್ಲಿ 
ಅನೇಕ ಬೇರೆ ಬೇರೆ ಘಟನೆಗಳು ಇರಕೂಡದು. ಒಂದು ಅಂಕದಲ್ಲಿ ತಿಂಗಳಿನ 
ಇಲ್ಲವೆ ವರ್ಷದ ಅವಧಿಯಲ್ಲಿ ಜರುಗಿದ್ದನ್ನು ಬೇರೆ ಬೇರೆ ಪ್ರವೇಶ(ಕ)ಗಳಲ್ಲಿ 
ತೋರಿಸಬೇಕು. ಅಂಕದ ಕೊನೆಗೆ ಎಲ್ಲ ಪಾತ್ರಗಳ ನಿಷ್ಠಮಣ. ಪ್ರವೇಶಗಳಲ್ಲಿ 
ಮಧ್ಯಮ ಇಲ್ಲವೆ ನೀಚಪಾತ್ರಗಳೆ ಇರಬೇಕು. ಅಂಕಗಳ ನಡುವೆ ಇಲ್ಲವೆ ಪ್ರಾರಂಭದಲ್ಲಿ 
ಮಧ್ಯಮ ಇಲ್ಲವೆ ಮಧ್ಯಮ ಮತ್ತು ನೀಚಪಾತ್ರಗಳನ್ನು "ವಿಷ್ಠಂಭಕ'ವಾಗಿ ಬಳಸಬೇಕು. 
ಉತ್ತಮ ಮತ್ತು ಮಧ್ಯಮ ಪಾತ್ರಗಳು ಸಂಸ್ಕೃತದಲ್ಲಿ ಮಾತನಾಡಬೇಕು. ಅಂಕ 
ಮುಗಿದಾಗ ಕತೆಯ "ಬೀಜ' ಎಂದರೆ ಪ್ರಾರಂಭವಾದ ಸನ್ನಿವೇಶವನ್ನು 
ಕೊನೆಗಾಣಿಸಬಾರದು. (ಅದೇ ಅಂಕದಿಂದ ಅಂಕಕ್ಕೆ ಬೆಳೆಯುವುದು) 
ವಡ್ಡಾರಾಧನೆಯ ಸನತ್ಕುಮಾರ ಚಕ್ರವರ್ತಿಯ ಕತೆಯಲ್ಲಿ “ಅತಿರ೦ಜನೆ'ಯೆಂಬ 
ನಾಟಕ ಪ್ರದರ್ಶನದ ವಿವರ ಬರುತ್ತದೆ. (ವಡ್ಡಾರಾಧನೆ(ಅನು) ಟಿ. ಕೇಶವಭಟ್ಟ 
೨೦೧೦. ಪು.೧೦೦) 

“ವಡ್ಡಾರಾಧನೆ'ಯಲ್ಲಿ ನಾಗಶ್ರೀ ಎಂಬಾಕೆಗೆ ಕಾವ್ಯ, ನಾಟಕ ಕಲೆಯನ್ನು ಕಲಿಸಿದ 
ಏಚಾರವು ಬರುತ್ತದೆ. (೧. ಪು.೫೬) “ಪಂಪಭಾರತ'ದಲ್ಲಿ ಅರ್ಜುನ ಬೃಹನ್ನಳೆ 
ಯಾಗಿದ್ದಾಗ, ವಿರಾಟನ ಮಗಳಾದ ಉತ್ತರೆಗೆ "ಪಲವು ಪಾತ್ರಂಗಳನಾಡಿಸುತ್ತುಂ' 
ಇದ್ದ ಘಟನೆಯು ಉಕ್ತಗೊಂಡಿದೆ. (೮-೫೫ವ) ಸ್ಲೀಯರು "ನಾಟಕಮನಾಡಿದ' 
ವಿಷಯವು ದುರ್ಗಸಿಂಹನ “ಪಂಚತಂತ್ರ' ಕೃತಿಯಲ್ಲಿ ಪ್ರಸ್ತಾವಿತವಾಗಿದೆ. 
(ಪರೀಕ್ಷಾವ್ಯಾವರ್ಣನಂ - ೨೬೦ವ). 

ಸೌಧರ್ಮ ಕಲ್ಪದೊಳಾ ಸೌಧರ್ಮೇಂದ್ರಂ ತನ್ನ ದೇವಸಭೆಯ ನಡುವೆ ಸಿಂಹಾಸನ 
ಮಸ್ತಕಸ್ಥಿತಂ ದೇವರ್ಕಳಿಂ ಪರಿವೇಷ್ಟಿತನಾಗಿ ಸೌದಾ(ಮಿ)ನಿಯೆಂಬ ನಾಟಕಮಂ 
ನೋಡುತ್ತಿರ್ಪನ್ನೆಗಂ...(ಡಿ.ಎಲ್‌.ಎನ್‌.೨೦೦೯ ಪುಟ. ೧೦೯). 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೩೮ 


ಅಂಕ: 

ಇದನ್ನು “ಉತ್‌ಸೃಷ್ಟಿಕಾ೦ಕ' ಎಂದೂ ಕರೆಯಲಾಗುತ್ತಿದೆ. ವಸ್ತು ಪ್ರಸಿದ್ಧವಾಗಿರ 
ಬಹುದು, ಇಲ್ಲದಿರಬಹುದು. ಮಾನವ ನಾಯಕ ರಸ ಕರುಣ ಅಂಕ ಒಂದು. 
ಇದರಲ್ಲಿ ದೇವತೆಗಳ ಪಾತ್ರಗಳು ಇರಕೂಡದು. ಯುದ್ಧ, ಉದ್ದತ ಹೋರಾಟಗಳೂ 
ಇರಕೂಡದು. ಸ್ತ್ರೀಯಳ ರೋದನ, ನಿರ್ವೇದಗಳಿಂದ ಕೂಡಿದ್ದು, ಕೇವಲ ಭಾರತೀ 
ವೃತ್ತಿಯದು. 

ನಾಟ್ಯಶಾಸ್ತ್ರದಲ್ಲಿ ಈ ಕುರಿತು ಬರುತ್ತದೆ. (ಅಜಿತ ತೀರ್ಥಕರ ಪುರಾಣತಿಲಕಂ. 
೫-೩೦.ವ) 

ಅಂಕವೆ೦ದರೆ ಕಾಳಗವೆಂಬ ಅರ್ಥವೂ ಇದೆ. ಉದಾ : ಕೋಳಿಅಂಕ. 

ಪಾತ್ರ 

ಸಂಗ್ರಾಮರಂಗಕ್ಕೆ ಪಾತ್ರಂಗಳಂ ಸಮೆಯಿಸುವ ........ (ಪಂಪ ಭಾರತ ೨- 
ರ್ಜವ) 

(ಹಾಗೆ ದ್ರೋಣಾಚಾರ್ಯನು ಮುಂದೆ ಬರುವ ಯುದ್ಧ ರಂಗಕ್ಕೆ ಪಾತ್ರಗಳನ್ನು 
ಸಿದ್ಧ ಪಡಿಸುವ ಸೂತ್ರಧಾರನ ಹಾಗೆ ಶಸ್ತ್ರ ವಿದ್ಯಾಭ್ಯಾಸವನ್ನು ಮಾಡಿಸುತ್ತಿರಲು ಅನೇಕ 
ದೇಶದ ಒಡೆಯರಾದ ಹಲವು ರಾಜಕುಮಾರರ ಮಧ್ಯದಲ್ಲ ನಕ್ಷತ್ರ ಸಮೂಹದ 
ಮಧ್ಯದ ಪೂರ್ಣಚಂದ್ರನ ಹಾಗೆ ಶಸ್ತ್ರ ಕಲೆಯನ್ನು ಧರಿಸಿ ತನ್ನನ್ನು ಗೆದ್ದಿರುವ ಸಾಮಂತ 
ಚೂಡಾಮಣಿಯಾದ ಅರ್ಜುನನ (ಅರಿಕೇಸರಿಯು) ಬಾಣ ಪ್ರಯೋಗ ಪಾಂಡಿತ್ಯವನ್ನು 
ಪರೀಕ್ಷಿಸಬೇಕೆಂದು- 

ನಾಟಕದಲ್ಲಿ ಸೂತ್ರಧಾರನು ಮುಖ್ಯ ಅವನು ನಾಟಕದ ಒಟ್ಟು ಸೂತ್ರವನ್ನು 
ನಿರ್ದೇಶಿಸುವುದರಿ೦ದ ಅವನಿಗೆ ಸೂತ್ರಧಾರನೆಂದು ಹೆಸರು ಬಂದಿದೆ. ಸೂತ್ರಧಾರನು 
ನಾಟಕದ ಪಾತ್ರ ಅದರ ಕ್ರಿಯೆ ನಾಟಕದ ನಿರೂಪಣೆಯನ್ನು ಮಾಡುತ್ತಾನೆ. ಆದುದರಿಂದ 
ಅವನಿಗೆ ಸೂತ್ರಧಾರನೆಂಬ ಹೆಸರು ಇದೆ. 

ಪ್ರಹಸನ: ಎರಡು ವಿಧ, ಶುದ್ಧ ಮತ್ತು ಸಂಕೀರ್ಣ, ವಸ್ತು ಕಲ್ಪಿತ. ತಾಪಸ-ಭಿಕ್ಟು- 
ಶ್ರೋತ್ರಿಯ-ಬ್ರಾಹ್ಮಣ ಇವರ ಚರಿತ್ರೆಗೆ ಸಂಬಂಧಿಸಿದ್ದು, ನೀಚ ಜನರುಳ್ಳದ್ದು. 
ಹಾಸ್ಯಸಂಭಾಷಣೆಗಳಿದ್ದುದು; ಶುದ್ಧ ಪ್ರಹಸನ. ವೇಶ್ಯಾ ಚೇಟ, ನಪುಂಸಕ, ಧೂರ್ತ, 
ವಿಟ, ಬ೦ಧಕೀ ( ಒಬ್ಬನಿಗಿ೦ತ ಹೆಚ್ಚು ಗಂಡಸರೊಡನೆ ಹೆಂಡತಿಯಂತೆ ವರ್ತಿಸುವಳು) 
ಈ ಪಾತ್ರಗಳ ನಡೆ-ನುಡಿಗಳ ಬಹಿರಂಗ ಪ್ರದರ್ಶನವನ್ನು ತೋರಿಸುವುದು. 

ನಾಟ್ಯಶಾಸ್ತ್ರದಲ್ಲಿ ಈ ಕುರಿತು ಬರುತ್ತದೆ. (ಅಜಿತ ತೀರ್ಥಕರ ಪುರಾಣತಿಲಕಂ. 
೫-೩೦.ವ) 

ಪ್ರಕರಣ: ವಸ್ತು ಕವಿಕಲ್ಪಿತವಾಗಿರುವುದು, ಬ್ರಾಹ್ಮಣ ಇಲ್ಲವೆ ಅಮಾತ್ಯ ಇಲ್ಲವೆ 
ಶ್ರೇಷ್ಠಿ ಇದರ ನಾಯಕ, ರಸ, ಶೃ೦ಗಾರ, ಅಯ್ದರಿ೦ದ ,ಹತ್ತು ಅ೦ಕಗಳು. ಇದರಲ್ಲ 
ಉದಾತ್ತನಾಯಕನಿರುವುದಿಲ್ಲ. ದೇವತೆಗಳ ಚರಿತ್ರವೂ ಇರುವುದಿಲ್ಲ. ರಾಜರೂ ಇರುವುದಿಲ್ಲ. 


ಹಳಗನ್ನಡ ಸಾ೦ಸ ವಿಕ ಪದಕೋಶ /೩೬೯ 


ಪ್ರಕರಣದ ಕುರಿತು ಅಜಿತತೀರ್ಥಕರ ಪುರಾಣ ತಿಲಕಂನಲ್ಲ ಬರುತ್ತದೆ. (೫-೩೦.ವ.) 

ದಾಸ, ವಿಟ, ಶ್ರೇಷ್ಠಿ, ವೇಶ್ಯಾಸ್ತೀ, ನೀಚಕುಲದ ಸ್ತ್ರೀ ಈ ಪಾತ್ರಗಳು ಇಲ್ಲಿ 
ಇರಬಹುದಾಗಿದೆ. ಆದರೆ ಅಮಾತ್ಯ, ಶ್ರಣ್ಯ ಬ್ರಾಹ್ಮಣ, ಪುರೋಹಿತ ಇವರ ಗೃಹದೊಳಗಿನ 
ಘಟನೆಗಳ ಸಂದರ್ಭದಲ್ಲಿ 3 ಸ್ತ್ರೀಯ ಪ ಪಾತ್ರವಿರಕೂಡದು. ಇದು ನಾಟ ಶಾಸ್ತ್ರದಲ್ಲಿ 
ಬರುತ್ತದೆ. 

ಭಾಣ: 

ಕವಿಕಲ್ಪಿತ ಕತೆ ಧೂರ್ತ ಇಲ್ಲವೆ ವಿಟ ಪಾತ್ರ. ಬೇರೆ ಪಾತ್ರಗಳ ಇಲ್ಲ. ಶೃಂಗಾರ, 
ಇಲ್ಲವೆ ವೀರ ರಸ. ಅಂಕ ಒಂದು. ಒಂದೇ ಪಾತ್ರವು ಆಕಾಶಭಾಷಿತ (ರಂಗಸ್ಥಲದಲ್ಲ 
ಇಲ್ಲದ ಪಾತ್ರ ಸಹಾಯದಿಂದ, ಇಲ್ಲವೆ ಅದರೊಡನೆ ಸಂಭಾಷಣೆಯನ್ನು ನಡೆಸುವುದು. 

ನಾಟ್ಯಶಾಸ್ತ್ರದಲ್ಲಿ ಈ ಕುರಿತು ಬರುತ್ತದೆ. (ಅಜಿತ ತೀರ್ಥಕರ ಪುರಾಣತಿಲಕಂ. 
೫-೩೦.ವ) 

ವೀಧೀ: (ಅಜಿತ ತೀರ್ಥಕರ ಪುರಾಣತಿಲಕಂ. ೫-೩೦.ವ) 

ಒಂದು ಇಲ್ಲವೆ ಎರಡು ಪಾತ್ರಗಳುಳ್ಳ ಒಂದೇ ಅಂಕದ ನಾಟಕ. ವಸ್ತು ಕವಿಕಲ್ಪಿತ. 
ರಸ ಶೃಂಗಾರ. ಇದರಲ್ಲಿ ಅರ್ಥವಾಗದ ಮಾತುಗಳಿಗೆ ಅರ್ಥ ಹೆಚ್ಚುವುದು, ಒಂದಕ್ಕೆ 
ತೊಡಗಿ ಇನ್ನೊಂದನ್ನು ಮಾಡುವುದು, ಅಸಂಬದ್ದ ಮಾತಿಗೆ ಅಸಂಬದ್ಧ ಉತ್ತರವನ್ನು 
ಕೊಡುವುದು-ಮುಂತಾಗಿ ಹಾಸ್ಕಜನಕವಾಗಿರುವುದು. ಪಾತ್ರಗಳು ಅಥವಾ ಇಲ್ಲವೆ 
ಉತ್ತಮ ಇಲ್ಲವೆ ಮಧ್ಯಮ ಇರಬಹುದು. 

ವ್ಯಾಯೋಗ ವ ಪ್ರಸಿದ್ಧ ವಸ್ತು ದೇವತೆ ಇಲ್ಲವೆ ರಾಜರ್ಷಿ ನಾಯಕ. 
ಶೃಂಗಾರ, ಹಾಸ್ಕ ರಸಗಳು ವರ್ಜ್ಯ, ಅಂಕ ಒಂದು. ಸ್ತ್ರೀ ಪಾತ್ರಗಳು ತೀರ ಕಡಿಮೆ, 
ಹೆಚ್ಚು ಗಳು. ಬು ದಿವಸದ ಘಟನೆ. ಯುದ್ಧ-ಸಂಘ ಕರ್ಷಗಳಿರುವುವು. 

"ನಾಟಕಕ್ಕೆ ಸಂಬಂಧಪಟ್ಟಿರುವುದು ಇದು (ಅಜಿತತೀರ್ಥಕರ ಪುರಾಣತಿಲಕ೦ 
೫-೩೦.ವ) 

ಸಮವಕಾರ ಎಂದರೆ ವಸ್ತು ಪ್ರಸಿದ್ಧವಾದದ್ದು ದೇವರು, ದಾನವರು ನಾಯಕ, 
ವೀರರಸ-ಇದರಲ್ಲಿ ಮೂರು ಅಂಕಗಳು. ಇಲ್ಲಿ ಮೂರು ವಿಧದ ವಿದ್ರವಗಳು, ಮೂರು 
ವಿಧದ ಕಪಟಗಳು, ಮತ್ತು ಮೂರು ವಿಧದ ಶೃಂಗಾರಗಳು. ಯುದ್ದದಿಂದ ಇಲ್ಲವೆ 
ಜಲದಿಂದ ಸಂಭವಿಸಿದ ವಿದವ, ಬೆಂಕಿ ಇಲ್ಲವೆ ಆನೆಗಳಿಂದ ಸಂಭವಿಸಿದ ವಿದವ, 
ನಗರದಲ್ಲಿ ಗಲಭೆಯಿಂದ ಸಂಭವಿಸಿದ ವಿದ್ರವ. ಹೀಗೆ ಮೂರು ಆನುಷಂಗಿಕವಾಗಿ, 
ದೈವವಶಾತ್ರಾಗಿ, ಇನ್ನೊಬ್ಬನಿಂದಾಗಿ ಆಗುವ ಮೂರು ಕಪಟಗಳು. ಧರ್ಮ ಅರ್ಥ, 
ಕಾಮ ಇವುಗಳಿಗಾಗಿ ಸಂಭವಿಸುವ ಮೂರು ತರದ ಶೃ೦ಗಾರಗಳು. 

ನಾಟ ಶಾಸ್ತ್ರದಲ್ಲಿ ಪ್ರಸ್ತಾವಗೊಂಡಿರುವ ವಿಷಯವಿದು. 


ಆಜತತಿರ್ಜೇೇರ ಪುರಾಣತಿಲಕಂನಲ್ಲಿ ಪಂಚ ಸಂಧಿಗಳ ಕುರಿತ ಬರುತ್ತದೆ. 
(೫-೩೦ ವ) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೭೦ 


ಪಂಚ ಸಂಧಿಗಳು ಎಂದರೆ ನಾಟಕದ ಶಿಲ್ಪದಲ್ಲಿ ಬರುವ ಐದು ಇವೇ ಐದು 
ಸಂಧಿಗಳು ಮುಖ ಸಂಧಿಯಲ್ಲಿ ಕಥೆ ಇನ್ನೂ ಬೀಜರೂಪವಾಗಿರುತ್ತದೆ; ನಾಯಕನು 
ತನ್ನ ಕಾರ್ಯವನ್ನು ಆರಂಭಿಸಿರುತ್ತಾನೆ. ಪ್ರತಿಮುಖದಲ್ಲಿ ಕಥೆ ಇನ್ನೂ ಸಲ್ಪ ಬೆಳೆಯುತ್ತದೆ; 
ನಾಯಕನು ಕಾರ್ಯಸಾಧನೆಗಾಗಿ ಯತ್ನ ಮಾಡುತ್ತಾನೆ. “ಗರ್ಭ'ಸಂಧಿಯಲ್ಲಿ 
ಕಾರ್ಯಫಲವು ಕೈಗೂಡುವ ಸೂಚನೆ ತೋರುತ್ತದೆ. "ಅವಮರ್ಶ' ಸಂಧಿಯಲ್ಲಿ ಕಥೆ 
ಇನ್ನಷ್ಟು ಮು೦ದುವರಿಯುತ್ತದೆ. ನಾಯಕನು ಕೋಪ ವ್ಯಸನ ವಿಲೋಭನಾದಿಗಳಿಂದ 
ಸ್ವಲ್ಪ ತಡೆದು ನಿಲ್ಲುತ್ತಾನೆ. ನಿರ್ವಹಣ ಸಂಧಿಯಲ್ಲಿ ಹಿ೦ದೆ ನಾನಾ ಮುಖವಾಗಿದ್ದ 
ಕಾರ್ಯವೆಲ್ಲವೂ ಏಕ ಮುಖವಾಗಿ ಮುಗಿಯುತ್ತದೆ. 

ನಾಗವರ್ಮನ ಕಾವ್ಯಾವಲೋಕನದಲ್ಲಿ ದೃಶ್ಯಕಾವ್ಯದ ಕುರಿತು ವಿವರಗಳಿವೆ. 

ಸವಸಂದಮುಖಂ ಪ್ರತಿಮುಖ 

ಮವಮರ್ಶಂ ಗರ್ಭಮಂತೆ ನಿರ್ವಹಣಮೆನಿ-॥ 

ಪ್ಪುವವೆಯ್ದೆ ಸಂಧಿಯಕ್ಕುಂ 

ಸುವಿಹಿತ ಕವಿಮಹಿತ ವಿತಶಕೃತಿ ಪದ್ಧತಿಯೊಳ್‌ ॥ ಸೂ. ೨೪೬ ॥ 

ಉಪಯೋಗದೆ ಬೀಜ ಬಿಂ- । 

ದು ಪತಾಕೆ ಪ್ರಕರಿ ಕಾರ್ಯಮೆನೆ ಪಂಚವಿಧಂ ॥ 

ನಿಪುಣ ಕವಿರಚನೆಯೊಳ್‌ ಸ- 

ಪ್ರಪಂಚದಿಂದೊಂದಿ ತೋರುಗುಂ ಸಂಧ್ಯಂಗಂ ॥ ಸೂ. ೨೪೭ ॥ 

ಇಲ್ಲಿ ತೋರುವ “ಮುಖ, ಪ್ರತಿಮುಖ, ಅವಮರ್ಶ, ಗರ್ಭ, ನಿರ್ವಹಣ” 
ಎ೦ಂಬುವುಗಳಿಗೆ ಸಂಧಿ ಎಂದೂ, “ಬೀಜ, ಬಿಂದು, ಪತಾಕೆ, ಪ್ರಕರಿ, ಕಾರ್ಯ” 
ಎಂಬುವುಗಳಿಗೆ ಸಂಧ್ಯಂಗ ಎಂದೂ ಹೆಸರು. ಸಂಧಿ ಎಂದರೆ ವಸ್ತು ರೂಪವಾದ 
ಅರ್ಥವನ್ನು ಕಥೆಯ ಬೆಳವಣಿಗೆಗನುವಾಗಿ ಅಲ್ಲಲ್ಲಿ ಸಂಧಿಸುವ ದೃಶ್ಯಕಾವ್ಯಶರೀರವಾದ 
ಶಬ್ದರೂಪವಾದರೆ, ಸಮಧ್ಯಂಗ ಎ೦ಬುದು ಆ ಶರೀರಾಂತರ್ಗತವಾದ ವಸ್ತು (ಕಥಾನಕ) 
ಅಲ್ಲಲ್ಲಿ ಕೂಟವಡೆದು ಶರೀರದಲ್ಲಿ ಹೊಳೆಯುವ ಆಂತರಿಕವಾದ ಕಥಾಭಾಗವು. ಇದರ 
ಹೆಚ್ಚಿನ ವಿವೇಚನೆಯನ್ನು ದಶರೂಪಕಾದಿ ಲಕ್ಷಣಗ್ರಂಥಗಳಲ್ಲೇ ಪರಿಶೀಲಿಸಿಕೊಳ್ಳಬೇಕು. 
ಗ್ರಂಥಕಾರನು ಈ ದೇಸಿಗಬ್ಬ ಎವರಣಾಂತ್ಯ (ಗಂಥಾಂತ್ಯ)ದಲ್ಲ ಈ ಸಂಧಿ, 
ಸಂಧ್ಯಂಗಗಳನ್ನು ಸೂಚಿಸಿದುದರಿಂದ, ದೇಸಿಯೊಳಗೆ ದೃಶ್ಯಭೇದವಿದ್ದುದೆಂದೂ, ಆ 
ದೃಶ್ಯವೇ “ಬಾಜನೆಗಬ್ಬ'ವೆಂದೂ ನಿರ್ಧರಿಸಿಕೊಳ್ಳುವಂತಿದೆ. 

ಇದೇ ನಾಗವರ್ಮನಿಗಿಂತ (ಸು. ೧೧೪೫) ಸ್ವಲ್ಪ ಕಾಲಕ್ಕೆ ಮೇಲೆ ಕವಿಕಾಮ 
(ಸು. ೧೨೦೦)ನೆಂಬ ಬಲು ಮೇಲು ತರಗತಿಯ ಲಾಕ್ಷಣಿಕ ಕವೀಶ್ವರನೊಬ್ಬನಿದ್ದನು. 
ಅವನ ಇತರ ಗ್ರಂಥಗಳಾವವೂ ದೊರಕಲಿಲ್ಲ. ಆದರೆ, ಅತ್ಯುತ್ತಮವೆನ್ನಿಸಿದ ಶೈಲಿ, ವಿಷಯ 
ಗಳನ್ನೊಳಕೊಂಡ “ಶೃ೦ಗಾರರತ್ನಾಕರ” ಎಂಬ ಲಕ್ಷಣಗ್ರಂಥವೊಂದು ಪಕಟವಾಗಿದೆ. 
ಆ ಗ್ರಂಥದ ತೃತೀಯ ಪರಿಚ್ಛೇದಾಂತದಲ್ಲಿ ಸಾರಿ ಹೇಳುವ ಮಾತನ್ನು ಭಾವಿಸಿರಿ: 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೭೧ 


ಇದನೋದಿ ತಿಳಿದ ಕವಿ ಮೆರೆ- 

ವುದು ಪೇಲ್ಥಿಭಿನಯಿಸಿ ನಾಟಕಂಗಳನಂತೇಂ । 

ಪದೆದೊಡೆ ಬರ್ಕ್ಯುಮೆ | 

ಲ್ರದೆಯುಂ ಬಗೆದೆಗೆವರೊಳರೆ ವರ್ಣಕ್ರಮಮಂ ॥ 6೨ ॥ (ಪರಿ.೩) 

ಉತ್ತಮ ನಾಟಕ ಕವಿಯಾಗತಕ್ಕವನು ಎಂಥವನಾಗಿರಬೇಕು ಎಂಬುದನ್ನಿಲ್ಲಿ 
ಸೂಚಿಸುತ್ತಾನೆ. ಈ ಶೃಂಗಾರ ರತ್ನಾಕರವೆ೦ಬ ಲಕ್ಷಣಗ್ರಂಥವನ್ನು ಮೊದಲು ಓದಿ 
ಮನನ ಮಾಡಿಕೊಳ್ಳಬೇಕು. ಆಮೇಲೆ ಉದ್ದಿಷ್ಟ ನಾಟಕವನ್ನು ಬರೆಯಬೇಕು, ಮತ್ತು 
(ರಂಗದಲ್ಲಿ) ಅವನು ಅಭಿನಯಿಸಿ ಸಹ್ಯದಯರಾದ ನೋಟಕರಿದಿರಿನಲ್ಲಿ “ಮೆರೆವುದು.” 
ಇದರಿಂದ ಉತ್ತಮ ನಾಟಕಕವಿ ಎನ್ನಿಸಬೇಕಾದರೆ ಸ್ವತಃ ಅಭಿನಯ ನಿಪುಣನಾದ 
ನಟನಿರಬೇಕೆಂದು ಸೂಚಿಸಿದಂತಾಗುತ್ತದೆ. 

ಭಾರತಿ ಸಾತ್ತ(ತಿ) ಕೈಶಿ(ಕಿ) 

ಯಾರಭಟಿಯುಮೆಂಬ ವೃತ್ತಿಯೊಳ್‌ ರಸಮೆಂ ಸ೦ 

ಚಾರಿಸುವ (ಕೆ.ಎಲ್‌.ನರಸಿಂಹಶಾಸ್ತಿ ೨೦೦೯ ಆದಿಪುರಾಣ ೯ -೨೬) 

ಈ ಪ್ರವೃತ್ತಿಯನ್ನು ಒಟ್ಟಾರೆ ನಾಲ್ಕು ವಿಧಗಳನ್ನಾಗಿ ವಿಭಾಗಿಸಬಹುದೆಂದೂ 
ಹೇಳಲಾಗಿದೆ. ಆ ನಾಲ್ಕು ವಿಭಾಗಗಳೆಂದರೆ (೨)ಭಾರತೀ, (೨)ಸಾತ್ವತೀ, (೩)ಕೈಶಿಕೀ, 
ಮತ್ತು (೪) ಆರಭಟೀ. "ಪ್ರವೃತ್ತಿ' ಎಂಬ ಹೆಸರನ್ನು ಇಲ್ಲಿ ಕೊಡಲಾಗಿದ್ದರೂ ಮಿಕ್ಕ 
ಎಲ್ಲ ಸಂದರ್ಭಗಳಲ್ಲಿ ಅದನ್ನು “ವೃತ್ತಿ' ಎಂದೇ ಕರೆಯಲಾಗಿದೆ. ಈ ನಾಲ್ಕು 'ವೃತ್ತಿ'ಗಳ 
ವ್ಯಾಖ್ಯೆ-ವೈಶಿಷ್ಟಗಳು ಹೀಗಿವೆ:- 

ಭಾರತೀ: ಇದರಲ್ಲಿ ಮಾತು ಮುಖ್ಯ ಗಂಡಸರೆ ಪಾತ್ರ ವಹಿಸತಕ್ಕದ್ದು. ಹೆಂಗಸರು 
ಇರತಕ್ಕದ್ದಲ್ಲ("ಸೀವರ್ಜಿತಾಗ). ಮಾತು-ಸಂಭಾಷಣಗಳು "ಸಂಸ್ಕೃತ' ಭಾಷೆಯಲ್ಲಿ. ನಟರು 
ಪಾತ್ರಗಳ ಹೆಸರುಗಳನ್ನು ವಹಿಸದೆ ತಂತಮ್ಮ ನಿಜನಾಮಧೇಯಗಳಿಂದಲೆ ಭಾಗವನ್ನು 
ವಹಿಸುವರು. 

ಸಾತ್ವತೀ: ವಾಚಿಕಾಭಿನಯ, ಆಂಗಿಕ ಅಭಿನಯಗಳಿಂದ ಆಡತಕ್ಕದ್ದು. ಹರ್ಷ- 
ಶೋಕ ಮೊದಲಾದ ಉತ್ಕಟ ಭಾವನೆಗಳಿರತಕ್ಕದ್ದು. 

ಕೈಶಿಕೀ: ಇದರಲ್ಲಿ ಸ್ತ್ರೀಯರೂ ಭಾಗವಹಿಸಬಹುದು. ವೇಷಭೂಷಣಗಳು 
ನಯವಾದುವೂ ಇರಬೇಕು. ಉಜ್ಜಲವಾದುವೂ ಇರಬೇಕು. ನೃತ್ಯಗೀತಗಳೂ 
ಸಾಕಷ್ಟಿರಬೇಕು. ಶೃಂಗಾರಕ್ಕೆ ಹೆಚ್ಚಿನ ಅಭಿವ್ಯಕ್ತಿ. 

ಆರಭಟೀ: ಕಪಟ, ಮೋಸ, ಕಲಹ, ಜಾದು ಇಂತಹಗಳಿಗೆ ಸಂಬಂಧಿಸಿದ್ದು, ಈ 
ವ್ಯಕ್ತಿಗಳ ಬಗ್ಗೆ ಬೇರೆ ಬೇರೆ ಕಡೆ ಬೇರೆ ಬೇರೆಯಾಗಿ ಹೇಳಿದ್ದರಿಂದ ಇವುಗಳ ನಿಶ್ಚಿತ 
ಸ್ವರೂಪ ಇಂತಹದು ಎಂದು ತಿಳಿಯುವುದು ಸುಲಭವಾಗಿಲ್ಲ. 

೧. ಕೈಶಿಕ್ಯಾದಿವೃತ್ತಿ (ರಸಾನುಗುಣವಾದ ಪದಗಳ ಜೋಡಣೆ.) ೨. ನಡತೆ 

(ಪಂಪ ಭಾರತ ೧-೯) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೭೨ 


ನಾಟ್ಯಶಾಸ್ತ್ರದಲ್ಲಿ ಇದು ಬರುತ್ತದೆ. ಕೃಶಕೀ, ಭಾರತೀ, ಸಾತ್ತಶೀ, ಆರಭಟೀಯೆಂಬುವು 
ವೃತ್ತಿಗಳು. 
ಮಧುಕೈಟಭರನ್ನು ಕೊಲ್ಲಲು ವಿಷ್ಣುವು ಅಂಗಹಾರಗಳಿಂದ ಯುದ್ದಮಾಡುತ್ತಾನೆ. 
ಅವರ ಹೆಜ್ಜೆಯ ಭಾರದಿಂದ ಭಾರತೀವೃತ್ತಿ ಹುಟ್ಟಿತು ಎಂಬ ಕತೆಯಿದೆ. ಅಮೇಲೆ 
ಶಾಂರ್ಜಧನುಸಿನಿಂದ ಅತಿ ಸತ್ವಯುತವಾಗಿ ಬಾಣ ಬಿಡುವಾಗ ಸಾತ್ವತೀ ಹುಟ್ಟಿತು 
ಎಷ್ಟುವು ಶಿಖಾ (ಕೇಶವನ್ನು) ಕಟ್ಟಸಜ್ಜಾದಾಗ ಕೈಶಿಕೀ ಹುಟ್ಟಿತು ಭಾರತೀಯಲ್ಲಿ ಮಾತು 
ಮುಖ್ಯ ಸ್ತೀಪಾತ್ರವರ್ಜ್ಯ ಸಂಸ್ಕೃತಭಾಷೆ ನಾಲ್ಕು ಅಂಕಗಳಿರುತ್ತವೆ. ಭಾರತೀಲೋಕಧರ್ಮಿ 
ಮಿಕ್ಕ ಮೂರು ನಾಟ್ಯಧರ್ಮಿಗಳು ಭಾರದಿ೦ದ ಭಾರತೀ ಹುಟ್ಟಿದಂತೆ-ಉಳಿದ ಮೂರು 
ಶಬ್ದ ಸಾಮ್ಯವನ್ನು ಹೊಂದಿವೆ. 
ವಿವರಗಳಿಗೆ ನೋಡಿ: ನಾಟ್ಯಧರ್ಮಿ, ನಾಟಕ 
ಮುಳಿಯ ತಿಮ್ಮಪ್ಪಯ್ಯ ೧೯೮೮ ಶ್ರದ್ಧಾಂಜಲಿ ಸಂಪುಟ. ೨ ಪುಟ. ೪೨೫ 
ಆಮೂರ ಜಿ. ಎಸ್‌. ೨೦೦೬ ಶ್ರೀರಂಗ ಸಾರಸ್ವತ (ಸಂಪುಟ.೮) ಪುಟ. ೨೫೫, ೬೪೭ 


೪೩೨. ನಾಡವರ್ಗಳ್‌ 

“ಆ ನಾಡವರ್ಗಳ್‌ ಪದನಜ್‌ದು ನುಡಿಯಲುಂ, (ಪರರು) ನುಡಿದುದಂ ಅಜೆದು 
ಆರಯಲುಂ ಆರ್ಪರ್‌, ನಿಜದಿ೦ ಚದುರರ್‌. ಕುಚೆತೋದದೆಯುಂ೦ ಕಾವ್ಯಪ್ರಯೋಗ 
ಪರಿಣತಮತಿಗಳ್‌ (ಪ್ರಪಪ.೩ಿಲಿ). ಕುರಿತವರಲ್ಲದೆ ಮತ್ತಂ ಪೆರರು೦ ತಂತಮ್ಮ ನುಡಿಯೊಳ್‌ 
ಎಲ್ಲರ್‌ ಜಾಣರ್‌ ... (೩೯). ಜಾಣರ್ಕೃಳಲ್ಲದವರುಂ ಪೂಣಿಗರ್‌ (ಕೃತಪತಿಜ್ಞರು); 
ಅರಿಯದೆಯು೦ (ಇತರರ ಕೃತಿಯೊಳಗೆ) ಅವಗುಣದಾ ತಾಣಮದು ಇನಿಸು 
ಎಡೆವೆತ್ತೊಡೆ ಮಾಣದೆ ಅದನೆ ಪಿಡಿದು ಅರಿವವೋಲ್‌ ಕೃತಿಗಳಂ ಕೆಡೆನುಡಿವರ್‌ 
(೪೦). 

ನಾಡವರ್ಗಳ್‌ ಎಂದರೆ "ನಾಡವರು' "ಆಯಾ ನಾಡಿನ ಮನುಷ್ಯರು' ಎಂದು 
ಅರ್ಥ. ಇದರ ಕುರಿತು ಕವಿರಾಜಮಾರ್ಗಕಾರನು ಹೀಗೆ ಹೇಳಿದ್ದಾನೆ: 

ಇದರಿಂದ ಕನ್ನಡನಾಡಿನ ಆಗಿನ ಸಂಸ್ಕೃತಿಯ ಮಟ್ಟ ಹೇಗಿತ್ತೆಂಬುದು ಗೊತ್ತಾಗುತ್ತಿದೆ. 
ಆಗ ಸಂಸ್ಕೃತ ಪ್ರಾಕೃತಗಳು ಮಾತ್ರವೇ ಪ್ರಮುಖ ಸಾಹಿತ್ಯಭಾಷೆಗಳು. ಅವುಗಳೊಳಗೆ 
ಲಕ್ಕ ಲಕ್ಷಣಗಳೆಂಬ ಎರಡೂ ಬಗೆಯ ಗ್ರಂಥಗಳು ದೊರೆಯುತ್ತಿದ್ದುದರಿಂದ 'ಬಗೆದಂತೆ 
ಸಮರ ಪೇಳಲ್‌' ಎಂದರೆ ಬೇರೆ ಯಾರ ಸಹಾಯಕ್ಕೂ ಎರವಾಗದೆ ಆ ಗಂಥಗಳಿಂದಲೇ 
ತಮ್ಮ ಸಂದೇಹಗಳನ್ನು ಬಗೆಹರಿಸಿಕೊಂಡು, ಹೊಸ ಪ್ರಂಬ೦ಧಗಳನ್ನು ನಿರ್ಮಿಸಬಹು 
ದಾಗಿತ್ತು. ಕನ್ನಡದ ಪರಿಸ್ಥಿತಿ ಹಾಗಿದ್ದಿಲ್ಲ. ಕನ್ನಡಕ್ಕೆ ನಾಡವರೇ ಒವಜರಾಗಿದ್ದರು. 
“ತಿರಿಕೊರಗೊಂಡು' (ಇತರ ಲಕ್ಷಣಗ್ರಂಥಗಳನ್ನೋದಿ ಅವಗಾಹಿಸಿಕೊಂಡು) ಕನ್ನಡ 
ಕವಿ ಲೇಖಕರಿಗೆ ಬೋಧಿಸಲು ಅವರಿಗೆ ಅಸಾಧ್ಯವಾಗಿತ್ತು. “ಕನ್ನಡಕ್ಕೆ ನಾಡವರೊವಜರ್‌' 
ಎಂಬುದು, ಮೇಲಿಂದ ಮೇಲೆ ನಾಡವರನ್ನು ಹೊಗಳಿದಂತೆ ಭಾಸವಾಗುತ್ತಿದೆ. ಆದರಿದು, 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೭೩ 


ಕನ್ನಡ ಸಾಹಿತ್ಯದೊಳಗಿದ್ದ ನ್ಯೂನತೆಯನ್ನೇ ಗ್ರಂಥಕಾರನು ಯಾರಿಗೂ ನೋವಾಗದಂತೆ 
ಬಣ್ಣಿಸಿದ ಬಗೆ 'ಎಂಬುದನ್ನು A “ಕನ್ನಡಕ್ಕೊವಜರಾದ ನಾಡವರು, ಪರಮಾ 
ಚಾರ್ಯರವೋಲ್‌ ಸೈತಿರಲಜಿಯರ್‌' 1 9ದಂಂಡು ಆ ಭಾವನೆ ಸಿದ್ಧವಾಗುತ್ತಿದೆ. ಕ 

ವಿವರಗಳಿಗೆ ನೋಡಿ: ಮುಳಿಯ ತಿಮ್ಮಪ್ಪಯ್ಯ ೧೯೮೮ ಶ್ರದ್ಧಾಂಜಲಿ ಸಂಪುಟ. 5 ಪುಟ. ೪೦೪. 


೪೩೩. ನಾಡಾಡಿ 
“ಕುಂತಿನೆಲದೊಳ್‌ ಮೆಯ್ಯನೀಡಾಡಿ ನಾಡಾಡಿಯಲ್ಲದೆ ಪಳಯಿಸಿ” ಎಂದು 
ಪಂಪ ಭಾರತದಲ್ಲಿ ಬರುತ್ತದೆ. (ಪಂಪ ಭಾರತ ೨-೨೪ ವ) 
ನಾಡಾಡಿಗಳಿದರೂಪು೦ 
ಗಾಡಿಯುಮೆಸೆದೊಪ್ಪೆ ದೇಸೆ ಕಣ್ಣ೦ ಮನಕಂ 
(ಅಜಿತತೀರ್ಥಂಕರ ಪುರಾಣ ತಿಲಕಂ ೫-೨೨) 
ನಾಡಾಡಿಗಳೆಂದರೆ ಜನಸಾಮಾನ್ಯರು. ನಾಡಾಡಿ ಎಂದರೆ ಸಾಮಾನ್ಯ ಮನುಷ್ಯ. 
ಒಂದು ನಾಡಿನಲ್ಲಿ ವಾಸಿಸುತ್ತಿರುವವನು. ದೇಸಿಗ; ಹಾಳಾದವನು ಎಂಬರ್ಥ. ಕಿಟ್ಟೆಲ್‌ 
ನಿಘಂಟಿನಲ್ಲಿದೆ. ನಾಡಾಡಿಯೆನ್ನುವುದಕ್ಕೆ ಅನಂತರ ಹೀನಾರ್ಥವು ಬಂದಿತು. 
ನಾಡಾಡಿಯೆಂದರೆ ಸಾಮಾನ್ಯ ಮನುಷ್ಯರು ವರ್ಗೀಕರಿಸಿದಾಗ "ನಾಗರಿಕ "ಅನಾಗರಿಕ 
ಎ೦ಬ ಅರ್ಥವು ಬರುತ್ತದೆ. 
ವಿವರಗಳಿಗೆ ನೋಡಿ: ಮರಿಯಪ್ಪ ಭಟ್ಟ ಎಂ. ೧೯೬೯ 
ಕೆಟ್ಟೆಲ್‌ರ ಕನ್ನಡ-ಇಂಗ್ಲೀಷ್‌ ನಿಘಂಟು ಪುಟ. ೯೦೩ 
೪೩೪. ನಾಡೋಜ 
ಪಂಪನೆಂದರೆ ನಮ್ಮ ಕ್ಷನಡದ ವಿಶಿಷ್ಟ ಸಂಸ್ಕೃತಿಯ ತಿರುಳು; ಅದ್ವಿತೀಯ ಮಹಾಕವಿ; 
“ಚತುರಂಗಬಲ ಭಯಂಕರಣ', "ನಾಡೋಜ', ಯಾವ ನಾಡಿನಲ್ಲಾದರೂ ಸರಿ ಇಂಥ 
ವಿಭೂತಿಪುರುಷರುದಯಿಸಿದರೆ ಪುಣ್ಯ ಪರಿಪಾಕವದು ಎಂದೇ ಹೇಳಬೇಕು. 
ಸುಸಂಸ್ಕತರಾದ ಆಯಾ ನಡವರು ಅದರಿಂದೆಚ್ಚರವಡೆಯದಿರಲಾರರು. ಕಾಳಿದಾಸನಿಂದ 
ಉದ್ದುದ್ಧವಾದ ನಮ್ಮ ಭಾರತವರ್ಷ, ಷೇಕ್‌ಸ್ಲೀಯರನ್ನು ಹಾಡಿ ಹುರುಪ್ಪೊಂದಿದ 
ಇಂಗ್ಲೆಂಡು, ಮೊದಲ ದೇಶಗಳೆ ಇದಕ್ಕೆ ದೃಷಾಂತ. ಟಾಡ್‌ ಸನ್ನು ನೆಲವನ್ನು 
ಹದವಡೆಯಿಸಿ ಅಂದಿನ ಸಂಸ್ಕ ತಿಯ ಬೀಜವನ್ನು ಬಿತ್ತಿ ಮುಂದಿನ ಸಂಸ್ಥ ತಿಯ 
ಬೆಳೆಯನ್ನು ಬೆಳೆಯಿಸುವ ಉತ್ತಮ ಕೃಷಿಕರೆ೦ದರೆ ಮಹಾ ! ನಮ್ಮ ಸಷ 
ಕನ ಡದಲ್ಲಿ. ಅಂಥ ಕೃಷಿಕರ ಸಾಲಿಗೆ ಸೇರಿದವನು. ಅವನ ಹಿರಿಯರ ಹುಟ್ಟೂರು. 
“ವೆ೦ಗಿಪಟು'. ಆದರೆ ಅವನು ಹುಟ್ಟ ಬೆಳೆದ, ಬೆಳೆದು ಬಾಯ್ದೆರೆದ ನಾಡಾವುದೆಂಬುದರ 
ನೆಡುಗುರಿ ಇನ್ನೂ ಸರಿಯಾಗಿ ಕಂಗೊಳಿಸಲಿಲ್ಲವೆಂದೇ ಹೇಳಬೇಕು. ಪುಲಿಗೆರೆಯೇ 


ಆ ಪುಣ್ಯಭೂಮಿ. ಎಂದು ತರ್ಕಿಸಲಿಕ್ಕೆ ಅಡಿಗಟ್ಟೇನೂ ಇದೆ. ಆದರೆ ಆ ಸಿದ್ಧಾಂತದ 
ಇಡಿಗಟ್ಟು ಇನ್ನೂ ನೆಲೆಗೊಳ್ಳಲಿಲ್ಲ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೭೪ 


ಮುಳಿಯ ತಿಮ್ಮಪ್ಪ ಸಯ್ಯನವರು ಪಂಪನಿಗೆ ನಾಡೋಜನೆಂಬ ಹೆಸರು ಕೊಟ್ಟರು. 
ಅನ೦ತರ ಪಂಪನಿಗೆ es ಎಂಬುದು ಜನಪ್ರಿಯವಾಯಿತು. ನಾಡಿಗೆ ಓಜನಂತೆ 
(ಉಪಾಧ್ಯಾಯನಂತೆ) ಇರುವುದು ಎಂದು ಇದರ ಅರ್ಥ. ಪ್ರಶಸ್ತಿಗಳಿಗೂ 

ನಾಡೋಜನೆಂಬ ಹೆಸರು ಇಡುವಂತಾಯಿತು ಎಂಬುದು ಗಮನಾರ್ಹ. 
ಏವರಗಳಿಗೆ ನೋಡಿ: ಮುಳಿಯ ತಿಮ್ಮಪ್ಪಯ್ಯ ೨೦೦೬ ನಾಡೋಜಪಂಪ ಪುಟ. ೧೫೦ 


೪೩೫. ನಾಮಕರಣ 

ಜಾತಕರ್ಮದ ಸಂದರ್ಭದಲ್ಲಿ ತಂದೆಯು ಮಗುವಿಗೆ ಇಡುವ ಹೆಸರನ್ನು ಮಗುವಿನ 
ಕಿವಿಯಲ್ಲಿ ಮೂರು ಬಾರಿ ಹೇಳಿದ ಬಳಿಕ ಮಗುವಿಗೆ "ಬಾಯೆಣ್ಣೆ'ಯನ್ನು ಇಕ್ಕುವ 
ಪದ್ಧತಿಯನ್ನು ಹರಿಹರನು ಪ್ರಸ್ತಾಪಿಸಿದ್ದಾನೆ. ಮಗುವಿಗೆ "ಬಾಯೆಣ್ಣೆ'ಯನ್ನು ಇಕ್ಕುವ 
ಕ್ರಮದ ಬಗ್ಗೆ ಇತರೆಡೆಗಳಲ್ಲಿಯೂ ಮಾಹಿತಿ ದೊರೆಯುತ್ತದೆ. ನಾಮಕರಣವು ತಂದೆ 
ತಾಯಿ ಮತ್ತು ಮಗುವಿಗೆ ಮಾತ್ರ ತಿಳಿದಿರಬೇಕು ಎನ್ನುವ ನಂಬಿಕೆಯಿತ್ತು. ಅದಕ್ಕಾಗಿ 
ಮಗುವಿಗೆ ಕಿವಿಯಲ್ಲಿ ಮಾತ್ರ ಹೆಸರನ್ನು ಹೇಳುವ ಪದ್ಧತಿ ರೂಢಿಯಲ್ಲಿತ್ತು. ಇದಕ್ಕೆ 
ಲಿಂಗ ವ್ಯತ್ಯಾಸಗಳಿರಲಿಲ್ಲ. ಆಮೇಲೆ ತ. ತನ್ನ ನಾಲ್ಕನೆಯ ಬೆರಳಿನಲ್ಲಿ 2 
ಬಾರಿ 'ಬಾಯೆಣ್ಣೆ'ಯನ್ನು ಮಗುವಿನ ಬಾಯಿಗೆ ಸಕ ಕ್ರಮವಿತ್ತು. 

ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಸಾಮಾನ್ಯವಾಗಿ ಕಂಡು ಬರುವ ಈ ಅಂಶಗಳು 
ಸಂಸ್ಕೃತಿಯೊಂದರ ಸೂಚನೆಯನ್ನು ಕೊಡುತ್ತವೆ. ಧಾರ್ಮಿಕವಾಗಿ ವ್ಯತ್ಯಾಸಗಳಿದ್ದರೂ 
ಮೂಲ ಆಶಯವು ಮುಖ್ಯವಾಗಿ-"ಸ್ತೀದೇವತಾರ್ಚನೆಯಿಂದ ಮಕ್ಕಳಾಗುತ್ತವೆ” ಎನ್ನುವ 
ನಂಬಿಕೆಯಿಂದ ಕೂಡಿರುತ್ತವೆ. ಜೈನಕಾವ್ಯಗಳು ಕೃಷ್ಣಯಕ್ಷಿಯ ಆರ 
ಮಕ್ಕಳಾಗುತ್ತವೆ ಎನ್ನುವ ನ ಪತಿಪಾದಿಸಿವೆ. ಸ್ತೀದೇವತೆ ಮುಖ್ಯವಾಗಿ 
ಫಲವತ್ತತೆಯನ್ನು ಕರುಣಿಸುವವಳು ಎನ್ನುವ ನಂಬಿಕೆಯೇ ಇದಕ್ಕೆ. ಕಾಂಣಡ 1.1 
ಗೌರಿಯು ಸಮೃದ್ಧಿಯ ಸೂಚನೆಂಯ. ದೇವಿಪಸಾದ ಚಟ್ಟೋಪಾಧ್ಯಾಯ ಅವರು 
ತಮ್ಮ 'ಲೋಕಾಯತ' ಕೃತಿಯಲ್ಲಿ ಅಭಿಪ್ರಾಯ ಪಡುತ್ತಾರೆ. 

ಮಗುವಿಗೆ ನಾಮಕರಣ ಮಾಡುವುದು ಸರ್ವೇಸಾಮಾನ್ಯ ವಿಷಯ. ಈ 
ನಾಮಕರಣಕ್ಕಾಗಿ ಹೆಸರನ್ನು ಆಯ್ಕೆ ಮಾಡುವುದು ಜನಪದರಿಗೆ ಸಮಸ್ಯೆಯಾಗಿ 
ಕಾಡಿಲ್ಲ. ಅವರು ಸಹಜವಾಗಿ ಅಜ್ಜ-ಅಜ್ಜಿಯರ ಹೆಸರುಗಳನ್ನೇ ಮೊಮ್ಮಕ್ಕಳಿಗೆ ಇಡುವುದನ್ನು 
ಕಾಣುತ್ತೇವೆ. ಕೆಲವೊಮ್ಮೆ ಗುರುವಿನ ಇಲ್ಲವೆ ದೇವರ ಹೆಸರುಗಳನ್ನು ಇಟ್ಟು ಬಿಡುತ್ತಾರೆ. 
ಅದೇ ರೀತಿಯಾಗಿ ವಡ್ಡಾರಾಧನೆಯಲ್ಲಿ ಕಥೆಗಳಲ್ಲೂ ಒಂದು ಮಗು ಹುಟ್ಟುವಾಗ 
ನಡೆದ ಘಟನೆ ಅಥವಾ ಸಂದರ್ಭಗಳನ್ನು ಆಧರಿಸಿ ಹೆಸರುಗಳನ್ನು ಇಟ್ಟಿರುವುದು 
ಕಂಡುಬರುತ್ತದೆ. ಉದಾ : ನಾಗಶ್ರೀ; ಸಿರಿದಿಣ್ಣ; ಗುರುದತ್ತ; ದಂಡಕ. 

ಮುಖ್ಯವಾಗಿ ನಾಮಕರಣವನ್ನು ಹುಟ್ಟಿ ಹತ್ತು ಅಥವಾ ಹದಿನೈದು ದಿನಗಳಲ್ಲಿ 
ಮಾಡಬೇಕು. ಇತರ ಶುಭದಿನಗಳಲ್ಲಿಯೂ ಆಗಬಹುದು. ನಕ್ಷತ್ರ ಮರ, ನದಿ, ಅಂತ್ಯಜ, 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩ಿ೭೫ 


ಪರ್ವತ, ಪಕ್ಷಿ ನಾಗಭಯಂ೦ಕರ ಇತ್ಯಾದಿ ಅರ್ಥದ ಹೆಸರು ಹುಡುಗಿಗೆ ಇರಬಾರದು. 

ಸ್ತ್ರೀಯನ್ನು ಯಾವಾಗಲೂ ಭವತಿ, ಸುಭಗೀ, ಶೋಭನೆಯೆಂದು ಕರೆಯಬೇಕು 
ಎ೦ದು ಮನು ಹೇಳುತ್ತಾರೆ. 

ಹುಟ್ಟಿದ ಮಗುವಿಗೆ ಯಾವುದಾದರೂ ಕಾಯಿಲೆ ಬಂದರೆ ಅಥವಾ ಮಗು 
ದೇವರ ಹರಕೆಯಿಂದ ಹುಟ್ಟಿದರೆ ಆ ಮಗುವಿಗೆ ಆಯಾ ದೇವರ ಹೆಸರಿಡುವುದು 
ರೂಢಿ. ಇಲ್ಲಿಯೂ ಅದೇ ಅಮಶವು ಮುಖ್ಯವಾಗಿದೆ. ವ್ಯತ್ಯಾಸವೆ೦ದರೆ-ಮೇಲು 
ಜಾತಿಯ ಜನರಿಗೆ ಒ೦ದು ರೀತಿಯ ಹೆಸರು ಕೆಳ ಜಾತಿಯ ಜನರಿಗೆ ಮತ್ತೊಂದು 
ರೀತಿಯ ಹೆಸರಿರುತ್ತದೆ. ಮತ್ತು ಮೇಲು ಜಾತಿಯ ಜನರಲ್ಲಿ ಅಜ್ಜನ ಹೆಸರನ್ನು 
ಮೊಮ್ಮಗನಿಗೆ ಇಡುತ್ತಾರೆ. ಮಗುವಿನ ತಂದೆಯ ಹೆಸರನ್ನು ಮೊದಲನೆಯ ಮಗನಿಗೆ; 
ತಾಯಿಯ ಹೆಸರನ್ನು ಮೊದಲ ಮಗಳಿಗೆ; ತಾಯಿಯ ತಂದೆ (ಅಜ್ಜ) ಎರಡನೆಯ 
ಮಗನಿಗೂ ತಾಯಿಯ ತಾಯಿಯ ಹೆಸರನ್ನು ಎರಡನೆಯ ಮಗಳಿಗೂ ಇಡುವುದು 
ರೂಢಿ. ಆದರೆ ಇದೇ ಮಾದರಿಯ (ಅನುವಂಶಿಕ ಹೆಸರು) ಹೆಸರಿಡುವ ಕ್ರಮವು 
ಬುಡಕಟ್ಟು ಜನರಲ್ಲಿಲ್ಲ. ಮತ್ತು ಬುಡಕಟ್ಟು ಜನರ ಹೆಸರು ಅವರು ಹುಟ್ಟಿದ ದಿನ 
ಅಥವಾ ಕೌಟುಂಬಿಕ ಹಿರಿಯರ ಆಸಕ್ತಿಯ ಮೇಲೆ ನಿರ್ಧರಿತವಾಗುತ್ತದೆ. ಸೋಮವಾರ 
ಹುಟ್ಟಿದರೆ ಚೋಮ (ಸೋಮ ಚೋಮ: ಪುಲ್ಲಿಂಗ) ಚೋಮ (ಸ್ತ್ರೀಲಿಂಗ) 
ಮಂಗಳವಾರ ಹುಟ್ಟದರೆ (ತುಳುವಿನಲ್ಲಿ ಮಂಗಳವಾರಕ್ಕೆ ಅಂಗಾರ ಎಂದು ಕರೆಯುತ್ತಾರೆ) 
ಅಂಗಾರ. 

ಗಂಡು ಮಗುವಾದರೆ ದೇವಸ್ಥಾನಕ್ಕೆ ಬಂದು ಚವಲ (ಮೊದಲನೆಯ ಬಾರಿ 
ದೇವರಿಗೆ ಮುಡಿಯೊಪ್ಪಿಸುವುದು ಅಥವಾ ಕ್ರೌರಮಾಡಿಸುವುದು) ಮಾಡಿಸುವುದು 
ಒಂದು ಸಾಂಸ್ಕೃತಿಕ ನಂಬಿಕೆಯಾಗಿದೆ. 

ಸಂಪ್ರದಾಯವಂತರಲ್ಲಿ ಮಕ್ಕಳಿಗೆ ಕುಲಾಚಾರದ ದೇವರ ನಾಮಗಳಂತೆ, ಆ 
ದೇವರ ಆಯುಧಾದಿ ಹೆಸರುಗಳೂ ಮನೆತನದಲ್ಲಿ ನಡೆದು ಬಂದಿದೆ. “ಬಸವ' ಶಿವನ 
ವಾಹನ; ಮಯೂರ ಸೇನಾನಿ ಸ್ಮ೦ದನ ವಾಹನ, ಕದಂಬ ವಂಶದಲ್ಲಿ "ಶಿವ-ರಥ' 
ರಾಜನಾದವನು; ಸಿಂಘಣ ಇದೇ ಬಗೆಯ ಹೆಸರು. ಎರಡನೆಯ ಪುಲಿಕೇಶಿಯ 
ತಂದೆ ಕೀರ್ತಿವರ್ಮನನ್ನು “ತ್ತಿ'ಯರಸರನೆ೦ದು ಸಂಬೋಧಿಸಿದ ತಾಮಪಟವುಂಟು. 
ಇದಕ್ಕೆ ಸಂಬಂಧಿಸಿದಂತೆ ಶಂ.ಬಾ. ಅವರ ವಾದ ಹೀಗಿದೆ: 

ಹೆಣ್ಣುಮಕ್ಕಳಿಗೆ ನದೀ ಹೆಸರನ್ನು ಇಡಕೂಡದು ಎಂಬ ವಾಡಿಕೆಯುಂಟಾಗಲು 
ಕಾರಣವೇನಿರಬಹುದು? ನದಿಯು ಕೆಳಕೆಳಗೆ ಇಳಿಯುತ್ತ ಹೋಗುವಳು (ಆಪಗಾ). 
ಕೆಳಗೆ ಹರಿಯುತ್ತ ಹೊರಡುವುದು ಅಧೋಮಾರ್ಗದಲ್ಲಿ ಸಾಗಿದಂತೆ. ಆದಕಾರಣ 
ಸ್ತ್ರೀಯರಿಗೆ ನದಿಯ ಹೆಸರು (ಇಂತಹ ಆದರ್ಶವು) ಅವರಿಗೆ ಬೇಡ; ಎಂದು ಈ 
ನಿರ್ಬಂಧದ ಕಾರಣವನ್ನು ಹೇಳಲಾಗುತ್ತದೆ. "ನಾರಿ : ನೀರೆ' ಈ ಪ್ರಾಚೀನ ಸಂಕೇತ 
(ಪ್ರತಿಮೆ) ಸಂಸ್ಕೃತ ಸಂಪ್ರದಾಯವಂತರಲ್ಲಿ ಮರೆತು ಹೋದುದು ಸ್ಪಷ್ಟವಿದೆ. (ನಾರಿ) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೭8 


ನೀರೆಯರ ನೀರು ಅವರನ್ನು ಸನ್ಮಾರ್ಗದಿ೦ದ ದೂರ ಒಯ್ಯುವುದು ಎಂಬ ಅನುಭವ 
ಬಂದ ಸಮಾಜದಲ್ಲಿ ಈ ನಿರ್ಬಂಧ ಅವಶ್ಯವೆನಿಸಿರಲಿಕ್ಕೆಬೇಕು. ನೀರು ಕೆಳಕೆಳಗೆ 
ಹೋಗುವುದು ನಿಸರ್ಗದ ನಿಯಮವೆ ಆಗಿದೆ. ಮಹಿಳೆಯರಿಗೆ ಗಂಗಾ, ಗೋದಾ, 
ಯಮುನಾ, ಕಾವೇರಿ, ಕೃಷ್ಣವೇಣಿ ಈ ಬಗೆಯ ನದೀನಾಮ ಇರಲೇಬಾರದಾಗಿತ್ತು. 
ಏಕೆಂದರೆ, ನದಿಗಳು ಎಂದೂ ಮೇಲ್ಲಡೆ ಹರಿಯುವದಕ್ಕೆ ಪ್ರಾರಂಭಿಸಿಲ್ಲ. ನದಿಯ 
ಹಸರು ಸ್ತೀಲಿಂಗವಾಚಿ. ಹೆಣ್ಣು ಕೂಸುಗಳಿಗೆ ಇಡಲು ಯೋಗ್ಯವಾದುದು. ಜಲತತ್ವವು 
ಉತ್ಪತ್ತಿ ಲಕ್ಷಣವುಳ್ಳದ್ದೆಂದು ಹೆಣ್ಣಿಗೆ ನದಿಯ ಹೆಸರು ಇಡಬೇಕೆಂಬ ಪದ್ಧತಿಯು 
ಬಂದಿರಬಹುದು. ಆದರೆ, ಆ ರೀತಿ ನಾಮಕರಣ ಸಲ್ಲದು ಎಂಬುದಕ್ಕೆ ನದಿಯ ಗತಿ 
ಅಧೋಗತಿ ಎಂಬುದು ಕಾರಣವಾಗಿರಬೇಕು ಎಂಬ ವಿಧಾನವನ್ನು ಗಂಥದಲ್ಲಿ ಮಾಡಿದೆ. 
ಆದರೆ, ಇದು ಸಮಾಜಶಾಸ ಸದ ವಿಷಯವಾಯಿತು. ಅಲ್ಲಿ ರೂಧಿ ಸಂಪ್ರದಾಯಗಳಿಗೆ 
ಸಾಮಾಜಿಕ ಬೆಲೆಯು ಇರುವುದು. ಸ್ತ್ರೀಯು ಪ್ರಧಾನವಾಗಿದ್ದ ಸಮಾಜದಲ್ಲಿ ಸ್ತ್ರೀಯ 
ಯಾವ ಗುಣವೂ ಗೌರವವನ್ನೇ ತೋರುವುದು. ಅವಳೇ ಪದ್ಧತಿಯ ಬೆಲೆಯನ್ನು 
ನಿರ್ಣಯಿಸುವವಳು. “ನಾನು 21 ನೀನು ಬಾ” ಎಂದು ಗಂಡಸಿಗೆ ಆಜ್ಞೆ ಹೇಳಿ 
ತಾನು ತನ್ನ ಮನೆಯಲ್ಲಿ ಅಧಿಕಾರಿಯಾಗಿ ಇರಬಹುದು. ಗಂಡಸು ತಾನು ಎಲ್ಲಿಂದಲೋ 
ಬಂದವ ಎ೦ಬ ಅತಿಥಿಯ ಹಾಗೆ ಬಂದು ಹೋಗಬೇಕಾಗುವುದು. ಅವನಿಗೆ ಆ 
ಮನೆಯಲ್ಲಿ, ಮಕ್ಕಳ ಬಗ್ಗೆ ಯಾವ ಅಧಿಕಾರವೂ ಇರದು. ನದಿಯ ನಾಮಕರಣಕ್ಕೆ 
ಉಂಟಾದ ಅಗೌರವವು ಸ್ತೀಪ್ರಧಾನ-ಮಾತೃಪ್ರಧಾನ ಸಮಾಜವ್ಯವಸ್ಥೆಯ ಲಕ್ಷಣವಲ್ಲ. 
"ನಾಗ' ಈ ಹೆಸರನ್ನು ಇಡುವುದು ಮಕ್ಕಳ "ಆಲಂಕರಣ ಎಂದುದಕ್ಕೆ ಕಾರಣವಿದೆ : 
ಅಲಂಕೃ-ಆರಂಕೃ ಎ೦ಬ ಮಾತು ವೇದಗಳಲ್ಲಿ ಬರುತ್ತದೆ. ಅಲ್ಲಿರುವ ಮೂಲಾರ್ಥವು 
ಒಂದು ಕಾಲದ ನಮ್ಮ ನಂಬುಗೆಗಳ ಸ್ವರೂಪವನ್ನು ಬೆಳಕಿಗೆ ತರುತ್ತಿದೆ. “ಅಲಂ” - 
“ಅರಂ' ಈ ಪದಕ್ಕೆ ಯೋಗ್ಯ ಎ೦ಬ ಅರ್ಥವಿದ್ದು, ಸಾಕಷ್ಟು ಸಾಮರ್ಥ್ಯಯೋಗ್ಯತೆ, 
ಶಕ್ತಿ ಪ್ರಾಪ್ತವಾಗಲೆಂದು ಮಂತ್ರಸಾಮರ್ಥ್ಯಯುಕ್ತ 'ದಿವ್ಯ' ನಾಮವನ್ನು ಧಾರಣ 
ಮಾಡಲಾಗುತ್ತಿತ್ತು. 
ಏವರಗಳಿಗೆ ನೋಡಿ: ಶಂಬಾ ಜೋಶಿ ೧೯೯೯ 
ಹಾಲುಮತ ದರ್ಶನ ಸಂಪುಟ. ೩ ಪುಟ. ೧೨೧, ೧೬೫, ೧೯೮ 
Devi Prasad Chattopadyaya 1981 Lokayata 
1. 235, 328, 357, 168-170 
Apte VM. 1954 Religious life in the Griha Sutras P. 08 
ಚಕಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ ತೆ ೯. ೧-೧೪೫ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩ಿ೭೭ 


೪೩೬. ನಾರಾಯಣ 

"ನಾರಾ' ಎಂದರೆ ನೀರು. ಅಯನವು ಎಂದರೆ ಆಶ್ರಯ. ಬ್ರಹ್ಮನು ಅಂಡದವನು, 
ಜಲಾಶ್ರಯನು ಆದುದರಿಂದ ನಾರಾಯಣ ಶಬ್ದವು ಬ್ರಹ್ಮವಾಚಕವು ಎ೦ದು ಮನು 
ಹೇಳುತ್ತಾನೆ. 

ನಾರಾಯಣನು ತ್ರಿಮೂರ್ತಿಗಳಲ್ಲಿ ಒಬ್ಬ. ಜಗತ್ತಿನ ರಕ್ಷಣೆಯ ಕಾರ್ಯ ಇವನಿಗೆ 
ಸೇರಿದ್ದು. ಜಲದಲ್ಲಿ ವಾಸ, ದಶಾವತಾರವನ್ನು ಎತ್ತಿ, ಭೂಮಿಗೆ ಬಂದು ಭಕ್ತರ ರಕ್ಷಣೆ 
ಮಾಡಿದನೆಂದು ನಂಬಿಕೆಯಿದೆ. 

ಜಲಶಾಯಿ ನಾರಾಯಣ-ವಿಷ್ಟು ಪ್ರತಿಮೆಯ "ನಾಭಿ' ಕಮಲದಲ್ಲಿ ಹುಟ್ಟುವ 
ಬ್ರಹ್ಮನು, ನಾರಣರೂಪನು ಎಂದರೆ, ನಾಗರೂಪನೇ ಸರಿ. ಯಗ್ವೇದದ ಪ್ರಜಾಪತಿಯೆ, 
ಆ ಬಳಿಕ ಬ್ರಹ್ಮನ್‌ ಎನಿಸುತ್ತಾನೆ. ಅಲ್ಲಿ ಪ್ರಜಾಪತಿ, ಆಪ : ರಸ ಸ್ಟರೂಪಿಯಾಗಿರುವ 
ಬಗೆಗೆ ಭಿನ್ನಾಭಿಪ್ರಾಯಗಳಿಲ್ಲ. ನಾರ : ಆಪ ಸಂಕೇತವು ರಸ : ರೇತ ಎ೦ಬ 
ಅರ್ಥವುಳ್ಳದು. ಆ ಕಾರಣದಿಂದ ಯಗ್ವೇದದ “ಆಪ: ರಸ ಅಥವಾ “ಮಧುಮತ್‌ 
ಪಯಸ್‌' ಇದು ವೇದದಲ್ಲಿಯೆ ಮೆಲ್ಲನೆ "ಪುಷ್ಠರ'- ಪದ್ಮ ಕಮಲವಾಗಿ ರೂಪ- 
ಆಕೃತಿ ಬದಲಿಸಿಕೊಳ್ಳುತ್ತದೆ. “ನಾಗ'ವು ಬೇಕಾದ ವೇಷ ಧರಿಸಬಲ್ಲುದು, ಎಂಬ 
ಮೂಲಶ್ರದ್ದೆಯನ್ನು ಮರೆತರೆ ಈ ಆಪ : ರಸ ಸಂಕೇತ : ಪ್ರತಿಮೆಗಳ ಸ್ನಾರಸ್ಯದ 
ಅಂತರಾರ್ಥಕ್ಕೆ ಎರವಾಗಬೇಕಾಗುತ್ತದೆ. ಈ ರಹಸ್ಕ್ಯಾರ್ಥವನ್ನು ಶತಪಥ ಬ್ರಾಹ್ಮಣವೆ 
ಬಯಲಿಗೆ ತರುತ್ತಿದೆ: ಆಪೋ ವೈ ಪುಷ್ಕರಂ (೬-೪-೨೨; ೭-೪-೧.೮). “ಆಪೋ 
ವೈ ಪ್ರಜಾಪತಿಃ-ಪರಾಮೇಷ್ಠೀ' ಎಂದು ವಾಜಸನೇಯ ಸಂಹಿತೆ ಹೇಳುತ್ತದೆ! (೧೪.೯). 
ಈ ಪ್ರಜಾಪತಿ : ಬ್ರಹ್ಮನ್‌ ಸೃಜನಶಕ್ತಿಯ ದೈವತ ಎಂಬ ಬಗೆಗೆ ಸಂದೇಹ ಪಡಬೇಕಾಗಿಲ್ಲ 
ಎ೦ದು ಶಂಬಾ ಅಭಿಪ್ರಾಯ. 

ಯಗ್ವೇದದ ಯಷಿ ನಾರಾಯಣನೂ ಜಲಸಂಪ್ರದಾಯದವನೇ ಆಗಿರಬೇಕು. 
ವೇದಕಾಲದ ಯದು-ತುರ್ವಸಾದಿಗಳ ಕಥಾಭಾಗಗಳು ಸಂಗ್ರಹಿಸಿ ಮಹಾಭಾರತದಲ್ಲಿ 
ಹೆಣೆದುಕೊಂಡ ವ್ಯಾಸರಿಗೆ (ಅವರೂ ನಾರಾಯಣ ಸಂಪ್ರದಾಯದವರೇ) "ನಾರಾಯಣ' 
ನಾಮದ ರಹಸ್ಕಾಥ್ತು ತಿಳಿದಿರಲೇಬೇಕು. “ಆಪೋ-ನಾರಃ ಇತಿಪ್ರೋಕ್ತಾ' ಎಂದು 
ತಲೆಮಾರಿನಿಂದ ತಲೆಮಾರಿಗೆ ನಡೆದು ಬಂದ (ಇತಿಪ್ರಫಕ್ತಾಃ) ಗುಹ್ಯಾರ್ಥವು ಇದು, 
ಎಂದು ಭಾರತದಲ್ಲಿ ಹೇಳಲಾಗಿದೆ ಎನ್ನುವುದು ಶಂಬಾ ನಿಲುವು. 

ವೇದಗಳಲ್ಲಿನ ವಿಷ್ಣುವಿಗೂ, ಈಚಿನ ಹಿ೦ದೂಮತದಲ್ಲಿನ ವಿಷ್ಣುವಿಗೂ ನಾಮ 
ಮಾತ್ರ ಇರುವ ಸಾದೃಶ್ಯದ ಜತೆಗೆ "ತ್ರಿವಿಕ್ರಮ'ನೆಂಬ ಮತ್ತೊಂದು ವಿಶ್ಲೇಷಣೆ. “ಶಿವ' 
ಎಂಬ ಪದವೂ "ರುದ್ರ' ಎಂಬ ಪದವೂ ಸಮಾನಾರ್ಥಕವಾಗಿರುವುದೊಂದನ್ನು ಉಳಿದು, 
ವೇದದ "ರುದ್ರ'ನಿಗೂ ಅರ್ವಾಚೀನ ಹಿಂದೂಮತದ "ಶಿವ'ನಿಗೂ ಹೋಲಿಕೆಗಳು 
ತೀರ ಅತ್ಯಲ್ಪ. ಹೊಸಧರ್ಮವು ವೇದಗಳಿಗೆ ತನ್ನ ನಿಷ್ಠೆಯನ್ನು ತೋರ್ಪಡಿಸಿದರೂ, 
ಗ್ರಾಮಗಳ ಅಸಂಖ್ಯಾತ ದೇವ - ದೇವಿಯರು ಅನೇಕ ವಿಧವಾದ ತಮ್ಮ ಕರ್ತವ್ಯಗಳು, 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೭೮ 


ಕಥೆಗಳು ಮತ್ತು ವಿಶ್ಲೇಷಣೆಗಳೊಂದಿಗೆ ವೈದಿಕಧರ್ಮದಲ್ಲೆಲ್ಲಾ ಕ್ರಾಂತಿಯನ್ನು ಎಬ್ಬಿಸಿದರು. 

ಎಷ್ಟುವಿನ ಆರಾಧನೆಯು ರುದ್ರ; ಗಣಪತಿ; ಗೌರಿಯರ ಆರಾಧನೆಯ ಅನಂತರ 
ರೂಪುಗೊಂಡಿರುವುದು ಸ್ಪಷ್ಟ 

ವಿವರಗಳಿಗೆ ನೋಡಿ: DeviPrasad Chattopadyaya 1981 Lokayata P. 235, 328, 

357, 149, 168-169; 170 

ಚಿಕಕೋಡಿ ಈಶ್ವರಶಾಸ್ತ್ರಿ ೧೯೬೭ ಮನುಸ್ಮೃತಿ ೧-೧೦ 


ಶಂಬಾ ಜೋಶಿ ೧೯೯೯ ಸಂಪುಟ. ೩ ಪುಟ. ೧೭೧, ಸಂಪುಟ. ೪ ಪುಟ. ೧೭೬ 


೪೩೭. ನಾಬ್ಕಡಿಗಳೆ 

ಏಟ್ಯಿಟ್ಟನೆಖ*ದು ನಿಮ್ಮಂ 

ನಾಟ್ಕಡಿಗಳಿದೊಡೆ ಮದೀಯ ನಾಥಂ ಬೇರರಂ.... 

(ಪಂಪ ಭಾರತ ೧೨-೧೭೮) 

(ನನ್ನ ಸ್ವಾಮಿಯಾದ ದುರ್ಯೋಧನನು ವರ್ಷಗಳ ಅವಧಿಯ ಕಟ್ಟುಪಾಡಿನಿಂದ 
ನಿಮ್ಮನ್ನು ನಾಡಗಡಿಯಿ೦ದ ಹೊರದೂಡಿದಾಗ ಬೇರನ್ನೂ ಬಿಕ್ಕೆಯನ್ನೂ ತಿಂದ 
ದಿವಸಗಳಲ್ಲಿ ನಾಶವಾಗದ ಪೌರುಷವು ಈಗ ಹೊಸದಾಯಿತೇನು?) 

ನಾಡ-ಕಡೆ--ಕಳ-ನಾಲ್ಕಡಿಗಳೆ ಆಗಿರಬಹುದು. ದೇಶದ ಹೊರಕ್ಕೆ ಹಾಕು. 

ನಾಟ್ಕಡಿಗಳ ಎಂದರೆ ನಾಡ ಗಡಿಯಿಂದ ದೂರಮಾಡಿದಾಗ ಎಂದರ್ಥ. ನಾಡಿನಿಂದ 
ಹೊರಹಾಕುವುದು ಒಂದು ರೀತಿಯ ಶಿಕ್ಷೆಯೂ ಆಗಿತ್ತು ಎಂಬುದು ಗಮನಾರ್ಹ. 
ಊರಿನ ಪ್ರವೇಶ ನಿಷಿದ್ದವೆಂಬುದು ಅಪರಾಧಕ್ಕೆ ಶಿಕ್ಷೆಯಾಗಿತ್ತು. ಬೇರೆ ಬೇರೆ ವಿಧದ 
ಶಿಕ್ಷೆಗಳಲ್ಲಿ ಇದೂ ಒಂದು. 


೪೩೮. ನಿಯೋಗ 

ಆದಾನುಂ ತಪೋ ನಿಯೋಗದೊಳಿರ್ಪೆಂ ॥ 

ಅಮ್ಮಗಳಿರಾ ಇನ್ನು ದುರ್ಯೋಧನನಲ್ಲಿ ಹಗೆತನವನ್ನು ಮರೆತು ಸುಖವಾಗಿರಿ. 
ನಾನೂ ತಪಸ್ಸಿನ ನಿಯಮದಲ್ಲಿ ಇರುತ್ತೇನೆ. ಎಂಬುದು ಪದ್ಯಭಾಗದ ಅರ್ಥ. 
ನಿಯೋಗವೆಂದರೆ ಕಾರ್ಯ. ನಿಯಮವೆಂಬ ಅರ್ಥವೂ ಇದೆ. ನಿಯೋಗಿಸಿ ಎಂದರೆ 
ಹೇಳಿ ಮಾಡಿಸಿ ಎಂದರ್ಥ. ನಿಯೋಗಕ್ಕೆ ಮತ್ತೊಂದು ಅರ್ಥವೂ ಇದೆ. 

ಪುತ್ರಸಂತಾನವಿಲ್ಲದಿದ್ದರೆ ನಿಯೋಗವು ಚಾಲ್ತಿಯಲ್ಲಿರುತ್ತಿತ್ತು. 

"ನಿಯೋಗ'ದ ಸಂದರ್ಭವಿರುವ ಕುಂತಿ ಆದಿತ್ಯರ ಸಂಬಂಧ ಇತರ ದೇವತೆ 
ಗಳೊಂದಿಗಿನ ಸಂಬಂಧದಲ್ಲಿ ಮಾತ್ರ ಪಂಪನು ಬದಲಾವಣೆ ಮಾಡಿಕೊಂಡಿದ್ದಾನೆ. 
ಈ ದೇವತೆಗಳಿಗೆ ಮತ್ತು ಕುಂತಿಗೆ ಲೈಂಗಿಕ ಸಂಬಂಧ ಏರ್ಪಟ್ಟಿದೆ ಎನ್ನುವುದನ್ನು 
ಪಂಪನು ನಿರಾಕರಿಸುತ್ತಾನೆ. (ಅದೇ ಪು. ೧-೯೪, ೧-೧೧೯) ಹಾಗೆಯೇ, ಅಂಬಿಕೆ, 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /&೭೯ 


ಅಂಬಾಲಿಕೆಯರಿಗೆ ವ್ಯಾಸನ ದಿವ್ಯದೃಷ್ಟಿ ಸಂಯೋಗದಿಂದ ಶಿಶುಗಳು ಜನಿಸುವ ಪ್ರಸಂಗ 
ಕೂಡಾ (ಅದೇ ೧-೮೫) 

ವಿಶ್ವರೂಪನ ಪ್ರಕಾರ. ನಿಯೋಗದ ಅಧಿಕಾರವು ಕೇವಲ ಶೂದರಿಗೆ ಮತ್ತು 
ವಂಶಚ್ಛೇದವಾಗುವ ಪರಿಸ್ಥಿತಿ ಬ೦ದಾಗ ಕ್ಷತ್ರಿಯರಿಗೆ ಮಾತ್ರ ಮೀಸಲು. ಈತನ ಕಾಲ 
ಸುಮಾರು (ಕ್ರಿಶ. ೭೫೦-೧೦೦೦) ಪಂಪನ ಕಾಲಕ್ಕಾಗಲೇ, "ನಿಯೋಗ' ಪದ್ಧತಿಯು 
ಹ ಯಷ್ಪಾಗಿಕಬಲ್ಳಂ ಈ ಆಧಾರದ ಮೂಲಕ ಗುರುತಿಸಬಹುದು. 

ತ್ರಸಂತಾನವಿಲ್ಲದಿದ್ದರೆ ಸ್ತ್ರೀಯು ನಿಯೋಗದ ಮೂಲಕ ಮಕ್ಕಳನ್ನು ಪಡೆಯಬಹು 

ದಿತ್ತು. pe ತಮ್ಮನಿಂದ ಕುಲಗುರುಗಳಿಂದ ಯಷಿಮುನಿಗಳಿಂದ ಪುತ್ರ ಸಂತಾನ 
ರ ಅದರಲ್ಲಿ ಪುತ್ರ ಸಂತಾನವೊಂದೇ ಗುರಿಯಾಗಿರಬೇಕು. ಗಂಡನು 
ರೋಗಿಷ್ಠನಾಗಿದ್ದರೂ ನಿಯೋಗದ ಮೂಲಕ ಪುತ್ರ ಸಂತಾನ ಪಡೆಯಬಹುದಿತ್ತು 
ಆದರೆ ನಿಯೋಗ ಪ ಪದ್ಧತಿಗೂ ಅದರದೇ ಆದ ನಿಯಮಗಳಿದ್ದವು ನಿಯೋಗ ಪದ್ಧತಿಯ 
ಕುರಿತು ಯಗ್ಗೇದದಲ್ಲಿಯೂ ಬರುತ್ತದೆ. ಆರ್ಯರು ಸಹಗಮನ ಪದ್ಧತಿಯನ್ನು ನಿಲ್ಲಿಸಿದರು 
ವಿಧವೆಯನ್ನು ಆಕೆಯ ಮೈದುನನಿಗೆ ಅಥವಾ ಕುಟುಂಬದ ಯಾರಾದರು ಒಬ್ಬರಿಗೆ 
ಮದುವೆ ಮಾಡಿಸತೊಡಗಿದರು. ಹೆಚ್ಚು ಮಕ್ಕಳನ್ನು ಪಡೆಯುವುದು ಇದರ ಉದೇಶ. 
ಇದಕ್ಕಾಗಿ 'ನಿಯೋಗ' ಪದ್ಧತಿಯನ್ನು ಜಾರಿಗೆ ತಂದರು. ದಾಸ ಸ್ತ್ರೀಯರನ್ನು ಪತ್ನಿಯರಂತೆ 
ಬಳಸಿಕೊಳ್ಳತೊಡಗಿದರು. 

ವ್ಯಾಸಭಾರತದಲ್ಲಿ ಸತಿಯರಿಗಿದ್ದ ವಿಶೇಷ ನಿಯೋಗಾಧಿಕಾರವನ್ನು ಪಂಪನು 
ತನ್ನ "ವಿಕ್ರಮಾರ್ಜುನ ವಿಜಯ' ಕೃತಿಯಲ್ಲಿ ನಿರಾಕರಿಸುತ್ತಾನೆ. (೧-೮೫ವ, ೧- 
೧೧೯) ಇದು ಹತ್ತನೇ ಶತಮಾನದಲ್ಲಿ ಪ್ರಚಲಿತವಿದ್ದ ಆಶಯವಾಗಿರಬೇಕು. 

ಪಂಪಕವಿಯ "ವಿಕ್ರಮಾರ್ಜುನ ವಿಜಯ'ದಲ್ಲಿ ಅಂಬಿಕೆ, ಅಂಬಾಲಿಕೆ ಮತ್ತು ವ್ಯಾಸರ 
ಸಂಬಂಧದ ಕುರಿತು ಪಂಪನು ಹೀಗೆ ಹೇಳುತ್ತಾನೆ: “ಅಂತುದಿವ್ಯ ಸಂಯೋಗದೊಳಿರ್ವರುಂ 
ಗರ್ಭಮಂತಾಳ್ಪರ (೧-೮೫ವ) ಪರಾಂಗನಾರತಿಯು ನಿಷಿದ್ದ ಎನ್ನುವ ಧಾರ್ಮಿಕ 
ಬದಲಾವಣೆಯು ಇದಕ್ಕೆ ಒಂದು ಕಾರಣವಾಗಿದೆ. ಆದರೆ ಇದು ನಿಯೋಗ ಪದ್ಧತಿ. 

ಎಿಶ್ವರೂಪನ. ಪ್ರಕಾರ ನಿಯೋಗದ ಅಧಿಕಾರವು ಕೇವಲ ಶೂದ್ರರಿಗೆ ಮತ್ತು 
ವಂಶಭೇದವಾಗುವ ಪರಿಸ್ಥಿತಿ ಬ೦ದಾಗ ಕ್ಷತ್ರಿಯರಿಗೆ ಮೀಸಲು. ಈತನ ಕಾಲ ಸುಮಾರು 
ಕ್ರಿಶ. ೭೫೦-೧೦೦೦) 

ಸೋದರರಲ್ಲಿ ಒಬ್ಬನು ಮೃತನಾಗಿ ನಿಃಸ೦ತತಿಯಾಗಿದ್ದರೆ ವಿಧಿವತ್ತಾಗಿ ಮುಂದೆ 
ಹೇಳುವ ನಿಯೋಗದಿಂದ ಗರ್ಭಾದಾನಕ್ಕೆ ಸಮ್ಮತಿಯಿದ್ದರೂ ಇತರ ಕಾಮವಿಕಾರಗಳನ್ನು 
ಅನುರಾಗಪೂರ್ವಕವಾಗಿ ಸೋದರನ ಪತಿ ಯಲ್ಲಿ ಆಚರಿಸಬಾರದು. ಇಂತಹ ದು 
ಪ್ರವೃತ್ತಿಯು ದಿಧಿಷೂಪತಿಯೆಂಬ ರಾಗ ಅವನ ಅಪಾತ್ರಶೆಯನ್ನು ಕಲ್ಪಿಸುವುದು. 
ಹವ್ಯಕವ್ಯಗಳಿಗೆ ಅರ್ಹನಲ್ಲ. ಕಾಮಕ್ರೀಡೆಯಿಲ್ಲ. ಸಂತತಿ ಜನನವು ಅಪೇಕ್ಷಿತವು. 

ರು ಸೋದರರ ಪತಿ ಯರ ಅಂಗಸ ೦ಗವನ್ನು ಮಾಡಿದರೆ ಧರ್ಮಪತಿತ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೮೦ 


ರಾಗುವರು. ಸಂತಾನಕ್ಕಾಗಿ ವಿನಾಯತಿಯಿದೆ. 
ಅಣ್ಣ-ತಮ್ಮಂದಿರಲ್ಲಿ ಯಾರಿಗೂ ಸಂತತಿಯಿಲ್ಲವಾದಾಗ ಸೋದರ ಪತ್ನಿಯಲ್ಲಿ 
ಸೋದರನಿಂದ ವಾ ಸಪಿಂಡನಿಂದ ಯಕ್ತಸಂತಾನವಾಗುವವರೆಗೆ ಸಂಬಂಧವು ನಿಷಿದ್ಧವಲ್ಲ. 
ಹಿಂದೆ ಹೇಳಿದ ನಿಯೋಗ ವಿಧಿಯ ವಿವರವು: ಇದು ಸೋದರ ಪತ್ನಿ ವಿಧವೆಯಲ್ಲಿ 
ಸಂತಾನಕ್ಕಾಗಿ ನಿಯುಕ್ತನು ಗೋಫೃತವನ್ನು ಮೈಗೆ ಹಚ್ಚಿಕೊಂಡು ಮೌನವಾಗಿ ರಾತ್ರಿಯಲ್ಲಿ 
ಯತುಕಾಲದಲ್ಲಿ ಗರ್ಭದರ್ಶನ ಪರ್ಯಂತ ಸಹವಾಸ ಮಾಡಬೇಕು. ದ್ವಿತೀಯ 
ಸಂತತಿಯು ನಿಷಿದ್ದ. 
ಕಲಮಂದಿ ಆಚಾರ್ಯರು ನಿಯೋಗದಿಂದ ಎರಡು ಸಂತತಿಯನ್ನು ಸಮ್ಮತಿಸುತ್ತಾರೆ. 
ಆಯುಸ್ಸು ಅನಿಶ್ಚಿತವಾದುದರಿ೦ದ ಒಂದು ಸಂತತಿಯು ನಿಯೋಗದ ಉದ್ದೇಶವನ್ನು 
ಪೂರ್ಣಗೊಳಿಸಿಲ್ಲ ಎಂದು ಅವರ ಅಭಿಪ್ರಾಯವು. 
ನಿಯೋಗ ವಿಧಿಯಲ್ಲಿ ಅವರು ಕಾಮಪ್ರವೃತ್ತರಾದರೆ ಅದು ಪಾಪವು. ಎಧಿಯನ್ನು 
ಮೀರಬಾರದು. 
ನಾರದಸ್ಮತಿಯು ಎರಡು ಶಾಖೆಗಳಲ್ಲಿ ಬಂದಿದೆ - ಒಂದು ಚಿಕ್ಕದು, ಇನ್ನೊಂದು 
ದೊಡ್ಡದು; ಅದು "ವ್ಯವಹಾರ'ವನ್ನು ಮಾತ್ರ ಪ್ರತಿಪಾದಿಸುತ್ತದೆ. ಅದರಲ್ಲಿ ಮನುವಿನ 
ಅನುಸರಣೆ ನಿಕಟವಾಗಿದ್ದರೂ ಅಷ್ಟಾದಷ "ವ್ಯವಹಾರ ಪದ'ಗಳ ಬಗ್ಗೆ 
ಮಾರ್ಪಾಡುಗಳಿರುವುದಿಲ್ಲದೆ, "ನಿಯೋಗ, ಸ್ತೀಯರ ಪುನರ್ವಿವಾಹ, ನಿಯಮಾನುಸಾರ 
ವಾಗಿ ದ್ಯೂತ - ಇವಕ್ಕೂ ಅವಕಾಶವಿದೆ. 
ಪುನರ್ವಿರಚಿತ ರೂಪವುಳ್ಳ ಬೃಹಸ್ಪತಿಸ್ಮೃತಿಯಲ್ಲಿ ವ್ಯವಹಾರ, ಆಚಾರ (ಸಂಸಾರ, 
ಶ್ರಾದ್ಧ, ಆಶೌಚ, ಆಪದ್ಭರ್ಮ), ಪ್ರಾಯಶ್ಚಿತ್ತ - ಇವನ್ನು ಪ್ರತಿಪಾದಿಸುವ ಏಳು ಭಾಗಗಳಿವೆ. 
ಹೆಚ್ಚಾಗಿ ಆ ಸ್ಮತಿಯು ಶ್ಲೋಕರೂಪದಲ್ಲಿದ್ದರೂ, ಕೆಲವು ಗದ್ಯ ಪಂಕ್ತಿಗಳನ್ನೂ ಒಳಗೊಂಡಿದೆ. 
ವಿಶೇಷವಾಗಿ ಮನುಸ್ಮೃತಿಯನ್ನು (ಸ್ವಯಂಭು, ಭೃಗು - ಈ ಎರಡು ಪಾಠಗಳನ್ನೂ) 
ಅನುಸರಿಸುವ ಅದು ಮನುಸ್ಮತಿಗೆ ವಾರ್ತಿಕ (ಶ್ಲೋಕರೂಪದ ಟಿಪ್ಪಣಿ) ಹಾಗೂ 
ಪರಿಶಿಷ್ಟವೆ೦ದು ಪ್ರಸಿದ್ಧವಾಗಿದೆ. ಮನುವಿನಂತೆ ಬೃಹಸ್ಪತಿಯೂ "ನಿಯೋಗಕ್ಕೆ 
ವಿರೋಧಿಯಾಗಿದ್ದಾನೆ. ಅಷ್ಟಾದಶ “ವ್ಯವಹಾರ ಪದ'ಗಳಲ್ಲಿ ಹದಿನಾಲ್ಕನ್ನು ಲೌಕಿಕಕ್ಕೆ 
(ಧನಮೂಲ) ಮತ್ತು ನಾಲ್ಕನ್ನು ದಂಡಕ್ಕೆ ಸಂಬಂಧಪಟ್ಟಂತೆ ಎರಡು ಬೇರೆ ಬೇರೆ 
ವರ್ಗಗಳಾಗಿ ಮಾಡಿದ್ದಾನೆ. ಅಲ್ಲದೆ ಒಂಭತ್ತು ಬಗೆಯ ರುಜುವಾತುಗಳು ("ದಿವ್ಯ'ಗಳು) 
ಅವನಿಂದ ಪ್ರತಿಪಾದಿತವಾಗಿದೆ. 
ವಿವರಗಳಿಗೆ ನೋಡಿ: ಯುಗಯಾತ್ರೀ ಭಾರತೀಯ ಸಂಸ್ಕೃತಿ ೧೯೭೧ ಪುಟ. ೨೨೬ 
ಪಿ.ವಿ. ಕಾಣಿ ೨೦೦೩ ಧರ್ಮಶಾಸ್ತ್ರದ ಇತಿಹಾಸ ಪುಟ. ೩೦೯ 
ಭಗವತ್‌ ಶರಣ್‌ ಉಪಾಧ್ಯಾಯ ೨೦೦೪ 
ಭಾರತೀಯ ಸಮಾಜದ ಐತಿಹಾಸಿಕ ವಿಶ್ವೇಷಣೆ ಪುಟ. ೨೨೬-೨೨೭ 
ಚಕ್ತಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ್ಮೃತಿ ೯-೫೮-೬೩ ಯಗ್ಗೇದ ೧-೩೨-೧೧ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೮೧ 


೪೩೯. ನಿರ್ನಾಮಿಕೆಯರು 

1 ತಂದು ತಂದಿಕ್ಕಿದೆ೦ಂಜಲೆವುಟುಮ೦ ತಿಂದು ಪೆಸರುಮಿಲ್ಲದೆ 

ನಿರ್ನಾಮಿಕೆಯೆಂದು ಪೆಸರಾಗಿ ಬಳೆಯ......(ಆದಿಪುರಾಣ ೩೩-೩೩) 

ಹೆಸರು ಇಲ್ಲದವರನ್ನು ನಿರ್ನಾಮಿಕೆ ಯಾರೆಂದು ಕರೆದಿರುವುದು ಗಮನಾರ್ಹ. 

ಗಂಡುಸಂತಾನವಿಲ್ಲದ ಕುಟುಂಬದ ಆಸ್ತಿಯನ್ನು ಅರಸನು ಮುಟ್ಟುಗೋಲು 
ಹಾಕುತ್ತಾನೆ. ದಿಕ್ಕಿಲ್ಲದ ಹೆ೦ಗಸರು ಕೂಲಿಮಾಡಿ ಬದುಕುತ್ತಾರೆ. ಕೆಳವರ್ಗದಲ್ಲಿ ಹುಟ್ಟಿದ 
ಮಗುವು ದುರ್ನಾತದಿಂದ ಕೂಡಿದ್ದರೆ ರಾಜಭಟರು ಒಡಿಸುತ್ತಾರೆ. ಎಂಜಲನ್ನು ತಿಂದು 
ಬದುಕುವ ವರ್ಗವೂ ಇತ್ತು ತೀರಾ ಕೆಳವರ್ಗದಲ್ಲಿ ತಂದೆ - ತಾಯಿಯಿಲ್ಲದೆ ಮಗುವನ್ನು 
ನಿರ್ನಾಮಿಕೆಯೆಂದೂ ಕರೆಯುತ್ತಿದ್ದರು. ಎಂದು “ಆದಿಪುರಾಣ'ದಲ್ಲಿ ಬರುತ್ತದೆ. (೩- 
೩೩) ಇಲ್ಲಿಯ ತಾತ್ರಿಕ ನೆಲೆಗಳನ್ನು ಹೀಗೆ ಗುರುತಿಸಬಹುದಾಗಿದೆ. 

ಪುತ್ರ ಸಂತಾನವಿಲ್ಲದುದಕ್ಕೆ ಮನೆಯನ್ನು ಮುಟ್ಟುಗೋಲು ಹಾಕುವುದು ಇದು 
ಪಿತ್ರಾರ್ಜಿತ ಆಸ್ತಿ ಮತ್ತು ಅದರ ವರ್ಗಾ೦ತರದ ಸೂಚನೆಯಾಗಿದೆ. ಇಲ್ಲಿ ಪಿತೃಪ್ರಧಾನ 
ಸಮಾಜದ ಸೂಚನೆಯಿದೆ. ವಾರಸುದಾರರಿಲ್ಲದವರನ್ನು ನಿರ್ನಾಮಿಕೆಯರೆಂದು 
ಕರೆಯುತ್ತಾರೆ. 

ಅನಾಥೆಯಾಗಿರುವ ಸ್ತೀಯರು ಒಂದು ಕಡೆ ನೆಲೆಯಾದರೆ ಊರಿನಿಂದ ಊರಿಗೆ 
ವರ್ಗಾಂತರವಾಗುತ್ತಾರೆ. 4 

ಕೂಲಿ ಮಾಡಿ ಬದುಕುವ ವರ್ಗ. 

ನಿರ್ನಾಮಿಕೆಯರು ಎಂದರೆ ಹೆಸರಿಲ್ಲದವರು. ಗತಿಗೋತ್ರವಿಲ್ಲದವರು. ಹತ್ತನೆಯ 
ಶತಮಾನದ ಸಾಮಾಜಿಕ, ಆರ್ಥಿಕ ಪರಿಸ್ಥಿತಿಯನ್ನು ಇದು ವಿವರಿಸುತ್ತದೆ. ಗಂಡು 
ಸಂತಾನ ಇಲ್ಲದವರ ಆಸ್ತಿಯನ್ನು ಮುಟ್ಟುಗೋಲು ಹಾಕುತ್ತಿದ್ದರು ಎಂಬುದೇ ಆಗಿನ 
ರಾಜಕೀಯ ಪರಿಸ್ಥಿತಿಯನ್ನು ಎವರಿಸುತ್ತದೆ. 


೪೪೦. ನಿರ್ವಾಣ 

ಹಾಗಾದರೆ ಸಮಸ್ತ ಆಧ್ಯಾತ್ಮಿಕ ಸಾಧನೆಗಳ ಅ೦ತಿಮ ಗುರಿಯಾದ ನಿರ್ವಾಣ 

ನ್ನುವುದು ಏನು? ಮುಕ್ತಿ ಎನ್ನುವುದು ನಿರ್ನಾಮತೆಗೆ ಇನ್ನೊಂದು ಪದವಾದರೆ, 
ಹತ ಸಾಧನೆಯ ಮೂಲವಾಹಿನಿ ಕಡಿದುಹೋಗುತ್ತಿತ್ತು. ಅದು ಶಾಶ್ವತವಾಗಿ ಒಂದು 
ವ್ಯಕ್ತಿತ್ವದ ಇರುವಿಕೆಗೆ ಸಂವಾದಿಯಾದರೆ, ಸ್ಪಾರ್ಥತೆಗೆ 'ಅವಕಾಶವಾಗುತ್ತಿತ್ತು. ಯಾವುದೇ 
ಜ್‌ ಖಚಿತವಾದ ನಿಲುವನ್ನು ತ ಇಚ್ಛಿಸದ ಬುದ್ಧನು "ಹೇಳುತ್ತಿದ್ದುದು: 
(ಉದಾ: ಬ್ರಹ್ಮಜಾಲಸುತ್ತ ಮತ್ತು ಪೊತ್ತ ಪಾದ ಸುತ್ತಗಳಲ್ಲಿ) ನಿರ್ವಾಣವು 
ಇರುವಿಕೆಯನ್ನಾಗಲಿ ಇಲ್ಲದಿರುವಿಕೆಯನ್ನಾಗಲಿ ಪ್ರತ್ಯೇಕವಾಗಿ ಸೂಚಿಸುವುದಿಲ್ಲ. 
ಏಕಕಾಲದಲ್ಲಿ ಡೂ ಹೌದು ಎಂದಾಗಲಿ ವಪ Lond ಅದರರ್ಥವಲ್ಲ. 
ಅದು ಮಾತಿನಲ್ಲಿ ವರ್ಣಿಸಲಾಗದುದು. ಆರಿಹೋದ ದೀಪದ ಬೆಳಕು ಎಲ್ಲಿಗೆ ಅಥವಾ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೮೨ 


ಯಾವ ದಿಕ್ಕಿನಲ್ಲಿ ಹೋಯಿತು ಎಂದು ಕೇಳುವುದು ಹೇಗೆ ಅಸ೦ಬದ್ಧವೋ ಹಾಗೆ 
ಅಗಲಿದ ಸಂತನಿಗೆ ಒಂದು ನೆಲೆಯನ್ನಾಗಲಿ, ಅಥವಾ ಒಂದು ದಿಕ್ಕನ್ನಾಗಲಿ ನಿರ್ದೇಶಿಸಲು 
ಯತ್ನಿಸುವುದು ಅಸಂಬದ್ಧ. ಅವೆರಡೂ ಆರಿಹೋಗುತ್ತವೆ ಅಷ್ಟೆ (ನಿಬ್ಬುತೋ) ಪ್ರಜ್ಞೆಗೆ 
ನಿಲುಕದಂತೆ ಮಾಯವಾಗುತ್ತವೆ. ಬುದ್ಧನ ಈ ಮೌನ ಅವನು ಅಗಲಿದ ಆತ್ಮವು 
ಏನಾಗುತ್ತದೆಂಬುದನ್ನು ತಿಳಿದಿರಲಿಲ್ಲವೆಂದೋ ಅಥವಾ ಅದನ್ನು ಕುರಿತು 
ಉಪದೇಶಿಸಲಿಲ್ಲವೆಂದೋ ಭಾವನೆಯನ್ನು ಉ೦ಟುಮಾಡೀತು. ಆದರೆ ವಿನಾಶವಾದದ 
ಎರುದ್ದವಾಗಿ ಅವನು ನೇತ್ಕಾರ್ಥಕ ಪದಗಳಲ್ಲಿ ನಿರ್ವಾಣ ಎಂದರೆ ಜೀವನದ 
ಕೆಡುಕುಗಳನ್ನು ಕೊನೆಗಾಣಿಸುವುದು ಎಂದರ್ಥ ಎಂದು ಹೇಳಿದನು. ಆಸೆಯ ಜ್ಞಾಲೆಗಳಿಂದ 
ಸುತ್ತುವರಿದ ಒಂದು ಪ್ರಪಂಚದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಮಾನ ಅದು. ಎಂದರೆ 
ಎಲ್ಲ ಬಗೆಯ ಆಸೆಗಳ, ಮೋಹ, ಜುಗುಪ್ಪೆ ಭ್ರಮೆಗಳ ನಿರ್ಮೂಲನ, ವಿವಿಧ ಧ್ಯಾನ, 
ಸಮಾಧಿಗಳ ಮೂಲಕ ಆತ್ಮವು ಹೇಗೆ ಮೇಲೇರುತ್ತದೆ ಎಂಬುದನ್ನು ವರ್ಣಿಸುತ್ತಾ 
ಬುದ್ಧನು ಶೂನ್ಯದ ಅಕಿಂಚನ್ಯ ಕ್ಷೇತ್ರದ ಮೇಲೆ ಪ್ರಜ್ಞೆಯು ನಿಲುಕಬಹುದಾದ ಉನ್ನತ 
ಕ್ಷೇತ್ರಗಳು ಕೆಲವನ್ನು ಇರಿಸುತ್ತಾನೆ. ಆ ಮೂಲಕ, ಶೂನ್ಯವೇ ಆಧ್ಯಾತ್ಮಿಕ ಜೀವನದಲ್ಲಿ 
ಅಂತಿಮವಲ್ಲ ಎಂದು ಹೇಳುತ್ತಾನೆ. ನಿರ್ವಾಣದ ಅವರ್ಣನೀಯತೆಯು ಅದನ್ನು 
ನೇತ್ಯಾತ್ಮಕವಾಗಿ ಎಲ್ಲ ಭಾವೋದ್ವೇಗಗಳ ನಿರ್ಮೂಲನ (ಕ್ಷೇಶಾವರಣ) ನಿಜವಾದ 
ಜ್ಞಾನಕ್ಕಿರುವ ಅಡಚಣೆಗಳ ನಿರ್ಮೂಲನ (ಜ್ಞೇಯಾವರಣ) ಎಂದು ನಾವು ವರ್ಣಿಸಲು 
ತಡೆಯಾಗಬಾರದು. ಬುದ್ಧನು ಬೋಧಿಯನ್ನು ಪಡೆದ ತಕ್ಷಣವೇ ತನ್ನ ತತ್ವದಲ್ಲಿ 
ಸಾಮಾನ್ಯ ಜನರಿಗೆ ಎರಡು ಎಡರುಗಳು (ಕಾರಣತಾವಾದ ಮತ್ತು ನಿರ್ವಾಣ) 
ಎದುರಾಗುತ್ತವೆಂದು ಯೋಚಿಸಿದನು ಎಂದೂ, ಜನರಿಗೆ ತನ್ನ ಸಂದೇಶವನ್ನು 
ಬೋಧಿಸಲು ಅವನು ಕರುಣಾಮಯ ಸ್ವಭಾವ (ಅವನಿಗೆ ಬ್ರಹ್ಮಾಸಹಂಪತಿ ದರ್ಶನವಾದ 
ಪ್ರಸಂಗದಿಂದ ಸೂಚಿತವಾಗಿದೆ) ಹಲವರ ಸಂತೋಷ, ಲಾಭಗಳಿಗಾಗಿ ಆಧ್ಯಾತ್ಮಿಕ 
ಉಪದೇಶದ ಹೊರೆಯನ್ನು ಅವನು ಹೊತ್ತುಕೊಳ್ಳುವಂತೆ ಮಾಡಿತು. ಆದರೆ ಅವು 
ಇಂದಿಗೂ ಒಗಟುಗಳಾಗಿಯೇ ಉಳಿದಿವೆ. ಅದರಲ್ಲಿಯೂ ನಿರ್ವಾಣವು ಅನ್ವೇಷಕರ 
ಮನೋಭಾವನೆ ಮತ್ತು ಸಾಂಸ್ಕೃತಿಕ ಮಟ್ಟಗಳಿಗೆ ತಕ್ಕಂತೆ ಬೇರೆ ಬೇರೆ ರೂಪಗಳನ್ನು 
ತಾಳಿದೆ. 

ನಿರ್ವಾಣವು ಅಸಂಸ್ಕೃತ ಸ್ಕಂಧವೆಂಬ ಭಾವನೆಯೇ ಅದಕ್ಕೆ ಭಾವರೂಪ ಲಕ್ಷಣವನ್ನು 
ನೀಡಿತು. ವಿಮೋಕ್ಷ ಎಂಬುದು ಎಲ್ಲ ಪ್ರಜ್ಞೆಯ ಸಂಪೂರ್ಣ ಸ್ಥಗಿತ ಸ್ಥಿತಿ ಎಂಬುದಕ್ಕೆ 
ಸಮ. ಆದುದರಿಂದಲೇ ಅದು ಎಲ್ಲ ಅರಿವನ್ನೂ ಮೀರಿದ ಶಾಂತಿ ಸ್ಥಿತಿ. ಆದರೆ ಸ್ಪರ್ಗ 
ಸುಖಕ್ಕೂ ಅದಕ್ಕೂ ಏನೂ ಸಂಬಂಧವಿಲ್ಲ. ಏಕೆಂದರೆ "ಅರ್ಹತ್‌'ನು ಸ್ವರ್ಗಸುಖವನ್ನು 
ಪರಿಪೂರ್ಣತೆಯ ಕಡೆಗೆ ನಡೆಯುವಲ್ಲಿ ಎದುರಾದ ಮೋಸ, ಮಾಯಾಜಾಲ ಎಂದು 
ಪರಿಗಣಿಸಿ ತಿರಸ್ಕರಿಸುತ್ತಾನೆ. ಆದರೂ ಮುಂದೆ ನಿರ್ವಾಣವನ್ನು ಅಮೃತತ್ವ ಪ್ರಾಪ್ತಿ 
ಎಂದು ವರ್ಣಿಸಿದುದು ಮತ್ತು ಸುಖ ಎಂದು ಅದನ್ನು ಹೇಳಿದುದು ಒಂದು ಶಾಶ್ವತ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೮೩ 


ಆನಂದ ಪರಿಸ್ಥಿತಿಯೊಡನೆ ಅದನ್ನು ಸಮೀಕರಿಸಲು ಅನುವಾಯಿತು. ಬ್ರಾಹ್ಮಣ ಧರ್ಮದ 
ಯೋಗಿ, ಜೈನ ಧರ್ಮದ ಜ್‌ (ಸಿದ್ದನ ವಿಷಯವಿರಲಿ) 1 ಬೌದ್ಧ 
ಧರ್ಮದ ತಸ್‌ - ಇವರು ದೇವತೆಗಳಿಗಿಂತ ಉತ್ತಮರಾದವರು, ದೇವತೆಗಳ 
ದೀರ್ಫವೂ ಆದರೆ ಮಿತಿಯುಳ್ಳುದೂ ಆದ ಬದುಕಿಗಾಗಿ ಅನುಕಂಪ ವ್ಯಕ್ತಪ ಡಿಸುವವರು 
ಹಾಗೂ ಅದಕ್ಕಾಗಿ ಹೊಟ್ಟೆಕಿಚ್ಚು ಪಡದವರು ಸಂತನಿಗೆ iad ದಾರಿಯಲ್ಲಿ 
ಎಷ್ಟೋ ಅದ್ಭುತಶಕ್ತಿಗಳು, ಅಲೌಕಿಕ ಜ್ಞಾನಗಳು ಲಭ್ಯವಾಗುತ್ತವೆ. 
ನಿರ್ವಾಣ ಎನ್ನುವುದಕ್ಕೆ ಈ ರೀತಿಯ ಅರ್ಥಗಳಿವೆ: ಮೋಕ್ಷ, ಕೈವಲ್ಯ, ಶಾಂತತೆ, 
ಶೂನ್ಯ, ಬೆತ್ತಲೆ, ಸಾವು; ಅ೦ತ್ಯಕರ್ಮ. ಒಮ್ಮೆ ನಿರ್ವಾಣವನ್ನು ಹೊಂದಿದರೆ ಮತ್ತೆ ಕರ್ಮಗಳ 
ಕೋಟಲೆಗಳಿಲ್ಲವೆಂಬುದು ನಂಬಿಕೆಯಾಗಿದೆ. ಇದು ಕರ್ಮವನ್ನು ಯಾವ ದೃಷ್ಟಿಕೋನದಲ್ಲಿ 
ನೋಡುತ್ತದೆಯೆಂಬುದನ್ನು ಸೂಚಿಸುತ್ತದೆ. 
ಮಾಧ್ಯಮಿಕರ ತರ್ಕ ಕೇವಲ ನಿಷೇಧದಲ್ಲಿಯೇ ಕೊನೆಯಾಗುವುದೆಂದೂ 
ವ್ಯಾಪಕವಾದ ಅಭಾವವಾದವನ್ನೇ ಈ ಸಿದ್ಧಾಂತ ಪ್ರತಿಪಾದಿಸುವುದೆ೦ದೂ ಯಾರಾದರೂ 
ಯೋಚಿಸಬಹುದು. ಆದರೆ ಈ ವಿಮರ್ಶೆ ತಪ್ಪು ತಿಳಿವಳಿಕೆಯಿಂದ ಬಂದುದು: ಈ 
ಸಿದ್ಧಾಂತದ ಸ್ವರೂಪವನ್ನು ಗ್ರಹಿಸದ ಕಾರಣ ಬಂದುದು. ಇದರ ವಿಧಾನ 
ನಿಷೇಧಕವಾಗಿದೆಯೇ ವಿನಾ ಗುರಿಯಲ್ಲ. ತತ್ವಗ್ರಹಣದಲ್ಲಿ ಬುದ್ಧಿಯ ಸಾಮರ್ಥ್ಯವನ್ನು 
ನಿಷೇಧಿಸುವುದು ತತ್ವದ ನಿಷೇಧವಲ್ಲ. ಬುದ್ಧಿಯೇ ಜ್ಞಾನದ ಏಕೈಕ ರೂಪವಲ್ಲ. ಮಾಧ್ಯಮಿಕ 
ತರ್ಕ ತತ್ವದ ಅಂತರ್ಜ್ಞಾನ ಅಥವಾ ಅದ್ವಯ ಜ್ಞಾನವನ್ನು ಮೂರು ಕೋಟಿಗಳಿಂದ 
ಮುಟ್ಟುತ್ತದೆ. ಮೊಟ್ಟಮೊದಲಿಗೆ ಆಗ್ರಹ ಸಿದ್ಧಾಂತಗಳು ತೃಪ್ತಿಪಟ್ಟುಕೊಳ್ಳುವ ದೃಷ್ಟಿವಾದಗಳ 
ಸಂಘರ್ಷವೇಳುತ್ತದೆ. ಈ ದೃಷ್ಟಿಗಳು ಅಥವಾ ವಿಕಲ್ಪಗಳು ತತ್ವಕ್ಕೆ ಎರುದ್ಧವಾದವೆಂಬ 
ಅರಿವಿನೊಡನೆ ಎರಡನೆಯ ಕೋಟಿ ಹುಟ್ಟುತ್ತದೆ. ನನನ pone 
ದೃಢಪಡುತ್ತದೆ. ಬುದ್ದಿಯ ಪೂರ್ಣ ನಿರಾಕರಣೆ ಒಮ್ಮೆಯೇ ತತ್ವದ ಅಂತರ್ಜ್ಞಾನವಾಗಿದೆ. 
"ಇದೆ' ಮತ್ತು 'ಇಲ್ಲ' ಎಂಬ ದ್ವಂದ್ವಗಳಿ೦ದಿದು ನಿರ್ಮುಕ್ತವಾಗಿದೆ. ಅದೇ ಪ್ರಜ್ಞೆ ಅಥವಾ 
ಅದ್ವಯಜ್ಞಾನ. ಅದಕ್ಕೂ ನಿರ್ವಾಣಕ್ಕೂ ತಾದಾತ್ಯವಿದೆ. 
ವಿವರಗಳಿಗೆ ನೋಡಿ: ಡಾ. ಸರ್ವಪಲ್ಲಿ ರಾಧಾಕ್ನ ಕೃಷ್ಣನ್‌ ೧೯೭೦ 
ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಪುಟ. ೧೭೦, ೨೧೩ 


೪೪೧. ನಿರ್ವಾಯ 
ನೆಜ್‌ದು ನಿರ್ವಾಯಂ ನರುವಾಯಂ ಮುಂ ಮೊನೆ 
ನೆರಕೆ ನಾರಾಚಂ ತಗರ್ತಲೆಯಂ..... (ಪಂಪ ಭಾರತ ೧೩-೩೯) 
(ಕೂಡಿಕೊಂಡು ನಿರ್ವಾಯ, ನರುವಾಯ, ಮುಮ್ಮೊನೆ, ನೆರಕೆ, ನಾರಾಚ ತಗರ್ತಲೆ 


ಮರ್ಮಸ್ಥಾನವನ್ನು ಭೇದಿಸುವ ಕಣೆಗೆಲೆಯಂಬು, ಕಕ್ಕಂಬು, ಕಲ್ಲಂಬು, ಮೊನೆಯಂಬು, 
ಇವುಗಳ ಕಣ್ಣನ್ನು 'ತುಂಬಿಕೊಳ್ಳಲು.. +) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೮೬೮ 


ನಿರ್ವಾಯವೆಂದರೆ ಅಲಗಿಲ್ಲದ ಬಾಣವೆಂದು ಅರ್ಥ. 
ಪಂಪಭಾರತದಲ್ಲಿ ಉಕ್ತವಾದಂತೆ ಬೇರೆ ಬೇರೆ ಆಯುಧಗಳಿದ್ದವು. 


೪೪೨. ನಿಷಿಧಿಗಲ್ಲುಗಳು 

ನಿಷಿಧಿ ಎಂದರೆ ಜೈನ ಮುನಿಗಳ ಸಮಾಧಿ. ಗದ್ದುಗೆ, ಸಮಾಧಿಯ ಮೇಲೆ 
ನೆಟ್ಟಕಲ್ಲುಗಳು ಎ೦ಬ ಅರ್ಥಗಳಿವೆ. 

ಮ ಆರ್‌.ಶೇಷಶಾಸ್ತ್ರಿಯವರು ನಿಷಿಧಿ ಕಲ್ಲಿನ ಕುರಿತು ಈ ರೀತಿ ವಿವರಿಸಿದ್ದಾರೆ. 
ಜೈನ ಧರ್ಮದ ಸಲ್ಲೇಖನ ವ್ರತವನ್ನು ಸ್ತೀಕರಿಸಿ ದೇಹವನ್ನು ತ್ಯಾಗಮಾಡಿದವರ ಬಗ್ಗೆ 
ಈಗಾಗಲೇ ಸಾಕಷ್ಟು ಪ್ರಸ್ತಾಪಿಸಿದ್ದೇವೆ. ಇಲ್ಲಿ ಅಂತಹವರ ಸ್ಮಾರಕ ಶಿಲೆಗಳ ಶಿಲ್ಪಗಳ 
ಶಿಲ್ಪವನ್ನು ಪರಿಚಯ ಮಾಡಿಕೊಡುವ ಪ್ರಯತ್ನವನ್ನು ಮಾತ್ರ ಮಾಡುತ್ತೇವೆ. ಇಂಥ 
ಸ್ಮಾರಕಗಳನ್ನು ನಿಷಿಧಿ ಕಲ್ಲುಗಳೆಂದು ಕರೆಯುತ್ತಾರೆ. ಇವುಗಳ ಶಿಲ್ಪದ ವಿವರಗಳನ್ನು 
ಸಹ ಸಾಮಾನ್ಯವಾಗಿ ವೀರಗಲ್ಲುಗಳ ಶಿಲ್ಪದಂತೆಯೇ ಎರಡು ಮೂರು ಹಂತಗಳಲ್ಲಿ 
ಬಿಡಿಸಲಾಗಿರುತ್ತದೆ. 

ಮೊದಲ ಹಂತದಲ್ಲಿ ಅಂದರೆ, ತಳಭಾಗದಲ್ಲಿ ವ್ರತವನ್ನು ಸ್ತೀಕರಿಸುವ ವ್ಯಕ್ತಿಯು 
ಗುರುವಿನ ಬಳಿ ಕುಳಿತು ಉಪದೇಶ ಸ್ವೀಕರಿಸುತ್ತಿರುವಂತೆಯೂ ವ್ಯಾಸ ಪೀಠದ 
ಮೇಲೆ ಧರ್ಮಗಂಥವನ್ನು ಪಠಣ ಮಾಡುತ್ತಿರುವ ಗುರುವನ್ನು ಶಿಲ್ಪದ ವಿವರಗಳಲ್ಲಿ 
ಬಿಡಿಸಲಾಗಿರುತ್ತದೆ. ಗಂಡ ಹೆಂಡಿರುಗಳಿಬ್ಬರೂ ಒಟ್ಟಿಗೆ ವ್ರತವನ್ನು ಸ್ಪೀಕರಿಸಿದ್ದರೆ 
ಅವರಿಬ್ಬರೂ ಉಪದೇಶದಲ್ಲಿ ಸ್ವೀಕರಿಸುತ್ತಿರುವಂತೆ ಶಿಲ್ಪವನ್ನು ಬಿಡಿಸಲಾಗಿರುತ್ತದೆ. 
ಗಂಡನಾದವನು ವ್ರತದ ಮೂಲಕ ದೇಹವನ್ನು ತ್ಯಜಿಸಿದಾಗ ಆತನ ಹೆ೦ಡತಿಯು 
ಸಹಗಮನದ ಮೂಲಕ ತನ್ನ ಗ೦ಡನನ್ನು ಅನುಸರಿಸಿದ್ದರೆ ಆಗ ಉಪದೇಶವನ್ನು 
ಪಡೆಯುತ್ತಿರುವ ತನ್ನ ಗಂಡನ ಬದಿಯಲ್ಲಿ ಹೆಣ್ಣು ತನ್ನ ಬಲಗೈಯನ್ನು ಎತ್ತಿ 
ತೋರಿಸುತ್ತಿರುವಂತೆ ಬಿಡಿಸಲಾಗಿರುತ್ತದೆ. 

ಎರಡನೆಯ ಹಂತದಲ್ಲಿ ವ್ಯಕ್ತಿಯು ಗುರುವಿನಿಂದ ಕಲಿತ ವ್ರತವನ್ನು ಸಾಧನೆ 
ಮಾಡುತ್ತ ಸಿದ್ದಿಯ ಹಂತವನ್ನು ತಲುಪುತ್ತಿರುವಂತೆ, ಅಂದರೆ ಅವನು ಜಿತೇಂದ್ರಿಯನಂತೆ 
ಅವನು ಮುಕ್ತಿಯನ್ನು ಪಡೆದು ಪದ್ಮಾಸನದಲ್ಲಿ ಕುಳಿತಿರುವಂತೆ ಬಿಡಿಸಲಾಗಿರುತ್ತದೆ. ಈ 
ನಿಷಿಧಿ ಕಲ್ಲುಗಳಿಗೂ ಕೆಲವೊಮ್ಮೆ ಕೀರ್ತಿ ಮುಖವನ್ನು ಬಿಡಿಸಿರುವುದುಂಟು. ಈ 
ಸ್ಮಾರಕಗಳ ಮೇಲೆ ಶಿಲ್ಪದ ವಿವಿಧ ಹಂತಗಳನ್ನು ಪ್ರತ್ಯೇಕಿಸುವ ಭಾಗಗಳಲ್ಲಿ ಶಾಸನವನ್ನು 
ಕೊರೆಯಲಾಗಿರುತ್ತದೆ. 

ವಿವರಗಳಿಗೆ ನೋಡಿ: ಆರ್‌. ಶೇಷಶಾಸ್ತಿ ೨೦೦೫ ಶಾಸನ ಪರಿಚಯ ಪುಟ. ೬೦-೬೧. 


೪೪೩. ನೀಚರ ಸ್ವಭಾವ 
ನೀಚಂಗುಪಕಾರವಂ ಮಾಡಿದೊಡೆ ಅಪಕಾರವನೆ ಮಾಡುವನಲ್ಲದೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೮%೫ 


ಶಾಂತನಾಗಲಜೆಯಂ 

ಅದೆಂತೆಂದೊಡೆ ಪಾವಿಂಗೆ ಪಾಲನೆಜೆದೊಡೆ ವಿಷಂ ಪೆರ್ಚುವಂತೆ (ಪಂಚತಂತ್ರ, 
ಭೇದಪಕರಣ, ಶ್ಲೋಕ ೭೬) 

ನೀಚರಿಗೆ ಉಪಕಾರ ಮಾಡಿದರೂ ಅವರು ಅಪಕಾರವನ್ನೇ ಮಾಡುತ್ತಾರೆ. 
ಹಾವಿಗೆ ಹಾಲೆರೆದರೆ ಯಾವ ಪ್ರಯೋಜನವಿದೆ. ಅದು ಅದರ ವಿಷವನ್ನು ಬಿಡಲಾರದು. 
ಅದರಂತೆ ನೀಚರೂ ಕೂಡಾ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡದೆ ಬಿಡಲಾರರು. 

ಯಾರು ಉತ್ತಮರು ಮತ್ತು ಯಾರು ನೀಚರು ಎಂದು ನಿರ್ಣಯಿಸುವುದು 
ನೈತಿಕ ವ್ಯಾಖ್ಯೆಗೆ ಸಂಬಂಧಿಸಿದೆ. ನೀತಿಶಾಸ್ತ್ರವು ಉತ್ತಮರು, ಮಧ್ಯ ಮರು ಮತ್ತು 
ಎ ಇ.) ವಗೀಕರಿಸುತ್ತದೆ. ಉತ್ತಮ ಧಾರಕ ಚೌಕಟ್ಟಿನೊಳಗೆ (ರಾಗಿ 
ಬಾಳುತ್ತಾರೆ. ಅಧಮ ಅನೀತಿಯನ್ನೇ ತಮ್ಮ ಜೀವನಕಮವಾಗಿರಿಸಿಕೊಳ್ಳುತ್ತಾರೆ. ಮಧ್ಯಮರು 
ನೀತಿ-ಅನೀತಿಗಳ ಮಧ್ಯೆ ಇರುತ್ತಾರೆ. ಆದುದರಿಂದ ನೀಚರಿಗೆ ಸಾಮಾಜಿಕ 
ಮಾನ್ಯತೆಯಿಲ್ಲವೆಂಬುದು ಗಮನಾರ್ಹ. ದುರ್ಜನ ಸ್ಪಭಾವಮಂ೦ ಕಂಡು ಯತ್ನದಿಂ 
ನಡೆಸುವೊಡಂ ನೈಜಗುಣ೦ ಬಿಡದು; ಅದು ಎಹಗೆಂದೊಡೆ ನಾಯಬಾಲಮಂ ಕಾಸಿ 
ತಿರ್ದಿದೊಡಂ ಕೊಂಕು ಮಾಣದಹಗೆ (ಭೇದ ಪ್ರಕರಣ, ಶ್ಲೋಕ ೭೨) 

ದುರ್ಜನರು ತಮ್ಮ ಸ್ವಭಾವವನ್ನು ಬಿಡುವುದಿಲ್ಲ. ಅವರ ನೈಜ ಗುಣವು ಎಷ್ಟು 
ತಿದ್ದಿದರೂ ಬದಲಾಗಲು ಸಾಧ್ಯವಿಲ್ಲ. ನಾಯಿಯ ಬಾಲವಿದ್ದ ಹಾಗೆ ಅವರ ಗುಣ. 
ನಾಯಿ ಬಾಲದ ಡೊಂಕು ಇರುವ ಹಾಗೆ ದುರ್ಜನರ ಸ್ವಭಾವ. ಇದಕ್ಕೆ ಸಂವಾದಿಯಾದ 
ಮತ್ತೊಂದು ಗಾದೆಯಿದೆ. “ನಾಯಿಯ ಬಾಲಕ್ಕೆ ನಳಿಗೆ ಹಾಕಿದರೂ ನೇರವಾದೀತೇ ? 
ವ್ಯಾವಹಾರಿಕವಾಗಿ ಈಗಲೂ ಈ ಮಾತನ್ನು ಬಳಸುತ್ತೇವೆ. ಅವನ ಬುದ್ಧಿಯು ನಾಯಿಯ 
ಬಾಲವಿದ್ದಂತೆ. ಉತ್ತಮ ಮತ್ತು ನೀಚವೆಂಬುದು ಸಾಮಾಜಿಕ ನಿಯಮಾವಳಿಗೆ 
ಸಂಬಂಧಿಸಿದೆ. 


೪೪೪. ನೀತಿ ಮತ್ತು ಧರ್ಮ 

ಜ್ಞಾನಲಾಭಕ್ಕಾಗಿ ನಾವು ವೈರಾಗ್ಯವನ್ನು ಬೆಳೆಸಿಕೊಳ್ಳಬೇಕು. ನಮ್ಮ ಅಹಂಕಾರ 
ಸ್ವಭಾವಗಳನ್ನು ತುಳಿದು ನಮ್ಮ ಕರ್ತವ್ಯಗಳನ್ನು ನಿಯಮಬದ್ಧವೂ ಅನಾಸಕ್ತವೂ ಆದ 
ರೀತಿಯಲ್ಲ ಪಾಲಿಸಬೇಕು. ಶಂಕರರು ವೇದಾ೦ತದ ಅಧ್ಯಯನಕ್ಕೆ ಅಗತ್ಯವಾದ ಅಧಿಕಾರ 
ಚತುಷ್ಪಯವನ್ನು ಹೇಳಿದ್ದಾರೆ. ಅವು (೧) ನಿತ್ಯಾನಿತ್ಯ ವಿವೇಕ. (೨) ಐಹಿಕಾಮುಷ್ಠಿಕಗಳಲ್ಲಿ 
ಸುಖಲಾಭ ಎ ದುಃಖ ನಿವಾರಣೆಯ ಅಪೇಕ್ಷೆಯಿಂದ ಬಿಡುಗಡೆ. (೩) ಸಮ, 
ದಮ, ವೈರಾಗ್ಯ, ಉಪರತಿ, ತಿತಿಕ್ಟಾ ಸಮಾಧಾನ ಮತ್ತು ಶ್ರದ್ಧೆ ಇವುಗಳ ಪ್ರಾಪ್ತಿ. (೪) 
an "ನೈತಿಕ ಜೀವನ ನಮ್ಮ ಭಾವಗಳನ್ನು ತುದ್ಧಿಮಾಡಿ ಅಹಂಕಾರವನ್ನು 
ನಿರ್ಮೂಲನೆ ಮಾಡಿ ಸತ್ಯವನ್ನು 'ಅರಿಯುವುದಕೆ ನಮ್ಮನ್ನು ಸಿದ್ಧಪಡಿಸುತ್ತದೆ. 
ವೇದಾಂತದಲ್ಲಿ ಈ ನಿಷ. . ಪ್ರಸ್ತಾವಿತವಾಗಿವೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೮೩ 


ಶಂಕರರ ಮೂಲ ನಿಲುವೆಂದರೆ -ವಿವೇಕ, ಅಪೇಕ್ಷೆಯಿಂದ ಬಿಡುಗಡೆ. ವೈರಾಗ್ಯ 
ಮತ್ತು ಮೋಕ್ಷಾಪೇಕ್ಷೆ. ಇದರಿಂದ ಶಂಕರರ ನಿಲುವು ಸ್ಪಷ್ಟ 
ವಿವರಗಳಿಗೆ : ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಪುಟ. ೨೯೯ 
೪೪೫. ನೀರಾವರಿ 

ನೀರಾವರಿ ಎಷ್ಟು ಮಹತ್ವದ್ದು ಎನ್ನುವುದನ್ನು ವಿಜ್ಞಾನೇಶ್ವರರು ತಮ್ಮ ಮಿತಾಕ್ಷರದಲ್ಲಿ 
ಈ ರೀತಿ ಹೇಳಿದ್ದಾರೆ, "ನೀರಾವರಿ ಕೆಲಸಕಾರ್ಯಗಳು ರಾಜ್ಯದ ಮೊದಲ ಕೆಲಸವಾಗಿದೆ. 
ಅಣೆಕಟ್ಟುಗಳನ್ನು ನಿರ್ಮಿಸುವುದರಿಂದ ಕೆಲವರಿಗೆ ಅನ್ಯಾಯವಾದರೂ ಹಲವಾರು 
ಜನರಿಗೆ ನ್ಯಾಯ ಸಿಗುತ್ತದೆ, ಅನುಕೂಲವಾಗುತ್ತದೆ. ಈ ಕಾರಣದಿಂದಾಗಿ ಅಣೆಕಟ್ಟು 
ನಿರ್ಮಾಣವನ್ನು ಯಾರೂ ವಿರೋಧಿಸಬಾರದು'. 

ಮೋಹನಕೃಷ್ಣ ರೈಯವರು ವಿವರಿಸುವಂತೆ ಕೃಷಿಗೆ ಸಂಬ೦ಧಿಸಿದ ಹಾಗೆ ಪ್ರಾಚೀನ 
ಕಾಲದಲ್ಲಿ ಎರಡು ರೀತಿಯಲ್ಲಿ ಕೃಷಿ ಚಟುವಟಿಕೆಯು ನಡೆಯುತ್ತಿತ್ತು ಒಂದು ಮಳೆಯನ್ನು 
ಆಶ್ರಯಿಸಿದ ಕೃಷಿ. ಇದು ಮಳಗಾಲದಲ್ಲಿ ನಡೆಯುತ್ತಿತ್ತು. ಆದುದ್ದರಿಂದ ಈ ಪದ್ಧತಿಯಲ್ಲಿ 
'ಏಕಬೆಳ' ಮಾತ್ರ ಸಾಧ್ಯವಾಗಿತ್ತು. ಕೆರೆ ನೀರನ್ನು ಆಶ್ರಯಿಸಿದ ಬೆಳೆಗಳು ವರ್ಷದಲ್ಲಿ 
ಮೂರು ಬೆಳೆಯನ್ನು ತೆಗೆಯುತ್ತಿದ್ದರು. ಹೀಗಾಗಿ ಕೆರೆ ನಿರ್ಕಾಣ ಪದ್ಧತಿಯು ಸಹಜವಾಗಿಯೇ 
ರೂಪುಗೊಂಡವು. ಆಂಡಯ್ಯನಲ್ಲಿ ಬರುವ ಈ ಕೆಳಗಿನ ಸಾಲುಗಳು ಇದಕ್ಕೆ 
ಪೂರಕವಾಗಿದೆ. “ಕೆರೆಯ ಕಟ್ಟಿಸು ಬಾವಿಯ ತೋಡಿಸು” ಇದು ಕೆರೆಗೆ ಇರುವ 
ಪ್ರಾಶಸ್ತ್ಯವನ್ನು ಸೂಚಿಸುತ್ತದೆ. ನೀರಾವರಿ ವ್ಯವಸ್ಥೆಯು ಒಂದು ಸಮಾಜದಲ್ಲಿ ಮಹತ್ವದ 
ಪಾತ್ರವನ್ನು ವಹಿಸುತ್ತದೆ. ಮೇಲಿನ ಮಾತುಗಳು ನೀರಾವರಿಯ ಕೆಲಸ-ಕಾರ್ಯಗಳನ್ನು 
ವಿವರಿಸುತ್ತವೆ. ನೀರಾವರಿ ವ್ಯವಸ್ಥೆ- ಕೃಷಿ ಚಟುವಟಿಕೆಗೂ ಸಂಬಂಧವಿದೆ. ಅದರಂತೆ 
ಕೃಷಿಯಲ್ಲಿ ಪ್ರಧಾನ ಪಾತ್ರವಹಿಸುವ ನೀರಾವರಿ ವ್ಯವಸ್ಥೆ ಪರೋಕ್ಷವಾಗಿ ಸ೦ಪನ್ಮೂಲದ 
ವ್ಯವಸ್ಥೆಗೆ ಕಾರಣವಾಗುತ್ತದೆ. ಕೆರೆ ಮತ್ತು ಬಾವಿಗಳ ನೀರಾವರಿಯು ಎರಡು 
ಉದ್ದೇಶಗಳನ್ನು ಹೊಂದಿವೆ. 

೧. ಕೃಷಿ ಚಟುವಟಿಕೆಗೆ ಪೂರಕವಾಗಿ 

೨. ಮನುಷ್ಯ ದಿನಂದಿನ ಬದುಕಿಗೆ ಅವಶ್ಯವಾದ ನೀರಿನ ಬಳಕೆಗಾಗಿ ಕೆರೆ, 
ಬಾವಿಗಳು ನೀರಿನ ಶೇಖರಣ ಕೇಂದ್ರಗಳು ಎಂಬುದನ್ನು ಮರೆಯಲಾಗದು. 

ವಿವರಗಳಿಗೆ ನೋಡಿ: ಮೋಹನಕೃಷ್ಣ ರೈ ೨೦೦೪ ಪ್ರಭುತ್ವ ಮತ್ತು ಜನತೆ. 
ಡಾ.ಎಂ. ಚಿದಾನಂದ ಮೂರ್ತಿ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ವಯನ 


೪೪೬. ನುಡಿವಳಿ 


(ಪಂಪಭಾರತ ೧೧-೪೩) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೮೭ 


ಪಂಪ ಭಾರತದಲ್ಲಿ ವಾಗ್ದಾನ; ಪ್ರತಿಜ್ಞೆ ಪದಕ್ಕೆ ಪರ್ಯಾಯವಾಗಿ ನುಡಿವಳಿ ಎಂದು 
ಬಂದಿದೆ. ವಾಗ್ದಾನ ಅಥವಾ ಪ್ರತಿಜ್ಞೆಗೆ ವಿಶೇಷ ಅರ್ಥವಿದೆ. ಶಪಥಗೈಯ್ಯುವುದು. 
ಪೂಣ್ಯೆ ಇವುಗಳು ಕೂಡಾ ವಾಗ್ದಾನವನ್ನು ಸೂಚಿಸುತ್ತದೆ. ವಾಗ್ದಾನವೆಂದರೆ ವಾಕ್‌ನ 
ದಾನ. ಮಾಡಿಯೇ ತೀರುತ್ತೇನೆ ಎಂಬುದು ಪ್ರತಿಜ್ಞೆಯ ಮೂಲಭಾವ. ಮಾತಿಗೆ 
ಇರುವ ಮಹತ್ವವನ್ನು ಇದು ಸೂಚಿಸುತ್ತದೆ. ಇಟ್ಟ ಕಾಲನ್ನು ಹಿಂದಕ್ಕೆ ತೆಗೆಯಲಾರೆ 
ಮತ್ತು ಕೊಟ್ಟ ಮಾತನ್ನು ವಾಪಾಸು ಪಡೆಯಲಾರೆ ಎಂಬುದು ಪ್ರತಿಜ್ಞೆಯ ಮೂಲರೂಪ 
ವಾಗಿದೆ. ಕೊಟ್ಟ ಮಾತಿಗೆ ಇರುವ ಮಹತ್ವವನ್ನು ಪ್ರತಿಜ್ಞೆಯು ಸೂಚಿಸುತ್ತದೆ. ವಾಸ್ತವ 
ವಸಾಹತು ಪೂರ್ವದ ಸನ್ನಿವೇಶದಲ್ಲಿ ವಾಗ್ದಾನ ಮಹತ್ವದ್ದಾಗಿತ್ತು ಮಾತೇ ನಿಜವಾದ 
ಮಾನದಂಡ. ಮಾತಿಗಿರುವ ಮಹತ್ವ ಉಳಿದುದಕ್ಕೆ ಇರಲಿಲ್ಲ. ನಾಲಿಗೆ ಕುಲವ ಅರುಹಿತು 
ಎನ್ನುವುದು ಇದರಿಂದ ಬಂತು. ನಾಲಿಗೆ ಬೇಕು ಬೇಕಾದ ರೀತಿಯಲ್ಲಿ ಹೊರಳಿಸಬಾರದು 
ಎಂಬುದು ನೀತಿ. ಆದುದರಿಂದ ಲಿಖಿತ ಆಧಾರವಿಲ್ಲದೆಯು ಅನೇಕ ವ್ಯವಹಾರಗಳು 
ನಡೆಯುತ್ತಿದ್ದವು ಎಂಬುದಿಲ್ಲಿ ಗ್ರಾಹ್ಯ. 


೪೪೭. ನೃತ್ಯ 
ಕ್ರಿ ಶ.೧೫೮೩ರ ಸಿಂಹಭೂಪಾಲನ “ಲಾಸ್ಯರ೦ಜನ' ಕೃತಿಯಲ್ಲಿ ನಾಟ್ಯದ ಬಗೆಗೆ 

ಅನೇಕ ವಿವರಗಳನ್ನು ಕೊಡುತ್ತಾನೆ. ಕೆಲವನ್ನು ಸಂಗ್ರಹಿಸಿ ಇಲ್ಲಿ ಹೇಳಲಾಗಿದೆ. 

೧. ನಾಟ್ಯದಲ್ಲಿ ಎರಡು ವಿಧವಿದೆ. ಮಾರ್ಗ ಮತ್ತು ದೇಶೀ, ಬ್ರಹ್ಮ ಇಂದ್ರ 
ಮೊದಲಾದವರು ಅಭಿನಯಿಸಿದುದು ಮಾರ್ಗ. ಈ ಭೂಲೋಕದಲ್ಲಿ ದೇಶ 
ದೇಶಗಳಲ್ಲೂ ಅದನ್ನು ವಿಸ್ತರಿಸಿ ಅಭಿನಯಿಸುವುದೇ ದೇಶೀ. (೧-೨೦, ೨೧) 

೨. ಮೇಳ ವಾದ್ಯದವರ ವಿವರ: ನೃತ್ಯ ಮಂದಿರದಲ್ಲಿ ಇಬ್ಬರು ತಾಳದವರು, ಇಬ್ಬರು 
ಮದ್ದಳೆಯವರು, ಇಬ್ಬರು ಸಂಗತಗಳು: ಇಬ್ಬರು. ಕಹಳೆಯವರೂ, ಇಬ್ಬರು 
5 ೫ ಇಬ್ಬರು ತಂಬೂರಿ ರ ಇರಬೇಕು (೧- 
೪೨) 

೩. ನರ್ತಕಿ ಲಕ್ಷಣ: ಅತಿಸ್ಥೂಲ ಶರೀರವಿಲ್ಲದವಳೂ, ಅತಿಕೃಶ ದೇಹವನ್ನು: ಳೃದವಳೂ, 
ಅತಿ ಎತ್ತರವಾಗಿರದವಳೂ, ಅತಿ ಕುಳ್ಳಾಗಿಲ್ಲದವಳೂ, ವಿಕಲಾಂಗಳಲದವಳೂ, 
ಕೋಮಲ ಕ೦ಠವುಳ್ಳದವಳೂ, ರೂಪವತಿಯೂ, ಮಿತಭಾಷಿಣಿಯೂ, ದಾನಿಯೂ, 
ದೇಶಭಾಷಾ ಪ್ರವೀಣೆಯೂ, ದೈವಗುರು ಬ್ರಾಹ್ಮಣರನ್ನು ವಂದಿಸುವವಳೂ, 
ಉಬ್ಬರುವ ಕುಚ, ವಿಸ್ತಾರವಾದ ನಿತಂಬ ಇವುಗಳನ್ನು ಉಳ್ಳವಳೂ, 
ಯುಕಿವಂತೆಯೂ, ಗೀತವಾದ್ಯ ಮೊದಲಾದ ಕಲೆಗಳಲ್ಲಿ ವಿಲಾಸೆಯೂ ಆದವಳನ್ನು 
ನೃತ್ಯಮಾಡಲು ರಾಜರು ನೇಮ (೧-೪೩, ೪೬) 

ಲ, ನಾಟ್ಯ, ನೃತ್ಯ ಇವೆರಡನ್ನು ಪರ್ವ ಕಾಲಗಳಲ್ಲೂ, ನೃತ್ಯವನ್ನು ರಾಜರ ಪಟ್ಟಾಭಿಷೇಕ, 
ಮಹೋತ್ಸವ, ದಂಡಯಾತ್ರೆ ಹರಿಹರ ಪೂಜೆ ಮತ್ತು. ಉತ್ತವ, ವಿವಾಹ, ಮನೋಹರ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೮೮ 


ಪ್ರಸಂಗ, ಪುತ್ರೋತ್ಸವ, ಪುರ ಪ್ರವೇಶ, ಗೃಹ ಪ್ರವೇಶ, ದಾನಕಾಲ ಇವುಗಳಲ್ಲಿ 
ಅಭಿನಯಿಸಬೇಕು.(೧-೪೮) 

೫. ಭಾವಾಭಿನಯವಿಲ್ಲದೆ ಕೈ ಕಾಲುಗಳನ್ನು ಆಡಿಸುವುದೇ ನೃತ್ಯ. ಇದರಲ್ಲಿ ಮೂರು 
ವಿಧ. 

ಅ. ರಜ್ಜಂ ಭ್ರಮಣ (ಹಗ್ಗದಾಟ) ಮೊದಲಾದವು ವಿಷಮ ನೃತ್ಯಗಳು: 

ಆ. ವಿಧವಿಧವಾದ ರೂಪವನ್ನು ಹೊಂದಿರುವುದೇ ವಿಕಟ ನೃತ್ಯ. 

ಇ ಆಂಗಿಕ ಮೊದಲಾದ ಅಲ್ಲಕರಣಗಳನ್ನು ಮಾಡುವುದು ಲಘುನೃತ್ಯ. (೧-೬೩, 
೬೭) 

೬ ಕೇವಲ ಅಂಗಾಭಿನಯಗಳಿಂದ ಭಾವಗಳನ್ನು ತೋರಿಸುವುದೇ ನೃತ್ಯ (೧-೬೨) 
(ನೋಡಿ : ನಾಟಕ; ಅಂಗಾಹಾರ; ಕರಣಾಂಗಹಾರ; ಪ್ರಹಸನ) 


೪೪೮. ನೇಕಾರರು 

ನೇಯ್ಗೆನೇಕಾರರ ಪ್ರಮುಖ ವೃತ್ತಿ. ಈ ವೃತ್ತಿಗೆ ಸಂಬಂಧಿಸಿದಂತೆ ನೂಲುವವರು, 
ಬಣ್ಣಹಾಕುವವರು ಇರುತ್ತಾರೆ. ವಡ್ಡಾರಾಧನೆಯಲ್ಲಿ ನೇಕಾರರ ಉಲ್ಲೇಖವು ಚಾಣಾಕ್ಕ 
ರಿಸಿಯ ಕಥೆಯಲ್ಲಿ ಬರುತ್ತದೆ. ಚಾಣಾಕ್ಕನು ಯುದ್ಧದಲ್ಲಿ ಸೋತು ಹಸಿದು “ಒಬ್ಬ 
ನೇಕಾರನ ಮನೆಗೆ ಹೋಗಿ ತಿನ್ನಲು ಏನಾದರೂ ಕೊಡುವಂತೆ ಅಲ್ಲಿಯ ಹೆಣ್ಣು 
ಮಗಳನ್ನು ಕೇಳುತ್ತಾನೆ. ಅವಳು ಕುಳಿತುಕೋ ಮಗು ಎಂದು ಮಣೆ ಹಾಕಿ ತಟ್ಟೆ ಇಟ್ಟು 
ಬಿಸಿ ಅಂಬಲಿಯನ್ನು ಬಡಿಸುತ್ತಾಳೆ. ಇದರಿ೦ದ ಆಗ ನೇಕಾರರಿದ್ದುದು ತಿಳಿದು ಬರುತ್ತದೆ. 
ನೇಕಾರ ಅಜ್ಜಿ ಚಾಣಾಕ್ಕನಿಗೆ ಅಂಬಲಿ ಬಡಿಸಿರುವುದನ್ನು ನೋಡಿದಾಗ ನೇಕಾರರು 
ಬಡತನದ ಜೀವನ ನಡೆಸುತ್ತಿದ್ದರೆಂಬುದು ಸ್ಪಷ್ಟವಾಗುತ್ತದೆ. ಅವರು ಬಡವರಾಗಿದ್ದರೂ 

ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯುತ್ತಿರಲಿಲ್ಲ. 
ಕರ್ನಾಟಕದಲ್ಲಿ ಬಹಳ ಹಿಂದಿನಿಂದಲೂ ವಾಣಿಜ್ಯ ಕ್ಷೇತ್ರದಲ್ಲಿ ನೇಕಾರರಿಗೆ ಪ್ರಮುಖ 
ಪಾತ್ರವಿತ್ತು ಕರ್ನಾಟಕ ಹತ್ತಿ ದೇಶ-ವಿದೇಶಗಳಲ್ಲಿ ವಿಖ್ಯಾತವಾಗಿತ್ತು ಎಂಬುದು ಗಮನಾರ್ಹ. 
ವಿವರಗಳಿಗೆ ನೋಡಿ: ಡಾ. ವಿ.ಎಲ್‌. ಪಾಟೀಲ್‌ ೨೦೦೯ 
ವಡ್ಡಾರಾಧನೆ ಜಾನಪದೀಯ ಅಧ್ವಯನ ಪುಟ. ೧೭೭. 


೪೪೯. ನೈಗಮ 

ನೈಗಮ- ವಸ್ತುವಿನ ಸ್ವರೂಪವನ್ನು ಏವೇಚಿಸದೆ ಯಾವುದೊಂದು ಬಾಹ್ಯವಿಷಯದ 
ಸಂಬಂಧದಿಂದ ವಿಚಾರ ಮಾಡುವುದು ನೈಗಮವು. ಕಟ್ಟಿಗೆ, ನೀರು, ಅಕ್ಕಿ ಮೊದಲಾದ 
ಉಪಕರಣಗಳನ್ನಿಟ್ಟು ಕೊಂಡಿರುವ ಮನುಷ್ಯನನ್ನು ಕುರಿತು ನೀನು ಏನು ಮಾಡುವೆ 
ಎಂದು ಕೇಳಿದರೆ ಆತನು ಅನ್ನವನ್ನು ಮಾಡುತ್ತೇನೆ ಎಂದು ಹೇಳುವನು. ಈ ಉತ್ತರವು 
ನೈಗಮನಯವನ್ನನುಸರಿಸಿರುವುದು. ಇಲ್ಲಿ ಕೆಲಸದಲ್ಲಿ ತೊಡಗಿಸಿದ ಕಟ್ಟಿಗೆ, ನೀರು, 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೮೯ 


ಬೆಂಕಿ ಮೊದಲಾದ ತೊಡಗಿಸಲ್ಪಟ್ಟ ಸ್ವರೂಪದಿಂದ ನಿರ್ದೇಶಮಾಡದೆ ಅವು ಯಾವ 
ಉದ್ದೇಶದಿಂದ ತೊಡಗಿಸಲ್ಪಟ್ಟಿವೆಯೋ ಆ ಉದ್ದೇಶವನ್ನನುಲಕ್ಷಿಸಿ ಹೇಳಲ್ಪಟ್ಟಿವೆ. 
ವಿವರಗಳಿಗೆ ನೋಡಿ: ಮಹಾದೇವ ಪಭಾಕರ ಪೂಜಾರ್‌ ೧೯೭೬ ಜೈನಧರ್ಮ ಪರಿಭಾಷೆ ಪುಟ. ೯. 


೪೫೦. ನ್ಯಾಯ-ವೈಶೇಷಿಕ 

ಈ ಲೋಕದೊಳ್‌ ತತ್ವನಿಶ್ರಯಂಗೆಯ್ದುದೆ ಕಾರಣಮಾಗಿ ಸಮಯಸಿದ್ದಾಂತಂಗಳ್‌ 
ಪಲವಾದವು. ಅಲ್ಲಿ ಧರ್ಮಮಧರ್ಮಮೆಂದೆರಡೆ ಭೇದಮಕ್ಕುಂ, ಅವಾವುವೆಂದೊಡೆ- 
ನ ಹಿಂಸ್ಕಾತ್‌ ಸರ್ವಭೂತಾನಿ, ಎ೦ದು ಅಕಳಂಕ ತರ್ಕಪ್ರತಿಷ್ಠಾ ನಿಶ್ಚಯ ಜೈನ 
ಸಿದ್ದಾ ೦ತವಾದಿಗಳುಂ; ಅಹಿಂಸಾ ಲಕ್ಷಣೋ ಧರ್ಮಃ ಎಂಬ ವೈಶೇಷಿಕ ನೈಯಾಯಿಕ 
ಸಾಂಖ್ಯ ಮೀಮಾಂಸಕ ಷಟ್ವರ್ಕಸಿದ್ಧಾಂತವಾದಿಗಳುಂ; (ಕರ್ಣಾಟಕ ಪಂಚತಂತ್ರ 
ಭೇದ ಪ್ರಕರಣ, ೨೮ ವಚನ) 

“ನ್ಯಾಯ' ಮತ್ತು 'ವೈಶೇಷಿಕ' ಇವು ಸ್ವತಂತ್ರ ತರ್ಕವಿಚಾರದ ಆಧಾರದ ಮೇಲೆ 
ನಿಂತಿರುವ ವಸ್ತುಸತ್ಯತಾ ವಾದವನ್ನು ಅವಲಂಬಿಸುವ, ದರ್ಶನಗಳು. ಬೌದ್ಧದಾರ್ಶನಿಕರ 
ನೈರಾತ್ಯವಾದ ಮತ್ತು ಸ್ರ ವಿಜ್ಞಾನವಾದಗಳಿಗೆ ಇವು ಪ್ರಬಲವಾದ ಪ್ರತಿದ್ವಂದ್ವಿಗಳು. "ನ್ಯಾಯ'ವು 
ಮುಖ್ಯವಾಗಿ ತರ್ಕ ಮತ್ತು ಪ್ರಮಾಣಶಾಸ್ತ್ರ: "ವೆ ೈಶೇಷಿಕ' ವು ಪಧಾನವಾಗಿ ಭೌತಶಾಸ್ತ್ರ 
ಮತು  ಧ್ಯಾತ್ಮಶಾಸ್ತ. ಅದರೆ ಎರಡಕ್ಕೂ  ಮೊಲತತ್ತಗಳು ಸಮಾನವಾಗಿವೆ: ಗುರಿಯೂ 
ಸಮಾನವೇ; ಜೀವಾತ್ಮನ ಮೋಕ್ಷವೇ ಆ ಗುರಿ. 

ಆತ್ಮವು ನಿತ್ಯವೂ ವ ಸಟ ದವ್ಯ. ಜ್ಞಾನ. ಇಚ್ಛೆ, ದ್ವೇಷ, ಪ್ರಯತ್ನ, ಸುಖ, 
ದುಃಖ, ಪುಣ್ಯ ಪಾಪ, ಈ ಎಂಟೂ ಆತ್ಮನ “ಗುಣ'ಗಳು. ಇವು ಹಾ ಯತೆ 
ಭೌತದ್ರವ್ಯದ ಗುಣಗಳಾಗುವಂತಿಲ್ಲ ಆದ್ದರಿಂದ ಅಭೌತವದ "ಆತ್ಸ'ವೆಂಬ ದ್ರವ್ಯವೊ೦ದಿರ 
ಬೇಕು: ಅದೇ ಈ ಗುಣಗಳಿಗೆ ಆಶ್ರಯ. ಆತ್ಮವು ಶರೀರ. ಇಂದ್ರಿಯ, ಮನಸ್ಸು, ಜ್ಞಾನ 
ಸಂತಾನ, ಇವೆಲ್ಲಕ್ಕಿಂತಲೂ ಬೇರೆ ಮತ್ತು ವಿಭಿನ್ನ ನ್ಯಾಯ-ವೈಶೇಷಿಕರಲ್ಲಿ ಕೆಲವರು 
ಆತ್ಮ ಪ್ರತ್ಯಕ್ಷ ಗ್ರಾಹ್ಯವಲ್ಲವೆಂದೂ, ಅದರ ಅಸಿತ್ವ ಶ್ರುತಿ ಪ್ರಮಾಣದಿಂದಲೂ ಮತ್ತು 
ಚೇತನ ಪಕಾರಗಳಾದ ಉಪಲಬ್ಬಿ, ಇಚ್ಛೆ, ದ್ವೇಷ ಮುಂತಾದವುಗಳ ಮೇಲಿಂದ 
ಮಾಡಬಹುದಾದ ಅನುಮಾನದಿಂದಲೂ, ಸಿದ್ಧಪ ಪಡುತ್ತದೆ ಎ೦ದು ಹೇಳುತ್ತಾರೆ. ನ್ಯಾಯ- 
ವೈಶೇಷಿಕರಲ್ಲಿ ಇತರರು, ಅಂತರ ಅಥವಾ ಮಾನಸ ಪ್ರತ್ಯಕ್ಷದಿಂದ ಆತ್ಮ ಗಾಹ್ಯವೆನ್ನು ತ್ತಾರೆ: 
3 ಇದ್ದೇನೆ”, "ನಾನು ಅರಿಯುತ್ತಿದ್ದೇನೆ', “ನಾನು pe 2 ಹೇಳುತಾ? 
ಇರುವ "ನಾನು' ಎಂಬ ಅನುಭವವೇ ಮಾನಸಪ್ರತ್ಯಕ್ಷದ ವಿಷಯ: ಜ್ಞಾನ ಅಥವಾ 
ಬುದ್ಧಿ ಆತ್ಮದ "ಗುಣ'ವಾದರೂ ಅದು ಮುಖ್ಯವಾದ ಅಥವಾ ಅವಿಯೋಜ್ಯವಾದ 
ಗುಣವಲ್ಲ. ಅತ್ಮ ಸಂಸಾರಿಯಾಗಿರುವ ಅವಸ್ಥೆಯಲ್ಲಿ ಮಾತ್ರ ಅದು ಗುಣ: ಅದ್ದರಿಂದ 
ಅದು ಔಪಾಧಿಕ. ತತ್ವಜ್ಞಾನದಿಂದ ಮೋಕ್ಷಸಿದ್ಧಿಯಾದಾಗ, ಆತೃವು ತನಗೆ ಶರೀರದೊಡನೆ 
ಇರುವ ಸಂಬಂಧದಿಂದ ಮುಕ್ತವಾಗುತ್ತದೆ. ಗ ಸುಖ, ದುಃಖ, ಅಥವಾ ಯಾವುದೇ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೯೦ 


ಬಗೆಯ ಬುದ್ಧಿವ್ಯಾಪಾರ ಅನುಭವಗೋಚರವಾಗದು. 

ಆತ್ಮದ ಬಗ್ಗೆ ಬೇರೆ ಬೇರೆ ಮತಗಳು ಬೇರೆ ಬೇರೆ ನಿಲುವುಗಳನ್ನು ತಳೆದಿದ್ದಾರೆ. 
ಎಂಬುದು ಗಮನಾರ್ಹ. ನ್ಯಾಯ-ವೈಶೇಷಿಕ ಪಂಥ ಮತ್ತು ಅದು ಆತ್ಮದ ಬಗ್ಗೆ 
ವ್ಯಕ್ತಪಡಿಸುವ ಅಭಿಪ್ರಾಯವು ಆದಿಪುರಾಣದಲ್ಲಿ ಚರ್ಚೆಗೆ ಗುರಿಯಾಗಿದೆ. 

ಆದರೆ ನೈಯಾಯಿಕರ ಈ ಮತವನ್ನು ಬೇರೆ ದಾರ್ಶನಿಕರು ಒಡ೦ಬಡುವುದಿಲ್ಲ; 
ಈ ಕರ್ಮಫಲವಾದವೇ ನೈಯಾಯಿಕರಿಗೆ ಈಶ್ವರಾಸ್ತಿತ್ವಸಾಧಕವಾದ ಯುಕ್ತಿಯು. 
ಕರ್ಮಕ್ಕೂ, ಫಲಕ್ಕೂ ಸಂಬ೦ಧವನ್ನುಂಟು ಮಾಡುವುದಕ್ಕಾಗಿಯೇ ಈಶ್ವರನು ಬೇಕಾಗಿದ್ದರೆ 
ಈಶ್ವರನನ್ನು ಒಡಂಬಡದೆ ಫಲವನ್ನು ಸಂಪೂರ್ಣವಾಗಿ ಕರ್ಮಾಧೀನವೆಂದು ಒಪುವುದು- 
ಎಂದರೆ ಕರ್ಮವೇ ಫಲೋತ್ಪಾದನ ಮಾಡುವುದೆಂದು ಹೇಳುವುದು ಅಸಂಗತ 
ವಾಗಲಾರದು; ಬೌದ್ಧರು ಇದೇ ಮತವನ್ನೊಪ್ಪುವರು. 

ನ್ಯಾಯವು ತರ್ಕಪದ್ಧತಿಯಲ್ಲಿ ವಿಶ್ಲೇಷಣಾ ಪಂಥವಾಗಿ ಬೆಳೆಯಿತು. ಅದರ ಪ್ರಕಾರ 
ಜ್ಞಾನಾರ್ಜನೆಯಿಂದ ಮೋಕ್ಷವನ್ನು ಪಡೆಯಬಹುದು. ಅದಕ್ಕಿಂತ ಮುಖ್ಯವಾಗಿ ಈ 
ದರ್ಶನದ ಪ್ರಕಾರ ಒಂದು ವಾಕ್ಯ ಅಥವಾ ಅಭಿಪ್ರಾಯವನ್ನು ಅನುಮಾನ, ವಾದ ಮತ್ತು 
ವಿಶ್ಲೇಷಣೆಗಳಿಂದ ಪರೀಕ್ಷಿಸಬಹುದು. ಅದು ತರ್ಕವನ್ನು ಹೇಗೆ ಬಳಸುತ್ತದೆಂಬುದನ್ನು 
ತಿಳಿಸಲು ಕೆಳಗಿನ ಉದಾಹರಣೆ ನೀಡಲಾಗಿದೆ. ೧. ಬೆಟ್ಟದ ಮೇಲೆ ಬೆಂಕಿ ಇದೆ, 
೨. ಏಕೆಂದರೆ ಅದು ಹೊಗೆ ಹೊಮ್ಮಿಸುತ್ತಿದೆ, ೩. ಯಾವುದು ಹೊಗೆ ಹೊಮ್ಮಿಸುತ್ತದೋ 
ಅದರಲ್ಲಿ ಬೆಂಕಿಯಿದೆ. (ಉದಾ : ಅಡಿಗೆ ಒಲೆ) 

ತರ್ಕಕ್ಕೆ ದೊರೆತ ಮಹತ್ವದಿಂದ ಭಾರತೀಯ ವಿದ್ವಾಂಸರು ಕ್ರಮಬದ್ಧವಾಗಿ ಚಿಂತನೆ 
ಮಾಡುವುದಕ್ಕೂ ತಮ್ಮ 1.0 ನೀಡುವುದಕ್ಕೂ ಸಷ್ಟವಾದ ದಾರಿ 'ಜೊರೆಯಿತು. 

ನ್ಯಾಯ- -ವೈಶೇಷಿಕದ ಇತಿಹಾಸ ಇಪ್ಪತ್ತು ಶತಮಾನಗಳನ್ನು ವ್ಯಾಪಿಸುತ್ತದೆ. ಎರಡು 
ED ಅದನ್ನು ವಿಭಾಗಿಸುವುದುಂಟು: ಒಂದು "ಪ್ರಾಚೀನ', ಇನ್ನೊಂದು 
“ನವೀನ'. ಪ್ರಾಚೀನ ನ್ಯಾಯ-ವೈಶೇಷಿಕ ಗೌತಮ, ಕಣಾದರಿಂದ (ಸುಮಾರು ಕ್ರಿ.ಪೂ. 
ಮೂರನೆಯ ಶತಮಾನ) ಆರಂಭವಾಗುತ್ತದೆ; ಗಂಗೇಶನ ಆಗಮನದ ಹೊತ್ತಿಗೆ 
(ಸುಮಾರು ಕ್ರಿಶ. ೧೨೦೦) ಮುಗಿಯುತ್ತದೆ. “ನ್ಯಾಯ'ದ ಮೊದಲ ಶಾಸ್ತ್ರೀಯ 
ಕೃತಿಯೇ ಗೌತಮರ ನ್ಯಾಯ-ಸೂತ್ರ ಪ್ರಾಚೀನ. ನ್ಯಾಯದ ಇತರ ಪ್ರಮುಖ ಕೃತಿಗಳೆ೦ದರೆ 
- ವಾತ್ಮ್ಯಾಯನನ ನ್ಯಾಯ- -ಭಾಷ್ಯ ಅಥವಾ ನ್ಯಾಯಸೂತ್ರ ವ್ಯಾಖ್ಯಾನ ಹಾಡು 
ಕ್ರಿ.ಶ. ೪೦೦). da ್ಯೀತಕರನ ನ್ಯಾಯ- i (ಕ್ರಿ.ಶ. ೬ನೆಯ ಶತಮಾನ), 
ವಾಚಸತಿಮಿಶ್ರನ ನ್ಯಾಯ-ವಾರ್ತಿಕ-ತಾತ್ಪರ್ಯ-ಟೀಕೆ (ಕ್ರಿಶ. ೯ನೇ ಶತಮಾನ), 
ಉದಯನನ ನ್ಯಾಯ-ವಾರ್ತಿಕ-ತಾತ್ತರ್ಯ-ಪರಿಶುದ್ಧಿ (ಕ್ರಿಶ. ೧೦ನೆಯ ಶತಮಾನ), 
ಜಯಂತನ ನ್ಯಾಯ-ಮಂಜರೀ ಮತ್ತು ಭಾವರ್ವಜ್ಞನ ನ್ಯಾಯ-ಸಾರ (ಕ್ರಿಶ. ೧೦ನೆಯ 
ಶತಮಾನ). ವೈಶೇಷಿಕ ದರ್ಶನದಲ್ಲಿ, "ಮೊದಲ ಶಾಸ್ತೀಯ ಕೃತಿ ಕಣಾದರ ವೈಶೇಷಿಕ- 
ಸೂತ್ರ ಇದು "ಗೌತಮರ ನ್ಯಾಯ- ಸೂತ್ರಕ್ಕಿಂತಲೂ CsA ತೋರುತದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೯೧ 


ವೈಶೇಷಿಕ ಸೂತ್ರಕ್ಕೆ ಈಗ ಭಾಷ್ಕವಾವುದೂ ಉಪಲಬ್ಧವಿಲ್ಲ; ಸಿಂಹಳದ ರಾಜ ರಾವಣನು 
ದು ಭಾಷ್ಯವನ್ನು ಬರೆದಿದ್ದನೆಂದು ಪ್ರವಾದವನು ಕೇಳುತ್ತೇವೆ. ಪ್ರಶಸ್ತಪಾದನ ಪದಾರ್ಥ- 
ಧರ್ಮ-ಸಂಗ್ರಹ (ಕ್ರಿ.ಶ. ೪ನೆಯ ಶತಮಾನ)ವನ್ನೇ ಸಾಮಾನ್ಯವಾಗಿ ವೈಶೇಷಿಕ- 
ಸೂತ್ರ ಭಾಷ್ಯವೆನ್ನುವುದು ರೂಢಿ. ಆದರೆ ಅದು ಭ್ಯಾಷ್ಯ-ಶೈಲಿಯಲ್ಲಿ ಇಲ್ಲ; ವೈಶೇಷಿಕ 
ದರ್ಶನದ ಒಂದು ಸ್ವತಂತ್ರ ವಿವರಣಗ್ರಂಥದಂತೆ ಬರೆಯಲ್ಪಟ್ಟಿದೆ. ಈ ಪ್ರಶಸ್ತಪಾದನ 
ಕೃತಿಗೆ ಮೂರು ಉತ್ತಮ ಟೀಕೆಗಳಿವೆ. ಅವು ಯಾವುವೆಂದರೆ - ವ್ಯೋಮಶಿವನ 
ವ್ಯೋಮವತೀ (ಕ್ರಿಶ. ೯ ನೆಯ ಶತಮಾನ), ಶ್ರೀಧರನ ನ್ಯಾಯ-ಕ೦ದಲೀ ಮತ್ತು 
ಉದಯನನ ಕಿರಣಾವಲೀ (೧೦ನೆಯ ಶತಮಾನ). ಉದಯನನ ಲಕ್ಷಣಾವಲೀ 
ವೈಶೇಷಿಕದರ್ಶನದ ಒಂದು ಪ್ರಕರಣಗ್ರಂಥ. ಶಿವಾದಿತ್ಯನ ಸಪ್ತ-ಪದಾರ್ಥೀ ಮತ್ತು 
ವಲ್ಲಭಾಚಾರ್ಯನ ನ್ಯಾಯ-ಲೀಲಾವತೀ. ಇವೆರಡೂ ಪ್ರಾಚೀನಕಾಲದ ಕಡೆಗೆ ಬರುವ 
ನವೀನ ತರ್ಕಶಾಸ್ತ್ರದ ಮುನ್‌ಸೂಚನೆಯನ್ನು ತೋರಿಸುವ ಎರಡು ಮುಖ್ಯ ಕೃತಿಗಳು. 
ಪ್ರಾಚೀನ ನ್ಯಾಯ-ವೈಶೇಷಿಕ ದರ್ಶನದಲ್ಲಿ ನಿರೂಪಣೆಯ ಸೌಕರ್ಯಕ್ಕಾಗಿ ಎರಡು 
ವಿಭಾಗ ಮಾಡಬ | ಎ ಪ್ರಮಾಣಶಾಸ್ತ್ರ ಮತ್ತು ಆಧ್ಯಾ ತ್ಮಶಾಸ್ತ್ರ ಬಂಡು 
ವಿವರಗಳಿಗೆ ನೋಡಿ: ಡಾ. ಸರ ಪ್ಲ ರಾಧಾಕೃಷ್ಣನ್‌ ೧೯೭೦ 
ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಪುಟ. ೨೨೮ 
ಆರ್‌. ಎಸ್‌. ಶರ ೨೦೦೭ ಪ ಪ್ರಾಚೀನ ಹಾಂ ಪುಟ. ೨೪೮ 
ಮಹದೇವ ಪ್ರಭಾಕರ ಪೂಜಾರ ೧೯೭೬ ಜೈನಧರ್ಮ ಪರಿಭಾಷೆ ಪುಟ. ೮೬ 


ಪ 


೪೫೧. ಪಂಚಗವ್ಯ 

ಆಗಳಾ ಪೊಟಲ ಬೀದಿಗಳೊಳೆಲ್ಲಂ ಗಂಧೋದಕ 

ಪಂಚಗವ್ಯಂಗಳಂ ತಳಿಯಲ್ನು.. 2; (ಪಂಪ ಭಾರತ ೪-೫ ವ) 

ಆಗ ಪಟ್ಟಣದ ಬೀದಿಗಳಲ್ಲಲ್ಲ ಶ್ರೀ ಗಂಧದ ನೀರನ್ನೂ ಪಂಚಗವ್ಯವನ್ನೂ ಸಿಂಪಡಿಸಿ 
ಹಸುವಿಗೆ ಸಂಬಂಧಪಟ್ಟ ಹಾಲು ಮೊಸರು , ತುಪ್ಪ oi ಸಗಣಿ ಇವುಗಳನ್ನು 
ಮಿಶ್ರಮಾಡಿ ಶುದ್ಧಿಗಾಗಿ ಉಪಯೋಗಿಸುವ ಪದತ! ಪಂಚಗವ್ಯವೆಂದು ಇಲ್ಲಿಯ 
ಅಭಿಪ್ರಾಯ. ಪಂಚಗವ್ಯವನ್ನು ತಳಿಸುವುದು ಎಂದರೆ ಶುದ್ಧಿಗೊಳಿಸುವುದು ಎಂದರ್ಥ. 
ಹಸು ಪವಿತ್ರ ಸತ ಹಾಲು ಅಪ್ಪೇ ಪವಿತ್ರವೆಂಬ ನಂಬಿಕೆಯ ತಳಹದಿಯ ಮೇಲೆ 
ಇದು ರೂಪುಗೊಂಡಿದೆ. 


ಹಾಲು, ಮೊಸರು, ಗಂಜಲ, ಸಗಣಿ-ಇವುಗಳು ತುಂಬಾ ಪವಿತ್ರವಾದ ವಸ್ತುಗಳು. 
ಇಲ್ಲ ಗೋವಿಗೆ ಕೊಟ್ಟ ಮಹತ್ವವು ಗಮನಾರ್ಹ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೯೨ 


೪೫೨. ಪಂಚಗುರು 
ಪಂಚಗುರುಸ ಸಮಕ್ಷದೊಳ್‌ ಬಾಹ್ಯಾಭ್ಯಂತರಪರಿಗ್ರಹಪರಿತ್ಯಾಗಪುರಸ್ಪರಂ 
ವೀರಸಂಸ್ಥಾನಾರೂಢನಂ 
ಮಹಾಬಳನಂ ಜಾತರೂಪಧರನಂ ಮಾಡಿ (ಆದಿಪುರಾಣ ೨-೫೧ ವ) 
ಪಂಚಪರಮೇಷ್ಠಿಗಳು; ಅರ್ಹಂ೦ತ, ಸಿದ್ಧ, ಆಚಾರ್ಯ, ಉಪಾಧ್ಯಾಯ ಮತ್ತು 
ಸರ್ವಸಾಧುಗಳು. ಇವರು ಪಂಚಗುರುವೆನಿಸಿಕೊಳ್ಳುತ್ತಾರೆ. 
ಮುನಿವೃ ೦ದೋಚ್ಹಾರಿತಂ ಪಂ 
ಚನಮಸ್ತ ತಿಗಾಂತು. ಕಿವಿಯನರ್ಹತ್ತದಮಂ..... 
(ಕೆ.ಎಲ್‌. ನರಸಿಂಹಶಾಸ್ತ್ರಿ ೨೦೦೯ ಆದಿಪುರಾಣ ೨-೫೭) 
ಪಂಚನಮಸ್ಕ್ಯ ತಿ ಅಂದರೆ ಪಂಚಪರಮೇಷ್ಠಿಗಳಿಗೆ ಮಾಡುವ ನಮಸ್ಕಾರ. ಪಂಚ 
ಎಂದರೆ ಐದು. 'ನೆಮಸ್ಕರಿಸುವುದು ಎಂದರೆ ಹಿರಿಯರಿಗೆ ಕಿರಿಯರು 11 
ಗೌರವವೂ ಹೌದು. ನಮಸ್ಕಾರ ಪದ್ಧತಿಯಲ್ಲಿ ವ್ಯತ್ಯಾಸವಿದೆ. ಅದರಲ್ಲಿ ಹಿರಿಯರು- 
ಕಿರಿಯರು, ಗಂಡ-ಹೆಂಡತಿ, ಗುರು-ಶಿಷ್ಯ, ದೇವರು-ಮನುಷ್ಯ, ತಂದೆ-ತಾಯಿ ಮಗ/ 
ಮಗಳು. 
ಆಧುನಿಕ ಪರಿಭಾಷೆಯಲ್ಲಿಯೂ ಇದು ಚಾಲ್ತಿಯಲ್ಲಿದೆ. ಪಂಪ ಇಲ್ಲಿ ನಮಸ್ಕೃತಿ 
ಎಂದು ಬಳಸಿರುವುದು ಗಮನಾರ್ಹವಾಗಿದೆ. 
ವಿವರಗಳಿಗೆ ನೋಡಿ: ಪಂಚ ಪರಮೇಷ್ಠಿಗಳು. 


೪೫೩. ಪಂಚ ತಂತ್ರ ಪ್ರಕಾರಗಳು (ಬದುಂ ತಂತ್ರಗಳ್‌) 

ಅನೇಕ ಪಕಾರಕಪಟೋಪಾಯಂಗಳಿಂದತಿಸ್ನೇಹಿತರೊಳ್‌ ಪೃಥಗ್ಭಾವಮ೦ಮಾಬ್ವುದೇ 
ಭೇದಮೆಂಬುದು, ಆವ ಕಾರ್ಯಮುಮಂ ವಿಚಾರಪೂರ್ವಕಮಲ್ಲದೆ ನೆಗಟಲಾಗ 
ದೆಂಬುದನಟೆಪುವುದು ಪರೀಕ್ಷೆಯೆಂಬುದು ; ಎ೦ತು೦ ನಂಬದರಂ ನಂಬುವಂತೆ 
ನುಡಿದೊಡಂಬಡಿಸಿಯೊಳಪೊಕ್ಕು ನೆಗಬ್ಬುದು ವಿಶ್ಲಾಸಮೆಂಬುದು ; ಪೆಜರ 
ಬಗೆಯಜೆದುಸಂಧಾನ೦ಗೆಯ್ದು ವಂಚಿಸುವುದು ವಂಚನೆಯೆಂಬುದು ; ಅನ್ಕರೆಲ್ಲರು 
ಮನತಿಸ್ನೇಹದಿ೦ ತನ್ನವರ೦ ಮಾಡಿಕೊಳ್ಳುದು ಮಿತ್ರಕಾರ್ಯಮೆಂಬುದು ; ಇಂತು ಐದು೦ 
ತಂತ್ರ೦ಗಳ ಪ್ರಕಾರಂ. (ಪಂಚತಂತ್ರ ಪೀಠಿಕಾಪಕರಣ ೪ವ) 

ಸ್ನೇಹಿತರಲ್ಲಿ ಒಡಕುಂಟು ಮಾಡುವುದು ಭೇದ. ಎಚಾರಿಸಿಕೊಳ್ಳದೆ ಕೆಲಸ 
ಮಾಡುವುದು ಸರಿಯಲ್ಲ. ಆದುದರಿಂದ ಸರಿಯಾಗಿ ಪರೀಕ್ಷಿಸಿ ಕೆಲಸ ಮಾಡುವುದು 
ಪರೀಕ್ಷೆಯೆನಿಸಿಕೊಳ್ಳುತ್ತದೆ. ನಂಬದವರನ್ನು ನಂಬುವಂತ ಮಾತಿನಲ್ಲಿ ಒಪ್ಪಿಸಿ ಕೆಲಸ 
ಮಾಡುವುದು ಎಶ್ವಾಸವೆನಿಸಿಕೊಳ್ಳುತ್ತದೆ. ಅನ್ಯರ ಬಗೆಯನ್ನು ತಿಳಿದು ಸಂಧಾನಗೆಯ್ದು 
ವಂಚಿಸುವುದು ವಂಚನೆಯೆನ್ನಿಸಿಕೊಳ್ಳುತ್ತದೆ. ಸಂಬ೦ಧಿಸಿದವರನ್ನು ನಂಬುವಂತೆ ಮಾಡಿ 
ತಮ್ಮವರನ್ನಾಗಿಸಿಕೊಳ್ಳುವುದು ಮಿತ್ರಕಾರ್ಯ. ದುರ್ಗಸಿಂಹನ ಪಂಚ ತಂತ್ರದ ಕುರಿತು 
ತ.ಸು.ಶಾ.ಮ ರಾಯರು ಹೀಗೆ ಹೇಳುತ್ತಾರೆ: 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೯೩ 


“ದುರ್ಗಸಿಂಹನು ಪಂಚತಂತ್ರವನ್ನು ಚಂಪೂರೂಪದಲ್ಲಿ ಕನ್ನಡಿಸಿದ್ದಾನೆ. ಆತನ 
ಗಂಥದ ಆದಿಯಲ್ಲಿರುವ ಕೆಲವು ಪದ್ಯಗಳಿಂದ ಕವಿಯ ವಿಚಾರವಾಗಿ ನಮಗೆ ಇಷ್ಟು 
ಮಾತ್ರ ತಿಳಿದು ಬರುತ್ತದೆ-ಕರ್ಣಾಟಕದ ಕಿಸುಕಾಡನಾಡಿನ ಸೈಯಡಿ ಎ೦ಬ ಅಗ್ರಹಾರದಲ್ಲಿ 
“ತರ್ಕ”, ವ್ಯಾಕರಣ, ಕಾವ್ಯ, ನಾಟಕ, ಭರತ ವಾತ್ಕಾಯನಾದ್ಯಶೇಷ ವಿದ್ಯಾ ಸಮುದತರಣ 
ಗುಣೈಕ ಪುಣ್ಯ”ನಾದ ದುರ್ಗಮಯ್ಯನೆಂಬ ಧರಾಮರಾಗಗಣ್ಯನಿದ್ದನು. ಈತನ ಮಗ 
“ದೇವ, ದ್ವಿಜ, ಗುರು, ಜನಪದ ಸೇವಾನಿರತ”ನಾದ ಈಶ್ವರಾರ್ಯ. ಈ ಈಶ್ವರಾರ್ಯನಿಗೂ, 
ಈತನ ಮಡದಿ ರೇವಾಂಬಿಕೆಗೂ ಮಗನಾಗಿ ಜನಿಸಿದವನು ಕವಿ ದುರ್ಗಸಿಂಹ. 
ಈತನು ಸ್ಮಾರ್ತ ಬ್ರಾಹ್ಮಣ, ಕಮ್ಮೆ ಕುಲದವನು, ಗೌತಮ ಗೋತ್ರದವನು. ಮಹಾಯೋಗಿ 
ಗಳಾದ ಶಂಕರಭಟ್ಟರು ಈತನ ಗುರುಗಳು. “ಸತ್ಯಾಶ್ರಯ ಕುಲತಿಲಕ”, “ಕೀರ್ತಿ 
ವಿದ್ಯಾಧರ”, “ಚೋಳ ಕಾಲಾನಲ?” ಇತ್ಯಾದಿ ಬಿರುದುಗಳಿ೦ದ ಕೂಡಿದ ಒಂದನೆಯ 
ಜಯಸಿಂಹ ಜಗದೇಕಮಲ್ಲ ರಾಜನಲ್ಲಿ “ಶ್ರೀಗಂಡ ಭೂರೀಶ್ರಯ”ನೆಂಬ ಬಿರುದುಳ್ಳ 
ಸಿಂಹ ಸನ್ನಾಹನೆಂಬ ದಂಡನಾಯಕನಿದ್ದನು. “ತಚ್ಛರಣ ಕಮಲಭ್ಯಂಗ”ನಾದ 
ಕುಮಾರಸ್ವಾಮಿಯು ದುರ್ಗಸಿಂಹನಿಗೆ ಜಗದೇಕಮಲ್ಲನಲ್ಲಿ ಸಂಧಿ ವಿಗಹಿಯ ಪದವಿಯನ್ನು 
ಕೊಡಿಸಿದನು. ದೊರೆಯ ಅನುಗಹಕ್ಕೆ ಪಾತ್ರನಾದ ಕವಿ ಸುಖಜೀವನವನ್ನು ಬಾಳಿದುದಲ್ಲದೆ, 
ದೈವಭಕ್ತನಾಗಿದ್ದು, ತನ್ನ ಹುಟ್ಟಿದೂರಿನಲ್ಲಿ ಹರಿಹರ ಭವನಗಳನ್ನು ಕಟ್ಟಿಸಿ ಕೀರ್ತಿಶಾಲಿ 
ಯಾದನು. 

ಜಗದೊಳ್‌ ಪತಿಹಿತದೆಡೆಯೊಳ್‌ 

ನೆಗಳ್ಳನಜನೊನೇಕದಂತನಿಂ ಪವನಜನಿಂ 

ಖಗರಾಜನಿನೀ ದುರ್ಗಂ 

ದ್ವಿಗುಣಂ ತ್ರಿಗುಣ೦ ಚತುರ್ಗುಣ೦ ಪಂಚಗುಣಂ. 

ಕವಿಯು ತನ್ನ ಗ್ರಂಥದ ಮೂಲದ ಮಹತ್ತನ್ನು ಕುರಿತು ಹೀಗೆ ಹೇಳುತ್ತಾನೆ: ಗಿರಿ 
ತನೂಜೆಯು ಶಿವನನ್ನು ಕುರಿತು “ದೇವ ನೀನೆನಗೊಂದಪೂರ್ವಮಪ್ಪ ಕಥೆಯಂ 
ಪೇಳಲ್ವೇಳ್ಪುದೆನೆ” ಪರಶಿವನು ಅಪೂರ್ವವಾದ ಒಂದು ಕಥೆಯನ್ನು ಆಕೆಗೆ ಹೇಳುತ್ತಿದ್ದನು. 
ಆಗ ಪುಷ್ಪದ೦ತನೆಂಬ ಗಣಪ್ರಧಾನನು ಅದನ್ನೆಲ್ಲಾ ಅಮೂಲಾಗ್ರವಾಗಿ ಕೇಳಿದನು. 
ಕಾರಣಾಂತರದಿಂದ ಆತನು ಭೂಲೋಕದಲ್ಲಿ ಗುಣಾಢ್ಯನೆಂಬ ಹೆಸರಿನಿಂದ ಹುಟ್ಟಿ, 
ತಾನು ಶಿವನಿಂದ ಕೇಳಿದ್ದ ಕಥೆಯನ್ನು ಪೈಶಾಚಕ ಭಾಷೆಯಲ್ಲಿ ಬೃಹತ್ಯಥೆಯೆಂಬ 
ಹೆಸರಿನಿಂದ ಹೇಳಿದನು. ಅವುಗಳನ್ನು ಕೇಳಿದ ವಸುಭಾಗ ಭಟ್ಟನೆಂಬ ಕವಿ “ಆ 
ಕಥಾಸಮುದ್ರದೋಳ್‌ ಪಂಚರತ್ನಮಪ್ಪೈದು ಕಥೆಗಳನಾಯ್ದುಕೊಂಡು ಪಂಚತಂತ್ರಮೆಂದು 
ಪೆಸರಿಟ್ಟು ಸಮಸ್ತ ಜಗಜ್ಜನೋಪಕಾರಾರ್ಫಂ ಪೇಳ್ದನ್‌”. 

ಆ ವಸುಭಾಗ ಭಟ್ಟ ಕೃತಿಯಂ ವಸುಧಾಧಿಪ ಹಿತಮನಖಿಲವಿಬುಧಸುತಮಂ 
ಪಸತಾಗಿರೆ ವಿರಚಿಸುವೆ೦ ವಸುಮತಿಯೊಳ್‌ ಪಂಚತಂತ್ರಮಂ ಕನ್ನಡದಿಂ ಎಂದು 
ಕವಿ ಹೇಳಿಕೊಂಡಿದ್ದಾನೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೯೮ 


ಪಂಚತಂತ್ರದ ಐದು ಕತೆಗಳು ಐದು ರೀತಿಯ ತತ್ವಗಳನ್ನು ಒಳಗೊಂಡಿವೆಯೆಂದು 
ತ.ಸು.ಶಾಮರಾಯರು ಅಭಿಪ್ರಾಯ ಪಡುತ್ತಾರೆ: 

ಸೌರೂಪ್ನ [ಪುರದ ರಾಜನಾದ ಅಮರಶಕ್ತಿಯು ಸೆ ಸ್ವೇಚ್ಛಾಚಾರಿಗಳಾದ ತನ್ನ ಮೂವರು 
ಮಕ್ಕಳನ್ನು ತಿದ್ದಿ ಹಾದಿಗೆ ತರಲು, ವಸುಧಾಗ ಭಟ್ಟನನ್ನು ಬೇಡಿದನಂತೆ. ಆತನು 
“ಅರ್ಥಶಾಸ್ತ್ರಾಭಪ್ರಾಯೋಪಾಯಂಗಳಪ್ಪುವೈದು ಕಥೆಗಳಂ ಪೇಳ್ವು, ತಿಳಿಪಿ, ರಾಜಪುತ್ರರಂ 
ಸತ್ಪಾತ್ರರಂ ಮಾಡಿ ತಾನುಂ ಸ್ವಾರ್ಥ ಸಿದ್ಧಿಯೊಳ್‌ ಕೂಡಿದಂ.” ಆ ಐದು ಕಥೆಗಳೂ 
ಅರ್ಥಶಾಸ್ತ್ರದ ಐದು ತತ್ವಗಳನ್ನು ಬೋಧಿಸುತ್ತವೆ.-೧) ಅತಿ ಸ್ನೇಹಿತರೊಳ್‌ ಪೃಥಗ್ದಾವಂ 
ಮಾಳ್ಗುದು ಭೇದವೆಂಬುದು. ೨) ಎಂತು ನಂಬದರಂ ನಂಬುವಂತೆ ನುಡಿದೊಡಂಬಡಿಸಿ 
ಯೊಳಪೊಕ್ಕು ನೆಗಳ್ಳುದು ವಿಶ್ವಾಸಮೆಂಬುದು. ೩) ಆವ ಕಾರ್ಯಮುಮಂ 
ವಿಚಾರಪೂರ್ವಕಮಲ್ಲದೆ ನೆಗಳಿಲಾಗದೆಂಬುದಳಿಪುವುದು ಪರೀಕ್ಷೆಯಂಬುದು. ೪) 
ಅನ್ಯರೆಲ್ಲರುಮನತಿಸ್ನೇಹದಿ೦ ತನ್ನವರ೦ ಮಾಡಿಕೊಳ್ಳುದು ಮಿತ್ರಕಾರ್ಯಮೆಂಬುದು”- 
ಈ ಐದು ತಂತ್ರಗಳೂ ಪಿಂಗಳಕನೆಂಬ ಸಿ೦ಹಕ್ಕೂ ಸಂಜೀವಕನೆಂಬ ಎತ್ತಿಗೂ ನಡೆದ 
ವ್ಯವಹಾರದಲ್ಲಿ ಆಚರಣೆಗೆ ಬಂದಿದೆ. ಶಾಸ್ತ್ರ ವಿಷಯವನ್ನು ಕಾಂತಾಸಮ್ಮಿತವಾಗಿ 
2 2.2% ಸಮ್ಮೋಹನಶಕ್ತಿಯ ಮಹಿಮೆಯನ್ನು ನೋಡಿ 

ವಿವರಗಳಿಗೆ ನೋಡಿ: ತೆಕ್ಕುಂಜ ಗೋಪಾಲಕೃಷ್ಣ ೧೯೫೬ ಶ್ರದ್ಧಾಂಜಲಿ ಪುಟ. ೧೨೮-೧೨೯ 


೪೫೪. ಪಂಚತ್ವ 

ಬಂಚೆಸಿ ತನ್ನನುಜೆಯ ಧನ 

ಮಂ ಸಶಕ್ತ ಕೊಂಡು ಪುಸಿದು ಕಳವಳಿಸಿ ಖಳಂ೦ । 

ಪಂಚತ್ವ ಮನೈದಿ ಮರು 

ಚ್ವಂಚಳಮನನೀಗಳಲ್ರೆ ವಾನರನಾದಂ ॥ 

(ಕೆ.ಎಲ್‌.ನರಸಿಂಹಶಾಸ್ತಿ೨೦೦೯ ಆದಿಪುರಾಣ ೫-೧೮) 

ಪಂಚತ್ವವೆಂದರೆ ಸಾವು. ಸಂಸ್ಕೃತದಲ್ಲಿ ಪಂಚತಾ ಅಂದರೆ ಮರಣ; ಸಾವು: 
ಶರೀರಕ್ಕೆ ಆರಂಭಕವಾದ ಪಂಚಮಹಾಭೂತಗಳು. ಕನ್ನಡದಲ್ಲಿ ಪಂಚತ್ತವೆಂದರೆ ಸಾವು 
ಎಂದು ಪಂಪ ಬಳಸಿದರೂ ಅಷ್ಟಾಗಿ ಈ ಪದವು ಚಾಲ್ತಿಯಲ್ಲಿಲ್ಲ. ಸ್ವಲ್ಪಮಟ್ಟಿಗೆ ಇದು 
ಅಪರೂಪವಾದ ಪದ. ಪಂಚ ಮಹಾಭೂತಗಳಲ್ಲಿ ಪ್ರಾಣವು ಲೀನವಾಗುವುದರಿಂದ 
ಪ೦ಚತ್ಪವೆಂದು ಬ೦ದಿರಬೇಕು. 

“ಗದಾಯುದ್ಧ'ದಲ್ಲಿಯೂ ರನ್ನ ಈ ಪದವನ್ನು ಬಳಸಿದ್ದಾನೆ. ದುಶ್ಯಾಸನನ ಮರಣ 
ಸಂದರ್ಭದಲ್ಲಿ. 

“ನಿಜಜೀವಂ ಪರಲೋಕದೊಳ್‌ ನಿಜಮಹಾಮಾಂಸಂ ಪಿಶಾಚಾಸ್ಕದೊಳ್‌ ನಿಜರಕ್ಷಂ 
ರಿಪುಕುಕ್ಷಿಯೊಳ್‌......ಪ೦ಚತ್ವಮಂ ಪೊರ್ದಿದಯ್‌” (ಗ.ಯು-೫-೫) 

ಇಲ್ಲಿ ದುಶ್ಯಾಸನನದು ವಿಲಕ್ಷಣ ಪಂಚತ್ಪವಾಗಿದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೯೫ 


೪೫೫. ಪಂಚ ಮಹಾಪಾತಕಂಗಳ್‌ 
ಬಾಲವಧೆ ಸ್ಪೀವಧ ಗೋವಧೆ ಬ್ರಾಹ್ಮಣವಧೆ ಯಷಿವಧೆಯೆಂ ದೀ 


ಪಂಚಮಹಾಪಾತಕಂಗಳಂ ಗೆಯ್ದ ಹ್‌ ಎ ರಾವ 
(ಡಿ.ಎಲ್‌.ಎನ್‌.೨೦೦೯ ಪು.೧೪೦). 


ಬಾಲವಧೆ, ಸೀವಧೆ, ಗೋವಧೆ, ಬ್ರಾಹ್ಮಣವಧೆ, ಯಷಿವದೆ, ಪಂಚಮಹಾಪಾತಕಗಳು 
ಎಂದು ವಡ್ಡಾರಾಧನೆಯು ಹೇಳುತ್ತದೆ. 
ಬ್ರಹ್ಮ ಹತ್ಯೆ. ಸುರಾಪಾನ, ಸ್ಮೇಯ ಮತ್ತು ಗುರುತಲ್ಪ ಗಮನವನ್ನು 
ಮಹಾ ಗೌತಮದಿಂದ ಹಡಿದು ಮನು, ಯಾಜ್ಞವಲ್ಕ್ಯರು ಹೇಳಿದ್ದಾರೆ. 
ಪಾಪಿಗಳೊಡನೆ ಸೇರುವುದೂ ಮಹಾಪಾತಕವಾಗಿದೆ. 
ಸ್‌ ಭಟ್ಟರಾ ನಿಮ್ಮಂ ಪಂಚಮಹಪಾತಕನ ಮನೆಗೊಡಗೊಂಡು ವೋಗಿ..... 
(ವಡ್ಡಾರಾಧನೆ ೨೦೧೦ ಸುಕುಮಾರಸ್ವಾಮಿಯ ಕತೆ ಪುಟ.೧೮) 
ಬಾಲ; ಸ್ತೀ; ಬ್ರಾಹ್ಮಣ; ಯಪಷಿ; ಸ್‌ ಇವು ಮತಾಚಾರಕ್ಕೆ ಸಂಬಂಧಿಸಿದವು. 
ವಿವರಗಳಿಗೆ ನೋಡಿ: ಚಕಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ್ಮ, ತಿ 
ಯುಗಯಾತ್ರೀ ಭಾರತೀಯ ಸಂಸ್ಕೃತಿ ೧೯೭೧ ಸಂಪುಟ. ೨ ಪುಟ. ೨೦೫ 
ದಿ. ನಾಗೇಶ ರಂಗೋ ಕುಲಕರ್ಣಿ (ಅನು) ೨೦೦೭ ಯಾಜ್ಞವಲ್ಕ ಸ್ವ ಸ್ಪತಿ 


೪೫೬. ಪಂಚ ಮಹಾವಾದ್ಯಗಳು 


ಸ ಪಲತೆಅದ NE ಪೊಯ್ಬಿಯುಂ ಶಂಖಂಗಳಂ ಪೂ ಪೂರೈಸಿಯುಂ 
ಭೇರಿಗಳಂ ತಾಟಿಸಿಯು೦ 


ಕಹಳೆಗಳನೊತ್ತಿಸಿಯು೦ ಪಂಚಮಹಾವಾದ್ಯ೦ಗಳ೦ ನಕುಲನಾಸ್ಫೋಟಸಿ ಬ 
(ಸಾಹಸ ಭೀಮ ವಿಜಯ ೩೭-೧ ವ) 

ಕೊಂಬು, ತಮಟೆ, ಶಂಖ, ಭೇರಿ, ಜಾಗಟೆ ಇವು ಪಂಚ ಮಹಾವಾದ್ಯಗಳು. 
ಇವುಗಳನ್ನು ಬಾರಿಸುತ್ತ ಪಾಂಡವರು ವೈಶಂಪಾಯನ ಸರೋವರದಲ್ಲಿ ಅಡಗಿದ್ದ 
ಕೌರವನನ್ನು ಪೊರಮಡಿಸಲು ಪ್ರಯತ್ನಿಸಿದರು. ಧ್ವನಿಗಳ ಆಸ್ಫೋಟ ಇಲ್ಲಿ ಗಮನಾರ್ಹ. 
ವಿವರಗಳಿಗೆ : ಚಿದಾನಂದಮೂರ್ತಿ ಎಂ. ೨೦೦೮ ಕನ್ನಡ ಶಾಸ ಸನಗಳ ಸ ಸಾಂಸ್ಕೃತಿಕ ಅಧ್ವಯನ 


೪೫೭. ಪಂಚರತ್ನ ಮಂಗಳಜಳ 
ಅಗಳ್‌ ಪಂಚರತ್ನಗರ್ಭ ವಿವಿಧೌಷಧಿಸಂದರ್ಭ ಶಾತಕುಂಭಕುಂಭಸಂಭೃತ 
ಮಂಗಳಜಳಂಗಳಿಂದಂ ಮಿಸಿಸೆ ಮಿಂದಳಂಕಾರಮಂದಿರಕ್ಕೆ ವಂದು ನೆಚೆಯ 


NE (ಕೆ.ಎ ಲ್‌.ನರಸಿಂಹಶಾಸ್ತಿ ೨೦೦೯ ನ ರಾಣ ೪-೩೫ವ) 
ಸುವರ್ಣ, ರಜತ, ಮುಕ್ತಾ, ಮಾಣಿಕ್ಯ, ಪ್ರವಾಳಕ ಅಥವಾ ನೀಲ, ವಜ ಪದ್ಮರಾಗ 
ಮುತ್ತು ಹವಳಗಳನ್ನು ಪಂಚರತ್ತವೆನ್ನುತಾರೆ. ಪಂಚರತ್ನ ಗಳು ಶಾತ ಹಂಪಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೯೩ 


ಚಿನ್ನದ ಕಲಶ, ಕಲಶದಲ್ಲಿನ ನೀರು ಮಂತ್ರ ಪೂರಿತವಾದರೆ ಆಗ ಅದು ಮ೦ಗಳಜಲ 
ವಾಗುತ್ತದೆ. ಕಲಶದಲ್ಲಿರುವ ನೀರನ್ನು ತಲೆಗೆ ಸುರಿದರೆ ಆಗ ಮಂಗಳಜಲದ 
ಸ್ನಾನವಾಗುತ್ತದೆ. ಶುಭಕಾರ್ಯಕ್ಕೆ ಮಂಗಳಸ್ನಾನವಾಗಬೇಕು. ಇದು ಬಹಿರ್‌ಶುದ್ದಿಗೆ 
ಕಾರಣವಾಗುತ್ತದೆ. ಲೌಕಿಕವಾಗಿ ಇದನ್ನು “ಮಡಿ'ಯೆಂದು ಕರೆಯುತ್ತಾರೆ. ವತಕ್ಕೆ ಕೂರುವ 
ಮುನ್ನ ಮಂಗಳ ಸ್ನಾನವಾದರೆ - ಅನಂತರ ಅವರು ಯಾರನ್ನು ಮುಟ್ಟಬಾರದು. 
ಮುಟ್ಟಿದರೆ ಮೈಲಿಗೆಯಾಗುತ್ತದೆಯೆಂಬ ನಂಬಿಕೆಯಿದೆ. 


೪೫೮. ಪಂಚಸಮಿತಿಗಳು 

ಈರ್ಯಾ, ಭಾಷಾ, ಏಷಣಾ, ಆದಾನನಿಕ್ಷೇಪಣ ಮತ್ತು ಉತ್ಪರ್ಗ ಇವು ೫ 
ಸಮಿತಿಗಳಾಗಿವೆ. (ತ. ಸೂ. ೯-೫) 

ಅನಂತಾನುಬಂಧಿ, ಅಪ್ರತ್ಯಾಖ್ಯಾನಾವರಣ ಮತ್ತು ಪ್ರತ್ಯಾಖ್ಯಾನಾವರಣ ಕ್ರೋಧ- 
ಮಾನ-ಮಾಯೆ-ಲೋಭಗಳ ಅಭಾವವಾಗಿ ಹೋಗಿರುವುದರಿಂದ ಮುನಿರಾಜರು 
ಯಾವಾಗ ಆಹಾರ-ವಿಹಾರ-ನಿಹಾರ ಮತ್ತು ದೇವದರ್ಶನ, ತೀರ್ಥವಂದನೆ ಮೊದಲಾದ 
ಪ್ರಶಸ್ತ ಪ್ರಯೋಜನದಿಂದ ಗಮನ ಮಾಡುತ್ತಿದ್ದರೆ ನಾಲ್ಕು ಮೊಳ ಮುಂದೆ ಭೂಮಿಯನ್ನು 
ನೋಡಿಕೊಂಡು ಹಗಲು ಹೊತ್ತಿನಲ್ಲಿ ಪ್ರಾಸುಕ ಮಾರ್ಗದಿಂದಲೇ ಗಮನ ಮಾಡುತ್ತಾರೆ, 
ಅವರ ಈ ಕ್ರಿಯೆಯನ್ನು ಈರ್ಯಾಸಮಿತಿಯೆಂದು ಹೇಳುತ್ತಾರೆ. 

ಇದೇ ಪ್ರಕಾರ ಮೇಲೆ ಹೇಳಿದ ಕಷಾಯಗಳ ಅಭಾವವಾಗಿ ಹೋಗುವುದರಿಂದ 
ಮುನಿರಾಜರು ಇತರರಿಗೆ ನೋವನ್ನುಂಟು ಮಾಡುವ ಕರ್ಕಶ-ನಿಂದ್ಯ ವಚನಗಳನ್ನೆಂದೂ 
ಆಡುವುದಿಲ್ಲ. ಯಾವಾಗ ಮಾತನಾಡುತ್ತಾರೋ ಆಗ೦ತೂ ಹಿತ-ಮಿತ-ಪ್ರಿಯ ಮತ್ತು 
ಸಂದೇಹ ರಹಿತ, ಮಿಥ್ಯಾತ್ತರೂಪ ರೋಗದ ನಾಶ ಮಾಡುವಂಥ ವಚನಗಳನ್ನೇ 
ಆಡುತ್ತಾರೆ. ಅವರ ಈ ಪ್ರಕಾರದ ವಾಚಿಕ ಕ್ರಿಯೆಯನ್ನು ಭಾಷಾಸಮಿತಿಯೆಂದು 
ಹೇಳುತ್ತಾರೆ. 

ಧ್ಯಾನ, ಅಧ್ಯಯನ ಮತ್ತು ತಪಸ್ಸುಗಳಲ್ಲಿ ಬಾಧೆಯನ್ನುತ್ತನ್ನ ಮಾಡುವಂಥ ಕ್ರುಧೆ- 
ತೃಷೆಗಳುಂಟಾದರೆ ತಪಶ್ಚರಣಾದಿಗಳ ವೃದ್ಧಿಯ ಸಲುವಾಗಿ ಮುನಿರಾಜರು ನಲವತ್ತಾರು 
ದೋಷಗಳನ್ನು ನಿವಾರಿಸಿ ಕುಲೀನ ಶ್ರಾವಕರ ಮನೆಯೊಳಗೆ ಹಗಲು ಹೊತ್ತಿನಲ್ಲಿ 
ಎದ್ದು ನಿಂತು ಒಂದು ಬಾರಿ ಅನುದ್ದಿಷ್ಟ ಆಹಾರ ಗ್ರಹಣ ಮಾಡುತ್ತಾರೆ. ಅದನ್ನು 
ಏಷಣಾ ಸಮಿತಿಯೆಂದು ಹೇಳುತ್ತಾರೆ. 

ಮುನಿರಾಜರು ತಮ್ಮ ಶುದ್ಧಿ, ಸಂಯಮ ಮತ್ತು ಜ್ಞಾನಸಾಧನದ ಉಪಕರಣಗಳಾದ 
ಪಿ೦ಛ, ಕಮಂಡಲು ಮತ್ತು ಶಾಸ್ತ್ರಗಳನ್ನು ಸಾವಧಾನತೆಯೊಡನೆ ಎಂದರೆ ಅದರಿಂದ 
ಯಾವುದೇ ಪ್ರಕಾರದ ಬಾಧೆಯುಂಟಾಗುದಂತೆ ಎಚ್ಚರಿಕೆಯಿಂದ ಎತ್ತಿಕೊಳ್ಳುತ್ತಾರೆ- 
ಇಡುತ್ತಾರೆ. ಮುನಿಗಳ ಈ ಪ್ರಮಾದರಹಿತ ಕ್ರಿಯೆಯನ್ನು ಆದಾನ-ನಿಕ್ಷೇಪಣಸಮಿತಿಯೆಂದು 
ಹೇಳುತ್ತಾರೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೯೭ 


ಸಾಧುಗಳು ಯಾವುದು ನಿರ್ಜಂತುಕವಾಗಿದೆ, ಅಚಿತ್ತವಾಗಿದೆ, ಏಕಾಂತವಾಗಿದೆ, 
ನಗರದಿಂದ ದೂರ ನಿರ್ಜನವಾಗಿದೆ, ಪರರ ಅವರೋಧದಿಂದ ರಹಿತವಾಗಿದೆ ಮತ್ತು 
ಎಲ್ಲಿ ಬಿಲ ಹಾಗೂ ಛಿದಗಳಿಲ್ಲ ಅಂಥ ಸ ಸ್ಥಾನದಲ್ಲಿ ಮಲ-ಮೂತ್ರ ಹಾಗೂ ಕಫಾದಿಗಳನ್ನು 
ಕ್ಷೇಪಣ ಮಾಡುತ್ತಾರೆ. ಅವರ ಈ ಕ್ರಿಯೆಯನ್ನು ಪ್ರತಿಷ್ಠಾಪನ ನಮಿ 
ಹೇಳಲಾಗುತ್ತದೆ. 


೪೫೯. ಪಂಚಾಗ್ನಿ 

ಇಲ್ಲಿಂದ ಸ್ವನಯುಗಮಶ್ರುತಸ್ನಾ ತಂ 

ಸಮೀಪ ಪತರವೃತ್ತಿ ಹೃ ದಯಶೋಕಾಗ್ನೇಃ 

ಚರತಿ ಏಮುಕಾಹಾರಂ 

ವ್ರತಮಿವ ಭವತೋ ರಿಪುಸ್ಲೀಣಾಂ ॥ 

ವೀರರ ವೀರ ವಿಮುಕ್ತಾ ೪ 

ಹಾರಂ ಭವದರಿವಧೂಸ್ತನದ್ಧಿತಯಂ ಕ 

ಣ್ವೀರಿ೦ ಮಿಂದೆರ್ದೆಗಿರ್ಚಿಂ 

೫2.1.1 ಬೆಂದು ಚರಿಸುತಿರ್ಪುದು ತಪಮಂ 

(ಕರ್ಣಾಟಕ ಕಾದಂಬರಿ, ೧-೫೪) 

ಪಂಚಾಗ್ನಿಯೆಂದರೆ ಐದು ಬಗೆಯ ಅಗ್ನಿಗಳು - ಪವನ, ಪಾವನ, ಆಹವನೀಯ, 
ತ್ರೇತಾ, ಗಾರ್ಹಪತ್ಯ ಇದರಲ್ಲಿ ಕೊನೆಯದನ್ನು ಗೃಹಸ್ಥರು ಆಚರಿಸಬೇಕು. ಯಷಿಗಳು 
ಬೇಸಿಗೆಯಲ್ಲಿ ನಾಲ್ಕು ಕಡೆ ಬೆಂಕಿ ಉರಿಸಿ, ಮಧ್ಯೆ ಕುಳಿತು, ನಡುನೆತ್ತಿಗೆ ಸೂರ್ಯನ 
ಬಿಸಿಲು ಬೀಳುವಾಗ ತಪಸ್ಸನ್ನು ಆಚರಿಸುವ ಕ್ರಮವನ್ನು ಪಂಚಾಗ್ನಿ ಮಧ್ಯದ ತಪಸ್ಸು 
ಎಂದು ಹೇಳುತ್ತಾರೆ. ನಾಗವರ್ಮನು ಕಿರ್ಚಿಂದೋರಂತಿರೆ ಬೆಂದು ಚರಿಸುತಿರ್ಪುದು 
ತಪಮಂ ಎಂದು ಹೇಳುತ್ತಾನೆ. ಇದು ಉಗ್ರವಾದ ತಪಸ್ಸು. ಇದರಲ್ಲಿ ವಿಮುಕ್ತಾಹಾರ 
ಎಂದರೆ ಆಹಾರದಿಂದ ವಿಮುಕ್ತವಾಗಿರಬೇಕು ಎಂದರ್ಥ. 

ಬೆಂಕಿ: ವೇದದ ಕಾಲದ ಅಧಿದೇವತೆ. 


ಅಗ್ನಿ ಐದು ಬಗೆ: 

ಕಾಲಾಗ್ನಿ — ಕಾಲಕ್ಕೆ ಸಂಬಂಧಿಸಿದ್ದು 
ಕುಧಾಗ್ನಿ  - ಹಸಿವೆಗೆ ಸಂಬಂಧಿಸಿದ್ದು 
ಶೀತಾಗ್ನಿ ~ ಶೀತಕ್ಕೆ ಸಂಬಂಧಿಸಿದ್ದು 
ಜ್ಞಾನಾಗ್ನಿ - ಜ್ಞಾನಕ್ಕೆ ಸಂಬಂಧಿಸಿದ್ದು 


ಈ ಐದು ಅಗ್ನಿಗಳು ನಮ್ಮ ದೇಹದಲ್ಲಿದೆಯೆಂದು ಹೇಳುತ್ತಾರೆ. 
ಶ್ರೌತ ಸಿದ್ಧಾಂತದಲ್ಲಿ ಗ್ರಾಹಪತ್ಯ ಅಗ್ನಿ ಆಹಾವೇನೀಯ "ಮತ್ತು ದಕ್ಷಿಣಾಗ್ನಿ. 
ಯಗ್ವೇದದಲ್ಲಿ ಅಗ್ನಿಯ ಕುರಿತು ವಿಶೇಷಣ . ಸೂತಗಳಿವೆ. 1. ದೇವತೆಗಳ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೯೮ 


ಪುರೋಹಿತ. ಎಶ್ವದ್ಯಾಪಾರದಲ್ಲಿನ ನಡೆಯುವ ನಿಯಮಕ್ಕೂ ಯತವೆಂದು ಹೆಸರು. 
ಅವನು ನಿಯಮಕ್ಕೆ ಅಧಿಪತಿ. ಅವನು ನಿಯಮಕ್ಕೆ ಅಧಿಪತಿಯಾಗಿರುವುದರಿಂದ 
ಮಾತರಿಶ್ಚನ ಎ೦ಬುದು ಅವನ ಮತ್ತೊಂದು ಹೆಸರು. 

ಬೆಂಕಿಯಿಂದ (ಅನಲ) ಅಶುಚಿಯಾದ ವಸ್ತುಗಳು ಶುಭ್ರವಾಗುತ್ತವೆ. ಅಂದರೆ 
ಬೆಂಕಿಯಿಂದ ಉರಿದು ಬೂದಿಯಾಗಿ ಶುಭ್ರವಾಗುತ್ತವೆ ಅಥವಾ ಪರಿವರ್ತಿತವಾಗುತ್ತವೆ. 
ನಾಗವರ್ಮನು ಕರ್ಣಾಟಕ ಕಾದಂಬರಿಯಲ್ಲಿ ಚಂಡಾಲ ಕನ್ಯೆಯನ್ನು ವಿವರಿಸುವಾಗ 
ಈ ರೀತಿಯಾಗಿ ಹೇಳುತ್ತಾನೆ. ಅನಲ ಎನ್ನುವುದು ಸಂಸ್ಕೃತ ಪದ. ಅನಲ ಎಂದರೆ 
ಅಗ್ನಿ, ಬೆಂಕಿ ಅರ್ಥವಿರುವ ಹಾಗೆಯೇ ಜೀರ್ಣ ಮಾಡುವ ಶಕ್ತಿ ಎಂಬ ಅರ್ಥವನ್ನೂ 
ಹೊಂದಿದೆ. (ಪಂಪಭಾರತದ ಖಾಂಡವದಹನ ಪ್ರಕರಣ) 

ಇಂದ್ರನನ್ನು ಬಿಟ್ಟರೆ ಅಗ್ನಿಯನ್ನು ಸ್ತುತಿಸಿರುವಷ್ಟು ಮತ್ತೆ ಯಾವ ದೇವತೆಯನ್ನೂ 
ಸ್ತುತಿಸಿಲ್ಲ. ಇವನ ಸ್ತೋತ್ರಕ್ಕಾಗಿಯೇ ಸುಮಾರು ಇನ್ನೂರು ಸೂಕ್ತಗಳಿವೆ. ಅಗ್ನಿಯ 
ಪೂಜೆ ಹಿಂದೂಗಳಲ್ಲೂ ಪಾರಸಿಕರಲ್ಲೂ ವಿಶೇಷವಾಗಿ ಆಚರಣೆಯಲ್ಲಿದೆ. ದೇವತೆಗಳನ್ನು 
ಕರೆದುಕೊಂಡು ಬರುವವನು ಅಗ್ನಿ. ಅವನು ದೇವತೆಗಳ ಪುರೋಹಿತ, ಯಜ್ಞಕ್ಕೆ 
ಹೋತ. ಅವನು ಖತದ ಗೋಪಾ. ವಿಶ್ವ ವ್ಯಾಪಾರದಲ್ಲಿ ಕಾಣಬಹುದಾದ ಕ್ರಮಕ್ಕೂ 
ನಮ್ಮ ನಡತೆಯಲ್ಲಿ ಕಾಣಬಹುದಾದ ನಿಯಮಕ್ಕೂ ಯತ ಎಂದು ಹೆಸರು. ಅಗ್ನಿ ಆ 
ನಿಯಮಕ್ಕೆ ಅಧಿಪತಿ. ಮಾತರಿಶ್ಚನ್‌ ಎಂಬುದು ಅವನ ಇನ್ನೊಂದು ಹೆಸರು. 

ಅವನು ಪ್ರಕಾಶಮಾನವಾದ ದೇವತೆ; ಸೂರ್ಯನಂತೆ, ಮಿಂಚಿನಂತೆ ಹೊಳೆಯು 
ತ್ತಾನೆ. ಅವನು ರಾತ್ರಿಯಲ್ಲಿ ಬೆಳಗಿ ಕತ್ತಲನ್ನು ಓಡಿಸುತ್ತಾನೆ. ಅವನು ಚಿನ್ನದಂತೆ 
ಪ್ರಕಾಶಮಾನವಾದ ರಥವನ್ನು ಪಡೆದಿರುತ್ತಾನೆ. ಹೊಗೆಯೇ ಅವನ ಧ್ವಜ. “ಧೂಮಕೇತು' 
ಎಂಬುದು ಅವನ ಹೆಸರುಗಳಲ್ಲಿ ಒಂದು. ಅಗ್ನಿ "ದ್ಯಾನ ಮಗ. ದ್ಯಾವಾಪೃಥಿವಿಗಳ 
ಮಗ ಎಂದು ಹೇಳುವುದೂ ಉಂಟು. ಹವಿಸ್ಟನ್ನು ಹೊತ್ತುಕೊಂಡು ಹೋಗಿ ದೇವತೆಗಳಿಗೆ 
ಅವರವರ ಭಾಗವನ್ನು ಹಂಚುವುದು ಅಗ್ನಿಯ ಕೆಲಸ. ಸತ್ತವರನ್ನು ಪಿತೃಲೋಕಕ್ಕೆ 
ಕರೆದುಕೊ೦ಡು ಹೋಗುವುದೂ ಅವನ ಕೆಲಸ. ಅಗ್ನಿ ಮಾನವರಿಗೆ ಬಹಳ ಹತ್ತಿರದ 
ಸಂಬಂಧಿ. ಅವನು ಅವರ ತಂದೆ, ಅಣ್ಣ ಅವರ ಮಗನೆಂದೂ ಕೆಲವು ವೇಳ 
ಹೇಳುವುದುಂಟು. ಅವನು ಅವರೊಡನೆ ಅವರ ಮನೆಯಲ್ಲಿ ವಾಸಿಸುತ್ತಾನೆ. ಆದುದರಿಂದ 
ಅವನಿಗೆ "ಗೃಹಪರಿ' ಎಂದು ಹೆಸರು ಬಂದಿದೆ. 

ಅಗ್ಗಿ ಯತದ ಗೋಪನಲ್ಲದೆ ಜ್ಞಾನಿ, ಎಲ್ಲವನ್ನೂ ತಿಳಿದವನು. ಆದುದರಿಂದ 
ಅವನನ್ನು "ಜಾತವೇದಸ್‌' ಎಂದು ಕರೆಯುವುದು ವಾಡಿಕೆ. ಅವನು ಮಾನವನಿಗೆ 
ಬಹಳ ಉಪಕಾರಿ; ಸಂತಾನ, ಸಂಪತ್ತು ಮತ್ತು ಸೌಖ್ಯಗಳನ್ನು ಕೊಡುತ್ತಾನೆ. 

ವಿವರಗಳಿಗೆ ನೋಡಿ: ಜಿ. ಹನುಮಂತರಾವ್‌ ೨೦೦೧ ಯಗ್ಗೇದ ಸೂಕ್ತಗಳು ಪುಟ. ೮೪-೮೦೫ 

ಟೆ.ವಿ.ವೆಂಕಟಾಚಲಶಾಸ್ತಿ ೧೯೯೯ ಶ್ರೀವತ್ಪ ನಿಘಂಟು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೯೯ 


೪೬೦. ಪಂಚಾ ವ್ರತಗಳು 
ಅದೆಂತೆಂದೊಡೆ, ಹಿಂಸಾನೃತಸ್ತೇಯಾಬ್ರಹ್ಮಪರಿಗ್ರಹಪರಿತ್ಯಾ ಗಮೆಂಬಯ್ತುಂ 
ಮಹಾವತಂಗಳೊಳ್‌ ನೆರೆದು. 
(ಕೆ.ಎಲ್‌.ನರಸಿ೦ಹಶಾಸ್ಥಿ ೨೦೦೯ ಆದಿಪುರಾಣ ೬-೨೭ವ) 
ಅಹಿಂಸೆ, ಸುಳ್ಳು ಹೇಳಬಾರದು, ಅಸ್ತೇಯ, ಅಪರಿಗ್ರಹ, ತ್ಯಾಗ ಇವು ಐದು 
ಮಹಾವತಗಳು ಎಂದು ಪಂಪ ಹೇಳುತ್ತಾನೆ. ಇದುವೇ ಪಂಚಾಣು ವ್ರತಗಳು. 
ಆದಿಪುರಾಣದಲ್ಲಿ ಬರುವ ಬಹುತೇಕ ಪರಿಕಲ್ಪನೆಗಳು ಧಾರ್ಮಿಕ ಪರಿಭಾಷೆಗಳು 
ಮೇಲಿನವು ಅದಕ್ಕಿಂತ ಹೊರತಲ್ಲ. ವಡ್ಡಾರಾಧನೆಯಲ್ಲಿಯೂ ಪಂಚಾಣುವ್ರತದ ಬಗ್ಗೆ 
ಬರುತ್ತದೆ. 
ವಡ್ಡಾರಾಧನೆಯಲ್ಲಿ- ನಾಗಶ್ರೀ ಎಂಬುವಳು - ಅಹಿಂಸೆ, ಸತ್ಯ, ಅಸ್ತೇಯ, ಪರದಾರ 
ನಿವೃತ್ತಿ, ಮಿತಿಯುಳ್ಳ ಸ್ವೀಕರಣ - ಎ೦ಬ ಪಂಚಾಣುವುತಗಳನ್ನು ಸ್ವೀಕರಿಸಿದ ವಿಚಾರವಿದೆ 
(ಪು. ೫೧) ಆಕೆಯು ಮತ್ತು ಆಕೆಯ ತಾಯಿಯು ಕಂತಿಯರ ಪಕ್ಕ ತಪಸ್ಸನ್ನು 
ಆಚರಿಸಿದ ವಿಷಯವು ಬರುತ್ತದೆ (ಅದೇ. ಪು. ೫೫). ಮರುಜನ್ಮದಲ್ಲಿ ಆಕೆಯು 
ಸುಭದನೆಂಬ ಸೆಟ್ಟಿಗೆ ಮಗನಾಗಿ ಜನಿಸುತ್ತಾಳೆ. (ಅದೇ. ಪು. ೫೫). ಜೈನ ದಿಗಂಬರರ 
ಪ್ರಕಾರ ಸ್ತ್ರೀಗೆ ಮೋಕ್ಷವಿಲ್ಲ. ಆದರೆ, ಬೌದ್ಧಮತದ ಪ್ರಕಾರ ಸ್ತ್ರೀಯರಿಗೆ ಮೋಕ್ಷದ 
ಅಧಿಕಾರವಿದೆ. ಶ್ವೇತಾಂಬರ (ಜೈನ) ಸಂಪ್ರದಾಯವೂ ಇದನ್ನೇ ಪ್ರತಿಪಾದಿಸಿತು. 
ನಾಗಶ್ರೀಯು ಪಂಚಾಣುವತವನ್ನು ಸ್ವೀಕರಿಸಿದರೂ, ಅವಳು ಮರುಜನ'ದಲ್ಲಿ ಪುರುಷನಾಗಿ 
ಜನಿಸುವುದು ಧಾರ್ಮಿಕವಾದ ಮಿತಿಯನ್ನು ತೋರಿಸುತ್ತದೆ. ಅಷ್ಟೇ ಅಲ್ಲದೆ ಇದು 
ವೈದಿಕ ಧರ್ಮದ ಪ್ರಭಾವವನ್ನು ಸೂಚಿಸುತ್ತದೆ. 
ವಿವರಗಳಿಗೆ ನೋಡಿ : Gururajachar 5. 1974 
Some aspect of economic & Social Life in Karnataka 08244, 75. 


೪೬೧. ಪಂಡಿತಿಕ್ಕೆ 


ಒಳ್ಳಿತಪ್ಪ ದಿವಸ ವಾರ ನಕ್ಷತ್ರ ಮುಹೂರ್ತದೊಳತಿಬಲಮಹಾರಾಜನಂ 
ಕಂಡಿರ್ವರು೦ ಬೇಜೆಬೇಜುಪಶ್ಟೋಕಿಸಿ ಕ್ರಿಯಾಕಾರಕ ಸಂಬಂಧದಿಂದಂ ವಖ್ವಾಣಿಸಿ 
ತಮ್ಮ ಪಂಡಿತಿಕ್ಕೆಯನಜೆಪಿದೊಡೆ ಸಭೆಯೊಳಿರ್ದ್ವ ಪಂಡಿತ ಜನಮೆಲ್ಲಂ ಮೆಚ್ಚೆ ಬಿಚ್ಚಳಿಸಿ 
ಪೊಗಟ್ಟೊಡರಸಂ ಸಂತು ಪ್ಹಚಿತ್ತನಾಗಿ 0 ನಿಮ್ಮ ತಂದೆಯ ಮಂತ್ರಿಪದಮಂ 
ಬಾಟುಮಂ ಕೈಕೊಳ್ಳಿಮೆಂದು 'ಕೊಟ್ಟೂಡೆ ನ (ಡಿ. ಎಲ್‌.ಎನ್‌.೨೦೦೯ ಪು.೪೮). 

ಮೇಲಿನ ಗದ್ಯಭಾಗದಲ್ಲಿ ರಾಜನು ಮಂತ್ರಿ ಪದವಿಗೆ ಆಯ್ಕೆ ಮಾಡುವಾಗ 
ಪರೀಕ್ಷಿಸುವ ಎನ ಚರ್ಚೆಯಾಗಿದೆ. ರಾಜನು ಅಭ್ಯರ್ಥಿಗಳಿಗೆ ಬೇರೆ ಬೇರೆ 
ಪ್ರಶೆ ಗಳನ್ನು ಕೇಳುತ್ತಾನೆ. ಕ್ರಿಯಾ-ಕಾರಕ ಸಂಬಂಧ ಮುಂತಾದವುಗಳನ್ನು ಕೇಳಿದ್ದಕ್ಕೆ 
ಅಭ್ಯರ್ಥಿಗಳು ಸರಿಯಾಗಿ ಉತ್ತರಿಸುತ್ತಾರೆ. “ತಮ್ಮ ಪಂಡಿತಿಕ್ಕೆ” (ಪಾಂಡಿತ್ಯ ) ಪ್ರದರ್ಶನ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೬೦೦ 


ಮಾಡಿ ಅಭ್ಯರ್ಥಿಗಳು ಗೆಲುವು ಸಾಧಿಸಿ ತಮ್ಮ ತಂದೆಯವರು ಪಡೆದಿದ್ದ ಮಂತ್ರಿ 
ಹುದ್ದೆಯನ್ನು ಪಡೆಯುತ್ತಾರೆ. 

ಪಂಪಭಾರತದಲ್ಲಿಯೂ ಈ ರೀತಿಯಾಗಿ ಬರುತ್ತದೆ. 

ಕಂದದ ಮೊದಲುಮಂ ವೃತ್ತದ ತುದಿಯುಮನೊಂದುಮಾಡಿ ಪದಮಿಕ್ಕಿಯೋದಿ 
ಪಂಡಿತಿಕ್ಕಿಗೆ ಮುಯ್ವಾಂತು... (ಪಂಪ ಭಾರತ ೪-೯೫) 

(ಒಂದು ಕಂದಪದ್ಯದ ಆದಿಯನ್ನೂ ಮತ್ತೊಂದು ವೃತ್ತದ ಅಂತ್ಯವನ್ನೂ 
ಒಂದುಗೂಡಿಸಿ ಓದಿ ತನ್ನ ಪಾಂಡಿತ್ಯಕ್ಕೆ ಮೆಚ್ಚಿಕೊಳ್ಳುತ್ತಾನೆ.) ಒಟ್ಟಿನಲ್ಲಿ ಪಂಡಿತಿಕ್ಕೆಯೆ೦ದರೆ 
ಪಾಂಡಿತ್ಯ ಎಂದು ಅರ್ಥ. 

ವ್ಯಾಕರಣ ಕ್ರಿಯಾ-ಕಾರಕ ಸಂಬಂಧ, ಬೇರೆ ಬೇರೆ ಶ್ಲೋಕಗಳ ಕಲಿಕೆಗಳು 


ಪಾಂಡಿತ್ಯಕ್ಕೆ ಮಾನದಂಡಗಳು. 


೪೬.೨. ಪಂಡಿತೆ 
“ಪಂಡಿತೆಯೆಂಬ ನೆಗಟ್ಟೆಯ ಕೊ೦ಡಾಟದ ದಾದಿ ತನ್ನನೋದಿಸುತಿರೆ ಕಯ್ಕೊಂಡ 
ಕಳಾಪರಿಣತೆಯೊಳ್‌ ಪಂಡಿತೆಯಿಂದಾಕೆ ಪರಮ ಪಂಡಿತೆಯಾದಳ್‌............. 
(ಬಸವರಾಜು ಎಲ್‌. (ಸಂ) ೧೯೭೬ ೩-೨೦). 
ಹೆಣ್ಣಿಗೆ ವಿದ್ಯೆಯನ್ನು ಹೇಳಿಕೊಡುವವರು ಸಹಜವಾಗಿ ಅನೇಕ ವಿದ್ಯೆಗಳಲ್ಲಿ 
ಪರಿಣತಿಯನ್ನು ಹೊಂದಿದವರಾಗಿರಬೇಕಾಗುತ್ತದೆ. “ಪಂಡಿತೆಯೆಂಬ ಪೆಸರನಾ ಪದದೊಳ್‌ 
ನನ್ನಿ ಮಾಡಿದ ಪಂಡಿತೆಯುಂ ಬೆರಸು” (ಅದೇ ೪-೮೧ವ) ಎನ್ನುವ ಪಂಪನ 
ಮಾತು ಈ ಅಭಿಪ್ರಾಯಕ್ಕೆ ಪೋಷಕವಾಗಿದೆ. ಪಂಡಿತದ ಸ್ತೀವಚನ ಪಂಡಿತೆ. 
ವಾತ್ಸಾಯನನ “ಕಾಮಸೂತ್ರದಲ್ಲಿ ಆರು ಮಂದಿ ಅಧ್ಯಾಪಿಕೆಯರು ಈ 
ರೀತಿಯಲ್ಲಿರುತ್ತಾರೆ: 
೧. ಪುರುಷನ ಸಹವಾಸ ಹೊಂದಿದ ಎಂದರೆ ಜತೆಗಾರ ದಾಯಿಯ ಮಗಳು 
ನಿರ್ದೋಷವಾಗಿ ಮಾತಾಡುವ ಗೆಳತಿ 
ಸಮ ವಯಸ್ಕಳಾದ ಚಿಕ್ಕಮ್ಮ 
ಚಿಕ್ಕಮ್ಮನಂತೆಯೇ ಎಶ್ವಾಸಕ್ಕೆ ಯೋಗ್ಯಳಾದ ವೃದ್ಧದಾಸಿ 
ಮೊದಲಿನಿಂದಲೂ ಪರಿಚಯವಿದ್ದ ಭಿಕ್ಷುಕಿ 
ತನ್ನ ಅಕ್ಕ (ವೆಂಕಟ ಭಸ್ಮ ಜಿ. ೧೯೮೩. ಪು. ೯) 
"ಆದಿಪುರಾಣ'ದಲ್ಲಿ ಶ್ರೀಮತಿಯ ಬಗ್ಗೆ ಪಂಪನು ಹೇಳುವಾಗಲೂ ಶಿಕ್ಷಣದ 


ತ (ಜ್ಜ ಭೃ 


ವಿವರಗಳಿಗೆ ನೋಡಿ: Acharya vipin 1973 Kamasutra Chandra Bandhu. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೦೧ 


೪೬೩. ಪಂದಿವೇಂಟೆ 

ನೆಲನಂ ನಿಟುಗೆಯಂ ನಡೆವೊಂದು ಪದಮುಮಂ೦ ಸೋವಳಿ ಮೇವಳಿ 

ಬಿಸುವಳಿಯಂ 

ಬಲಮಂ ಶಕುನಮನೊಳ್ಳಿತ್ತುಪಾಯಃ ಪಿಡಿವ೦ದೀತನೆ ವಂದಿ ಕುರುಡು 
ಕುಂಟೆಂ । 

ದಲಸದಅ*ಂತು ಬಲ್ಲೆಗೆ ಬೆರಲೆತ್ತಿ ಪಜ್ಜೆಯಂ ನೆಲೆಗಳಂ ಕಿಡಲೀಯದೆ 

ಸಿಲೆಯ ಮೇಲಾದೊಡಂ ಶಕುನಮಂ ನಿಜ್‌ಪಂತೆ ನಿಜ್‌ಸುವೆಂಪಂದಿಯಂನೀಂ 
ಮೆಚ್ಚಲುಂ Il (ವಿಕಮಾರ್ಜುನವಿಜಯಂ ೫-೪೬) 

ಈ ಪದ್ಮದೊಳಗಿನ “ನೆಲನ೦ ... ಪದಮುಮಂ.. ಅಟೆದು ಎಂದರೇನೆಂಬುದನ್ನು 
ಹಿಂದೆ ವಿವರಿಸಿದೆವು. ಮುಂದಿನ ಹೋವಳಿ', "ಮೇವಳಿ', "ಬಿಸುವಳಿ' ಎಂಬ ಪದಗಳೊಳಗೆ 
ಮೊದಲಿನದಕ್ಕೆ “ಎ.ವಿಜಯ' ನಿಘಂಟುಕಾರರು "ಅಟ್ಟುವಕೆ?' ಎಂದು ಪ್ರಶ್ನಾರ್ಥಕ 
ಚಿಹ್ನು ದೊಡನೆ ಅರ್ಥವನ್ನು ಸೂಚಿಸಿದ್ದಾರೆ. ಅದಕ್ಕೆ ಅದೇ ಅರ್ಥವೆಂಬಲ್ಲಿ ನಮಗಂತೂ 
ಸಂಜ(ಶವಿಲ್ಲ ಆದರೆ, ಅವರು “ೋವು' ಎ೦ಬ ಧಾತುವಿನ ಮುಂದೆ “ಅಟ್ಟು' ಎಂಬ 
ಅರ್ಥವನ್ನಿತ್ತು. "೨-_೧೭-೧೩-೫೬ವ' ಎಂಬ ದೃಷ್ಟಾಂತ ಸಂದರ್ಭಗಳನ್ನು 'ಸೂಚಿಸಿ, 
ಆ ಮೇಲೆ "ಸೋವಳಿ - ಅಟ್ಟುವಿಕೆ? ಎಂದು ಬರೆದಿರುತ್ತಾರೆ. ಆ ಧಾತುರೂಪವಾಗುತ್ತಿದ್ದರೆ 
ಭಾವಾರ್ಥಕವಾದ ತದ್ದಿತ ವಳ ಪತ್ಯಯದೊಡಗೂಡಿ "ಸೆ ಸೋವುವಳಿ' ಎಂದಾಗಬೇಕಾಗಿತ್ತು 
ಮಾತ್ರವೇ ಅಲ್ಲ, ಅವರೇ ಸೂಚಿಸಿದ ದೃಷ್ಟಾಂತದಲ್ಲಿ ತೊರುವ "ಪೆಡಸಾರ್ವನರಿಗಳುಮುಂ 
ತಾನೆ ಸೋದು ಸೋದರನಟಲೊಳ್‌ ಕಣ್ಣ ನೀರ್ಗಳಂ ಸುರಿದು ಎಮಬ ದುಯೋಧನನ 
ದುಃಖನಿರೂಪಕ ವಚನಭಾಗದ “ಸೋದು' ಎಂಬ ಭೂತಕಾಲ ಕ್ರಿಯಾರೂಪದಿಂದ 
ಆ ಧಾತುರೂಪವು “ಸೋ” ಎಂದು ಮಾತ್ರವೇ ಆಗಿತ್ತೆಂದು ಸುಟವಾಗುತ್ತಿದೆ. "ಮೇವ 
-ಬಿಸುವಳಿ' ಗಳಿಗೆ ee ಅರ್ಥವಿಲ್ಲ. “ಮೇ- ಬಿಸು' ಧಾತುಗಳ Ret 
ಪ್ರತ್ಯಯವನ್ನೊಂದಿ ರೂಪವುಡೆದಲ್ಲಿ ಆ ಪದಗಳಿಗೆ ಕ್ರಮವಾಗಿ "ಮೇಯುವಿಕೆ - 
ಬೆಸೆಯುವಿಕೆ' ಎಂಬ ಅರ್ಥಗಳೊದಗುವಲ್ಲಿ ಕಹಲ: ಅದರಿಂದ, ಹ೦ದಿಗಳು 
ಅಬಲಮೃಗಗಳನ್ನು ಅಟಟಿದ ಗುರತಾವುದೇ? ಮೇಯುತ್ತಿದ್ದ ಕುರುಹೇನು? ಬೆಸೆದ 
ಹೊಲಬೆಲ್ಲಿ ಬುದನ್ನು ಬೇಟೆಗಾರನು “ಅಲಸದಟೆತ' ನಾಗಬೇಕೆ೦ಬ ಸೂಚಿಸಿ 
“om ಮತ್ತು ಅವನು ಮೃಗಯಾವಿಷಯಕವಾದ “ಬಲಮಂ೦ ಶಕುನಮಂ' 
ಭಾವಿಸಿದವನಾಗಬೇಕು. ಜೀಟಿಗಕಿರು. ಶಕುನವನ್ನಿಂದಿಗೂ ಜೋಯಿಸರ 
ವಿಚಾರಿಸಿಕೊಂಡೇ : "ಟಿಗಡಿಯಿಡುತ್ತಾರೆ. 'ಒಳ್ಳತುಪಾಯವನ್ನು Ne 
ತಕ್ಕುದೆಂ॥ ಬುದನ್ನು ಹಿ೦ದಿನ ಭಾಗದಲ್ಲಿ ಆ ವಿವರಿಸಿದ್ದಾನೆ. ಅದಲ್ಲದೆ. ಇ “ಪಿಡಿವಂದಿ', 
ನೆವಂದಿ', "ಕುರುಡು(ವಂದಿ)' ಖರಟ(ವನದಿ) ಇವುಗಳೂಳಗಿರ ಭೇದಗಳನೂ, 
ಅಲಸದೆ ವಿವೇಚನಾಪೂರ್ವಕವಾಗಿ ಅರಿತವನಾಗಿರಬೇಕು. ಈ ಪದಗಳ ಅರ್ಥಜೀದಗಳು 
ನಿಘಂಟುವಿನಲ್ಲಿ ತೋರುವುದಿಲ್ಲ. ಕನ್ನಡ ಕಾವ್ಯಗಳಲ್ಲಿ "ಪಿಡಿ' ಎಂಬುದಕ್ಕೆ “ಹೆಣ್ಣಾನೆ' 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೦3೨ 


ಎಂಬ ಅರ್ಥವೆನೋ ಪ್ರಸಿದ್ಧವಾಗಿದೆ. ಆದರೂ, ಕಿಟ್ಟೆಲರವರು ನಿಘಂಟುವಿನೊಳಗೆ 
'ಹೆಣ್ಣೊಂಟೆ -ನಾಡಿನ ಹೆಣ್ಣು ಹಂದಿ' ಎಂಬ ಅರ್ಥಗಳಲ್ಲಿ, ಆ ಪದವು ತಮಿಳು 
ಮಲೆಯಾಳಗಳ ರೂಢವಾಗಿದ್ದ ಹೆಸರೆಂದು ಭಾವಿಸಬಹುದು. ಇದನ್ನನುಸರಿಸಿ 
ನೋಡಿದರೆ, ಇಲ್ಲಿಯ "ಪಿಡಿವಂದಿ' ಎಂದರೆ "ಹೆಣ್ಣುಹ೦ದಿ' ಎಂಬಲ್ಲಿ ಸಂದೇಹವಿಲ್ಲ. 
ಇನ್ನು ಮುಂದಿನದನ್ನವಲೋಕಿಸುವ, “ತೆನೆ' ಎಂಬ ಪದವು ನಮ್ಮಲ್ಲಿಯ ಹಳಗನ್ನಡ - 
ತುಳುಭಾಷೆಗಳಲ್ಲಿ "ಎಮ್ಮೆ ದನ ಮೊದಲಾದ ಪಶುಗಳ ಗರ್ಭ'ವೆಂಬ ಅರ್ಥದಲ್ಲಿ 
ದೇಸಿವಡೆದಿದೆ. ಕಿಟ್ಟೆಲರವರು ನಿಘಂಟುವಿನ ೬೮೮ನೆಯ ಪುಟದ “ತನೆ' ಪದದ 
ಎವೃತ್ತಿಯನ್ನು ನೋಡಿರಿ - “ತನೆ ಕರಗಿದ ಆಕಳು (ಸ್ರವದ್ಗರ್ಭೆ, ಅವತೊಕ) ತನೆಯ 
ಆವು (ಪ್ರಪ್ನೌಹಿ, ಗರ್ಭಿಣಿ) ತನೆ ಬಲಿಯೆ ಪಲಿಕ್ಲಿ ಎನಿಸುಗು ತನೆ ನಿಲಲು ಪ್ರಪ್ಧೌಹಿ, 
ಇದರಿಂದ “ತನೆಮಂದಿ'ಎಂದರೆ ಗರ್ಭಿಣಿಯಾದ "ಪಡಿವಂದಿ' ಎಂಬಲ್ಲಿ ಯಾವ 
ಸಂಶಯವೂ ಇಲ್ಲದೆಂತಾಘುತ್ತಿದೆ. ಆ ಮೇಲಿನ “ಕುರುಡು', "ಕು೦ಟು' ಎ೦ಬುವುಗಳು 
ಸಂದರ್ಭಾನುಸಾರವಾಗಿ ಹಂದಿಯ ವಿಶೇಷಣಗಳೇ, ಎ೦ಬುದನ್ನು ವಾಚಕರು ಸುಲಭವಾಗಿ 
ಅವಗಾಹಿಸಿಕೊಳ್ಳಬಹುದು. ಹಂದಿವಿಂಡಿನೊಳಗೆ, "ಏಡಿವಂದಿ' ಇದು, “ತನೆಮಂದಿ 
ಇದು, "ಕುರುಡು'ವಂದಿ ಇದ್ದು, "ಕುಂಟು'ವಂದಿ ಇದು-ಎಂದು ಅರಿತುಕೊಳ್ಳಬೇಕು. 
ಇಂಥವುಗಳನ್ನು ತೊಲಗಿಸಬೇಕಲ್ಲದೆ. ಕೊಲ್ಲುವುದು ಧರ್ಮವಲ್ಲ ಎಂಬುದೇ ಆ ಮಾತಿನ 
ಸೂಚನೆ. ಈ ರೀತಿಯಲ್ಲಿ ಬೇಟೆಗಾರನು ಮೃಗಯಾ ಚಾತುರ್ಯದ '`ಬಲೈಗೆ' ಇರಬೇಕು. 
ಹೆಚ್ಚೇನು? ಬೆಳ್ಳಣಿಯರು ತಮ್ಮ ಬೇಳಂಬ ಮಂತೌಷಧ ಬಲದಿಂದಾಗಿ, ಶಕುನದ 
ಹಕ್ಕಿಯನ್ನು ಕುಳಿತ “ಶಿಲೆಯ ಮೇಲಾ'ದರೂ ಕಾಲು ಹುಗಿದುಹೋದುದೋ ಎಂದು 
ತೋರುವ ಹಾಗೆ ಸಬದ್ದವಾಗಿಸುವಂತೆ, ಕಾಡುಹ೦ದಿಯನ್ನು ಕೂಡ ಓಡುತ್ತಿರುವ 
"ಶಿಲೆಯ ಮೇಲಾದ'ರೂ ನಿಲ್ಲಿಸಿ "ಪಂದಿವೇಂಟೆ'ಯ ಜಾಣ್ಮೆಯಿಂದ ನಿನ್ನನ್ನು ಮುಚ್ಚಿಸುವೆನು 
ಎಂಬುದಿದು ಬೇ೦ಟೆಯನ ಆತ್ಮ ವಿಶ್ವಾಸದ ಮಾತು. 

ಆಮೇಲೆ ತದುಪಯುಕ್ತವಾಗುವ ನಾಯಿಯ ಲಕ್ಷಣವನ್ನು ಸುರಿ ಆ "ಪಂದಿ 
ವೇಂಟೆ'ಯ ವಿಷಯವನ್ನು ಮುಗಿಯಿಸುತ್ತಾನೆ. "ಆಸಿಯ ನಡುವುಂ ಅಗಲುರಮುಂ 
ತಳ್ತು ಕಟ್ಟಿದ ಕಿವಿಯುಂ ಕವಿದ ಪುರ್ವುಂ ತೋರಮಾಗಿ ನಿರ್ಮಾಂಸಮಪ್ಪ ಕಾಲ್ಲಳುಂ 
ನೆಲನ೦ ಮುಟ್ಟಿದುಗುರ್ಗಳುಮನುಳ್ಳುದಾಗಿ ಜಾತ್ಯಶ್ವದಂತೆ ಬೇಗಮಾಗಿ' ಇರಬೇಕೆಂಬ 
“ಪಂದಿವೇಂಟೆಯ ನಾಯ' ಲಕ್ಷಣಾಂಶವಿದು ಸುಗಮವೇ ಆಗಿದೆ. ದೇಸಿ ಮಾಸಿ 
ಹೋದುದರಿಂದ ಸುಗಮವಲ್ಲದ ಮುಂದಿನವನ್ನವಧರಿಸಿ - “ಕೋಳಿ ಕಾಳಿಕಾಅನಂತೆ 
ಬಟೆಯಬವಿಡಿದು' ಹರಿವುದಾಗಿರಬೇಕದು. ಈ “ಕೋಳಿ ಕಾಳಿ ಕಾಲ” ಪದವು "ವಿ 
ವಿಜಯ” ನಿಘಂಟು (ಪು. ೪೪೩)ವಿನಲ್ಲಿ ಪ್ರಶ್ನಾರ್ಥಕ ಚಿಹ್ನದಿಂದೊಡಗೂಡಿದೆ. ನಮ್ಮ 
ದಕ್ಷಿಣ ಕನ್ನಡದ ದಕ್ಷಿಣ ಪ್ರಾಂತದಲ್ಲಿ ಕೋಳಿ, ನಾಯಿ, ಕರುಗಳನ್ನೆತ್ತಿಕೊಂಡು ಹೋಗುವ 
ಕಿರುಚಿರತೆಯನ್ನು ಕೋಳೀ ಕಾಟ(ರ) ಎನ್ನುತ್ತಾರೆ. ಅದು ವಾಸನೆಯ ಮೂಲಕವಾಗಿ 
"ಬಟೆಯಚೆ'ದು ಬಂದು ತನ್ನ ಕೊಳ್ಳೆಯಾದ ಪ್ರಾಣಿಯನ್ನು ಹಿಡಿವುದೂ ಪ್ರಸಿದ್ಧವಾಗಿದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೦೩. 


ಮತಿನ “ಕಾಳಿ” ಎಂಬ ಪದವು ಆ ದೇಸಿವೆಸರನ್ನೊಂದದಿದ್ದರೂ, ಔಪಮ್ಯ 
ಸಂದರ್ಭವನ್ನೀಕ್ಷಿಸಿದರ ನಮ್ಮ “ಕೋಳಿಕಾಣ' ನೇ ಪಂಪನೆನ್ನುವ ಆ "ಕೋಳಿ ಕಾಳಿ 
ಕಾಅ”ನಾಗಿರಬಹುದೆಂದು ತೋರುತ್ತಿದೆ. ಆದರೆ “ನೋಳಿ ಕಾಳಿ ಕಾಟ' ಎ೦ಬ ಹೆಸರು 
ಅದಕ್ಕೆ ಹೇಗೆ ಒದಗಿರಬೇಕೆಂಬುದು ಸರಿಯಾಗಿ ಗೊತ್ತಾಗುವುದಿಲ್ಲ. “ಕೋಳಿ'ಗಳನ್ನೊಯ್ದು 
ಳೆಸಗು'ವುದರಿ೦ದ ಅಲ್ಲವೆ ಭಕ್ಷಿಸುವುದರಿ೦ದ, ಆ ಹೆಸರು ಒದಗಿದುದಾಗಿರಬೇಕೆಂದು 
ಊಹಿಸಬಹುದು. ಕುಕ್ಕುಟಾರ್ಥದ ಆ ಪದವು "ಕೋಟಿ' ಆಗಬೇಕಲ್ಲದೆ “ಕೋಳಿ” 
ಎಂದಲ್ಲ ಎಂಬ ಆಕ್ಷೇಪವುಂಟಾಗಬಹುದು. ಆದರೆ "ಅಟ-ಕುಳ'ಗಳ ಭೇದದ ಬಳಕೆ, 
ಕನ್ನಡದಲ್ಲಿ ಹಿಂದಿನ ಕಾಲದಿಂದಲೇ ಮಾಸಿಹೋಗುತ್ತಾ ಬಂದಿದೆ ಎಂಬುದನ್ನರಿತು 
ಕೊಳ್ಳಬೇಕು. ಅದಂತಿರಲಿ "ತುಂಬಿನ ನೀರನು(ನ್ರು) ರ್ಚಿ ದಾಗಳಡೆ ಪರಿದು' ಎಂದರೆ, 
ತೂಬಿನ ಅಡೆಪವನ್ನು. ಸೆಳೆದೊಡನೆ ನೀರು ಹೇಗೆ ಹರಿಉತ್ತಿದೆಯೋ ಹಾಗೆ, 
ಹಾಸನ್ನುರ್ಚಿದೊಡನೆ ಉತ್ಸಾಹದಿಂದ ಆ ಬೇಟೆನಾಯಿ ಗುರಿಯತ್ತ ಹರಿಯುವಂಥದಾಗಿರ 
ಬೇಕೆಂದು ಅನ್ವಂಯರಾರ್ಥ ಮಾತ್ರವಲ್ಲ, ಅದು "ಮನ್ನೆಯರಾಳಂತೆ 
ಕಾಧಿಯಲಸದು'ದಾಗಿರಬೇಕು. ಸೂಟಯಂತೆ ಕೋಳಂ ಪುಟ್ಟು ಅಟ್ಟಿಸ'ದುದಾಗಿರಬೇಕು. 
ಕೊಳ್ಳೆಯಂತಿರುವ ಒಡವೆಯನ್ನು ಪಡೆದ ವೇಶ್ಯೆ ಹೇಗೆ ಮತ್ತೆ ವಿಟನಲ್ಲಿ ಮೇಲೆ, 
ಅದರಿಂದಟ್ಟಸಿಕೊಳ್ಳಲೆಡೆಗೂಡದಿರಬೇಕು. 'ತಕ್ಕನಂತೆ ನಂಬಿಸ'ಬೇಕು. "ಒತ್ತರದ೦ತೊತ್ತ' 
ಬೇಕು. ಆ ಒತ್ತರ (ಒತ್ತು + ಆರ್‌ + ಅಂತಿದಿ) ದಂತೆ ಮುಂದೊತ್ತಿ "ಉರಿಯಳುರ್ವಂತೆ' 
ಅವರಿಸಬೇಕು. ಅಂಥ ನಾಯಿಗಳಿಂದೋ ಡವೆರೆದ ಪಂದಿವೇಂಟೆಯ ವೈಶಿಷ್ಟವನ್ನು 
ಕವಿ ಹೀಗೆ ಬಣ್ಣಿಸಿ ಮುಗಿಸುತ್ತಾನೆ. 
ಹಂದಿಯು ಬೆಳೆಗಳಿಗೆ ಉಪದವಕಾರಿ ಪ್ರಾಣಿ. ಬೆಳೆಯನ್ನು ರಕ್ಷಿಸಲು ಈಗಲೂ 
ಹಂದಿಯನ್ನು ಬೇಟೆಯಾಡುತ್ತಾರೆ. ಮಲೆನಾಡಿನಲ್ಲಿ ಹಂದಿಬೇಟೆ ಎಶಿಷ್ಟವಾಗಿದೆ. 
ಬೇಟೆಗಾರನಿರಬೇಕಾದ ವಿಶೇಷ ಕೌಶಲವನ್ನು ಪಂಪನು ಹದವಿಡಿದು ಬರೆದಿರುವುದು 
ಗಮನಾರ್ಹ. 


ಏವರಗಳಿಗೆ ನೋಡಿ: ಮುಳಿಯ ತಿಮ್ಮಪ್ಪಯ್ಯ ೨೦೦೬ ನಾಡೋಜಪಂಪ ಪುಟ. ೨೬೦-೬೫, 


೪೬೪. ಪಂದೆ 

ಕಲಿ ಪಂದೆಯೆಂದು ಬಗೆಯದೆ 

ಕುಲಜ೦ ಕುಲಹೀನನೆಂದು ಬಗೆಯದೆ ತರುಣಂ । 

ಸಲೆ ವ್ಯ ದ್ದನೆಂದು ಬಗೆಯದೆ 

ನಸ ನಿನ್ನಿಂ ನಿಕೃಷ್ಟರೆಂಬರುಮೊಳರೇ ॥ (ಸಾಹಸ ಭೀಮ ವಿಜಯ ೯-೬) 

ಪಂದೆಯಂದರೆ ಹೇಡಿಯೆಂದು ಅರ್ಥ ಈ ಮೇಲಿನ ಪದ [ವನ್ನು ಈ ಕೆಳಗಿನಂತೆ 
ಏವರಿಸಿದೆ ವೀರನಾರು, ಹೇಡಿಯಾರು ಎಂದು ಸರಿಸಿದ. ಕುಲೀನನಾರು 
ಕುಲಹೀನನಾರು ಎಂದು ಯೋಚಿಸದೆ, ಚಿಕ್ಕವರು ದೊಡ್ಡವರು ಎಂಬ ಭೇದವರಿಯದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೦೪ 


ಯಾರಲ್ಲಾದರೂ ಹೋಗಿ ನೆಲೆಸುವ ನೀನು, ನಿನಗಿಂತ ತುಚ್ಚರಾದವರೂ ಉಂಟೇ 9 

ರಣಹೇಡಿಗಳಿಗೆ ಸಮಾಜದಲ್ಲಿ ಸ್ಥಾನವಿಲ್ಲದ ಕಾಲದಲ್ಲಿ ರನ್ನಕವಿ ಬದುಕಿದ್ದ. 
'ಪಂದೆಯಂ ಪಾವಡರ್ದಂತೆ' - ಎಂಬ ಮಾತು ಆ ಕಾಲದ್ದೇ. ಹೇಡಿಯ ಮೈಮೇಲೆ 
ಹಾವು ಏರಿದಂತೆ ಎಂಬ ಅರ್ಥವನ್ನು ಕೊಡುತ್ತದೆ. ಮೊದಲೇ ಪುಕ್ಕಲು ಸ್ವಭಾವದವನ 
ಮೇಲೆ ಹಾವು ಏರಿದರೆ ಇನ್ನಷ್ಟು ಹೆದರಿ ಕಂಗಾಲಾಗುವುದಿಲ್ಲವೇ? ಪಂದೆ ಎಂಬ 
ಶಬ್ದ ಅನೇಕ ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಬಳಕೆಯಾಗುತ್ತದೆ. ಪಕಾರ ಹಕಾರವಾಗಿಯೂ 
ಪ್ರಯೋಗವಾಗಿದೆ ಎಂಬುದು ಗಮನಾರ್ಹ. 


೪೬೫. ಪಗರಣ 
“ಲೋಗರ್‌ ಪಗರಣಿಗರಾಗಿ ಎನಿತಾನುಂ ತೆಆದ ರೂಪ೦ಗಳಂ೦' ......... 
(ಡಿ. ಎಲ್‌. ಎನ್‌. ೨೦೦೯. ಪು. ೧೬೨) 
ಪ್ರಾಚೀನ ಕಾಲದಿಂದಲೂ ಜನಪದರನ್ನು ರಂಜಿಸುತ್ತಾ ಬಂದಿರುವ "ಪಗರಣ 
ಇಂದಿನ ನವನಾಗರಿಕ ಕಾಲದವರೆಗೂ ಉಳಿಸಿಕೊಂಡು ಬಂದಿರುವುದು ಅದರ 
ಜನಪ್ರಿಯತೆಯನ್ನು ತಿಳಿಸುತ್ತದೆ. ಸಂಸ್ಕೃತ ನಾಟಕ ಪ್ರಭೇದಗಳಲ್ಲಿ “ಪ್ರಕರಣ ರೂಪಕವೇ 
ಕನ್ನಡದಲ್ಲಿ "ಪಗರಣ'ವಾಗಿದೆ ಎಂಬುದು ಸರ್ವಸಮ್ಮತ ಅಭಿಪ್ರಾಯವಾಗಿದೆ. ಈ 
ಪಗರಣ» ಹಗರಣ» ಹಗಣವಾಗಿ ಶಾಬ್ದಿಕ ಪರಿವರ್ತನೆಯಾಗಿದೆ. ಹಾಸ್ಯ ಪ್ರಧಾನವುಳ್ಳ 
ಈ ಹಗರಣದ ಅರ್ಥವು ಒಂದು ಕೃತಕ (ಅಸಂಭವ)ವೆಂಬ ಅರ್ಥದತ್ತ ಹೊರಳಿದೆ. 
ಕನ್ನಡದ ಮೊದಲ ಗ್ರಂಥವಾದ ಕವಿರಾಜಮಾರ್ಗದಲ್ಲಿ “ಶ್ರುತಿಕಷ್ಟ, ಶ್ರತಿದುಷ್ಟ 
ಅರ್ಥದುಷ್ಟ ಮತ್ತು ಕಲ್ಪನೋಕ್ತಿಕಷ್ಟ ಇವು ಕಾವ್ಯದೋಷಗಳು, ಶ್ರುತಿಕಷ್ಟ ಅರ್ಥದುಷ್ಟ 
ಕಲ್ಪನೋಕ್ತಿಕಷ್ಟ ಈ ಮೂರು “ನಗಿಸುಗುಮಪ್ಪುದರಿನಲ್ಲಿಗಂತವದೋಷಂ? ಆದ್ದರಿಂದ 
ಇವು ಪಗರಣದಲ್ಲಿರಬಹುದೆಂದು ಹೇಳಲಾಗಿದೆ. ಇದರಿಂದ ಪಗರಣ ಹಾಸ್ಯ- 
ವಿನೋದಗಳಿಂದ ಮತ್ತು ಅಶ್ಲೀಲ ಅಸಂಬಧ್ಧ ಸಂಭಾಷಣೆಗಳಿಂದ ಕೂಡಿರಬಹುದೆಂದು 
ತಿಳಿಯುತ್ತದೆ. 
ಎದ್ವಾಂಸರಾದ ಕವಿಗಳು ನಾಟಕಗಳನ್ನು ರಚಿಸಿರದಿದ್ದರೂ, ಜನಸಾಮಾನ್ಯರಲ್ಲಿ 
“ಪಗರಣ' (ಸಂ. ಪ್ರಕರಣ)ಗಳೆಂಬ ಜನಪ್ರಿಯ ನಾಟಕಗಳಿದ್ದವು. ಪಗರಣದ ಉಲ್ಲೇಖ 
ಅತ್ತಿಮಬ್ಬೆಯ ಲಕ್ಕುಂಡಿ ಶಾಸನದಲ್ಲಿದೆ. ("ಪಗರಣಂ ಅಣ್ಮು......”) ಕವಿರಾಜಮಾರ್ಗ, 
ಧರ್ಮಾಮೃತ, ಕುಮಾರವ್ಯಾಸ ಭಾರತ ಮುಂತಾದ ಕಾವ್ಯಗಳಲ್ಲಿ ಬರುವ ಸಂಗತಿಗಳನ್ನು 
ನೋಡಿದರೆ, ಪಗರಣವು ವೇಷ, ಅಭಿನಯಗಳೇ ಪ್ರಧಾನವಾಗಿದ್ದು, ವಾಚಿಕಾ೦ಶವು 
ಅವುಗಳಿಗೆ ಅಧೀನವಾಗಿದ್ದ ಒಂದು ಬಗೆಯ ವಿನೋದ ವೇಷ ಪ್ರದರ್ಶನ ಎಂಬ 
ಭಾವನೆ ಬರುತ್ತದೆ. 
ವಿವರಗಳಿಗೆ ನೋಡಿ: ಡಾ. ಎಂ ಚಿದಾನಂದಮೂರ್ತಿ ೨೦೦೮ 
ಕನ್ನಡ ಶಾಸನಗಳ ಸಾಂಸ್ಕ್ರತಿಕ ಅಧ್ಯಯನ ಪುಟ. ೫೧೮ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೦೫ 


ಡಾ. ವಿ.ಎಲ್‌. ಪಾಟೀಲ ೨೦೦೯ ವಡ್ಡಾರಾಧನೆ ಜಾ ನಪದೀಯ ಅಧ್ವಯನ ಪ ಪುಟ. ೧೯೨-೧೯೩ 
ಶೇಷ ನವರತ್ನ ೨೦೦೮ ಯಜುರ್ವೇದ ಪುಟ. ೪೦-೪೨ 

ಡಾ| $ ಟಿ.ವಿ.ವೆಂಕಟಾಚಲಶಾಸ್ತಿ ೧೯೯೯ ಶ್ರೀ ವತ್ತ ನಿಘಂ ೦ಟು ಪುಟ. ೩೨೫ 

ಯುಗಯಾತ್ರೀ ಭಾರತೀಯ ಸ ಸಂಸ್ಕೃತ ೧೯೭೧ ಸಂಪುಟ. ೨ ಪುಟ. ೩೨೬ 

ಭತ್ಯ ೯ಹರಿಯ ನೀತಿಶತಕ ೧೯೭೪-ಶ್ಲೋಕ-೩೮ 

ಎಂ. ಏ. ಕೃಷ್ಣರಾವ್‌ ೧೯೫೩ ಕೌಟಲ್ಯ ಪುಟ. ೧೦ 


೪೬೬. ಪಚ್ಚುಗೊಡು 

ಮೂವತ್ತೆರಡು ಖಂಡಗಳಂ ಮಾಡಿ ಮೂವತ್ತಿರ್ವರ್‌ ಸೊಸ ಸೆಎರ್ಕಳ್ಗೆ 
ಪಚ್ಚುಗೊಟ್ಟೊಡವರುಂ... a (ಡಿ.ಎಲ್‌.ಎನ್‌ ೨೦೦೯ ಪುಟ.೬೯) 

ಪಚ್ಚುಕುಡು, ಪಚ್ಚುಕೊಡು, ಪಚ್ಚುಗುಡು ಪರ್ಚುಗುಡು, ಪರ್ಚುಗೊಡು(ಕಿ) 
ಹಂಚಿಕೊಡು; ವಿಭಾಗ ಮಾಡಿ ನೀಡು; ಪಾಲು ಮಾಡಿ ಕೊಡು: 


೪೬೭. ಪಟ್ಟಣ 

“ಆ ಪುರಾಣಕ್ಕಂ ಲೋಕಾಕಾರ ಕಥನ ಮುಂದೇಶನಿವೇ ಶೋಪದೇಶಮುಂ 
ನಗರ ಸಂಪತ್ತರಿ ಕ ಮುಂ” (ಆದಿಪುರಾಣ ೧. ೪೨. ವ.) 

ಐನೂರು ಗ್ರಾಮವಿರುವವು ಪಟ್ಟಣವೆನಿಸಿಕೊಳ್ಳುತ್ತದೆ. 

(ವಡ್ಡಾರಾಧನೆ - ಕಾರ್ತಿಕ ಯಷಿಯ ಕತೆ. (ಟಿ. ಕೇಶವಭಟ್ಟ (ಅನು) ಪು.೨೦೧) 

ಹರಪ್ಪ ಮೊಹೆ೦ಜೊದಾರೋಗಳ ನಂತರದಲ್ಲಿ ನಮ್ಮ ದೇಶದಲ್ಲಿ ಯಾವುದೇ 
ನಗರವೂ ಒ೦ದು ಯೋಜಿತ ರೀತಿಯಲ್ಲಿ ನಿರ್ಮಾಣವಾದವಲ್ಲವೆ೦ದೂ, ಆ ನಗರಗಳು 
ಅಕ್ಕಪಕ್ಕದ ಹಲವು ಗ್ರಾಮಗಳು ಕೂಡಿಕೊ೦ಡದ್ದರಿ೦ದ ನಿರ್ಮಾಣಗೊಂಡವುಗಳಂದೂ, 
ನಗರಗಳ ರಹದಾರಿಗಳು ಹೀಗೊಮ್ಮೆ ಹಳ್ಳಿಗಳನ್ನು ಕೂಡಿಸಿದ್ದರಿಂದಾಗಿ ನಿರ್ಮಾಣ 
ಗೊಂಡವು ಎಂಬುದರಿಂದಾಗಿಯೇ ಅಷ್ಟೊಂದು ಅವ್ಯವಸ್ಥೆಯದಾಗಿ ನಿರ್ಮಾಣಗೊಂಡವು 
ಎಂಬುದರಿಂದಾಗಿಯೇ ಅಷ್ಟೊಂದು ಅವ್ಯವಸ್ಥೆ ನಯದಾಗಿ ಇರುತ್ತವೆ ಎಂದೂ ಕೊಸಾಂಬಿ 
ಯವರು ವಿವರಿಸುತ್ತಾರೆ. ನಗರಗಳ ನಿರ್ದಾಣದಲ್ಲಿನ ಅರಾಜಕತೆ ಅರ್ಥವಾಗುತ್ತದೆ. 

ಪೂರ್ವಕಾಲದ ಪಟ್ಟಣಗಳು ಮಹಾಪ್ರಾ ಾಕಾರ-ಆವರಣವುಳ್ಳವುಗಳು. ನಾಲ್ಕು ದಿಕ್ಕಿಗೆ 
ನಾಲ್ಕು ಮಹಾದ್ದಾರಗಳು. ಅಂತಹ ನಗರನಿವಾಸದ ವ್ಯವಸ್ಥೆ ಇರುವಲ್ಲಿ ಹೊರಗಿನ 
ಸಶಾನಕ್ಕೆ ಶವವನ್ನು ಕೊಂಡೊಯ್ದು ವಾಗ ಬ್ರಾಹ್ಮಣ, ಕ್ರಿಯ, ವೈಶ್ಯ ಶೂದ್ರರನ್ನು 
ಗ ಉತ್ತರ, ಪಶ್ಚಿಮ, ದಕ್ಷಿಣದ್ದಾರಗಳನ್ನು ಕ್ರಮವಾಗಿ ಜಹಂಸಟಹುದನ ಡಾ 
ವ್ಯವಸ್ಥೆಯಿಂದ ಮಾರ್ಗ ನೋ ಇಯೇ ಶವವನ್ನು ರದು. ಇಂತಹ ರೀತಿಯು 
ಸವ ಇದೆ. ಕಾಲುಂಗುರ, ಉದ್ದಬೊಟ್ಟು, ಬೈತಲೆ, ಅಂಗಾರ, ಭಸ್ಮ ಇತ್ಯಾದಿಗಳಿಂದ 
ಬಂತೂ ವಿಷಯದ ಸೂಚನೆಯನ್ನು ಕೊಡುವುದಕ್ಕಾಗಿ ud ರಾಷ್ಟದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೦೬ 


ಎಲ್ಲ ಮಟ್ಟದ ಅಧಿಕಾರಿಗಳಿಗೆ ಮರಣಪೂರ್ವದಲ್ಲಿ ಮತ್ತು ಮರಣೋತ್ತರ ವಿವಿಧ 
ಚಿಹ್ನ ತುಪಾಕಿನ ಗುಂಡಿನ ಸಂಖ್ಯೆ, ಸೈನಿಕ ಸಂಖ್ಯೆ ಇವುಗಳಿಂದ ವರ್ಗಭೇದ, 
ಗೌರವ, ತಾರತಮ್ಯ, ಕಲ್ಪನೆಯು ಎಂದೂ ಇರುವುದಿಲ್ಲ. ಒಮ್ಮೆ ಒಂದು ಬದಲಾಯಿಸಿರ 
ಬಹುದು. ಕಲ್ಪನೆಯು ಎಂದೂ ಇಲ್ಲದಾಗುವುದಿಲ್ಲ. ಜೀವನಾವಶ್ಯಕ ಸಾಮಗ್ರಿ ವ್ಯವಸ್ಥೆಗಳಲ್ಲಿ 
ಸಮಾನತೆಯಲ್ಲದೆ ಅನ್ಯತ್ರ ಅಸಮಾನತೆಯು ನಿಂದೆಗಾಗಿ ವಿರಚಿತವಾಗುವುದಲ್ಲ ಎಂದು 
ಮನು ಹೇಳುತ್ತಾನೆ. 

ಮೋಹನ ಕೃಷ್ಣ ರೈಯವರು ಹೀಗೆ ಹೇಳುತ್ತಾರೆ: 

ಕ್ರಿಶ. ೮ರಿಂದ ೧೪ನೆಯ ಶತಮಾನಗಳ ಅವಧಿಯಲ್ಲಿ ಅನೇಕ ಪೇಟೆ-ಪಟ್ಟಣಗಳು 
ಅಸ್ತಿತ್ವಕ್ಕೆ ಬ೦ದಿದ್ದವು. ಅವುಗಳಲ್ಲಿ ಕೆಲವು ಹೊಸದಾಗಿ ಹುಟ್ಟಿಕೊ೦ಡರೆ ಇನ್ನು ಕೆಲವು 
ಹಿಂದೆಯೇ ಅಸ್ತಿತ್ವದಲ್ಲಿದ್ದವು. ಶಾಸನಗಳು ಮತ್ತು ಸಾಹಿತ್ಯಕ ಕೃತಿಗಳು ಈ ಅಧ್ಯಯನಕ್ಕೆ 
ಪ್ರಮುಖ ಆಧಾರಗಳಾಗಿವೆ. ಕ್ರಿಶ. ೭ರಿ೦ದ ೧೦ನೆಯ ಶತಮಾನಗಳವರೆಗಿನ ಶಾಸನಗಳಲ್ಲಿ 
ಪುರ ಎನ್ನುವ ಪದದ ಉಲ್ಲೇಖವಿದ್ದರೆ, ಕ್ರಿಶ. ೧೧ರಿಂದ ೧೩ನೆಯ ಶತಮಾನಗಳವರೆಗಿನ 
ಶಾಸನಗಳಲ್ಲಿ ನಗರ, ಮಹಾನಗರ, ಪಟ್ಟಣ ಎನ್ನುವ ಉಲ್ಲೇಖಗಳಿರುವುದು 
ಕಂಡುಬರುತ್ತದೆ. ಅದೇ ರೀತಿ ಆಡಳಿತ ಪಟ್ಟಣಗಳು, ಧಾರ್ಮಿಕ ಪಟ್ಟಣಗಳು, ವಾಣಿಜ್ಯ 
ಪಟ್ಟಣಗಳೂ, ಶೈಕ್ಷಣಿಕ ಪಟ್ಟಣಗಳು ಮುಂತಾದ ವಿವಿಧ ಸ್ವರೂಪದ ನಗರಕೇಂದ್ರಗಳ 
ಉಲ್ಲೇಖಗಳು ಸಿಗುತ್ತವೆ. ಓ.ಪಿ. ಪ್ರಸಾದ್‌ ಅವರು ಕ್ರಿ. ಶ. ೮ರಿಂದ ೧೨ನೆಯ 
ಶತಮಾನಗಳ ಅವಧಿಯಲ್ಲಿದ್ದ ಕೆಲವು ಪ್ರಮುಖ ಪೇಟೆ-ಪಟ್ಟಣಗಳ ಪಟ್ಟಿಯನ್ನು 
ನೀಡಿದ್ದಾರೆ. ಅವುಗಳೆಂದರೆ, ಬನವಾಸಿ, ಬಾದಾಮಿ, ತಲಕಾಡು, ಶ್ರವಣಬೆಳಗೊಳ, 
ಪೊಬುಚ್ಚ, ಮುಳುಗುಂದ, ಪುಲಿಗೆರೆ, ಬಂಕಾಪುರ, ಮಾನ್ಯಖೇಟ, ಅಣ್ಣಿಗೆರೆ, ಕಲ್ಯಾಣಿ, 
ಮಂಗಳೂರು, ಗುತ್ತಿ, ಉಚ್ಚಂಗಿ, ಐಹೊಳೆ, ಲಕ್ಕುಂಡಿ, ದೋರಸಮುದ್ರ, ಬಳ್ಳಿಗಾವೆ, 
ಕುಡತಿನಿ, ಸೂಡಿ, ಸೊಸೆವೂರು, ಕೋಲಾರ, ಅರಸಿಕೆರೆ, ಬೆಳಗಾಂ, ರೋಣ, ಭಟ್ಕಳ, 
ಬಾರಕೂರು, ಬಸ್ರೂರು, ಕೊಪ್ಪಳ, ಕುರುಗೋಡು, ಹಾನ್‌ಗಲ್‌, ಕುರುವತ್ತಿ, ಹೊನ್ನಾವರ, 
ಗದಗ ಮುಂತಾದವು. ಇವುಗಳಲ್ಲಿ ಅನೇಕ ನಗರ ಕೇ೦ದ್ರಗಳು ೧೩ ಮತ್ತು ೧೪ನೆಯ 
ಶತಮಾನಗಳಲ್ಲೂ ಅಸ್ತಿತ್ವದಲ್ಲಿದ್ದವು. ಅದೇ ರೀತಿ ಇನ್ನೂ ಅನೇಕ ಹೊಸ ನಗರ 
ಕೇಂದ್ರಗಳು ಹುಟ್ಟಿಕೊಂಡವನು. ಅವುಗಳೆಂದರೆ, ಐಹೊಳೆ, ಬೇಲೂರು, ಹಳೇಬೀಡು, 
ಬಳ್ಳಿಗಾವೆ, ಮ೦ಗಳೂರು, ಬಾರಕೂರು, ಗದಗ, ಕೊಪ್ಪಳ, ಶ್ರವಣಬೆಳಗೊಳ, ಲಕ್ಕುಂಡಿ, 
ಹೊನ್ನಾವರ, ಮೂಗೂರು, ಉಪೇಂದಪುರ, ಸೋಮನಾಥಪುರ, ತಲಕಾಡು, ತೊಣ್ಣೂರು 
ಮುಂತಾದವು. 

ನಾಗರಿಕತೆಯಿಂದ ನಗರ ನಗರದಿಂದ ನಾಗರಿಕತೆ ಹೀಗೆ ಇವುಗಳಿಗೆ ದ್ವಂದ್ವಾತ್ಮಕ 
ಸಂಬಂಧವಿದೆ. ನಗರದಲ್ಲಿ ವಾಸಿಸುವವರನ್ನು ನಾಗರಿಕರೆಂದೂ ಹಳ್ಳಿಯಲ್ಲಿ 
ವಾಸಿಸುವವರನ್ನು ಹಳ್ಳಿಗರೆಂದೂ ಕರೆಯುತ್ತಾರೆ. ಪಟ್ಟಣ ವರ್ಣನೆ ಪುರವರ್ಣನೆಗಳು 
ಕನ್ನಡ ಕಾವ್ಯಗಳಲ್ಲಿ ಮಾಮೂಲಿ ಆದಿಪುರಾಣದಲ್ಲಿ ಈ ರೀತಿಯಾಗಿ ಬರುತ್ತದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೦೭ 


ಹಳ್ಳಿಗರನ್ನು ಪ್ರಾ ಪ್ರಾಚೀನ ಕನ್ನಡ ಸ ಸಾಹಿತ್ಯದ “ನಾಡಾಡಿಗಳು” 'ದೇಸಿಗರು' ಎಂದು 
ಕರೆದಿರುವುದು ಗಮನಾಹಾ 11೫ ಹಳ್ಳಿಗರನ್ನು ಪ ಪ್ರತ್ಯೇಕಿಸಿರುವುದು ಇಲ್ಲಿ 
ಉಲ್ಲೇಖನೀಯ ಈ ಪ್ರಭೇದ ಸಾಮಾಜಿಕ ವರ್ಗಗಳ ಉದಯಕ್ಕೂ ಕಾರಣವಾಗಿರುತ್ತವೆ. 

ಪಟ್ಟಿಯಲ್ಲಿ ಒಕ್ಕಲುತನದ ಮಟ್ಟದಿಂದ ಮುಂದಿನ ವ್ಯಾಪಾರೋದ್ಯೊ ಗ, 
ರಾಜ್ಯವೃವಹಾರದ ಲತ ಅರ್ಥವೂ ಲಾಕ್ಷಣಿಕವಾಗಿ ಮುಂದೆ ಚ ಬಹು ಪಟ್ಟ, 
ಇಕೆ ಪಟ್ಟಣ; ಹಟ್ಟ, ಹಾಟ, ಪೇಟೆ 'ಎಂಬಿವೆ. ಮೊದಲಾದ ಶಬ್ದಗಳು ಇದಕ್ಕೆ 
ದೃಷ್ಟಾಂತ. ಪ್ರತಿಷ್ಠಾ ನದ ರೂಪವೆಂದು ಹೇಳುವ ಪೈಠಣವು ಪಟ್ಟಣ, ಪೇಠ ಶಬ್ದ ಗಳಗ 
ಹೆಚ್ಚು ಸಮೀಪವಾಗಿದೆ. ಅದರ ನಿಜವಾದ ಹೆಸರು ಸಟಣವೆಂದಿರಬೇಕೆಂದು ನನ್ನ 
ತಿಳುವಳಿಕೆ ಎಂದು ಶಂಬಾ ಅಭಿಪ್ರಾಯ. 

ಪಟ್ಟ, ಹಟ್ಟಗಳಷ್ಟೇ ಅಲ್ಲ; ಪಾಡಿಗಳೂ ಮಹಾರಾಷ್ಟದಲ್ಲಿವೆ. ಹಟ್ಟ ಮತ್ತು ಹಾಟ 
ಎಂಬುವುದಕ್ಕೆ ಆರಿಯ ಮಾತಿನಲ್ಲಿ ಇರುವ ಅರ್ಥಗಳಿವು: 

ಹಟ್ಟ, ಹಾಟ: ಪೇಟೆ; ಸಂತೆ; ತಿರುಗುವ ಪೇಟೆ; ಜಾತ್ರೆ; ಹಾಟವಟಿ; ಹಟ್ಟವಟ; 
ಹಾಟ ಬಾಜಾರ ಎ೦ಬ ಜೋಡು ನುಡಿಗಳನ್ನೂ ಅಲ್ಲಿ ಹೇಳಿದ್ದಾರೆ; 

ಹಟ್ಟಿ: ೧. ಸಣ್ಣಸಂತೆ; ಜಾತ್ರೆ; ೨. ಒಂದೇ ಬಗೆಯ ವ್ಯವಸಾಯದ ಅಥವಾ 
ಜಾತಿಯ ಜನರ ಮನೆಗಳ ಎಡೆ; ೩. ಊರಿಂದ ಕಿರಿದು ಅಂತರದಲ್ಲಿರುವ ಭಿಲ್ಲ. 
ರಾಮೋಶಿ ಮೊದಲಾದವರ ಬಿಡಾರ; ೪. ಭಿಲ್ಲ. ರಾಮೋಶಿ, ಕೊರಚರ ಬೀಡು; ೫. 
ಇಂತಹರ ತಂಡ; ಟೋಳಿ. ಅಗಲಕಡಿಮೆ ಇದ್ದು ಉದ್ದವಾಗಿರುವ ನೆಲದ ತುಂಡು; 
ಹೊಲ; (ಅಲ್ಲದೆ ಇನ್ನೂ ಹಲವು ಬೇರೆ ಬಗೆಯ ಅರ್ಥಗಳೂ ಉಂಟು.) 

ಪಾಡಾ, ಪಾಡಿ: ೧. ಒಕ್ಕಲುತನದ ಅನುಕೂಲತೆಗಾಗಿ ಊರಿಂದ ಸ್ವಲ್ಪ ದೂರ 
ಹೊಲದ ಹತ್ತಿರಕಟ್ಟಿದ ಗುಡಿಸಲುಗಳ; "ವಾಡಿ' ಸಣ್ಣಹಳ್ಳಿ; ೨. ಒಕ್ಕಲತನದವರ ಗುಡಿಸಲು; 
೩. ಪಟ್ಟಣದೊಳಗಿನ ಪೇಟೆ, ದೊಡ್ಡ ಓಣಿ; ಎಂಬ ಅರ್ಥಗಳನ್ನು ಕೊಟ್ಟು ಇದು 
ಗುಜರಾತಿಯಲ್ಲಿ ಪಾಡೋ (ಹಳ್ಳಿ) ಬಂಗಾಳಿಯಲ್ಲಿ ಪಾಡಾ (ಪೇಟೆ); ಸಿ೦ಧಿಯಲ್ಲಿ 
ಪಾಡೋ (ವಸತಿ ಸ್ಥಾನ) ಎಂಬ ತೆರನಾಗಿ ಬಳಕೆಯಲ್ಲಿರುವುದಾಗಿ ಹೇಳಿದೆ. 

ಸ್ಥಿತಿ, ಅವಸ್ಥೆ ಎಂಬರ್ಥದ ಪಡು ಧಾತುವಿನ ರೂಪಗಳಾದ ಪಾಡು ಎಂಬ 
ಶಬ್ದವೂ ಮರ್ದಾಟಿಯಲ್ಲಿದೆ. ಪಕ್ಚಸ್ಥಿತಿ- ಪಾಡು ಎ೦ಬುದನ್ನು ಏಕನಾಥನು 
ಉಪಯೋಗಿಸಿದ್ದಾನೆ. “ಅ೦ಂಬಯಾ ಎ ಲಾಗಲಾ ಜಾಣ'. ್ನಾರಿತರಯಲ್ಲಿಯೂ 
ಈ ಪದವಿದೆ. “ಪಾಡ-ಪಂಚಾಯಿತ' ಎಂಬ ಪಡೆನುಡಿ ಇದ್ದು ಊರ ಪಂಚರು ಸೆ 
ಮಾಡಿದ ಊರ ಸ್ಥಿತಿಯ ಚೌಕಶಿ ಎಂದು ಅದರ ಅರ್ಥ. 

"ಹಟ್ಟ' ಶಬ್ದ ಕ್ಕಿರುವ "ಪೆ 'ಪೇಟೆ'ಯೆಂಬರ್ಥವು ಮನನೀಯವಾಗಿದೆ. ಖೇಟ ಅಥವಾ 
ಹ ಸಂಸ್ಕ ತ ಜನ್ಯ ಶಬ್ದದಲ್ಲೂ ಒಕ್ಕಲತನದ ಊರೆಂಬ ಧ್ವನಿಯಿದೆ. ಇದು 
ಮೂಲ ಸಂಸ್ಕತ ಪ ಪದವಲ್ಲ ಪ ತದಿಂದ ಸ ಸಂಸ್ಕೃತದಲ್ಲೂ ದೇಶಭಾಷೆಗಳಲ್ಲೂ ಸೇರಿದೆ. 
ಕುಡಿ ಎ೦ದರೆ ಒಕ್ಕಲರ ಊರು, ಎ೦ಬಂತೆ ಖೇಡ ಅಥವಾ ಖೇಟವೆಂದರೂ ಅದೇ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /ಆ೦ಲ 


ಅರ್ಥವೆ ಇದೆ. ಖೇಟ "ಅಥವಾ ಖೇಡವನ್ನು ಕ್ಷೇತ್ರ ಖೇತಗಳೊಡನೆ ಹೋಲಿಸಿ 
ನೋಡಬಹುದು. ಖೇಡ ಧಾತುವಿಗೆ ಪ್ರಾಕೃತದಲ್ಲಿ ಕೃಷ್‌, ಒಕ್ಕಲತನ ಮಾಡು ಎ೦ದರ್ಥವಿದೆ. 
ಆದ ಕರಾಣ ಖೇಡ (ಹಳ್ಳಿ ಎಂಬ ನಾಮಪದವು ಖೇಡ (ಒಕ್ಕಲುತನ ಮಾಡು) 
ಧಾತುವಿನಿಂದ ಬಂದಿತೆಂದು ಊಹಿಸಿದರೆ ತಪ್ಪಾಗಲಾರದು. ಮರ್ದಾಟಿಯಲ್ಲಿ ಖೇಡೆಗಾವ 
ಎ೦ದು ಹಳ್ಳಿಗೆ ಹೆಸರು. ಖೇಟ-ಖೇಡಗಳಿಗೆ ಕೆಲವು ಕೋಶಗಳಲ್ಲಿ ಮಣ್ಣುಗೋಡೆಯ 
ಪ್ರಕಾರವಿದ್ದ ಪಟ್ಟಣ, ನದಿ ಅಥವಾ ಪರ್ವತದ ನೆರೆಯ ದೊಡ್ಡ ಊರು ಎಂದು 
ಅರ್ಥ ಕೊಟ್ಟಿದೆ. ಆದರೆ, ಇದು ಆರಂಭದ ಮೂಲಾರ್ಥವಲ್ಲ. ಮುಂದಿನ ಕಾಲದಲ್ಲಿ 
ಪ್ರಾಪ್ತವಾದ ವಿಶೇಷಾರ್ಥ. 

ಪತ್ತನ-ಪಟ್ಟಣ»ಪಾಟಣ ಎಂದರೆ ರಾಜಧಾನಿ ಸ್ಥಾನ, ಗೋಪ(ರಾಜ)ರು ಪಟ್ಟಿರುವ 
ಸ್ಥಳ, ಅವರ 'ಪಟ್ಟ' (ಸಿಂಹಾಸನ) ಇರುವ ಮಹಾನಗರ ಎಂಬ ಲಕ್ಷಣಾರ್ಥವು 
ಇದರಲ್ಲಿ ಕಾಣಿಸಿಕೊಂಡುದುಂಟು. ಈ ಸ್ಥಳನಾಮಗಳ ಹೆಚ್ಚಳವು ಆ ಪ್ರದೇಶದಲ್ಲಿ 
ದನಗಾರರ (-ಕುರುಬ ಧನಗರರ) ಪ್ರಭಾವವು -ಪಭುತ್ತವು ಎಷ್ಟೋ ಬೆಳೆದಿರಬೇಕೆಂಬುದರ 
ನಿದರ್ಶಕವಾಗಿದೆ. 

ಕುಡಿಯ ಬಳಿಕ ಪೊಲ, ಪೊಲಲುಗಳು ಬೆಳೆದು ಬಂದುವು. ಪೊಳಲುಗಳ 
ಪ್ರಾಚೀನತೆಗೆ ಮುದಿಪೊಳಲು-ಮುದುವೊಳಲು (ಮುಧೋಳ) ಎಂಬ ಊರುಗಳೇ 

ಇಂದ್ರನು ಶತ್ರುಗಳ ಪುರ (ಕೋಟೆ)ಗಳನ್ನು ನಾಶ ಮಾಡಿದ ವರ್ಣನೆಗಳು 
ವೇದದಲ್ಲಿ ಬರುತ್ತವೆ. ಪುರಗಳಿಗೆ ಕೋಟೆ ಎಂದು ವೇದತಜ್ಞರು ಅರ್ಥ ಹೇಳಿದ್ದಾರೆ. 
ಇಂದ್ರನಿಗೆ “ಪುರಂದರ'ನೆಂದು ಹೆಸರು. ಆ ಪುರಗಳು ಮುಖ್ಯವಾಗಿ ಪರ್ವತಗಳ 
ವೈರಿ ಎಂದು ಪುರಾಣ ಕಥೆಗಳಿಂದ ತಿಳಿಯುತ್ತದೆ. 

ಯಗ್ಗೇದದಲ್ಲಿ ಪುರುಷದ ಉಲ್ಲೇಖವಿಲ್ಲದಿದ್ದರೂ ಪುರ ಶಬ್ದವು ಹಲವೆವಡೆಗೆ 
ಬಂದಿದೆ... ಪುರದಲ್ಲಿ ಇರುವವನು ಎಂಬರ್ಥದಲ್ಲಿ ದೇಹಿಗೆ ಪುರುಷ ಈ ಹೆಸರು 
ಬಂದಿತಾಗಿ ವೈದಿಕ ಸಾಹಿತ್ಯದಿಂದಲೇ ಗೊತ್ತಾಗುತ್ತದೆ. ಪುರೀ ಲಿಂಗ ಶರೀರೆ ಶೇತೇ 
ಸಃ ಪುರಷ ಎಂಬುದು ವಾಖ್ಯೆ ಈ ವಾಖ್ಯೆಯಲ್ಲಿ ಪುರುಷ ಆಗಬೇಕಾಗಿದ್ದುದು 
ಪುರಷ ಆದುದುರ ಅರ್ಥ ಹೊರಡದು. ಹೀಗೇಕೆ ಎಂದು ಕೇಳಿದಾಗ ಅದು ಛಾಂದಸ 
ಪ್ರಯೋಗ ಎಂದು ಹೇಳಲಾಗುವುದು. ಆದರೆ, ವೇದಗಳಲ್ಲಿ ಪುರು ಶಬ್ದವು ಬರುತ್ತದೆ. 
ಪುರು ವಿದ್ವಾನ್‌ ಎಂಬ ಶಬ್ದವು ಸರ್ವಜ್ಞ (Omniscient ಎ೦ಬ ಅರ್ಥದಲ್ಲಿ 
ಬಂದಿದೆ. ಪುರು ರೂಪಂ, ಪುರುಕೃತ್‌, ಪುರುಹೂತ ಎಂಬ ಪದಗಳೂ ಬರುವುವು. 
ಇವುಗಳಲ್ಲಿಯ "ಪುರು “ಶಬ್ದಕ್ಕೆ ಪ್ರಾಚೀನ, ಸರ್ವತ್ರ, ದಿವ್ಯ, ಸುಂದರ ಎಂಬ ಅರ್ಥಗಳು 
ಆಗಿರುವುವು. ಪುರುಚ ಎಂಬುಎದಕ್ಕೆ Soul of the universe ಎ೦ಬ ಅರ್ಥವೂ 
ಇದೆ. Pupil of the eye ಎ೦ದೂ ಇದೆ. ಮೇಲ್ನೋಟಕ ಎಂದೂ ಇದೆ. ಪುರು.ಸ್ಥ 
- ಪುರುಷ: ಎಲ್ಲ ಕಡೆಗೂ ಇರುವರ ಎಂಬ ರೂಪವು ಇದು. ಸಹಸ್ತಾಕ್ಷ, ಸಹಸ್ರ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೦೯ 


ಶೀರ್ಷ ಸಹಸ್ರ ಬಾಹು, ಸಹಸ್ರ ಪಾತ್‌. ಇವು ಪುರುಷನ ವಿಶೇಷಣಗಳು. ಆದ್ದರಿ೦ದ 

ಪುರುಷ ಇದು ಪುರ ಶಬ್ದದಿಂದ ಉಂಟಾಗಿರದೆ. ಪುರ- OM -ಸ್ಕ- ಜ್‌ 
ಎಂಬುದಾಗಿ 1೫ಬಹದರಿದು ಪುರು ಶಬ್ದದ ಅರ್ಥದಿ೦ದ ಹೊರಡುತ್ತದೆ. 

ನಗರದ ಸುತ್ತಲೂ ಕೋಟೆ- ಕೊತ್ತಳಗಳನ್ನು ಕಟ್ಟಿ ಭದ್ರತೆಯಲ್ಲಿ ಜೀವಿಸುತ್ತಿದ್ದ 

ಜನರಿಗೆ ವೇದಕಾಲದ ಯಷಿಗಳು ಪೂರು ಎಂದು “ಹೆಸರು ಕೊಟ್ಟಿರುವ ಸಾಧ್ಯತೆ 

ಇದೆ. ಆರ್ಯರಿಗಿ೦ತ ಮೊದಲೇ ಇದ್ದ ಹರಪ್ಪಾ ಮೊಹೆಂಜೊದಾರೋದಂಥ ಪುರಾತನ 

ನಗರಗಳನ್ನು ನೋಡಿದಾಗ "ಪೂರು' ಹೆಸ ರಿನ ಔಚಿತ್ಯ ಸಷ್ಟವಾಗುತ್ತದೆ. ಪೂರುವಿನ 

ಉಳಿದ ತಮ್ಮಂದಿರು ಇನ್ನೂ ಪಶುಪಾ ಲನ ವೃತಿಯಲ್ಲಿದ್ದರೆಂದು ಅವರ ಹೆಸರುಗಳ 

ಮೇಲಿಂದ ವ್ಯಕ್ತವಾಗುತ್ತದೆ. 

ವಿವರಗಳಿಗೆ ನೋಡಿ: ಶಂಬಾ ಜೋಶಿ ೧೯೯೯ ಸಂಪುಟ. ೧ ಪುಟ. ೧೩೯ 

ಸಂಪುಟ. ೨ ಪುಟ. ೧೮೭, ೧೪೭-೧೫೩ 

ಸಂಪುಟ. ೩ ಹಾಲುಮತದರ್ಶನ ಪುಟ. ೩೧, ೫೫, ೨೦೦ 

ಮೋಹನ ಕೃಷ್ಣರೈ ಕೆ. ೨೦೦೯ ಚರಿತ್ರೆ ಕಥನ. ಪುಟ. ೮೬-೮೭ 

ಡಿ. ಡಿ. ಕೊಸಾಂಬಿ ೧೯೯೮ ಪ್ರಾಚಿನ ಭಾರತದ ಚರಿತ್ರೆ ಪುಟ. ೧೧ 

ಚಕ್ರಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ್ಮೃತಿ ೫-೯೨ 


೪೬೮. ಪಟ್ಟಬಂಧ 
"...ಪಟ್ಟಬ೦ಧನ ಮಹೋತ್ರವಮಂ ಜಗದೆ "ಕಮಲ್ಲನಾ......... 

(ಪಂಪಭಾರತ ೧೪-೧೯) 
ಪಟ್ಟಬ೦ಧನವೆನ್ನುವುದು ಒಂದು ವಿಶೇಷವಾದ ಆಚರಣೆ. ಮೇಲೆ ಪಂಪನು 
ವಿವರಿಸಿದಂತೆ ಪಟ್ಟಬಂಧಕ್ಕೆ ಬುಷಿಶ್ರೇಷ್ಠರು ಬರುತ್ತಾರೆ. ಈಶ್ವರನ ನಂದಿಯ ಕೊಂಬಿನಿಂದ 
ಎಬ್ಬಿಸಿದ ಮಣ್ಣನು ತರುವುದು ಭೂಮಿಯ ಆಳ್ವಿಕೆಯ ದೃಷ್ಟಿಯಿಂದ ವಿಶೇಷವಾಗಿದೆ. 
ನರುಜು ಹದಿನಾಲ್ಕು ಮಹಾನದಿಗಳಿಂದ ನೀರನ್ನು ತರುತ್ತಾನೆ. ಸರಸ್ಪತಿ, ಭಾಗೀರಥಿ, 
ಯಮುನಾ, ಗೋದಾವರೀ, ಕೃಷ್ಣವೇಣೀ, ಹೆ ಸುವರ್ಣಮುಖೀ, ನರ್ಮದಾ, 
ತುಂಗಭದ್ರಾ, ಚಂದ್ರಭಾಗಾ, ಚರ್ಮಣ್ಪಶೀ, ಕುಮುದ್ದತೀ, ಸರಯೂ, ಫಲ್ಲುಣಿಗಳು 
ಹದಿನಾಲ್ಕು ಮಹಾನದಿಗಳು. ಕೆಲವರು ಗಂಗಾ, ಸಿಂಧು, ರೋಹಿತ್‌, ರೋಹಿತಾಸ್ತಾ 
ಹರಿತ್‌, ಹರಿಕಾಂತಾ, ಸೀತಾ, ಸೀತೋದಾ ನಾರೀ, ನರಕಾಂತಾ, ಸುವರ್ಣ ಸ 
ರೂಷ್ಯಕೂಲಾ, ರಕ್ತ, ರಕ್ತೋದಗಳು ಹದಿನಾಲ್ಕು ಮಹಾನದಿಗಳು ಎಂದು ಕರೆಯುತ್ತಾರೆ. 
ಬಿಳಿಯಕೊಡೆ, ಚಾಮರ, ಸಿಂಹಾಸನ, ಬಾ ಮುಕುಟ, ರಾಜದಂಡಗಳೆಂಬ 
ರಾಜಚಿಹ್ನೆಗಳನ್ನು ಕೊಡಲಾಯಿತು. ಪೂರ್ಣಕುಂಭಗಳು ಎನ್ನುವುದು ಮಂಗಲ 
ಭರತವ ಕೂದ ಕಲಶಗಳು. ವೇಶ್ಯಾಸ್ತೀಯರಿಗೆ ಮತ್ತು ಸಾಮಂತ ರಾಜರಿಗೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೧೦ 


ಉಡುಗೊರೆ ನೀಡುವುದು ಮತ್ತು ಸಾಮಂತರಾಜ ಸ್ತ್ರೀಯರು ನೃತ್ಯ ಮಾಡುವುದು 
ಗಮನಾರ್ಹ. ಚಕ್ರವರ್ತಿಗಳು ಸಾಮಂತ ರಾಜರನ್ನು ಹೇಗೆ ನೋಡುತ್ತಿದ್ದರು ಎಂಬುದಕ್ಕೆ 
ಇದು ಉದಾಹರಣೆಯಾಗಿದೆ. 

ನಾಳೆಯೇ ಪಟ್ಟವನ್ನು ಕಟ್ಟುವ ದಿವಸವೆಂದು ದೇವಲೋಕದ ಶಿಲಿಯಾದ 
ಮಯನೆಂಬುವನಿಂದ ಪಂಚರತ್ನಮಯವಾದ ಸಭಾಮಂಟಪವನ್ನು ತರಿಸಿದರು. ವಸಿಷ್ಟ 
ಕಶ್ಯಪ, ವ್ಯಾಸ, ವಿಶ್ವಾಮಿತ್ರ ಭಾರದ್ವಾಜರೇ ಮೊದಲಾದ ಖುಷಿಶ್ರೇಷ್ಠರನ್ನು ಬರಮಾಡಿದರು. 
ಮಾತಲಿಯ ಕಯ್ಯಲ್ಲಿ ದೇವೇಂದ್ರನು ಕಲ್ಪವೃಕ್ಷದ ಚಿಗುರುಗಳನ್ನೂ ಐರಾವತವೆಂಬಾನೆಯೂ 
ಈಶ್ವರನ ನಂದಿಯೂ ಕೊಂಬಿನಿಂದ ಎಬ್ಬಿಸಿದ ಮಣ್ಣನ್ನೂ ಆಕಾಶಗಂಗೆಯ ನೀರನ್ನೂ 
ನಮೇರು ಮಂದಾರ ಪಾರಿಜಾತಗಳೆಂಬ ದೇವಲೋಕದ ಮರಗಳ ಹೂವುಗಳಿಂದ 
ಕೂಡಿದ ನೀರುಗಳನ್ನೂ ಕಳುಹಿಸಿಕೊಟ್ಟನು. ವರುಣದೇವನು ಉಪ್ಪು ಹಾಲು, ಕಬ್ಬನ 
ರಸ, ಮೊಸರು, ಜೇನು, ತುಪ್ಪ ಸಿಹಿನೀರುಗಳ ಏಳು ಸಮುದ್ರಗಳ ಮತ್ತು ಹದಿನಾಲ್ಕು 
ಮಹಾನದಿಗಳ ಪುಣ್ಯಶೀರ್ಥವನ್ನು ಕಳುಹಿಸಿಕೊಟ್ಟನು. ಅವನ್ನು ಥಳಥಳನೆ ಹೊಳೆಯುವ 
ಸ್ವಚ್ಛವಾದ ಬಿಳಿಯ ಕೊಡಗಳಲ್ಲಿ ತುಂಬಿ ದಿರುವ ವೇಶ್ಯಾಸ್ತೀಯರಿಗೂ ಸ ಸಾಮಂತರಾಜ 
ಸಮೂಹಕ್ಕೂ ಉಡುಗೊರೆಯನ್ನು ಕೊಟ್ಟನು. ಶ್ವೇತಚ್ಛ ತ್ರ(ಬಿಳಿಯ ಕೊಡೆ) ಚಾಮರ, 
ಸಿಂಹಾಸನ, 'ಪಟ್ಟದಾನೆ. ಹ se ರಾಜ್ಯಚಿಹೆಗಳೆನ್ನು ಬೇರೆ ಬೇರೆ 
ರೀತಿಯಿಂದ ಪ್ರತಿಷ್ಠೆ ಮಾಡಿಸಿದನು. ಗಂಗಾ ಜಲದಿಂದ ಪವಿತ್ರವನ್ನಾಗಿ ಮಾಡಲ್ಪಟ್ಟ 
ಶರೀರವುಳ್ಳವನೂ ರೇಷ್ಮೆಯ ವಸ್ತ್ರದ ಹೊದಿಕೆಯುಳ್ಳವನೂ ಆದ ಅರ್ಜುನನನ್ನು 
ನಮಸ್ವಾರಮಾಡಿಸಿ ಮಂಗಳವಾದ್ಯಗಳೂ ಮಂಗಳಗೀತೆಗಳೂ ಪ್ರಕಾಶಿಸುತ್ತಿರಲು 
ಕಳಕಳದ್ದನಿಯಿಂದ ಆವರಿಸಲ್ಪಟ್ಟು ಜಾಗರಣೆಯಿರಿಸಿದನು. ಮಾರನೆಯ ದಿವಸ ಪ್ರಶಸ್ತವಾದ 
ಜೋಯಿಸರಿಂದ ನಿಷ್ಕರ್ಷಿಸಲ್ಪಟ್ಟ ಶುಬ.ಮುಹೂರ್ತದಲ್ಲಿ ನೂರೆಂಟು 
ಪೂರ್ಣಕುಂಭಗಳನ್ನು ನಾಲ್ಕು ವೇದಗಳಲ್ಲಿಯೂ ಪಂಡಿತರಾದ ಬ್ರಾಹ್ಮಣರು ಎತ್ತಿಕೊಂಡು 
ಮಂತ್ರಪೂತವಾದ ನೀರಿನಿಂದ ಸ್ನಾನಮಾಡಿಸಿದರು. ಸಮುದ್ರಘೋಷದಂತೆ ಮಂಗಳವಾದ್ಯ 
ಧ್ವನಿಯು ಹೆಚ್ಚಿದುವು. ಮಂಗಳಗೀತೆಗಳ ಧ್ವನಿಯಿಂದ ದಿಕ್ಕುಗಳ ಒಳಭಾಗವೆಲ್ಲ ಶಬ್ದಮಾಡಿ 
ಸೊಗಯಿಸಿದುವು. ಅಲಂಕಾರ ಮಾಡಿಕೊಂಡಿರುವ ಸಾಮಾ ಖಃ ಸ್ತ್ರೀಯರು 
ಮುಂಭಾಗದಲ್ಲಿ ನೃತ್ಯವಾಡಿದರು. ಜಯಜಯ ಧ್ವನಿಯು ಒಂದೇ ಸಮನಾಗಿ ಭೋರೆಂದು 
ಧ್ವನಿಮಾಡುತ್ತಿರಲು ವೇಶ್ಯಾಸ್ತ್ರೀಯರು ಬ೦ದು ನೃತ್ಯವಾಡಿದರು. ಇಂದು ಈ ವೈಭವದಲ್ಲಿ 
ಅರಿಗನಿಗೆ(ಅರ್ಜುನನಿಗೆ) ರಾಜ್ಯಾಭಿಷೇಕವಾಯಿತು. 


೪೬೯. ಪಣಿಗಳು 

ಯದು-ತುರ್ವಶರಂತೆ ಖುಗ್ಗ್ಬೇದದಲ್ಲಿ ಅಡಿಗಡಿಗೆ ಕಾಣಿಸಿಕೊಳ್ಳುವ ಜನ 
ಇನ್ನೊಂದಿದೆ. ಅವರು ಪಣಿಗಳು. ಪಣಿಗಳು ಸಂಪೂರ್ಣವಾಗಿ ಆರ್ಯ ವಿರೋಧಿಗಳೆಂದೇ 
ಆ ವರ್ಣನೆಗಳಿಂದ ಕಂಡುಬರುತ್ತದೆ. ಯದು-ತುರ್ವಶರು ಕೆಲಬಾರಿ ಆರ್ಯರ ಹಗೆಗಳಾಗಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೧೧ 


ಶಂಬಾರಾದಿಗಳೊಡನೆ ಇದ್ದ ವರ್ಣನೆಗಳು ದೊರೆಯುವಂತೆ, ಅವರು ಆರ್ಯರ 
ಗೆಳೆಯರಾಗಿಯೂ ಇದ್ದುದನ್ನು ಯಗ್ಗೇದದಲ್ಲಿ ಕಾಣಬಹುದು. ಆದರೆ, ಪಣಿಗಳು 
ಮಾತ್ರ ಯಾವಾಗಲೂ ಆರ್ಯರ ತುರುಗಳನ್ನು ಓಡಿಸಿಕೊಂಡು ಹೋಗುವ ಕಾಯಕ 


ದವರಾಗಿದ್ದ ದಸ 
ವಿವರಗಳಿಗೆ ನೋಡಿ: ಶಂಬಾ ಜೋಶಿ ೧೯೯೯ ಸಂಪುಟ. ೨ ಪುಟ. ೧೭೪ 


೪೭೦. ಪಣ್ಯಾಂಗನೆ 

ಸುತ್ತಿಜ್‌ದ ಕಾಲ್ತಾಪಿನ ಕಡಿತಲೆಯ 

ಬಳಸಿದಗಣ್ಯ ಪುಥ್ರಾಧಿಗನಾ ಜನದ ನಡುವೆ ಮಣಿಮಯ... 

(ಪಂಪ ಭಾರತ ೩-೫೫ ವ) 

(ಈ ಕಡೆ ಮಿಂಚನ್ನೇ ಮುಸುಕಿದ್ದಾರೆಯೋ ಎನ್ನುವಂತಿರುವ ಅಸಂಖ್ಯಾತರಾದ 
ವೇಶ್ಯಾಸ್ತೀಯರ ಮಧ್ಯೆ ರತ್ನ ಖಚಿತವಾದ ಪೀಠದ ಮೇಲೆ) ವೇಶೈಗಿರುವ ಪರ್ಯಾಯ 
ನಾಮಗಳಲ್ಲಿ ಇದು ಒಂದು. ಇದರರ್ಥ ವಿಕ್ರಯಿಸಲು; ಮಾರಲು ಅರ್ಹವಾದ ವಸ್ತು 
ವ್ಯವಹರಿಸಲು ಯೋಗ್ಯವಾದ ಅಂಗನೆಯೆಂದರೆ ಹೆಂಗಸು. ಪಣ್ಯ ಎಂದರೆ ವರ್ತಕ; 
ಬಂಗಡ ಬೀದಿ ಎಂಬ ಅರ್ಥದಲ್ಲಿ ಪಣ್ಯ ವೀಧಿ, ಪಣ್ಯಶಾಲಾ, " ಪಣ್ಯಜೀವ ಎಂಬ 
ಪದಗಳು ಬರುತ್ತವೆ. 

ಪಣೆಯೆಂದರೆ ವಾಸ್ತವವಾಗಿ ಕೃಷಿ ಮಾಡುವ ಸ್ಥಳ. ಪಣ್ಯ ಎಂದರೆ ಪಣ್ಣೆಯ. 

ಣ್ಷಯವೆಂದರೆ ಪಣೆ. "ಅದುದರಿಂದ ಪಣ್ಯಾಂಗನಾ ವೇಶ್ಯಾ ಸ್ತೀಯೆಂದರೂ ಪ್ರ 
ಸರ ಇದರ ವ್ರತ್ತತ್ತಿ ಬೇರೆಯಾಗುತದೆ. ಪಣ್ಣವರ್ಮವೆಂದರೆ ವೇಶ್ಯೆಯರ 
ಬೀದಿ ಎಂದು ಅರ್ಥ. ಸೂಳೆಯರ ಬೀದಿಯಲ್ಲಿ ಹೋರ  ನೀತಿಗೆಟ್ಟಾಡುವವರ್‌” 
ಎ೦ದು ಶಾಂತಿನಾಥ ಕವಿಯು ಹೇಳುತ್ತಾನೆ. (ಸುಕುಮಾರ ಚರಿತಂ ೨-೭) 


೪೭೧. ಪತಿ 
'ಪತಿ' ಈ ಸಂಕೇತ ಪ್ರಾಮುಖ್ಯದಿಂದ ಶೈವ ಸ೦ಪ್ರದಾಯದವರ ಸೊತ್ತು ಆಗಿದೆ. 
'ಅಯ್ಯ' “ಆಚಾರಿ' (ರ ) ಹಂಚಿಹೋದಂತೆ. ಅರ್ವಚೀನ ಪಶು-ಪತಿ ಮಠ-ಪತಿ 
ಹ ಪ್ರಯೋಗ ಮಾತ್ರವಲ್ಲ; ವ್ರಾತ-ಪತಿ, ಸ್ನೇನಾನಾ೦-ಪತಿ, ಅರಣ ್ಯನಾಂ 
ಪತಿ, ಪಶ್ತೀನಾಂ ಪತಿ, ಗಣ-ಪತಿ ಇತ್ಯಾದಿ ಪ್ರಯೋಗಗಳು ರುದ್ರಾಧ್ಯಾಯದಲ್ಲಿ ಜು 
ಕಲವು ಸಂಕೇತಗಳು, ಕೆಲವೊಂದು ಪಕ್ಷ ಪಂಥಗಳ ವಿಶೇಷ ಸಂಬಂಧದ ಮೂಲಕ 
ಅವರ ವೈಶಿಷ್ಟ ಸೂಚಕವಾಗಿ ನಿಲ್ಲುತ್ತವ. ಹೀಗೆ “ಪತಿ” ಇದು ಶೈವ ಸಂಪ್ರದಯದ 
ಚಿಹ್ನವಾಗಿರುವದು ಕಂಡುಬರುತ್ತದೆ ಎಂದು ಶಂಬಾ 18 
ವಿವರಗಳಿಗೆ ಕ ಶಂಬಾ ಜೋತಿ ೧೯೯೯ 
ಹಾಲುಮತ ದರ್ಶನ ಸಂಪುಟ. ೩ ಪುಟ. ೧೩೮, 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೧೨ 


೪೭೨. ಪಥ್ಯಾಹಾರ 

ಉದರ ಸಮಾಗ್ನಿಯ ಚಿಹ್ನದ 

ಪದದೊಳ್‌ ವೈದ್ಯೋಕ್ತನಪ್ಪ ಬಾಣಸಿಗನವೋಲ್‌ । 

ತ್ರೆದಶಾಮೃತಾನ್ನಮಂ೦ ಕಂಡು 

ವುದರ್ಗೆ ಭೋಜ್ಯಾಂಗ ತುಂಗ ಕಲ್ಪಮಹೀಜ೦ ॥ 

(ಶಾಂತಿಪುರಾಣ ೬-೧೧೫ ವ) 

“ವೈದ್ಯೋಕ್ತನಪ್ಪ ಬಾಣಸಿಗನವೋಲ್‌” ಎಂದು ಪೊನ್ನ ಬಣ್ಣಿಸುತ್ತಾನೆ. ವೈದ್ಯರ 
ಸಲಹೆಯಂತೆ ಅಡುಗೆಯವನು ರೋಗಿಗೆ ಪಥ್ಯಾಹಾರ ಒದಗಿಸುವಂತೆ ಎನ್ನುವುದು 
ಇಲ್ಲಿಯ ಭಾವಾರ್ಥ. ಆಯುರ್ವೇದ ಶಾಸ್ತ್ರದಲ್ಲಿ ರೋಗ ನಿಧಾನಕ್ಕೆ ಪಥ್ಯಾಹಾರ 
ಅಗತ್ಯ. ಅಂದರೆ ಆಹಾರದ ವಿಷಯದಲ್ಲಿ ರೋಗಿಯು ಕಟ್ಟುನಿಟ್ಟಾಗಿರಬೇಕು. ಪಥ್ಯವೆ೦ದರೆ 
ರೋಗಿಗೆ ಬಾಧಕವಾಗದಿರುವಂಥದ್ದು. ಅಪಥ್ಯವೆಂದರೆ ರೋಗಿಯ ದೇಹಕ್ಕೆ 
ಹೊಂದದಿರುವುದು. ಯೋಗ್ಯವಾದ, ಹಿತವಾದ, ಉಚಿತವಾದ, ಒಳಿತಾಗಬಹುದಾದ್ದು 
ಪಥ್ಯ. “ಅವನ ಮಾತು ಪಥ್ಯವಾಗಲಿಲ್ಲ” ಅಂದರೆ ಅವನ ಮಾತು ಹಿಡಿಸಿಲ್ಲವೆಂದು 
ಅರ್ಥ. ಪಥ್ಯಾಹಾರವೆಂದರೆ ರೋಗಿಯು ವೈದ್ಯರು ಹೇಳಿದಂತೆ ಅನುಪಾನದ ಮೇರೆಗೆ 
ಅನ್ನಾಹಾರಗಳನ್ನು ಸೇವಿಸುವುದು. 


೪೭೩. ಪದಾರ್ಥ 

“ಜೀವಾದಿ ಪದಾರ್ಥಂಲಳೊ 

ಳಾವುದು ಸಂದಿಗ್ಧ ಮಾದೊಡಂ........ 

(ಅಜಿತ ತೀರ್ಥಂಕರ ಪುರಾಣ ತಿಲಕಂ ೫-೭೦) 

ಪದಾರ್ಥವೆಂದರೆ ಲೌಕಿಕ ಅರ್ಥದಲ್ಲಿ ಅನ್ನಕ್ಕೆ ಜೊತೆಯಾಗಿ ಬರುವ ಪಲ್ಯ, 
ರು: ಸಾಂಬಾರುಗಳು. ಪದಾರ್ಥಕ್ಕೆ ವಸ್ತುವೆಂಬ ಅರ್ಥವೂ ಇವೆ. ಜೀವ, ಅಜೀವ, 
ಸವ, ಬಂಧ, ಸ೦ವರ ನಿರ್ಜರ, ಮೋಕ್ಟ. ಪಾಪ, ಪುಣ್ಯ-ಇವುಗಳು ಜೈನದಲ್ಲಿ 
'ದಾರ್ಥಗಳು ಎನಿಸಿಕೊಂಡಿವೆಯೆಂದು ರನ್ನ ಬರೆಯುತ್ತಾನೆ. (ಅಜಿತತೀರ್ಥಂಕರ 
ರಾಣ ತಿಲಕಂ ೫-೭೦) 

ಪದಾರ್ಥ ಸ್ವರೂಪವೆಂದರೆ ಪದ ಮತ್ತು ಅರ್ಥದ ಸೇರುವಿಕೆಯನ್ನು ಸೂಚಿಸುತ್ತದೆ. 
ಪದಾರ್ಥಸ್ವರೂಪ ಪ್ರಪಂಚಘಟಕಗಳಾದ ಪದಾರ್ಥಗಳ ಸ್ವರೂಪವನ್ನು ಅತಿಸಂಗ್ರಹ 
ವಾಗಿಯಾದರೂ ಇಲ್ಲಿ ಸೂಚಿಸಿದಿರುವುದು ಸರಿಯಲ್ಲ. ಪದಾರ್ಥಗಳ ವಿವರಣೆಯನ್ನು 
ತರ್ಕ ಸಂಗ್ರಹಕಾರನಾದ ಅನ್ನಂಭಟ್ಟಾಚಾರ್ಯನು ಹೀಗೆ ವಿವರಿಸುತ್ತಾನೆ: 
ದ್ರವ್ಯಗುಣಕರ್ಮವಿಶೇಷಸಾಮಾನ್ಯ ಸಮವಾಯಾಭಾವಾಃ ಸಪಪದಾರ್ಥಾಃ 


ಇ ಸ್ರ 


ಈ 


ಮಕ ೦ 
(ಸೂತ್ರ ೨) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೧& 


ಈ ಏಳು ಪದಾರ್ಥಗಳೊಳಗೆ ಕಡೆಯ “ಅಭಾವ'ವನ್ನು ಪದಾರ್ಥವನ್ನಾಗಿ 
ಸ್ವೀಕರಿಸಬೇಕೋ ಬೇಡವೋ ಎಂಬಲ್ಲಿ ವಾದವಿದ್ದಂತೆ ತೋರುತ್ತಿದೆ. ““ಮವಾಯ' 
ಎಂದರೆ, ನೂಲು ಬಟ್ಟೆಗಳೊಳಗೆ ಅಲ್ಲವೆ ಮಣ್ಣು ಗಡಿಗೆಗಳೂಳಗೆ ಇರುವಂಥ 
ಅವಿಚ್ಛೇದ್ಯವಾದ ಒಂದು ಸಂಬಂಧ. "ವಿಶೇಷ? ಎ೦ದರೆ, ಇಂದ್ರಿಯ ಗೋಚರಗಳಲ್ಲದ 
ಅನಂತವಾದ ಪ್ರತಿಯೊಂದು ಪರಮಾಣುವಿನಲ್ಲಿಯೂ ಇರುವಂತೆ ಕಲ್ಪಿಸಿಕೊಂಡ 
ಅದೊಂದು ಧರ್ಮ. ಈ "ಅಭಾವ-ಸಮವಾಯ-ವಿಶೇಷ'ಗಳೆಂಬ ಅತಿ ಸೂಕ್ಷ್ಮವಿಚಾರ 
ಗ್ರಾಹ್ಯಗಳಾದ ಮೂರು ಪದಾರ್ಥಗಳೂ ವಿಚಾರಿಸಿದಲ್ಲ ಹಿಂದಿನ ನಾಲ್ಕು ಪದಾರ್ಥ 
ಗಳೊಳಗೆ ಅಡಕವಾಗಿರುತ್ತವೆ. ಅದರಿಂದ, ದವ್ಯಾದಿಗಳಾದ ನಾಲ್ಕು ಪದಾರ್ಥಗಳೇ 
ಪ್ರಕೃತಕ್ಕೆ ಸಾಕೆಂದು ಲಾಕ್ಷಣಿಕರ ಇಲ್ಲಿ 'ಕ್ರಿಯಾ' ಎಂದು ಕರೆದುದು. ವ್ಯಾಕರಣಶಾಸ್ತ್ರ 
ಪದ್ಧತಿಯಂತೆ "ಕ್ರಿಯಾ-ಕರ್ಮ'ಗಳೊಳಗಿನ ಭೇದವು ಇಲ್ಲಿ ಇಲ್ಲವೆಂಬುದನ್ನು 
ಭಾವಿಸಿಕೊಳ್ಳಬೇಕು. "ಸಾಮಾನ್ಯ'ವೆಂಬ ಪದಾರ್ಥವನ್ನೆ ಇಲ್ಲಿ “ಜಾತಿ' ಎಂದು ಹೇಳಿದುದು. 
ಈ ನಾಮಾಂತರವನ್ನು ನ್ಯಾಯಶಾಸ್ತ್ರವಾದರೂ ಒಪ್ಪಿಕೊಂಡಿದೆ. 

ನಾಲ್ಕು ಪದಾರ್ಥಗಳೂಳಗಿನ ಭೇದಗಳನ್ನು ಮುಳಿಯ ತಿಮ್ಮಪ್ಪಯ್ಯನವರು 
ಹೀಗೆ ಕಲ್ಪಿಸುತ್ತಾರೆ. 

೧. ದ್ರವ್ಯ:- ಪ್ರಥಿವಿ, ಅಪ್‌, ತೇಜಸ್‌, ವಾಯು, ಆಕಾಶ, ಕಾಲ, ದಿಕ್‌, ಆತ್ಮ 
ಮನಸ್‌- ಎಂಬ ಒಂಬತ್ತು ವಿಧದ ದ್ರವ್ಯಗಳು. 

೨. ಗುಣ:- ರೂಪ, ರಸ, ಗಂಧ, ಸ್ಪರ್ಶ, ಸಂಖ್ಯಾ, ಪರಿಮಾಣ, ಪೃಥಕ್ವ 
ಸಂಯೋಗ, ವಿಭಾಗ, ಪರತ್ವ ಅಪರತ್ವ, ಗುರುತ್ವ, ದ್ರವತ್ವ, ಸ್ನೇಹ, ಶಬ್ದ, ಬುದ್ಧಿ, ಸುಖ, 
ದುಃಖ, ಇಚ್ಛಾ, ದ್ವೇಷ, ಪ್ರಯತ್ನ, ಧರ್ಮ, ಅಧರ್ಮ, ಸಂಸ್ಕಾರ- ಎ೦ದು ಇಪ್ಪತ್ತನಾಲ್ಕು 
ಗುಣಗಳು. 

೩. ಕರ್ಮ (ಕ್ರಿಯಾ):- ಉತ್ಪೇಪಣ, ಅವಕ್ಷೇಪಣ, ಆಕುಂಚನ, ಪ್ರಸಾರಣ, 
ಗಮನ- ಎಂದು ಐದು ಕರ್ಮಗಳು. 

೪. ಸಾಮಾನ್ಯ (ಜಾತಿ):- ಪರ, ಅಪರ- ಎಂಬ ಎರಡು ಜಾತಿಗಳು. 

ಇವುಗಳೊಳಗೆ ಸ್ವತಂತ್ರವಾಗಿ, ಪ್ರಧಾನವೆನಿಸಿದುದು "ದ್ರವ್ಯ. ಮತ್ತಿನ “ಗುಣಕರ್ಮ'ಗಳು, 
ಸ್ಪರಗಳನ್ನೊಂದಿ ಭಾಷಾಭಿವೃದ್ಧಿಗೆ ಅವಶ್ಯ ಸಾಧಕಗಳಾದ ವ್ಯಂಜನಗಳಂತೆ "ದವ್ಯ'ಗಳನ್ನು 
ವ್ಯಕ್ತಗಳನ್ನಾಗಿ ಮಾಡುತ್ತವೆ. ಬಿಳಿ, ಕಪ್ಪು ಸಿಹಿ, ಮೊದಲಾದ "ಗುಣ'ಗಳೂ, ಹೋಗುವಿಕೆ, 
ಬರುವಿಕೆ ಮೊದಲಾದ "ಕರ್ಮ'ಗಳೂ ತದಾಶ್ರಯಗಳಾದ “ದ್ರವ್ಯ”ಗಳ ಮೂಲಕವಾಗಿಯೇ 
ವ್ಯಕ್ತಗಳಾಗುವುವು ಎಂಬುದನ್ನು ಭಾವಿಸಿಕೊಳ್ಳಬೇಕು, “ದ್ರವ್ಯ”ಗಳೂ, “ಗುಣಗಳು, 
“ಕರ್ಮ”ಗಳು-ಎಂಬ ಭಿನ್ನ ಭಿನ್ನ ಪದಾರ್ಥಗಳ ಒಳಗೊಳಗೆ ಇರುವ ಸಮಾನತಾ 
ರೂಪಧರ್ಮವನ್ನೇ “ಸಾಮಾನ್ಯ” ಅಲ್ಲವೆ “ಜಾತಿ” ಎನ್ನುವುದು. ಲೋಕದಲ್ಲಿ ಬ್ರಾಹ್ಮಣಜಾತಿ, 
ವೈಶ್ಯಜಾತಿ ಇತ್ಯಾದಿ ಪದಗಳು ರೂಢಿಗೊಂಡುದು ಈ ಕಾರಣದಿಂದಲೆ. ಪಪಂಚವು 


ಲ 


ಪೂರ್ವೋಕ್ತ ಪದಾರ್ಥಗಳಿಂದಲೇ ರೂಪು ಪಡೆದಿದೆ; ಅವುಗಳ ಭಿನ್ನ ಭಿನ್ನ ಕ್ರಮದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೧೪೮ 


ಸಂಪರ್ಕದಿಂದಲೇ ಮಾರ್ಪುಗೊಳ್ಳುತ್ತಲೂ ಇದೆ. 
ವಿವರಗಳಿಗೆ : ಮುಳಿಯ ತಿಮ್ಮಪ್ಪಯ್ಯ ೧೯೮೮ ಶ್ರದ್ಧಾಂಜಲಿ ಸಂಪುಟ. ೨ ಪುಟ. ೫೩೦-೫೩೧. 


೪೭೪. ಪದಿರು 

ಯಮದಂಡನೆಂದಂ ದೇವಾ ನೀಂ 

ಗೆಲೆಯಾಂ ಸೋಲ್ತೆನುಂ ಸತ್ತೆನುಮೆಂದಿರ್ವರ್‌ ಪದಿರಿನಿಂ 

ನುಡಿವ ಸೂಬ್ಕಾತುಗಳಂ ಕಾಪಿನವರುಂ........... ಕೇಳ್ದು (ಡಿ.ಎಲ್‌.ಎನ್‌ ೨೦೦೯ 
ವಡ್ಡಾರಾಧನೆ ೧೨೫-೧೦ ಪುಟ. ೧೬೯) 

ಒಗಟು; ಗೂಢಾರ್ಥವುಳ್ಳ ಮಾತು. 

ಪದರು, ಪದಿರು, ಪದುರು, ಹದರು, ಹದಿರ್‌, ಹದಿರು ಹದುರು (ನಾ) ಅ. 
ಎರಡರ್ಥವುಳ್ಳ ಮಾತು; ದ್ವಂದ್ವಾರ್ಥದ ನುಡಿ: 

ಜಾನಪದದ ಪ್ರಕಾರಗಳಲ್ಲಿ ಒಗಟು ಕೂಡಾ ಒಂದು. ಒಗಟನ್ನು ಬಿಡಿಸುವವನನ್ನು 
ಜಾಣನೆಂದು ಕರೆಯುತ್ತಾರೆ. ಒಗಟು ಸುಲಭವಾಗಿ ತಿಳಿಯದ ಮಾತು. ಗೂಢವಾದ 
ಮಾತು. ಒಗಟು ಹೇಳುವುದು ಮತ್ತು ಅದರ ಅರ್ಥವನ್ನು ಬಿಡಿಸುವುದು ಒಂದು 
ಮನೋರಂಜನೆಯೂ ಹೌದು. ಉದಾಃ ಅಂಕು ಡೊಂಕು ಸಂಕಪಾಲ ಮೂರು ತಲೆ 
ಹತ್ತು ಕಾಲು. 

ಅಂಕು ಡೊಂಕು ಸಂಕಪಾಲ ಎಂದರೆ ಅಂಕು ಡೊಂಕಾಗಿ ಸಂಕಪಾಲದಂತೆ 
ಹೋಗುವ ಗೆರೆಗಳು. ಮೂರು ತಲೆಯೆಂದರೆ ಉಳುವವನು ಮತ್ತು ಎರಡು ಎತ್ತು. 
ಹತ್ತು ಕಾಲು ಎಂದರೆ ಎತ್ತುಗಳ ಎಂಟು ಕಾಲು ಮನುಷ್ಯರ ಎರಡು ಕಾಲುಗಳು. 


೪೭೫. ಪರಂಗನಾರತಿ 

ಪುಸಿಯ ಪರಾಂಗನಾರತದ ಮದ್ಯದ ಮಾಂಸದ ಮೆಯ್ಲೊಳಲ್ಲದು 

ರ್ವ್ವ್ಯಸನಿಯ ಮಾಡಿದೋದೆ ನಿಮಗಾಗಮಮಾಗಿರಸತ್ಯವಾದಮಂ | 

(ಕೆ.ಎಲ್‌.ನರಸಿಂಹಶಾಸ್ಥಿ ೨೦೦೯ ಆದಿಪುರಾಣ ೨-೧೧) 

ಸುಳ್ಳು, ಪರಸ್ತ್ರೀ ಸಂಬಂಧ, ಮದ್ಯ ಮಾಂಸಗಳ ಸೇವನೆಗಳಿಗೆ ಒಗ್ಗಿದ ದುರ್ವ್ಯಸನಿ” 
ಎಂದು ಬರುತ್ತದೆ. ಯಾರು ಈ ಕೆಲಸ ಮಾಡುತ್ತಾರೋ ಅವರು ದುರ್ವ್ಯಸನಿಗಳು. 
“ನಿಮಗೆ ಆಗಮ ಅಸತ್ಯವೆಂದೆನ್ನಿಸುತ್ತದೆ. ಜೀವನಿಲ್ಲವೆಂದು ಹೇಳುತ್ತೀರಿ. ಹೀಗೆಲ್ಲಾ 
ಹೇಳಲು ನಾಲಿಗೆಯಾದರೊ ಹೇಗೆ ಹೊರಳುತ್ತದೆ? ಇದು ತಾತ್ವಿಕ ಪ್ರಶ್ನೆ 
ಲೋಕಾಯತರ ಮತ್ತು ಜೈನರ ನಡುವಣ ಸಂಘರ್ಷವನ್ನು ಸೂಚಿಸುತ್ತದೆ. 

“ಸ್ವರ್ಗ ಮೋಕ್ಷ ಖಾಲಿ ಮಾತುಗಳು. ಪರಲೋಕಕ್ಕೆ ಹೋಗುವುದನ್ನು 
ಕಲ್ರಿಸಿಕೊಳ್ಳಲಾಗಿರುವ ಆತ್ಮ ಯಾವುದು ಇಲ್ಲ. ವರ್ಣಾಶ್ರಮ ಧರ್ಮ ಫಲಕಾರಿಯಲ್ಲ. 
ಅಗಿಹೋತೃ, ಮೂರು ವೇದಗಳು ಶರೀರಕ್ಕೆ ಬೂದಿ ಮೆತ್ತಿಕೊಳ್ಳುವುದು ಅರ್ಥಹೀನ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೧೫ 


ಶ್ರದ್ಧಾದಿಗಳು ಅರ್ಥಹೀನ. ಕರ್ಮ ಸಿದ್ಧಾಂತ ಅರ್ಥಹೀನ. ಇವುಗಳು ಚಾರ್ವಾಕ ಮತದ 
ಪ್ರಮುಖ ನಿಲುವು. ಇದನು ಪ್ರಶ್ನಿಸುವುದು ಜೈನಧರ್ಮದ ಮುಖ್ಯ ತಾತ್ವಿಕತೆಯೂ 
ಆಗಿತ್ತು ಎ೦ಬುದಿಲ್ಲಿ ಕ್‌ 

ವ್ಯಭಿಚಾರಕ್ಕೆ "ಯಮಧರ್ಮ ಸಾರ'ದಲ್ಲಿ ಹೀಗೆ ಬರುತ್ತದೆ. ಶೂದ್ರನೊಡನೆ ವ್ಯಭಿಚಾರ 
ಮಾ ಬ್ರಾಹ್ಮಣ ಸ್ತ್ರೀಯನ್ನು ನಾಯಿಗಳಿಗೆ ಆಹಾರವಾಗಿ ಯಬ 
ಕ್ಷತ್ರಿಯನೊಡನೆ 1 'ವೃಶ್ಯನೂಡನೆ ವ್ಯಭಿಚಾರ ಮಾಡಿದ್ದರೆ ತಲೆಬೋಳಿಸಬೇಕೆಂದೂ, 
ತೆಯ ಮೇಲೆ ಕೂರಿಸಿ ಮೆರವಣಿಗೆ ಮಾಡಜಿ4 1 ಹೇಳಿದೆ. 

K ವ್ಯಭಿಚಾರ ಮಾಡಿದ ಸ್ತ್ರೀಯ ಮೂಗನ್ನು ಕ್ಕೊದು ಶಿಕ್ಷಿಸಬೇಕು. (ಪಂಚತಂತ್ರ 
ಪುಟ. ೧೧೨) ಇತ್ಯಾದಿ ವಿಚಾರವು ಪ್ರಕಟವಾಗಿದೆ. ಹೆಂಡತಿಯನ್ನು ಮರಳಿ 
ಪಡೆಯಬಹುದು ಎನ್ನುವ ಆಶಯವೂ ಈ ಕೃತಿಯಲ್ಲಿ ಪ್ರಕಟಗೊಂಡಿದೆ. (ಅದೇ ಪು. 
೧೮೮) ಗಂಡನಿಗೆ ಹಿತವಾದವನ್ನು ಮಾಡುತ್ತಾಳೆ. (ಪರೀಕ್ಷಾ ವ್ಯಾವರ್ಣನಂ. ಪು.೨೩೪) 
ಇಬ್ಬರು ಹೆಂಡಿರಿಗೆ ಪರಸ್ಪರ ವೈರವು ಸಹಜ. (ವಿಶ್ವಾಸ ಪ್ರಕರಣ: ಪು. ೨೭೮) 
“ರಾಮಚಂದ್ರ ಚರಿತ ಪುರಾಣ" ಕೃತಿಯಲ್ಲಿ ಹೆಂಡತಿಯು ಗಂಡನ ರಥದ ಸಾರಥ್ಯವನ್ನು 
ಕೈಗೊಳ್ಳುತ್ತಾಳೆ. (೩-೫೨) ಹೆಂಡತಿಯು ಗಂಡನಿಗೆ ಸೇವೆ ಮಾಡಿದಲ್ಲಿ ಗಂಡನು 
ಹೆಂಡತಿಗೆ ಮೆಚ್ಚುಕೊಡುತ್ತಾನೆ. (ಅದೇ ೩-೬೪) ಪರಪುರುಷನನ್ನು ಸೋಂಕಿದರೆ 
ಪತಿವ್ರತೆಯು ನಾಲಗೆ ಕಿತ್ತು ಸಾಯುವುದರ ಮೂಲಕ ತನ್ನನ್ನು ತಾನೇ ಶಿಕ್ಷಿಸಿಕೊಳ್ಳುತ್ತಾಳ. 
(ಅದೇ ೯-೧೪೯ವ) * ಹಿಕ ಪಾವಿತ್ರ್ಯದ ಸ್ಥಿತಿಯು ನಾಗರಿಕ ಜನಾಂಗದ ಒಂದು 
ಸ್ಥಿತಿಯಾಗಿದೆ. ಇಂತಹ ಕಡೆ ಸಾಮಾನ್ಯವಾಗಿ ಪುರುಷನೇ ಸಮಾಜದಲ್ಲಿ ಉನ್ನತವಾದ 
ಸ್ಥಾನವನ್ನು ಪಡೆಯುತ್ತಿರುತ್ತಾನೆ. ಹೆಣ್ಣಿಗೆ ಲೈಂಗಿಕವಾದ ಸ್ವಾತಂತ್ರ್ಯವು ಇರುವುದಿಲ್ಲ. 
ಇಲ್ಲಿಯೇ ಹೇಳಬಹುದಾದ ಮತ್ತೊಂದು ಅಂಶವೆಂದರೆ, ಇದು ದೇಹವಾದವನ್ನು 
ನಿರಾಕರಿಸುವ ಪ್ರಯತ್ನವಾಗಿದೆ. ತಾಂತ್ರಿಕರಲ್ಲಿ ದೇಹಪಾವಿತ್ರದ ಕುರಿತಂತೆ ಶಂಕೆಯಿಲ್ಲ. 
(ಅದೇ ಪು. ೩೦೭) ಭಾರತೀಯ ಪರಂಪರೆಯಲ್ಲಿ ಚರ್ಚಿತವಾಗಿರುವ “ಬೀಜ 
ಪ್ರಾಧಾನ್ಯ' ಮತ್ತು "ಕ್ಷೇತ್ರ ಪ್ರಧಾನ್ಯ' ಸಿ ಸ್ಥಿತಿಯಲ್ಲಿ “ಕ್ಷೇತ್ರಪ್ರಾಧಾನ್ಯ'ವು ಹೆಣ್ಣಿನ ಪ್ರಾಧಾನ್ಯವನ್ನು 
ಸೂಚಿಸುತ್ತಿರುತ್ತದೆ. "ಬೀಜ ಪ್ರಧಾನ ಸ್ಥಿತಿಯಲ್ಲಿ ಗಂಡು ಫಲವತ್ತತೆಯ "ಪ್ರೀಕವಾಗುವುದು 
ಮತ್ತು ಅವನು ಜ್‌ ಉನ್ನತ ಸ್ಥಾನದಲ್ಲಿ ಇರುವುದರ ಸೂಚನೆಯೂ 
ಇರುತ್ತದೆ. (ಅದೇ ಪು.೩೨೦) ಅತ್ಯಂತ. ಕೆಳವರ್ಗದಲ್ಲಿ ಹೆಣ್ಣಿನ ಪಾವಿತ್ರ್ಯದ ಬಗೆಗೆ 
ಹೆಚ್ಚಿನ Ne ವಷ್ಯ ಅಡಕೆ ಪು. ೩೧೩) ಈ ರಗಳ ಬನ್ನೆ ಲೆಯಲ್ಲಿ 
ಸ್ಪಷ್ಟವಾಗು ಸಂಗತಿಯೆಂದರೆ, ಮೇಲೆ ಉಕ್ತವಾದ “ರಾಮಚಂದ್ರ ಚರಿತ ಪುಠಾಣಿ 

ಭಾ ಪತಿವ್ರತೆಯು ತನ್ನ ಶೀಲ ಮತ್ತು ಪಾವಿತ್ರ್ಯದ ರಕ್ಷಣೆಗಾಗಿ ಸಾವನ್ನು 
ಪಡೆಯಲು ಸಿದ್ಧಳಿದ್ದಾಳೆ. ಇದರ "ಏನ `ಲೆಯಲ್ಲಿ ಬೀಜ ಪ್ರಾಧಾನ್ಯವಾದ ಸ್ಥಿತಿಯು | 


ಮತ್ತು ಪುರುಷ ವರ್ಗವು ಕು ಸ್ಥಿತಿಯೊಂದನ್ನು ಹಿಡಿತದಲ್ಲಿ ಎಂಸಿ 
ವಾತಾವರಣದ ಪರಿಚಯವಾಗುತದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /ಆ೧೬ 


೪೭೬. ಪರದಾರಗಮನ 
ಆಯು ತವೆ ಪಾರಪರಿಗನೆ 
ಪಾಯಮನೆತ್ತರಿವನುಚಿತ ವಾಕ್ಯಾರ್ಥಂ ಕೊ / 
ಳ್ಲೀಯೆ ಪರದಾರಗಮನಮ 
ನಾಯುಷ್ಕಾ೦ಂತಮುಮೆನಲ್‌ ಮನಂದಂದಪನೇ ॥ ೫೧ ॥ 
(ಶಾಂತಿಪುರಾಣ ೫-೫೧) 
ಪರಸ್ತೀಗಮನದಿ೦ದ ಆಯುಷ್ಯ ತೀರುವುದು ಎ೦ದು ಇಲ್ಲಿಯ ಪರಿಕಲ್ಪನೆಯಾಗಿದೆ. 
ಪರಸ್ತೀಗಮನ ಸಭ್ಯತೆಯಲ್ಲ. ಅದು ಸಂಸ್ಕಾರವೂ ಅಲ್ಲವೆಂಬ ಧ್ವನಿ ಇಲ್ಲಿ ಮುಖ್ಯವಾಗಿದೆ. 
ಕ್ರಿಶ. ೯೧೬ರ ಪರ್ಷಿಯಾ ದೇಶದ ಸುಲೇಮಾನ್‌ ಎಂಬ ಪ್ರವಾಸಿಗ ಹೀಗೆ 
ಹೇಳುತ್ತಾನೆ: "ವ್ಯಭಿಚಾರಗೈದವರನ್ನು ಮರಣದಂಡನೆಗೆ ಗುರಿಪಡಿಸುತ್ತಾರೆ. ಈ ಶಿಕ್ಷೆ 
ಇಂಡಿಯಾ ದೇಶದಲ್ಲೆಲ್ಲಾ ಇದೆ. ಆದರೆ ಗಂಡಸು ಹೆಂಗಸಿನ ಮೇಲೆ ಬಲಾತ್ಕಾರ 
ಮಾಡಿದರೆ ಗಂಡಸಿಗೆ ಮಾತ್ರ ಮರಣದಂಡನೆ. ಹೆಂಗಸಿನ ಒಪ್ಪಿಗೆಯಿಂದ ವ್ಯಭಿಚಾರ 
ಮಾಡಿದರೆ ಆಕೆಗೂ ಆಕೆಯ ಮಿಂಡನಿಗೂ ಮರಣದಂಡನೆ ವಿಧಿಸುತ್ತಾರೆ. 
ಮನುವು ವ್ಯಭಿಚಾರಕ್ಕೆ ಈ ಕೆಳಗಿನ ಶಿಕ್ಷೆಯನ್ನು ಹೇಳಿದ್ದಾರೆ: 
ಗಂಡು ತನಗಿಂತ ಹೀನ ಜಾತಿಯ ಸ್ತ್ರೀಯನ್ನು ಸೇವಿಸಿದರೆ ಏನೂ ದಂಡನೆಯಿಲ್ಲ. 
ಹೆಣ್ಣು ತನಗಿಂತ ಕೀಳು ಜಾತಿಯ ಪುರುಷನನ್ನು ಹಿ೦ಬಾಲಿಸಿದರೆ ಅವಳನ್ನು ಮನೆಯಲ್ಲಿ 
ಬ೦ದೋಬಸ್ತಿನಲ್ಲಿಟ್ಟು ಅವನನ್ನು ಮರೆಯುವಂತೆ ಮಾಡಬೇಕು. 
ಹೀನನು ಉತ್ತಮ ಸ್ತ್ರೀಯನ್ನು ವಶೀಕರಿಸಿದರೆ ಹಿಂಸಾರ್ಹನು. ಹೀನಳನ್ನು 
ಮೋಹಿಸಿದವನನ್ನು ಅವಳ ತಂದೆಯು ಸಮ್ಮತಿಸಿದರೆ ದವ್ಯ ಕೊಟ್ಟು ಮದುವೆಯಾಗ 
ಬಹುದು. ಸಮಜಾತಿಯವನು ಅಂತಹ ಕನ್ಯೆಯ ಸಮ್ಮತಿಯಿಲ್ಲದೆ ಬಲಾತ್ಕಾರದಿಂದ 
ದೂಷಿಸಿದರೆ ಅವನ ಕೈಬೆರಳನ್ನು ಕಡಿಯಬೇಕು. 
ಸ್ವಜಾತಿಯ ಹೆಣ್ಣು ಅನುರಕ್ತಳಾಗಿ ಪುರುಷಸ೦ಗ ಪಡೆದರೆ ಗಂಡಿಗೆ ಹಿಂಸೆಯಿಲ್ಲ. 
ಇನ್ನೊಂದು ಪಣ ಧನದಂಡನೆಯು. | 
ವಿವರಗಳಿಗೆ ನೋಡಿ: ಎಸ್‌.ಜಿ.ಸರ್ದೇಸಾಯಿ ೨೦೦೨ 
ಪ್ರಾಚೀನ ಭಾರತದಲ್ಲಿ ದಾರ್ಶನಿಕ ಸಂಘರ್ಷ ಮತ್ತು ಅದರ ಸಾಮಾಜಿಕ ಮಹತ್ವ ಪುಟ. ೨೮-೩೦. 
ಪಿ.ವಿ.ಕಾಣೆ (ಮೂಲ) ರಾಮಚಂದ್ರ ರಾವ್‌: ಎಸ್‌.ಕೆ. (ಅನು) ೧೯೮೦ 
ಧರ್ಶಶಾಸ್ತ್ರದ ಇತಿಹಾಸ ಪುಟ. ೨೮೮-೨೯೧ 
ಎಚ್‌.ಎಲ್‌ ನಾಗೇಗೌಡ (ಸಂ) ೧೯೬೪ ಪ್ರವಾಸಿ ಕಂಡ ಇಂಡಿಯಾ ಪುಟ. ೩೦೭ 
ಚಿಕಕೋಡಿ ಈಶ್ವರಶಾಸ್ತ್ರಿ ೧೯೬೭ ಮನುಸ್ಮೃತಿ ೮-೩೬೦. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೧೭ 


೪೭೭. ಪರಮತ ಖಂಡನೆ 
(“ಮೇಲೆ ನಿಸುವಜಿನಧರ್ಮಂ 
ಪೋಲದು ಪೆಬ್ಬಧರ್ಮದತೆಜ ನಂ” 
(ಅಜಿತ ತೀರ್ಥಂಕರ ಪುರಾಣ ತಿಲಕಂ ೨-೭೭ 
ಕವಿಗಳು ತಮ್ಮ ಮತವನ್ನು ಹೊಗಳಿ ಅನ್ಕಮತವನ್ನು ತೆಗಳುವುದು ಸಾಮಾನ್ಯವಾಗಿದೆ. 
ಇಲ್ಲಿ ರನ್ನ ಕವಿಯು ಅದೇ ಕೆಲಸವನ್ನು ಮಾಡಿದ್ದಾನೆ. ಅವನ ಪ್ರಕಾರ 4 
ಶ್ರೇಷ್ಠವಾದುದು. ಜೈನಧರ್ಮ ಅನ್ಯರು ಹೇಳು ಳುವ ಧರ್ಮದ ರೀತಿಯಂತಿಲ್ಲ. ಜೆ 
ಧರ್ಮವೆಂಬುದು ie ಹಾಕಿ ಅನ್ಯಮನಸ್ಸುಗಳು ನಾಯಕಳ್ಳಿಯ Ks 
ಇವುಗಳಿಗೆ ಪರಸರ ತುಲನೆ ತು ಎಂದು ಅಜಿತತೀರ್ಥಂಕರ kee ತಿಲಕದಲ್ಲಿ 
ಹೇಳುತ್ತಾನೆ. 
ಶಿವನು ಒಮ್ಮೆ ಲಿ೦ಗರೂಪವಾಗಿ ನಿರಾಕಾರ ರೂಃ ಪನಾಗುತ್ತಾನೆ; ಹನ್ನೂಮ್ಮು 
ಪಂಚವಕ್ಷ ದಶಭುಜನಾಗಿ ಸಾಕಾರ ರೂಪನಾಗಿದಾ ನೆ. ನ ನೋಡಿದರೆ ಆ 
ಪರಶಿವನು ಇಂದ್ರಜಾಲಿಗನೇ ಆಗಿರಬೇಕು ಎ ವ (೮-೨೮) 
“ಖಳರಾದವರೂ, ಕ್ರೂರರಾದವರನ್ನು ಸಂತೋಷ ಉತ್ಸಾಹದಿಂದ ದೇವರೆಂದು 
ನಂಬುವುದೇ?.... ಕ್ರೂರನಾಗಿರುವನನ್ನು ಚತ್ರ ಹಿಡಿದು ಮೋಕ್ಷಕ್ಕೆ 
ಹೋಗುವೆನೆಂಬುವನು ಮೂಢನಲ್ಲದೆ ಚತುರನಲ್ಲ (೭-೩೩೬) ಎನು ತ್ತಾನೆ ನಯಸೇನ. 
ಹೀಗೆ ಅನೇಕ ಜೈನ ಕವಿಗಳು ವೈದಿಕ, ಶೈವ ಮುಂತಾದ 'ಅನ್ನಮತಗಳನ್ನು 
ಖಂಡಿಸಿದ್ದಾರೆ. 


ಲ 


1() 


(0 


೪೭೮. ಪರಮೇಷ್ಠಿ 

ಮೊದಲೊಳೆ ಸಿದ್ಧಭಕ್ಕಿ ಸಕಳ ಕ್ರಿಯೆಗಾದುದು ಸಿದ್ಧ ಮಾತಕಾ 

ಹೆದವಿಗ ಬು ಮುಚು (ಅಜಿತ ತೀರ್ಥಂಕರ ಪುರಾಣ ತಿಲಕಂ ೧-೨) 

ಇಂದ್ರಾದಿಗಳ ಮೂಲಕ ವಂದನೀಯವಿರುವ ಆ ಪರಮಾತ್ಮ ಸ್ಪರೂಪದಲ್ಲಿ 
ಸ್ಥಿರಗೊ೦ಡವನು ಪರಮೇಷ್ಠಿಯಿದ್ದಾನೆ. ಅವನು ಅಂತರಂಗದಲ್ಲಂತೂ ಫ ಘಾತಿಕರ್ಮ ಗಳ 
ನಾಶದಿಂದ ಪ್ರಕಟವಾದ ಅನಂತಜ್ಞಾನ, ದರ್ಶನ, ಸುಖ, ವೀರ್ಯ ಸ್ನರೂಪವಾದ 
ತನ್ನ ಆ ನಿರ್ವಿಕಾರ, ಅವಿನಾಶೀ ಪರಮಾತ್ಮ ಸ್ಪರೂಪಃ ತೆ ರನಿದ್ದಾನೆ. ಮತ್ತು 
ಬಾಹ್ಯದಲ್ಲಿ ಇಂದ್ರ ಮೊದಲಾದ ಅಸಂಖ್ಯಾತ. ದೇವಗಳಿಂದ ವಂದನೀಯವಿರುವ 
ಸಮವಸರಣ ಸಭೆಯ ಮಧ್ಯದಲ್ಲಿ ಮೂರು ಪೀಠ ಠಿಕೆಗಳ ಮೇಲೆ ದಿವ್ಯ ಸಿಂಹಾಸನದಲ್ಲಿ 


ನಾಲ್ಕು ಅಂಗುಲ ಅಂತರಾಳದಲ್ಲಿ ಅರವತ್ತಾಲ್ಕು ಚಾಮರಸಹಿತ ವಿರಾಜಮಾನರೆದ್ದಾರೆ. 
ಮುಗಿದರೂ ಗತ A ) ಫ್‌ a 

MR ಛತ್ರ ಮೊದಲಾದ ಪ್ಯಾಲಿ ೦ಪತಿ ನಿಂ ದವ ಭೂಷಿತರಿದ್ದಾರೆ. ಇಂದ್ರಾದಿಕದೇವ 
ಮತ್ತು ಮನುಷ್ಯ ಮೊದಲಾದ ನಿಕಟ ಭವ 


ಗೆ ಧರ್ಮೋಪ ೀಶ ರೂಪದ ಅಮ ತದ 
ಪಾನ ಮಾಡಿಸುತ ಜನ-ಜ ಬ 
ಟ್‌ ಸುತ್ತ ಜನ್ಮ-ಜರೆ- ಉತ ದುಃಖಗಳನ್ನು ನಿರಾಕರಣ ಮಾಡುತ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೧೮ 


ವರಾಜಮಾನರಿದ್ದಾರೆ. ಇಂಥ ಭಗವಾನ ಆಪ್ತರನ್ನು ಪರಮೇಷ್ಠಿಯೆಂದು ಹೇಳುತ್ತಾರೆ. 
ಪೆಣೆದೆಂಟು ಕಿಲ್ಲಿಷಂಗಳ್ಳಿಡೆ ಕಿಡದ ಗುಣಂ ಪೊರ್ದೆ ಬಂದೆಂಟುಮಾದಂ 
ತಣಿವಂ ಕೈಕೊ೦ಡಮೂರ್ತರ್ಚರಮತನುಸಮಾಕಾರರುದ್ಧೂತಲೇಪರ್‌ | 
ಪ್ರಣುತರ್ನಿತ್ಯರ್ಜಗನ್ಮಂಗಳನಿಳಯರನಂತರ್ತಿಲೋಕೈಕಚೂಡಾ 
ಮಣಿಗಳ್ಳಿದ್ದರ್‌ ಸ್ವಕೀಯಪ್ರಭುತೆಯನೆಮಗಂ ಮಾಚ್ಕಿತಿಪ್ರೀತಿಯಿ೦ದಂ ॥ 
(ಆದಿಪುರಾಣ. ೧-೨ ॥ 
ತಪಸ್ಸಿನಿಂದ ಘಾತಿ ಅಘಾತಿ ಕರ್ಮಗಳನ್ನು ನಾಶಮಾಡಿ ದೇಹವನ್ನು ತ್ಯಜಿಸಿ 
ಸಿದ್ಧಶಿಲೆಗೆ ಹೋಗಿ ಶಾಶ್ವತಸುಖದಲ್ಲಿ ನೆಲೆಸಿದವರು. ಇವರು ಅಯೋಗಕೇವಲಿಗಳು. 
ಯಾರು ಸಿದ್ಧಿಯನ್ನು ಪಡೆಯುತ್ತಾರೋ ಅವರೆಲ್ಲ ಸಿದ್ದರು. "ಸಿದ್ದಿತ್ತ' ಎನ್ನುವುದಕ್ಕೆ 
ಮತಭೇದಗಳಿಲ್ಲ. ಜೈನಧರ್ಮದಲ್ಲಿ ಸಿದ್ದರಿಗೂ ಸಾಧನೆಯ ಅಗತ್ಯವಿದೆ. ಸಾಧಿಸುವುದು 
ಅಂದರೆ ಇಲ್ಲಿ ತಪಸ್ಸು ಮಾಡುವುದು ಎಂದರ್ಥ. 
ವಿವರಗಳಿಗೆ ನೋಡಿ: ಶ್ರೀ ಎಂ. ಬಿ. ಪಾಟೀಲ್‌ ೨೦೦೭ ರತ್ನಕರಂಡ ಶ್ರಾವಕಾಚಾರ. 


೪೭೯. ಪರೀಷಹಗಳು 

ಪೆತ್ತ ಪರೀಷಹ ಜಯಮೆ ತಪಂ - ಜನ್ನ 

ಕುತ್ತಿ ಪಾಸಾಶೀತೋಷ್ನ್ಣದ೦ ಶಮಶಕ ನಾಗ್ಯ್ಯಾರತಿ ಸ್ತ್ರೀಚರ್ಯಾನಿಷದ್ಯಾ 
ಶಯ್ಯಾಕ್ರೋಶವಧ ಯಾಚನಾಲಾಭ ರೋಗ ತೃಣ ಸ್ಪರ್ಶಮಲಸತ್ಕಾರ ಪುರಸ್ಕಾರ 
ಪ್ರಜ್ಞಾ ಜ್ಞಾನಾದರ್ಶನಾನಿ | ಹಸಿವು, ಬಾಯಾರಿಕೆ, ಶೀತ, ಉಷ್ಣ ದಂಶಮಶಕ, ನಗ್ನತೆ, 
ಅರತಿ, ಸ್ತ್ರೀ, ಚರ್ಯಾ, ನಿಷದ್ಯಾ, ಶಯ್ಯ, ಅಕ್ರೋಶ, ವಧೆ, ಯಾಚನೆ, ಅಲಾಭ, 
ರೋಗ. ತೃಣಸ್ಪರ್ಶ, ಮಲ, ಸತ್ಕಾರ ಪುರಸ್ಕಾರ, ಪ್ರಜ್ಞಾ ಅಜ್ಞಾನ ಮತ್ತು ಅದರ್ಶನ 
ಇವು ಇಪ್ಪತ್ತೆರಡು ಪರೀಷಹಗಳು ಇವು ತಪೋವಿಘಕಾರಿಗಳು. 

ವಿವರಗಳಿಗೆ ನೋಡಿ: ಶ್ರೀ ಎಂ. ಬಿ. ಪಾಟೀಲ್‌ ೨೦೧೦ ತತ್ವಾರ್ಥ ಸೂತ್ರ ೯-೯ 


೪೮೦. ಪಶು 

ಈ ಕುರಿತಂತೆ ಮಿರ್ಜಿಯವರು ಈ ರೀತಿಯಲ್ಲಿ ಹೇಳುತ್ತಾರೆ. ಶೈವ ದೃಷ್ಟಿಯು 
ಜೀವಾತ್ಮರನ್ನು “ಪಶು” ಎಂದು ಸ೦ಬೋಧಿಸಿತು. ಈ ಪಶುಗಳು ಮೂರು ಪಕಾರವಾಗಿರು 
ವವು: ೧) ವಿಜ್ಞಾನಕಲರು, ೨) ಪ್ರಲಯ ಕಲರು, ೩) ಸಕಲರು ಜೈನತತ್ವವು ಸಂಸಾರಿ 
ಜೀವನಗಳಲ್ಲಿಭವ್ಯ, ಆಭವ್ಯರೆಂದು ಎರಡು ವಿಧವಾಗಿ ವಿಂಗಡಿಸಿದೆ. ಭವ್ಯರಲ್ಲಿ 
“ಕಾಲಲಬ್ಬಿ'ಯನ್ನು ಹೊಂದಿದವರು ವಿಶಿಷ್ಟ ತರಗತಿಯವರು. ದೂರಭವ್ಯರು ಇನ್ನೊಂದು 
ತರಗತಿಯ ಜನರು ವಿಜ್ಞಾನ, ಯೋಗ, ಸನ್ಯಾಸಗಳಿ೦ದ ಕಾರ್ಮಿಕ ಮಲಗಳನ್ನು 
ತೊಳೆದುಕೊಂಡು ಕಲೆಗಳ ಸಂಬಂಧವನ್ನು ಕಡಿದೊಗೆದ ಜೀವಾತ್ಮರು ವಿಜ್ಞಾನಕಲರು, 
ಇವರಲ್ಲಿ ಸಮಾಪ್ತಕಲುಷರೆ೦ದು ಅಸಮಾಪ್ತ ಕಲುಷರೆಂದೂ ಎರಡು ಪ್ರಕಾರಗಳಿವೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೧೯ 


ವಿಜ್ಞಾನಕಲರು ಜೈನದರ್ಶದಲ್ಲಿ ಹೇಳಿದ “ಕೇವಲಿ'ಗಳಂತೆ ಇರುವರು. ಕೇವಲಿಗಳ 
ಆತ್ಮನು ಜ್ಞಾನ ದರ್ಶನಗಳಿಗೆ ಇಂದ್ರಿಯ ಮೊದಲಾದವುಗಳು ನೆರವನ್ನು ಅಪೇಕ್ಷಿಸುವುದಿಲ್ಲ. 
ಆಪತ ಕೇವಲ ಎನಿಸಿಕೊಳ್ಳುವನು. ಇವನು ಇನ್ನೂ .. ಎರಿಯಾಗಿರು 1 
“ಸಯೋಗಿ' ಎನಿಸುವನು. ಆದರೆ ಘಾತಕ .! ದೂರನಾಗಿರುವುದರಿಂದ 
“ಜಿನ' ನೆನಿಸುವನು. ಅವನೇ ಅರಹ೦ತನು ಇವರಂತೆಯೇ ಸಮಾಪ್ತ ಕಲುಷರು ಶೈವ 
ದರ್ಶನದ ಪ್ರಕಾರ ವಿದ್ಯೇಶ್ವರರು. ಇವರು ಅನಂತ, ಸೂಕ್ಷ್ಮ ಶಿವೋತ್ತಮ ಏಕನೇತ್ರ, 
ಏಕರುದ್ರ, ತ್ರಿಮೂರ್ತಿ, ಶ್ರೀಕಂಠ ಮತ್ತು ಶಿಖಂಡಿಯೆಂದು ಎಂಟು ವಿಧ ಈ ಪ್ರಕಾವನ್ನು 
ಜೈನರು ಸಿದ್ದರ ಎಂಟು ಗುಣಗಳೊಡನೆ ಹೋಲಿಸಬಹುದು. ಅವು ೧) ಸಮ್ಯಕ್ತ, 
೨) ದರ್ಶನ, ಪಿ) ಜ್ಞಾನ, ೪) ಅಗುರು ಲಘುತ್ತ (ಜಡವೂ ಅಲ್ಲ ಹಗುರೂ ಅಲ್ಲ), ೫) 
ಅವಗಾಹನತ್ವ, ೬) ಅನಂಶವೀರ್ಯತ್ವ, ೭) ಅವ್ಯಾಬಾಧತ್ವ (ಬಾಧೆಯಿಲ್ಲದ) ಹೀಗಿವೆ. 
ಈ ಗುಣಗಳಿಂದ ಕೂಡಿದ ಸಿದ್ದರು ಯಾವ ಕಾರ್ಯವನ್ನು ಮಾಡರು. ಸ್ವಭಾವಸ್ಥಿತರಿವರು. 
ಎದ್ಕೆ ಶ್ವರರು ಸಹ ಪುರುಷರಿಗೆ ಯೋಗ್ಯ ವಾದ ದೊಡ್ಡ ಅಧಿಕಾರಗಳಲ್ಲಿರುವರು. 
ಜೈನರ. ಅರಹಂತ, ಸಿದ್ದರ ಅವಸ್ಥೆಗಳಂತೆಯೇ ಕೈವದರ್ಶನದ ಅಸಮಾಪ್ರಕಲುಷ, 
ಸಮಾಪ್ರಕಲುಷರ ತಿಗಳಿವೆ. 
ವಿವರಗಳಿಗೆ ನೋಡಿ: ಮಿರ್ಜಿ ಅಣ್ಣಾರಾಯ ೨೦೦೬ 
ಮಿರ್ಜಿ ಅಣ್ಣಾರಾಯರ ಆಯ್ದ ಲೇಖನಗಳು ಪುಟ. ೭೦-೭೧. 
ಗುರುಲಿಂಗಕಾಪಸೆ (ಸಂ ೧) ೨೦೦೬ ಮಧುರಚೆನ್ನರ ಲೇಖನಗಳು 


೪೮೧. ಪಾಗುಡ 

ಗಂಧಭಾಜನನೃಪತಿಗೆ ಪಾಗುಡ ಮಟ್ರಿದೊಡಂ............ 

(ಡಿ.ಎಲ್‌.ಎನ್‌. ೨೦೦೯ ಪುಟ.೭೮) 

ಅರಸೊತ್ತಿಗೆಯ ಕಾಲದಲ್ಲಿ ಚಾಲ್ತಿಗೆ ಬಂದ ಬಹುಮುಖ್ಯ ಕಲ್ಪನೆಗಳಲ್ಲಿ ಪಾಗುಡ 
(ಕಾಣಿಕೆಯೂ ಒಂದು. ಪಾಗುಡವೆಂಬ ಪದವನ್ನು ಗಮನಿಸಿದರೆ ಇದು ಕನ್ನಡದ 
ಪದವಲ್ಲವೆಂಬುದು ಸ ಸ್ಪಷ್ಟ. ಪ್ರಾಕೃತದಲ್ಲಿ ಪಾವುಡ ಸಂಸ್ಕ ಫದಲ್ಲಿ ಪಾಹುಡ (ಅಷ್ಟ 
ಪಾಹುಡ)ವೆಂಬ ಜೆ ನಧರ್ಮದ ಕೃತಿಯಿದೆ. ರಾಜರಿಗೆ ಕಪ್ಪ ಕಾಣಿಕೆಯನ್ನು ಸೋತವರು 
ನೀಡುತ್ತಾರೆ. ಗ ತಮ್ಮ ಶರಣಾಗತಿಯನ್ನು ಒಪ್ಪಿಕೊಳ್ಳುತ್ತಾರೆ. ಹೀಗೆ 
ಶರಣಾದವರು ಅನಂತರ ಸಾಮಂತರಾಗಿಯೋ: ಮ 'ಪಾಂತ್ಯ ಮಾಂಡಲಿಕ 
ರಾಗಿಯೋ ಉಳಿಯುತ್ತಾರೆ. ಕಾಣಿಕೆಗಳಲ್ಲಿ ಬಹು ವಿಧಗಳಿವೆ: ವ ಕಾಣಿಕೆ- 
ಗುರುವಿಗೆ ನೀಡುವ ಕಾಣಿಕೆ, ಶಿಷ್ಯ ಭಕ್ತಿ ಮುಖ್ಯ. 
೨) ದೇವರಿಗೆ ಕಾಣಿಕೆ- ಭಕ್ತಿಯಿಂದ ದೇವರಿಗೆ ದು. ಇಲ್ಲಿ ಭಕ್ತಿ ಮುಖ್ಯ. 


೩) ಭೃತ್ಯನ ಕಾಣಿಕೆ- ಯಜಮಾನನಿಗೆ ಸೇವಕನು ನೀಡುವ ಕಾಣಿಕೆ. ಇಲ್ಲಿ ದಾಸ್ಯ 
ಎಂಬುದು ಮುಖ್ಯ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೬೨೦ 


೪) ರಾಜ ಕಾಣಿಕೆ- ರಾಜನಿಗೆ ಪ್ರಜೆಗಳು ನೀಡುವ ಕಾಣಿಕೆ. ಪ್ರಜೆಗಳಿಗೆ ರಕ್ಷಣೆಯನ್ನು 
ನೀಡಿದ್ದ ಕ ಕೃತಜ್ಞತೆ. 
ಪಾಗುಡ, ಪಾವಡ, ಪಾವುಡೆ, ಪಾಹುಡ(ನಾ) 
ಪಾಗುಡ ಎಂದರೆ ಉಡುಗೊರೆ; ಉಪಾಯನ: ಗೌರವಸೂಚಕವಾಗಿ ಕೊಡುವ 
ಕಾಣಿಕೆ: 
ವಿವರಗಳಿಗೆ ನೋಡಿ: ಜಯಚಂದಭಾಬಡಾ ೨೦೧೦ ಅಷ್ಟಪಾಹುಡ 


೪೮೨. ಪಾಣಿಗಹಣ 

ಬ್ರಾಹ್ಮಣ ಜನಾ೦ಗದಲ್ಲಿ ಕೈನೀರು ಎರೆದು ಕನ್ಯಾದಾನವನ್ನು ಮಾಡುತ್ತಿದ್ದ ಆಚರಣೆಯ 
ಉಲ್ಲೇಖವು ವಡ್ಡಾರಾಧನೆಯಲ್ಲಿದೆ. ನಾಗದತ್ತನ ಮನೆಗೆ ಪೋಗಿ ಕೂಸಂ ಬೇಡಿ 
ಪೆತ್ತಂ ನಾಗದತ್ತನುಮಷ್ಟಾಹ್ಗಿಕ ಮಹಾಮಹಿಮೆಯನೆಂಟು ದಿವಸಂ ಮಾಡಿ ಪ್ರಶಸ್ತ 
ದಿನ ವಾರ, ನಕ್ಷತ್ರ ಮುಹೂರ್ತ ಹೋರಾಲಗ್ಗದೊಳ್‌ ಕೂಸಿನನುಕೂಲದೊಳ್‌ 
ಪಾಣಿಗ್ರಹಣ ಪರಸ್ಪರ ಸುಕೇಶಿನಿಯಂ ಗಂಧಭಾಜನನೆಂಬರಸಂಗೆ ಕೊಟ್ಟನಿ೦ತು 
ಮಹಾವಿಭೂತಿಯಿಂದಂ ಮದುವೆ ನಿಂದು ಗಂಧಭಾಜನ ನೃಪತಿಯುಂ 
ಸುಕೇತಿಯೊಳಿಷ್ಟವಿಷಯಕಾಮ ಭೋಗ೦ಗಳಂ ಪಲಕಾಲಮನುಭವಿಸುತ್ತಿರೆ................ 

(ಡಿ.ಎಲ್‌.ಎನ್‌ ೨೦೦೯ ಪು.೭೭). 
ಪಾಣಿಗ್ರಹಣವೆಂದರೆ ಕೈಹಿಡಿಯುವುದು. ಇಲ್ಲಿ ಗ್ರಹಣವೆಂದರೆ ಹಿಡಿಯುವಿಕೆ, 
ಪಾಣಿಯೆಂದರೆ ಕೈ, ಪಾಣಿ ಗಹಣವೆಂದರೆ ವರನು ವಧುವಿನ ಕೈಹಿಡಿಯುವುದು. 
ಅಗ್ನಿಯ ಸುತ್ತ ವಧುವಿನ ಕೈಹಿಡಿದು ನಡೆಯುವುದು ವಿವಾಹದ ಒಂದು ಸಂಸ್ಕಾರವಿಧಿ. 
ಉದಾ: ಚಂದ್ರಗ್ರಹಣ (ರಾಹು ಚಂದ್ರನನ್ನು ಹಿಡಿಯುವುದು) ಗೋಗ್ರಹಣ. 
(ಗೋವುಗಳನ್ನು ಹಿಡಿಯುವುದು) ಪ್ರಾಣಿಗಹಣವೆ೦ದರೆ ಮದುವೆಯನ್ನು ಸಂಕೇತಿಸುತ್ತದೆ. 
(ಉದಾ: ಯಯಾತಿ - ದೇವಯಾನಿ ಸಂಬಂಧದಲ್ಲಿ ಯಯಾತಿಯು ದೇವಯಾನಿ 
ಕೈಹಿಡಿದುದೇ ಮದುವೆಗೆ ಕಾರಣವಾಯಿತು. ಇಲ್ಲಿ ಪಾಣಿಗ್ರಹಣ ಮುಖ್ಯ. ಇದು ಶುಭ, 
ಚಂದ್ರಗ್ರಹಣ, ಸೂರ್ಯಗ್ರಹಣವೆನ್ನುವಲ್ಲಿ ರಾಹು, ಚ೦ದ್ರ-ಸೂರ್ಯರನ್ನು ಹಿಡಿಯುತ್ತಾನೆ 
ಎನ್ನುವುದು ನಂಬಿಕೆ. ಗೋಗ್ರಹಣ ಶುಭವಲ್ಲ. 

"ವಡ್ಡಾರಾಧನೆ'ಯಲ್ಲಿ ದೊರೆಯುವ ವಿವರಗಳು. ಮದುವೆಗೆ ಪ್ರಶಸ್ತವಾದ ದಿನ, 
ವಾರ, ನಕ್ಷತ್ರ, ಲಗ್ನವನ್ನು ನೋಡುವುದು ಹೆಣ್ಣಿನ ಜನ್ಮ ನಕ್ಷತ್ರಗಳನ್ನು ಲೆಕ್ಕ ಹಾಕುವುದು, 
ಮೂಹೂರ್ತ ನಿಶ್ಚಯಿಸುವುದು ಮದುವೆಯಲ್ಲಿ ಪ್ರಧಾನ ಅಂಶಗಳಾಗಿದ್ದವು. (ಅದೇ) 
ವಿವಾಹಕ್ಕೆ ದಿನ, ವಾರಗಳನ್ನು ನಿಶ್ಚಯಿಸುವಾಗ "ಸಮಯೋಗ' “ಕಲ್ಯಾಣ ಕರಣ'ವು 
ಮುಖ್ಯವಾದುದಾಗಿತ್ತು ಎಂದು ಪಂಪನು "ಆದಿಪುರಾಣ'ದಲ್ಲಿ ವರ್ಣಿಸುತ್ತಾನೆ. 
(ಬಸವರಾಜು ಎಲ್‌ (ಸಂ) ೧೯೭೬, ೪-೩೦ವ) ವಿವಾಹ ಮಂಟಪದಲ್ಲಿ ಮದುವೆಯ 
ಕಾರ್ಯವು ನಡೆಯುತ್ತಿತ್ತು. (ಅದೇ ೪-೩೦ವ) ಕೆಯ್ನೀರೆರೆದು. ಪಾಣಿಗ್ರಹಣವನ್ನು ಮಾಡಿದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೨೧ 


ವಿಷಯವು "ಆದಿಪುರಾಣ'ದಲ್ಲಿಯೂ ಉಕ್ತಗೊಂಡಿದೆ. 

ಅಂತು ಕೈನೀರೆಜ್‌ದು ಪಾಣಿಗ್ರಹಣಂಗೆಯಿಸಿದಾಗಳ್‌....... (ಕೆ.ಎಲ್‌.ನರಸಿಂಹಶಾಸ್ತಿ 
೨೦೦೯ ಆದಿಪುರಾಣ ೪-೪೮ವ) 

ಮದುವೆಯ ಸಂದರ್ಭವನ್ನು ಕವಿಯು ಹೀಗೆ ವರ್ಣಿಸುತ್ತಾನೆ. ಕೈನೀರೆರೆದು 
(ಧಾರೆಯೆರೆದು) ಪಾಣಿಗ್ರಹಣ ಮಾಡಿಸಿ(ಕೈ ಹಿಡಿಯುವಂತೆ ಮಾಡಿಸುವುದು.) 

ಪಂಪನ “ಆದಿಪುರಾಣ'ದಲ್ಲಿ ವಧೂವರರನ್ನು ಕಳುಹಿಸಿ ಕೊಡುವಾಗಿನ ಚಿತ್ರಣವು 
ಈ ರೀತಿಯಲ್ಲಿದೆ. (ಬಸವರಾಜು. ಎಲ್‌. (ಸಂ) ೧೯೭೬. ೪-೫೪ವ) 

“ಅ೦ತು ತರಿಸಿ ಮತ್ತಮ್‌ ಆತ್ಮೀಯ ಸ್ಥಪತಿ ರತ್ನವಿರಚಿತ ಮಣಿಕನಕ ಖಚಿತ 
ಶಿಬಿಕಾಂದೋಳಾದಿ ಯಾನಂಗಳುಮಂ, ಕನಕಮನ ಯೋಗಳಂಕೃತಂಗಳಾಗಿ 
ಸೊಗಯಿಸುವ, ಕರಿಯ "ಸಿರಿಯ ಮೆಯ್ಯ, ನಿಡಿದ ಕಿವಿಯ ಕುಣಿದು ಮೆಟ್ಟುವ 
ಬಜ್ಜರಿಗತ್ತೆಗಳುಮಂ ವ್ಯೂಢದೊಳೊಡಂಬಟ್ಟ ಪಿಡಿಗಳುಮ೦, ಮುಳವ ತಿಳಿವ ಗಂಡರ 
ಪೆಂಡಿರ ನುಡಿಗಳನೆ ಬಂಡಳಿಸುವ ಪುರುಳಿಗಳುಮನ್‌, ಅಕಾಂಡ ತಾಂಡವಾರಂಭ 
ಶೌಂಡಶಿಖಂಡಿ ಮಂಡಳಮುಮಂದ ಲೀಲಾಸಸಗಮನಮನ್‌ ಆಲಸಗಮನೆಯು 
ಯುರ್ಗುಪದೇಶಂಗೆಯ್ದ ದೀವದ ರಾಜಹಂಸೆಗಳುಮಂ ಕುಬ್ಬ-ವಾಮನ, ಬಧಿರ - 
ಮೂಕ - ಕಿರಾತೋನ್ನತ್ತ ಜಡಜನಂಗಳುಮಂ ಗಾಯಕಿ - ವಾದಕ - ನರ್ತಕ - 
ಕಥಕ - ಪುಣ್ಯಪಾಠಕ - ವೈತಾಳಿನಿಕೆಯುಮಂಕೊಟ್ಟು. ಪಂಡಿತೆಯುಮನ್‌ 
ಒಡವೋಪಂತಂ ಮಾಡಿ” 

ಮದುವೆಯ ಆಚಾರದ ಕುರಿತಂತೆ ಪಂಪನ ವರ್ಣನೆಗಳಲ್ಲಿ ಕಂಡುಬರುವ 
ಅಂಶಗಳನ್ನು ಈ ಕೆಳಗಿನಂತೆ ಕ್ರೋಡೀಕರಿಸಬಹುದು: 

ಗಂಡು - ಹಣ್ಣು ಒಂದೇ ಹಸೆಯ ಮೇಲೆ ಕುಳಿತುಕೊಳ್ಳುವುದು. ಧಾರೆಯೆರೆಯು 
ವುದು. ಪಾಣಿಗ್ರಹಣ ಕ್ರಿಯೆ. 

ಹೆಣ್ಣಿನೊಂದಿಗೆ ಬಳುವಳಿಯನ್ನು ಕೊಡುವುದು. 

ಈ ನಾಲ್ಕು ಅಂಶಗಳು ಪರಸ್ಪರ ಪೂರಕವಾದ ಕ್ರಿಯೆಗಳಾಗಿವೆ. ಗಂಡು ಹೆಣ್ಣು 
ಒಂದೇ ಹಸೆಯಲ್ಲಿ ಕುಳಿತ ಮೇಲೆ ಧಾರೆಯೆರೆಯುವ ಕ್ರಿಯೆಯು ನಡೆಯುತ್ತದೆ. 
ಧಾರೆಯನ್ನು ಹೆಣ್ಣಿನ ತಂದೆಯೇ ಎರೆಯುತ್ತಾನೆ. ರಾಜಕ್ಕೆ ಆಧಾರವಾಗಿ ಪಂಪನು 
ಹೇಳುವ “ಕಯ ಜೆದು ಪಾಣಿಗ್ರಹಣಗೆಯ್ದುದಾಗಳೆ” ಎ೦ಬ ಮಾತನ್ನು ಗಮನಿಸಿದೆ. 
ಹೆಣ್ಣಿನ ಕೈಯನ್ನು ಹಿಡಿಯುತ್ತಾನೆ. ಉಲ್‌ ಹೆಣ್ಣಿನ ತಂದೆಯು ಹೆಣ್ಣಿನೊಂದಿಗೆ 
ಬಳುವಳಿಯನ್ನು 'ಕೂಡುತ್ತಾನೆ. ಇದೆಲ್ಲವೂ ಕನ್ನಾ ದಾನದ ಪರಿಕಲ್ಪನೆಗೆ BREEN 
ದತ ಆಚರಣೆಗಳೇ ಆಗಿವೆ. 'ಚಿಗುರಿನಿಂದ ಕೂಡಿದ. ಕಳಸ, ಮಂಗಳವಾದ 
ವಾದ್ಯ, ಮನೋಹರವಾಗಿರುವ ಮೇಲು ಕಟ್ಟಿನ ಸಾಲುಗಳು, ಸುತ್ತುವರಿದಿದ್ದ ವೇದ 
ಪಡಿತರ ಸಮೂಹ' - ಈ ರೀತಿಯ ವರ್ಣನೆಯು "ಪಂಪಭಾರತ'ದಲ್ಲಿ ಬರುತ್ತದೆ. 
(ಅನಂತರಂಗಾಚಾರ್‌ ಎನ್‌ (ಅನು) ೧೯೭೭ ೭-೧೦೭) ಇವು ಪಂಪನ ಕಾಲದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /ಆ೬೨೨ 


ವೈವಾಹಿಕ ಆಚರಣೆಗಳಂದು ತಿಳಿಯಬಹುದು. ಮದುವೆಗೆ ಮುನ್ನ ವಧುವು ತಂದೆ 
ತಾಯಿಯರಿಗೆ ನಮಸ್ಕರಿಸುವ ಕ್ರಮವು “ಪಂಪಭಾರತ'ದಲ್ಲಿ ಚಿತ್ರಿತವಾಗಿದೆ. (ಅದೇ 
೩-೪೭ವ) ಹೀಗೆ ನಮಸ್ಕರಿಸಿದಾಗ ತಂದೆ - ತಾಯಿಗಳು ಮಗಳಿಗೆ ಮುತ್ತಿನ 
ಸೊಸೆಯಿಕ್ಕಿದ ವಿಷಯವು ಉಕ್ತವಾಗಿದೆ. (ಅದೇ ೩-೪೮) ಇದು ಕೇವಲ ಶುಭಹಾರೈಕೆಯ 
ಸಂಪ್ರದಾಯವಾಗಿ ರೂಪುಗೊಂಡಿರಬೇಕು. 

ಪಾಣಿಗ್ರಹಣವೆಂದರೆ -ಕೈಹಿಡಿಯುವುದು ಎಂದರ್ಥವಾದರೂ ಇದಕ್ಕೆ ಬೇರೆ 
ಅರ್ಥ ಬರುತ್ತದೆ. ತುಳುವಿನಲ್ಲಿ ಕೈ ಹಿಡಿಯುವುದನ್ನು "ಕೈಪತ್ತುನೆ'ಯೆಂದು ಒಂದು 
ಸಂಪ್ರದಾಯವಿದೆ. ಗಂಡಸು ಎರಡನೆಯ ಮದುವೆಯಾದರೆ ಆ ಮದುವೆ "ಕೈಪತ್ತುನ 
ಮದ್ಕೆ' ಎಂದು ಕರೆಯುತ್ತಾರೆ. ಇದರಲ್ಲಿ ಕೈಧಾರೆಯೆರೆಯುವುದು ಮುಂತಾದ 
ಸಂಪ್ರದಾಯಗಳು ಇರುವುದಿಲ್ಲ. ಪಂಪನು ಕೈನೀರು ಎರೆಯುವುದು. ಕೃಹಿಡಿಯುವುದನ್ನು 
ವಿವರಿಸುತ್ತಾನೆ. ವೈದಿಕ ಸಂಪ್ರದಾಯದಲ್ಲಿ ಬೊಗಸೆಯಲ್ಲಿ ಅಕ್ಕಿಯನ್ನು ಹಿಡಿದುಕೊಂಡು 
ವಧುವು ಕುಳಿತಿರಬೇಕು. ಕೆಳಗೆ ಹರಿವಾಣವಿರುತ್ತದೆ. ಅವಳ ಬೊಗಸೆಯ ಮೇಲೆ 
ವರನೂ ಬೊಗಸೆಯಲ್ಲಿ ಅಕ್ಕಿಯನ್ನು ಹಿಡಿದುಕೊಂಡು ಕುಳಿತಿರಬೇಕು. ಅನಂತರ 
ಅವರ ಕೈಗಳಿಗೆ ಕೊಂಬುಗಿಂಡಿಯಲ್ಲಿ ಮಂತ್ರೋಚ್ಛಾರಣೆಯ ನೀರು ಬಿಡಲಾಗುತ್ತದೆ. 
ಇದು ಒಂದು ಆಚರಣೆ. ಎರಡನೆಯದಾಗಿ ಹೋಮಕ್ಕೆ ವರನ ಕಿರುಬೆರಳನ್ನು 
ಹಿಡಿದುಕೊಂಡು ವಧುವು ಮೂರು ಸುತ್ತು ಬರುತ್ತಾಳೆ. ಇದನ್ನು ಪಾಣಿಗ್ರಹಣವೆಂದು 
ಕರೆಯುತ್ತಾರೆ. ಆದಿ ಪುರಾಣದಲ್ಲಿ ಈ ಚಿತ್ರಣವಿದೆ. 

ಕಂಕಣವನ್ನು ಕಟ್ಟುವುದು, ಕೈ ನೀರೆರದು ಕನ್ಕೆರ್ಯನ್ನು ಕೊಡುವುದು ಮದುವೆಯ 
ಪದ್ಧತಿಯಲ್ಲಿತ್ತು. ವಿವಾಹಮ೦ಟಪದಲ್ಲಿ ಕನಕ ಕಳಶದಿಂದ “ಕೈ ನೀರೆರೆದು ಪಾಣಿಗ್ರಹಣ” 
ವನ್ನು ಮಾಡಿಸುತ್ತಿದ್ದರು. “ಪಸೆಯೊಳ್‌ ಗುಣಾರ್ಣವನನಾ ದ್ರುಪದಜೆಯನೊಡನೆ 
ಕುಳ್ಳಿರಿಸಿ... ಕೆಯ್ನೀರೆಚೆದು ಪಾಣಿಗ್ರಹಂಗೆಯ್ಗೆ”. ಅರ್ಜುನನಿಗೆ ಸನ್ಯಾಸಿ ವೇಷವನ್ನು 
ತಪ್ಪಿಸಿದರೂ ವೀರನಾಗಿ ಹೋರಾಟವೇ ಇಲ್ಲದೆ ಕಳ್ಳನಂತೆ ಅವನು ಮಾಡಿದ 
“ಸುಭದ್ರಾಹರಣ”ವನ್ನು ತಪ್ಪಿಸಲು ಅವನಿಗೆ ಸಾಧ್ಯವಾಗಲಿಲ್ಲ. ಕೊನೆಗೆ ಕೃಷ್ಣನೇ ಕೈ 
ನೀರೆರೆದು ಅರ್ಜುನ ಸುಭದ್ರೆಯರ ವಿವಾಹವನ್ನು ಮಾಡಿಕೊಡುತ್ತಾನೆ. 

ಅರ್ಜುನ ದೌಪದಿಯರ ವಿವಾಹದ ವರ್ಣನೆಯಲ್ಲಿ “ದಂಪತಿಗಳ್‌ ಸಪ್ತಾರ್ಜಿಯಂ 
ಮೂರು ಸೂಳ್‌ ಬಲವಂದು ನಿಂದಿಂಬಳಿಯುಮಾಕೆ ಪುರೋಹಿತನ ಪೇಳ್ಬೋಜೆಯಾಳ್‌ 
ಲಾಜೆಯನ್ನಾಗಿ ಕುಂಡದೊಳ್‌ ಸುರಿದು” ಮುಂತಾದವು ಅಗ್ನಿಗೆ ಪ್ರದಕ್ಷಿಣೆ ಮಾಡಿ 
ಅರಳನ್ನು ಸುರಿಯುವ ವೈದಿಕ ವಿವಾಹ ಪದ್ಧತಿಯನ್ನೇ ಹೇಳುತ್ತದೆ. 

“ಕುಲಾಪವಾದವಾಗೆಯು ಮೆನಗಿನ್ನೇ ದೊರೆ ವಿವಾಹಮಯಸದೊಳಾದೀ 
ಕಚೆಕರ್ಚೆಪೋಗವೀ ಕೆಯ್ದೀರೊಳ್‌” ಎಂದು ಸಿ.ವೀರಣ್ಣ ಹೇಳುತ್ತಾರೆ. 

ಅಥರ್ವವೇದದಲ್ಲಿ ಪಾಣಿಗ್ರಹಣದ ಕುರಿತು ಹೀಗೆ ಬರುತ್ತದೆ: “ನನ್ನ ದಕ್ಷಿಣ 
ಹಸ್ತದಲ್ಲಿ(ಬಲಗೈ) ಕ್ರತು ಶಕ್ತಿಯಿದೆ. ಅಂದರೆ ಕರ್ಯ ಸ೦ಕಲ್ಪ, ಪುರುಷಾರ್ಥವಿದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /ಜ೨೩ 


ವಾಮಹಸದಲ್ಲಿ ಸಫಲತೆ ಇದೆ”. ನಾವು ಈ ಲೋಕದಲ್ಲಿ ಇಹ; ಪಿತೃ; ದೇವಲೋಕದ 
ಯಣವನ್ನು ಕಳೆಯೋಣ. ಆ ಮೂಲಕ ವಿಮುಕ್ತರಾಗೋಣ, ಪಾಣಿಗ್ರಹಣದ 
ಉದ್ದೇಶವಿದು ಎಂದು ವೇದಗಳಲ್ಲಿ ಬರುತ್ತದೆ. 

ಹತ್ತನೆಯ ಶತಮಾನದಲ್ಲಿ ವಿವಾಹದ ಆಚರಣೆಯನ್ನು ಹೇಗೆ ಮಾಡುತ್ತಿದ್ದರು 
ಎನು ವುದಕ್ಕೆ ಪಂಪನು ದ್ರೌಪದಿಯ ವಿವಾಹ ಪ್ರಸಂಗದಲ್ಲಿ ಹವ ವಿವರಣೆಯನ್ನು 
ಗಮನಿಸಬಹುದು. (ಅದೇ. ೩-೭೪,೭೫ವ) “ವಿವಾಹಗೃಹದ ಮಧ್ಯೆ ಹಸಿಯ ಮಣ್ಣಿನಿಂದ 
ಚಚ್ಚೌಕದ ಜಗುಲಿಯಲ್ಲಿ ವಧೂ-ವರರನ್ನು ಕುಳ್ಳಿರಿಸಿದರು. ಹೋಮ ಮಾಡಿಸಿದರು. 

ಸಮಕ್ಷಮದಲ್ಲಿ ಧಾರೆಯೆರೆದು ಪಾಣಿಗ್ರಹಣ ಮಾಡಿಸಿದರು. ದ್ರೌಪದಿಯ 
ಕಿರುಬೆರೆಳನ್ನು ಗುಣಾರ್ಣವನು ಹಿಡಿದುಕೊಂಡು ಅಗ್ನಿ ಮೂರು ಬಾರಿ ಪ್ರದಕ್ಷಿಣೆ 
ಮಾಡಿದ ಬಳಿಕ ದ್ರೌಪದಿಯು ಪುರೋಹಿತನು ಹೇಳಿದ ಕ್ರಮದಲ್ಲಿ ಲಾಜಹೋಮವನ್ನು 
ಮಾಡಿದಳು'. 

ಇಲ್ಲಿಯ ಆಚರಣೆಗಳು ಮುಖ್ಯವಾಗಿ ವೈದಿಕ ಧರ್ಮದ ಆಶಯವನ್ನು 
ಪ್ರಕಟಿಸುವಂತಹುದೇ ಆಗಿದೆ. ವಿವಾಹದ ಅನಂತರ ಸ್ಮಾರ್ತ ಅಗ್ನಿಸ್ಥಾಪನೆಯ ವಿಷಯವನ್ನು 
ದೇವಲನು ಹೇಳುತ್ತಾನೆ. ಅಗ್ನಿಸ್ಥಾಪನೆ, ಅಗ್ನಿಗೆ ಸುತ್ತು ಬರುವುದು - ಇತ್ಯಾದಿಗಳು 
ಬ್ರಾಹ್ಮಣ ಧರ್ಮದ ಸೂಚಕಗಳಾಗಿವೆ. ಸಪ್ತಾರ್ಚ, ಲಾಜಾಹೋಮ (ಇದನ್ನು ಹೆಣ್ಣೇ 
ಮಾಡಬೇಕು) ಇತ್ಯಾದಿಗಳನ್ನು ಇಂದಿಗೂ ಬ್ರಾಹ್ಮಣ ಜನಾಂಗದಲ್ಲಿ ಕಾಣಬಹುದು. 

ಹೀಗೆ ಗೃಹಿಣಿಯ ಉನ್ನತ ಆದರ್ಶವನ್ನು ಪ್ರತಿಷ್ಠಿತಗೊಳಿಸಿದ ಈ ಸೂಕ್ತದಲ್ಲಿಯೇ 
ಅಗ್ನಿಸಾಕ್ಷಿಯಾಗಿ ಅಧುವಿನ ಪಾಣಿಗ್ರಹಣ ಮಾಡಿದ ಉಲ್ಲೇಖವಿದೆ. ಯಗ್ಗೇದದಲ್ಲಿ 
ಸ್ತ್ರೀಯರಿಗೆ 'ಗೃಹಸ್ಥಾಮಿನಿ', “ಆನಂದ', ಕಲ್ಯಾಣೀ' ಎಂದು ಸಂಬೋಧಿಸಲಾಗಿದೆ. 
“ಜಾಯೇದಸ್ತಮ್‌, ಕಲ್ಯಾಣಿರ್ಜಾಯಾ ಸುರಾಣಾಂ ಗೃಹೇತೇ (೩-೫೩-೪;೬). ಪುರುಷನ 
ಜೊತೆಗೆ ಯಜ್ಞಕಾರ್ಯದಲ್ಲಿ ಸಹಭಾಗಿನಿಯಾಗುವ ಅವಕಾಶವನ್ನಿತ್ತು. ಅವಳಿಗೆ ದೈವಿಕ 
ಹಾಗು ಆತ್ಮಿಕ ಸಾಧನೆಯಲ್ಲಿ ಸಮಾನವಾದ ಅನುಕೂಲವನ್ನುಂಟು ಮಾಡಲಾಗಿದೆ. 
ಪುರುಷನ ರಾಗದ ಭೋಗದ ಸಾಧನವಾದ ಹೆಣ್ಣು ತನ್ನ ಸುಂದರ ಮಾತುಗಳಿಂದ 
ಪತಿಯನ್ನು ಆಕರ್ಷಿಸುತ್ತಾಳೆ. “ಜಾಯಾ ಪತಿಂ ವಹತಿ ವಗು )ನಾ' (೧೦-೩೨-೩). 
ಹಾಗೆಯೇ ಸೋಮರಸವು ಆನಂದಗೊಳಿಸುವಂತೆ ಪತ್ನಿಯು ಪತಿಯನ್ನು ಪ ಪ್ರಸನ್ನಗೊಳಿಸು 
ತ್ತಾಳೆ, “ಜಾಯೇವ ಪತ್ಯಾವಧಿ ಶೇವ ಮಹಂತೇ' (೯೨೮೨- ೪), ಹೀಗೆ ಹೆಣ್ತನದ 
ರಾಗಮಯತೆಯನ್ನು ಮಾರ್ಮಿಕವಾಗಿ ಚಿತ್ರಿಸಿದ ಯಗ್ವೇದವು ಹೆಣ್ಣನ್ನು “ಪೃಥಿವಿರೂಪಾ” 
ಎಂದು ಕರೆದು, ವ ತಾಯ್ತನದ ಪಾವಿತ್ರವನ್ನು ಉಗ್ಗಡಿಸಿದೆ. ಯಗ್ನೇದದಲ್ಲಿ 
ಸ್ವಯಂವರವಿಧಿಯ ವಿವಾಹದ ಬಗೆಗೆ ಪ್ರಸ್ತಾಪವಿದೆ. ವೇದಗಳಲ್ಲಿ ಉಕ್ತವಾಗಿದೆ. (ಪಂಪ 
ಭಾರತ ೧-೧೩೪) 

ವರನ ಚಿಕ್ಕಮ್ಮ ಮತ್ತು ತಾಯಿ ವಧುವಿಗೆ ಕಸ್ತೂರಿಯ ಬೊಟ್ಟನ್ನು ಇಟ್ಟು, 
ಮುತ್ತಿನ ಮಂತ್ತಾಕ್ಷತೆಗಳನ್ನು ತಳಿದು, ಹೂಮಾಲೆಯನ್ನು ಇತ್ತು, ಮಣಿಸಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೨೮ 


ಕೂಡಿದ ವಿಚಿತ್ರ ವಸ್ತಾಭರಣಗಳನ್ನು ಕೊಟ್ಟು, ರನ್ನದ ಬಾಗಿನವನ್ನು ಕೊಟ್ಟು ಹರಸುವ 
ವಿಚಾರವು "ರಾಮಚಂದ್ರ ಚರಿತ ಕಾಡಲ್ಲಿ ಉಕ್ತವಾಗಿದೆ. (ಹಿರೇಮಠ, ಆರ್‌.ಸಿ. 
(ಸಂ) ೧೯೭೫. ೫-೧೨೭) ನಾಗಚಂದ್ರನ ಪಕಾರ, ಕೃಗೆ ಧಾರೆಯೆರೆಯುವುದು 
ಸಂತಾನ ವೃಕ್ಷವು ಬೆಳೆಯಲೆಂದು (ಅದೇ ೫-೧೨೭ವ) 

ಕೆಲವಡೆಯಲ್ಲಿ ಹೆಣ್ಣಿಗೆ “ಮಾಂಗಲ್ಯ'ವನ್ನು ಕಟ್ಟುವ ವಿವರಗಳಿವೆ. “ಕಾಮಿನಿಯರ 
ಕರಿಮಣಿ ಸರವೆ ಕಪ್ಪು'. (ಪುರಂದರದಾಸ ಕೀರ್ತನೆ ೩-೧೬೧) “ಅರಗಳಿಗೆ 
ಪತಿಯಗಲಬಾರದು' ಎ೦ಬ ಅಚ್ಚಮಂ೦ಗಲಸೂತ್ರ ಕಟ್ಟಿ ನಿನ್ನ ಕೊರಳಿಗೆ' (ಪುರಂದರದಾಸ 
ಕೀರ್ತನೆ ೨-೧೯೬-೨) ಎಂಬ ಮಾತುಗಳು ಅರ್ಥವತ್ತಾಗಿವೆ. 

ಎವಾಹದಲ್ಲಿ ನಡೆಯುತ್ತಿದ್ದ ಈ ರೀತಿಯ ಆಚರಣೆಗಳು ಅಲ್ಪಸ್ವಲ್ಪ ಬದಲಾವಣೆ 
ಗೊಂಡಿದ್ದರೂ, ಪೂರ್ಣ ಪ್ರಮಾಣದ ಬದಲಾವಣೆಯು ಕಂಡು ಬರುವುದಿಲ್ಲ. 
ಎವಾಹದಲ್ಲಿ ನಡೆಯುತ್ತಿದ್ದ ಆಚರಣೆಗಳನ್ನು ಗಮನಿಸಿದಲ್ಲಿ ವಿವಾಹವನ್ನು ಒಂದು 
ಪವಿತ್ರ ಆಚರಣೆಯಾಗಿ ನಡೆಸುತ್ತಿದ್ದುದು ಕ೦ಡು ಬರುತ್ತದೆ. 


೪೮೩ ಪಾತ್ರರಿಗೆ ದಾನ 

ಗೋದಾನಂ, ಭೂದಾನಂ, ಅನ್ನದಾನಂ, ಹಿರಣ್ಯದಾನಂ ಇವೆಲ್ಲವುಂ ಬಾರ್ತೆಯಲ್ಲ. 
ಸರ್ವದಾನಂಗಳೊಳಭಯಪ್ರದಾನಮೇ ಮುಖ್ಯಮೆಂದು ಬಲ್ಲರ್‌ ಪೇಟ್ವರ್‌ (ಕರ್ಣಾಟಕ 
ಪಂಚತಂತ್ರ ಭೇದಪಕರಣ,ವಚನ ೧೦೨) 

ಅಭಯದಾನದ ಪ್ರಾಮುಖ್ಯತೆಯನ್ನು ಕರ್ಣಾಟಕ ಪಂಚತಂತ್ರದಲ್ಲಿ ಹೇಳಲಾಗಿದೆ. 

ಗೋದಾನ, ಭೂದಾನ, ಅನ್ನದಾನ, ಚಿನ್ನದಾನದಿ೦ದ ಯಾವ ಪ್ರಯೋಜನಗಳೂ 
ಇಲ್ಲ. ಅವು ಕ್ಷಣಕಾಲಕ್ಕೆ ಮಾತ್ರ ಸೀಮಿತ. ಅಭಯದಾನವು ಮನುಷ್ಯನಿಗೆ ದೃಢತೆಯನ್ನು 
ತಂದುಕೊಡುತ್ತದೆ. ಆತ್ಮವಿಶ್ವಾಸ ಮೂಡಿಸುತ್ತದೆ. ಅಷ್ಟೇ ಅಲ್ಲ, ಸೋತವರಿಗೆ ಅಭಯವು 
ರಕ್ಷಣೆಯನ್ನು ನೀಡುತ್ತದೆ. ಆದುದರಿ೦ದ ಅಭಯದಾನವು ಮುಖ್ಯವಾಗಿದೆ. 

ದವರ ದಾನ ಮಾಡುವುದರಿಂದ ಉಪಯೋಗವಿಲ್ಲ. ಅಪಾತ್ರರಿಗೆ 
ದಾನ ಮಾಡುವುದರಿಂದ ಪಾಪ ಬರುವುದೇ ಹೊರತು ಮತ್ತೇನೂ ಅಲ್ಲ. ಆದರೆ 
ಪಾತ್ರರಾದವರಿಗೆ ದಾನ ಮಾಡುವುದರಿಂದ ತನಗೂ ದಾನ ಸ್ತೀಕರಿಸಿದವನಿಗೂ ಪುಣ್ಯ 
ಸಂಚಯವಾಗುವುದು ಎಂದು ಚಾವುಂಡರಾಯನು ವಿವರಿಸುತ್ತಾನೆ. (ಚಾವುಂಡರಾಯ 
ಪುರಾಣ -ಮೇಘರಥ ಚರಿತಂ ಪುಟ. ೧೨೭) ಯಗ್ಗೇದದಲ್ಲಿಯೂ ದಾನದ ವಿಷಯವು 
ಬರುತ್ತದೆ. ದಾನಿಯೊಡನೆ ಎಲ್ಲರೂ ಸ್ನೇಹ ಮಾಡಿಕೊಳ್ಳುವರು. ದಾನಿಯು ಅಮೃತತ್ವವನ್ನು 
ಹೊಂದುತ್ತಾನೆ. ದಾನ ಹೀನನನ್ನು ಅವನ ಗೆಳೆಯರೂ ತೊರೆದಾನು. ಧನದಾನ 
ಮಾಡುವ ಮತ್ತೊಬ್ಬನ ಸಖ್ಯವನ್ನು ಸಹಾಯಾಪೇಕ್ಷಿ ಮಿತ್ರನು ಹೊಂದಬಹುದು. 
(ಯಗ್ಕೇದ ೧೦-೧೧೭-ಒ; ೧೦-೧೭-೪; ೧-೧೨೫-೬) 

ಪ್ರತ್ಯುಪಕಾರವನ್ನು ಬಯಸಿ ಫಲವನ್ನು ನಿರೀಕ್ಷಿಸಿಕೊ೦ಡು ಕ್ಷೇಶದಿ೦ದ ಕೊಡುವ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೨೫ 


ದಾನವು ರಾಜಸ. ದೇಶ ಕಾಲವನ್ನು ಲೆಕ್ಕಿಸ ದೆ ಅಯೋಗ್ಯರಾದವರಿಗೆ ತಿರಸ್ಕಾರದಿಂದ 
ಕೊಡುವ ದಾನವು ತಾಮಸ ಸಾ ಫಲಾಕಾಂಕ್ಷೆಯಿಲ್ಲದೆ ನೀಡುವ ಹಟ ಸಾತ್ತಿಕ 
ದಾನವಾಗಿದೆ ಎಂದು ಭಗವದ್ಗೀತೆಯಲ್ಲಿ ಬರುತ್ತದೆ. 

ವಡ್ಡಾರಾಧನೆಯ ಚಾಣಕ್ಕರಿಸಿಯ ಕಥೆಯಲ್ಲಿ ಬ್ರಾಹ್ಮಣರಿಗೆ ಅಗ್ರಹಾರ (ದತ್ತಿಗ್ರಾಮ) 
ಕುರಿತು ವಿವರಗಳು ಬರುತ್ತವೆ. 

(ಟಿ. ಕೇಶವಭಟ್ಟ ೨೦೧೦. ಪು. ೩೦೫) 

ನರ್ತಕಿಯರಿಗೆ ಅಂದು ರಾಜನ ಆಶ್ರಯವಿತ್ತು. ಅನೇಕ ರಾಜ ನರ್ತಕಿರಯರು 
ಪರಂಪರಾಗತವಾಗಿ ರಾಜನ ಓಲಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಅವರಿಗೆ ಉಂಬಳ 
ರೂಪದಲ್ಲಿ ಪ್ರತಿಫಲ ದೊರೆಯುತ್ತಿತ್ತು ಎಂದು ಶಿವಾನಂದ ವಿರಕ್ತ ಮಠ ಅವರು 
ಹೇಳುತ್ತಾರೆ. 
ನರ್ತಕಿಯರಿಗೆ ಕೊಡುವ ದಾನವನ್ನು ಉಂಬಳವೆಂದು ಕರೆಯುತ್ತಿದ್ದರು. ಇದರ 
ಇನ್ನೊಂದು ರೂಪವೆಂದರೆ ದತ್ತಿ. ಒಬ್ಬನು ಇನ್ನೊ ಬ್ಲನಿಗೆ ತನ್ನ ಆಸ್ತಿಯನ್ನು ದಾನ 
ಮಾಡುತ್ತದೆ. ಹೀಗೆ ದಾನ ಜಾ“ ಕೆಲವು ನಿಯಮಗಳನ್ನು ಹೇರುತ್ತಾನೆ. ಆ 
ನಿಯಮದಂತೆ ಆಸ್ತಿಯ ಉತ್ಪನ್ನ ವೆಚ್ಚವಾಗಬೇಕಲ್ಲದೆ ಅದಕ್ಕೆ ವಿರುದ್ಧವಾಗಿ ಆಗ 
ಕೂಡದೆಂಬ ಬಂಧನವೂ ಇರುತ್ತದೆ. ಹೀಗೆ ಮಾಡಿದ ವೃವಸ್ಥೆಯೇ “ದ್ರ” ಎಂಬ 
ಹೆಸರಿನಲ್ಲಿ ಬಳಕೆಗೆ ಬರುತ್ತದೆ. 

ಜನಪತಿ ಬರವೇಳ್ದಾ ದೂ 

ತನ ಮನಮಂ ಕೊಂಡು ದಾನಸನ್ಮಾನದಿನಿಂ | 

ದಿನ ದಿವಸಮೆ ಬೇಡುವುದಿರ 

ದನಂತವೀರ್ಯಂಗೆ ಗಗನಚರಪತಿಸುತೆಯಂ ॥ (ಶಾಂತಿಪುರಾಣಂ ೨-೬6) 

ದಾನ ಸನ್ಮಾನಗಳ ಕುರಿತು ಕವಿಯು ಹೇಳಿದ್ದಾನೆ. ಭಾರತದ ಬಹುತೇಕ ಧರ್ಮಗಳು 
“ದಾನ”ವನ್ನು ಒಪ್ಪಿವೆ. ದಾನ ಮಾಡಿದರೆ ಪುಣ್ಯ ಬರುತ್ತದೆ. ಆದರಿಸಿ ಸನ್ಮಾನಿಸಿ ಅವರ 
ಆಶೀರ್ವಾದ ಪಡೆದರೂ ಪುಣ್ಯ ಬರುತ್ತದೆಯೆ೦ಂಬ ನಂಬಿಕೆಯು ಮುಖ್ಯವಾಗಿದೆ. 

ಯಗ್ನೇದದಲ್ಲಿ ದಾನ ಮಾಡುವುದರ ಬಗೆಗೆ ಗೌರವಾದರಗಳು ವ್ಯಕ್ತವಾಗಿವೆ. 
ಸಂಹಿತೆಗಳಲ್ಲಿ ಅನೇಕ ಕಡೆ ರಾಜರ ಹೆಸರು. ಅವರ ವಂಶವಿಸ್ತಾರ. ಅವರು ಮಾಡಿದ 
ದಾನ ವರ್ಣನೆ, ಅವರಿಂದ ದಾನ ಪಡೆದ ಹಖಷಿಗಳ ವರ್ಣನೆಯು ಬರುತ್ತದೆ. 
ಇವುಗಳಿಗೆ ಸಂಬಂಧಿಸಿದ ಸ್ತುತಿಗಳಿವೆ. ಇವುಗಳನ್ನು ದಾನ ಸ್ತುತಿಗಳಂದು ಕರೆಯುತ್ತಾರೆ. 
ದಾನಸ್ತುತಿಗಳು ಸಂಪತ್ತಿನ ಅಸಮಾನ ಹಂಚಿಕೆಯನ್ನು ಪರೋಕ್ಷವಾಗಿ ವಿರೋಧಿಸುತ್ತವೆ. 
ಅನ್ನ ಬೇಡಿ ಬಂದವನಿಗೆ ಅನ್ನ ನೀಡುವವನೇ ನಿಜವಾದ ದಾತ. ಅವನಿಗೆ ಯಜ್ಞ 
ಫಲಗಳು ಸಿಗುವುವು. ದಾನಿಯೊಡನೆ ಎಲ್ಲರೂ ಸ್ನೇಹ ಮಾಡಿಕೊಳ್ಳುವರು. ಅಪ್ಪನಾದ 
ಗೆಳೆಯನಿಗೆ ಧನಾದಿ ಸಹಾಯ ನಾಡದವನು ಮಿತನೇ ಅಲ್ಲ. ಅಂಥ ಆ ಹೀನನನ್ನು 
ಅವನ ಗೆಳಯನು ತೊರೆದಾನು. ಆಗ ಪ್ರಿಯರಿಂದ ಬಿಡಲ್ಲಟ್ರ ಅವನ ಮನೆ. “a 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೨೬ 


ಎನಿಸಿಕೊಳ್ಳಲಾರದು. (ಯಗ್ಗೇದ ೧೦-೧೧೭-೪) 
ಮನು ಈ ಕೆಳಗಿನ ದಾನ ವಿಧಾನಗಳನ್ನು ಹೇಳಿದ್ದಾನೆ: 
ಜ್ಯೋತಿಷ್ಟೋಮಾದಿ ಯಜ್ಞದಲ್ಲಿ ಯತ್ತಿಜನಾಗಿ ವ್ಯಾಪೃತನಾದವನಿಗೆ ಅಲಂಕೃತ 
ಕನ್ಯಾದಾನವು ದೈವವಿವಾಹವು. 
ಬೇಡಿದವನಿಗೆ ಮತ್ತರವಿಲ್ಲದೆ ಇದ್ದದ್ದು ಕೊಡಬೇಕು. ಆದುದರಿಂದ ಎಂದಾದರೂ 
ಸತ್ಪಾತದಾನವಾಗಿ ತನ್ನ ದುರಿತ ನಿವೃತ್ತಿಯಾಗುವುದು. 
ಜಲದಾನದಿಂದ ತೃಪ್ತಿಯು, ಅನ್ನದಾನದಿ೦ದ ಅಕ್ಷಯ ಸುಖವು, ತಿಲದಾನದಿಂದ 
ಸತ್ರಜೆಯು, ದೀಪದಾನದಿಂದ ಉತ್ತಮ ದೃಷ್ಟಿಯು ದಾತೃವಿಗೆ ಲಭಿಸುವುದು. 
ಭೂದಾನದಿಂದ ಭೂಮಿಯು, ಹಿರಣ್ಯದಾನದಿ೦ದ ದೀರ್ಫಾಯುಸ್ತು ಗೃಹದಾನ 
ದಿಂದ ಒಳ್ಳೆ ಮನೆಯು, ಬೆಳ್ಳಿದಾನದಿಂದ ಸೌಂದರ್ಯವು, ಕಾಲಾಂತರದಲ್ಲಿ 
ಪ್ರಾಪ್ತವಾಗುವುದು. 
ವಸ್ತದಾನದಿ೦ದ ಚೆಂದನು, ಅಶ್ವದಾನದಿಂದ ಅಶ್ವಿನಿದೇವತೆಗಳು, ವೃಷಭದಾನದಿಂದ 
ಐಶ್ವರ್ಯ ದೇವತೆಯು, ಕರೆಯುವ-ಗೋದಾನದಿಂದ ಸೂರ್ಯನು ತೃಪ್ತಿಯನ್ನು 
ಹೊಂದುತ್ತಾರೆ. 
ವಾಹನ, ಮಂಚಗಳ ದಾನದಿಂದ ಒಳ್ಳೆ ಹೆಂಡತಿ, ಅಭಯ ದಾನದಿಂದ ಐಶ್ವರ್ಯ, 
ಧಾನ್ಯದಾನದಿಂದ ಸುಖ, ವೇದಾರ್ಥ ದಾನದಿಂದ ಬ್ರಹ್ಮಪ್ರೀತಿ, ಇವುಗಳನ್ನು 
ಸಂಪಾದಿಸುವನು. 
ನೀರು, ಅನ್ನ, ಗೋವು, ಎಮ್ಮೆ ಬಟ್ಟೆ, ಎಳ್ಳು, ಚಿನ್ನ ತುಪ್ಪಗಳ ದಾನಕ್ಕಿಂತ 
ಬ್ರಹ್ಮಜ್ಞಾನ ದಾನವು ಪ್ರಧಾನವು ಬಹುಫಲವುಳ್ಳದು. 
ವಿವರಗಳಿಗೆ ನೋಡಿ: ಶೇಷ ನವರತ್ನ ೨೦೦೮ ಖಗ್ಗೇದ ಪುಟ. ೩೭-೩೮ 
ಡಿ.ವಿ.ಜಿ. ೧೯೯೬ ಭಗವದ್ಗೀತೆ ಶ್ಲೋಕಗಳು - ೧೭ ೫-೬,೨೧,೨೨ 
ಡಾ. ಶಿವಾನಂದ ವಿರಕ್ತಮಠ ೧೯೭೮ ಪ್ರೌಢದೇವರಾಯನ ಕಾಲದ ಕನ್ನಡ ಸಾಹಿತ್ಯ ಪುಟ. ೬೧ 
ಶೇಷನವರತ್ನ ೧೯೮೯ ನಾಲ್ಕು ವೇದಗಳು 
ಚಕ್ರಕೋಡಿ ಈಶ್ವರಶಾಸ್ತ್ರಿ ೧೯೬೭ ಮನುಸ್ಮೃತಿ ೪-೨೨೮; ೨೩೦, ೩-೨೮ 


೪೮೪. ಪಾಪ 
ಅಣೆಯುತ್ತಂ ಕಲ್ಲೊಳ್‌ ನಾ 
ರಅಸುವುದುಂ ಪಾಪಸೂತ್ತದೊಳ್‌ ಧರ್ಮಮನೋ । 
ತಅಸುವುದುಮಿವರೊಳಕ್ಕರ 
ಮಜಅಸುವುದುಂ ಭಾವಿಪಂದು ನಿಷ್ಠಳಮಲ್ರೇ I 
(ಸುಕುಮಾರ ಚರಿತಂ ದ್ವಿತೀಯಾಶ್ಚಾಸಂ ಪ.ಸಂ. ೨೩) 


ಕಲ್ಲಿನಲ್ಲಿ ನಾರನ್ನು ಅರಸುವುದು, ಪಾಪಸೂತ್ರದಲ್ಲಿ ಧರ್ಮವನ್ನು ಅರಸುವುದು, 


4 


ಹಳಗನ್ನಡ ಸಾ೦ಸ್ಕೃತಿಕ ಪದಕೋಶ /೪೨೭ 


ಇಂಥವರಲ್ಲಿ ಅಕ್ಷರವನ್ನು ಅರಸುವುದು ಅಂದರೆ ವಿದ್ಯೆಯನ್ನರಸುವುದು ನಿಷ್ಠಲವೆಂದು 
ಕವಿಯ ಅಭಿಪ್ರಾಯವಾಗಿದೆ. 

“ಆದಿಪುರಾಣ'ದಲ್ಲಿ ಹೆಣ್ಣೊಬ್ಬಳು ತನ್ನ ಕಪ್ಪಕ್ಕೆ ಕಾರಣ ತನ್ನ "ಪಾಪದ ಫಲ' 
ಎ೦ದು ತನ್ನನ್ನು ತಾನು ಹಳಿದು ಕೊಳ್ಳುತ್ತಾಳೆ. (೩-೩೪) ಮುನಿಗಳಿಗೆ ಅವಮಾನ 
ಮಾಡಿದರಲ್ಲಿ ಮರು ಜನ್ಮದಲ್ಲಿ ಕೆಟ್ಟ ಅನುಭವವನ್ನು ಪಡೆಯಬೇಕಾಗುತ್ತದೆ ಎಂಬ 
ವಿಚಾರವೂ ಈ ಕೃತಿಯಲ್ಲಿ ಬರುತ್ತದೆ. ಕೆಟ್ಟ ಜನ್ಮವನ್ನು ಹೋಗಲಾಡಿಸಲು 
ವ್ರತಾಚರಣೆಯನ್ನು ಮಾಡಬೇಕೆಂದು ಅದೇ ಪ್ರಸಂಗವು ನಿರೂಪಿಸುತ್ತದೆ. (೩-೩೯) 
ಹೆಣ್ಣು ತಪವಾಚರಿಸಿದರೆ ಅನಂತರದ ಜನ್ಮದಲ್ಲಿ ಆಕೆಯು ಗಂಡಾಗಿ ಹುಟ್ಟುತ್ತಾಳ 
ಎನ್ನುವ ನಂಬಿಕೆಯನ್ನು ಈ ಕಾವ್ಯವು ಹೊಂದಿದೆ. (೩-೫೦ವ) ಇವುಗಳು ಮುಖ್ಯವಾಗಿ 
ಜೈನ ಧರ್ಮದ ನಂಬಿಕೆಗಳಾಗಿವೆ. " ೈನಧರ್ಮವು ಸ್ತ್ರೀಯರಿಗೆ ಮೋಕ್ಷವಿಲ್ಲವೆಂದು 
ಹೇಳಿದ್ದರೂ ಅವರು ವ್ರತಗಳನ್ನು ತಪಸ್ಸನ್ನು ಮಾಡಿ ಪುರುಷ ಜನ್ಮಪಡೆದು ಮೋಕ್ಷ 
ಪಡೆಯಬಹುದೆಂದು ಹೇಳಿತ್ತು ಎಂದು ಹೇಳುತ್ತಾರೆ. 

ಜೈನಧರ್ಮವು ಸುಗುಣ ಮತ್ತು ದುರ್ಗುಣವೆಂದು ಬೇರೆ ಮಾಡುತ್ತದೆ. ದುರ್ಗುಣವು 
ಮರುಜನಕ್ಕೆ ಕಾರಣವಾಗುತ್ತದೆ. ಕರ್ಮದೊಂದಿಗೆ ಬೆರೆತ ಜೀವವನ್ನು ಬದ್ಧ ಜೀವವೆಂದು 
ಕರೆಯುತ್ತಾರೆ. ಪಾಪವೆಂದರೆ ಅಪರಾಧ, ಕೇಡು, ಜೈನಧರ್ಮದ ಪ್ರಕಾರ ಪಾಪವೆನ್ನುವುದು 
ಅಜೀವ. 

ಮಧು, ಮದ್ಯಮಾಂಸ ಸೇವನೆ, ವಧಾನುರಾಗ: (ಹಿ೦ಸಾರತಿ) ಜಿನಾಗಮದಲ್ಲಿ 
ಅರುಚಿ: ಕುಟಿಲತೆಗಳು ಪಾಪಹೇತುಗಳಾಗಿವೆ. ಇವು ಜೈನ ಧರ್ಮದ ನಂಬಿಕೆಗಳಾಗಿವೆ 
ಯೆಂದು ರನ್ನ ಹೇಳುತ್ತಾನೆ. 

(ಅಜಿತತೀರ್ಥಂಕರ ಪುರಾಣ ತಿಲಕಂ ೨-೬೮) 

ವಿವರಗಳಿಗೆ ನೋಡಿ: ಎಂ. ಹಿರಿಯಣ್ಣ ೧೯೯೨ 

ಭಾರತೀಯ ತತ್ವಶಾಸ್ತ್ರದ ರೂಪರೇಷೆಗಳು ಪುಟ. ೧೭೯ 

ಸಿ. ವೀರಣ್ಣ ೧೯೮೬ ಪ್ರಾಚೀನ ಸಾಹಿತ್ಯ ರಾಜಸತ್ತೆಯ ವೈಭವದ ಕಾಲ ಪುಟ ೬೯ 
ಡಾ. ಟಿವಿ.ವೆಂಕಟಾಚಲಶಾಸ್ತ್ರೀ ೧೯೯೯ ಶ್ರೀವತ್ಸ ನಿಘಂಟು ಪುಟ. ೨೨೪-೨೨೫ 


೪೮೫. ಪಾರದರ 
ಆಯು ತವೆ ಪಾರದರಿಗನಪಾಯಮನೆತ್ತಜೆವಂ (ಶಾಂತಿಪುರಾಣ ೫-೫೧) 
ಆಯುಷ್ಯ ಮುಗಿದ ಹಾದರಿಗನು ಅಪಾಯವನ್ನೇನು ಬಲ್ಲನು? 
ಸಂಸ್ಕೃತದಲ್ಲಿ ಅಪಾಯವೆಂದರೆ ಅಗಲಿಕೆ; ನಾಶ; ಹಾನಿ; ಕೇಡು, ದುರ್ಫಟನೆಯೆಂಬ 
ಅರ್ಥವಿದೆ. ಹಾದರಿಗ ಆಯುಷ್ಯ ತೀರಿದ ಬಳಿಕ ಅಪಾಯವನ್ನು ಏನು ತಿಳಿದಾನು? 


ಹಾದರಿಗನೆಂದರೆ ವಿಷಯಲಂಪಟ. ಹಾದರ ಮಾಡುವವನು. ಅವನಿಗೆ ಅಪಾಯವು 
(ಶಿಕ್ಷ) ತಪ್ಪಿದ್ದಲ್ಲವೆ೦ಬುದು ಇಲ್ಲಿಯ ಭಾವಾರ್ಥ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೨೮ 


ನೀಚವರ್ಗದವರೊಡನೆ ಇಟ್ಟುಕೊಳ್ಳುವ ಸಂಬಂಧದಿಂದ ಪಶು, ಯಾನ ಇತ್ಯಾದಿಗಳ 
ಸಂಗದಿಂದ ರಾಜಸೇವೆಯ ಸ್ವೀಕಾರದಿ೦ದ ಕುಲಗಳು ಅಧೋಗತಿಗೆ ಇಳಿಯುತ್ತವೆ 
ಎಂದು ಮನುವಿನ ಅಭಿಪ್ರಾಯ. 

ಸೇವಕನಾದವನು ಮೊದಲು ಅರಸನಿಗೂ, ಅನ೦ತರ ಪ್ರಧಾನಿಗೂ, ಅರಸನ 
ಮಿತ್ರರಿಗೂ, ಧೂರ್ತರಿಗೂ ಭೀತನಾಗಿರಬೇಕು. ಅಲ್ಲದೆ ತನ್ನ ದೈನ್ಯದಿಂದ ಸುಖ 
ಪಡುವೆನೆಂಬವನು ಲಂಪಟತನದ ಕಷ್ಟವನ್ನು ಸಹಿಸಬೇಕು. ಇಂಥ ಹಗುರವಾದ 
ಜೀವನೋಪಾಯಕ್ಕಿಂತ ಸ್ವತಂತ್ರವಾಗಿ ಬದುಕುವ ನಾಯಿಯಾಗಿರುವುದು ಲೇಸು ಎಂದು 
ಕರ್ಣಾಟಕ ಪಂಚತಂತ್ರದಲ್ಲಿ ಬರುತ್ತದೆ (ಕರ್ಣಾಟಕ ಪಂಚತಂತ್ರ, ಭೇದ ಪ್ರಕರಣ, 
೨೩ ಶ್ಲೋಕ ವಚನ). 

ಗಂಡನು ಲಂಪಟನಾದಾಗ ಹೆಣ್ಣು ಅದನ್ನು ಪ್ರತಿಭಟಿಸುವ ಚಿತ್ರಣವು ಪ್ರಾಚೀನ 
ಕನ್ನಡ ಕೃತಿಗಳಲ್ಲಿ ದೊರೆಯುತ್ತವೆ. ವಡ್ಡಾರಾಧನೆಯಲ್ಲಿ, ಜನಮತಿಯೆಂಬ ಗೌಡತಿಯನ್ನು 
ಅರಸನು ಮದುವೆಯಾಗುತ್ತಾನೆ. ಇದರಿಂದಾಗಿ ಅವನ ಅರಸಿಯು, "ಎನ್ನಂ ಬಿಸುಟ್ಟರಸಂ 
ಪೋದೊನೆಂದು' ಆತನ ವಿವಾಹವನ್ನು ಪ್ರತಿಭಟಿಸಿ ಬೇರೊಂದು ಪ್ರಸಾದದಲ್ಲಿರುತ್ತಾಳೆ. 
(೧೦ ಪು.೨೨೪) ಇದೇ ಕೃತಿಯಲ್ಲಿ ಅಗ್ನಿರಾಜನು ತನ್ನ ಕಿರಿಯ ಮಗಳಾದ ಕೃತ್ತಿಕೆಯನ್ನು 
ಕ೦ಡು ಮೋಹಿಸಿ, ಮದುವೆಯಾಗಲಿಚ್ಛಿಸುತ್ತಾನೆ. ಇದನ್ನು ಕೃತ್ತಿಕೆಯ ತಾಯಿಯಾದ 
ವೀರಮತಿ ಮಹಾದೇವಿಯಲ್ಲಿ ತಿಳಿಸುತ್ತಾನೆ. ಈ ವಿಷಯವನ್ನು ತಿಳಿದು ವ್ಯಸನಗೊ೦ಡ. 
ವೀರಮತಿ ಮಹಾದೇವಿಯು ತಪವಾಚರಿಸುತ್ತಾಳೆ. (ಕಾರ್ತಿಕ ಯಷಿಯ ಕತೆ ಪು: 
೨ಬ ತಕ ಟಿ। 

ಪೊನ್ನನ “ಶಾಂತಿಪುರಾಣ'ದಲ್ಲಿ ಅನಂತ ಶ್ರೀ ಎಂಬವಳನ್ನು ವಜ್ರಾಂಗನೆಂಬವನು 
ಅಪಹರಿಸಿ ಕೊಂಡೊಯ್ಯುತ್ತಾನೆ. ಈ ಸನ್ನಿವೇಶವನ್ನು ಗಮನಿಸಿದ, ವಜ್ರಾಂಗನ ಪ್ರಾಣೇಶ್ವರಿ 
ವಜ್ರಮಾಳಿನಿಯು ಅದನ್ನು ಪ್ರತಿಭಟಿಸಿ ವಜ್ರಾಂಗನನ್ನು ಬೆನ್ನಟ್ಟಿಬರುತ್ತಾಳೆ. ಇದರಿಂದ 
ಗಗನತಳದಲ್ಲಿ ಸಂಚರಿಸುತ್ತಿದ್ದ ವಜ್ರಾಂಗನು ಅನ೦ತಶ್ರೀಯ ಕೈಯನ್ನು ಬಿಡುತ್ತಾನೆ. 
(೪-೯೩, ೯೮) 

ಅಭಯಘೋಷ ಅರಸನು ಕನಕಲತೆಯೆ೦ಬ ಮೊದಲ ಪತ್ನಿಯಿದ್ದಾಗಲೂ, 
ಪೃಥ್ವಿಷೇಣಿಯನ್ನು ಮದುವೆಯಾಗುತ್ತಾನೆ. ಇದರಿಂದ ವ್ಯಥೆಗೊಂಡ ಕನಕಲತೆಯು 
ಗಂಡನನ್ನು ಒಲಿಸಲು ಮಂತ್ರವಾದವನ್ನು ಉಪಯೋಗಿಸುತ್ತಾಳೆ. ಇದನ್ನು ತಿಳಿದ 
ಪದ್ರಿಷೇಕಿಯು ತಪವಾಚರಿಸುತ್ತಾಳೆ. (೯-೫೦ ವ, ೫೨) "ಚಾವುಂಡರಾಯ ಪುರಾಣ" 
ದಲ್ಲಿ ಅಸ್ಪಶ್ಯ ಕುಲಸಂಭವ ತನ್ನಳಿಯನು ಗ್ರಾಮ ಮೃಗರೂಪದಿ೦ ತನ್ನ ಮಗಳ 
ಕಾಲ್ಗಳೊಳೆ ಪೊರಳ್ಳು ತಿಳಿವಂತೆ ಮಾಡೆ ಮತ್ತಂ ಪೂರ್ವ ಸ್ವರೂಪದೊಳಿರ್ದನಂ 
ಕಂಡು' ಎಂದು ಬರುತ್ತದೆ. (ಆದಿಪುರಾಣ ಪು.೮೬) ಇದು ಪ್ರತಿಭಟನೆಯ ಅಂಶವನ್ನು 
ಒಳಗೊಂಡಿದೆ. | 

ದಾಂಪತ್ಯೇತರ ಲೈಂಗಿಕ ಸಂಬಂಧಗಳನ್ನು ಲಿಂಗತಾರತಮ್ಮಕ್ಕೆ ಅನುಸಾರವಾಗಿಯೂ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೨೯ 


ಗುರುತಿಸಲಾಗುತ್ತದೆ. ಗಂಡೊಬ್ಬ ಹೆಣ್ಣನ್ನು ಶಾಶ್ವತವಾಗಿ ಹೊಂದಿದ್ದರೆ ಅವಳನ್ನು 
"ಇಟ್ಟುಕೊಂಡವಳು' ಎಂದು ಗುರುತಿಸಲಾಗುತ್ತದೆ. ಹೆಣ್ಣು-ಗ೦ಡನ್ನು ಹೊಂದಿದ್ದರೆ 
ಗಂಡು-ಮಿಂಡನಾಗುತ್ತಾನೆ. ಹೆಣ್ಣು-ಗಂಡಸರೊಂದಿಗೆ ಲೈಂಗಿಕ ed ಹೊಂದಿದ್ದರೆ 
ಅವಳನ್ನು “ಸೂಳೆ' ಎನ್ನಲಾಗುತ್ತದೆ. 

ಸೂಳೆಯ ಉಲ್ಲೇಖ ಶಾಸನಗಳಲ್ಲಿಯೂ ಬರುತ್ತವೆ. ಉದಾ: ಮಹಾಕೂಟಶಾಸನ. 
ವಿವರಗಳಿಗೆ ನೋಡಿ: ಚಕ್ರಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ್ಮೃತಿ ೪ - ೩ ೭ ೧೫೨ 


೪೮೬. ಪಾರ್ವೊಕ್ಕಲ್‌ 

ಒಬ್ಬಳೇ ಹೆಂಡತಿ, ಮೂವರ್‌ ಪುತ್ರರ್‌, ಎರಡಾರ ಬೆವಸಾಯಂ, ಹತ್ತು ಹಸು 
ಕಚೆಹ 

ಮಧ್ಯದೇಶದೊಳ್‌ ಸುಕ್ಷೇತಮಪ್ಪ ತಾಣದೊಳಿರ್ಪುದೇ ಸೇವ್ಕಂ (ಕರ್ಣಾಟಕ 
ಪಂಚತಂತ್ರ ಭೇದ ಪ್ರಕರಣ, ೩೬ ವಚನ) 

ಇಲ್ಲಿ ಬೆವಸಾಯ, ಹತ್ತು ಹಸುವಿನ ಕರವು ಕುರಿತು ಪಂಚತಂತ್ರದಲ್ಲಿ ಬರುತ್ತದೆ. 
ಆದರೆ ವ್ಯವಸಾಯ ಮಾಡುವವನು ಬ್ರಾಹ್ಮಣ ಇದನ್ನು ಗಮನಿಸಬೇಕು. 

ಇದನ್ನು ಮಾಮೂಲಿಯಾದ ಅರ್ಥದಲ್ಲಿ 'ಜೀವನೋಪಾಯ'ವೆಂದು ಕರೆಯುತ್ತೇವೆ. 
ಎರಡನೆಯದಾಗಿ ಬೇಸಾಯ: ಹತ್ತು ಹಸುವಿನ ಕರೆವು ಎಷ್ಟು ಮುಖ್ಯವಾಗಿತ್ತು 
ಎಂಬುದನ್ನು ಅರ್ಥವಿಸಿಕೊಳ್ಳಬೇಕು. ಬ್ರಾಹ್ಮಣರು ಬೇಸಾಯ ಮಾಡಬಾರದೆಂದು 
ಸ್ಮೃತಿಗಳು ಹೇಳುತ್ತವೆ. 

ಜಾತಿಯ ದೃಷ್ಟಿಯಿಂದ ಬ್ರಾಹ್ಮಣರು ಅತ್ಯಂತ ಮೇಲ್ಲುದಿಯಲ್ಲಿದ್ದಾರೆಂದು ನಾವು 
ಹೇಳುವಾಗಲೂ ಬ್ರಾಹ್ಮಣರಲ್ಲಿರುವ ಬೇರೆ ಬೇರೆ ಶ್ರೇಣೀಕರಣಗಳನ್ನು ಗಮನಿಸಬೇಕು. 
೧. ಸನ್ಯಾಸಿಗಳು : ಬ್ರಾಹ್ಮಣರಲ್ಲಿರುವ ಈ ವರ್ಗ ಐಹಿಕ ಸುಖೋಪಭೋಗ 

ತ್ಯಜಿಸಿರುತ್ತಾರೆ. 
. ಆಧ್ಯಾತ್ಮಿಕ ಬ್ರಾಹ್ಮಣರು : ಜಗತ್ತಿನೊಂದಿಗೆ ಕನಿಷ್ಠ ಸಂಬಂಧ ಹೊಂದಿರುವವರು. 
- ವ್ಯಾವಹಾರಿಕ ಬ್ರಾಹ್ಮಣರು: ಪೂಜಾರಿ ವೃತ್ತಿಯಿಂದ ಹೊರಗಿನವರು. 
- ದೇವಸ್ಥಾನದ ಅರ್ಚಕರು : ದೇವರು ಮತ್ತು ಜನಸಮೂಹದ ನಡುವೆ ಇರುವವರು. 
. ಉತ್ತರ ಕ್ರಿಯೆಯಲ್ಲಿ ಭಾಗವಹಿಸುವವರು: ಆಧ್ಯಾತ್ಮಿಕ ಮತ್ತು ಲೌಕಿಕದ ಮಧ್ಯೆ. 
. ಅಡುಗೆಯ ಬ್ರಾಹ್ಮಣರು : ಅಡುಗೆಯ ಕೆಲಸದಲ್ಲಿ ಮಾತ್ರ ಭಾಗವಹಿಸುವವರು. 
ಅಂದರೆ ಈ ರೀತಿಯ ಬ್ರಾಹ್ಮಣರ ವರ್ಗೀಕರಣವಲ್ಲದೆ ಬೇರೊಂದು ಮಾದರಿಯೂ 

ಇದೆ. ಅದನ್ನು ಹವ್ಯಕರು; ಮಾದ್ದರು; ಕರ್ದಾಡರು; ಸ್ಥಾನಿಕರು; ಶಿವಳ್ಳಿಯವರು ಇತ್ಯಾದಿ 
pe ಕರೆಯುತ್ತಾರೆ. ಬಾಹ್ಮಣರು ಮೂಕ ಆರಾಧನೆ 11 ಪೂಜಾರಿ 


ವೃತ್ತಿಯನ್ನು ನಂಬಿದ್ದರೂ ಜೀ ರ್‌: ಜೀವನೋಪಾಯದ ಹಾದಿಯಾಗಿರಲಿಲ್ಲ. 
(ಪು. ೨೦೫) 


WRB ಛಿ. ಕಾ ಟಾ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೩೦ 


ಇದರ ಬಗೆಗೆ ಹೇರಳವಾದ ಉದಾಹರಣೆಗಳು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ 
ದೊರೆಯುತ್ತವೆ. 
ವಿವರಗಳಿಗೆ ನೋಡಿ: M.N. Srinivas 1987 The dominant caste and other essays 


ಅಲಿ ಪಾವಿತ್ಯ 

“ವಡ್ಡಾರಾಧನೆ” ಕೃತಿಯಲ್ಲಿ ಅತಿಬಳನ ಹೆಂಡತಿಯನ್ನು ವರ್ಣಿಸುವಾಗ ಅವಳು 
ಸತ್ಯ ಶೌಚಾಚಾರಗಳಿಂದಲೂ ಇಷ್ಟ ವಿಷಯಗಳಿ೦ದಲೂ ಕೂಡಿದ್ದಳೆಂದು ಬರುತ್ತದೆ. 
(ಸುಕುಮಾರ ಸ್ಥಾಮಿಯ ಕತೆ: ಪು.೧೦) ಇದೇ ಕೃತಿಯಲ್ಲಿ ಪತ್ನಿಗೆ ಪತಿಯ ಮೇಲಿರುವ 
ಪ್ರೇಮವು ಜನ್ಮಾಂತರಗಳಲ್ಲಿಯೂ ಬರುತ್ತದೆ ಎನ್ನುವ ಆಶಯವು ಕತೆಯೊಂದರಲ್ಲಿ 
ಪ್ರಕಟವಾಗಿದೆ. (ಸುಕೌಶಳ ಸ್ವಾಮಿಯ ಕತೆ: ಪು.೭೪) ಮತ್ತೊಂದು ಕತೆಯಲ್ಲಿ "ಕಾದಲನ 
ಎಯೋಗಂ ಕಾರಣಮಾಗೆ ಪ್ರಾಣವಲ್ಲಭನ ಸುರಿಗೆಯಂ ಕೊಂಡು ತನ್ನಂ ತಾನಿಜ್‌ದು 
ಸತ್ತ ಸುಕೀರ್ತಿಯೆಂಬವಳ ವಿಷಯವು ಬರುತ್ತದೆ. (ಅದೇ ಪು.೭೭) ಈ ಎಲ್ಲಾ 
ಸಂದರ್ಭಗಳಲ್ಲಿಯೂ ಹೆಂಡತಿಯು ಗ೦ಡನನ್ನು ಅನುಸರಿಸುತ್ತಾಳೆ ಎನ್ನುವ ನ೦ಬಿಕೆಯು 
ಕ್ರಿಯಾಶೀಲವಾಗಿದೆ. 

ವಸಿಷ್ಠಸ್ಮೃತಿಯಲ್ಲಿ ಹೆಣ್ಣು ಮೂರು ಜನರ ಒಳಗಾಗಿರುತ್ತಾಳೆ. ಸೋಮ (ಚಂದು), 
ಗಂಧರ್ವ (ಆಬಿಡೋ) ಮತ್ತು ಅಗ್ನಿ (ಉಷ್ಣ) ಸೋಮನು ಶುಭ್ರತೆಯನ್ನು ಕೊಡುತ್ತಾನೆ. 
ಗಂಧರ್ವನು ಒಳ್ಳೆಯ ರಾಗವನ್ನು ಕರುಣಿಸುತ್ತಾನೆ. (ರಾಗ-ವರ್ಣ) ಸೋಮ 
ಯತುವನ್ನು ಕೊಡುತ್ತಾನೆ. ಅಗ್ನಿಯು ಅಸೌಖ್ಯವನ್ನು ನಿವಾರಿಸುತ್ತಾನೆ. ಆದ್ದರಿಂದ 
ಹೆಣ್ಣು ಪವಿತ್ರಳಾಗಿರುತ್ತಾಳೆ. (ವಸಿಷ್ಠ ಸ್ಮತಿ ೨೩-೧೯,೯) 

ಸ್ತ್ರೀಯು ಅಲಂಕೃತಳಾಗಿ ಗಂಡನಿಗೆ ಮನೋಹರಳಾಗದಿದ್ದರೆ ಮನೆಯವರಿಗೂ 
ತನಗೂ ಸುಖವಿಲ್ಲ. ಸಂತೋಷವಿಲ್ಲ. ಪರಪುರುಷ ಸಂಕ್ರಾತಳಾದರೆ ಪವಿತ್ರತೆಯೂ 
ಇಲ್ಲ ಎಂದು ಮನುವಿನ ಅಭಿಪ್ರಾಯ. ಅವನು ಶಿಲ್ಪ, ಬಡ್ಡಿಗೆ ಹಣಕೊಡುವುದು, 
ಸ್ವಜಾತಿಯಲ್ಲಿ ಸಂತತಿಯಿಲ್ಲದೆ ಶೂದ್ರಸ್ತೀ ಸಂತತಿ ಮಾತ್ರವಿರುವುದು, ಗೋವು-ಕುದುರೆಗಳ 
ಮಾರಾಟ, ಕೃಷಿ, ರಾಜಸೇವೆಗಳಿಂದ ಕುಲವು ಕೆಡುವುದು. ಮತ್ತು ಅಯಾಜ್ಯಯಾಜನ 
ನಾಸ್ತಿಕ್ಕಗಳೂ ಭೂಷಣಗಳಲ್ಲ. ಇವುಗಳನ್ನು ಮಾಡುತ್ತಿರುವುದರಿಂದ ಸ್ವಕರ್ಮವನ್ನು 
ಬಿಟ್ಟಂತಾಗುವುದೆಂಬ ದೋಷವು ಎಂದು ಹೇಳುತ್ತಾನೆ. 

ವೇದಶಾಸ್ತ್ರಗಳನ್ನು ಸಮೃದ್ಧವಾಗಿ ಸಂಪಾದಿಸಿಕೊಂಡು ನಿರ್ಧನರಾಗಿದ್ದರೂ ಆ 
ಕುಲವು ಸತ್ಕುಲವು. ಕೀರ್ತಿಯುಳ್ಳದ್ದು ಎಂದು ಮನು ಪ್ರತಿಪಾದಿಸುತ್ತಾನೆ. 

"ಪವಿತ್ರ' ಮತ್ತು "ಅಪವಿತ್ರ'ವೆನ್ನುವುದು ಕೂಡಾ ಮನಸ್ಸಿನ ಭಾವನೆಗೆ ಸಂಬಂಧಿಸಿದ 
ವಿಷಯ. ಹಾಗೆಯೇ ಇದು ಸಾಮಾಜಿಕ ವರ್ತನೆಯ ಮೇಲೂ ಪ್ರಭಾವ ಬೀರುತ್ತದೆ. 
ಅನೇಕ ಸಂದರ್ಭಗಳಲ್ಲಿ “ಪವಿತ್ರ' ಮತ್ತು "ಅಪವಿತ್ರ'ವೆಂದು ಕರೆಯುವ ಸಂಗತಿಗಳಿಗೆ 
ಯಾವ ಆಧಾರವೂ ಇಲ್ಲ. "ಪವಿತ್ರ'ವೆಂದರೆ ಶುದ್ಧ : ಮಡಿ.:' ಶುಭವೆನ್ನುವ ಕಲ್ಪನೆಯು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೩೧ 


ಇರುವ ಹಾಗೆಯೇ "ಅಪವಿತ್ರ'ವೆಂದು ಕರೆಯುವುದಕ್ಕೆ "ಅಶುಭ', "ಅಮಂಗಲ, “ಮೈಲಿಗೆ 
ಯೆಂಬ ಅರ್ಥವಿದೆ. ಹಾಗೆಯೇ "ಶೌಚ' - ಅಶೌಚ'ವೆನ್ನುವ ಪರಿಭಾಷೆಯೂ 
ಚಾಲ್ತಿಯಲ್ಲಿದೆ. ಮಡಿ ಮತ್ತು ಮೈಲಿಗೆಯೆನ್ನುವ ಪರಿಕಲ್ಪನೆಯನ್ನು ಹುಟ್ಟುಹಾಕಿರುವುದು 
ವೈದಿಕ ಧರ್ಮವೆಂದು ಹೇಳಲಾಗುತ್ತಿದೆ. ಆದರೆ ಮಡ್ಡಿ ಮೈಲಿಗೆಯ ಪರಿಕಲ್ಪನೆಯು 
ಎಲ್ಲಾ ಜನಾ೦ಗಗಳಲ್ಲಿ ಇವೆಯೆಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ಉದಾಹರಣೆಗೆ 
ಬ್ರಾಹ್ಮಣರಲ್ಲಿ "ಶುಭಕರಣ', "ಶುಭನಕ್ಷತ್ರ. "ಶುಭಮಹೂರ್ತ'ದ ಪರಿಕಲ್ಪನೆಯು ಇರುವ 
ಹಾಗೆಯೇ ಬುಡಕಟ್ಟುಗಳಲ್ಲಿ "ಶುಭಶಕುನ', “ಅಪಶಕುನ'ದ ಪರಿಕಲ್ಪನೆಗಳಿವೆ. 
ಮುಸ್ಲಿಮರಲ್ಲಿಯೂ “ಹರಮ್‌' ಎಂದರೆ ಮಡಿಯಿಲ್ಲದ್ದು ಎನ್ನುವ ನಂಬಿಕೆಯಿದೆ. 
ಇದು ದೈನಂದಿನ ಬದುಕಿನಲ್ಲಿ ಹಾಸುಹೊಕ್ಕಾಗಿರುವ ನಂಬಿಕೆಯೂ ಹೌದು. "ಶುಭ' 
ಎನ್ನುವುದು ಒಂದು ಪೂರ್ವಪದ. ಇದನ್ನು ಸೇರಿಸಿಕೊಂಡು ಅನೇಕ ಭಾಷಿಕರಚನೆಗಳಿವೆ. 
"ಶುಭಮಹೂರ್ತ' (ಶುಭಕಾಲ) ಶುಭದಿವಸ (ದಿನಕ್ಕೆ ಸಂಬಂಧಿಸಿದ್ದು - ಉದಾ: 
ಕೆಲವರಿಗೆ ಮಂಗಳವಾರ ಶುಭದಿನವಲ್ಲ) ಶುಭಕಾರ್ಯ (ಕೆಲಸಕ್ಕೆ ಸಂಬ೦ಧಿಸಿರುವುದು) 
ಶುಭಸ೦ಕಲ್ಪ (ಮನಸ್ಸಿಗೆ ಸಂಬಂಧಿಸಿದ್ದು) ಶುಭಾರಂಭ (ಆರಂಭಕ್ಕೆ ಸಂಬಂಧಿಸಿದ್ದು). 
ಅಶುಭ ಮಹೂರ್ತ (ಮದುವೆಗೆ ಸಂಬಂಧಿಸಿದ್ದು) ಶುಭಯಾತ್ರೆ (ಯಾತ್ರೆಗೆ 
ಸಂಬಂಧಿಸಿದ್ದು) ಶುಭಶಕುನ (ನಂಬಿಕೆಗೆ ಸಂಬಂಧಿಸಿದ್ದು) - ಹೀಗೆ ಬೇರೆ ಬೇರೆ 
ಸಂದರ್ಭಗಳನ್ನು ಇವು ಸೂಚಿಸುತ್ತವೆ. ಗಹಗಳಿಗೆ ಸಂಬಂಧಿಸಿದ ಹಾಗೆ ಕೂಡಾ 
ಶುಭ ಮತ್ತು ಅಶುಭವೆ೦ಬ ವರ್ಗೀಕರಣವಿದೆ (ಶನಿ-ಅಶುಭಗ್ರಹ). 

ಇದೇ ಮಾದರಿಯಲ್ಲಿ ಶುದ್ಧ ಮತ್ತು ಅಶುದ್ಧ (ಮಡಿ ಮತ್ತು ಮೈಲಿಗೆಯ 
ಪರಿಕಲ್ಪನೆಯಿದೆ. ಕೆಳಜಾತಿಯ ಜನರ ಸ್ಪರ್ಶ; ಪ್ರಾಣಿಗಳು; ಚರ್ಮದ ವಸ್ತುಗಳು; 
ಮಾಂಸಾಹಾರ; ಹುಟ್ಟು ಮತ್ತು ಸಾವು - ಅಶುದ್ದವೆಂದು ತಿಳಿಯಲಾಗಿದೆ. 

೧. ಕುಲ - ಕುಟುಂಬ 

೨. ಅರ್ಥ ದೈನಂದಿನ ವ್ಯವಹಾರ 

೩. ಶರೀರ - ದೇಹಸಂಬಂಧಿ 

ಈ ಮಾದರಿಯ ಪಾವಿತ್ರ್ಯವನ್ನು ಬಾಲದಿ೦ದಲೇ ತರಬೇತಿಗೊಳಿಸಲಾಗುತ್ತದೆ. 
ಆದರೆ ಈ ಮಡಿ ಮೈಲಿಗೆಯ ಪರಿಕಲನೆಯು ಬೇರೆ ಬೇರೆ ರೀತಿ ಇರುವುದಕ್ಕೆ ಸಾಧ್ಯ. 

ಪವಿತ್ರ ಮತ್ತು ಅಪವಿತ್ರವೆಂಬ ಪರಿಭಾಷೆಯು ಸಾಂಸ್ಕೃತಿಕವಾಗಿಯೂ ಮುಖ್ಯವಾದ 
ಅಂಶವೊಂದನ್ನು ಪ್ರತಿಪಾದಿಸುತ್ತದೆ. "ಸ್ವ ಸಂಸ್ಕೃತಿ'ಯು ಪವಿತ್ರವೆಂದು ಅನ್ಯಸಂಸ್ಕೃತಿಯನ್ನು 
'ಅಪವಿತ್ರ'ವೆಂದು ತಿಳಿಯುವುದರ ಮೂಲಕ 'ಸ್ಪಂತ' ಮತ್ತು 'ಅನ್ಯ'ದ ನಡುವೆ ಭಿನ್ನತೆ: 
ಅಂತರಗಳನ್ನು ಕಾಪಾಡುತ್ತದೆ. "ಮಡಿ' ಯನ್ನುವುದು ಶ್ರೇಷ್ಠ "ಮೈಲಿಗೆ'ಯು ಕನಿಷ್ಠವೆಂಬ 
ತಿಳುವಳಿಕೆಯು ಮೂಲತಃ ಮನಸ್ಸು; ದೇಹ; ಸಂಸ್ಕೃತಿ; ನಿಸರ್ಗ; ಗಂಡು;ಹೆಣು; 

ಣಿ 

ಮಾತುಗಳಿಗೆ ಅನ್ವಯವಾಗುವುದು ಕೂಡಾ ಅಷ್ಟೇ ನಿಜ. 

(2. ನಿಸರ್ಗ (ನೈಸಗಿಕ) ಮೈಲಿಗೆ - ಸಂಸ್ಕೃತಿ ಪವಿತ್ರ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /ಅ&೨ 


ಹೆಣ್ಣು (ಮೈಲಿಗೆ) - ಗಂಡು (ಮಡಿ) 

ಸಹಜ ದೇಹ (ಮೈಲಿಗೆ) - ಗಂಡು (ಮಡಿ) 

ಅಶ್ಲೀಲ ಮಾತು (ಮೈಲಿಗೆ) - ಸುಸಂಸ್ಕೃತ ಭಾಷೆ (ಮಡಿ) 

. ಶೂದ್ರ (ಮೈಲಿಗೆ) - ಬ್ರಾಹ್ಮಣ (ಮಡಿ) 

ಅನೇಕ ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಇವು ಅಲ್ಲಲ್ಲಿ ಉಲ್ಲೇಖಗೊಂಡಿವೆ. 
ವಿವರಗಳಿಗೆ ನೋಡಿ: Louis Dumont 1999 Hono hericha 
ಚಕಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ್ಥ ತಿ. ೩-೬೨, ೬೪; ೬೬ 


ಜನ ಈ 


೪೮೮. ಪಿಶಾಚಿಗಳು 
ಸಾಯಣರು ಪಿಶಾಚಿಗಳನ್ನು 'ಕೃತ್ಯಾ' ಎಂದು ಕರೆದಿದ್ದಾರೆ 
ವಿಕ್ರಮಾರ್ಜುನ ವಿಜಯ; ಸಾಹಸಭೀಮ ವಿಜಯಗಳಲ್ಲಿ ಬರುವ ಮರುಳುಗಳನ್ನು 
ನೆನಪಿಸಿಕೊಳ್ಳಬಹುದು. 
ವಿವರಗಳಿಗೆ ನೋಡಿ: ಶೇಷ ನವರತ್ನ ೧೯೮೯ ನಾಲ್ಕು ವೇದಗಳು ಪುಟ. ೧೩೬. 


೪೮೯. ಪುಂಸವನ 
ರತ್ನ ಸುವರ್ಣವೃಷ್ಟಿಯ೦ ಮಾಡುತ್ತಿರಲಿಂದನಾಜ್ಞೆಯಿಂ ದಿಕ್ಕು ಮಾರಿಯರು 
ದಿವ್ಕ್‌ಷಧ ಜಲಿಧಿಗಳಿಂ. ಬ... ಎ೦ದು ಬರುತ್ತದೆ. (ವತಪೂಜಾ ವಿಧಿ ೧೯೭೫ 
ಪುಟ೫೯೭) 
ಗರ್ಭಧಾರಣೆಯು ನಿಶ್ಚಿತವಾದ ಮೇಲೆ ತಾಯಿಗೆ ಶಾರೀರಿಕ ಮತ್ತು ಮಾನಸಿಕ 
ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಗರ್ಭಧಾರಣೆಯಾದ ಮೂರು ಅಥವಾ ನಾಲ್ಕನೆಯ 
ತಿಂಗಳಲ್ಲಿ ಚಂದ್ರನು ಪುರುಷ ನಕ್ಷತ್ರದಲ್ಲಿರುವಾಗ ಅದರಲ್ಲಿಯೂ ಪುಷ್ಯ ನಕ್ಷತ್ರದಲ್ಲಿರುವ 
ಯಾವುದಾದರೂ ಒಂದು ದಿನ ಪುಂಸವನವನ್ನು ಆಚರಿಸಲಾಗುವುದು. ಆ ದಿನ 
ತಾಯಿಯು ಉಪವಾಸವಿರುತ್ತಾಳೆ. ಮತ್ತು ಆಲದ ಮರದ ಕುಡಿಯನ್ನು ಕುಟ್ಟಿ ತೆಗೆದ 
ರಸವನ್ನು ಆ ರಾತ್ರಿ "ಜಒರಣ್ಯಗರ್ಭಾಹ' ಮುಂತಾದ ವೇದಮಂತ್ರಗಳನ್ನು ಉಚ್ಚರಿಸುತ್ತಾ 
ಆಕೆಯ ಮೂಗಿನ ಹೊಳ್ಳೆಯಲ್ಲಿ ಹಾಕುತ್ತಾರೆ. ಪುರುಷ ನಕ್ಚತ್ರದೊಂದಿಗೆ ಚಂದನ 
ಸಂಯೋಗವಾಗುವುದು ಗ೦ಡು ಸಂತಾನ ಇಲ್ಲವೆ ಪೌರುಷವುಳ್ಳ ಶಿಶುವಿನ ಜನನದ 
ಸೂಚಕ. ಆದ್ದರಿಂದಲೇ ಪುಂಸವನವೆಂದರೆ ಭ್ರೂಣವನ್ನು ಸ್ವಚ್ಛಗೊಳಿಸಲಾಗುತ್ತದೆ. 
ಸುಶ್ರುತನು ವಟಶು೦ಗ, ಸಹದೇವಿ ಮತ್ತು ವಿಶ್ವದೇವ ಎಂಬ ಗಳನ್ನು ಹಾಲಿನೊಂದಿಗೆ 
ಪುಡಿಮಾಡಿ ಗರ್ಭಿಣಿ ಸ್ತ್ರೀಯ ಮೂಗಿನ 'ಬಲಹೊಳ್ಳಿಯಲ್ಲಿ ಮೂರು ನಾಲ್ಕು ತೊಟ್ಟನ್ನು 
ಹಾಕಿದಲ್ಲಿ ಗಂಡು ಸಂತಾನವಾಗುವುದೆಂದು ಹೇಳಿದ್ದಾನೆ. 
ವಿವರಗಳಿಗೆ ನೋಡಿ: ಯುಗಯಾತ್ರೀ ಭಾರತೀಯ ಸಂಸ್ಥ ತಿ ೧೯೭೧ ಸಂಪುಟ. ೨ ಪುಟ. ೨೯೪ 
ಪಂಡಿತ ಎನ್‌.ಎಲ್‌. oS ೧೯೭೩ ಸುಶ್ರುತ ಸಂಹಿತಾ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೩೩. 


೪೯೦. ಪುತ್ರಕಾಮೇಷ್ಠಿಯಾಗ 

18 ಪುತ್ರಕಾಮೇಷಷ್ಟಿಗೆಯ್ದೆ ಹೋಮ ಕುಂಡೆದಲ್ಲಿ...... 

ದ್ರುಪದನು ದ್ರೋಣನನ್ನು ಸೋಲಿಸಲು; ಅರ್ಜುನನಿಗೆ ತಕ್ಕ ಮಡದಿಯಾಗುವ 
ಮಗಳನ್ನು ಪಡೆಯಲು ಪುತ್ರಕಾಮೇಷ್ಠಿಯಾಗವನ್ನು ಮಾಡುತ್ತಾನೆ. 

(ಪಂಪ ಭಾರತ ೩-೩೨ವ) 

ಯಾವುದೇ ಯಜ್ಞಯಾಗಾದಿಗಳನ್ನು; ಪೂಜೆಗಳನ್ನು ಮಾಡುವಾಗ ಪುರೋಹಿತರು 
ಮೊದಲು ಸಂಕಲ್ಪ ಮಾಡಿಕೊಳ್ಳಿ ಎಂದು ಹೇಳುತ್ತಾರೆ. ಸ೦ಕಲ್ಪವೆ೦ದರೆ ಮನಸ್ಸಿನಲ್ಲಿ 
ತಮ್ಮ ಇಚ್ಚಿತ ಕಾಮನೆಗಳನ್ನು ಸೂಚಿಸುವುದು. ಯಜ್ಞ-ಯಾಗಾದಿಗಳು ಮುಗಿದ 
ಮೇಲೆ ಪುರೋಹಿತರು “ಸಂಕಲ್ಪ ಸಿದ್ಧಿ ರಸ್ತು” ಎಂದು ಹೇಳುತ್ತಾರೆ. ಅಂದರೆ 
ಸಂಕಲ್ಪವು ಈಡೇರಲಿ “ಎಂಬುದು ಭಾವಾರ್ಥ. ಹಾಗೆಯೇ ಕೆಲವು ಯಾಗಗಳಿಗೆ 
ನಿರ್ದಿಷ್ಟ ಉದ್ದೇಶವಿರುತ್ತದೆ. ಅದರಂತೆ ಸ೦ಕಲ್ಪವನ್ನು ಮಾಡಿಕೊಳ್ಳುತ್ತಾರೆ. ಅಶ್ವಮೇಧ 
ಯಾಗ; ಪುತ್ರಕಾಮೇಷ್ಠಿಯಾಗ ಇದಕ್ಕೆ ಉದಾಹರಣೆಗಳಾಗಿವೆ. ಪುತ್ರ ಕಾಮೇಷ್ಠಿಯಾಗವು 
ಪುತ್ರಾಕಾಂಕ್ಟೆಗಾಗಿ ನಡೆಸುವ ಯಾಗವಾಗಿದೆ. 


೪೯೧. ಪುದ್ಧಲ 

ಪುದ್ಧಲವೆ೦ಬ ಪದವನ್ನು ಜೈನರು ವಿಶಿಷ್ಟ ಅರ್ಥದಲ್ಲಿ ಬಳಸುತ್ತಾರೆ. ಪೂರಯತಿ 
ಗಲಯತಿ ಇತಿ ಪುದ್ಲಲಮ್‌ - ಎಂದರೆ ಸೇರುವ ಮತ್ತು ಬೇರೆ ಆಗುವಂಥ ಗುಣವುಳ್ಳದ್ದು 
ಪುದ್ಗಲ. ಇದನ್ನು ಭೌತವಸ್ತು(Matter) ಅಥವಾ ಭೂ ಸಾಮಾನ್ಯವೆಂದು ಕರೆಯಬಹುದು. 
ಇತರ ದರ್ಶನಗಳಲ್ಲಿನ ಪ್ರಕೃತಿ, ಪ್ರಧಾನ, ಪರಮಾಣುಗಳಿಗೆ ಇದು ಸಂವಾದಿಯಾಗಿದೆ. 
ಈ ಪುದ್ಧಲಕ್ಕೆ ಎರಡು ರೂಪಗಳಿವೆ - ಪರಮಾಣು ಮತ್ತು ಸ್ಕಂದ ಅಥವಾ ಸಂಘಾತ. 
ಪುದ್ಗಲದ ವಿಭಾಗ ಮಾಡಲು ಬಾರದ ಸೂಕ್ಷವಾದ ರೂಪಕ್ಕೆ ಅಣುವೆಂದು ಹೆಸರು. 
ನಿರವಯವಿ ಪರಮಾಣುಗಳೆಲ್ಲ ಒಂದೇ ವಿಧವುಗಳೆಂದು ಜೈನರ ವಾದ. ಆದರೂ 
ಅವು ಅನಂತ ವಸ್ತುಗಳ ಉದಯಕ್ಕೆ ಕಾರಣವಾಗಬಲ್ಲವು. ಪೃಥ್ವೀ, ಆಪ್‌, ತೇಜಸ್ಸು 
ಮತ್ತು ವಾಯು ಎಂಬ ನಾಲ್ಕು ವಿಧವಾದ ವೃತ್ಕಾಸಗಳೂ ಕೂಡ ಅನಂತರ ಉತ್ಪನ್ನವಾದವು 
ಮತ್ತು ಗೌಣ. ವೈಶೇಷಿಕರು ಹೇಳುವಂತೆ ಅವು ಶಾಶ್ವತ ಮತ್ತು ಪ್ರಧಾನವಲ್ಲ. 
ಪರಮಾಣುಗಳಲ್ಲ ಒಂದೇ ರೂಪವಾದವು. ಪರಮಾಣುಗಳೆಲ್ಲ ಒಂದೇ ರೂಪದವಾಗಿದ್ದರೂ 
ರಸ, ಗಂಧ ಮುಂತಾದ ಲಕ್ಷಣಗಳನ್ನು ಬೆಳೆಸಿಕೊ೦ಡು ಬೇರೆಯಾಗುತ್ತವೆ. ಇವುಗಳಿ೦ದಲೇ 
ಪ್ರಪಂಚವು ಹುಟ್ಟದೆ. ಎರಡು ಅಥವಾ ಹೆಚ್ಚು ಪರಮಾಣುಗಳು ಸೇರಿದಾಗ ಸ್ಮಂದ 


ಅಥವಾ ಸಂಘಾತ ಎನಿಸಿಕೊಳ್ಳುತ್ತದೆ. ದೃಷ್ಟಿಗೋಚರವಾಗುವ ಯಾವತೂ ವಸುಗಳು 
ಈ ವರ್ಗಕ್ಕೆ ಸೇರುತ್ತವೆ. iyi 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೩೮ 


೪೯೨. ಪುನರ್‌ಜನ್ಮ 

ಅವಸೃಜ ಪುನರಗ್ನೇ ಪಿತೃಭ್ಯೋ ಯಸ್ವ ಆಹುತಿಶ್ಚರತಿ ಸೃಧಾಭೀಃ 

ಆಯುರ್ವಸಾನ ಉಪವೇತು ಶೇಷಃ ಸಂಗಚ್ಛತಾಂ ತನ್ಹಾ 

ಜಾತವೇಧಃ ॥ ೧೦-೧೬-೫ 

ಯಗ್ಸೇದದಲ್ಲಿ ಹೀಗೆ ಬರುತ್ತದೆ. 

“ಅಗ್ನಿಯೇ! ಸಂಸ್ಕಾರಪೂರ್ವಕ ಅಗ್ನಿಯಲ್ಲಿ ಅರ್ಪಿತನಾದವನೂ, ಸ್ಪಧಾಕಾರಗಳಿಂದ 
ಕೊಡಲ್ಪಟ್ಟ ಉದಯಕವುಳ್ಳವನೂ ಆದ ಈ ಮೃತನನ್ನು ಅವನ ಪಿತೃಗಳ ಸಮೀಪಕ್ಕೆ 
ಕೊಂಡು ಹೋಗು. ಇವನು ಅಯುಸ್ಲಿನಿ೦ದ ಯುಕ್ತನಾಗಿ ಶರೀರ ಹೊಂದಲಿ. ಎಲೈ 
ಜಾತವೇದನೆ, ನಿನ್ನ ಕೃಪೆಯಿಂದ ಇವನಿಗೆ ಶರೀರವು ಪ್ರಾಪ್ತವಾಗಲಿ”. 

ಏವರಗಳಿಗೆ ನೋಡಿ: ಶೇಷ ನವರತ್ನ ೫4/06] ಯಗ್ಗೇದ ಪುಟ. ೯೫. 


೪೯೩. ಪುನರ್‌ ವಿವಾಹ 
ಪುನಭೂಣ ಎಂದರೆ ಎರಡನೆಯ ಸಲ ಮದುವೆಯಾದವಳು ಪುನರೂಢಾ 
ಎಂದೂ ಕರೆಯುತ್ತಾರೆ. 
ಹೆಂಗಸಿನ ಪುನರ್ವಿವಾಹವನ್ನು ಕೌಟಿಲ್ಯನು ಒಪ್ಪುತ್ತಾನೆ. 
ಮನು ಹೀಗೆ ಹೇಳುತ್ತಾನೆ: ಗರ್ಭಿಣಿಯಾಗದ ಹೆಣ್ಣನ್ನು ಎಂಟು ವರ್ಷ, ಹುಟ್ಟಿ 
ಬೆಳೆಯುವ ಸಾಯುವ ಸಂತಾನ ಹೆರುವವಳನ್ನು ಹತ್ತು ವರ್ಷ, ಕೇವಲ ಹೆಣ್ಣು 
ಹಡೆಯುವವಳನ್ನು ಹನ್ನೊಂದು ವರ್ಷಗಳವರೆಗೆ ಅನುಭವಿಸಿದ ಮೇಲೆ ಗ೦ಡ ಬೇರೆ 
ಮದುವೆಯಾಗಬಹುದು. 
ಗಂಡನು ಎರಡನೆಯ ಮದುವೆಯಾದಾಗ ಮೊದಲನೆಯವಳು ಸಿಟ್ಟುಗೊಂಡರೆ 
ಅವಳನ್ನು ಹಗ್ಗದಿಂದ ಬಿಗಿಯಬೇಕು ಅಥವಾ ತವರು ಮನೆಯಲ್ಲಿ ಅವಳನ್ನು ಬಿಡಬೇಕು. 
ಹೆಣ್ಣಿಗೆ ಲೈಂಗಿಕ ಸ್ವಾತಂತ್ರ್ಯವಿಲ್ಲ. ಆದ್ದರಿಂದ ಅವಳಿಗೆ ಪುನರ್ವಿವಾಹವಿಲ್ಲ. 
ಮದ್ಯಪಾನ ಮಾಡುವ ಕೆಟ್ಟ ನಡತೆಯ, ಚಂಡಿಯಾದ, ರೋಗಿಯಾದ, 
ಹೆಂಡತಿಯನ್ನು ಬಿಟ್ಟು ಗಂಡನು ಬೇರೆ ಮದುವೆಯಾಗಬೇಕು. 
ಐವರಗಳಿಗೆ : ಚಕಕೋಡಿ ಈಶ್ವರಶಾಸ್ತಿ ೧೮೬೭ ಮನುಸ್ಥ ತಿ ೫-೧೫೮, ೧೬೦, ೯-೬೫, ೯-0೦೨ 
ಎಂ. ವಿ. ಕೃಷ್ಣರಾವ್‌ ೧೯೫೩ ಕೌಟಿಲ್ಯ 


೪೯೪. ಪುರಂಧ್ರಿಯರು 
ಮಲಯದ `ಭಿಲ್ಲ(ಬಿಲ್ಲವ) ಪುರಂದ್ರಿಯರು. ದಿನಾಲು ತಮ್ಮ ಅಡುಗೆಗೆ ಸುಡುತ್ತಿರುವ 
ಚ೦ದನತರು ಕಾಷ್ಠಗಳ ನರುಗಂಪಿಗೆ' ಮನಸೋತು ಮಲೆನಾಡಿನಲ್ಲಿ (ಮಾಳವದಲ್ಲಿ) 
ಕಾಲೂರಿರಬೇಕು. ಮಲೆನಾಡು ಮಾಳವಾ ಆಯಿತು ಎಂದು ಶಂಬಾ ಹೇಳುತ್ತಾರೆ. 
ಏವರಗಳಿಗೆ ನೋಡಿ: ಶಂಬಾ ಜೋಶಿ ೧೯೯೯ ಸಂಪುಟ. ೧ ಪುಟ. ೧೭ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೩೫ 


೪೯೫. ಪುರುಷಾರ್ಥ 
ಪುರುಷಾರ್ಥತ್ರಿತಯಮನವ 
ಧರಿಸದೆ ವೈರಾಗ್ಯಮೇಕೆ ಪುಟ್ಟಿದುದೋ ಸಃ 
ಚ್ಛರಮೆಂಬುದನಾ೦ ಪೋಗಿಯೆ 
ನೆರೆದಲ್ಲಿಯಮಾತ್ವಮುಖ್ಯಸುತನೊಳ್‌ ತಿಳಿವೆಂ 
(ಕರ್ಣಾಟಕ ಕಾದಂಬರಿ, ೮-೧೨೦) 
ಪುರುಷಾರ್ಥಗಳು ನಾಲ್ಕು, ಧರ್ಮ, ಅರ್ಥ, ಕಾಮ, ಮೋಕ್ಷವು ಅಂತಿಮವಾದುದು. 
ಅದಕ್ಕೆ ಪೂರಕವಾಗಿ ಧರ್ಮ, ಪಸ (ಹಣ) ಕಾಮ ಇರಬೇಕೆಂದು ಧರ್ಮಶಾಸ್ತ್ರ ಗಳು 
ಹೇಳುತ್ತವೆ. 
ಮನುಷ್ಯಂ ಪುರುಷಾರ್ಥಸಿದ್ಧಿ ಯಂ ಮಾಡದಂದು, ಅಲಬ್ಬ ಲಾಭಂ ಪರಿರಕ್ಷಣಂ 
ರಕ್ಷಿತವಿವರ್ಧನಂವರ್ಧಿತತೀರ್ಥ 
ಪ್ರತಿಪಾದನಮೆ೦ಬ ಚತುರ್ವಿಧ ಪುರುಷಾರ್ಥವೃತ್ತಿಯಾಗದೆಂದು (ಕರ್ಣಾಟಕ 
ಪಂಚತಂತ್ರ, ೭೩ ವಚನ, ಭೇದ ಪ್ರಕರಣ) 
ಮನುಷ್ಯನು ಪುರುಷಾರ್ಥ ಸಿದ್ದಿಯನ್ನು ಸಾಧಿಸಬೇಕು. ಪುರುಷಾರ್ಥಗಳು ನಾಲ್ಕು 
೧. ಪಡೆಯದುದನ್ನು ಪಡೆಯುವುದು 
೨. ಪಡೆದುದನ್ನು ರಕ್ಷಿಸಿಕೊಳ್ಳುವುದು 
೩. ರಕ್ಷಿಸಿದುದನ್ನು ವೃದ್ಧಿ ಪಡಿಸುವುದು 
೪, ವೃದ್ಧಿಪಡಿಸಿದುದನ್ನು ಸರಿಯಾಗಿ ವಿನಿಯೋಗಿಸುವುದು. 
ಏವರಗಳಿಗೆ ನೋಡಿ: ಪಿ.ವಿ. ಕಾಣಿ ೨೦೦೩ ಧರ್ಮಶಾಸ್ತ್ರ ದ ಇತಿಹಾಸ 


೪೯೬. ಪುರೋಹಿತ 
ಪುರೋಹಿತನೆಂದರೆ ಪುರಕ್ಕೆ ಹಿತವನ್ನು ಉ೦ಟು ಮಾಡುವವನು ಎಂದು ಮಾತ್ರ 


ಅರ್ಥವಲ್ಲ. ಅವನು ಮರದ ಕೆಲಸವನ್ನೋ ಗಾರೆಯ ಕೆಲಸವನ್ನೋ ಮಾಡಲಾರ 
ಎಂಬುದು ಕೂಡಾ ಅರ್ಥವೇ. 


ವಿವರಗಳಿಗೆ ನೋಡಿ: Romila Thapar 1975 The Past and Prejudice P. 31 
ಚರ್ಮಕಾರ, ಕಾವಲಿನವನು, ಕೋಶಾಧ್ಯಕ್ಷ 


೪೯೭ ಪುಲಿಗೆರೆ 


ಮಾರ್ಗಕಾರನ ಹೇಳಿಕೆ. “ರಾಜಧಾನಿಯ ಪಟವಹ ಸಾಜದ ಪಲಿಗೆರೆಯ 
ತಿರುಳ ಕನ್ನಡದೊಳ್‌ 


ಕು” ಸ್ಥಳನಾಮ. ಆದರೆ ಚಾರಿತ್ರಿಕವಾಗಿ ಇದಕ್ಕೆ ಮಹತ್ವವಿದೆ. 
ಕಿಸುವೊಳಲ್‌-ಬಿಜಾಪುರ ಜಿಲ್ಲೆಯ ಈಗಿನ ಪಟ್ಟದಕಲ್ಲು ತೆ =ಪಗಿನ ಕೊಪ್ಪಳ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /ಅ೩೬ 


ಗದಗು ಬಳ್ಳಾರಿ ನಡುವಣ ರೈಲು ನಿಲ್ದಾಣ: ಪುಲಿಗೆರೆ-ಧಾರವಾಡ ಜಿಲ್ಲೆಯ(ಈಗಿನ) 
ಲಕ್ಷೇಶ್ವರ: ಒ೦ಕು೦ದ-ಬೆಳಗಾವಿ ಜಿಲ್ಲೆಯಲ್ಲಿನ(ಈಗಿನ) ಒಕ್ಕುಂದ. ಈ ನಾಲ್ಕು ಪಟ್ಟಣಗಳ 
ನಡುವಣ ನಾಡೆ ಸಂಪೂರ್ಣವಾಗಿ ಅಚ್ಚಗನ್ನಡ ಮಾತಾಡುವ ಜನರ ಪ್ರದೇಶವಾಗಿತ್ತು 
ಎಂದು” 


೪೯೮. ಪುಷ ಷ್ಟದರ್ಶನ 

ಜ್‌ ಇಕ್ಷು ಪುಷ್ಪದವೊಲೆನ್ನಯ ನಿಷ್ಠಲ ಪುಷ್ಪ ದರ್ಶನಂ......... 

(ಪಂಪ ಭಾರತ ೧-೧೧೭) 

ರಜಸ್ಪಲೆಯಾದ ಅನಂತರ ಗಂಡನನ್ನು ಸೇರುವುದರಿಂದ ಪುತ್ರಲಾಭವೆನ್ನುವುದು 
ಇಲ್ಲಿಯ ಗಮನಾರ್ಹ ಅಂಶವಾಗಿದೆ. ರಜೋದರ್ಶನವು ನಿಷ್ಠಲವಾಗಬಾರದು. ಇದಕ್ಕೆ 
ಪೂರಕವಾಗಿ ಕುಂತಿಯು ಕಬ್ಬಿನ ಹೂವಿನಂತೆ ತನ್ನ ರಜಸ್ತಲೆ ತನವು ನಿಷ್ಠಲವಾಯಿತು 
ಎ೦ದು ಹೇಳುತ್ತಾಳೆ. ರಜಸ್ಪಲೆಯಾದ ಸ್ತೀಯನ್ನು ಮುಟ್ಟಬಾರದು ಎನ್ನುವ ನಂಬಿಕೆಯು 
ಪಂಪಭಾರತದಲ್ಲಿ ಬಂದಿದೆ. (೭-೪ವ) 

ರಜೋದರ್ಶನದಿಂದ ಆರಂಭಿಸಿ ಹದಿನಾರು ದಿನ ಪರ್ಯಂತ ಯತು ಕಾಲವು. 
ಆದರೆ ಖತುವು (ರಜಸ್ಸು ಅತ್ಯಲ್ಪವಾಗಿ) ಪ್ರತ್ಯಕ್ಷವಾಗದೆ ಗರ್ಭಧಾರಣೆ ಆದುದು 
ತು೦ಬ ಇದೆ. ಇದು ಪ್ರಥಮ ದ್ವಿತೀಯಾದಿ ಗರ್ಭಗಳಲ್ಲಿ ಸಾಮಾನ್ಯ. 

ಎಂದು ಮನು ಹೇಳುತ್ತಾನೆ. ರಜೋದರ್ಶನ ಕಾಲದಿಂದ ಮೊದಲಿನ ನಾಲ್ಕು. 
ಹನ್ನೊಂದು, ಹದಿಮೂರು ಎಂದು ಆರು ರಾತ್ರಿಗಳು ಪ್ರಶಸ್ತವಲ್ಲ. ರಜಸ್ಸಿನ ಆರಂಭವು 
ರಾತ್ರಿಯಾದಾಗ ದಿನಕಾಲವು ಅಸ್ತವ್ಯಸ್ತವಾಗುವುದು. ದೈಹಿಕವಾಗಿ ವ್ಯತ್ಯಾಸವು 
ಇರುವುದರಿಂದ ಇದು ಸಾಮಾನ್ಯ ವಿಷಯವು. ಸಂತತಿಯ ಕ್ಷೇಮ ವಿಚಾರವನ್ನು 
ಹಿ೦ದೆ ಮಾಡಿ ಆಗಿದೆ. 

೬-೮-೧೦-೧೨-೧೪-೧೬ನೆಯ ರಾತ್ರಿಗಳಲ್ಲಿ ಜನಿಸಿದ ಗರ್ಭವು ಗಂಡು, 
೫-೭-೯-೧೫ನೆಯ ರಾತ್ರಿಗಳಲ್ಲಿ ಸ್ತೀಪ್ರಜೆಯು ಎಂದು ಸಿದ್ಧಾಂತವು ಎನ್ನುವುದು 
ಮನುವಿನ ಅಭಿಪ್ರಾಯ. ಅವನು ಮತ್ತೊಂದು ಕಡೆ ಹೀಗೆ ಹೇಳಿದ್ದಾನೆ: ತನ್ನ ಸ್ತ್ರೀಯು 
ರಜಸ್ವಲೆಯಾದಾಗ ಅವಳ ಎಲ್ಲ ತರದ "ಸಂಬಂಧವನ್ನು ಔಣ. 

ರಜಸ್ವಲಾ ಸಂಗವನ್ನು ಬಿಟ್ಟರೆ ಬುದ್ಧಿ, ವರ್ಚಸ್ಸು, ಬಲ ನೇತ್ರಶಕ್ತಿ, ಆಯುಸ್ಸು 
ಕ್ಷೀಣವಾಗದೆ ವೃದ್ಧಿ ಯಾಗುವುದು. 

ರಜಸ್ಟಲಾ ಸ್ತ್ರೀಯೊಡನೆ ಮಾತಾಡಬಾರದು. (ಆಮಂತ್ರಣ) ವರಣ ಮಾಡದೆ 
ಯಜ್ಞಕ್ಕೆ ರದು. 

pp” ಹುಡುಗಿಯು ಖತುಮತಿಯಾಗಿ ಮೂರು ವರ್ಷ ಕಾದಿದ್ದ ಮೇಲೆ 
ತನಗೆ ಅನುರೂಪ ಪತಿಯನ್ನು ತಾನು ವರಿಸಬಹುದು. ಆಮೇಲೆ ಹಿರಿಯರನ್ನು 
ನಿರೀಕ್ಷಿಸುವುದು ಬೇಡ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೩೭ 


ಯತು ಕಾಲದಲ್ಲಿ ರಾಣಿಗೆ ಯತ್ತಿಜರು ಇಂದ್ರಾ ಬಾರ್ಹಸ್ವತ ಚರುವನ್ನು ಕೊಡಬೇಕು. 

ಗರ್ಭ ಮತ್ತು ಪ್ರಸವ ಕೌಮಾರಭೃತ್ಯ ಶುಶ್ರೂಶೆಯನ್ನು ಮಾಡಬೇಕು. ಪುರೋಹಿತನು 

ಪುತ್ರನನ್ನು ಸಂಸ್ಕರಿಸಬೇಕು. ಪ್ರೌಢನಾದ ಮೇಲೆ ವಿದ್ಯಾವಿನಯಶೀಲವನ್ನಾಗಿಸಬೇಕು 
ಎ೦ದು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಬರುತ್ತದೆ. 

ವಿವರಗಳಿಗೆ ನೋಡಿ: ಚಕಕೋಡಿ ಈಶ್ವರಶಾಸ್ಕಿ (EEC 

ಮನುಸ್ಮೃತಿ ೩-೪೬೪೮, ೪-೪೦;೪೧, ೪-೫೭ ೯-೯೦ 


ಶ್ರೀ ಸಚ್ಚಿದಾನಂದ ಶಂಕರಭಾರತೀ ಸ್ವಾಮಿಗಳು ೨೦೧೦ ಕೌಟಿಲ್ಯನ ಅರ್ಥಶಾಸ್ತ್ರ ಪುಟ. ೧೩ 


೪೯೯. ಪೂರ್ವಭವಸ್ಮರಣೆ 

“ಪೂರ್ವಭವಸ್ಥ್ಮರಣೆ” (ಆದಿಪುರಾಣ ೩-೨೨ ವ) 

ಗಂಡ ಹೆಂಡಿರ ಸಂಬಂಧವು ಜನ್ಮಾಂತರಕ್ಕೂ ಬರುತ್ತದೆ. ಎಂಬುದಕ್ಕೆ ಪಂಪನ 
ಕಾವ್ಯದಲ್ಲಿ ಸ್ವಯಂ ಪ್ರಭೆ ಮತ್ತು ಲಲಿತಾಂಗ, ಶ್ರೀಮತಿ ಮತ್ತು ವಜಜಂಘರ ದಾಂಪತ್ಯದ 
ಉದಾಹರಣೆಯನ್ನು ಸಾಕ್ಕವಾಗಿ ಕೊಡಲಾಗಿದೆ. ಶ್ರೀಮತಿಯು ತನ್ನ ಪೂರ್ವಭವದ 
ಗಂಡನನ್ನು ಸೇರುವುದಕ್ಕಾಗಿ ತಹತಹಿಸುವ ಚಿತ್ರಣವೂ ಬಂದಿದೆ.(ಆದಿಪುರಾಣ ೯೨- 
ಹಿ ಎ೨ ಲ ೫೨೪ 

ಈ ಚಿತ್ರಣವು ಪಾತಿವ್ರತ್ಯದ, ಗಂಡನ ಹಿತಾಸಕ್ತಿಯನ್ನು ರಕ್ಷಿಸುವುದಕ್ಕಾಗಿ ಬಂದಿರುವ 
ಏಚಾರವಾಗಿದೆ. ವೈದಿಕ ಧರ್ಮಕ್ಕೆ ಪ್ರತಿಸ೦ಸ್ಕೃತಿಯಾಗಿ ಮೂಡಿದ ಜೈನಧರ್ಮವು 
ಕೂಡಾ 'ಏಕಪತಿತ್ವ', ಪಾತಿವ್ರತ್ಯದ ಮೇಲೆ ನಂಬಿಕೆ ಮುಂತಾದವುಗಳನ್ನು 
ಒತ್ತಾಯಿಸಿರುವುದಕ್ಕೆ ಮೇಲಿನ ವಿಚಾರವು ಸ್ಪಷ್ಟವಾದ ನಿದರ್ಶನವಾಗಿದೆ. 

ಜನ್ಮಾಂತರದ ಕರ್ಮದ ಫಲದಿಂದ ಹೊಲತಿಯಾಗಿ ಹುಟ್ಟಿದ ಒಬ್ಬಳಿಗೆ ಮುನಿ 
ಯೊಬ್ಬನು ಶ್ರಾವಕ ವ್ರತವನ್ನು ಕರುಣಿಸಿದ ವಿಚಾರವು ಬರುತ್ತದೆ. ಅವಳು ಅಹಿಂಸಾದಿ 
ವ್ರತವನ್ನು ಕೈಗೊಳ್ಳುತ್ತಾಳೆ ಎಂದು “ವಡ್ಡಾರಾಧನೆ'ಯು ಹೇಳುತ್ತದೆ (೧-ಪು. ೨೬. 
ಪು. ೩೦). ಶ್ರೇಣಿಕೃತ ಜಾತಿವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಜಾತಿಯಲ್ಲಿ ಇರುವ 
ಹೊಲತಿಯೊಬ್ಬಳಿಗೆ ಧಾರ್ಮಿಕ ಅಧಿಕಾರವನ್ನು ಕೊಟ್ಟು, ಅವಳನ್ನು ಜೈನಧರ್ಮಕ್ಕೆ 
ಪರಿವರ್ತಿಸಿರುವುದು ಇಲ್ಲಿಯ ಮೂಲ ಆಶಯವಾಗಿದೆ. ಈ ರೀತಿಯ ವ್ರತವನ್ನು 
ಕೊಡುವುದು ಸಾಮಾಜಿಕ ಪರಿವರ್ತನೆಯ ಒಂದು ಕ್ರಿಯಾತ್ಮಕ ಅಂಶವಾಗಿದೆ. ಧಾರ್ಮಿಕ 
ಸಂವಹನಕ್ಕೆ ಕೆಳವರ್ಗದ ಸ್ತೀಯರನ್ನು ಜೈನಧರ್ಮವು ಬಳಸಿಕೊಂಡಿರುವುದನ್ನು 
ಮೇಲಿನ ಘಟನೆಯು ಹೇಳುತ್ತದೆ. ಈ ಮೂಲಕ ವೈದಿಕ ಧರ್ಮಕ್ಕೆ ಪ್ರತಿಭಟನೆಯೂ 


ಇಲ್ಲಿ ವ್ಯಕ್ತವಾಗುತ್ತದೆ. 
೫೦೦. ಪೂರ್ವರಂಗ 


ರಾಜಾದಿಮನುಜಸಭೆಗಂ ಮೆಜೆಯಲೆಂದು ಶುದ್ಧವಚಿತ್ರಮೆಂಬ ಪೂರ್ವರಂಗ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೩೮ 


ಪ್ರಸಂಗದೊಳ್‌ ಚರ್ಚರಪೂಜಾಮಂಗಳ ಪದೋಚ್ಛಾರಣ ಪುಷ್ಟಾ೦ಜಲಿ 

ವಿಕ್ಷೇಪ ಪಣಾದಿನಾಂದಿವಿಧಿಯಂ ನಿರ್ವರ್ತಿಸಿ ದೃಶ್ವಶವೃದ್ಧಢಮಾತ್ರಾದಿ ಪ ಪಯೋಗಂಗಳೊಳಂ 

(ಕೆ.ಎಲ್‌. ನರಸಿಂಹಶಾಸ್ತಿ ೨೦೦೯ ಆದಿಪುರಾಣ ೭ -೧೧೫ ವ) 

ನಾಟಕವೆಂದರೆ ಲೋಕವ ತ್ತಾನುಕರಣ ಅಥವಾ ಕೃತಾನುಕರಣ. ಪಂಪ ಅದನ್ನಿಲ್ಲಿ 
ಪ್ರಸ್ತಾವಿಸಿದ್ದಾನೆ. 

“ಇದು ರಂಗದಲ್ಲಿ ಎಲ್ಲಕ್ಕಿಂತ ಮುಂಚೆ("ಪೂರ್ವ') ಪ್ರಯೋಗಿಸಲ್ಪಡುವುದರಿಂದ 
ಇದಕ್ಕೆ "ಪೂರ್ವರಂಗ' ಎಂಬ ಹೆಸರು. ತೆರೆಯ ಹಿಂದೆ ಇದನ್ನು ಗೀತ-ವಾದ್ಯಗಳಿಂದ 
ಸ ತೆರೆಯನ್ನು ತೆಗೆದ ಮೇಲೆ ನೃತ್ತ-ಗೀತಗಳಿಂದ ಮಕಡೆ RE ಬೇಕು. 
ಅನೇಕ ತರದ ಚಾರೀಗಳನ್ನು ಬಳಸಿ ದೇವತೆಗಳ ಸ್ತುತಿ ಮಾಡಿ ನಾಂದೀ ಶ್ಲೋಕವನ್ನು 
ಪಠಿಸಬೇಕು. ಇದರಿಂದ ನಾಟಕದ ಪ್ರಾರಂಭ ಎಂಬುದಕ್ಕೆ ಇದಕ್ಕೆ ಉತ್ಥಾಪನ ಎಂಬ 
ಹೆಸರು; ತರುವಾಯ ಪರಿವರ್ತನ, ಎಂದರೆ ಸುತ್ತಲೂ ದೇವತೆಗಳನ್ನು ಕುಣಿಯುತ್ತ 
ವಂದಿಸುವುದು. ಮುಂದೆ ಅಭಿನಯದಿಂದ ಪ್ರಾರಂಭ, ಇದಕ್ಕೆ ರಂಗದ್ವಾರ ಎಂಬ 
ಹೆಸರು (ನಾಟಕದ ಬಾಗಿಲು). ಗೀತವಾದ್ಯಗಳಿ೦ದ ದೇವತೆಗಳು ಸಂತುಷ್ನರಾಗುವರು, 
ದೈತ್ಯ-ದಾನವರು ಓಡಿ ಹೋಗುವರು, ವಿಘ್ನಗಳ ನಾಶವಾಗುವುದು, ವಾದ್ಯಮೇಳದಲ್ಲಿ 
ಲಯ ನಿಂತಾಗ ಪ್ರದಕ್ಷಿಣೆ, ಒಂದನೆಯ ಮತ್ತು ಎರಡನೆಯ ಲಯಸ್ಕಗಿತಗಳ ನಡುವೆ 
ಸೂತ್ರಧಾರನು ಪ್ರವೇಶಿಸುತ್ತಾನೆ; ಪುಷಾ ಪ್ರಾಂಜಲಿಗಳಾದ. ಮತ್ತು ಒಬ್ಬ ಕಮಂಡಲು 
ಇನ್ನೊಬ್ಬ ಜರ್ಜರ ಹಿಡಿದುಕೊಂಡ ಇಬ್ಬರು ಪಾರಿಪಾರ್ಶ್ವಕರು (ಸೂತ್ರಧಾರನ ಜೊತೆಯ 
ನಟರು)ಪ್ರವೇಶಿಸುವರು. ಸೂತ್ರಧಾರನು ಅವರ ಮಧ್ಯದಲ್ಲಿ ನಿಲ್ಲುವನು. ಮೂವ್ವರೂ 
ಹೂಗಳನ್ನು ಚೆಲ್ಲಿ, ಮೂರು ಪ್ರದಕ್ಷಿಣೆ ಹಾಕುತ್ತ ವಂದಿಸುವರು. ಆಮೇಲೆ (ಅವರು 
ಕುಣಿಯುವ, ಅದರ ಜೊತೆಯ ಸಂಗೀತದ ವಿವರಣೆಯಾಗಿ) ಪೂರ್ವ-ದಕ್ಷಿಣ- 
ಪಶ್ಚಿಮ-ಉತ್ತರ ದಿಕ್ಟಾಲಕರನ್ನು ವ೦ದಿಸುವರು (ಇಲ್ಲಿ ಗೀತ ವಾದ್ಯಗಳ ಸೂಕ್ಷಗಳ 
ವರ್ಣನೆ ಇದೆ). ಸೂತ್ರಧಾರನು ನಾಂದೀ ಶ್ಲೋಕವನ್ನು ಪಠಿಸುವನು. ದೇವತಾ 
ಸ್ತೋತ್ರ ಜರ್ಜರ ಸ್ತೋತ್ರಗಳಾದ ಮೇಲೆ ಪಾರಿಪಾರ್ಶ್ವಕರು. ಹಸ್ತಪಾದಗಳ ಪ್ರಚಾರ 
(ಎಂದರೆ ಕರಣ) ಬೇರೆ ಬೇರೆ ರಂಗಸ್ಥಲಕ್ಕೆ ಬೇರೆ ಬೇರೆ ಕಾಲದಲ್ಲಿರುವುದು. ಇದಾದ 
ಮೇಲೆ ಪಾತ್ರಗಳು ನಿಷ್ಠಮಿಸುವುವು. ಇದು ಶುದ್ಧ ಪೂರ್ವರಂಗ. ಮುಂದೆ ನರ್ತಕಿಯರು 
ಪ್ರವೇಶಿಸಿದಾಗ ಇದೇ ಮಿಶ್ರ ಇಲ್ಲವೆ ಚಿತ್ರ ಪೂರ್ವರಂಗ ಎನ್ನಿಸುವುದು. ಮುಗಿದ 
ಮೇಲೆ ಸೂತ್ರಧಾರನು ನಿಷ್ಯಮಿಸುವನು.” 
ವಿವರಗಳಿಗೆ : ಆಮೂರ ಜಿ. ಎಸ್‌. ೨೦೦೬ ಶ್ರೀರಂಗ ಸಾರಸ್ಥತ (ಸಂಪುಟ. ೮) ಪುಟ. ೬೦೧-೬೦೨. 


೫೦೧. ಪೂರ್ವಾಂಗಗಳು 
ಎಂಟು ಪೂರ್ವಾಂಗಗಳೆಂದು ಚಾವುಂಡರಾಯ ಪುರಾಣದಲ್ಲಿ ಬರುತ್ತದೆ. 
(ಅಭಿನಂದನ ಪುರಾಣಂ ಪುಟ.೧೦೮) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೩೯ 


ನಿರ್ಭಯನಿಗೆ ನಃಶಂಕಿತ ಅಂಗವಿರುತ್ತದೆ. ಕರ್ಮಫಲದ ಇಚ್ಛೆ ಮಾಡುವುದಿಲ್ಲವೋ 
ಅದು ನಿಃಕಾಂಕ್ಷಿತ ಅಂಗ; ತಮ್ಮಲ್ಲಿ ತಮ್ಮ ಗುಣದ ದೊಡ್ಡಸ್ತಿಕೆಯ ಬುದ್ದಿಯಿಂದ 
ತಮ್ಮನ್ನು ಶ್ರೇಷ್ಠವೆಂದು ಮನ್ನಿಸಿ ಪರದಲ್ಲಿ ಬುದ್ಧಿಯಿರುವುದು ಅದನ್ನು ವಿಚಿಕಿತ್ಸೆಯೆ೦ದು 
ಹೇಳುತ್ತಾರೆ. ಇದನ್ನು ನಿರ್ವಿಚಿಕಿತ್ಸೆ ಅಂಗವೆಂದು ಕರೆಯುತ್ತಾರೆ. ಯಥಾರ್ಥ ದೃಷ್ಟಿಯಿದ್ದರೆ 
ಅಮೂಢ ಅಂಗವೆಂದು ಕರೆಯುತ್ತಾರೆ. ಆತ್ಮಶಕ್ತಿಯನ್ನು ಹೆಚ್ಚಿಸುವುದು ಉಪಗೂಹನವೆಂದು 
ಕರೆಯುತ್ತಾರೆ. ಧರಸ್ಥಾಪನೆಗೊಳಿಸುವುದು ಸ್ಥಿತಿಕರಣದ ಅಂಗ. “ಯಾವ ಕಪಟ 
ಭಾವನೆಯೂ ಇಲ್ಲದೆ ಸದ್ಭಾವನೆಯಿಂದ ಧರ್ಮಬಂಧುವಿಗೆ ಯೋಗ್ಯತೆಗೆ ತಕ್ಕಂತೆ 
ಆದರ ಸತ್ವಾರಗಳನ್ನು ಮಾಡುವುದೇ ವಾತ್ಸಲ್ಯಾಂಗ ಜಿನ ಧರ್ನದ ಉದ್ಯೋತ ಮಾಡುವುದು 
ಪ್ರಭಾವನಾ ಅಂಗ. ಇವು ಎಂಟು ಪೂರ್ವಾ೦ಗಗಳು. 


೫೦೨. ಪೃ 
ಈ ಭೂಮಿಯು ಮೊದಲು ಪೃಥುರಾಜನಿಂದ ಆಳಲ್ಪಟ್ಟಿದೆ. ಪೃಥುವಿನ 
ಹೆಂಡತಿಯೆಂದೇ ಭೂಮಿಯನ್ನು ಹೇಳುವರು. ಮುಳ್ಳುಗಿಡ ಕಡಿದವನು ಹೊಲದ 
ಹಕ್ಕುದಾರನು. ಬಾಣ ಹೊಡೆದವನಿಗೆ ಮೃಗದ ಹಕ್ಕು. ಇದರಂತೆ ವಿವಾಹವಾದವನು 
ಹೆಣ್ಣಿಗೆ ಹಕ್ಕುದಾರನು. ಅಕ್ರಮಸಂಬ೦ಧವು ಸ್ವತ್ತವನ್ನು ಉಂಟು ಮಾಡುವುದಿಲ್ಲ. 
ವಿವರಗಳಿಗೆ ನೋಡಿ: ಚಕ್ಷಕೋಡಿ ಈಶ್ವರಶಾಸ್ತ್ರಿ ೧೯೬೭ ಮನುಸ್ಫರ್ತಿ-೪೪ 


೫೦೩. ಪೆಂಡತಿ 
ಪೆಂಡಿರ ಮಾತಂ ಸಲೆ ಕೈ 
ಕೊಂಡವರಭಿಮತದೆ ನಡೆವನಪೊಡೆ ಗಂಡಂ । 
ಗಂಡನಣಮಾಗಲಜೆಯಂ 
ಭಂಡಂ ಮೇಣ್‌ ಷಂಡನಕ್ಕುಮಾ ಚಂಡಾಲಂ ॥ (ಪು.೧೦೮) 
(ಕರ್ಣಾಟಕ ಪಂಚತಂತ್ರ ಭೇದ ಪ್ರಕರಣ, ೨೨೧) 
ಹೆಂಡಿರ ಮಾತನ್ನು ಕೇಳಿ ಅವರ ಅಭಿಪ್ರಾಯದಂತೆ ನಡೆಯುವ ಗಂಡನು 
ಭಂಡ, ಷಂಡ ಮತ್ತು ಚಂಡಾಲರಿಗೆ ಸಮನಾಗುತ್ತಾನೆ. ಹೆಂಡಿರ ಮಾತನ್ನು ಕೇಳಬಾರದು 
ಎನ್ನುವುದಕ್ಕೆ ಇಲ್ಲಿ ಧ್ವನಿತ ಅರ್ಥವಿದೆ. ಹೆಂಗಸರು ಚಂಚಲ ಸ್ವಭಾವದವರು. ಹೆಂಗಸರು 
ನಂಬಿಕೆಗೆ ಅರ್ಹರಲ್ಲವೆ೦ಬ ಮಾತು ದುರ್ಗಸಿಂಹನ ಪಂಚತಂತ್ರದಲ್ಲಿದೆ. 
ಎಲ್ಲ ಸಮಯದಲ್ಲೂ ಸ್ತ್ರೀಗೆ ರಕ್ಷಣೆ ನೀಡಬೇಕು. ರಕ್ಷಣೆ ನೀಡದಿದ್ದರೆ ಎರಡೂ 
ಕುಟುಂಬಗಳಿಗೆ ದುಃಖ ತಪ್ಪಿದ್ದಲ್ಲ. ರೋಗ, ಹೆ೦ಡ, ಜೂಜಿಗೆ ಬಲಿಯಾದ ಗಂಡನ 
ಸೇವೆ ಮಾಡದ ಹೆಂಡತಿಯನ್ನು ಅಲಂಕಾರ ಹಾಗೂ ಹಾಸಿಗೆ ನೀಡದೆ ಮೂರು 
ತಿಂಗಳವರೆಗೆ ನರಳಿಸಬೇಕು ಎಂದು ಮನು ಹೇಳುತ್ತಾನೆ. 
ವಿವರಗಳಿಗೆ ನೋಡಿ: ಚಕ್ರಕೋಡಿ ಈಶ್ವರಶಾಸ್ತ್ರಿ 1967 ಮನುಸ್ಮೃತಿ 9-5, 9-78. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೪೦ 


೫೦೪. ಪೆಂಡಿರು ಪೆಂಡಿರೊಳೆಂತು ಬೆರೆಸುವುದು 
ಬಂಡಣದೊಳನ್ನನೋಡಿಸಿ 
ಕೊಂಡುಯ್ತಂ ನಿನ್ನನಾ ಸರಿತ್ತುತನಾನುಂ । 
ಪೆಂಡತಿಯೆನಾದೆನದಟಿಂ 
ಪೆಂಡಿರ್‌ ಪೆಂಡಿರೊಳದೆಂತು ಬೆರಸುವರಬಲೇ ॥ 
(ವಿಕಮಾರ್ಜುನವಿಜಯ ೧-೭೬) 
ಸ್ವಯಂವರ ಮಂಟಪದಲ್ಲಿ ನೆರೆದ ರಾಜಪುತ್ರರನ್ನೆಲ್ಲ ಜಯಿಸಿದ ಭೀಷ್ಮನು ತನ್ನನ್ನು 
ವರಿಸದುದರಿಂದ ಖಿನ್ನಳಾದ ಅಂಬೆ, ಮೊದಲು ತನಗುಂಗುರವಿಟ್ಟ ಸಾಲ್ವಲನೆಡೆಗೈದಿ, 
ತನ್ನನ್ನು ವರಿಸಬೇಕೆಂದು ಪ್ರಾರ್ಥಿಸಿದಳು. ಆಗ ಅಭಿಮಾನದ ಮೂರ್ತಿಯಾದ ಆ 
ವೀರಾಗ್ರೇಸರನೆಂದ ಮಾತಿದು. ಈ ಪದ್ಯದಲ್ಲಿ “ಆನುಂ ಪೆಂಡತಿಯೆನಾದೆ'ನೆಂಬ 
ಭಾಗದವರೆಗೆ ಅಷ್ಟೊಂದು ಹೊಳಪು ತೋರುವುದಿಲ್ಲ. ಆದರೆ ತನ್ನನ್ನು "ಪೆಂಡತಿ'ಯನ್ನಾಗಿ 
ಮಾಡಿದ ಮೇಲೆ “ಪಂಡಿರ್‌ ಪೆಂಡಿರೊಳದೆಂತು ಕೂಡುವುದಬಲೇ' ಎಂದೆಳೆದ 
ಜೀವರೇಖೆ ಪದ್ಯಕ್ಕೆ ಮಾತ್ರವಲ್ಲ. ಸಾಲ್ವಲನ ಜೀವನ ಚಿತ್ರಕ್ಕೇ ಕಳಗೊಟ್ಟಿರುವುದನ್ನು 
ಭಾವಿಸಿರಿ. ತನ್ನಲ್ಲಿ ಆ ರಾಜಪುತ್ರಿಗವಹೇಳನವನ್ನು೦ಟುಮಾಡಲಿಕ್ಕಾಗಿ, ತನ್ನ ನೋರೆಗೇ 
ಲಜ್ಜಾ ಸ್ವರೂಪದ ಮಸಿಯನ್ನು ಬಳಿದುಕೊಂಡ ಮಾತದು. ಆದರಿಂದ, ಅನ್ಯರೆದೆಯಲ್ಲಿ 
ಹಾಸ್ಯ, ಅವಳ೦ತರದಲ್ಲಿ ಜುಗುಪ್ಪೆ ಎಲ್ಲೆಡೆಯಲ್ಲಿಯೂ ಸತ್ಯ, ಎ೦ಬವುಗಳನ್ನು ಲೇಪಿಸಿದ 
ಪದ್ಯವಿದು ನೂತನ ವಾದೊಂದು ರಸಾಹನವೇ ಆಗಿದೆ ಎನ್ನಬಹುದ. ಅದನ್ನಾಡುವ 
ಸಾಲ್ವಲನ ಮೋರೆ ಸೋಲದಿಂದ ಪುರಾಣಚ್ಛಾಯೆಯನ್ನೇ ಹೊಂದಿರಬಹುದಾದರೂ, 
ಆ ಮಾತು ಪುರಾಣಚ್ಛಾಯೆಗೊಂಡಿಲ್ಲ. ವೀರತ್ವವೆಂಬುದು ತಾತ್ಕಾಲಿಕವಾದ 
ಸೋಲಗೆಲವುಗಳಲ್ಲಿರುವುದಲ್ಲ, ದೃಢನಿಶ್ಚಯದ ಅಂತರಂಗದಲ್ಲಿ. ಇಂತ ಗುಣವೀಗ 
ಆರ್ಥಿಕ ಕಾಂತಿ. ಪಂಪನ "ವಿಕ್ರಮಾರ್ಜುನ ವಿಜಯ'ದಲ್ಲಂತೂ ಈ ಕಾಂತಿ ಎಲ್ಲೆಲ್ಲಿಯೂ 
ಹರಡಿ ಹಬ್ಬದೆ ಎನ್ನಬೇಕು. 
ಮುಳಿಯ ತಿಮ್ಮಪ್ಪಯ್ಯನವರು ಪಂಪ ಭಾರತದ ಈ ಪ್ರಸಂಗದ ಕಡೆಗೆ ವಿಶೇಷ 
ಚರ್ಚೆಯನ್ನು ಮಾಡಿರುವುದು ಗಮನಾರ್ಹ. 
ವಿವರಗಳಿಗೆ ನೋಡಿ: ಮುಳಿಯ ತಿಮ್ಮಪ್ಪಯ್ಯ ೨೦೦೬ ನಾಡೋಜಪಂಪ 


೫೦೫. ಪೆಣ್ಣುಯ್ಯಲ್‌ (ಪರಸ್ತ್ರೀ ಅಪಹರಣ) 
ಅನ್ಯಾಯದಿ೦ ಪರಸ್ಥಿ ೇಹರಣ೦ಗೆಯ್ದಂ 
ಮಹಾಪಾತಕನೆನೆಂದು ತನ್ನಂ ತಾನಾದಮಾನುಂ ನಿಂದಿಸಿ........... 
(ಡಿ.ಎಲ್‌.ಎನ್‌.೨೦೦೯ ವಡ್ಡಾರಾಧನೆ ಪು.೧೦೮). 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೪೧ 


ಪೊನ್ನನ ಶಾಂತಿಪುರಾಣದಲ್ಲಿ ಸ್ತ್ರ ಅಪಹರಣದ ವಿಷಯ ಮತ್ತು ಕೊಡಗೂಸಿನ 

ಸಂಗತಿಯು ಬರುತ್ತದೆ. 
(ಶಾಂತಿಪುರಾಣಂ ೩-೮೧ ವ) 

ಪೆಣ್‌ ಎಂದರೆ ಹೆಣ್ಣು, ಪುಯ್ಕಲ್‌ ಅಂದರ ಅಪಹರಣ ಕಾಲದಲ್ಲಿನ ಅಳು. 
ಹೆಣ್ಣನ್ನು ಅಪಹರಿಸುವಾಗ ಹೆಣ್ಣು ಅಳುವುದನ್ನು ಅವಳ ಆರ್ತದಧ್ಧನಿಯನ್ನು ಪೆಣ್ಣುಯ್ಯಲ್‌ 
ಸೂಚಿಸುತದೆ. 

ತಮ್ಮ ಶತ್ರುಗಳನ್ನು ಸದೆಬಡಿದು ಅವರ ಮೇಲೆ ಮತ್ತೂ ಸೇಡು ತೀರಿಸಿಕೊಳ್ಳುವ 
ಸಲುವಾಗಿ ಗೆಲುವಿನತ್ತ ಹೊರಟವರು ಸೋತವರ ಊರುಗಳ ಮೇಲೆ ಬೀಳುತ್ತಿದ್ದರು. 
ಇಂತಹ ಸಮಯಗಳಲ್ಲಿ ಅಸಹಾಯಕರಾದ ಹೆಣ್ಣುಮಕ್ಕಳು ಅಪಮಾನಕ್ಕೆ 
ಗುರಿಯಾಗುತ್ತಿದ್ದರು. ಅಷ್ಟೇ ಅಲ್ಲ, ಮನೆಗಳು ದರೋಡೆಗೆ ಒಳಗಾಗುತ್ತಿದ್ದವು. 

ಶೇಷಶಾಸ್ತ್ರಿ ಹೀಗೆ ಹೇಳುತ್ತಾರೆ: 

ಹೆಂಗಸ ರನ್ನು ಮಾನಭಂಗ ಮಾಡಲು ಯತ್ತಿಸಿದಾಗ ಅವರು ರಕ್ಷಣೆಗಾಗಿ 
ಕೂಗಿಕೊಳ್ಳುತ್ತಿದ್ದರು. ಇದನ್ನು ಕೇಳಿ ಸಹಿಸಲಾರದ ಗಂಡಸರು ಶಕ್ತಿಮೀರಿ ತಮ್ಮ 
ಪರಾಕ್ರಮವನ್ನು ತೋರುತ್ತಿದ್ದರು. ಶಾಸನಗಳಲ್ಲಿ ಇಂಥ ಘಟನೆಗಳನ್ನು “ಪೆಣ್ಣುಯ್ಯಲ್‌ 
(ಅಂದರೆ "ಹೆಂಗಸರ ಕೂಗು')?' “ಪೆಣ್ಣಿರುತಡೆಯುರ್ಚ್ಚು” (ಹೆಣ್ಣುಮಕ್ಕಳ ಉಡೆಯನ್ನು 
ಬಿಚ್ಚಿ ಮಾನಭಂಗಕ್ಕೆ ಪ್ರಯತ್ನಿಸುವುದು) ಎಂಬುದಾಗಿ ಕರೆದಿದೆ. ಸುಮಾರು 
ಹದಿಮೂರನೆಯ ಶತಮಾನಕ್ಕೆ ಸೇರಿದ ಅಬ್ಬಲೂರಿನ ಎರಡು ವೀರಗಲ್ಲುಗಳಲ್ಲಿ 
ಆಕ್ರಮಣಕಾರರು ಹೆಂಗಸರ ಮಾನಭಂಗ ಮಾಡುತ್ತಿರುವ, ಮಾಡಿರುವ ವಿವರಗಳನ್ನು 
ಶಿಲ್ಪದಲ್ಲಿ ಬಿಡಿಸಲಾಗಿದೆ. ಮಾನಭಂಗಕ್ಕೆ ಯತ್ನಿಸಿದ ಆಕ್ರಮಣಕಾರರನ್ನು ಹಿಮ್ಮೆಟ್ಟಿಸಿದ 
ವೀರನ ಹಿಂದೆ ತಮ್ಮ ಒಂದು ಕೈಲಿ ಮರ್ಮಾಂಗವನ್ನು ಮತ್ತೊಂದು ಕ್ಕ ಮತ್ತೊಂದು 
ಕೈಯಲ್ಲಿ ಸ್ತನಗಳ ಮುಚ್ಚಿಕೊಂಡು ಅವಮಾನದಿಂದ ತಲೆ ತಗ್ಗಿಸಿರುವ ಸ್ತ್ರೀಯರು, 
ಮಗುವನ್ನು ಹೊತ್ತ ತಾಯಿ, ಅಪಮಾನಕ್ಕೆ ಒಳಗಾದರೂ ತನ್ನ ಕಂದನನ್ನು ಎತ್ತಿಕೊಂಡು 
ಆ ಮೂಲಕ ತನ್ನ ಮರ್ಯಾದೆ ಕಾಪಾಡಿಕೊಳ್ಳಲು ಕಂಗಾಲು ಪಡುತ್ತಿರುವ ತಾಯಿ ಈ 
ಅಮಾನವೀಯ ಕೃತ್ಯಗಳನ್ನು ಕಂಡು ಚಾ ತಿಳಿಯದೆ ಬೆಕ್ಕಸ ಬೆರಗಿನಿಂದ 
ನೋಡುತ್ತಾ ತನ್ನ ಒಂದು ಕೈಯಿಂದ ತನ್ನ ತಾಯಿಯ ಕೃಹಿಡಿದಿರುವ ಹ ಮುಂತಾದ 
ಶಿಲದ ಸರಗ ಮನಸನ್ನು ಕಲಕುತ್ತದೆ. 

ಪೆಣ್‌ ಎಂದರೆ ಹೆಣ್ಣು, ಪುಯ್ಕಲ್‌ ಅಂದರೆ ಅಪಹರಣ ಕಾಲದಲ್ಲಿನ ಅಳು. 
ಹೆಣ್ಣನ್ನು ಅಪಹರಿಸುವಾಗ ಹೆಣ್ಣು ಅಳುವುದನ್ನು ಅವಳ ಆರ್ತಧ್ದನಿಯನ್ನು ಪೆಣ್ಣುಯ್ಯಲ್‌ 
ಸೂಚಿಸುತ್ತದೆ. 

ತಮ್ಮ ಶತ್ರುಗಳನ್ನು ಸದೆಬಡಿದು ಅವರ ಮೇಲೆ ಮತ್ತೂ ಸೇಡು ತೀರಿಸಿಕೊಳ್ಳುವ 
ಸಲುಪಾಗಿ ಗೆಲುವಿನತ್ತ. ಹೊರಟವರು ಸೋತವರ ಊರುಗಳ ಮೇಲೆ ಬೀಳುತ್ತಿದ್ದರು. 
ಇಂತಹ ಸಮಯಗಳಲ್ಲಿ ಅಸಾಯಕರಾದ ಹೆಣ್ಣುಮಕ್ಕಳು ಅಪಮಾನಕ್ಕೆ ಗುರಿಯಾಗುತ್ತಿದ್ದರು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೮೮೨ 


ಅಷ್ಟೇ ಅಲ್ಲ, ಮನೆಗಳು ದರೋಡೆಗೆ ಒಳಗಾಗುತ್ತಿದ್ದವು. 
ಹೆಣ್ಣಿನ ಮಾನಭಂಗದ ಸಂದರ್ಭದಲ್ಲಿ ಹೋರಾಡಿದ ವೀರರನ್ನು ಸ್ಮಾರಕಗಳು 
ಹೊಗಳುತ್ತವೆ. ಆದರೆ ಪೆಣ್ಣುಯ್ಯಲ್‌ ಅನ್ನುವುದು ಮಾತ್ರ ಅತ್ಯಂತ ಅಮಾನವೀಯ 
ಪದ್ಧತಿಯಾಗಿದೆ. 
ಪೆಣ್ಣುಯ್ಕಲುಗಳು ಯಾವಾಗ ಆಗುತ್ತಿದ್ದುವು ಎಂಬುದನ್ನು ಹೇಳುವುದು ಕಷ್ಟ 
ಯುದ್ಧಾನ೦ತರ ಸೋತ ಅರಸರ ಊರುಗಳನ್ನು ಗೆದ್ದವರು ಆಕ್ರಮಿಸಿದಾಗ ನಡೆದಿರ 
ಬಹುದು ಅಥವಾ ಹೆಣ್ಣುಮಕ್ಕಳು ಒಂಟಿಯಾಗಿದ್ದಾಗ ನಡೆದಿರಬಹುದು. “ಒಮ್ಮೊಮ್ಮೆ 
ಕೇವಲ ಸ್ತ್ರೀಯರನ್ನು ಅವಮಾನಗೊಳಿಸುವ ಉದ್ದೇಶದಿ೦ದಲೂ ದಾಳಿಕಾರರು 
ಬರುತ್ತಿದ್ದರು” ಈ ರೀತಿಯ ಹುಯ್ಕಲುಗಳ ಪ್ರಸ್ತಾಪ ವೀರಗಲ್ಲುಗಳಲ್ಲಿ ಅಪರೂಪ. 
ಆದರೂ ಈ ಅಂಶ “ಪೆಂಡಿರುಡೆಯುರ್ಚ್ಚವಾಗಳು” ಎ೦ಬ ವಾಕ್ಯದಲ್ಲಿ ಸೂಚಿತವಾಗಿದ್ದಂತೆ 
ತೋರುತ್ತದೆ. ಆದರೆ ಪೆಣ್ಣುಯ್ಯಲಿನ ವಿವರಗಳು ಅವುಗಳಿಂದ ದೊರೆಯುವುದಿಲ್ಲ 
ಎಂದು ಶೇಷಶಾಸ್ತಿಯವರ ಅಭಿಪ್ರಾಯ. 
ವಿವರಗಳಿಗೆ ನೋಡಿ: ಡಾ. ಆರ್‌. ಶೇಷಶಾಸ್ತ್ರಿ ೨೦೦೫ ಶಾಸನ ಪರಿಚಯ ಪುಟ. ೨೬-೨೭, ೧೫೮ 
ಡಾ. ಎಂ. ಚಿದಾನಂದಮೂರ್ತಿ ೨೦೦೮ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ವಯನ 


೫೦೬. ಪೆರ್ಗಡೆಗಳು 

“ಅಟ್ಟಿದ ನಿಮ್ಮ ಪೆರ್ಗಡೆ ಬರ್ದುಂಕಿದನೆಂಬುದ ನಿಂದ 

ಜಾಲಮಂ... (ಪಂಪಭಾರತ ೯-೮೯) 

ಪೆರ್ಗಡೆಗಳ ಕುರಿತು ಜಿ. ಎಸ್‌. ದೀಕ್ಷಿತರು “ನಾಡು ಅಥವಾ ಗ್ರಾಮದ ಮುಖ್ಯಸ್ಥ 
ಗಾವುಂಡ, ಪೆರ್ಗಡೆ ಎಂಬವರು ನಾಡುಗಳ ಇಲ್ಲವೆ ಹಳ್ಳಿಗಳ ಇಲ್ಲವೆ ಯಾವುದೇ 
ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ತೆರಿಗೆ ಸಂಗಹಿಸುವ ಅಧಿಕಾರ ಹೊಂದಿದ್ದ ಪೆರ್ಗಡೆಯನ್ನು 
"ಸುಂಕದ ಹೆಗ್ಗಡೆ' ಎಂದು ಕರೆದಿದ್ದಾರೆ” ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 
ಈ ಮಾತಿನಿಂದ ಪೆರ್ಗಡೆಗಳಲ್ಲಿ ಕೆಲವರು ಯಾವುದೇ ವಿಬಾಗದ 
ಆಡಳಿತಾಧಿಕಾರಿಗಳಾಗಿದ್ದು ಮತ್ತೆ ಕೆಲವರು ಸುಂಕದಧಿಕಾರಿಗಳಾಗಿದ್ದರೆ೦ದು ತಿಳಿಯುತ್ತದೆ. 
"ಪೆರ್ಗಡೆ' ಎಂಬುದು ಸಂಸ್ಕೃತದ "ಮಹತ್ತರ' ಎಂಬುದರ ಸಮಾನ ಪದವಾಗಿರಲೂ 
ಸಾಧ್ಯ' ಎಂದು ಡಾ. ಎಂ. ಚಿದಾನಂದ ಮೂರ್ತಿಯವರು ಹೇಳಿದ್ದಾರೆ. 

ಪೆರ್ಗಡೆಗಳು ವಿವಿಧ ತೆರನಾದ ಸುಂಕವನ್ನು ಸಂಗಹಿಸುವ ಅಧಿಕಾರಿಗಳಾಗಿದ್ದಾರೆ. 
ಅವರನ್ನು ಸುಂಕವೆಗ್ಗಡೆಗಳೆಂದು ಕರೆಯುತ್ತಾರೆ. ಅವರಲ್ಲಿ ಕೆಲವರು ಒಂದೇ ಸುಂಕವನ್ನು 
ಸಂಗ್ರಹಿಸುವ ಅಧಿಕಾರಿಗಳಾಗಿದ್ದರೆ ಮತ್ತೆ ಕೆಲವರು ಒಂದಕ್ಕಿಂತ ಹೆಚ್ಚು ಸುಂಕವನ್ನು 
ಸ೦ಗ್ರಹಿಸುವವರಿದ್ದಾರೆ. ಸಂಗ್ರಹಿಸುವ ಸುಂಕದಲ್ಲಿ ಕೆಲವು ಭಾಗ ಇವರಿಗೆ ಸ೦ಬಳವಾಗಿ 
ಸಲುತಿತು. 


೧೧.೦ ೨ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೪೬&೩ 


ವಿವರಗಳಿಗೆ : Dikshit G S. 1974 Local Self Government in Medival Karnataka 0 31 
ಡಾ. ಎಂ. ಚಿದಾನಂದಮೂರ್ತಿ ೨೦೦೮ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಪುಟ. ೨೮೨. 


೫೦೭. ಪೆರ್ಮೇಂಟೆ 

ಮತ್ತಂ ನೆಲನುಂ ಗಾಳಿಯುಂ ಕೆಯ್ಯು೦ ಮೃಗಮುಮನಜೆದು ಕಾಲಾಳೊಳಂ೦ 
ಕುದುರೆಯೊಳಮೊಳಗಂ ಬರಲಾನೆ ಬಲ್ಲೆನಿದು ಪೆರ್ವೇಂಟೆಯ೦ದಂ೦..... 

(ವಿಕಮಾರ್ಜುನವಿಜಯ ೫-೪೩ವ) 

ಈ ವಚನವು ಲಕ್ಷಣದೊಡನೆ ಪೆರ್ವೇಂಟೆಯನ್ನೂ ಅದರಲ್ಲಿ ಸಮರ್ಥನಾದ 
ಬೇಟೆಗಾರನನ್ನೂ ಲಕ್ಷಿಸುತ್ತಿದೆ. “ಏರಿದು೬ಬೇಂಟೆ' ಎಂಬುದು ಆ ಪದದ ಮೈಕಟ್ಟು. 
ಹಿಂದನ ಪದ್ಯದಲ್ಲಿ ತೋರುವ ಮೃಗಯಾ ಸಾಮಾನ್ಯ ಲಕ್ಷಣಕ್ಕಿಂತ ವಿಶೇಷವಾಗಿ ಇಲ್ಲಿ 
ತೋರುವುದೆಂದರೆ ಬೇಟೆಗಾರನು "ನೆಲ'ವನ್ನೂ “ಕೆಯ್ಕ'ನ್ನೂ ಅರಿತಿರಬೇಕೆಂಬುದೊಂದು; 
ಕಾಲಾಳು ಕುದುರೆಗಳೊಡನೆ ವನದೊಳಗೆ ಪ್ರವೇಶಿಸಬೇಕೆಂಬುದಿನ್ನೊಂದು. 
ಕಾಡುಗುಡ್ಡಗಳಲ್ಲಿ ನೆಲವು ಹಳ್ಳತಿಟ್ಟಾಗಿ ಅಂಕುಡೊಂಕಾಗಿರುವುದು ಪ್ರಕೃತಿ. ಅದರಿ೦ದ, 
ತನ್ನವರೂ ಮೃಗಗಳೂ ನಿಂತಿರುವ ನೆಲಮಟ್ಟಗಳ *ಗಣಿದ'ವನ್ನು ಅವಗಾಹಿಸಿಕೊಳ್ಳದಿದ್ದರೆ 
ಫಕ್ಕನೆ ಗುರಿದಪ್ಪಿಹೋಗಬಹುದು. ಒಂದಿಷ್ಟು ಗಾಳಿ ಅಲೆದುಬಿಟ್ಟರೆ. ಎಸೆದ ಅಲಗು 
ಗುರಿದಪ್ಪಿ ಹೋಗುವಲ್ಲಿ ಸಂದೇಹವೇ ಇಲ್ಲ. ಆದ್ದರಿಂದಲೇ ಅವನಿಗೆ ನೆಲದ ಪರಿಚಯವೂ 
ಗುರಿವಿಡಿದ ಕೈಯ ಹಿಡಿತದ ಬಿಗುವೂ ನೆಲೆಗೊಂಡಿರಬೇಕು, ಎಂಬುದು 
ಸೂಚಿತವಾಗುತ್ತಿದೆ. ಮುಂದೆ ವಿವರಿಸ ಲಿಕ್ಕಿರುವ ಬೇಟೆಗಳೂಳಗೆಲ್ಲ ಉತ್ತಮವಾದುದ 
ರಿಂದಲೇ, ಇದನ್ನು "ಪ “ಪೆರ್ವೇಂಟೆ' ಎ೯ ಹೆಸರಿಸಿದ್ದಾನೆಂದು ತೋರುತ್ತಿದೆ ಎಂದು 
ಮುಳಿಯ ಹೇಳುತ್ತಾನೆ. 

ಬೇಟೆಯು ರಾಜರ ವ್ಯಸನಗಳಲ್ಲಿ ಒಂದು. ಪರ್ವೇಂಟೆಯು ಮೃಗ ಹಾವಳಿಯನ್ನು 
ತಡೆಗಟ್ಟುವುದಕ್ಕೆ ನಡೆಸಿರುವ ಬೇಟೆಯಿರಬಹುದು. ಇದು ವಿನೋದದ ಬೇ೦ಟೆಯೆಂದು 
ಅನಿಸುವುದಿಲ್ಲ. ಪಂಪನು ವಿವರಿಸಿರುವ ಪೆರ್ವೇ೦ಟೆಯ ಕ್ರಮವನ್ನು ನೋಡಿದರೆ 
ಹಾಗನಿಸುತ್ತದೆ. 


ಏವರಗಳಿಗೆ ನೋಡಿ: ಮುಳಿಯತಿಮೃಪ್ಪ ಪುಯ್ಯ ೨೦೦೬ ನಾಡೋಜಪಂಪ ಪುಟ. ೨೬೦-೬೫. 


೫೦೮. ಪೆಜತೊಂದು ಪ್ರಾಸಾದ 

“ವಡ್ಡಾರಾಧನೆ'ಯ "ವ ಷಭಸೇನ ಭಟ್ಟಾರರ ಕಥೆ'ಯಲ್ಲಿ ವಿವಾಹ ವಿಜೆ ಕ್ರೇದನದ 
ಕುರಿತ ಉಲ್ಲೇಖವು ಸಿಗುತ್ತದೆ. ಜನದತ್ತೆಯೆಂಬುವಳ, "ಎನ್ನಂ ಬಿಸುಟ್ಟರಸಂ 
ಪೋದೊನೆಂದು' ಮುಳಿದು. “ಇನಾ ತನೆನಗೆ ಬಾಜ್ತಿಯಲ್ಲನೆಂದು. ತನ್ನ ಎರ್‌ 


ಪೊರಮಟ್ಟು ಪೆಣತೊಂದು ಪಾ ಪ್ರಾಸಾದದೊಳ್‌ ಪೋಗಿರ್ದೊಳ್‌' ಎಂದು ಸ ಕತೆಯಲ್ಲಿ 
ಬರುತ್ತದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /ಆಅಅ 


(ಕೇಶವಭಟ್ಟ. ಟಿ (ಅನು) ೧೯೭೬. ಪು.೨೨೪) ಇಲ್ಲಿ ವಿವಾಹ ವಿಚ್ಛೇದನದ 
ಸೂಚನೆಯಿದ್ದು, ಇದಕ್ಕೆ ಕೃತಿಯೊಳಗಿನ ಕಾರಣಗಳು ಹೀಗಿದೆ. 

೨ ಸಮು ತನ್ನನ್ನು ಬಿಟ್ಟು ಹೋದನೆಂದು ಅರಸಿಯು ತಿಳಿಯುವುದು. 

* ಉಳಿದ 11 ೨೬4 ತನಗೆ ಅಪಮಾನವಾಯಿತೆಂದು ಜಿನದತ್ತೆಯು 
ಭಾವಿಸುವುದು 

* ಹೆಂಡತಿಯೇ ಗ೦ಡನನ್ನು ಬಿಟ್ಟು ಹೊರಡುವುದು. 

ಪೊನ್ನನ “ಶಾಂತಿಪುರಾಣ'ದಲ್ಲಿ ವಿವಾಹ ವಿಜೆ ನ್ಸೇದನದ ಪ್ರಸ್ತಾವ ಬರುತ್ತದೆ. "ದಾಸಿ 
ಪುತ್ರನಾದ ಆಖ0ನು ದೂರದಿಂದಲೇ ವಿದ್ಯೆಯನ್ನು ಆಲಿಸಿ ಬುದ್ಧಿವಂತನಾಗುತ್ತಾನೆ. 
ಅನ೦ತರ ಆತನಿಗೆ ಮದುವೆಯಾಗುತ್ತದೆ. ನ ಹೆಂಡತಿ (ಸತ್ಯಭಾಮೆ)ಯು ಕಪಿಲನು 
ದಾಸಿಪುತ್ರನೆಂದು ತಿಳಿದ ಮೇಲೆ "ತನ್ನ ಗಂಡನು ಸುಳ್ಳು ಹೇಳಿದನೆಂದೂ, ವರ್ಣಾಶ್ರಮ 
ಧರ್ಮವು ಪ್ರಧಾನ' ವೆಂದೂ ಅರಸನಲ್ಲಿ ದೂರು ಕೊಡುತ್ತಾಳೆ. ಅರಸನು ಅವಳನ್ನು 
ತನ್ನ ಅಂತಃಪುರಕ್ಕೆ ಸೇರಿಸಿ, ಕಪಿಲನನ್ನು ನಗರದಿಂದ ಹೊರಗೆ ಹಾಕುತ್ತಾನೆ. (ನಾಗರಾಜಯ್ಯ 
ಹಂ.ಪ (ಅನು) ೧೯೮೨ ೬-೬೪ವ) ಕತೆಯಲ್ಲಿ ಉಲ್ಲೇಖಿತವಾದಂತೆ ಈ ವಿವಾಹ 
ವಿಚ್ಛೇದನಕ್ಕೆ ಮುಖ್ಯ ಕಾರಣ - ಗಂಡನು ನಿಮ್ಮ ಜಾತಿಗೆ ಸೇರಿದ್ದಾನೆ ಎನ್ನುವುದೇ 
ಆಗಿದೆ. 

ಪಠ್ಯದ ಸಂದರ್ಭದಲ್ಲಿ ಸೂಚಿತವಾದಂತೆ ಇಲ್ಲೆ ವಿವಾಹ ವಿಚ್ಛೇದನಕ್ಕೆ ಎರಡು 
ಮುಖ್ಯ ಕಾರಣಗಳಿವೆ: ಕಿರಾತವರ್ಗದ ಸ್ತ್ರೀಯು ಪಂಚಾಣುವು್ರತವನ್ನು ಸ್ವೀಕರಿಸುವುದು. 
ಮತ್ತು ಅದರ ಪ್ರಭಾವಕ್ಕೆ ಸಿಲುಕಿದ ಅವಳು ಗಂಡನು ತಂದ ಪಕ್ಷಿಗಳನ್ನು ಬಿಡುವುದು. 

ಇದನ್ನು ನೋಡಿದ ಗಂಡನು ಆಕೆಯನ್ನು ಹಿಂಸಿಸುವುದು ಮತ್ತು ಅದಕ್ಕಾಗಿ 
ಮನೆಯನ್ನು ಬಿಟ್ಟು ಹೋಗುವುದು. 

ಈ ಘಟನೆಯ ಮೂಲಕ ಕೃತಿಕಾರನು ದಾಂಪತ್ಯ ವಿಚ್ಛೇದನದ ಒಂದು ಬಗೆಯನ್ನು 
ಬ್‌ ಕೃತಿಯಲ್ಲಿ ಉಕ್ತವಾದ ಸಂದರ್ಭದ ಮೂಲಕವೇ ಚರ್ಚಿಸುವುದಿದ್ದರೆ, 

ಲ್ಲಿ ಜೈನಧರ್ಮವು ಬೇರೆ ಬೇರೆ ಜಾತಿಯನ್ನು ತನ್ನ ಧರ್ಮದ ಚೌಕಟ್ಟನೊಳಗೆ 
hl ಎಂದು ತು 2 (00ರ. ಗಜ ಘ್‌ ಧರ್ಮಪಸಾರದ 
ಹಿನ್ನೆಲೆಯಲ್ಲಿ ಕೆಲವೊಮ್ಮೆ ದಾಂಪತ್ಯದ ಚೌಕಟ್ಟು ಒಡೆಯುತ್ತಿತ್ತು ಎನ್ನುವುದನ್ನು ಈ 
ಸಂದರ್ಭವು ಸೂಚಿಸುತ್ತದೆ. 

ನಾಗಚಂದ್ರನ “ರಾಮಚಂದ್ರನ ಚರಿತ ಪುರಾಣ'ದಲ್ಲಿ ಸೊಸೆಯ ಮೇಲೆ 
ಅಪವಾದವನ್ನು ಹೊರಿಸಿ ಅವಳನ್ನು ಹೊರಗೆ ಅಟ್ಟುವ ಸನ್ನಿವೇಶವು ಹೀಗೆ ಚಿತ್ರಿತವಾಗಿದೆ. 
(ಹಿರೇಮಠ: ಆರ್‌.ಸಿ (ಸಂ) ೧೯೪೪ ಪು.೧೧-೫೦) 

“.. ಮದೀಯ ಮಾತೆಯ ಗರ್ಭದೊಳಾನಿರ್ಪುದುಮೆನ್ನ ತಾಯ್ವಿರತ್ತೆಯುಂ 
ಮಾವನುಂ”. 

"ಇಲ್ಲದ ದೋಷಮನಿಟ್ಟವಿಲ್ಲದೆ ಪೊಳಮಡಿಸಿ. ಕಳೆಯೆ ಶರಣಲ್ಲದೆತನ್ನಲ್ಲಿಗೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /ಅಲ೫ 


ಬರೆತಾನುಂಕ್ಕವೆ: :ಯಿಲ್ಲದೆ ನಿರ್ಬುದ್ಧಿಪೊರ್ದಲೀಯದೆ ಕಳೆದಂ:' 

ಇದೇ ಕೃತಿಯಲ್ಲಿ ರಾಮಚಂದ್ರನು ಸೀತೆಯ ಪಾವಿತ್ರ್ಯವನ್ನು ಶಂಕಿಸುತ್ತಾನೆ. 
ಇದರಿಂದ 1೫8 ಪಟ್ಟ ಸೀತೆಯು ಸನ್ಯಾ ಸವನ್ನು ತೆಗೆದುಕೊಳ್ಳುತ್ತಾಳೆ. (ಅದೇ ೧೬- 
೨೫) ಗಂಡಿಗೆ ಹೆಣ್ಣಿನ ನ ಇರುವ ಹ್‌ ಈ ವಿಜೆ ಕದನವು ನಡೆಯುತ್ತದೆ. 
ಪೂ ಕೃತಿಯಲ್ಲಿ ಸೂಚಿತವಾದ ಎರಡೂ ಸಂದರ್ಭಗಳಲ್ಲಿಯೂ ಗಂಡಿನ ಅಧಿಕಾರ 

ಪ್ರವೃತಿಯು ಸಷ್ಟವಾಗಿ ಎದ್ದು ಕಾಣುತ್ತದೆ. ಮತ್ತು ಈ ಎರಡೂ ಸಂದರ್ಭಗಳು 

ಪ ಪ್ರಧಾನ ಸಾಮಾಜಿಕ ಸ್ಥಿತಿಯನ್ನು ಅಭಿವ ಿಸುತ್ತವೆ. 

ವಿವಾಹ ವಿಚ್ಛೇದನ 

ವಿವಾಹ ವಿಚ್ಛೇದನಕ್ಕೆ ಕೆಲವು ಕಾರಣಗಳಿವೆ- 

೧. ವ್ಯಭಿಚಾರ ೨. ಪರಿತ್ಯಜನೆ. ೩. ಮತಾಂತರ. ೪. ಬುದ್ಧಿಭ್ರಮಣೆ. ೫. ಕಾರ್ಯ 

ಮಾನಸಿಕ ಗೊ೦ದಲದಲ್ಲಿ ಮನಸ್ಸಿನ ಸ್ಥಿಮಿಸದ ಅಭಾವ ಮುಖ್ಯಕಾರಣ. 

ಶ್ರ ಕುಷ್ಠರೋಗ. ಕ ಲೈಂಗಿಕರೋಗ. ೮. ಸಂಸಾರತ್ಕಾಗ ೯. ಮರಣದ 
ಪೂರ್ವಭಾವನೆ. 

ಹೆಂಡತಿಗೆ ಇದಕ್ಕಿಂತ ಹೆಚ್ಚಿನ ಕಾರಣಗಳು ಇವೆ. 

ಈ ದ್ವಿಪತ್ನಿತ್ವ, ೨. ಹಟ ಸಂಭೋಗ. 

೧೯೭೬ ವಿವಾಹ ಕಾನೂನುಗಳ ತಿದ್ದುಪಡಿಯಲ್ಲಿ ಹುಡುಗಿಯು ಹದಿನೈದು 
ವರ್ಷವಾಗುವುದಕ್ಕಿಂತ ಪೂರ್ವದ ವಿವಾಹವಾದರೆ ಎಚ್ಛೇದನಕ್ಕೆ ಅವಕಾಶವಿದೆ. 


೫೦೯. ಹೊಲತಿ 

ವಡ್ಡಾರಾಧನೆಯಲ್ಲಿ ನಾಗಶ್ರೀಯು ತನ್ನ ಹಿ೦ದಿನ ಭವದಲ್ಲಿ ಹೊಲತಿಯಾಗಿದ್ದಳು 
ಎಂಬ ವಿವರವು ಬರುತ್ತದೆ. ಅಸ್ಪಶ್ಯತೆಯು ಜಾತಿ ಶ್ರೇಣೀಕರಣದಲ್ಲಿ ಅತ್ಯಂತ ಕೆಳ 
ತುದಿಯಲ್ಲಿರುತ್ತದೆ. ಸ್ಪಶ್ಯ ಎಂದರೆ ಮುಟ್ಟಬಹುದಾದವನು. ಅಸ್ಪಶ್ಯವೆಂದರೆ 
ಮುಟ್ಟಬಾರದವನು. ಇದರಲ್ಲಿ ಮಡಿ, ಮೈಲಿಗೆ, ಪವಿತ್ರ-ಅಪವಿತ್ರ ಎಂಬ ಧೋರಣೆಯಿದೆ. 

ಕ್ರಿಶ. ೧೧೨೫ರ ಶಾಸನವೊಂದರಲ್ಲಿ "ಪೊರೆಗೆ ಚಂಡಾಲಾಲಯಂ', "ನೀರು 
ಸಾಗರಕ್ಕೆ ಹೋದ ಓಣಿಯಿ೦ ಪೊಡುವಲು ಹೊಲೆಗೇರಿಯಂ ಪೊಡು ಮುಖವಾಗಿ' 
ಎನ್ನುವ ಮಾಹಿತಿಯಿದೆ. ಅದೇ ರೀತಿ ೧೦ನೆಯ ಶತಮಾನದ ಶಾಸನವೊಂದರಲ್ಲಿ, 
"ಕಾಸರಗೋಡು ತಾಲೂಕಿನ ತಳಂಗೇರಿ ಎಂಬ ಊರ ಹೊರಗಡೆ ತೊರೆಯ ದಡದ 
ಹತ್ತಿರ ಪುತ್ತೂರಿನ ಹೊಲೆಯರ ಕೇರಿ ಇತ್ತು' ಎನ್ನುವ ವಿವರ ಸಿಗುತ್ತದೆ. ಶ್ರವಣಬೆಳಗೊಳ 
ಮತ್ತು ಜಿನನಾಥಪುರ ಪಟ್ಟಣಗಳ ಹೊರವಲಯಗಳಲ್ಲಿ ಕೆಳಜಾತಿಯವರು ವಾಸಿಸುತ್ತಿದ್ದರು 
ಎನ್ನುವ ವಿವರ ಶಾಸನವೊಂ೦ದರಲ್ಲಿದೆ. ಇವರ ವೃತ್ತಿಗಳನ್ನು ಮೇಲ್‌ವರ್ಗಗಳೇ 
ನಿರ್ಧರಿಸುತ್ತಿದ್ದವು. ಊರ ಕಸವನ್ನು ಗುಡಿಸುವುದು, ಸತ್ತ ದನವನ್ನು 'ಹೊತ್ತು ಸಾ ಸಾಗಿಸುವುದು, 
ಸ್ಮಶಾನದಲ್ಲಿ ಗುಂಡಿ ತೋಡುವುದು, ಮರಣ. ದಂಡನೆಗೆ ಒಳಗಾದವರನ್ನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೮೮೬ 


ಗಲ್ಲಿಗೇರಿಸುವುದು ಮುಂತಾದವು ಅಸ್ಪ] ಶ್ಕರು ಮಾಡಬೇಕಾದ ಕೆಲಸಗಳಾಗಿದ್ದವು. ಇಂಥ 
ಕೆಲಸಗಳನ್ನು ಮಾಡಿಸುವುದಕ್ಕಾಗಿ ಮಾನವರಲ್ಲಿಯೇ ಅಸ್ಪ ಶ್ಕರೆನ್ನುವ ವರ್ಗವೊಂದನ್ನು 
ಹುಟ್ಟು ಹಾಕಿ, ಅವರನ್ನು ತೀರ ನಿಕೃಷ್ಟವಾಗಿ ನೋಡಿಕೊಳ್ಳಲಾಯಿತು ಎಂದು ಮೋಹನಕೃಷ್ಣ 
ರೈ ಹೇಳುತ್ತಾರೆ. 

ವಿವರಗಳಿಗೆ ನೋಡಿ: ಮೋಹನಕೃಷ್ಟ ರೈ ೨೦೦೯ ಚರಿತ್ರೆ ಕಥನ ಪುಟ. ೬೬ 


೫೧೦. ಹೊಲ್ದು 

ಇಂದು ನಾಳೆನ್ನದೆ ಬಂದ ಪೊಟಿಕೀ ಪೊಟ್ಟು (ಶಾಂತಿಪುರಾಣ ೫-೩೬ ವ) 

ಇಂದು ನಾಳಯೆನ್ನದೆ ಬಂದ ಹೊತ್ತೇ ಹೊತ್ತು. ಹೊತ್ತು ಎಂದರೆ ಸಮಯ 
ಎಂದರ್ಥ. ಹೊತ್ತು ಕಾಯುವುದಿಲ್ಲ. ಅದು ಅದರ ಪಾಡಿಗೆ ನಡೆಯುತ್ತದೆ. ಆಧುನಿಕ 
ಪರಿಭಾಷೆಯ “ಸಮಯ' ಎನ್ನವುದಕ್ಕೆ ನಿರ್ದಿಷ್ಟ ಗುಣ ಮತ್ತು ಅರ್ಥವಿದೆ. ಅದು 
ಆಧುನಿಕ ವೈಜ್ಞಾನಿಕ ಮನೋಧರ್ಮದಿಂದ ಹುಟ್ಟರುವಂಥದ್ದು. 

ಪೊಟ್ಟು ಎಂಬುದು ಹೊತ್ತು ಎಂದಾಗಿದೆ. ಹೊತ್ತಿನಂತೆ ಎಂದರೆ ಮುಂಜಾವು 
ಎ೦ಬ ಅರ್ಥವೂ ಇದೆ. ಒತ್ತಾರೆ, ವತಾರೆ, ವತ್ತರೆ, ಹೊತರೆ, ಹೊತ್ತಾರೆ ಎಂಬ ಗ್ರಾಮ್ಯ 
ಪದಗಳು ಚಾಲ್ತಿಯಲ್ಲಿವೆ. 

ಹೊತ್ತು ಎಂಬುದಕ್ಕೆ ಸೂರ್ಯ ಎಂಬ ಅರ್ಥವೂ ಇದೆ. ಹೊತ್ತು ಮುಳುಗಿದ 
ಮೇಲೆ ಅಂದರೆ ಸೂರ್ಯಾಸ್ತವಾದ ಮೇಲೆ ಎಂದರ್ಥ. ಮಧ್ಯಾಹ್ನದ ಹೊತ್ತು ಹೊಳ್ಳುವುದು 
ತಡವಲ್ಲ' - ಜನಪದ ಗೀತೆಯಿಂದ ಆಯ್ದುಕೊಂಡ ಸಾಲು ಇದು. ಇಲ್ಲಿ ಮಧ್ಯಾಹ್ನದ 
ಸೂರ್ಯ ಮುಳುಗುವುದಕ್ಕೆ ಹೊರಳುವುದು ಎನ್ನಲಾಗಿದೆ. 
ವಿವರಗಳಿಗೆ ನೋಡಿ: Arjun Appadorai? Time narration and space (The Local culture) 


೫೧೧. ಪೌರುಷ 
ನಿಚ್ಚಟಗಲಿಗೆ ಪೆಸರಕಲಿ ನಿಂದಪನೇ (೨-೧೦೮) 
ನಿಶ್ಚಲ ಧೈರ್ಯ, ಎದೆಗೆಚ್ಚು ಇರುವ ವೀರ(ಕಲಿ)ನೆದುರು ಹೆಸರಿಗಷ್ಟೇ 
ವೀರನಾಗಿರುವವನು ನಿಲ್ಲುತ್ತಾನೆಯೇ? ಅವನಿಂದ ಪ್ರತಿಭಟಿಸಿ(ಪೆಸರಕಲಿ) ಹೋರಾಡಲು 
ಸಾಧ್ಯವಿಲ್ಲವೆಂಬ ಭಾವ. 
ಕಂಡ ಸಹಾಯನಂ ಗೆಲ್ದೊಡಂ ತೇಜಮಿಲ್ಲಾ (ಶಾಂತಿಪುರಾಣ ೪-೭ ವ) 
ಅಸಹಾಯಕನನ್ನು ಗೆದ್ದರೆ ಅವಕ್ಕೆ ತೇಜವಿಲ್ಲ. 
ಅಧಿಕಂಗಶಕ್ಕಮೆಂಬರುಮೊಳರೇ (ಶಾಂತಿಪುರಾಣ ೧೦-೧೬೧) 
ಪೌರುಷವಂತನಿಗೆ ಅಶಕ್ಯವೆಂಬುದು ಯಾವುದಾದರೂ ಇದೆಯೆ) 
ಪೌರುಷವೆನ್ನುವುದು ಪುರುಷ ಎಂಬುದರಿಂದ ಜನ್ಯವಾಗಿದೆ. ಶಕ್ತಿ ಸಾಮರ್ಥ್ಯಗಳು 
ಪುರುಷರಿಗೆ ಎ೦ಬ ಪರಿಕಲ್ಪನೆಯಿಂದ ಇದು ಬಂದಿದೆ. ಪೌರುಷವೆನ್ನುವುದು ಒಂದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೮೮೭ 


ಮೌಲ್ಯವಾದಾಗ ಈ ರೀತಿಯ ಪರಿಕಲ್ಪನೆಗಳು ಹುಟ್ಟಿಕೊಳ್ಳುತ್ತವೆಯೆನ್ನುವುದು ಗಮನಾರ್ಹ. 


೫೧೨. ಪ್ರಜ್ಞಾ- ಉಪಾಯ 
ಇದು ಮುಂದೆ ಬುದ್ಧನ ಉಪದೇಶಗಳಲ್ಲಿ “ಪ್ರಜ್ಞಾ ಮತ್ತು "ಉಪಾಯ' - 
ಪ್ರವಚನದ ವಸ್ತು ಮತ್ತು ರೀತಿಗಳನ್ನು ಒ೦ದಕ್ಕೊಂದಕ್ಕೆ ಜೋಡಿಸಲು ದಾರಿ ಮಾಡಿತು. 
ಆದರೆ ಶ್ರದ್ಧಾವ೦ತರೂ, ಮೂಢನಂಬಿಕೆಗಳನ್ನುಳ್ಳವರೂ ಆಗಿದ್ದ ಪುರೋಹಿತರು ಮತ್ತು 
ಲೌಕಿಕರು ವಿಸ್ತರಣಗಳನ್ನೂ, ಪಕ್ಷೇಪಗಳನ್ನೂ ಮಾಡಿರುವ ಸಾಧ್ಯತೆ ಇದೆಯೆಂಬುದನ್ನು 
ಮೊದಲ ನೋಟದಲ್ಲೇ ಸ ಪಿಸ ಸರ್ಥಿಗಳಾಗಿದ್ದ ಪ್ರವಾದಿಗಳ ಗ 
ಮಂಡಿಸಿದ ಉತ್ತಮತರ ವಾದಗಳಿಗೆದುರಾಗಿಯೂ ಮತ್ತು ತಮ್ಮ ಗುರುವಿನ 
ಉನ್ನತಿಕೆಯನ್ನು ಅವರೆದುರಿಗೆ ಎತ್ತಿಹಿಡಿಯಲು ದೃಢಮನಸ್ಕರಾಗಿದ್ದುದರಿಂದಲೂ 
ಇದು ಸಾಧ್ಯವಾಗಿರಬಹುದು. ಸೂತ್ರ ಸಾಹಿತ್ಯವು ಬುದ್ಧನು ಬಹುಶಃ ಆಡುತ್ತಿದ್ದ 
ಮಗಧದ ಭಾಷೆಯಲ್ಲಿರದೆ ಶೌರಸೇನೀ ಪ್ರಾಕೃತದ ಒಂದು ರೂಪವಾದ ಅವಂತೀ 
ಭಾಷೆಗೆ ಸಂಬಂಧಪಟ್ಟ ಪಾಲಿಯಲ್ಲಿದೆ. ಆದರೂ ಓಲ್ಲೆನ್‌ಬರ್ಗ್‌ರವರು ಹೇಳಿರುವಂತೆ 
ಬುದ್ಧನು ಕೇವಲ ಸರಳವಾದ ವಿಷಯಗಳನ್ನೇ ಉಪದೇಶಿಸಿದನು. ತಾತ್ವಿಕ ವಿಷಯಗಳನ್ನಲ್ಲ 
ಎಂದುಕೊಂಡು ಬೌದ್ಧಧರ್ಮದ ಜಟಿಲವಾದ ಚಿಂತನೆಗಳಲ್ಲಿ ಪ್ರತಿಯೊಂದನ್ನೂ 

ಬಿಟ್ಟುಬಿಡುವಂತಿಲ್ಲ. 

ಪ್ರಜ್ಞೆ ಮತ್ತು ಉಪಾಯಗಳ ಕುರಿತು ಬೌದ್ಧ ಮತದ ನಿಲುವು ಮೇಲಿನಂತಿದೆ. 
ಆದರೆ ಪ್ರಜ್ಞೆಯ ಕುರಿತು ಉಪನಿಷತ್ತು ಕಾಲದಿಂದಲೂ ಬೇರೆ ಬೇರೆ ಚರ್ಚೆಗಳು 

ಬಂದಿರುವುದು ಗಮನಾರ್ಹ. 
ವಿವರಗಳಿಗೆ ನೋಡಿ: ಡಾ. ಸರ್ವಪಲ್ಲಿ ರಾಧಾಕ್ಷ ೈಷ್ಟನ್‌ ೧೯೭೦ 
ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಪುಟ. ೧೫೮ 
ಸ್ಥಾಮಿ ಹರ್ಷಾನಂದ ೨೦೦೨ ವೇದಾಂತಸಾರ 


೫೧೩. ಪ್ರತಿಬೋಧೆ 

ಮುನಿಪತಿ ನಿಮ್ಮೀ ಪ್ರತಿಬೋ 

ಧನಮಿಂದಾದತ್ತು (ನಿಮ್ಮ ದಯೆಯಿಂದದೆ ಕೃತಾ 

ರ್ಥನೆನಾನ (ದ) ಲ್ಲದಿರ್ಪಂ......... (ಸುಕುಮಾರ ಚರಿತಂ ೧೨-೧೪) 

ಪ್ರತಿಬೋಧೆಯೆಂದರೆ ದುರ್ಮಾಗಿಗಳಾದವರಿಗೆ, ನಡತೆಬಾಹಿರರಾದವರಿಗೆ 
ಪ್ರತಿಯಾಗಿ ಬೋಧಿಸುವುದು, ಎಚ್ಚರಿಸುವುದು, ತನ್ಮೂಲಕ ಅವರನ್ನು ಸರಿದಾರಿಗೆ 
ತರುವುದು ಎಂದರ್ಥ. 

ಜೈನಧರ್ಮದ ಕಥಾನಾಯಕರು ವೈರಾಗ್ಯಪ ಪರರಾಗಲು ಅವರಿಗೆ ಕೆಲವೊಮ್ಮೆ 
ಪತಿಬೋಧೆಯ ಅಗತ್ಯವಿರುತ್ತದೆ. ಸಗರ ಚಕ್ರವರ್ತಿಯನ್ನು ಮಣಿಕೇತುವು ಪ್ರತಿಬೋಧಿಸಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /ಜಜಲ 


ವೈರಾಗ್ಯ ಪರನನ್ನಾಗಿಸಿದ್ದು ಅಜಿತ ಪುರಾಣದಲ್ಲಿ ಕಂಡುಬರುತ್ತದೆ. 


೫೧೪. ಪ್ರತಿಹಾರಿ 

ಮಹಾ ಪ್ರತಿಹಾರನ ಮೊಗಮಂ೦ ನೋಡಿ.....(ಪಂಪ ಭಾರತ ೯-೩೦ ವ) 

ಒಡ್ಡೋಲಗದಲ್ಲಿದ್ದ ದುರ್ಯೋಧನನಿಗೆ ಮೂರನೆಯ ಬಾಗಿಲಿನಲ್ಲಿ ಬಂದಿದ್ದ 
ಕೃಷ್ಣನ ಆಗಮನವನ್ನು ಪ್ರತೀಹಾರಿಯು ಬಂದು ತಿಳಿಸಲು, ದುರ್ಯೋಧನನು ಭೀಷ್ಮನ 
ಮುಖವನ್ನು ನೋಡುವ ಸಂದರ್ಭ 

ಪ್ರತಿಹಾರ ಸಂಸ್ಕೃತದ ಪದ. ಸಂಸ್ಕೃತದಲ್ಲಿ ಪ್ರತಿಹಾರವೆ೦ದರೆ ಬಾಗಿಲು ಎಂಬ 
ಅರ್ಥವೂ ಇದೆ. ಪ್ರತಿಹಾರದ ಕಾಯಕ ಮಾಡುವವನು ಪ್ರತಿಹಾರಿ ಎನಿಸಿಕೊಳ್ಳುತ್ತಾನೆ. 
'ಪಡಿಯರ' ಎನ್ನುವುದು ಇದರ ತದ್ಭವ ರೂಪ. ಕೋಗಿಲರಯನ್ನು "ಪಡಿಯರ ವಕ್ಕಿ' 
ಎ೦ದು ಕರೆಯುತ್ತಾರೆ. ಸಂಸ್ಕೃತದ ನಾಟಕಗಳಲ್ಲಿ ಪ್ರತಿಹಾರ ಚಾಲ್ತಿಯಲ್ಲಿತ್ತು ದ್ವಾರಪಾಲಕನು 
ಬಂದವರ ವಿವರಗಳನ್ನು ರಾಜನಿಗೆ ಒಪ್ಪಿಸುತ್ತಾನೆ. 


೫೧೫. ಪ್ರತೀಕಾರ 

ಹೆಣ್ಣು ತನಗೆ ಅಪಮಾನವಾದಾಗ ಗಂಡಿನ ವಿರುದ್ಧ ಪ್ರತಿಭಟಿಸುವ ವಿಷಯವು 
ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಉಕ್ತವಾಗಿದೆ. “ಪಂಪಭಾರತ'ದಲ್ಲಿ ಅಂಬೆಯು ಭೀಷ್ಠನಲ್ಲಿ 
"ನಿನಗೆ ವದಾರ್ಥಮಾಗಿ ಪುಟ್ಟುವೆನಕ್ಕೆ'ಯೆ೦ದು ಕೋಪಾಗ್ನಿಯಿ೦ದ ಅಗ್ನಿಯನ್ನು 
ಪ್ರವೇಶಿಸುತ್ತಾಳೆ. (೧-೮೦ವ) 

ಈ ಉಲ್ಲೇಖವು ಮಹಾಭಾರತದಲ್ಲಿಯೂ ಇದೆ. (ರಾಮೇಶ್ವರಾವಧಾನಿ (ಸಂ) 
೧೯೭೨. ಸಂ:೧ ಪು.೬೯೮) 

ಇಲ್ಲಿ ಅಂಬೆಯು ಪ್ರತಿಭಟಿಸುವುದಕ್ಕೆ ಕೆಲವು ಮುಖ್ಯ ಕಾರಣಗಳಿವೆ: 

ಅಂಬೆಯ ಪ್ರತಿಭಟನೆಯು ತನಗಿಷ್ಟ ಬಂದವನನ್ನು ಮದುವೆಯಾಗಲು ಸಾಧ್ಯವಾಗದ 
ಸಂದರ್ಭದಲ್ಲಿ ಹುಟ್ಟಿಕೊಂಡಿದೆ. 

ಭೀಷ್ಮನು ಕರೆದು ತಂದುದರಿಂದ ಮದುವೆಯಾಗುವ ಸಂದರ್ಭವನ್ನೇ ತಾನು 
ಕಳೆದುಕೊಂಡೆ ಎಂದು ಅಂಬೆಯು ಭಾವಿಸುತ್ತಾಳೆ. ತನ್ನ ಯೌವನವು ಹಾಳಾಯಿತು 
ಎನ್ನುವುದು ಅಂಬೆಯ ಮುಖ್ಯ ತಾರ್ಕಿಕ ನಿಲುವು. 

ಹೊ ಗ ಜವ್ವನಮದಡವಿಯೊಳಗೆ ಪೂತ ಪೂವಿನಂತೆ ಕಿಡಲೀಯದಾತನೆನ್ನಂ 
ಪಾಣಿಗ್ರಹಣ೦ ಗೆಯ್ದಂತು ಮಾಡು.....' (ವಿಕಮಾರ್ಜುನವಿಜಯ ೧-೭೬ವ) 

ಎ೦ದು ಪರಶುರಾಮನಲ್ಲಿ ಹೇಳುವ ಮಾತಿನಲ್ಲಿ ಈ ಅಭಿಪ್ರಾಯವು ವ್ಯಕ್ತವಾಗಿರುತ್ತದೆ. 

ಅಂಬೆಯ ಬಯಕೆಯಲ್ಲಿ ನಿರ್ದಿಷ್ಟ ಉದ್ದೇಶವಿದೆ. ಒಂದು: ಭೀಷ್ಮನನ್ನು 
ಮದುವೆಯಾಗುವುದು. ಇಲ್ಲಿ ಭೀಷ್ಮನು ಯುದ್ದದಲ್ಲಿ ಗೆದ್ದವನು ಎನ್ನುವ ಕಾರಣವಿದೆ. 
ಎರಡು: ಸಾಲ್ವನನ್ನು ಮದುವೆಯಾಗುವುದು. ಸಾಲ್ವ ಆಕೆ ಇಷ್ಟಪಟ್ಟ ವರ. ಈ ಎರಡೂ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೮೮೯ 


ಉದ್ದೇಶಗಳು ಹಾಳಾದಾಗ ಅಂಬೆಯಲ್ಲ ಪ್ರತಿಭಟಿಸುವ ಅಂಶವು ಹುಟ್ಟಿಕೊಂಡಿದೆ. 
ಮೇಲೆ ಉಕವಾಗಿರುವ ಪ್ರಸಂಗಗಳಲ್ಲಿ ಪ್ರತಿಭಟನೆಯು ಗಂಡಿನ ಲಂಪಟತನದಿಂದ 
ಉಂಟಾದುದಾಗಿರುತ್ತದೆ. 


೫೧೬. ಪ್ರಮೇಯ 
ಪ್ರಮೇಯವೆಂದರೆ ವಿಷಯ ಎಂದರ್ಥ. 
ಆಭಾಸವಾದಿಯ ಪಕಾರ ಪರತತ್ವವೊ೦ದನ್ನು ಬಿಟ್ಟರೆ ಉಳಿದೆಲ್ಲವೂ ಆಭಾಸ. 

ಎಲ್ಲಾ ಆಭಾಸಗಳೂ ಪರತತ್ವದ ಅಭಿವ್ಯಕ್ತಿಗಳು. ಪ್ರಮಾತೃ, ಪ್ರಮೇಯ, ಪ್ರಮಾಣ 
ಮತ್ತು ಪ್ರಮಿತಿ ಕೂಡ ಒಂದು ಆಭಾಸವೇ. ಆಭಾಸವು ಒಂದು ಬಿಡಿ ಅಭಿವ್ಯಕ್ತಿ 
ವ್ಯಾವಹಾರಿಕ ಜೀವನದಲ್ಲಿ, ಅದಕ್ಕೆ ಒಂದೇ ಪದವನ್ನು ಬಳಸಲಾಗುತ್ತದೆ. ಜೀವಾತ್ಮದ 
ಪ್ರಕಾಶವು ಒಂದು ಬಿಡಿ ಗ್ರಾಹ್ಯ ಆಭಾಸದ ಕಡೆಗೆ ಚಲಿಸುವುದರಿಂದ ಜ್ಞಾನಕ್ರಿಯೆಯು 
ಪ್ರಾರಂಭವಾಗುತ್ತದೆ. ಆ ಪ್ರಕಾಶವು ಪ್ರತಿಬಿ೦ಬವನ್ನು ಗ್ರಹಿಸುತ್ತದೆ. ಈ ಕ್ರಿಯೆಯು 
ಮಾನಸಿಕ ಪ್ರತಿಕ್ರಿಯೆಯೊಂದಿಗೆ ಆಂತರಿಕ ಆಭಾಸದ ಉದಯದೊಂದಿಗೆ ಮುಗಿಯುತ್ತದೆ. 
(ಪ್ರತ್ಯಾಭಾಸಂಪ್ರಮಾಣವ್ಯಾಪಾರಃ) ಪಥಮಜ್ಞಾನವು ಬಹುಮಟ್ಟಿಗೆ ಸಾಮಾನ್ಯ(ಜಾತಿ) 
ದಂತಿರುತ್ತದೆ. ವೈಯಾಕರಣರು ಅದನ್ನು ಅರ್ಥ ಎಂದು ಭಾವಿಸುತ್ತಾರೆ. ಈ ಪ್ರಥಮಜ್ಞಾನವು 
ದೇಶಕಾಲಗಳ ಉಪಾಧಿಗಳಿಂದ ಮುಕ್ತವಾಗಿರುತ್ತದೆ. ಪ್ರತಿ ಆಭಾಸವು ಸತ್ಯವಾದುದು. 
ಏಕೆಂದರೆ ಅದು ಪ್ರಥಮಜ್ಞಾನಕ್ಕೆ ವಿಷಯವಾಗಿರುತ್ತದೆ. ಅದು ಮಾತ್ರವೇ ಮಾನಸಿಕ 
ಪ್ರತಿಕ್ರಿಯೆಗೆ ವಸ್ತು. ವ್ಯಾವಹಾರಿಕ ಜೀವನದಲ್ಲಿ ವಸ್ತುವೊಂದರ ಕಾರ್ಯಸಾಮರ್ಥ್ಯವು 
ಅದನ್ನು ಅವಲಂಬಿಸಿರುತ್ತದೆ. ಅನಂತರ ಎರಡನೆಯ ಹಂತ ಪ್ರಾರಂಭವಾಗುತ್ತದೆ. 
ಪ್ರಥಮ ಜ್ಞಾನಕ್ರಿಯೆಯಲ್ಲಿ ಪ್ರತ್ಯೇಕವಾಗಿ ಗ್ರಾಹ್ಯವಾದ ವಿಭಿನ್ನ ಆಭಾಸಗಳನ್ನು 
ಸ೦ಯೋಜಿಸುವುದೇ ಅದರ ಸ್ವರೂಪ. ಇದು ಆಭಾಸಗಳ ಸಂಯೋಜಿತ ರೂಪದಲ್ಲಿ 
ಪರಿಣಮಿಸುತ್ತದೆ. ಇದು(ಕೇವಲ ಜ್ಞಾನದ ವಿಷಯಕ್ಕಿಂತ ಭಿನ್ನವಾಗಿ) ಜ್ಞಾರ್ತೃಎನ 
ಉದ್ದೇಶಕ್ಕನುಸಾರವಾದ ಕ್ರಿಯೆಗೆ ವಿಷಯವಾಗಿರುತ್ತದೆ. ಆದರೆ ವಿಷಯವು, ಎಂದರೆ 
ಆಭಾಸಗಳ ಸಂಯೋಜಿತ ರೂಪವು ವ್ಯಾವಹಾರಿಕ ಜೀವನದಲ್ಲಿ ಅದನ್ನು ಬಳಸಲು 
ಇಚ್ಛಿಸಿದಾಗ, ಕಾಲದೇಶಗಳಿಗೆ ಸಂಬಂಧಿಸಿರುತ್ತದೆ. ಅಂಥ ಇಚ್ಛೆ ಇರದಿದ್ದಾಗ, ಅದು 
ಕಾಲದೇಶಗಳಿಂದ ಮುಕ್ತವಾಗಿರುತ್ತದೆ. ಹೀಗೆ ಪ್ರಮೇಯವಾದ ಪ್ರತಿಯೊಂದು ಆಭಾಸವೂ 
ಜಾತಿಸಾಮಾನ್ಯವಾಗಿರುತ್ತದೆ. ಈ ಕಾರಣದಿ೦ದಲೇ ಪ್ರತಿಯೊಂದು ಪದವೂ ಜಾತಿ 
ಸಾಮಾನ್ಯರ್ಥಕವಾಗಿರುತ್ತದೆ. “ಇದು” ಎಂಬ ಶಬ್ದ ಕೂಡ ಪ್ರಮೇಯವಾದ ಎಲ್ಲಕ್ಕೂ 
ಸಮಾನವಾದ ಜಾತಿಸಾಮಾನ್ಯವಾದ “ಇದು” ಎಂಬುದನ್ನು ಸೂಚಿಸುತ್ತದೆ. ಆದ್ದರಿಂದ 
ಪ್ರಮೇಯವು ಒಂದು ಆಭಾಸ. ಅದು ಯಾವಾಗಲೂ ಜಾತಿಸಾಮಾನ್ಯ ಸಂಯೋಜಿತ 
ರೂಪವು ಕಾಲದೇಶಗಳಿಂದ ಉಪಹಿತವಾಗಿರುವಲ್ಲಿ ಮಾತ್ರ ಅದು ವ್ಯಕ್ತಿ ವಿಶೇಷವಾಗುತ್ತದೆ. 
ಆದರೆ ಆ ಸಂದರ್ಭದಲ್ಲಿ ಅದು ಜ್ಞಾನಕ್ಕೆ ವಿಷಯವಾಗಿದದೆ ಕ್ರಿಯೆಗೆ ವಿಷಯವಾಗುತ್ತದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೫೦ 


ಪ್ರಮೇಯದ ಕುರಿತು ಮೇಲಿನಂತೆ ಅಭಿನವಗುಪ್ತನು ವಿವರಿಸಿದ್ದಾನೆ. 
ಆಧುನಿಕ ಅನೇಕ ಸಿದ್ಧಾಂತಗಳು ಪ್ರಮೇಯ. ಪ್ರಯೋಗ ಮತ್ತು ಫಲಿತಗಳನ್ನು 
ಆಧರಿಸಿಕೊಂಡಿವೆ. ಆಧುನಿಕ ವಿಜ್ಞಾನವು ಊಹೆಯನ್ನು ಆಧರಿಸಿಕೊಂಡು ಪ್ರಯೋಗಕ್ಕೆ 
ತೊಡಗುತ್ತದೆ. ಊಹೆಯನ್ನು ಪ್ರಮೇಯವೆಂದು ಕರೆಯಲಾಗುತ್ತದೆ. ಪ್ರಮೇಯ ಮತ್ತು 
ಪ್ರಯೋಗದ ಮೂಲಕ ಫಲಿತವು ನಿರ್ಧರಿತವಾಗುತ್ತದೆ. ವಿಜ್ಞಾನವು ಕಾರ್ಯ-ಕಾರಣ 
ಸಂಬಂಧವನ್ನು ವಿವೇಚಿಸುತ್ತದೆ. 
ಏವರಗಳಿಗೆ ನೋಡಿ: ಜಿ. ಟಿ. ದೇಶಪಾಂಡೆ ೨೦೦೦ಅಭಿನವಗುಪ್ಪ ಪುಟ. ೬೪-೬೫. 


೫೧೭. ಪ್ರಶಸ್ತಿ ಶಾಸನಗಳು 
"......ಪತಿಜ್ಞೆ ಕ್ಷರಾವಳಿವಿನ್ಯಸ್ತ ವಿಶಾಲ ನಿಶ್ಚಳ ಶಿಲಾಸ್ತಂಭಂ” 
(ಸಾಹಸ ಭೀಮ ವಿಜಯಂ ೧-೫೫) 
ಪ್ರಶಸ್ತಿ ಎಂದರೆ ಹೊಗಳಿಕೆ, ಬಿರುದು ಎ೦ದು ಅರ್ಥ. ಪ್ರಶಸ್ತಿಶಾಸನಗಳು ಯಾವನೇ 
ಒಬ್ಬವ್ಯಕ್ತಿಯ ಕುರಿತು ಹೊಗಳಿಕೆಯ ಮಾತುಗಳನ್ನು ಹೊಂದಿರುತ್ತದೆ. ಅವನ 
ಬಿರುದುಗಳನ್ನು ದಾಖಲಿಸುತ್ತವೆ. 
ಯಾವನೇ ಒಬ್ಬ ವ್ಯಕ್ತಿಯ ಗುಣಗಳನ್ನು ಕೀರ್ತಿಸುವ ಉದ್ದೇಶದಿಂದಲೇ 
ಹಾಕಿಸಲಾಗಿರುವ ಶಾಸನಗಳು ಇವು. ಇವು ಸಾಮಾನ್ಯವಾಗಿ ಶಿಲಾಶಾಸನಗಳೇ ಆಗಿರುತ್ತವೆ. 
ಅರಸನೋ, ಅಧಿಕಾರಿಯೋ ದತ್ತಿ ದಾನ ನೀಡಿದಾಗ, ಲೋಕೋಪಯೋಗಿ ಕಾರ್ಯಗಳನ್ನು 
ಮಾಡಿದಾಗ, ಅವುಗಳನ್ನು ತಿಳಿಸುವ ನೆವದಲ್ಲಿ, ಆ ವ್ಯಕ್ತಿಯನ್ನು ಮತ್ತು ಅವನ ವಂಶವನ್ನೂ 
ಕೀರ್ತಿಸುವ ಉದ್ದೇಶವನ್ನೇ ಮಹತ್ವದನ್ನಾಗಿ ಈ ಬಗೆಯ ಶಾಸನಗಳು ಮಾಡುತ್ತವೆ. 
ಕೇವಲ ದಾನ ಮಾಡಿದ ಸಂದರ್ಭದಲ್ಲಿ ಮಾತ್ರವಲ್ಲ, ವಿರೋಚಿತವಾದ ಕಾರ್ಯವನ್ನು 
ಎಸಗಿದಾಗ, ಆಯಾ ಧರ್ಮವು ಶ್ರೇಷ್ಠವಾದುದು ಅಥವಾ ಕಠಿಣವಾದುದು ಎಂದು 
ಭಾವಿಸಿರುವ ವ್ರತವನ್ನು ಯಶಸ್ವಿಯಾಗಿ ನಡೆಸಿದಾಗ, ತನ್ನ ಜೀವದ ಮೇಲೆ ಆಸೆ 
ತೊರೆದು ತಾನು ನಂಬಿದ ಮೌಲ್ಯಗಳಿಗಾಗಿ ನಡೆಸಿದಾಗ, ತನ್ನ ಜೀವವನ್ನೇ ತೆತ್ತ 
ಮಹಾಸತಿಯರ, ವೀರರ, ಗರುಡರ ವಿಷಯವನ್ನು ತಿಳಿಸುವ ಕೆಲವು ಶಾಸನಗಳು 
ಅವರನ್ನು ಮನತುಂಬಿ ಕೀರ್ತಿಸಿವೆ ಎಂದು ಶೇಷಶಾಸ್ತ್ರಿ ಹೇಳುತ್ತಾರೆ. 
ಇದರಲ್ಲಿ ಹೊಗಳಿಕೆಯು ಪಧಾನವಾಗಿ ಎದ್ದು ಕಾಣಿಸುತ್ತದೆ. ಕೀರ್ತನೆಯ ಸ್ವಭಾವವು 
ಇದರಲ್ಲಿ ಮುಖ್ಯವಾಗಿರುವುದರಿ೦ದ ಪ್ರಶಸ್ತಿ ಶಾಸನಗಳು ಎಂದು ಗುರುತಿಸಲ್ಪಟ್ಟಿವೆ. 
ಏವರಗಳಿಗೆ ನೋಡಿ: ಆರ್‌. ಶೇಷಶಾಸ್ತ್ರಿ ೨೦೦೫ ಶಾಸನ ಪರಿಚಯ ಪುಟ. ೧೭. 


೫೧೮. ಪ್ರಸವಧರ್ಮಿಣಿ 
ಭಾರತೀಯ ಪರಂಪರೆಯಲ್ಲಿ ಹೆಣ್ಣನ್ನು ಪ್ರಕೃತಿಯೆ೦ದೂ ಗಂಡನ್ನು ಪುರುಷನೆಂದೂ 
ಕರೆಯಲಾಗಿದೆ. ಸುಶ್ರುತನು ತನ್ನ ಸುಶ್ರುತ ಸಂಹಿತೆಯಲ್ಲಿ ಹೆಣ್ಣನ್ನು ಜಡ, "ಏಕ', 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೫೧ 


ಪ್ರಸವಧರ್ಮಿಣೀ ಎಂದು ಗುರುತಿಸುತ್ತಾನೆ. 
ವಿವರಗಳಿಗೆ ನೋಡಿ: ಪಂಡಿತ ಎನ್‌.ಎಲ್‌. ಭಟ್ಟಾಚಾರ್ಯ ೧೯೭೩ ಸುಶ್ರುತ ಸಂಹಿತಾ ಪುಟ. ೨೩ 


೫೧೯. ಪ್ರಸೂತಿ 
ಪ್ರಸೂತಿಯುಂ ಸದ್ಯೋಯೌವನಮುಮುಳ್ಳ ಕಾರಣದಿಂದಾಗಳೆ............... 
(ಪಂಪ ಭಾರತ ೩-೨೦ ವ) 
ದೈವ ಸಂಕಲ್ಪದಿಂದ ರಾಕ್ಷಸರಿಗೆ ಕೂಡಲೇ ಗರ್ಭವನ್ನು ಧರಿಸುವುದೂ, ಕೂಡಲೇ 
ಹೆತ್ತು ಕೂಡಲೇ ಯೌವನಪ್ರಾಪ್ತಿಯೂ ಉಂಟಾಗಿರುವುದರಿಂದ ಆಗಲೇ ಹದಿನಾರು 
ವರ್ಷದ ಬಾಲಕನಾಗಿರಲು ಪಾಂಡವರು ಅಲ್ಲಿ ಮೂರು ವರ್ಷಕಾಲವಿದ್ದು ವೇದವ್ಯಾಸರ 
ಉಪದೇಶದ ಪ್ರಕಾರ ಏಕಚಕ್ರಪುರಕ್ಕೆ ಹೋಗುವ ಕಾರ್ಯವನ್ನು ಆಲೋಚಿಸಿದರು. 
ಪ್ರಸೂ ತಾಯಿ; ಜನನಿಯೆಂದರ್ಥ. ಪ್ರಸವಿಸು ಎಂದರೆ ಹೆರು; ಪ್ರಸೂತಿಯೆಂದರೆ 
ಹೆರು ಎಂದರ್ಥ. 
ಪ್ರಸೂತಿ ಗೃಹವನ್ನು ಬೇರೆ ಮಾಡಬೇಕೆಂಬ ನಂಬಿಕೆಯಿದೆ. ಪ್ರಸೂತಿ ಗೃಹದಲ್ಲಿ 
ವೃದ್ಧರಾದ ಕಂಚುಕಿಯರು ಗರ್ಭಿಣಿಯರ ಸೇವೆಗೆ ಇರಬೇಕು. ಕುಸುಮ ಇತ್ಯಾದಿಗಳು 
ಅದನ್ನು ಆವರಿಸಿಕೊಂಡಿರಬೇಕು (೮-೩೫ವ). ಆದಿವಾಸಿಗಳಲ್ಲಿ ಇರುವ ನಂಬಿಕೆಯ 
ನನ ರೂಪವಾಗಿ ಇದು ಕಂಡುಬರುತ್ತದೆ. "ಕೆಲವರಲ್ಲಿ ಸ್ತ್ರೀಯು ಪಸವಿಸುವ ಮೊದಲು 
ಮನೆಗೆ ಸ್ವಲ್ಪ ದೂರದಲ್ಲಿ ಮರದ ಬಳಿ ಕಟ್ಟಿಸಿರುವ ಹಟ್ಟಿಯಲ್ಲಿ ವಾಸ ಮಾಡುತ್ತಾಳೆ. 
ಪ್ರಸವಿಸುವ ವೇಳೆಯಲ್ಲಿ ಅವಳ ಸಹಾಯಕ್ಕೆ ಯಾರು ಇರುವುದಿಲ್ಲ. ಕಾರಣವೇನೆಂದರೆ, 
ಪ್ರಸವ ಕಾಲದಲ್ಲಿ ಎಷ್ಟೋ ಸ್ತ್ರೀಯರು ಮೃತರಾಗುತ್ತಾರೆ. ಕೆಲವು ವೇಳೆ ನಿಶ್ಯಕ್ಷರಾಗಿ 
ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತಾರೆ. ಹೆರುವ ಕ್ರಿಯೆಯ ಬಗೆಗಿನ ಭಯ ಮತ್ತು 
ಅದರ ಕುರಿತಂತೆ ಹುಟ್ಟಿದ ನಂಬಿಕೆಯೇ ಈ ಸಂಪ್ರದಾಯವನ್ನು ಹುಟ್ಟುಹಾಕಿರಬೇಕು. 
ವಿವರಗಳಿಗೆ ನೋಡಿ: ನಂಜಮ್ಮಣ್ಣಿ .ಎಂ ೧೯೭೧ ಸಾಮಾಜಿಕ ಮಾನವಶಾಸ್ತ್ರ ಪುಟ. ೧೫೩ 


೫೨೦. ಪ್ರಾಚೀನ 

ಪ್ರಾಚೀನ ಮಧ್ಯಕಾಲೀನ, ಆಧುನಿಕ ಎಂದು ಕರೆಯಲು ಪ್ರಾರಂಭಿಸಿದವರು 
ಬ್ರಿಟಿಶ್‌ ಚರಿತ್ರೆಕಾರರು. ಅವರು 10100, Middle, Modern ಎ೦ದು ಕರೆಯಲು 
ಶುರುಮಾಡಿದರು. ಅವರ ಪ್ರಕಾರ, ಆಧುನಿಕ ಚರಿತ್ರೆಯೆಂದರೆ, ಕೈಗಾರೀಕರಣಗೊಂಡು, 
ವೈಜ್ಞಾನಿಕವಾಗಿ ಮುಂದುವರಿದ ಬಂಡವಾಳವಾದ ಹುಟ್ಟಿಕೊಂಡ ಮತ್ತು ಅಭಿವೃ ದ್ಧಿಯ 
ಕಡೆಗೆ ಕಣ್ಣುಹಾಯಿಸಿದ ಮತ್ತು ಸ್ವಯಂ ಲಾಭಕರ ಯುಗವನ್ನು ಕಂಡದ್ದಲ್ಲವೂ “ಅಧುನಿಕ” 
je ಆಧುನಿಕ ಕಾಲದಲ್ಲಿ ನಂತೂ ಚರಿತ್ರೆಕಾರ ಬಿಟನ್ನಿನ ಅಥವಾ ಒಟ್ಟಾಗಿ 
ಪಶ್ಚಿಮ ಸಮಾಜದಲ್ಲಿರುವ " ಕಾಲ''Time ಮತ್ತು “ಅವಕಾಶ' ಸ ಪರಿಕಲನೆಯಿಂದಾಗಿ 
ಪುನರುಜ್ಜೀವನದ ಹಿ೦ದಿನ ಕಾಲವನ್ನು ಮಧ್ಯಯುಗೀನ ಎಂದು ಕರೆದು, ಅದಕ್ಕಿಂತಲೂ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೮೫೨ 


ಹಿ೦ದಿನ ಕಾಲವನ್ನು ಪ್ರಾಚೀನವೆಂದು ಕರೆದರು. ಯಾವುದನ್ನು ಚರಿತ್ರೆಕಾರರು ಹೀಗೆ 
ಗುರುತಿಸುವ ಪ್ರಯತ್ನದಿಂದಾಗಿ “ಚರಿತ್ರೆ” (ಕಾಲ) ಒ೦ದು ಉದ್ದನೆಯ ಸರಳ ರೇಖಾಕೃತಿ 
ಪರಿಕಲ್ಪನೆಯು ಹುಟ್ಟಿಕೊಂಡಿತು. 
ಪ್ರಾಚೀನ: ತು೦ಬಾ ಹಳೆಯದು. ಪ್ಯೂಡಲ್‌ ಗುಣ ಹೊಂದಿರುವುದು. 
ಮಧ್ಯಕಾಲೀನ: ಪರಿವರ್ತನೆಯ ಕಾಲದ ಯುಗ ಈ ಕಾಲದಲ್ಲಿ ಹಣದ ಚಲಾವಣೆ 
ರೂಪುಗೊಂಡಿತು. ಪ್ರಭುತ್ತ ಹಾಗೂ ಚರ್ಚ್‌ಗಳು ಸಮಾಜದ ಮೇಲೆ ಬೀರಿದ 


ಪ್ರಭಾವ ಸಡಮೆಂಯಾಗತೆ. | ಚರ್ಚಿನ ಹಾದಿ, ಪ್ರಭುತ್ವದ ಹಾದಿ ಬೇರೆಯಾಗ 
ತೊಡಗಿತು ಹಾಗೂ ಅವುಗಳ ನಡುವೆ ಒಳ ಒಪ್ಪಂದ ನಡೆಯಿತು. 

ಆಧುನಿಕ - ಹಿಂದಿನ ಚರಿತ್ರೆಯನ್ನು ಗುರುತಿಸಿದರೆ ಈ ಯುಗ ಆಧುನಿಕವಾದದ್ದು, 
ಇಲ್ಲಿ ವ್ಯಕ್ತಿವಾದ ಬೆಳೆಯಿತು. ವಿಜ್ಞಾನ ತಂತ್ರಜ್ಞಾನವು ಮುಂದುವರಿಯಿತು. ವಿನಿಮಯ 


ಮೌಲ್ಯಗಳು ಬದಲಾದವು. 


೫೨೧. ಪ್ರಾಚೀನ ರಾಜಕೀಯ ವ್ಯವಸ್ಥೆ 

ಪ್ರಾಚೀನ ಕಾಲದ ರಾಜಕೀಯ ಸ್ವರೂಪವನ್ನು ಮುಖ್ಯವಾಗಿ ಹೀಗೆ ಪರಿಗಣಿಸ 
ಬಹುದು. 
ರಾಜ - ರಾಜಕೀಯದ ಪರಮೋಚ್ಛ ಅಧಿಕಾರ ಹೊಂದಿದವನು. 
ಮಂತ್ರಿ - ರಾಜನ ರಾಜಕೀಯ ವ್ಯವಹಾರದ ಸಲಹೆಗಾರ. 
ಸೇನಾಧಿಪತಿ - ಸೇನೆಯ ಅಧಿಕಾರಿ. 
ಪುರೋಹಿತ - ಧಾರ್ಮಿಕ ಮುಖಂಡ. 
ಪ್ರಜೆಗಳು - ಸಾಮಾನ್ಯ ಜನರು ಮತ್ತು ರಾಜನೀತಿಗೆ ಅನುಸಾರವಾಗಿ 
ಬದುಕುವವರು. 

ಉದಾರವಾದಿಗಳ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ತನಗೆ ಬೇಕಾದ ರೀತಿಯಲ್ಲಿ 
ಬದುಕುವಂತಿಲ್ಲ. ವಸಾಹತು ಪೂರ್ವದಲ್ಲಿ ಇದನ್ನು “ರಾಜದ್ರೋಹ' ಎಂದು 
ಕರೆಯಲಾಗುತ್ತಿತ್ತು. ಮೇಲೆ ಹೇಳಿದ ನಾಲ್ಕು ಅಂಶಗಳನ್ನು "ವಚನ ಚಳುವಳಿ' ಮತ್ತು 
“ದಾಸ ಚಳುವಳಿ'ಯು ಒಡೆಯಲು ಯತ್ನಿಸಿತು. ಅಂದರೆ ಅಧಿಕಾರದ ಪರಮೋಚ್ಛ 
ಅಧಿಕಾರವನ್ನು ಈ ಚಳುವಳಿಗಳು ಮುರಿಯಲು ಯತ್ನಿಸಿದ್ದರಿಂದ ಅವು ತಮಗೆ 
ಬೇಕಾದ ಪರಿಕಲ್ಪನೆಗಳನ್ನು ಹುಟ್ಟುಹಾಕಿದವು. ಉದಾ: ಎಲ್ಲಾ ವಚನಕಾರರು ಮತ್ತು 
ದಾಸರು ಹುಟ್ಟುಹಾಕಿರುವ "ಕೂಡಲಸಂಗಮ, "ಚನ್ನಮಲ್ಲಿಕಾರ್ಜುನ', “ಆದಿಕೇಶವ', 
“ಪುರಂದರವಿಠಲ' ಇವರು ಯಾರೂ ಲೌಕಿಕದ ಅಧಿಕಾರ ಉಳ್ಳವರಲ್ಲ. ಭೌತಿಕ 
ಅಗತ್ಯವನ್ನು ಮೀರಿದ ಪ್ರಭುಗಳು ಇವರು. ಇದಕ್ಕೆ ಸಂವಾದಿಯಾಗಿ ಹದಿನೇಳನೆಯ 
ಶತಮಾನದ ರಾಜಕೀಯ ತತ್ವಜ್ಞಾನಿ ಜೇಮ್ಸ್‌ ಹ್ಯಾರಿಂಗ್‌ಟನ್‌ ಹೇಳಿದ ಪ್ರಮುಖ 
ಅ೦ಶಗಳನ್ನು ಇಲ್ಲಿ ಗಮನಿಸಬಹುದು. ಉದಾರವಾದಿ ಮಾನವತಾವಾದವು ಅಧಿಕಾರದ 


ಟಿ ಚ ಧಿ 


ನೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೫೩ 


ಎರಡು ಸ್ವರೂಪವನ್ನು ಏವರಿಸುತ್ತದೆ ಅಥವಾ ವ್ಯತ್ಯಾಸಗೊಳಿಸುತ್ತದೆ. 

9 ಮಿಗರಳ ಮಾಸಕಕಾಪ್‌ಕಾ (Civil ೫೫1/84) ವಾಸ್ತವದ ಅಧಿಕಾರವನ್ನು 
ಒಂದು ರೀತಿಯಲ್ಲಿ ವಿವರಿಸುತ್ತದೆ. 

* ಆದರೆ ಕಾನೂನು ಆಧಾರಿತ (De)ure) ಪ್ರಭುತ್ವದ ಸ್ವ ಸ್ನರೂಪ ಬೇರೆ. ಇಲ್ಲಿ 
ಅಧಿಕಾರದ ಸ್ವರೂಪ ಬೇರೆಯಾಗುತ್ತದೆ. ಅಧಿಕಾರದ ಹೊಣೆ ಭಿನ್ನ ವಾದ ನಿಲುವನ್ನು 
ತಳೆಯುತ್ತದೆ. ಅಧಿಕಾರದ ಹೊಣೆಗಾರಿಕೆಯು ಸಾಕ್ಷ. ವಸ್ತುನಿಷ್ಠತೆ ಮುಂತಾದ ಅಂಶಗಳನ್ನು 
ಒಳಗೊಂಡಿದೆ. 

* ಕಾನೂನು ಆಧಾರಿತ (061೭9) ಅಧಿಕಾರದಲ್ಲಿ ಪಭುತ್ತವು ಹಕ್ಕುದಾರಿಕೆಯನ್ನು 
ಹೊಂದಿದೆ ಮತ್ತು ಅದು ತನ್ನ ಅಧಿಕಾರವನ್ನು ಅದರದೇ ಅನ್ನಬಹುದಾದ ನ್ಯಾಯವನ್ನು 
ರೂಪಿಸಿಕೊಳ್ಳುತ್ತದೆ. 

ಆದರೆ ಈ ಎರಡೂ ಪ್ರಭು ಸಂಹಿತೆಯಲ್ಲಿ ಅಧಿಕಾರದ ಹೊಣೆಗಾರಿಕೆಯನ್ನು 
ಬೇರೆ ಬೇರೆ ರೀತಿಯಲ್ಲಿ ವಿವರಿಸುತ್ತವೆ. 


೫೨೨. ಪ್ರಾಣಿವಧೆ 

ಪ್ರಾಣಿಗಳಂ ಕೊಲಲಾಗದು, ಲೋಗರ ವಸ್ತುವಂ ಕೊಳಲಾಗದು, ಸತ್ಯವನೇ 
ನುಡಿವುದು ಕಾಲೋಚಿತದಲ್ಲಿ ತನ್ನ ಶಕ್ಕಿಯನಜೆದು ದಾನಮಂ ಮಾಟ್ತುದು; ಪರಸ್ತ್ರೀಯರ 
ಮಾತನಾಡುವಲ್ಲಿ ಮೂಕನಾಗಿರ್ಪುದು; ತೃಷ್ಣಯೆಂಬ ತೊಜೆಯಂ ಕಟ್ಟುವುದು; ಗುರುಗಳಲ್ಲಿ 
ಏನಯಂಗೆಯ್ದುದು. (ಕರ್ಣಾಟಕ ಪಂಚತಂತ್ರ ಭೇದ ಪ್ರಕರಣ, ೩೩ ವಚನ) 

ಪ್ರಾಣಿಗಳನ್ನು ಕೊಲ್ಲಬಾರದು. ಜನರ ವಸ್ತುಗಳನ್ನು ಕಳಬಾರದು. ಸತ್ಯವನ್ನೇ 
ನುಡಿಯಬೇಕು. ಕಾಲೋಚಿತವಾಗಿ ತನ್ನ ಶಕ್ತಿಯನ್ನರಿತು ದಾನ ಮಾಡಬೇಕು. 
ಪರಸ್ತ್ರೀಯರನ್ನು ಕುರಿತು ಮಾತಾಡಬಾರದು. ಗುರುಗಳಲ್ಲಿ ವಿನೀತರಾಗಿರಬೇಕು. 
ಸರ್ವ ಪ್ರಾಣಿಗಳಲ್ಲಿಯೂ ಅನುಕಂಪ ಇಡಬೇಕು. ಇದು ಸರ್ವಶಾಸ ಸ್ವಗಳಲ್ಲೂ ಮಾನ್ಯ 
(ಗದ್ಯಾನುವಾದ: ಚಂದ್ರಶೇಖರ ಐತಾಳ). ಪ್ರಾಣಿವಧೆಯ ಬಗ್ಗೆ ವೈದಿಕ ಧರ್ಮವೂ 
ವಿರೋಧ ವ್ಯಕ್ತಪಡಿಸಿರುವುದನ್ನು ಪಂಚತಂತ್ರವು ನಿರೂಪಿಸುತ್ತದೆ. 

ಮೊದಮೊದಲು ಪ್ರಾಣಿವಧೆಯನ್ನು ಹಿಂಸೆಯೆಂದು ಯಾರೂ ನಂಬುತ್ತಿರಲಿಲ್ಲ. 
ಯಜ್ಞ-ಯಾಗಾದಿಗಳಲ್ಲಿ ಪ್ರಾಣಿವಧೆಯನ್ನು ಮಾಡುತ್ತಿದ್ದರು. ಅಶ್ವಮೇಧಯಾಗದಲ್ಲಿ 
ಕುದುರೆಯನ್ನು ಬಲಿಕೊಡುತ್ತಿದ್ದರು. ಬಲಿಕೊಟ್ಟ ಕುದುರೆಯ ವಪೆ ಯನ್ನು ಯಾರು 
ತಿನ್ನಬೇಕು: ಕಾಲಿನ ಮಾಂಸಖಂಡವನ್ನು ಯಾರು ತಿನ್ನ ಬೇಕೆಂದು ಎಂಬ ಲಿಕ್ಕಾಚಾರವಿತ್ತು 
ಕಯ ಯಾಗದಲ್ಲಿ ಕರುವಿನ ತಲೆಯನ್ನು ಕಡಿಯುತ್ತಿದ್ದರು. ಅರರ? ಜೈಮಿ 
ಭಾರತದಲ್ಲಿ ವಾಲ್ಮೀಕಿಗೆ ಗೋಘ್ನ ಎಂದು ರದಿದ್ದಾರೆ. ಅಗಿ ಕಾರ್ಯದಲ್ಲಿ ಯೂಪ es 
ಕೂಡಾ ಪ್ರಧಾನವಾದುದು. ಯಾಗದಲ್ಲಿ ಪ್ರಾಣಿಯ ಶಿರಸ ನು ಅಗಿಗೆ ಅರ್ಪಿಸಿ ಅನಂತರ 
ಅದನ್ನು ಪ್ರಸಾದ ರೂಪವಾಗಿ ಸ್ವೀಕರಿಸಿದ ಅನೇಕ ಉದ ಮೃಧು: 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೫೪ 


ಜೈನಧರ್ಮದ ಪ್ರಚಾರದಿಂದಾಗಿ ಅಹಿಂಸೆಯ ತತ್ವವು ಪ್ರಧಾನವಾಯಿತು. ಮತ್ತು ಅದರಿಂದ 
ಯಾಗದಲ್ಲಿ ಪ್ರಾಣಿ ವಧೆ ನಿಷೇಧಿತವಾಯಿತು ಎಂಬ ಚರ್ಚೆಯೂ ಇದೆ. 

ಪಶುಗಳ ಮೆಯ್ಯೊಳೆನಿತು ರೋಮಮುಂಟನಿತು ಬಾರಿತಾಂ ಕೊಲಿಸಿಕೊಂಬ೦ 
ವೃಥಾ ಪಶುವಧೆಯಂ ಮಾಡಿದವಂ, ನರಕವನೆಯ್ದುವಂ, ಪಶುತ್ವವನೆಯ್ದುವಂ. (ಕರ್ಣಾಟಕ 
ಪಂಚತಂತ್ರ, ಭೇದ ಪ್ರಕರಣ, ಶ್ಲೋಕ ೨೯) 

ವೃಥಾಪಶುವಧೆಯನ್ನು ಮಾಡಿದವನು ಪಶುವಿನ ಮೈಯಲ್ಲಿ ಎಷ್ಟು ರೋಮ 
ಗಳಿವೆಯೋ ಅಷ್ಟು ಬಾರಿ ತನ್ನನ್ನು ಕೊಲ್ಲಿಸಿಕೊಳ್ಳುವನು. ಅಲ್ಲದೆ ನರಕವನ್ನೂ ಪಶುತ್ವವನ್ನು 
ಹೊಂದುವನು. ಇದೊಂದು ನೀತಿಪಾಠ. ಮೂಲತಃ ಹಿಂಸೆ ಅನಗತ್ಯ ಎಂಬುದನ್ನು 
ಇದು ಪ್ರತಿಪಾದಿಸುತ್ತದೆ. 

ವಿವರಗಳಿಗೆ ನೋಡಿ: ಅಹಿಂಸೆ: ಯಜ್ಞ 


೫೨೩. ಪ್ರಾಯಶ್ಚಿತ್ತ 

ಜೈನ ಕಾವ್ಯಗಳಲ್ಲಿ ಬರುವ ಸಾಮಾನ್ಯ ಪರಿಕಲ್ಪನೆಯಿದು. 

ಪಶ್ಚಾತಾಪವೂ ಇಲ್ಲದೆ ಪ್ರಾಯಶ್ಚಿತ್ತಗಳನ್ನೂ ಆಚರಿಸದೆ ದುಷ್ಕರ್ಮಾಚರಣೆಯಲ್ಲಿ 
ನಿರತರಾಗಿರುವ ಜನರು ನರಕಗಳನ್ನು ಹೊಂದುತ್ತಾರೆ. ವಿಶ್ವರೂಪನ ಪ್ರಕಾರ ಇದು, 
ಉದ್ದೇಶಪೂರ್ವಕವಾಗಿ ಪಾಪವನ್ನಾಚರಿಸುವವರಿಗೆ ಮಾತ್ರ ಅನ್ವಯಿಸುತ್ತದೆ- 
ಉದ್ದೇಶವಿಲ್ಲದೆ ಪಾಪವನ್ನೆಸಗಿದವರಿಗಲ್ಲ. ಯಾಜ್ಞವಲ್ಕ್ಯರು ಇಲ್ಲಿ ಇಪ್ಪತ್ತೊಂದು 
ನರಕಗಳನ್ನು ಎಣಿಕೆ ಮಾಡಿದ್ದಾರೆ; ಇವು ಮನುವು ಕೊಟ್ಟಿರುವ ಪಟ್ಟಿಯೊಡನೆ ಚೆನ್ನಾಗಿ 
ಹೊಂದಿಕೊಳ್ಳುತ್ತವೆ. ನರಕಗಳು, ದುಷ್ಕರ್ಮಗಳಿಗೆ ಪ್ರಾಯಶ್ಚಿತ್ರವನ್ನಾಚರಿಸುವವರಿಗೋಸ್ಕರ 
ಇರುವುವೆಂಬ ವಿಷಯದಲ್ಲಿ ಬೇರೆ ಬೇರೆಯ ಪುರಾಣಗಳು ಐಕಮತ್ಯವನ್ನೂ ಹೊಂದಿವೆ. 
ಪರಮತು, ಈ ವಲಯಗಳ ಸಂಖ್ಯೆ ಮತ್ತು ವರ್ಣನೆಗಳಲ್ಲಿ ಒಂದು ಪುರಾಣಕ್ಕೂ 
ಇನ್ನೊಂದು ಪುರಾಣಕ್ಕೂ ಗಮನಾರ್ಹವಾದ ಭೇದವಿರುತ್ತದೆ. ಮನು ಮತ್ತು ಯಾಜ್ಯವಲ್ಯ 
ಇವರಿಬ್ಬರೂ ನಾಸ್ತಿಕವನ್ನು ಉಪಪಾತಕಗಳಲ್ಲಿ ಸೇರಿಸಿರುವರೆಂದೂ ಈ ಶಬ್ದದ ಅರ್ಥವು 
ಮೇಧಾ ತಿಥಿ ಮತ್ತು ಇತರರ ಪ್ರಕಾರ, (ಸ್ಪರ್ಗ ಮತ್ತು ನರಕಗಳೆಂಬ) “ಪರಲೋಕ'ದ 
ಅಸ್ತಿತ್ವದಲ್ಲಿ ನಂಬಿಕೆ ಇಲ್ಲದಿರುವುದೆಂದೂ ಇಲ್ಲಿ ಉಲ್ಲೇಖಿಸಬೇಕಾಗಿದೆ. ಯಾಜ್ಯವಲ್ಯ 
ಸ್ಮೃತಿಯ ಪ್ರಾಯಶ್ಚಿತ್ತಾಧ್ಯಾಯದ ಮೊಟ್ಟಮೊದಲ ಪಜ್ನೆಯಲ್ಲಿಯೇ ನರಕಗಳ ಉಲ್ಲೇಖವು 
ಅವೆರಡರ ಅವಿಭಾಜ್ಯ ಸಂಬ೦ಧವನ್ನು ತೋರಿಸುತ್ತದೆ. ಮೇಲೆ ಉದ್ಧರಿಸಿದ ಮನುವಿನ 
ಮೂಲಗ್ರಂಥದ "ಮನುಷ್ಯನು ನರಕವನ್ನು ಬಯಸುತ್ತಾನೆ” ಎಂಬ ಪದಗಳನ್ನು 
ಪ್ರಯೋಗಿಸಿರುತ್ತಾರೆಂಬ ವಿಷಯವು ಇದನ್ನು ಹೆಚ್ಚು ಸ್ಥಿರೀಕರಿಸುತ್ತದೆ. ಆಶ್ಚರ್ಯಕರವೆನ್ನಿಸು 
ವಂತೆ, ಮನು ಮತ್ತು ಯಾಜ್ಯವಲ್ಯರ "ಇಂದ್ರಿಯ ಭೋಗಗಳಲ್ಲಿ ಆಸಕ್ತಿ' ಎಂಬ 
ಪದಪುಂಜವನ್ನು ವಿಶ್ವರೂಪನು ಪ್ರಾಯಶ್ಚಿತ್ತಗಳ ಅಕರಣಕ್ಕೆ ಸಮಾನವೆಂದು ಅರ್ಥ 
ಮಾಡಿದ್ದಾನೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೮೫೫ 


ಮೇಧಾ ತಿಥಿಯ ಪ್ರಕಾರ ಪ್ರಾಯಶ್ಚಿತ್ತ ಶಬ್ದವು ರೂಢಿಯ ಅರ್ಥದಲ್ಲಿ ನೈಮಿತ್ತಿಕ 
ಕರ್ಮದ ಒಂದು ಪ್ರಭೇದವನ್ನು ಹೇಳುತ್ತದೆ. ಈ ಶಬ್ದವು ತಪಸ್ಸೆಂದು ಅರ್ಥಕೊಡುವ 
ಪ್ರಾಯಸ್‌ ಮತ್ತು ನಿರ್ಧಾರವೆಂದು ಅರ್ಥಬರುವ ಚಿತ್ರ ಇವುಗಳ ಒಂದು ಸಮಾಸ ವೆಂದು 
ನಿರ್ವಚನ ಮಾಡುತ್ತದೆ. ಪ್ರಾಯಶ್ಚಿತ್ತವು ಕೇವಲ ಪಾಪ ಪರಿಹಾರಕ್ಕೆ ಸಾಧನವೆಂದು 
ಸೂತ್ರ ಕಲ್ಪವು ಹೇಳುತ್ತದೆ. 

ಎಶ್ವರೂಪನ ಪ್ರಕಾರ ಉದ್ದೇಶಪೂರ್ವಕವಾಗಿ ಪಾಪವೆಸಗಿದವರಿಗೆ ನರಕವು 
ಲಭಿಸುತ್ತದೆ. ಯಾಜ್ಞವಲ್ಯರು ಇಪ್ಪತ್ತೊಂದು ನರಕವನ್ನು ಹೇಳಿದ್ದಾರೆ. ಎಶ್ಚರೂಪನು 
ಪ್ರಾಯಶ್ಚಿತ್ತವನ್ನು ಅಕರಣಕ್ಕೆ ಸಮಾನವೆ೦ದು ಅರ್ಥಮಾಡಿದ್ದಾನೆ. 

ತಾಯಿ, ಮಗಳು, ಸೊಸೆಯರೊಡನೆ ನಡೆಸಿದ ವ್ಯಭಿಚಾರಕ್ಕೆ ಅಗ್ನಿ ಪ್ರವೇಶವೇ 
ಪ್ರಾಯಶ್ಚಿತ್ರವೆಂದು ವಿಷ್ಣುವು. ಹೇಳುತ್ತಾನೆ. ಮನುವಿನ ಪ್ರಕಾರ ಬ್ರಹ್ಮಪ್ನನು ಸ್ಟೇಚ್ಛೆಯಿ೦ದಲೇ 
ಬಿಲ್ಲಾಳುಗಳ ಬಾಣಕ್ಕೆ ಗುರಿಯಾಗಬೇಕು. ಯಾಜ್ಞವಲ್ಯನು ಶರೀರದ ಅತೀ ಮುಖ್ಯ 
ಭಾಗಗಳನ್ನು ಯಜ್ಞಕ್ಕೆ ಆಹುತಿ ಮಾಡಬೇಕೆಂದು ಹೇಳುತ್ತಾನೆ. 

ವಿವರಗಳಿಗೆ ನೋಡಿ: ಯುಗಯಾತ್ರೀ ಭಾರತೀಯ ಸಂಸ್ಕೃತಿ ೧೯೭೧ ಸಂಪುಟ. ೨ ಪುಟ. ೨೮೬ 


೫೨೪. ಪ್ರಾರಬ್ಧ 

ಕ್ಷಣಚಂಚಚ್ಛಮರೀರುಹಂ ಪ ಪಟುನಟಪ್ರಾರಬ್ಬಸ ಸಂಗೀತಕಂ 

ತಣಿದಂ ಸಂತತಮಿಂತು ದಿವ್ಯಸುಖದೊಳ್‌ ಸಂಸಾರಸಾರೋದಯಂ... ॥ 

(ಆದಿಪುರಾಣ ೨-೭೯) 

ಪ್ರಾರಬ್ಧ ವೆನು ವುದನ್ನು ಹೀಗೆ ಬಳಸುತ್ತೇವೆ: ಇದು ನನ್ನ ಪ್ರಾರಬ್ಧ. ಅಂದರೆ 
ಹಣೆಬರಹ. 'ಬಹನಿಂದ ಬರೆಯಲ್ಪಟ್ಟದ್ದು ಇನ್ನೂ ೦ದು- ಪ್ರಾರಬ್ಬಕರ್ಮ. (ಆರ್ಜಿತಕರ 
ಎನ್ನುವ ಅರ್ಥದಲ್ಲಿ) ಅಂದರೆ ಹಿ೦ದಿನ "ಜನ್ಮದಿಂದ ಬಂದಿರುವ೦ಥ ಪಾಪ-ಪುಣ್ಯ ಗಳೆ 
ಶೇಷ. ಭಾಗಗಳು. ಪಂಪ ಇಲ್ಲಿಪ ಪ್ರಾರಬ್ಧ | ಪ್ರಾರಂಭಿಸಲ್ಪಟ್ಟ ಎನ್ನುವ ಅರ್ಥದಲ್ಲಿ 
ಬಳಸುತ್ತಾನೆ. “ಪಟು-ನಟ ಪ ಪ್ರಾರಬ್ಧ ಸಂಗೀತ” ಎಂದರೆ ಪಾರಂಭಿಸಲ್ಪಟ್ಟ ಸಂಗೀತ 
ಮತ್ತು ನಟನೆಯು ರಂಗದ ಮೇಲೆ ಪ್ರದರ್ಶಿಸಲ್ಪಟ್ಟಿತು. ಇಲ್ಲಿ ಪ ಪ್ರಾರಬ್ಧ ವು ಉಪಕ್ರಮಿಸಲ್ಪಟ್ಟ 
ಎ೦ಬ ಅರ್ಥದಲ್ಲಿ ಬಳಕೆಯಾಗಿದೆ. ವೇದಾರಿತದ ಪ್ರಕಾರ ಪ್ರಾರಬ್ಧ ಗಳು ಮೂರು. ಎ 
ಇಚ್ಛಾ ಪ್ರಾರಬ್ಧ; ಅನಿಚ್ಛ ಪ್ರಾರಬ್ಧ; ಪರೇಚ್ಛಾ ಪ್ರಾರಬ್ಧ, ಪ್ರಾರಬ್ದ ಕರ್ಕ ಸಂಸ್ಕಾರಗಳು 
ನಾಲ್ಕು: ತೀವ್ರ, 'ಮಧ್ಯ ಭನ ಸುಪ್ತ. 
೫೨೫. ಪ್ರೇತ 

ಬಿಡದಬಲ್ಪಬಂಧುಜನದೊ 

pl AR ಕಣ್ಣೀರ ಪೂರಮಾ ಪ್ರೇತಮನೋ 

ಡಿಸದೆ ಸುಡುವುದು ಗಡಮಿ 


bro ಶೋಕಮಂ ಸರೋಜದಳಾಕ್ಷಿ ॥ (೨-೨೮) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೮೫೬ ' 


ನಿರಂತರವಾಗಿ ಅಳುವ ಬಂಧುಜನಗಳ ಕಣ್ಣೀರಿನ ಪ್ರವಾಹವು ಆ ಪ್ರೇತವನ್ನು 
ಅಸಹ್ಯ ಪಡುವ ರೀತಿಯಲ್ಲಿ ಸುಡುವುದಿಲ್ಲವೆ ಎನ್ನುವುದು ಇಲ್ಲಿಯ ಭಾವಾರ್ಥ. 
ಸತ್ತವನು ಪ್ರೇತವಾಗುತ್ತಾನೆ ಎಂಬುದು ನಂಬಿಕೆ. 
ಶರೀರವನ್ನು ಬಿಟ್ಟ ಜೀವವನ್ನು ಪಂಪನು ಪ್ರೇತವೆ೦ದು ಕರೆಯುತ್ತಾನೆ. ಯಾರಿಗೆ 
ಶವಸ೦ಸ್ಕಾರಗಳು ಸರಿಯಾಗಿ ಜರುಗುವುದಿಲ್ಲವೋ ಅಂಥವರು ಪ್ರೇತವಾಗುತ್ತಾರೆ. 
ಮತ್ತು ಕೆಲವರಿಗೆ ಪಿ೦ಡ ಪ್ರಧಾನ ಕಾರ್ಯವು ಜರುಗಿರುವುದಿಲ್ಲ. ಪಿಂಡಪ್ರಧಾನ ಶ್ರಾದ್ಧಾದಿ 
ಕರ್ಮಗಳು ಸರಿಯಾಗಿ ಜರುಗಿಲ್ಲವಾದರೆ ಅಂಥವರ ಜೀವಾತ್ಮವು ಸ್ಪರ್ಗಕ್ಕೆ ಹೋಗುವುದಿಲ್ಲ. 
ಅವರ ಜೀವಾತ್ಮ ಪ್ರೇತವಾಗಿ ಕಾಡುತ್ತದೆ. ಪ್ರೇತವು ಮನುಷ್ಯರನ್ನು ಹಿಡಿಯುತ್ತದೆ. 
ಮತ್ತು ಪ್ರೇತವು ಹಿಡಿದ ಮನುಷ್ಯರು ನಮ್ಮನ್ನು ಕಾಡ ತೊಡಗುತ್ತಾರೆ. ಇದಕ್ಕೆ ಪೂರಕವಾಗಿ 
ಮತ್ತೊಂದು ನಂಬಿಕೆಯಿದೆ. ಅದೆಂದರೆ ಸತ್ತವರು ಬ್ರಾಹ್ಮಣರಾಗಿದ್ದು ಅವರಿಗೆ ಸರಿಯಾದ 
ರೀತಿಯಲ್ಲಿ ಶವಸಂಸ್ಥಾರವಾಗಿಲ್ಲವಾದರೆ ಅವರು ಬ್ರಹ್ಮರಾಕ್ಷಸರಾಗುತ್ತಾರೆ. ಮೂರು 
ತಲೆಮಾರಿನ ಹಿಂದಿನವರಿಗೂ ಪಿಂಡಪ್ರಧಾನ ಮಾಡುವುದು ಈ ಕಾರಣಕ್ಕೆ. 
ವಿವರಗಳಿಗೆ ನೋಡಿ: ಚಕಕೋಡಿ ಈಶ್ವರಶಾಸ್ತ್ರಿ ೧೯೬೭ ಮನುಸ್ಮೃತಿ. 


೫೨೬. ಪಣ್‌ಗುಟ್ಟು 
ಪೊಜಟೆನೆ ನೇಸರ್ಮೂಡೆ ಗರುಡನಾಭಿಯೆಂಬ ಮಂತ್ರವಾದಿ ಬಂದು ಪಣಿಗುಟ್ಟಿ 
ಮಂತ್ರಿಸಿ ದಾಷ್ಟಿಕನನೆತ್ತಿದಂ.............. (ಡಿ.ಎಲ್‌.ಎನ್‌. ೨೦೦೯ ಪು.೫೯) 


ಪಣೆಗುಟ್ಟಿ ಎಂದರೆ ತಮ್ಮಟೆ ಬಡಿದು ಎಂದರ್ಥ. 

ವಡ್ಡಾರಾಧನೆಯಲ್ಲಿ ಉಕ್ಷವಾದಂತೆ ಮಂತ್ರವಾದವೂ ಒಂದು ಶಾಸ್ತ್ರವಿಷಯವಾಗಿತ್ತು. 
ವಾಮಾಚಾರಕ್ಕಾಗಿ ಮಂತ್ರವನ್ನು ಕಲಿತವರು ಮಂತ್ರವಾದಿ ಎನಿಸುತ್ತಾರೆ. 

ಇಲ್ಲಿ ಗರುಡನಾಭಿಯೆಂಬ ಮಂತ್ರವಾದಿಯು ತಮಟೆ ಬಡಿದು ಮಂತ್ರಿಸುತ್ತಾನೆ. 
ವಾಸ್ತವವಾಗಿ ಮಂತ್ರವೆಂದರೆ ಪವಿತ್ರವಾದ ಶ್ಲೋಕಪಠಣವೆಂದು ಅರ್ಥ. ಆಧ್ಯಾತ್ಮಿಕ 
ಶಕ್ತಿಯನ್ನು ಇದು ಸೂಚಿಸುತ್ತದೆ. ಸಂಸ್ಥೃತದಲ್ಲಿ "ಮನ್‌' ಅಂದರೆ ಆಲೋಚಿಸು ಎಂದರ್ಥ. 
ಇದು ಧ್ವನಿಯನ್ನು (ಸ್ಪರ) ಅವಲಂಬಿಸಿದೆ. ಮಂತ್ರಗಳು ಆಚರಣೆಗೆ ಸಂಬಂಧಿಸಿವೆ. 
ಮಂತ್ರಗಳಲ್ಲಿ ಎರಡು ವಿಧ: ಒಂದು "ಕಾಂತಿಕ' ಅಂದರೆ ದೊಡ್ಡ ದ್ವನಿಯಲ್ಲಿ 
ಉಚ್ಚರಿಸುವುದು. ಮತ್ತೊಂದು "ಅಜಪ' ಎಂದರೆ ಅಂತರಂಗದಲ್ಲಿ ಧ್ಯಾನಸ್ಥರಾಗಿ 
ನುಡಿಯುವುದು. ಇದರಲ್ಲಿ ಪುನರಾವರ್ತನೆಯಿರುತ್ತದೆ. ಯಾರು ಮಂತ್ರಗಳ ಮೂಲಕ 
ಆಚರಣೆ ಮಾಡುತ್ತಾರೋ ಅವರೆಲ್ಲ ಮಂತ್ರವಾದಿಗಳೇ. ಮಂತ್ರವಾದಿಗಳಂದರೆ 
ವಾಮಾಚಾರಿಗಳು ಎ೦ಬ ಅರ್ಥವೂ ಇದೆ. ಮಾಯಾ-ಮಾಟ ಮೊದಲಾದ 
ಆಚಾರಗಳನ್ನು ಮಾಡುವವರು ಮಂತ್ರವಾದಿಗಳು. ಇವರನ್ನು ನೀಚೋಪಾಸಕರೆಂದೂ 
ಕರೆಯುತ್ತಾರೆ. ವಡ್ಡಾರಾಧನೆಯಲ್ಲಿ ಬರುವ ಮಂತ್ರವಾದಿಯು ಈ ರೀತಿಯನ್ನು 
ಅನುಸರಿಸುತ್ತಾನೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೫೭ 


೫೨೭. ಬಂದಿಕಾರ 
We ದುರ್ಯೋಧನಂ ಬಂದಿಕಾಜನಂತೆ ಸೆಜ್‌ಗಯ್ತು 
ವಣ ವ್ಯ ದ್ವನಂತೆ ಕೊಡಸಾರಿಯಂ ವಿಡಿದು ಸೂಕ್ಷ 
ಕಳ'ವ್ರಚೆವನಚ'ದುಂ ರಸಸಾಗಿ ಯಂತೆ... (ಪಂಪ ಭಾರತ ೬-೭೨ವ) 
ಬಂದಿಕಾಜನೆಂದರೆ ಸೆರೆ ಹಿಡಿಯುವವನು. ವಡ್ಡಾರಾಧನೆಯಲ್ಲಿ ತಳಾರನೆಂದು 
ಬರುತ್ತಾನೆ. ಬ೦ದಿಕಾಅನು ಮದ್ದಾನೆಗಳನ್ನು ಕುದುರೆಗಳನ್ನು ಒಡ್ಡಿದಾಗ ಬ೦ಧಿಸುತ್ತಾನೆ. 
ವೈದ್ಯನು ಹುಣ್ಣುಗಳಿಗೆ ಚಿಕಿತ್ಸೆ ನೀಡುತ್ತಾನೆ. ಸೂಳೆಯ ಹಾಗೆ ಕಳೆದು ಉಳಿದುದನ್ನೆಲ್ಲ 
ತಿಳಿದು, ಪಾದರಸದಿಂದ. ಚಿನ್ನವನ್ನು ಮಾಡುವ ರಸವಾದಿಯಂತೆ ಎಂದು ಪಂಪ 
ಬಣ್ಣಿಸುತ್ತಾನೆ. ಬಂದಿಕಾರವೆನ್ನುವುದೇ ಉದ್ಯೋಗವೊಂದನ್ನು ಸೂಚಿಸುತ್ತದೆ. 
ವಿವರಗಳಿಗೆ ನೋಡಿ: ವೃತ್ತಿಗಳು 


೫೨೮. ಬಂಧ - ಮೋಕ್ಷ 
ಮಾನವರು ಇತರರ ಬಳಿತಿಗಿಂತ ಹೆಚ್ಚಾಗಿ ತಮ್ಮ ಒಳಿತನ್ನು ಬಯಸುತ್ತಾರೆ. 
ತಾವು ಇತರರಿಗಿಂತ ವಿಶಿಷ್ಠವಾದ ಒಂದು ಆತ್ಮವನ್ನು ಪಡೆದಿದ್ದೇವೆ೦ದೂ, ಅದನ್ನು 
ಪೋಷಿಸಿಕೊಂಡು, ಇಲ್ಲಿಗೂ ಮುಂದಕ್ಕೂ ಕಾಪಾಡಿಕೊಳ್ಳಬೇಕೆಂದೂ ಅವರು 
ಭಾವಿಸುತ್ತಾರೆ. ಈ ಭಾವನೆಯೇ ಅತೀವ ದುಃಖಕ್ಕೆ ಕಾರಣ ಎಂಬುದನ್ನು ಬುದ್ಧನು 
ಚೆನ್ನಾಗಿ ಮನವರಿಕೆ ಮಾಡಿಕೊಂಡಿದ್ದನು. ಕೆಳಗಿನ ಐದು ಬಂಧಗಳಲ್ಲಿ (ಸಂಯೋಜನಾ) 
ಶಾಶ್ವತ ವ್ಯಕ್ತಿತ್ವದಲ್ಲಿ ನಂಬಿಕೆ ಮೊದಲನೆಯದು. ಮೇಲಿನ ಐದು ಬಂಧಗಳಲ್ಲಿ ಸ್ವರೂಪ 
ಪ್ರಪಂಚದಲ್ಲಿ ಬದುಕಬೇಕೆಂಬ ಆಸೆ ಮತ್ತು ಆರೋಪ ಪ್ರಪಂಚದಲ್ಲಿ ಬದುಕಬೇಕೆಂಬ 
ಆಸೆ ಮೊದಲಿನ ಎರಡು ತಮ್ಮೊಂದಿಗೆ ಇರುತ್ತಲೇ ಹೋಗುತ್ತದೆಂದು ಭ್ರಮಿಸಿರುವ 
ಆತ್ಮದ ಸತ್ಯತೆಯಲ್ಲಿ ಅವರಿಗಿರುವ ನಂಬಿಕೆಯನ್ನು ಕಳೆದುಕೊಳ್ಳುವಂತೆ ಅವರನ್ನು 
ಪುಸಲಾಯಿಸಿದರೆ ಆಗ ಅವರು ಈ ಪ್ರಪಂಚದಲ್ಲಿ ಸ್ವಾರ್ಥದ ವ್ಯರ್ಥತೆಯನ್ನು 
ಮನಗಾಣುತ್ತಾರೆ. ದೇಹ ಸತ್ತಮೇಲೆ ಒಂದು ಭವಿಷ್ಯಜೀವನ ಬೇಕೆಂದು ಹಂಬಲಿಸುವುದರ 
ವ್ಯರ್ಥತೆಯನ್ನು ಮನಗಾಣುತ್ತಾರೆ. ಬುದ್ಧನು ಶಾಶ್ವತವಾದ ಆತ್ಮ ಇಲ್ಲ. ಆದರೆ ವ್ಯಕ್ತಿತ್ವದ 
ನಿರ್ಮಿತಿಗೆ ಸೇರುವ ಸಂಧಗಳು ಉಳಿದಿರುತ್ತವೆ. ಮತ್ತೆ ಸ್ಪಂಧಗಳು ಗು; 
ಆದರೆ ಒಬ್ಬ ವ್ಯಕ್ತಿಯೆಂದು ಕರೆಯಲ್ಪಡುವ ಸೃಂಧ ಸಮೂಹ | ಕರ್ಮಗಳೂ ಮತ್ತೊಂದು 
ತಾತ್ಕಾಲಿಕ. ಸಂಧ ಸಮೂಹಕ್ಕೆ "ಹರಿಯುತ್ತವೆ. ಇದು ಬೇರೊಬ್ಬ ವ್ಯಕ್ತಿ. ಆತ್ಮವು 
ಜನ್ಮಾಂತರಗಳಾಗುವುದಿಲ್ಲ. ಆದರೆ ಕರ್ಮ ಆಗುತ್ತದೆ. ಇದರಿಂದ ನಮ್ಮ ಹೊಣೆಯ 
ಅರಿವು ಹೆಚ್ಚಾಗಬೇಕು. ನಮ್ಮ ಕಾರ್ಯಗಳಿಂದ ನಾವು ಸತ್ತಮೇಲೆ ನಮ್ಮದೇ ದಾಗಿ 
ಬರಲಿರುವ "ಇನ್ನೊ ೦ದು ವ್ಯಕ್ತಿಯ ಸಂತೋಷ ಅಥವಾ ಸಂಕಟದ ತಳಹದಿಯನ್ನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /ಆ೫ಲ 


ಹಾಕುತ್ತಿದ್ದೇವೆ೦ಬ ಅರಿವು ಆಗಬೇಕು. ಬ್ರಾಹ್ಮಣಗಳ ತಾತ್ಮಿಕರು ಈ ಸಿದ್ಧಾಂತವನ್ನು 
ಟೀಕಿಸಿದರು. ಇಲ್ಲಿ ಎರಡು ಅಸಾ೦ಗತ್ಯಗಳು ಇವೆ ಎಂದು ಅವರು ಹೇಳಿದ್ರು ಕರ್ತೃವು 
ತನ್ನ ಕಾರ್ಯಗಳ ಫಲವನ್ನು ತಾನೇ ಅನುಭವಿಸುವುದಿಲ್ಲ. (ಕೃತಪ್ರಣಾಶ) ಮತ್ತು ಅವನ 
ನೈತಿಕ ಕಾರ್ಯಗಳ ಫಲವನ್ನು ಬೇರೆ ಯಾವನೋ ಒಬ್ಬನು ಅನುಭವಿಸುತ್ತಾನೆ 
(ಅಕೃತಾಭ್ಯುಪಗಮ). ಬುದ್ಧನ ಪೂರ್ವಜನ್ಮಗಳಲ್ಲಿ (ಜಾತಕ) ನಂಬಿಕೆ ವಾಸ್ತವವಾಗಿ 
ಒ೦ದು ಬಗೆಯ ನಿರಂತರತೆಯನ್ನು ಗುರುತಿಸಿತ್ತು. ನೈತಿಕ ಕ್ರಿಯೆಯೊಂದರ ಫಲ 
ಪ್ರಾಚೀನ ಬೌದ್ಧಧರ್ಮದ ಪ್ರಕಾರ, ಒಬ್ಬ ದೈವೀ ನ್ಯಾಯವಿಧಾಯಕನನ್ನಾಗಲಿ, ಅದೇ 
ಆತ್ಮವು ಹಲವು ದೇಹಗಳಲ್ಲಿ ಮುಂದುವರಿಯುವುದನ್ನಾಗಲಿ ಅವಲಂಬಿಸಿರಲಿಲ್ಲ. ನೈತಿಕ 
ನಿಯಮ ತನ್ನ ಕ್ರಿಯೆಯಲ್ಲಿ ಸರ್ವತಂತ್ರ ಸ್ಪತಂತ್ರವಾಗಿತ್ತು. ಅದು ತನ್ನ ಕೆಲಸವನ್ನು 
ನಿಲ್ಲಿಸುತ್ತಿದ್ದುದು, ಇನ್ನೂ ಉನ್ನತ ನಿಯಮವಾದ ಆಧ್ಯಾತ್ಮಿಕ ಬೋಧಿಯೂ ಸಂಚಿತ 
ಹಾಗೂ ಆಗಾಮಿನ್‌ ಕರ್ಮಗಳ ಫಲಗಳನ್ನು ಸ್ಥಗಿತಗೊಳಿಸಿದಾಗ ಆಗಲೂ ಪ್ರಾರಬ್ಧ 
ಕರ್ಮಗಳನ್ನು ಅದು ನಾಶಗೊಳಿಸಲಾರದು. ಒಬ್ಬ ಬುದ್ಧ ಅಥವಾ ಒಬ್ಬ ಅರ್ಹಂತನು 
ಉಪಾಧಿಶೇಷ ನಿರ್ವಾಣವನ್ನು ಪಡೆಯುತ್ತಾನೆ. ವೇದಾಂತದ ಪರಿಭಾಷೆಯಲ್ಲಿ 
ಹೇಳುವುದಾದರೆ ಜೀವನ್ಮುಕ್ತನಾಗುತ್ತಾನೆ. ಸಾಯುವವರೆಗೂ ದೇಹ ಕೆಲಸಮಾಡುತ್ತಲೇ 
ಇರುತ್ತದೆ. ಆದರೆ ಎಲ್ಲ ಆಸೆಗಳೂ ಇಂಗಿರುವುದರಿಂದ ಅವನ ಆತ್ಮವು ಪುನರ್ಜನ್ಮಕ್ಕೆ 
ಅವಶ್ಯಕವಾದ ಚಲನಶಕ್ತಿಯನ್ನು ಪಡೆದಿರುವುದಿಲ್ಲ. ದೇಹ ಬಿದ್ದುಹೋದ ಮೇಲೆ 
ಅನುಪಾಧಿಶೇಷ ನಿರ್ವಾಣವನ್ನು ಅವನು ಪಡೆಯುತ್ತಾನೆ. ಬೇರೆ ದೇಹಧಾರಣೆ ಆಗುವುದಿಲ್ಲ. 
ವ್ಯಕ್ತಿತ್ವವಾಗಿ ರೂಪುಗೊಂಡಿದ್ದ ಪ್ರಜ್ಞೆಯ ಪ್ರವಾಹ ಬತ್ತಿಹೋಗಿರುತ್ತದೆ. ಇನ್ನು ಮುಂದೆ 
ಸಂಗ್ರಹಿತವಾದ ಕರ್ಮಗಳು (ಕಪ್ಪು, ಬಿಳುಪು, ಅಥವಾ ಮಿಶ್ರಿತ) ಪಕ್ಷವೂ ಆಗವು 
(ವಿಪಾಕ) ಫಲವನ್ನೂ ಕೊಡವು (ಫಲ). 

ಮಾಲುಂಕ್ಕಪುತ್ತ, ಉತ್ತಿಯ ಮತ್ತು ವಚ್ಚಗೊತ್ತ ಮುಂತಾದ ಅನ್ವೇಷಕ ಮತಿಗಳು 
ಕಥಾಗತನು ಸತ್ತಮೇಲೆ ಏನಾಗುತ್ತಾನೆಂದು ತಿಳಿಯಲು ಕುತೂಹಲಿಗಳಾದುದು ಸಹಜ. 
ಬುದ್ಧನು ಪವಿತ್ರ ಜೀವನವನ್ನು ನೇರವಾಗಿ ಕುರಿತುದಲ್ಲದೆ, ನಿರ್ವೋಹ, ನಿಃಕಾಮನೆ, 
ದುಃಖಕ್ಕೆ ತಡೆ, ಶಾಂತಿ, ಉನ್ನತವಾದ ಆಧ್ಯಾತ್ಮಿಕ ಬೋಧನೆಗಳಿಗೆ ಎಡೆಗೊಡದ 
ವಿಚಾರಗಳಲ್ಲಿ ಕುತೂಹಲ ತೋರಿಸುವುದನ್ನು ನಿರುತ್ಸಾಹಗೊಳಿಸುತ್ತಿದ್ದನು. ಅವನು 
ಹೇಳುತ್ತಿದ್ದನು (ಉದಾ: ಪಾಸಾದಿಕಸುತ್ತಂತದಲ್ಲಿ): ತಾನು ತಿಳಿದುಕೊಂಡಿದ್ದ ವಿಷಯಗಳಲ್ಲಿ 
ಕೆಲವನ್ನು ಬೇಕೆಂದೇ ಸ್ಪಷ್ಟವಾಗಿ ವಿವರಿಸಲು ಬಯಸಲಿಲ್ಲ (ಅವ್ಯಾಕೃತ) ಅವುಗಳಲ್ಲಿ 
ನಿರ್ವಾಣಾನ೦ತರ ಬುದ್ಧನ ಪರಿಸ್ಥಿತಿಯೂ ಒಂದು. ಏಕೆಂದರೆ ಅದರ ಪರಿಶೀಲನೆ 
ವ್ಯರ್ಥ, ಸಂಪ್ರದಾಯಬಾಹಿರ ಎಂದು ತಾನು ಭಾವಿಸಿದ್ದುದರಿ೦ದ. ಭಾರತೀಯ ತತ್ವಜ್ಞಾನ 
ಬಹುಮುಖ್ಯ ಪರಿಕಲ್ಪನೆಗಳಲ್ಲಿ ಇದೂ ಒಂದು. ಸಂಸಾರವನ್ನು ವೇದಾಂತವು ಬಂಧವೆಂದು 
ಕರೆಯುತ್ತದೆ. ಅದರಿಂದ ಬಿಡುಗಡೆ ಹೊಂದಿದಾಗ ದೊರೆಯುವುದು ಮೋಕ್ಪ. 
ಮೋಕ್ಷವೆನ್ನುವುದು ಆತ್ಯಂತಿಕವಾದ ಚರಮಾವಸ್ಥೆ. ಆದರೆ ಅನ೦ತರ ಪುನರ್‌ಜನ್ಮವಿಲ್ಲ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೫೯ 


ಆದುದರಿಂದ ವೇದಾಂತವು ಮೋಕ್ಷವನ್ನು ಅಂತಿಮ ಪದವಿಯೆಂದು ಅಂಗೀಕರಿಸುತ್ತದೆ. 
ವಿವರಗಳಿಗೆ ನೋಡಿ: ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ 
ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಪುಟ. ೧೬೮-೧೬೯ 

ಅಜಿತ ತೀರ್ಥಂಕರ ಪುರಾಣ ತಿಲಕ ೨ 


೫೨೯. ಬಟ್ಟಾಡು 

ತನ್ನೋರಗೆಗಳಪ್ಪ ಪಲಂಬರ್‌ ಮಾಣಿಗಳ್ಳೆರಸು ಪೊಅವೊಟಲೊಳ್‌ ಬಟ್ಟಾಡುತ್ತಿರೆ 

(ವಡ್ಡಾರಾಧನೆ ೭೩-೨೨) 

ಬೊಟ್ಟಾಡು (ಕ್ರಿ) ೧) ದುಂಡಗಿರುವ ವಸ್ತುಗಳಾದ ಚೆಂಡು, ಗೋಲಿ ಬಚ್ಚ 
ಮೊದಲಾದುವುಗಳಿ೦ದ ಆಡು: ಚೆ೦ಡಾಟ, ಗೋಲಿಯಾಟ ಮೊದಲಾದುವುಗಳನ್ನು 
ಆಡು: 

ಬಟ್ಟಾಟದ ಕುರಿತು ವಡ್ಡಾರಾಧನೆಯಲ್ಲಿ ಬರುತ್ತದೆ. ಬಟ್ಟಾಟವೆಂದರೆ ಬಿಲ್ಲೆಯಾಟ. 
ಇದು ಹೊರಾಂಗಣ ಕ್ರೀಡೆಯ ಪ್ರಕಾರಗಳಲ್ಲಿ ಒಂದು. ಬಿಲ್ಲೆಯಾಟವೆಂದರೆ ಕು೦ಟೋಬಿಲ್ಲೆ 
ಯಾಗಿರಬಹುದು. ಇದು ಹೊರಾಂಗಣ ಕ್ರೀಡೆಯ ಪ್ರಕಾರ ಕು೦ಟೋ ಬಿಲ್ಲೆಯಲ್ಲಿ 
ಹುಡುಗಿಯರ ಪಾತ್ರ ಮಹತ್ವದ್ದು. 


೫೩೦. ಬಡಿಗರು 

ಪ್ರಾಚೀನ ಕಾಲದಿ೦ದಲೂ ಮರದ ಕೆತ್ತನೆ ಕೆಲಸದ ಮೂಲಕ ಅರಮನೆ, ದೇವಾಲಯ, 
ಮನೆ, ಕೃಷಿಗೆ ಬೇಕಾದ ಉಪಕರಣಗಳನ್ನು ತಯಾರಿಸುವ ಬಡಿಗರನ್ನು ಪಂಚಾಳರಲ್ಲಿ 
ಸೇರಿಸುತ್ತಾರೆ. ಬಡಿಗ, ಅಕ್ಕಸಾಲಿ, ಕಂಬಾರ, ಕಂಚುಗಾರ, ಕಲ್ಕುಡಿಗ-ಈ ಐವರನ್ನು 
ಪಂಚಾಳರೆಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಕರಕುಶಲ ಕಲೆಯಲ್ಲಿ ಇವರು 
ಪರಿಣಿತರಾಗಿರುತ್ತಾರೆ. 

ವಡ್ಡಾರಾಧನೆಯ "ಗುರುದತ್ತ ಭಟಾರರ ಕಥೆ'ಯಲ್ಲಿ ಅಂಥ ಪರಿಣಿತ ಕರಕುಶಲಿಗಳ 
ಉಲ್ಲೇಖ ಬಂದಿದೆ. ಧಾತ್ರಿವಾಹನವೆ೦ಂಬ ಅರಸು ವಿಶ್ವಕರ್ಮ ವಿಶ್ವಮತಿ ಎ೦ಬ ತನ್ನ 
ಇಬ್ಬರು ಬಡಗಿಗಳನ್ನು ಕರೆಸಿ “ಆಜುದಿಂಗಳೊಳಗೆ ನೀಮಿರ್ವರುಮೋರೊರ್ವರ 
ಯ್ನೂಜು ರಥಂಗಳಂ ಬೇಗಂ ಮಾಡಿ ಎನಗೆ” ಒಪ್ಪಿಸಬೇಕೆ೦ದು ಅಪ್ಪಣೆ ಮಾಡುತ್ತಾನೆ. 

ರಸನ ಆಜ್ಞೆಯಂತೆ ವಿಶ್ವಕರ್ಮನು ಆರು ತಿಂಗಳಲ್ಲಿ ಐನೂರು ರಥಗಳನ್ನು ನಿರ್ಮಿಸಿ 
Pv “ಅದಕ್ಕೆ ಅರಸನು ಸಂತೋಷಪಟ್ಟು ಅವನಿಗೆ ತುಷ್ನಿದಾನವನ್ನು ನೀಡುತ್ತಾನೆ. 
ಇದರಿಂದ ಕಸಾ ತಮ್ಮ ಕೆಲಸದಲ್ಲಿ ಎಷ್ಟೊಂದು ಪರಿಣಿತಿ ಹೊಂದಿದ್ದರೆಂಬುದು 
ಗೊತ್ತಾಗುತ್ತದೆ. ಹಾಗೆಯೇ ಬಡಿಗರು ಇ ತಮ್ಮ ಕೆಲಸಕ್ಕೆ ಸಂಭಾವನೆಯನ್ನು 
ಪಡೆಯುತ್ತಿದ್ದರೆಂದು ತಿಳಿದು ಬರುತ್ತದೆ. ಇನ್ನು ವಿಶ್ವಕರ್ಮನು ಸಚ ಇತಯ 
ಪದಿನಯ್ದು 'ದಿವಸ ೦ಬರೆಗಂ ತನಗೆ ತಾನೆಯಂತರಿಕ್ಷದೊಳ್‌ ನೆಲನ೦ ಮುಟ್ಟದೆ ತಿಅನೆ” 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೮೪೬೦ 


ತಿರುಗುತ್ತಿತ್ತು ಎ೦ಬುದನ್ನು ನೋಡಿದಾಗ ಅವರು ಅಪ್ರತಿಮಾ ಕೌಶಲ್ಕವುಳ್ಳವರಾಗಿದ್ದರೆಂದು 
ಗೊತ್ತಾಗುತ್ತದೆ. (ಡಿ. ಎಲ್‌. ಎನ್‌. ೨೦೦೯ ಪು. ೧೯೧) 

ಇಂತಹ ಅನೇಕ ಉದಾಹರಣೆಗಳು ಕನ್ನಡ ಸಾಹಿತ್ಯದಲ್ಲಿ ಸಿಗುತ್ತವೆ. ಮರದ 
ಕೆಲಸಗಳನ್ನು ಮಾಡುವವನು ಬಡಗಿ (ಸಂ. ವರ್ಧಕಿ) ಪ್ರಾಚೀನ ಕಾಲದಲ್ಲಿ ದೇವಸ್ಥಾನಕ್ಕೆ 
ಸಂಬಂಧಿಸಿದ ಮರಗೆಲಸಗಳನ್ನು ಮಾಡಲು ಮುರಿದು ಹೋದ ಸಾಮಾನುಗಳನ್ನು 
ಸರಿಪಡಿಸಲು ಇವರಿಗೆ ಶಾಶ್ವತವಾದ ದತ್ತಿಗಳನ್ನು ಬಿಟ್ಟು ಕೊಡುತ್ತಿದ್ದರು. (BKI.I, 
1. 68, 1032 AD, EC 111 sa. 109. 1042 AD,) ತಕ್ಷ ಎಂದರೆ ಬಡಿಗ, ತಕ್ಷ್‌ 
ಆಖ್ಯಾತದ ಮುಖ್ಯಾರ್ಥ: ಮಾಡು ನಿರ್ಮಿಸು, ರೂಪಿಸು. ತಕ್ಷಕನು ಎಂದರೆ ಬಡಿಗನು 
ಮಾತ್ರವಲ್ಲ ಕುಶಲ ಕಲಾವಿದನು ಎಂಬರ್ಥವಾಗುತ್ತದೆ. ನಾಟಕದ ಸೂತ್ರಧಾರನೆಂದೂ 
ಅರ್ಥವಿದೆ. ಸೃಷ್ಟಿಕರ್ತ ಎಶ್ವಕರ್ಮನಿಗೆ ತಕ್ಷಕ ಎಂದು ಹೆಸರಿದ್ದುದಾಗಿ ತಿಳಿಯುತ್ತದೆ. 

ತಷ್ಟಾ (ಪ್ರಜಾಪತಿ: ವಿಶ್ವಕರ್ಮನು) ದೇವತೆಗಳ ಶಿಲ್ಪಿ ಎಂದು ಅಥರ್ವಣವೇದದಲ್ಲಿದೆ. 

ಎಶ್ವಕರ್ಮನಿಂದ ರಚಿತವಾದ ಒಂದು ಸೂಕ್ತವು ಯಗ್ಗೇದದ ಹತ್ತನೆಯ ಮಂಡಲ 
ದಲ್ಲಿದೆ. ವಿಶ್ವಕರ್ಮನು ಸೃಷ್ಟಿಕರ್ತನೆಂದು ವರ್ಣಿಸಲ್ಪಟ್ಟಿದ್ದಾನೆ. ಇವನು ವಿಶ್ವತೋಮುಖನು. 
ಕಾಲಿನಿಂದ ಸ್ಪರ್ಗವನ್ನೂ ಕೈಯಿಂದ ಭೂಲೋಕವನ್ನೂ ನಿರ್ಮಿಸುತ್ತಾನೆ. ವಿಶ್ವಕರ್ಮ 
ನಿಗಾಗಿ ಯಾಗಗಳು ಆಗುತ್ತಿದ್ದವು. ಯಗ್ಗೇದದ ೧ನೆಯ ಮತ್ತು ೧೦ನೆಯ ಮಂಡಲದಲ್ಲಿ 
ಅನೇಕ ಹೊಸ ಮಾತುಗಳು ಬರುತ್ತದೆ. "ಕಂ' ದೇವರ ಸೂಕ್ತದಂತೆ ವಿಶ್ವಕರ್ಮನು 
ಕುರಿತು ವರ್ಣನೆಯೂ ಹೊಸದು. ಎಶ್ವನಿರ್ಮಾಣ ಮತ್ತು ಸಂರಕ್ಷಣದ ಏಕಮೇವ 
ಅಧಿಕಾರಿ ಯಾರು, ಎಂಬ ವಿವಾದಗಳ ಪ್ರತಿಧ್ವನಿ ಇಂತಹ ಕೆಲವು ಸೂಕ್ತಗಳಲ್ಲಿ 
ಕೇಳಬರುತ್ತದೆ. ಇಂದ್ರನ ಅದ್ವತೀಯತ್ವದ ಕಾಲವು ಮುಗಿದು ಆ ಸ್ಥಳವನ್ನು ತಮ್ಮ 
ತಮ್ಮ ಇಷ್ಟದೇವರಿಗೆ ದೊರಕಿಸಿ ಕೊಡುವಲ್ಲಿ ಯಷಿವರ್ಗದಲ್ಲಿ ಸ್ಪರ್ಧೆ ನಡೆದಂತೆ 
ತೋರುತ್ತದೆ. ಇಂದ್ರ ಸಂಪ್ರದಾಯದಲ್ಲಿ ಈ ನೂತನ ಪಂಥದ ಪಕ್ಷಪಾತಿಗಳ ಸಂಖ್ಯೆ 
ಹೆಚ್ಚುತ್ತಾ ಹೋಗಿ ಯಜ್ಞಸಂಸ್ಥೆಯ ಪ್ರಭಾವವು ಕ್ಷೀಣವಾಗುತ್ತ ಹೋಗಿರಬೇಕೆಂದು 
ಮುಂದಿನ ಕಾಲದ ಘಟನೆಗಳಿಂದ ಅರ್ಥವಾಗುತ್ತದೆ. 

ಯಗ್ವೇದ ಕಾಲದಲ್ಲಿ ಶಿಲವಿದ್ಯ ಸಾಕಷ್ಟು ಉನ್ನತ ಸ್ಥಿತಿಯಲ್ಲಿ ಇತ್ತು. ಅಂದಿನ 
ವಿವಿಧ ಪ್ರಕಾರದ ಅಲಂಕಾರಗಳು, ಪಾತ್ರೆಗಳು, ನಿವಸನಗಳು, ಯಜ್ಞವೇದಿಕೆಯ 
ಪ್ರಕಾರಗಳು ಇವೆಲ್ಲವುಗಳ ರಚನೆ ತಜ್ಜ್ಞರಿಂದಲ್ಲದೆ ಬೀಡಿಹೋಕರಿಂದ ಆಗದು. 
ದೇವತೆಗಳೂ ರಾಜರೂ ರಥಗಳಲ್ಲಿ ತಿರುಗುತ್ತಿದ್ದರು. ಯುದ್ಧದಲ್ಲಿ ಬಂಡಿಗಳು ಮೊದಲು 
ಬೇಕು. ಉಭಯ ಪಕ್ಷದವರ ರಥಕಾರರು ಆಯುಧ ಸಿದ್ದಪಡಿಸುವವರು ಇರಲೇಬೇಕು. 
“ರಥೇಭ್ಯೋ ರಥಕಾರೇಭ್ಯೋ ನಮಃ” ಎಂಬ ವಂದನೆಯ ಮಂತವುಂಟು. ಈ 
ಮಂತ್ರವು ರುದ್ರಾಧ್ಯಾಯದಲ್ಲಿ ಬರುತ್ತದೆ. ಶೈವಸಂಪ್ರದಾಯಕ್ಕೆ ಸೇರಿದ ಜನವಿರಬೇಕೆಂದು 
ಎನಿಸುತ್ತದೆ. ಪಾ೦ಚಾಲರು ಇಂದು ವಿಶ್ವಕರ್ಮ ಬ್ರಾಹ್ಮಣರು ಎನಿಸುತ್ತಾರೆ ಎಂದು 
ಶಂಬಾ ಹೇಳುತ್ತಾರೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪8೧ 


ಅರ್ವಾಚೀನ "ವಿಶ್ವಕರ್ಮ' ಬ್ರಾಹ್ಮಣರನ್ನು ಪಾಂಚಾಳರೆಂದು ಕರೆವ ವಾಡಿಕೆಯು, 
ಈ ಹಿನ್ನೆಲೆಯಲ್ಲಿ ವಿಶೇಷಾರ್ಥ ಪಡೆಯುತ್ತದೆ. ಉಪ್ಪಾರ, ಕಮ್ಮಾರ, ಬಡಿಗ, ಕಂಚುಗಾರ, 
ಸೊನ್ನಾರರೆಂಬ ಐದು ಶಾಖೆಗಳಲ್ಲ ಕೂಡಿ ಪಾಂಚಾಳರೆಂಬ ಹೆಸರು ಇರುವುದು 
ನಿಜ ಎಂದು ಶಂಬಾ ಹೇಳುತ್ತಾರೆ. 
ತೃಷ್ಟಾರನೆಂದರೆ ಬಡಿಗ. "ತಕ್ಸ್‌; ಕೆತ್ತು-ಬಾಚು, (ನುಣಪಾದ ಆಕಾರ ನಿರ್ಮಿಸು) 
ಆಖ್ಯಾತ ಸಾಧಿತ ನಾಮ-ಸಂಕೇತ, ತಷ್ಟೃ ಮತ್ತು ತಕ್ಷಕ. 
ಕರ್ಣಾಟದೊಳಗಿನ ಅಮೃತ ಶಿಲ್ಪಿ ಜಕ್ಕಣ)ಯಕ್ಷ ಈ ಶಬ್ದ-ಪ್ರತಿಮೆಯ ಮೂಲಕ 
ದೊರೆವ ಮೌಲಿಕ ಪ್ರಕಾಶವು, ಖಗ್ಯೇದದ ತೃಷ್ಟಾರ=-ವಿಶ್ವಕರರ ಸ್ಪಷ್ಟೀಕರಣಕ್ಕೆ 
ಉಪಯುಕ್ತವಿದೆ. ಕೇನೋಪನಿಷತ್ತಿನ "ಯಕ್ಷ'ವು ಖುಗ್ದೇದ ತ್ವಷ್ಟಾರ-ವಿಶ್ವಕರ್ಮ ಬಗೆಯ 
ಅದೇ ಅರ್ಥಗರ್ಭದ ಇನ್ನೊಂದು ಸಂಕೇತ ಎಂಬುದನ್ನೂ ಮನಗಾಣಿಸಿ ಕೊಡುತ್ತಿದೆ. 
ಈ ಪಾಂಚಾಳ ಮನೆತನಗಳು “ಕಾಳೀ' ಉಪಾಸಕರವು! "ಯಕ್ಷ' ಪ್ರತಿಮೆಯೊಡನೆ, 
ಕೇನೋಪನಿಷತ್ತಿನಲ್ಲಿ ಉಮಾ ಹೈಮವತಿಯು ಬರುತ್ತಾಳ. ವೇದದಲ್ಲಿ ಬರುವ "ರಥಕಾರ'ರ 
ಉಲ್ಲೇಖಗಳಲ್ಲಿ ಈ ವಿಶ್ವಕರ್ಮ ಪರಂಪರೆಯವರು ಕೆಲವರು ಒಳಗೊಳ್ಳುತ್ತಿರಬೇಕು. 
ಯಭುಗಳು ಇವರಿಗೆ ಹತ್ತಿರದವರಾಗಿ ಕಾಣುತ್ತಾರೆ. ಸರ್ಪವಿದ್ಧೆಗಾಗಿ, ಮಂತ್ರ ಔಷಧಿಗಳಲ್ಲಿ 
ತಜ್ಞಧೆಂದು, ನಿಕ್ಷಿಪ್ಪ ಧನವನ್ನು ಕಾಣುವ ಅ೦ಜನಾದಿಗಳನ್ನು ಬಲ್ಲವರೆಂದು, ಪ್ರತಿಮಾ 
ಶಿಲ್ಲಗಳೆಂದು ಇವರ ಮನೆತನಗಳು ಕಳೆದ ತಲೆಮಾರಿನವರೆಗೂ ಪ್ರಖ್ಯಾತವಿದ್ದುವು 
ಎಂದು ಶಂಬಾರವರ ಅಭಿಪ್ರಾಯ. ಬಡಿಗರು ಬಹಳ ಹಿಂದಿನಿಂದಲೂ ತಮ್ಮ ಕುಶಲಕರಕ್ಕೆ 
ಹೆಸರಾದವರು. ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಗೂ ಅವರಿಗೂ ನಿಕಟ ಸಂಬಂಧವಿದೆ. 
ಪ್ರಾಚೀನ ಕೆತ್ತನೆಯ ಕೆಲಸಗಳಲ್ಲಿ ಅವರ ಕೊಡುಗೆಯೂ ಅಪಾರವಾಗಿದೆ. 
ವಿವರಗಳಿಗೆ ನೋಡಿ: ಶಂಬಾ ಜೋಶಿ ೧೯೯೯ ಸಂಪುಟ. ೩ 
ಹಾಲುಮತ ದರ್ಶನ ಪುಟ ೧೫೯, ೧೬೦, ೨೨೫, ಸಂಪುಟ ೪ ಪುಟ ೨೨೫, ೨೨೬ 


೫೩೧. ಬತ್ತಮಾರಾಟ 

ಇಂತಿವು ಮೊದಲಾಗೊಡೆಯ ಚಿತ್ರ ಕಥೆಗಳಂ ಪಟದೊಳ್‌ ಬರೆದು ಜನಂಗಳ್ಳೆ 
ತೋಟಿ ಪೇಟ್ದು ಬತ್ತಮಂ ಕಳೊ ನೀತನೊರ್ವಂ ಮೈನಯಿಕನೆಂಬೊಂ ಕಳ್ಳಂ ಮತ್ತೊರ್ವಂ 
ವೈನಯಿಕನೆಂಬೊಂಗಾಸಕ್ಕರಾಗಿ ಕೇಳ ಜನಂಗಳ ದಾನ್ಯಮನಜುಮತ್ತುಬಳ್ಳಮನಿ(ರ್ಪ) 
ತ್ತು ಬಳ್ಳಮಂದಳೆಗುಮೀತನೊರ್ವ ವೈಕನೆಂಬೊ೦ಕಳ್ಳಂ ಮತ್ತೊರ್ವಂ ವ್ಯೋಮಕನೆಂಬೊಂ 
ವೃನೈಕನ ಕಳ್ಳ ಧಾನ್ಯಮನೆಲ್ಲಮನಲ್ಲಿಯೆ ನೆಲಮನೆಯೊಳಗಿರ್ದು ಕಿಚೆದಾನುಮೊಂದು 


eee eee 


(ಡಿ.ಎಲ್‌.ಎಸ್‌.೨೦೦೯ ಪು.೬೪) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೩೨ 


ಬಳ್ಳವೆಂದರೆ ಬತ್ತವನ್ನು ಅಳೆಯುವ ಸಾಧನ. ಕುಡುತೆ, ಸೇರು, ಬಳ್ಳಗಳು ಅಳತೆಯ 
ಪ್ರಮಾಣಗಳು. “ವ್ಯಾಪಾರಂ ದ್ರೋಹಚಿಂತನಂ' ಎಂಬ ಮಾತಿನಂತೆ, ಅಲ್ಲದೆ "ಪುಸಿಯದ 
ಬೇಹಾರಿಯೇ ಇಲ್ಲ” ಎಂಬಂತೆ ಆ ಕಾಲದಲ್ಲೂ ಬತ್ತವ್ಯಾಪಾರದಲ್ಲಿ ಮೋಸ 
ನಡೆಯುತ್ತಿದ್ದುದನ್ನು ಇದು ಹೇಳುತ್ತದೆ. 
ಅಕ್ಕಿ ಆ ಕಾಲದಲ್ಲ ಆ ಪ್ರದೇಶಗಳ ಪ್ರಮುಖ ಆಹಾರ ಧಾನ್ಯವಾಗಿತ್ತು. ಪಾಲಿ 
ಗ್ರಂಥಗಳಲ್ಲಿ ಹಲವು ಬಗೆಯ ಬತ್ತಗಳು ಹಾಗೂ ಬತ್ತದ ನಾಟಿಗೆ ಸೂಕ್ತ ಶಬ್ದ ಬಳಕೆ 
ಯಾಗಿದೆ. ಬುದ್ಧನ ಕಾಲದಲ್ಲಿ ನಾಟಿ ಆರಂಭವಾಗಿರಬೇಕೆಂದು ತೋರುತ್ತದೆ. ಇದರಿಂದ 
ಬತ್ತದ ಉತ್ಪಾದನೆ ಅಪಾರವಾಗಿ ಹೆಚ್ಚಿತು. ಜೊತೆಗೆ ರೈತರು ಬಾರ್ಲಿ, ದ್ವಿದಳ ಧಾನ್ಯಗಳು, 
ಸಾಸಿವೆ, ನವಣೆ ಮುಂತಾದವು ಹತ್ತಿ ಹಾಗೂ ಕಬ್ಬುಗಳನ್ನು ಬೆಳಸುತ್ತಿದ್ದರು. ಅಲಹಾಬಾದ್‌ 
ಮತ್ತು ರಾಜಮಹಲ್‌ಗಳ ನಡುವಣ ಮೆಕ್ಕಲು ಮಣ್ಣಿನ ವಿಪುಲ ಫಲವತ್ತತೆ ಹಾಗೂ 
ನೇಗಿಲಿಗೆ ಕಬ್ಬಿಣದ ಗುಳ ಹೂಡಿದುದು ಇವೆರಡೂ ಕೂಡಿ ಕೃಷಿಯಲ್ಲಿ ಅಪಾರ 
ಅಭಿವೃದ್ಧಿ ಸಾಧ್ಯವಾಯಿತು ಎ೦ದು ಆರ್‌. ಎಸ್‌. ಶರ್ಮ ಹೇಳುತ್ತಾರೆ. 
ವಿವರಗಳಿಗೆ ನೋಡಿ: ಆರ್‌.ಎಸ್‌. ಶರ್ಮ ೨೦೦೭ ಪ್ರಾಚೀನ ಭಾರತ ಪುಟ. ೧೨೧ 


೫೩೨. ಬತ್ತಲಿಗಸವಣ 
ಸೋಮಶರ್ಮನೆಂದನೀಯಯ್ದುಮಣುಬ್ರತಮಂ ಕೈಕೊಂಡು ದೃಢಬ್ರತೆಯಾಗು 
ಸುವ್ರತೆಯಾಗು ಮಗಳೆ ಅವರ್ಗ್ಗೊಪ್ಪಿಸಲ್ಪೇಡೆಂತುಮಾ ನಿರ್ಲಜ್ಜ೦ ಬತ್ತಲಿಗನಪ್ಪ 
ಸವಣನಲ್ಲಿಗೆವೋಗಿ ಕಂಡು ನುಡಿದು ಕಾಡಿ ಬರ್ಪಂ ಬಾ ಮಗಳೆ ಎಂದು 
ಮಗಳನೊಡಗೊಂಡು ರಿಸಿಯರಲ್ಲಿಗೆ ಪೋಗಿ ........... 
(ಡಿ. ಎಲ್‌. ಎನ್‌. ೨೦೦೯. ಪು. ೬೬) 
ಸೋಮಶಕರ್ಮನೆಂಬ ಬ್ರಾಹ್ಮಣ "ಬತ್ತಲಿಗ ಸವಣ'ನ ಬಗ್ಗೆ ಮಾಡುವ ಟೀಕೆಯಿದು. 
"ಬತ್ತಲಿಗ ಸವಣ'ನೆಂದರೆ ದಿಗಂಬರ ಸನ್ಯಾಸಿ ಎಂದರ್ಥ. "ನನ್ನ ಮಗಳಿಗೆ ಯಾಕೆ 
ಅಣುವ್ರತವನ್ನು ಕೊಟ್ಟಿರಿ' ಎಂದು ಸೋಮಶರ್ಮನು ದಿಗಂಬರ ಸನ್ಯಾಸಿ ಸೂರ್ಯಮಿತ್ರ 
ಭಟಾರರ ಹತ್ತಿರ ಕೇಳುತ್ತಾನೆ. ಅದಕ್ಕೆ ಸೂರ್ಯಮಿತ್ರ ಭಟಾರರು "ನಿಮ್ಮ ಮಗಳಲ್ಲ 
ತಮ್ಮ ಮಗಳು' ಎಂದು ಹೇಳುತ್ತಾರೆ. ಇಲ್ಲೊಂದು ಲೋಕೋಕ್ತಿ ಬಳಕೆಯಾಗಿದೆ. 
“ಎಮ್ಮ ಮಗಳಿಗೆ ಬ್ರತವನ್ನು ಕೊಟ್ಟರೆ ನಿಮಗ್ಯಾಕೆ ಬೇನೆ?” ಸವಣರ ಮಾತಿದು. 
ಅನಂತರ ಅವಳು ಸೂರ್ಯಮಿತ್ರ ಭಟಾರರನ್ನು ಆಶ್ರಯಿಸುತ್ತಾಳೆ. ಇಲ್ಲಿ ಬ್ರಾಹ್ಮಣನ 
ಮಗಳಿಗೆ ಜೈನ ಸವಣನು ದೀಕ್ಷೆ ಕೊಡುವುದು ಗಮನಾರ್ಹ ಸಂಗತಿಯಾಗಿದೆ. 
ಎರಡನೆಯದಾಗಿ ಬ್ರಾಹ್ಮಣರ ಹುಡುಗಿಯು ಮತಾಂತರ ಹೊಂದಿರುವುದನ್ನು 
ಸೂಚಿಸುತ್ತದೆ. ಸವಣನು ಬ್ರಾಹ್ಮಣ ಹುಡುಗಿಗೆ ಅಣುವ್ರತವನ್ನು ಕೊಟ್ಟ ಮೇಲೆ ಅವಳನ್ನು 
ಜೈನಮತಕ್ಕೆ ಸೇರಿಸಿಕೊಳ್ಳುವ ಪ್ರತಿಕ್ರಿಯೆಯ ಭಾಗವಾಗಿ ಸವಣನು ತಮ್ಮ ಮಗಳು 
ಎ೦ದು ಕರೆಯುತ್ತಾನೆ. ಮೂರನೆಯದಾಗಿ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ 


ಹಳಗನ್ನಡ ಸಾ೦ಸ್ಥ ವಿಕ ಪದಕೋಶ /೪೮೩೩. 


ವೈದಿಕ ಧರ್ಮದಲ್ಲಿ ಸ್ತ್ರೀಯರಿಗೆ ವ್ರತದ ದೀಕ್ಷೆಯಿಲ್ಲ. 


೫೩೩. ಬನದಬ್ಬ 

"ನೆಲನೆಲ್ಲಂ ಕೊಂಡಾಡುವೆಕ್ಕಲವರಿಯುಂ ಬನದಬ್ಬೆಯು೦ ಮಹಾಲಕ್ಷ್ಮಿಯು೦ 
ಕಂಚಿಯ ಕಾಮ ಕೋಟಿಯುಂ ಪಿಟ್ಟಾಪುರದ ಮಾರಿಕಬ್ಬೆ ಶಾಕಿನಿಯುಂ 
ಪೊಣರ್ಮಾಲೆಯ ಮಂಗಳಾದೇವಿಯು೦ ಮೈಲಾಪುರದ ಕಾಮಾಕ್ಷಿಯೆಂಬವ 
ರ್ಮೊದಲಾದ ಮಹಾವ್ಯಂತರಗಳ' ಎಂದು ಬರುತ್ತದೆ. (ಧರ್ಮಾಮೃತ ೯-೧೦೮) 
"ಮಾರಿಯಂ ಬಳಾರಿಯುಂ ಸಾಯ್ಲುಂ' (೨-೧೩೩) “ಈತನೊಡನೆ ಮಾರಿಯುಂ 
ಬಳಾರಿಯುಂ ನುಡಿಗೆ (೪-೨೫೧) ಇಂಥ ನಯಸೇನ ಮಾತುಗಳು ಮಾರಿ ಮತ್ತು 
ಬಳಾರಿಗಳಿದ್ದುದನ್ನು ಸೂಚಿಸುತ್ತದೆ. ನಯಸೇನನು "ಮಾರಿಗುತ್ತ'ವೆಂದು ಕರೆದಿರುವುದು 
(೮-೧೬೧) ಕಾಲರಾ ಬೇನೆಯೆಂದು ತೋರುತ್ತದೆ. (ಮಲ್ಲಾಪುರ ಬಿ.ವಿ. ೧೯೭೬ 
ಪು.೩೦೪) ಬನದಬ್ಬೆಯ ಕುರಿತು ನಯಸೇನನು ಉಲ್ಲೇಖಿಸುತ್ತಾನೆ. ಈ ದೇವತೆ 
ವಸಂತಾಂಬೆ ಇರಬಹುದೇ ಎಂದು ಪಿ.ಬಿ. ದೇಸಾಯಿಯವರು ಶಂಕಿಸಿದರೆ ಅವಳು 
ದುರ್ಗಿಯ ನಾಮಾಂತರಗಳಲ್ಲೊಂದಾದ ಭದ್ರಾಂಬಾ ಇರಬಹುದು ಎಂದು ಡಿ.ಎಲ್‌. 
ನರಸಿಂಹಾಚಾರ್ಯರು ಊಹಿಸುತ್ತಾರೆ. (ಶಬ್ದವಿಹಾರ ಪು.೪೮-೫೩) ಬಾದಾಮಿಯ 
ಬಳಿ ಈಗಲೂ ಪ್ರಸಿದ್ಧವಾಗಿರುವ ಬನಶಂಕರಿಗೆ “"ಬನದಜ್ದೆ' ಎಂಬುದು ಮತ್ತೊಂದು 
ಹೆಸರು. ಶಾಸನಗಳಲ್ಲಿ "ಬನದೇವಿ' ಎಂದು ಕರೆದಿದೆ. ಬಾದಾಮಿ ಅಮವಾಸ್ಯೆಯಲ್ಲಿ 
ಅಲ್ಲಿ ವಿಶೇಷ ಪೂಜೆ ಉಂಟು ಬನದಬ್ಬೆಯು ಸಸ್ಯಾಧಿದೇವತೆಯಾಗಿರಬೇಕೆಂದು 
ಚಿದಾನಂದಮೂರ್ತಿಯವರು ಊಹಿಸುತ್ತಾರೆ. (ಅದೇ ಪು. ೧೩೯) “ಆಗಮಗಳಲ್ಲಿ 
ನೀಲಕ೦ಠೀ, ಕ್ಷೇಮಂಕರೀ ಹರಸಿದ್ಧಿ, ರುದ್ರಾಂಶದುರ್ಗಾ ವನದುರ್ಗ, ಅಗ್ನಿದುರ್ಗಾ, 
ಜಯದುರ್ಗಾ (ಜಲದುರ್ಗಾ) ಎದ್ಯವಾಹಿನಿ, ರಿಪುಮಾರೀ ಎಂಬ ಹೆಸರುಗಳು 
ನವದುರ್ಗೆಯ ಹೆಸರುಗಳೆಂದು ಸಸ್ಯ ಪ್ರಪಂಚಕ್ಕೆ ಅಭಿಮಾನೀ ದೇವತೆಯೆನಿಸಿ 
ಶಾಕಾಂಬರಿಯಾಗಿ ಇರುತ್ತದೆಂದು ಎಸ್‌.ಕೆ.ರಾಮಚ೦ದ್ರರಾವ್‌ ಅವರು ಅಭಿಪ್ರಾಯ 
ಪಡುತ್ತಾರೆ. ಈ ದೃಷ್ಟಿಯಿ೦ದ ಬನದಬ್ಬೆಯು ದುರ್ಗೆಯ ಮತ್ತೊಂದು ಹೆಸರೆಂದೂ, 
ಅದು ಶಕ್ತಿಪೂಜೆಯನ್ನು ಸಂಕೇತಿಸುತ್ತದೆಯೆಂದೂ ತಿಳಿದುಕೊಳ್ಳಬಹುದಾಗಿದೆ. ನಯಸೇನನ 
ಪ್ರಕಾರ, "ಇವು ವ್ಯಂತರ ದೇವತೆಗಳು ಹೊರಗೆ ಇವು ನೆಲೆಯೂರಿರುತ್ತದೆ'. ಬನದಬ್ದೆಯ 
ಕುರಿತು ಚಿದಾನಂದಮೂರ್ತಿಯವರು “ಅಮ್ಮ' “ಅಬ್ದೆ' "ಅಲ್ಲಮ' “ಬಾದುಜ್ಜೆ' ಲೇಖನದಲ್ಲಿ 
ಚರ್ಚಿಸಿದ್ದಾರೆ. | 
ವಿವರಗಳಿಗೆ ನೋಡಿ: ಬಾದುಜ್ಜೆ ಪ್ರಬುದ್ಧ ಕರ್ಣಾಟಕ ೩೨-೪ ಪುಟ. ೮೧-೮೨ 
ಚೆದಾನಂದಮೂರ್ತಿ ಎಂ. ೧೯೬೬ ಸಂಶೋಧನಾ ತರಂಗ ಪುಟ. ೧೨೩, ೧೩೬, ೧೪೦ 

ರಾಮಚಂದ್ರ ರಾವ್‌ ಎಸ್‌.ಕೆ. ೧೯೭೫ ಮೂತಿಶಿಲ್ಪದ ನೆಲೆ-ಹಿನ್ನೆಲೆ ಪುಟ. ೧೭೫ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೬೮ 


೫೩೪. ಬಹುಪತ್ನಿತ್ವ 

ಈಜ೦ಬೂದ್ವೀಪದಭರತಕ್ಷೇತ್ರದೊಳ್‌ಮಗಧೆಯೆ೦ಬುದುನಾಡಲ್ಲಿರಾಜಗೃಹಮೆಂಬುದು 
ಪೊಬಿಲದನಾಳ್ಳೊಂಉಪಶ್ರೇಣಿಕನೆಂಬೊನರಸನಾತಂಗೆಜಯಾವತಿಮಹಾದೇವಿ 
ಮೊದಲಾಗಿಮೂಸಾಸಿರರಸಿಯರ್ಕಳಂತವರಿಷ್ಟವಿಷಯಕಾಮಭೋಗ೦ಗಳನನುಭವಿಸುತ್ತಂ 
ಪಲಕಾಲಂ ಸಲೆ ಮತ್ತೊಂದು ದಿವಸಂ.. (ಡಿ.ಎಲ್‌.ಎನ್‌.೨೦೦೯ ಪು.೨೦೬). 

ಬಹುಪತ್ಪಿತ್ಚದ ಬಗೆಗೆ ಮೇಲಿನ ಪಠ್ಯಭಾಗ ಉಲ್ಲೇಖಿಸುತ್ತದೆ. 

ಸುಕೌಶಳ ಸ್ವಾಮಿಯ ಕುರಿತಂತೆ ಹೇಳುತ್ತಾ "ಸುಕೌಶಳ ಸ್ವಾಮಿಯು ಮೂದತ್ತಿರ್ವರ 
ಪೆಂಡಿರ್ಕಳೊಡನೆ ಇಷ್ಟ ವಿಷಯ ಕಾಮಭೋಗ ಸುಖಂಗಳಂ ಪಲಕಾಲಮನುಭವಿಸುತ್ತಿರೆ.. 
(ಅದೇ ಪು.೯೫) ಇದು ಬಹುಪತ್ನಿತ್ತವನ್ನು ಕುರಿತ ಸೂಚನೆಯಾಗಿದೆ. ಬಹುಪತ್ಪಿತ್ವದ 
ಸೂಚನೆಯು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಕಡೆ ಬರುತ್ತದೆ. "ಆಸ್ತಿಯ 
ಸ್ವರೂಪಕ್ಕೆ ಅನುಗುಣವಾಗಿ ಬಹುಪತ್ನಿತ್ವದಲ್ಲಿ ಸಂಖ್ಯೆಯೂ ಕೂಡಾ ಬದಲಾಗುತ್ತದೆ. 
ಆಯಾಯಾ ವ್ಯಕ್ತಿಯ ಆಸ್ತಿಯ ವೈಭವಕ್ಕೆ ಅನುಗುಣವಾಗಿ ರೂಪುಗೊಳ್ಳುವ ದ್ರ 
ರೀತಿಯ ಸಂಬಂಧಗಳು ನಿರ್ದಿಷ್ಟ ಸಂಖ್ಯಾಮಿತಿಯನ್ನು ಹೊಂದಿಲ್ಲ. ಈ ಅರ್ಥದಲ್ಲಿ 
ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಬಹುಪತ್ನಿವಲ್ಲಭರಾದ ನಾಯಕರು ಸಿಗುವುದಕ್ಕೂ 
ಇವರು ಸಾಮಾನ್ಯವಾಗಿ ರಾಜರುಗಳು ಆಗಿರುವುದಕ್ಕೂ ನಿಕಟವಾದ ಸಂಬಂಧವಿದೆ. 
ಇವರು ಮೇಲು ವರ್ಗದ ಪ್ರತಿನಿಧಿಗಳೂ ಆಗಿರುತ್ತಾರೆ ಎನ್ನುವುದು ಗಮನಾರ್ಹ. 

ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಕಾಣಿಸುವ ಮತ್ತೊಂದು ವಿವಾಹ ಕ್ರಮವೆಂದರೆ, 
ಬಹುಪತ್ನಿತ್ವದ ಪದ್ಧತಿ. ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಬಹುತೇಕ ಕಡೆಗಳಲ್ಲಿ ಈ 
ರೀತಿಯ ಉಲ್ಲೇಖಗಳಿವೆ. ಗಂಡಸರು ಆಚರಿಸುತ್ತಿದ್ದ ಬಹುಪತ್ನಿತ್ಚವು ಮುಖ್ಯವಾಗಿ 
ಗುಲಾಮಗಿರಿಯ ಪ್ರತೀಕವೆಂದೂ, ಇದು ಮಾತೃ ಅಧಿಕಾರವನ್ನು ಅಳಿಸಿ ಹಾಕಿದ 
ನಂತರದ ಬಹುಮುಖ್ಯ ಬೆಳವಣಿಗೆಯೆಂದೂ ಏಂಗೆಲ್ಸ್‌ ಹೇಳುತ್ತಾನೆ. ಇದಕ್ಕೆ ಶಾಸ್ತ್ರದ 
ಸಮ್ಮತಿಯೂ ಇದೆ. ಈ ರೀತಿಯ ವಿವಾಹ ಕ್ರಮದಲ್ಲಿ ಹೆಣ್ಣಿಗೆ ಹೆಚ್ಚಿನ ಸ್ಥಾನಮಾನವು 
ಕಲ್ರಿತವಾಗಿರುವುದಿಲ್ಲ. ವಾಸ್ತವವಾಗಿ ಕನ್ನಡ ನಾಡಿನ ಚರಿತ್ರೆಯಲ್ಲಿ ಬಹುತೇಕ ರಾಜ - 
ಮಹಾರಾಜರು ಬಹುಪತ್ನಿವಲ್ಲಭರಾಗಿದ್ದರು. "ಕಲವು ವೇಳೆ ಆ ಸಂಖ್ಯೆ ಸಾವಿರದವರೆಗೂ 
ಏರಿರುವುದು ಉತ್ಪ್ರೇಕ್ಷೆ ಇರಬಹುದು. ಮುಖ್ಯವಾದ ರಾಣಿಯರು ಇರುತ್ತಿದ್ದುದು 
ಕೆಲವರು ಮಾತ್ರ ಐತಿಹಾಸಿಕವಾಗಿಯೂ ಸತ್ಯವಾಗಿರುವ ಈ ವಿಷಯವು ಪ್ರಾಚೀನ 
ಕನ್ನಡ ಸಾಹಿತ್ಯದಲ್ಲಿ ಪದೇ ಪದೇ ಕಾಣಿಸಿಕೊಂಡಿದೆ. 

ಪ್ರಾಚೀನ ಕರ್ನಾಟಕದಲ್ಲಿ ಬಹುಪತ್ನಿತ್ತದ ಪದ್ಧತಿಯು ತುಂಬಾ ಪ್ರಬಲವಾಗಿದ್ದಂತೆ 
ತೋರುತ್ತದೆ. ರಾಜರಂತೂ ಯಾವಾಗಲೂ. ರಾಜರಂತೂ ಯಾವಾಗಲೂ 
"ಬಹುವಲ್ಲಭ'ರು. ರಾಜನ ಪತ್ನಿಯರಲ್ಲಿ ಹಿರಿಯವಳೇ "ಅಗ್ರಮಹಿಷಿ' ಅಥವಾ "ಪಿರಿಯರಸಿ'. 
ಅವಳಿಗೂ ಉಳಿದ ರಾಣಿಯರಿಗೂ ಸಾಕಷ್ಟು ತಿಕ್ಕಾಟ ನಡೆಯುತ್ತಿದ್ದಿರಬೇಕು. ಏಕೆಂದರೆ 
ಅನೇಕ ಶಾಸನಗಳಲ್ಲಿ ಪಿರಿಯರಸಿಯರನ್ನು "ಸವತಿಮದ ಭಂಜನೆ' ಎಂಬುದಾಗಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೬೫ 


ಕರೆದಿರುವುದುಂಟು. ಸೋಮೇಶ್ವರ ಎಂಬ ರಾಜನಿಗೆ ಒಟ್ಟು ನಾಲ್ವರು ಪತ್ನಿಯರು. 
ಧವಳಶಂಖ, ಉದ್ದಂಡ, ಪುಂಡರೀಕ, ಕನಕದ೦ಡ, ಚಾಮರಸ್ತೋಮಗಳು ಪಟ್ಟದ 
ರಾಣಿಯ ಚಿಹ್ನೆಗಳಾಗಿದ್ದುವು. (ಬಹುಶಃ ಉಳಿದವರಿಗೆ ಈ ಗೌರವಗಳಿದ್ದಿಲ್ಲವೆಂದು 
ಕಾಣುತ್ತದೆ.) ರಾಜರಲ್ಲದೆ ಉಳಿದವರಲ್ಲಿಯೂ ಬಹುಪತ್ನಿತ್ತದ ಸಂಪ್ರದಾಯವಿದ್ದಿತು. 
ನಾಗದೇವ ಎನ್ನುವವನು ಅತ್ತಿಮಬ್ಬೆ ಮತ್ತು ಗು೦ಡಮಬ್ಚೆ ಎಂಬ ಸೋದರಿಯರನ್ನು 
ಮದುವೆ ಮಾಡಿಕೊಂಡಿದ್ದನು. ಬೇ೦ಟೆಯ ತಿಪ್ಪೆಯ ನಾಯಕ ಎನ್ನುವವನಿಗೆ ಸೋವೆ 
ನಾಯಕಿತಿ ಮತ್ತು ಮಾಚವೆ ನಾಯಕಿತಿ ಎಂಬ ಇಬ್ಬರು ಪತ್ನಿಯರಿದ್ದರು. ಎಡೆವರದೇವ 
ಎಂಬ ಸಾಮಂತನಿಗೆ ಮೂವರು ಪತ್ನಿಯರಿದ್ದರು. ಮಾಚಗಾವು೦ಡ ಎನ್ನುವವನ 
ನಾಲ್ಕನೆಯ ಹೆಂಡತಿ ಮಾಚಗಾವುಂಡಿಗೆ ಕಾಳಗಾವು೦ಡ ಮತ್ತು ಲೆಂಕರಾಯರೆಂಬ 
ಮಕ್ಕಳಿದ್ದಂತೆ ಒಂದು ಶಾಸನವು ತಿಳಿಸುತ್ತದೆ. 
ಸ್ವಜಾತಿ ಸ್ತ್ರೀಯಲ್ಲದೆ ಮದುವೆಯಾದ ಪರಜಾತಿಯ ಕಾಮಸ್ತೀಯಲ್ಲಿ ಸಂತತಿ, 
ಅಧರಚುಂಬನಮಸಹಶಯ್ಯೆ ಮಾಡದೆ ಕೇವಲ ಅಂಗಸಂಗ ಅನುಭವಿಸುವುದು 
ಒಳ್ಳೆಯದು. ಅದಕ್ಕೆ ಯತುಕಾಲ ಹೊರತು ಸುಖ ಅನುಭವಿಸುವುದು ಉಪಾಯವು. 
ಶಸ್ತ್ರಕ್ರಿಯೆ ಸಾಧ್ಯವಾದರೆ ತುಂಬಾ ಒಳ್ಳೆಯದು. ಕಾಮದಿಂದ ಮದುವೆಯಾದವಳಿಗೆ 
ಸಂತತಿಯ ಆಶೆ ಇಲ್ಲದಿರುವುದು ಸ್ವಾಭಾವಿಕ. ಸಂತತಿಗಾಗಿ ಮದುವೆಯಾಗುವವಳು 
ಎವಾಹಿತನನ್ನು ಕಾಮಲೀಲೆಯಿ೦ದ ಸಂತೋಷಪಡಿ(ಅಪೇಕ್ಷಿ)ಸದಿರುವುದು ಯಥಾರ್ಥ 
ಎಂದು ಮನು ಹೇಳುತ್ತಾನೆ. 
ಬಹುಪತ್ತಿತ್ವವು ಕ್ರಿ.ಶ.೮ರಿಂದ ೧೪ನೆ ಶತಮಾನದವರೆಗೆ ಯಾವ ಅಡೆತಡೆಯೂ 
ಇಲ್ಲದೆ ಮುಂದುವರಿದುಕೊಂಡು ಬಂದಿರುವುದಂತೂ ಸ್ಪಷ್ಟ ಪ್ರತಿಯೊಂದು ಅರಸು 
ಮನೆತನಕ್ಕೆ ಸಂಬಂಧಿಸಿದ ಶಾಸನಗಳಲ್ಲಿ ಈ ವಿವರಗಳು ಸಿಗುತ್ತವೆ. ಅಂದಿನ ಸ 
ಬಹುಪತ್ನಿತ್ವವನ್ನು ಒಪ್ಪಿಕೊಂಡಿತ್ತು ಇದರರ್ಥ ಸಮಾಜದ ಎಲ್ಲ ವರ್ಗಗಳಲ್ಲಿಯೂ 
ದ್ರು ವ್ಯವಸ್ಥೆ ಸಮಾನವಾಗಿತ್ತು ಎ೦ದಲ್ಲ. ಬಹುಪತ್ನಿ ತ್ವವನ್ನು ರಾಜಪ್ರಭುತ್ವದ ಒಂದು 
ಲಕ್ಷಣ ಎಂಬುದಾಗಿ ಪರಿಗಣಿಸಲಾಗಿತ್ತು. ಸಾಮಾನ್ಯ ಒನಸವನಿರಾಹಿದಲ್ಲ ಜು ಪದ್ಧತಿ 
ಪ್ರಚಾರದಲ್ಲಿತ್ತು ಎನ್ನುವುದಕ್ಕೆ ಸಾಕಷ್ಟು ಬ ಸಿಗುವುದಿಲ್ಲ. ಮನುಸ್ಮತಿಯಲ್ಲಿ 
5 ವ್ಯವಸ್ಥೆಯ ಕುರಿತು ಸಿಕ, ಬ್ರಾಹ್ಮಣರು ನಾಲ್ಕು ಜನರನ್ನು, ಕ್ಷತ್ರಿಯ 
ಮೂರು ಜನರನ್ನು, ವೈಶ್ಯ ಇಬ್ಬರನ್ನು, ಶೂದ್ರ ಒಬ್ಬಳನ್ನು ಮಹಕಸತಿಗಣಚದಂದು 
ಹೇಳಲಾಗಿದೆ. ಇದು ಬಜ! ತ್ರ ವವಸ್ಥೆ ವೈ ೈದಿಕ ಹಿನ್ನೆ ಲೆಯ ಚಾತುರ್ವರ್ಣ ಪದ್ಧತಿಯನ್ನು 
ಸಂಪೂರ್ಣವಾಗಿ ಅವಲಂಬಿಸಿಕೊಂಡಿರುವುದನ್ನು ಸೂಚಿಸುತ್ತದೆ. ಚಕ್ರವರ್ತಿಗಳು ಮತ್ತು 
ಇತರ ಸಾಮಂತ ಅರಸರು ಅನೇಕ ಮಂದಿ ರಾಣಿಯರನ್ನು ಹೊಂದಿರುತ್ತಿದ್ದರು. 
ಅದೊಂದು ಪ್ರತಿಷ್ಠೆಯ ವಿಷಯವೂ ಆಗಿತ್ತು. ಇದು ಮೋಹನಕೃಷ್ಣ ಸ್ಥ ರೈಯವರ ಅಭಿಪ್ರಾಯ. 
ವಿವರಗಳಿಗೆ ನೋಡಿ: ಏಂಗೆಲ್‌ (ಮೂಲ) ೧೯೮೦ ಪುಟ. ೮೭ 
ತಿಪ್ಪೇರುದ್ರಸ್ವಾಮಿ. ಎಚ್‌ ೨೦೦೭ ಕರ್ಣಾಟಕ ಸಂಸ್ಕೃತಿ ಸಮೀಕ್ಷೆ ಪುಟ. ೨೧೭ 


ಹಳಗನ್ನಡ ಸಾ೦ಸ್ಥ ತಿಕ ಪದಕೋಶ /೪೩೬ 


ಡಾ. ಎಂ ಚಿದಾನಂದಮೂರ್ತಿ ೨೦೦೮ ಕನ್ನ ಡ ಶಾಸನಗಳ ಸ ಸಾಂಸ್ಕೃತಿಕ ಅಧ್ಯಯನ ಪುಟ. ೪೬೩-೪೬೪ 
ಚೆದಾನಂದ ಮೂರ್ತಿ ಎಂ. ೧೯೯೨ ಹೊಸತು-ಹೊಸತು 

ವಿವಾಹಪುರಾಣ- ಕನ್ನಡ ಅತ್ಯಂತ ಪ್ರಾಚೀನ ಶಾಸ ಸನಸ್ಥ ಜಾನಪದಕೃತಿ ಪುಟ. ೩೧೬ (ಲೇಖನ) 

ಚಕಕೋಡಿ ಈಶ್ವರರಾಸ್ತ ೧೯೬೭ ಮನುಸ್ಮೃತಿ ೩-೧೯ 

ಮೋಹನಕೃಷ್ಣ ರೈ ೨೦೦೯ ಚರಿತ್ರೆ ಕಥನ ಪುಟ. ೬೯ 

ಕಪಾಡಿಯಾ .ಕೆ.ಎಂ (ಮೂಲ) ಮಹೇಶ್ವರಪ್ಪ (ಅನು) ೧೯೭೮ 

ಭಾರತದಲ್ಲಿ ವಿವಾಹ ಮತ್ತು ಕುಟುಂಬ ಪುಟ. ೧೨೦-೧೪೬ 


೫೩೫. ಬಳುವಳಿ 

ಸುಭದ್ರೆಯೆಂಬ ಕನ್ಯಾರತ್ನವನ್ನು ಕೊಟ್ಟು ಅನರ್ಫ್ಯ ರತ್ನಗಳನ್ನು ಬಳುವಳಿ 
ಕೊಟ್ಟ ವಿವರವು ಚಾವುಂಡರಾಯ ಪುರಾಣದ ಆದಿಪುರಾಣದಲ್ಲಿ ಬರುತ್ತದೆ. (೪೬ 
ವ) ತವರುಮನೆಯಿಂದ ಹೆಂಗಸರಿಗೆ ಕೊಡುವ ಉಡುಗೊರೆಗಳನ್ನು "ಬಳುವಳಿ'ಯೆಂದು 
ಕರೆಯುತ್ತಾರೆ. ಇದು ಒಂದು ಸಂಪ್ರದಾಯ. ಇದಕ್ಕೆ "ಬಾಳ ಬಳುವಳಿ' ಎಂತಲೂ 
ಕರೆಯುತ್ತಾರೆ. 

ಪೊನ್ನನ “ಶಾಂತಿಪುರಾಣ'ದಲ್ಲಿ ಬಳುವಳಿಯಾಗಿ ಬಂದ ಸ್ತ್ರೀಯು ಮತ್ತೊಬ್ಬರನ್ನು 
ಕೂಡ! ಎನ್ನುವ ನಂಬಿಕೆಯು ವ್ಯಕ್ತವಾಗಿದೆ. (೬-೭೪, ವ ೭೫) ಇದು ನಿಷೇಧ 
ರೂಪದ (ಹಾಗಿದೆ. 


೫೩೬. ಬಾಂದೊರೆಯ ಮಗ 

ಅಜನ ಮಗಂ ಪಾರ್ಥಿಸೆ ಬಾಂ | 

ದೊಅಕಿಯ ಮಗಂ ಮಾಡೆ ಸಂಧಿಯಾದಪುದೆನುತುಂ......... ಪೆಜಗಿಕ್ಕುವೆನಜ್ಜನಿರ್ದು 
ಮಾಣ್ಣೊಡಮೀಯೆಂ.............. (ಸಾಹಸಭೀಮ ವಿಜಯಂ ೧-೭೨) 

ಮೇಲಿನ ಪದ್ಯದಲ್ಲಿ ರನ್ನನು ಅರನ ಮಗ ಮತ್ತು ಬಾಂದೊರೆಯ ಮಗನೆಂದು 
ಬರೆದಿದ್ದಾನೆ. ಅರನ ಮಗನೆಂದರೆ-ಯಮನ ಮಗ ಎಂದರ್ಥ. ಯಮನ ಮಗ 
ಧರ್ಮರಾಯ. ಬಾಂದೊರೆಯ ಮಗನೆಂದರೆ ಭೀಷ್ಮ ಕುಂತಿಯು ದೂರ್ವಾಸರು ಕೊಟ್ಟ 
ಮಂತ್ರ ಬಲದಿಂದ ಯಮನಿಂದ ಧರ್ಮರಾಯನನ್ನು ಪಡೆದಳು. ಬಾಂದೊರೆಯೆಂದರೆ 
ಬಾನಿನ ತೊರೆ ಅಂದರೆ ದೇವರಿಗೆ ಅಂದರೆ ಭೀಷ್ಮನು ಗಂಗೆಯ ಮಗ ಎಂಬುದು 
ಇಲ್ಲಿ ಸೂಚಿತವಾಗಿದೆ. ಮೇಲಿನ ಪದ್ಯದ ಅರ್ಥ ಹೀಗಿದೆ: ಯಮನ ಮಗ 
(ಧರ್ಮರಾಜ)ನು ಬೇಡಿಕೊಂಡರೆ, ಆಕಾಶಗಂಗೆಯ ಮಗ (ಭೀಷೃ)ನು ಮಾಡಿಸಿದರೆ 
ಶತ್ರುವಿನೊಡನೆ ಸಂಧಾನವಾದೀತೆಂದು ಕಳವಳಿಸ ಬೇಡ. (ಹಾಗೇನಾದರೂ ಸಂಧಿಯ 
ಮಾತು ಬಂದರೆ) ಅಣ್ಣನ ಮಾತನ್ನು ಮೀರುವೆನು; ಅಜ್ಜ ಭೀಷ್ಮನೇ ಮುಂದಾಗಿ ಬಂದರೂ 
ಸಂಧಿ ಮಾಡಗೊಡೆನು ಎಂಬುದು ಸಾಹಸಭೀಮ ವಿಜಯದಲ್ಲಿ ಭೀಮನ ಮಾತು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೩೭ 


ಭೀಷ್ಮನ ಮೊದಲ ಹೆಸರು ದೇವವ್ರತ. ಶಂತನು ಚಕ್ರವರ್ತಿಯ ಹಿರಿಯ ಹೆಂಡತಿ 
ಗಂಗೆಯಿಂದ ಹುಟ್ಟಿದ. ಪರಶುರಾಮನಿಂದ ವಿದ್ಯಾಭ್ಯಾಸ ಹೊಂದಿದ ತಾನು ಮದುವೆ 
ಯಾಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದರಿಂದ ಅವನಿಗೆ ಭೀಷ್ಮನೆಂಬ ಹೆಸರಾಯಿತು. 


೫೩೭. ಬಾಂಧವ್ಯ 

ವ್ಯಾಧಿಯಲ್ಲಿ, ಕಷ್ಟದಲ್ಲಿ, ಬರಗಾಲದಲ್ಲಿ, ಹಗೆಗಳು ಕೊಲ್ಲಲು ಬ೦ದಾಗ ಅರಮನೆಯ 
ದ್ವಾರದಲ್ಲಿ, ಸ್ಮಶಾನದಲ್ಲಿ ಯಾರು ನಮಗೆ ಸಹಾಯ ಮಾಡುತ್ತಾರೋ ಅವರು ನಮ್ಮ 
ನಿಜವಾದ ಬಂಧುಗಳು (ಕರ್ಣಾಟಕ ಪಂಚತಂತ್ರ, ಭೇದ ಪ್ರಕರಣ, ಶ್ಲೋಕ ೪೭, 
ಟೀಕೆ). 

ಬಾಂಧವ್ಯದಲ್ಲಿ ಅನೇಕ ವಿಧಗಳಿವೆ - ಕುಲ ಬಾಂಧವ್ಯ, ಜಾತಿ ಬಾಂಧವ 
ಕುಟುಂಬ ಬಾಂಧವ್ಯ, ಔದ್ಯೋಗಿಕ (ಕಸುಬು) ಬಾಂಧವ್ಯ, ರಕ್ತ ಬಾಂಧವ್ಯ ಇತ್ಯಾದಿ. 
ಆದರೆ ಈ ಬಾಂಧವ್ಯಗಳು ಮೇಲು ನೋಟಕ್ಕೆ ಮಾತ್ರ. ಅದರಾಚೆಗೂ ಬಾಂಧವ್ಯವಿದೆ 
ಯೆಂದು ಪಂಚತಂತ್ರದಲ್ಲಿ ಹೇಳಲಾಗಿದೆ. ನಮ್ಮ ಕಷ್ಟಕಾಲದಲ್ಲಿ ಯಾರು ನಮಗೆ 
ಸಹಾಯ ಮಾಡುತ್ತಾರೋ ಅವರು ನಮಗೆ ನಿಜವಾದ ಬಂಧುಗಳು. “ಆಪತ್ತಿಗಾದವನೆ 
ನೆಂಟ” ಎ೦ಬ ಗಾದೆಯನ್ನು ಸ್ಮರಿಸಿಕೊಳ್ಳಬಹುದು. 


೫೩೮. ಬಾಗವಸೆ 
EA NN ತಿ ಎಂದು ದೇವರ ಗುಂಡು ಗುಜಿಗುಜಿಗೊ೦ಡು ಪೊಗಳೆ 
ನ್ಯಾಯಪುರುಷಸಂತಾನಮಾನಸ ಸ್ಥಾನಂ ಬಿಲ್ಕುಟ್ಟಿ ಲಕ್ಷಣೋಪೇತಂ ಬಗೆ 
ಬಾಗವಸೆಮೆಂಬಿವನರಿದು ಧನುರ್ವಿದ್ದೆಯೇ ರೂಪುಗೊ೦ಡಂತಿರ್ವರುಂ ಕಾದೆ.................. 
(ಶಾಂತಿಪುರಾಣ ೪-೪೫ ವ) 
ಇದರ ವಿವರಣೆಯನ್ನು ಹಂಪ.ನಾ. ಹೀಗೆ ನೀಡಿದ್ದಾರೆ. ಹೀಗೆಂದು ದೇವತೆಗಳ 
ಗುಂಪು ಗುಜುಗುಟ್ಟುತ್ತಿರಲಾಗಿ ನ್ಯಾಯಪುರುಷರು (ಯಾವುದು ಸರಿ ಯಾವುದು 
ತಪ್ಪೆಂದು ನೋಡಿ ನಿರ್ಣಯ ಕೊಡುವ ನಿಷ್ಪಕ್ಷಪಾತಿ ವೀಕ್ಷಕರು) ಹೊಗಳುವಂತೆ 
ಆಸನ(ಬಿಲ್ಲಾರನು ಬಾಣ ಬಿಡುವಾಗ ಮಂಡಿಯೂರಿ ಕುಳಿತಿರುವ ಭಂಗಿ). ಸ್ಥಾನ, 
ಬಲ್ಲುಟ್ಟಿ (ಧನಸ್ಸನ್ನು ಹಿಡಿಯುವ ರೀತಿ) - ಇವುಗಳನ್ನು ಧನುರ್ವೇದದ 
ಲಕ್ಷಣಾನುಸಾರಿಯಾಗಿ ಪಾಲಿಸಿ "ಬಗೆ" “ಬಾಗವಸ' ಎ೦ಬುವುಗಳನ್ನು ಚೆನ್ನಾಗಿ 
ತಿಳಿದುಕೊಂಡು ಬಿಲ್ಲಿದ್ಯೆಯೇ ಮೈದಾಳಿದಂತೆ ಇಬ್ಬರೂ ಕಾದಾಡುತ್ತಿದ್ದರು. 


೫೩೯. ಬಾಜನೆಗಬ್ಬ 


ಬಾಜನಗಬ್ಬವು ಮಹಾಕಾವ್ಯವಾಗಿದೆನು ವುದನ್ನು ಕಾವ್ಯಾವಲೋಕನದಲ್ಲಿ 
ವಿವರಿಸಲಾಗಿದೆ. ಆದರೆ ದೇಸಿಗಬ್ಬದ ಮಹಾಕಾವ್ಯರೂಪವು ನಿರೂಪಣೆಯಲ್ಲಿ ಬಹುದೊಡ್ಡ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೮೬೮ 


ವ್ಯಾಪಕತೆಯನ್ನು ಪಡೆದುಕೊಳ್ಳುತ್ತೆದೆ. ಇದರ ವಿವರವು ಕಾವ್ಯಾದಲೋಕನದಲ್ಲಿ ಬರುತ್ತದೆ. 

ಈ ಬಾಜನಗಬ್ಬವೆಂದರೆ ದೇಸಿಗಬ್ಬದೊಳಗಿನ ಮಹಾಕಾವ್ಯವೇ ಎಂಬಲ್ಲಿ 
ಸಂಶಯವಿಲ್ಲ. 

ಸಂಶಯವಿರಬಹುದಾದವರ ನಿರ್ಧಾರಕ್ಕಾಗಿ ಕಾವ್ಯಾವಲೋಕನದ ಆ ಮುಂದಿನ 
ಸೂತ್ರವನ್ನು ದೃಷ್ಟಾಂತಿಸಿ ವಿವರಿಸುತ್ತೇನೆ: 

ನಗರಾರ್ಣವ ಸರಿದಟಿವೀ 

ನಗಚಂದ್ರಾರ್ಕೋದಯರ್ತು ಸಲಿಲಕ್ರೀಡಾ 

ದಿಗಳಾದಿಯಾಗೆ ಸರಸೋ 

ಕ್ರೆಗಳಿಂ ವರ್ಣಿಸುಗೆ ವರ್ಣಕ೦ಗಳನದಜಸೊಳ್‌ 

(ಕಾವ್ಯಾವಲೋಕನಂ ಸೂತ್ರ ಸಂಖ್ಯೆ ೯೫೬) 

ನಗರ ಸಾಗರಾದಿಗಳಾದ ವರ್ಣನೆ ಎಂಬುದು ಹದಿನೆಂಟು ಬಗೆಯಲ್ಲಿದೆ. ಭಿನ್ನ 
ಭಿನ್ನ ಶಾಖೆಗೊಂಡು ಹಬ್ಬಿದ ಕಾವ್ಯಕಥಾನಕವು ಆಯಾ ದೇಶಕಾಲಗಳನ್ನು ಹೊಂದಿ 
ವಿಶಾಲವಾಗಿ ಹರಡುತ್ತಿದೆ. ಆಗ ಇದಿರಾಗಿ ಸಂಗಮಿಸಿದ ನಗರಾದಿಗಳನ್ನು ಬಣ್ಣಿಸ 
ಬೇಕಲ್ಲದೆ, ಬರಿಯ ಅವುಗಳನ್ನೆ ಒಂದರಿಂದ ಮೇಲೆ ಇನ್ನೊಂದನ್ನಾಗಿ ಬಣ್ಣಿಸುವುದಲ್ಲ. 
ಇದರಿಂದ 'ಬಾಜನೆಗಬ್ಬ' ಎದು ಖಂಡಕಾವ್ಯವಲ್ಲ. ಮಹಾಕಾವ್ಯವೇ ಎಂದಂತಾಯಿತು. 
ಅದರಿಂದಲೇ ಹಿಂದಿನ “ಪಾಡುಗಬ್ಬ'ಕ್ಕೆ ಸಂಬಂಧಿಸದ ಈ ವರ್ಣನೆಯನ್ನು, “ಅದರೊಳ್‌ 
ಎಂದರೆ “ಬಾಜನೆಗಬ್ಬ'ದಲ್ಲಿ ಮಾತ್ರವೆ ಬೆರಸಿ ಹೇಳಿದ್ದಾನೆ. (ಮುಳಿಯ ತಿಮ್ಮಪ್ಪಯ್ಯ. 
೧೯೮೮. ಸಂ:೨. ಹು. ೪೨೩.) 

ಇಲ್ಲಿ ವರ್ಣಿಸುವ ವರ್ಣಗರಿಗಳನದ ವೆ-ಳ್‌ ಎಂದು ಉಲ್ಲೇಖಿಸಿರುವುದು 
ಗಮನಾರ್ಹವಾಗಿದೆ. “ನಗರಾರ್ಣವ' ಮೊದಲಾದ ಹದಿನೆಂಟು ರೀತಿಯ ವರ್ಣನೆಗಳು 
ಈ ಮಾದರಿಯ ಕಾವ್ಯಗಳಿರುತ್ತವೆ. 

ಮಹಾಕಾವ್ಯ - ಲಘು ಕಾವ್ಯ 

ಹಿ೦ದೆ ವಿವರಿಸಿದ ಜಾಣೈೆಗಳಿ೦ದೊಡವೆರೆದು, ವಸ್ತು (ಕಥೆ)ಗಳನ್ನು "ಮಹಾಧ್ದ'ದಲ್ಲಿ 
ಹರಿಯಿಸಿ ಕೃತಿ (ಕಾವ್ಯ)ಗಳನ್ನಾಗಿ ಹೆಣೆಯಬಲ್ಲವನೇ, ಮೇಲೆ ಲಕ್ಷಿಸಿದ "ಎಲ್ಲರಿಂದಂ 
ಬಲ್ಲ'ವನು ಇಲ್ಲಿಯ "ಮಹಾಧ್ಧಕೃತಿ' ಎಂಬ ಪದವನ್ನೊಂದಿಷ್ಟು ವಿವೇಚಿಸುವ. "ಅದ್ದನ್‌' 
ಎಂದರೆ "ಮಾರ್ಗ'ವೆಂಬರ್ಥ. ಮಹತ್ತಾದ ಅಲ್ಲವೆ ವಿಸ್ನತವಾದ ಕವಿಮಾರ್ಗದಲ್ಲಿ 
ಹರಿವ ಕೃತಿಯನ್ನೇ ಮಹಾಕೃತಿ, ಮಹಾಪ್ರಬಂಧ, ಮಹಾಕಾವ್ಯ ಎ೦ಬ ನಾಮಾಂತರ 
ಗಳಿಂದ ನಿರ್ದೇಶಿಸುವುದು. ಇದರಿ೦ದ, ಮಹಾಕವಿಯಾಗಿದ್ದವನು ಬರೆದುದರಿಂದಾಗಿ, 
ಮಹಾಕಾವ್ಯವಾಗುವುದಲ್ಲ, ಅಂಥ ಮಹಾಕಾವ್ಯವನ್ನೆಸಗುವವನೇ ಮಹಾಕವಿಯೆನ್ನಿಸುತ್ತಾನೆ 
ಎಂಬುದು ಸಿದ್ಧವಾಗುತ್ತಿದೆ. ನಮ್ಮ ಪಂಪಮಹಾಕವಿಯ “ಆದಿಪುರಾಣ', "ಸಮಸಭಾರತ' 
ಎಂಬ ಎರಡೂ ಇಂಥ ಮಹಾದ್ದಕೃತಿಗಳು, ಇರಲಿ, “ಕವಿರಾಜಮಾರ್ಗ' ಕಾರನು 
ಮಹಾಕಾವ್ಯ ಲಕ್ಷಣವನ್ನು ಬಣ್ಣಿಸಿದುದು ಅ೦ದವಾಗಿದ್ದರೂ ಅದು ಅತಿಸಂಗಹವಾಗಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೬೯ 


ಹೋಗಿದೆ. ಅದರಿಂದ, ಮುಂದಿನ ಭಾಗದಲ್ಲಿ ಅದನ್ನೇ ಒಂದಿಷ್ಟು ವಿಸ್ತಾರವಾಗಿ 


ವಿಮರ್ಶಿಸುವ. 

"ಮಹಾದ್ವಕೃತಿ' ಎಂಬ ನುಡಿಯಿಂದಲೇ "ಅಲ್ಪಾದ್ದಕೃತಿ'ಯೆಂಬುದುಂಟೆಂದು 
ಸೂಚಿತವಾಗುತ್ತಿದೆ. ಆ ಅಲ್ಪಾರ್ಧವಕೃತಿಯ ಸ್ವರೂಪವನ್ನು ತಿಳಿದುಕೊಂಡರೆ ನಮಗಿಲ್ಲಿ 
ಮಹಾದ್ವಕೃತಿಯೊಳವನ್ನು ಪರಿಭಾವಿಸಲು ದ ಕಾವ್ಯದೊಳಗಿನ 
ಲಘುತ್ವ ಮಹತ್ವ ಭೇದಗಳೆಂದರೆ ಪರಿಮಿತಿದೃಷ್ಟಿಯಿಂದಲೇ ಅಲ್ಲದೆ ಗುಣದೃಷ್ಟಿಯಿಂದಲ್ಲ. 
ಎಂಬುದನ್ನು ಗಮನಿಸಬಹುದು. 

ಇಲ್ಲಿ ಚತುರ್ವರ್ಗಗಳೊಳಗೆ ಯಾವುದಾದರೂ ಒಂದರಲ್ಲೂಡವರೆದು ಕಥಾಭಾಗವು 
ವರ್ಣಿತವಾಗಬೇಕೆಂದು ನಿಯಮ. ಅದು ಪ್ರಮುಖ ನಾಯಕ ಸಂಬದ್ದವಾದ ಕಥಾಂಶವೇ 
ಆಗಿರತಕ್ಕುದೆಂಬುದು ತಾನಾಗಿ ವಿದಿತವಾಗುವುದಷ್ಟೆ 'ಸಮಗೈಕರಸಯುಕ್ತ'ವಾಗ ತಕ್ಕುದು 
ಎಂದು ಸಾಮಾನ್ಯವಾಗಿ ಸೂಚಿತವಾಗಿದೆಯಲ್ಲೆ, ವಿಶೇಷವಾದ ಇಂಥ "ರಸ'ವೇ 
ಆಗಿರಬೇಕು ಎನ್ನಲಿಲ್ಲ. ಅದರಿಂದ, ಧರ್ಮಾದಿ ಚತುರ್ವರ್ಗದೊಳಗೆ ನಾಯಕನ ಪ್ರಕೃತಿ 
ಗೊಪ್ಪುವ ವಿಷಯವಾವುದೋ ಅದನ್ನೊಂದಿಕೊಂಡಾ ಆ 'ಏಕರಸ'ವು ಹರಿಯ 
ಬೇಕೆಂಬುದು ವ್ಯಕ್ತವಾಗುತ್ತಿದೆ. ಮಾತ್ರವಲ್ಲ, ಕಾವ್ಯದೊಳಗೆ ಪ್ರತಿನಾಯಕೋಪನಾಯಕರ 
ಕಥಾಭಾಗವು, ಸ್ಪುಟವಾಗಿ ಹೊಳೆಯಬೇಕಾಗಿಲ್ಲವಪ್ಪೆ "ಅಸಮಗ್ರಾನೇಕ ರಸಾ' ಎಂಬಲ್ಲಿ 
ತೋರುವ ಭಿನ್ನ ಭಿನ್ನ ಭಾವ-ಭಾವಸಂಕರಾದಿರೂಪದ ಅಸಂಪೂರ್ಣ ರಸಗಳೆಂದರೆ 
ಪ್ರತಿನಾಯಕಾದಿ ಸಂಬಂದ್ದಗಳಂದು, ಅವರ ಜೀವನದೊಳಗಿನ ಧರ್ಮಾರ್ಥಾದ್ಯುದ್ದೇಶ 
ಗಳೂಳಗೆ ಎಲ್ಲವೂ ಅಪೂರ್ಣವಾಗಿರಬೇಕೆಂದೂ ಸೂಚಿತವಾಗು ತ್ತಿದೆ. ಪ್ರತಿನಾಯಕಾದಿ 
ಒಂದಂಶವನ್ನು ಮಾತ್ರವೇ ಈ ಕಾವ್ಯದಲ್ಲಿ ವಿಸ್ತರಿಸುವುದರಿ೦ದ, ಇದು ಲಘುಕಾವ್ಯ 
ಅಥವಾ ಖಂಡಕಾವ್ಯ. ಪ್ರತಿನಾಯಕ -ಉಪನಾಯಕಾದಿಗಳೆಂಬ ಕಣಿವೆ ಕಾಲುವೆಗಳಲ್ಲಿ 
ಹರಿವ ವಿರುದ್ಧಾನುಕೂಲ ಭಾವನಾಪ್ರವಾಹಗಳೆಲ್ಲವೂ ನಾಯಕ ಕಥಾಭಾಗದ ಹೊಳೆಯಲ್ಲಿ 
ಕೂಡಲುಗೊಂಡು, ರಸಪ್ರವಾಹವಾಗಿ ಹರಿದು, ಧರ್ಮ ಸಾಗರದಲ್ಲಿ ಸಂಗಮವಾಗುವುದೇ 
ಈ ಲಘುಕಾವ್ಯದ ಗುರಿ ಎಂಬುದನ್ನು ಪರಿಭಾವಿಸ ತಕ್ಕದು. 

ವಿವರಗಳಿಗೆ ನೋಡಿ: ಮುಳಿಯ ತಿಮ್ಮಪ್ಪ ಪುಯ್ಯ ೨೦೦೬ ನಾಗ ೦ಪ ಪುಟ. ೨೯೪, ೨೯೮. 


೫೪೦. ಬಾರಿ 
ಗಂಧ ಔಸ್ತಿಯಡ್ಡಕ್ತ ದಾರಿಯ ಹೂವೆಂದು ಗಜಕ್ರೀಡೆಗಳಿಂದಂ ನೀಡುಂ 


(ವಡ್ಡಾರಾಧನೆ ೩೪-೦೪) 

ಆನೆಗಳನ್ನು ಹಿಡಿಯಲು ಕಟ್ಟಿದ ಕೋಟೆಯನ್ನು “ಬಾರಿ'ಯೆಂದು ಕರೆಯುತ್ತಾರೆ. 
ಆನೆಗಳನ್ನು ಇ ಎ ಎರಡು. ವಿಧಗಳಿವೆ: | ಖೆಡ್ಡಾ ರಚನೆ ಖೆಡ್ಡಾದಲ್ಲಿ 
ಗುಂಡಿಯನ್ನು ತೆಗೆದು ಅದರ ಮೇಲೆ ಮುಚ್ಚಿ ಯಾವುದಾದರೂ ಬೆಳೆಯನ್ನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೭೦ 


ತೆಗೆಯುವುದು. ಇನ್ನೊಂದು ಕೋಟೆಯನ್ನು ಕಟ್ಟಿ ಅದರ ಮೂಲಕ ಆನೆಗಳನ್ನು 
ಹಿಡಿಯುವುದು. 


೫೪೧. ಬಾಲವದ್ದೆ 
ಬಾಲವದ್ದೆಯಂ ಕೂಸಂ ಸಿಸುವನವ್ಯಕ್ಷನಂ ಎಸುಟ್ರೆಂತು 
ತಪಂಬಟ್ಟೆ.............. (ಡಿ.ಎಲ್‌.ಎನ್‌ ೨೦೦೯ ಪುಟ. ೮೯) 


ಬಾಲವದ್ದೆಯೆಂದರೆ ಬಾಣಂತಿ. ಬಾಣಂತಿಯರಿಗೆ ವಿಶೇಷ ಶುಶ್ರೂಷೆ ಅಗತ್ಯ 
ಆದುದರಿಂದ ಬಾಣಂತಿಯರಿಗೆ ವಿಶೇಷ ಕೋಣೆಯು ಇರುತ್ತದೆ. ಇದನ್ನು 
'ಸೂತಿಕಾಗೃಹ'ವೆಂದು ಕರೆಯುತ್ತಾರೆ. ಬಾಣಂತಿಯರು ಇರುವ ಜಾಗವು ಮೈಲಿಗೆಯೆಂದು 
ಅರ್ಥ. 
ಬಾಲಪತಿ (ನಾ) ಹೆರಿಗೆಯಾಗಿ ಇನ್ನೂ ಆರೈಕೆಯನ್ನು ಹೊಂದುತ್ತಿರುವವಳು 
ಬಾಣಂತಿ ಎಂದಾಗಿರುವುದು ಗಮನಾರ್ಹ. 
ಏವರಗಳಿಗೆ ನೋಡಿ: ಸೂತಕ 


೫೪೨. ಬಾಲ್ಯ ವಿವಾಹ 

ಕೆಲವು ಕಾವ್ಯಗಳಲ್ಲಿ ಹೆಣ್ಣು ಮಗುವಿನ ಹುಟ್ಟಿಗೂ ಮದುವೆಯ ವಿಚಾರಕ್ಕೂ 
ಸಂಬಂಧವನ್ನು ಕಲ್ಪಿಸಲಾಗಿದೆ. “ವಡ್ಡಾರಾಧನೆ'ಯಲ್ಲಿ ಹೆಣ್ಣು ಮಗುವೊಂದು 
ಗರ್ಭದಲ್ಲಿರುವಾಗಲೇ ಸೋದರಮಾವನ ಮಗನಿಗೆ ಆಕೆಯನ್ನು ಮದುವೆ ಮಾಡಿಕೊಡುವ 
ನಿಶ್ಚಯವಾಗಿರುತ್ತದೆ (ಕೇಶವ ಭಟ್ಟ ಟಿ. (ಅನು) ೧೯೭೬. ಪು. ೪೮). ಇದನ್ನು 
ಸೋದರ ಸಂಬಂಧವೆಂದು ಕರೆಯುತ್ತಾರೆ. ಹಾಗೆಯೇ ರಕ್ತ ಸಂಬಂಧವೆಂದು ಕೂಡಾ 
ಕರೆಯುವ ಕ್ರಮವಿದೆ. ಈ ರೀತಿಯ ಸಂಬಂಧಗಳಲ್ಲಿ ಮೊಟ್ಟ ಮೊದಲನೆಯದಾಗಿ 
ಕಾಣುವ ಅಂಶವೆಂದರೆ ಆಸ್ಲಿ ವಿಚಾರಗಳು. ಆಸ್ತಿಯು ಈ ಸಂಬಂಧದಿಂದ ಬೇರೆಯವರ 
ಪಾಲು ಆಗುವುದಿಲ್ಲ. 

“ವಡ್ಡಾರಾಧನೆ” ಕೃತಿಯಲ್ಲಿ ಹೆಣ್ಣಿನ ವಿವಾಹದ ವಯಸ್ಸಿನ ಕುರಿತಂತೆ ಹಲವು 
ರೀತಿಯ ಉಲ್ಲೇಖಗಳು ದೊರೆಯುತ್ತವೆ. ಬ್ರಾಹ್ಮಣ ಮನೆತನಕ್ಕೆ ಸೇರಿದ ದಂಪತಿಗಳು 
ತಮ್ಮ ಮಗಳು ಮೋದಾಳಿಯ ಗರ್ಭದಲ್ಲಿರುವಂತೆಯೇ ಮದುವೆಯ ನಿಶ್ಚಿತಾರ್ಥ 
ನಡೆಸಿ, ಹನ್ನೆರಡು ವರ್ಷದಲ್ಲಿ ಆಕೆಯ ವಿವಾಹಕ್ಕೆ ಅಣಿ ಮಾಡುತ್ತಾರೆ. (ಸುಕುಮಾರ 
ಸ್ವಾಮಿಯ ಕತೆ ಪು.೪೮) ಇದೇ ರೀತಿಯ ಉಲ್ಲೇಖವು ಈ ಕೃತಿಯಲ್ಲಿ ಮತ್ತೊಂದು 
ಕಡೆ ಉಲ್ಲೇಖವಾಗಿದೆ. (ಸನತ್ಕುಮಾರ ಚಕ್ರವರ್ತಿ ಕತೆ ಪು. ೧೨೧-೧೨೨) 

ಐತಿಹಾಸಿಕವಾಗಿ ನೋಡಿದರೆ ವಿಜಯನಗರದ ಅರಸರ ಕಾಲದಲ್ಲಿ ಬಾಲ್ಯವಿವಾಹ 
ಪದ್ಧತಿಯು ಸಾಕಷ್ಟು ಪ್ರಚಲಿತವಾಗಿತ್ತು. ಲಿನಕೋಟನ್‌ ಎಂಬ ವಿದೇಶಿ ಪ್ರವಾಸಿಗನು. 
“ಈ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಏಳನೇ ವರುಷದಲ್ಲಿ ಮದುವೆಯಾಗುತ್ತಿತ್ತು' ಎಂದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೭೧ 


ದಾಖಲಿಸಿದ್ದಾನೆ. ಈ ರೀತಿಯ ವಿವಾಹ ಕ್ರಮದ ಮೇಲೆ ಬ್ರಾಹ್ಮಣ ಧರ್ಮದ ಪ್ರಭಾವ 
ಸಾಕಷ್ಟಿತ್ತು ಎಂದು ಇತಿಹಾಸಕಾರರು ಶತಮಾನದ ತರುವಾಯ `'ಕನ್ಯಾಶುಲ್ಕ'ದಂತಹ 
ಪಿಡುಗಿನಿಂದ ಮದುವೆಯು ಒಂದು ವ್ಯಾಪಾರ ಮಾದರಿಯಾಗಿ ರೂಪುಗೊಂಡಿತೆಂದು 
ಅಭಿಪ್ರಾಯಪಡುತ್ತಾರೆ. ಆದರೆ ಬರಬರುತ್ತ ಜನರು ಹಣದಾಸೆಗೆ ಒಳಗಾಗಿ 
ಮದುವೆಯನ್ನು ಒಂದು ವ್ಯಾಪಾರ-ವ್ಯವಹಾರವನ್ನಾಗಿ ಮಾಡಿದರು. ಕ್ರಮೇಣ ಈ 
ಪದ್ಧತಿ ತೀವ್ರವಾಗಿ ಹಿಂದೂ ಸಂಸಾರಗಳ ಆರ್ಥಿಕ ಪ್ರಗತಿಯ ಮೇಲೆ ಪರಿಣಾಮ 
ವನ್ನುಂಟುಮಾಡಿತು. ಸಾಮಾನ್ಯ ಜನರ ಮೇಲೆ ಇದರ ಪ್ರಭಾವ ಎಷ್ಟಿತ್ತೆ೦ಬುದನ್ನು 
ತಿಳಿಯಲು ಕಷ್ಟವಾದರೂ ಅನುಕೂಲಸ್ಥರು ಇಡೀ ಹಳ್ಳಿಯನ್ನೆ ಮದುವೆಯಲ್ಲಿ 
ಕನ್ಯಾಶುಲ್ಕವಾಗಿ ಕೊಡುವ ಪದ್ಧತಿ ಇತ್ತು. 

ಎಳೆಯ ವಯಸಿಗೆ ಹೆಣ್ಣಿಗೆ ಮದುವೆ ಮಾಡುವ ಕ್ರಮವು ವಿಜಯನಗರ ಅರಸರ 
ಕಾಲದಲ್ಲಿ ಹೆಣ್ಣು ಪ್ರಬಲವಾಗಿ ರೂಪುಗೊಂಡಿರಬಹುದೆಂದೂ ಮೇಲಿನ ಆಧಾರಗಳಿಂದ 
ತಿಳಿಯಬಹುದಾಗಿದೆ. ಕನ್ನಡ ಸಾಹಿತ್ಯದಲ್ಲಿ ವಿವಾಹ ಯೌವನದಲ್ಲಿ ನಡೆಯುತ್ತದೆ 
ಎನ್ನುವುದು ಹೆಚ್ಚು ವರ್ಣಿತವಾಗಿದೆ. ಕೆಲವೆಡೆಯಲ್ಲಿ ಬಾಲ್ಯದಲ್ಲಿ 'ಎವಾಹ' ಎನ್ನುವುದು 
ಬ೦ದರೂ, ಕಾವ್ಯಗಳಲ್ಲಿ ಇದಕ್ಕೆ ಹೆಚ್ಚಿನ ಪ್ರಾಶಸ್ಯವಿಲ್ಲ 

೧೯೫೫ರಲ್ಲಿ ವರನ ವಯಸ್ಸು ಹದಿನೆಂಟಕ್ಕೂ, ವಧುವಿನ ವಯಸ್ಸು ಹದಿನೈದಕ್ಕೂ 
ನಿರ್ದಿಷ್ಟಪಡಿಸಲಾಯಿತು. ೧೯೭೮ರಲ್ಲಿ ವಿವಾಹದ ವಯಸ್ಸನ್ನು ಹೆಚ್ಚಿಸಲಾಯಿತು. 
ವಧುವಿನ ವಯಸ್ಸು ಹದಿನೈದರಿಂದ ಹದಿನೆಂಟಕ್ಕೇರಿತು. 

ಸೋದರ ಸಂಬಂಧದಲ್ಲಿ ಮದುವೆಯೆನು ವುದು ಕುಲಬಾಂಧವ್ಯದ ದೃಷ್ಟಿಯಿಂದ 
ಮುಖ್ಯ. ಈ ರೀತಿಯ ಸಂಬಂಧದ ಸ ಸಮಾಜಶಾಸ್ತ್ರೀಯ ವಿವರಣೆಗಳು ಬೇರೆ ಇವೆ. 
“Endogamy”’ ಮತ್ತು “Exogamy” ಎ೦ಬ ಎರಡು ರೀತಿಯ ವಿವಾಹ ಸಂಬಂಧ 
ಗಳನ್ನು ಸಮಾಜಶಾಸ್ತವು ಹೇಳುತ್ತದೆ. ಸೋದರ ಸಂಬಂಧವು Endogamy ವರ್ಗಕ್ಕೆ 
ಸನದು ಸೋದರಮಾವನ 'ಮಗನನ್ನೋ, ಮಗಳನ್ನೋ, ಮದುವೆಯಾಗುವುದಕ್ಕೆ 
ಸೋದರ ಸಂಬಂಧವೆಂದು ಕರೆಯುತ್ತಾರೆ. ಸಹ ಉದರವೆಂದರೆ ಒಂದೇ ಹೊಟ್ಟೆಯಲ್ಲಿ | 
ಹುಟ್ಟಿದ ಎಂದರ್ಥ. ಸೋದರ ಸಂಬಂಧವೆಂದರೆ ಕುಟುಂಬದೊಳಗಣ ವಿವಾಹ'ವೆಂದು 
ಅರ್ಥ. 

ಸೋದರ ಸಂಬಂಧವು ನಡೆಯುವುದಕ್ಕೆ ಕೆಲವು ಮುಖ್ಯ ಕಾರಣಗಳನ್ನು 
ಸಮಾಜಶಾಸ್ತ್ರಜ್ಞರು ಹೇಳುತ್ತಾರೆ. ೧. ಆ ಪ್ರದೇಶದಲ್ಲಿ ಆ ತಗದ ee 
ಕಡಿಮೆ ಇರುವುದು ೨. ರಕ್ತ ಸಂಬಂಧದ ಕುರಿತಂತೆ ಕಾಳಜಿ ೩. ಒಳ ಬಾಂಧವ್ಯದ 
ಲಕ್ಷಣ ೪. ಜಾತಿಯ ಬಗೆಗಿನ ಪ್ರೀತಿ ೫. ಆರ್ಥಿಕ ನೆಲೆಗಟ್ಟನ ದೃಷ್ಟಿ ೬. ಸ. 
(ಜಾತಿ) ಇನ್ನೊಂದು ರೂಪ ೭. ಸಹಜ ದೃಷ್ಟಿ 


ಸೋದರ ಸಂಬಂಧದಲ್ಲಿ ರಕ್ತ ಸಂಬಂಧದ ಪರಿಕಲ್ಪನೆಯಿದೆ. ಇದು ಸ ಸಂಬಂಧವನ್ನು 
ಶಾಶ್ವತಗೊಳಿಸುವ ಇರಾದೆಯನ್ನು ಹೊಂದಿರುತ್ತದೆ. 


ಹಳಗನ್ನಡ ಸಾ೦ಸ್ಕೃತಿಕ ಪದಕೋಶ /೮೭೨ 


ವಿಜ್ಞಾನೇಶ್ವರನ ಅಭಿಪ್ರಾಯದಲ್ಲಿ ಇಬ್ಬರು ವ್ಯಕ್ತಿಗಳೊಳಗಿನ ಸಪಿಂಡ ಸಂಬಂಧವು 

ಅವರ ಶರೀರದ ಕಣಗಳಿಂದ ಉತ್ಪನ್ನವಾಗುತ್ತದೆ. ಅವನು ಈ ಸಂಬಂಧವನ್ನು 

ತಂದೆಯಿಂದ ಮೇಲ್ಮುಖವಾಗಿ ಏಳನೆಯ ಹಂತಕ್ಕೂ ತಾಯಿಯಿಂದ ಐದನೆಯ ಹಂತಕ್ಕೂ 

ನಿಗದಿ ಮಾಡಿದ್ದಾನೆ. ಮಿತಾಕ್ಷರದ ಅಭಿಪ್ರಾಯದಂತೆ ಸಪಿ೦ಡರು-ಒಬ್ಬ ಪುರುಷನ 

ಅಥವಾ ಅವನು ವರಿಸಬೇಕೆಂದಿರುವ ಹುಡುಗಿಯ ಒಬ್ಬನೇ ವಂಶಜನು ಅವನ 

ಅಥವಾ ಅವಳ ತಂದೆಯಿಂದ ಏಳನೇ ಹಂತದಿಂದ ಹೊರಗಿರದಿದ್ದರೆ ಅಥವಾ ಅವರಿಬ್ಬರ 

ಪೂರ್ವಜನು ಅವರ ತಾಯಿಯಿಂದ ಐದನೇ ಹಂತದಿಂದ ಹೊರಗಿರದಿದ್ದರೆ ಅವರು 

ಒಬ್ಬರನ್ನೊಬ್ಬರು ವವಾಹವಾಗುವಂತಿಲ್ಲ. ಸಪಿಂಡ ಸಂಬಂಧವೆಂದರೆ ಅರ್ಧರಕ್ತ ಸಂಬಂಧ 

ಏಕೋದರ ರಕ್ತ ಸಂಬಂಧ ಮತ್ತು ಪೂರ್ಣರಕ್ತ ಸಂಬಂಧ. ಎರಡನೆಯದಾಗಿ ಅನೌರಸ 

ಮತ್ತು ಔರಸ ರಕ್ತಸಂಬಂಧ ಮೂರನೆಯದಾಗಿ ದತ್ತಕದಿಂದ ಮತ್ತು ರಕ್ತದಿಂದ ಉಂಟಾದ 
ಸಂಬಂಧವನ್ನು ಒಳಗೊಳ್ಳುತ್ತದೆ. 

ವಿವರಗಳಿಗೆ ನೋಡಿ: ಶ್ರೀ ಕಂಠಯ್ಯ ಕೆ. ೧೯೮೩ 

ವಿಜಯನಗರ ಕಾಲದ ಅರಸೊತ್ತಿಗೆಯಲ್ಲಿ ಜನಜೀವನ ಚಿತ್ರಣ ಪುಟ. ೨೯೦ 

Vetuk Sylia(Ed) 1978 American Studies in the Anthropology P. 172 

Jack Goody 1976 Production and Reproduction P.3, 45 

Khare.R. S. 1983 Normative Culture & Kinship P. 41 


೫೪೩. ಬಾಹ್ಯತಪಗಳು 

ಹೆಸರೇ ಸೂಚಿಸುವಂತೆ ಈ ರೀತಿಯ ತಪಸ್ಸು ಬಾಹ್ಯದಲ್ಲಿ ಆಚರಿಸುವಂಥವು. 
ಇವುಗಳಲ್ಲಿ ಆರು ವಿಧಗಳಿವೆ. 

೧) ಅನಶನ (ಆಹಾರವಿಲ್ಲದೆ ತಪಸ್ಸು ಮಾಡುವುದು) ೨) ಅವಮೋದಾರ್ಯ 
(ಹೊಟ್ಟೆ ತುಂಬುವುದಕ್ಕಿಂತ ಕಡಿಮೆ ತೆಗೆದುಕೊಳ್ಳುವುದು) ೩) ವೃತ್ತಿಸಂಖ್ಯಾನ (ನಿರ್ದಿಷ್ಟ 
ರೀತಿಯಲ್ಲಿ ಮಾತ್ರ ಭಿಕ್ಷ ಮಾಡುವುದಾಗಿ ಮಿತಿಹಾಕಿಕೊಳ್ಳುವುದು) ೪) ರಸತ್ಕಾಗ 
(ಹಾಲು, ಮೊಸರು ಮೊದಲಾದ ತನಗೆ ಪ್ರಿಯವಾದುದನ್ನು ಬಿಡುವುದು) ೫) ಕಾಯಕ್ಷೇಶ 
(ಗಾಳಿ, ಮಳೆ, ಬಿಸಿಲುಗಳಲ್ಲಿ ದೇಹವನ್ನು ದಂಡಿಸಿ ತಪಸ್ಸು ಮಾಡುವುದು) ೬) 
ವಿವಿಕ್ಷಶಯ ನಾಶನ (ಏಕಾಂತವಾಗಿ ಕೂಡುವುದು, ಮಲಗುವುದು ಈ ಬಗೆಯ 
ತಪಸ್ಸು). 
ಜೈನಾಗಮವನ್ನು ಬೋಧಿಸಿದ ಮಹಾವೀರನು ಈ ರೀತಿಯ ದೇಹದಮನ 
ಮಾಡುವುದು ಮಿಥ್ಯಾತಪಸ್ಸೆಂದೂ, ಅಂತಹ ತಪಸ್ಸಿಗಳನ್ನು ಮಿಥ್ಯಾತಪಸ್ಸಿಗಳಂದೂ 
ಹೇಳಿದ್ದಾನೆ. ಏಕಾಗ್ರತೆಯಿ೦ದ ಮಾತ್ರ ತಪಸ್ಸು ಸಾಧ್ಯ. 

ಬಹುತೇಕ ತತ್ವಗಳು ಎರಡು ಪರಿಭಾಷೆಗಳನ್ನು ಚಾಲ್ತಿಗೆ ತಂದಿವೆ. ಒಂದು 
ಕರ್ಮ. (ಪ್ರವೃತ್ತಿಮಾರ್ಗ) ಇನ್ನೊಂದು ಧ್ಯಾನ. (ನಿವೃತ್ತಿಮಾರ್ಗ) ತಪಸ್ಸು ನಿವೃತ್ತಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪ಏ೩ 


ಮಾರ್ಗವನ್ನು ಸೂಚಿಸುತ್ತದೆ. ತಪವೆಂದರೆ ಅದರ ಮೂಲರೂಪ-ತಾಪ ಅಂದರೆ 
ದಹಿಸು. ತಪಸ್ಸು ಮಾಡುವುದೆಂದರೆ ತಾಪಕ್ಕೆ ಗುರಿಯಾಗುವುದು ಎಂದರ್ಥ. 


೫೪೪. ಬುಡಕಟ್ಟು 

ಖಯಗ್ಗೇದದಲ್ಲಿ “ಜನ” ಎಂಬ ಪದವು ೨೭೫ ಸಲ, ವಿಶ್‌ ಎಂಬ ಪದವು ೧೭೦ 
ಸಲ ಬಂದರೆ ಬ್ರಾಹ್ಮಣ ಎಂಬ ಪದವು ೧೫ ಸಲ ಮತ್ತು ಕ್ಷತ್ರಿಯ ಎಂಬ ಪದವು ೯ 
ಸಲ ಬರುತ್ತವೆ. ಇದರಿಂದ ಆ ಸಮಾಜ ವರ್ಗ ವಿಭಜಿತವಾಗಿರಲಿಲ್ಲ ಬದಲು ಆ 
ಪ್ರಕ್ರಿಯೆಯ ಭ್ರೂಣಾವಸ್ಥೆಯಲ್ಲೇ ಇತ್ತು ಎನ್ನಬಹುದು. ಮೂಲತಃ ಅದರ ಬುಡಕಟ್ಟು 
ಲಕ್ಷಣ ಇನ್ನೂ ಉಳಿದಿತ್ತು. 

“ದಸ್‌' ಎ೦ಬ ಧಾತುಸಾಧಿತ ದಾಸ ಶಬ್ದವೂ ಬಲ್ಲೂಥ, ತರುಕ್ಷ ಮುಂತಾದ 
ದಾಸ ನಾಯಕರ ಸ್ತುತಿಯೂ ದಾಸರು ಉದಾರ ದಾನಿಗಳಾಗಿದ್ದರೆಂದು ಹಾಗೂ 
ಹೊಸ ಸಮಾಜದಲ್ಲಿ ಉಚ್ಚಸ್ತರದಲ್ಲಿದ್ದರೆಂದೂ ಸೂಚಿಸುತ್ತದೆ. 

ದಾಸರೆಂದರೆ ಯಾರು? ಇವರು ದಸ್ಕುಗಳಿಂದ ಭಿನ್ನರಲ್ಲವೆಂಬ ತಪ್ಪು ತಿಳುವಳಿಕೆ 
ಇದೆ. ದಸ್ಕು-ಹತ್ಯೆ ಇದ್ದಂತೆ ದಾಸ-ಹತ್ಯೆ ಇಲ್ಲ. ಆರ್ಯರ ಬುಡಕಟ್ಟುಗಳ ಒಳಜಗಳಗಳಲ್ಲಿ 
ದಾಸರು ಅವರೊಂದಿಗೆ ಇದ್ದಾರೆ. ದಸ್ಕುಗಳನ್ನೆಂದಂತೆ ದಾಸರನ್ನು ಅಪವ್ರತ, ಅನ್ಯವತ 
ಎಂದಿಲ್ಲ; ಆದರೆ, “ದಾಸವಿಶಃ' ಎಂಬ ಪ್ರಸ್ತಾಪವಿದೆ. ಮೇಲಾಗಿ ಪ್ರಾಚೀನ ಇರಾನಿನ 
'ದಾಹೆ' ಎಂಬ ಶಿಥಿಯನ್‌ ಬುಡಕಟ್ಟಿನವರೊಡನೆ ಇವರನ್ನು ಹೋಲಿಸಲಾಗಿದೆ. 
ದಸ್ಕುಗಳು ಆರ್ಯರಿಂದ ಪೂರ್ತಿ ಪ್ರತ್ಯೇಕವಾಗಿರುವಂತೆ ದಾಸರು ಪ್ರತ್ಯೇಕವಲ್ಲ. 
ಅಲ್ಲದೆ, ದಸ್ಕುಗಳನ್ನು ಸೂಚಿಸುವಂತಹ ಬೇರಾವ ಇಂಡೋ-ಯೂರೋಪಿಯನ್‌ 
ಪದವೂ ಇಲ್ಲ. ಶಬ್ಧಸಾಮ್ಯವಿರುವ ಅವೆಸ್ತದ "ದಹ್ಯು'ಗೆ ವಾಸಸ್ಥಳವೆ೦ದರ್ಥ. ತದ್ವಿರುದ್ಧವಾಗಿ 
“ದಾಸ' ಪದವು ಮನುಷ್ಯ ವಾಚಕವಾಗಿದೆ. ಇದೇ ಅರ್ಥದಲ್ಲಿ ಹಲವು ಭಾಷೆಗಳಿಂದ 
“ದಾಸ' ಪದಕ್ಕೆ ಸಮಾನಾರ್ಥಕ ಪದಗಳು ಲಭ್ಯವಿವೆ. ಗ್ರೀಕ್‌ನಲ್ಲಿ ದೂಲೋಸ್‌ ಎಂದಿದ್ದದ್ದು 
ಮೈಸೇನಿಯನ್‌ನಲ್ಲಿ "ದೊ ಎರೋ" ಎಂದಾಗಿದೆ ಇರಾನಿನಲ್ಲಿ “ದಹ' ಎಂಬ 
ಪದಪ್ರಯೋಗವಾಗಿದೆ. ಇಂಡೋ-ಯುರೋಪಿಯನ್‌ನಲ್ಲಿ ಇದ್ದಿರಬಹುದಾದ "ದೋಸ್‌' 
ಎಂಬ ಮೂಲ ರೂಪ ಇದರಿಂದ ಸೂಚಿತವಾಗುತ್ತದೆ. ಎಚ್‌. ಡಬ್ಬು. ಬೈಲಿ “ದಾಸ' 
ಎನ್ನುವುದು ಒಂದು ಗುಂಪಲ್ಲವೆಂದೂ, ಆರ್ಯೇತರ ಸಾಮಾನ್ಯ ಪಂಗಡಗಳನೇಕಕ್ಕೆ 
ಆ ಹೆಸರೆಂದೂ ಪ್ರಾಚೀನ ಪರ್ಶಿಯನ್‌ನ ಆಧಾರದಿಂದ ಹೇಳುತ್ತಾನೆ. ಆದರೆ 
ಒಂದಂಶವನ್ನು ಗಮನಿಸಬೇಕು: ಅದೇನೆಂದರೆ, "ದಾಸ' ಶಬ್ದವು ಯಗ್ಗೇದದಲ್ಲಿ ಆರ್ಯರ 
ಹಾಗೂ ಅವರ ಬೆಂಬಲಿಗರ ವಿರೋಧಿಗಳು ಎ೦ಬರ್ಥದಲ್ಲಿ ಪ್ರಯೋಗವಾಗಿದೆ. 
“ದಸ್‌' ಎಂಬ ಧಾತುವಿನಿಂದ “ದಾಸ' ಶಬದ ವ್ಯುತ್ಪತ್ತಿಯನು ಹೇಳಿದಾಗ ಅದಕೆ 
“ಕ್ರೂರವಾಗಿ ನಡೆಸಿಕೊಳ್ಳುವುದು' ಎಂಬರ್ಥ ಚಕ ನಾಸ ನ | 

ದ ಸ ತ್ತದೆ. ದಾಸರೆಂದು ಕರೆಸಿಕೊಂಡವರೆಲ್ಲಾ 
ಒಂದು ನಿರ್ದಿಷ್ಟ ಜನಾ೦ಗದವರಾಗಿಲ್ಲದೆ ಬೇರೆ ಬೇರೆ ಜನಾಂಗಗಳಿಗೆ ಸೇರಿದ್ದಿರಬಹುದು; 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೮೭೪ 


ಆದರೆ ಅವರನ್ನೆಲ್ಲಾ ಒಟ್ಟಾಗಿ ಒಂದು ಗುಂಪಿನವರೆಂದು ಖುಗ್ವೇದದ ಕಾಲದಲ್ಲಿ 
ಪರಿಗಣಿಸಲಾಗಿದ್ದಿತೆ೦ಬುದು ನಿಸಂಶಯ. ಇರಾನಿನಲ್ಲೂ "ದಹ' ಎಂಬ ಜನಾಂಗದವರು 
ಇದ್ದರು; ಪ್ರಾಚೀನ ಪರ್ಷಿಯನ್‌ ಭಾಷೆಯಲ್ಲಿ ಅವರನ್ನು "ದಹಾ' ಎಂದು 
ಕರೆಯುತ್ತಿದ್ದರೆಂಬುದು ರುರ್ಸಸ್‌ನ ಒಂದು ಶಾಸನದಿಂದ ತಿಳಿದುಬರುತ್ತದೆ. ಪ್ರಾಚೀನ 
ಭಾರತದಲ್ಲಿ "ದಾಸ' ಪದವು ನಿಂದಾರ್ಥದಲ್ಲಿ ಬಳಕೆಯಾದದ್ದು ಸಾಕಷ್ಟು ನಂತರದ 
ಕಾಲದಲ್ಲೇ ಎ೦ಬ ಊಹೆಗೆ ಆಧಾರವಿದೆ. 
ದಸ್ಯು, ದಸ್‌;ದಾಸ ಇವೆಲ್ಲಾ ಹತ್ತಿರದ ಪದಗಳು. ದಸ್‌ನಿಂದ ದಾಸ್ಕವು ಬಂದಿದೆ. 
ಆದರೆ ಗಮನಿಸಬೇಕಾದ ಅಂಶವೆಂದರೆ -ದಾಸತ್ವ ಯಜಮಾನಿಕೆಯನ್ನು ಒಂದು 
ಹಂತದಲ್ಲಿ ಒಪ್ಪಿಕೊಳ್ಳುತ್ತದೆ ಎಂದು ಆರ್‌.ಎಸ್‌. ಶರ್ಮ ಹೇಳುತ್ತಾರೆ. 
ನಾಡವರು, ಬಂಟರು, ಒಕ್ಕಲರು, ಕುಡುವರು, ರೆಡ್ಡಿಗಳು, ಗ೦ಗಡಿಕಾರರು, 
ಗೌಡರು, ಕ್ಷತ್ರಿಯರು, ಬಹ್ಮಕ್ರತ್ರಿಯರು, ಎಂಬೀ ಬಗೆಯ ಭೇದಾಭೇದಗಳು ಬೆಳೆದುದುಂಟು. 
ಆದರೆ, ಮೊದಲಲ್ಲಿ ಇವೆಲ್ಲ ಜನಗಳು ಒಂದೇ ಬುಡಕಟ್ಟನವರೆಂದು ಸ್ವಲ್ಪ ಸೂಕ್ಷ್ಮ 
ನಿರೀಕ್ಷಣೆಯಿ೦ದ ಕಂಡುಕೊಳ್ಳಬಹುದಾಗಿದೆ. ಇದು ಶಂಬಾರವರ ಅಭಿಪ್ರಾಯ. 
ವಿವರಗಳಿಗೆ ನೋಡಿ: ಆರ್‌.ಎಸ್‌. ಶರ್ಮ ೨೦೦೪ ಪ್ರಾಚೀನ ಭಾರತದಲ್ಲಿ ಶೂದ್ರರು 
ಶಂಬಾ ಜೋಶಿ ೧೯೯೯ ಸಂಪುಟ. ೨ ಪುಟ. ೬೩ 


೫೪೫. ಬುದ್ಧಿತತ್ವ 
ಬುದ್ಧಿತತ್ವದ ಕುರಿತು ಅಭಿನವಗುಪ್ಶನ ವಿವರಣೆಯು ಈ ಕೆಳಗಿನಂತಿದೆ. 
ಬುದ್ಧಿಯು ತ್ರಿಗುಣಗಳ ಪರಿಣಾಮ. ಅದು ಎಲ್ಲಡೆಗಳಿಂದಲೂ ಪ್ರತಿಬಿ೦ಬಗಳನ್ನು 
ಗಹಿಸಬಲ್ಲದು. ಅದು ಒಳಗಿನಿಂದ ಆತ್ಮಪ್ರಕಾಶದ ಪ್ರತಿಬಿಂಬವನ್ನು ಮತ್ತು ಹೊರಗಿನಿಂದ 
ಬಾಹ್ಯವಸ್ತುಗಳ ಪ್ರತಿಬಿಂಬವನ್ನು ಗ್ರಹಿಸುತ್ತದೆ. ಬುದ್ಧಿಯ ಮೇಲೆ ಪ್ರತಿಬಿಂಬವನ್ನು 
ಮೂಡಿಸುವ ವಸ್ತುಗಳು ಎರಡು ಬಗೆಯಾಗಿವೆ: (೧) ಬಾಹ್ಯ: ಮಡಕೆಯಂಥ ಸ್ಥೂಲವಸ್ತು: 
ಪ್ರತ್ಯಕ್ಷದ ಕಾಲದಲ್ಲಿ ಇದರ ಪ್ರತಿಬಿ೦ಬವು ಕಣ್ಣುಗಳ ಮೂಲಕ ಗ್ರಾಹ್ಯವಾಗುತ್ತದೆ; (೨) 
ಆಂತರಿಕ: ಸಂಸ್ಕಾರಗಳ ಪುನರುದ್ಲೋವದಿಂದ ನಿರ್ಮಿತವಾದ ಕಲ್ಪನೆಗಳು. ಪ್ರತಿಬಿಂಬನದ 
ಪರಿಣಾಮವಾಗಿ, ಕನ್ನಡಿಯಂತಿರುವ ಬುದ್ಧಿಯ ತೋರ್ಕೆಯ ಪರಿಣಾಮವನ್ನು ಬುದ್ಧಿವೃತ್ತಿ 
ಅಥವಾ ವೃತ್ತಿ ಜ್ಞಾನ ಎಂದು ಕರೆಯಲಾಗಿದೆ. 
ಬುದ್ಧಿತತ್ವವನ್ನು ಜ್ಞಾನತತ್ವವೆಂದು; ಜ್ಞಾನವೆಂದೂ ವೇದಾಂತಿಗಳು ಹೇಳಿದ್ದಾರೆ. 
ವಿವರಗಳಿಗೆ ನೋಡಿ: ಅದ್ವೈತ; ಜ್ಞಾನ; ಅನಂತಜ್ಞಾನ 
ಜಿ.ಟಿ. ದೇಶಪಾಂಡೆ ೨೦೦೦ ಅಭಿನವಗುಪ್ಪ ಪುಟ. ೬೦ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೭೫ 


೫೪೬. ಬುಧಸೆ ವ್ಯತೆ 
ನೆಗಬ್ಬರಸ೦ RE 2. ಮಾರ್ಗಮೊಡಂಬಡೆ ದೇಸೆ ಕಬ್ಬಮಂ 
ಬಗೆಗೊಳಲಿಂತು ಪೇಟ್ತುದು ಮಹೀಭುಜಸಾರ್ಥಕಮಲ್ಪದಂತೆ ಕೆ 
ಮ್ಹಗೆ ಕೊಳಲಾಟಿಪಂ ದೊರೆಯೊ ಠಕ್ಕನೊ ಕಳ್ಳನೊ ಬಂದಿಕಾಅನೋ 
ಪಗೆವನೊ ಮೊಮ್ಮನೋ ಮಗನ Be ಬುಧಸೇವ್ಯವಂದನಾ 
(ಸಾಹಸಭೀಮ Ke ೧-೩೬) 
ರನ್ನನು ಪಂಪನಿಗಿಂತ ಕೊಂಚ ಭಿನ್ನವಾಗಿ ಇಲ್ಲಿ ಆಲೋಚಿಸಿದ್ದಾನೆ. ರಸ- 
ಮಾರ್ಗ-ದೇಸಿ ಈ ಮೂರು ತನ್ನ ಕಾವ್ಯ ಮಾರ್ಗವೆಂದು ಹೇಳಿಕೊಂಡಿದ್ದಾನೆ. 
ರಸವು ತನ್ನ ಕಾವ್ಯ ಮಾರ್ಗದಲ್ಲಿ ಒಂದು ಎಂದು ರನ್ನನು ಹೇಳಿದ್ದಾನೆ "ರಸಂ 
ಮನಂಗೊಳಿಸೆ' ಅಂದರೆ ರಸವು ಮನವನ್ನು ಸೂರೆಗೊಳ್ಳುವಂತೆ ತಾನು ಕಾವ್ಯವನ್ನು 
ಬರೆದಿದ್ದೇನೆ ಎಂದು ಹೇಳಿಕೊಂಡಿದ್ದಾನೆ. ಮಾರ್ಗಶೈಲಿ ಮತ್ತು ದೇಸಿ ಗದ್ಯವನ್ನು ತನ್ನ 
ಕೃತಿಯಲ್ಲಿ ಅಳವಡಿಸಿದ್ದೇನೆ. ಒಟ್ಟು ಕಾವ್ಯವನ್ನು ಬರೆದುದನ್ನು ಸುಮ್ಮನೆ ಬರೆದುದನ್ನೆಲ್ಲಾ 
ಯೋಚಿಸದೆಯೋ, ಶತ್ರುವೋ, ಬಂಧುವೋ ಯಾರೋ ಆಗಿರುತ್ತಾನಷ್ಟೇ. ಒಟ್ಟಾರೆ 
ಹುರುಳಿಲ್ಲದ (ನಿಷ್ಟಮೋಜಕ) ಬರಹಗಳನ್ನು ರಾಜರಾದವರು ಸ್ವೀಕರಿಸಬಾರದೆ೦ಬುದು 
ರನ್ನನ ರತ್ನದ೦ತಹ ಮಾತು. 


೫೪೭. ಬೃಹಸ್ಪತಿ ಮತ 

ತ್‌ ಪೃಥ್ವಪೇಜೋ ವಾಯುಗಳತ್ತಣಿಂ ಬಂದು ಗರ್ಭಾದಿಮರಣ 
ಪರ್ಯಂತಂ ತದಾತ್ಮಕಂ ಚೈತನ್ಯ ೦ ಪುಟ್ಟುಗುಂ; ಅದರಿಂ ಪರಲೋಕಮಿಲ್ಲ; 
ಪರಲೋಕಮಿಲ್ಲಂದಂದು ತರ ದ ಪೇಕ್ಷೆಯಿನೈ ಹಿಕಸುಖವಿಮುಖನಾಗಿ 
ಶರೀರಾರ್ಥವ್ಯಯಂಮಾಡು ವಾತಂ ಕಯ್ಕದಂ ಬಿಟ್ಟು pe ಸ್ಲಾತನಂ 
ಹೋಲ್ಲುಂ - ಎಂದು ಬೃಹಸ್ಪತಿ ಮತಾನುಸಾರಿಯಪ್ಪ ಮಹಾಮತಿ ನುಡಿದು.................... 
(ಕೆ.ಎಲ್‌. ನರಸಿಂಹಶಾಸ್ತ್ರಿ ೨೦೦೯ ಆದಿಪುರಾಣ ೨-೯ವ) 
ಕಾಯಾಕಾರ ಪರಿಣತ, ಪೃಥ್ವಿಅಪ್‌, ಫೇಸ ವಾಯುಗಳಿಂದತ್ತಣಿಂ ಬಂದು; 
ಗರ್ಭದಿಂದ ಪ್ರಾರಂಭಿಸಿ ಷು | ಪರ್ಯಂತ ಚೈತನ್ಯ ಇರುವುದು. "ಆದುದರಿಂದ 
ಪರಲೋಕವಿಲ್ಲ. ಪರಲೋಕವಿಲ್ಲದಿರುವುದರಿಂದ ಅದರ ಸುಖಕ್ಕಾಗಿ ಲೌಕಿಕ ಸುಖಾನುಭವ 
ದಿಂದ ವಿಮುಖರಾಗುವುದು ಸರಿಯಲ್ಲ. ಐಹಿಕಸುಖವನ್ನು ತೊರೆಯುವುದು ಅರ್ಥಹೀನ 
ಎ೦ದು ಬೃಹಸ್ಪತಿ ಮತಾನುಸಾರಿ(ಲೋಕಾಯಿತ ಧರ್ಮಕ್ಕೆ ಸೇರಿದವನು) ಮಹಾಮತಿಯು 
ನುಡಿದನು. ಇಲ್ಲಿ ಜೈನ ಮತದ ನಂಬಿಕೆ ಮತ್ತು ಬೃಹಸ್ಪತಿ ನಂಬಿಕೆಯ ನಡುವೆ 

ಉಂಟಾಗುವ ವೈಚಾರಿಕ ಸಂಘರ್ಷವೇ ಮುಖ್ಯ. 
ಯಾಸ್ಕರ ಅಭಿಪಾಯ ಬೃಹಸ್ಪತಿಯು ಅಗ್ನಿಯ ರೂಪ. ಇವನನ್ನು "ಬಹ್ಮಣಸ್ಸ ತಿ 
ಎಂತಲೂ ಕರೆದಿದ್ದಾರೆ. ಬೃಹಸ್ಪತಿಯು ee ಚೀ ಬಗ್ಗೇದದಲ್ಲಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೮೪೭೬ 


ಬೃಹಸ್ಪತಿಯ ಕುರಿತಂತೆ ಈ ರೀತಿ ಬರುತ್ತದೆ. ಬೃಹಸ್ಪತಿಯು ಕತ್ತಲೆಯನ್ನು ನಾಶ 
ಮಾಡಿದನು. ಇವನು ಬಿಲ್ಲಿನ ಹೆದೆ “ಯತ'. ಇವನು ಮಂತ್ರಸಾಧಕ ದೇವತೆಗಳಲ್ಲಿ 
ಇವನು ದೇವ, ಬೃಹಸ್ಪತಿಗೆ ಹವಿಸ್ಪರ್ಪಿಸಿದರೆ ಸೌಭಾಗ್ಯ ದೊರೆಯುತ್ತದೆ. ಚೋರರು, 
ಪ್ರಾಣಘಾತುಕರು, ಕೊಲೆ ಪಾತಕರು ಪೂಜಾ ವಿಧಾನಗಳಲ್ಲಿ ವಿಘಫ್ನವೊಡ್ಡುವ ಪಾಪಿಗಳಿಂದ 
ರಕ್ಷಿಸು ಎಂದು ಯಗ್ವೇದದಲ್ಲಿ ಬರುತ್ತದೆ. ಬೃಹಸ್ಪತಿಯು ಅನ್ನಕ್ಕೆ ಅಧಿದೇವತೆಯೂ 
ಹೌದು. "ಅನ್ನಸ್ಕಪಾತಾ' ಇದನ್ನು ಸೂಚಿಸುತ್ತದೆ. ಬೃಹಸ್ಪತಿ, ಇಂದ್ರ, ಸೋಮನನ್ನು 
ಆರಾಧಿಸುವವರು ವೀರರಾಗುತ್ತಾರೆ. ಪಾಪಕರ್ಮ ಮಾಡದಂತೆ ಅವನನ್ನು ಪ್ರಾರ್ಥಿಸುತ್ತಾರೆ. 
ಸಾಹಸಕಾರ್ಯದವನು, ಕರ್ಮವನ್ನು ಸಾಧಿಸಲು ಸಹಾಯ ಮಾಡುವವನು ಯಜ್ಞಕ್ಕೆ ಸಹಕಾರಿ. 
ಬೃಹಸ್ಪತಿ ಮತ ಮತ್ತು ಜೈನ ಧರ್ಮಕ್ಕಿರುವ ಭಿನ್ನಾಭಿಪ್ರಾಯಗಳು ಈ ಮೇಲಿನ 
ಸುಸ್ಪಷ್ಟ ಎಂದು ಕೃಷ್ಣರಾವ್‌ ಹೇಳುತ್ತಾರೆ. 

“ಬೃಹಸ್ಪತಿ ಮತವೆಂಬುದು ಹೆಂಡ ಕುಡಿದು ಮತ್ತೇರಿದವನು ಆಡುವ ಹುಚ್ಚು 
ಹುಚ್ಚಾದ ಮಾತಿಗೆ ಸಮಾನವಾದುದು. ಹಾಗಲ್ಲದಿದ್ದರೆ ಈ ಪ್ರಮಾದಿಗೆ ಚಾರ್ವಾಕನೆಂಬ 
ಹೆಸರು ಹೇಗೆ ಬರುತ್ತಿತ್ತು? 

(ಶಾಂತಿಪುರಾಣ ೮-೧೩೭) 

ಅಯ್ಯಾ, ಕೇಳು. ನಿಮ್ಮ ಅಭಿಪ್ರಾಯದಂತೆ ಪೃಥಿವಿಯೆ ಮೊದಲಾದ ನಾಲ್ಕು 
ಭೂತಗಳ ಸ೦ಯೋಗದಿಂದಲೆ ಜೀವ ಹುಟ್ಟುವುದಾದರೆ (ಒಲೆಯ ಮೇಲೆ ಪಾತ್ರೆಯಿಟ್ಟು 
ಅಡುಗೆ ಮಾಡುವಾಗ) ಒಲೆಯ ಬೆಂಕಿ, ಮಣ್ಣಿನ ಮಡಕೆ, ಅದರೊಳಗೆ ಎಸರಾದ 
ನೀರು, ಅಡುಗೆ ಭಟ್ಟನು ಊದುವ ಗಾಳಿ - ಈ ನಾಲ್ಕೂ ಭೂತಗಳ ಸಂಯೋಗದಿಂದ 
ಇಲ್ಲಿ ಜೀವ ಏಕೆ ಹುಟ್ಟುವುದಿಲ್ಲ? ಹಾಗೆ ಆಗಲಾರದು. ದೇಹಾಕಾರ ಪರಿಣತವಾದ 
ಭೂತ ಸಮೂಹವೇ ಜೀವ ಜನಕವೆಂದು ನೀನು ವಾದಿಸುವುದಾದರೆ, ಅಂತ್ಯಸಂಸ್ಕಾರಕ್ಕಾಗಿ 
ಶವವನ್ನಿಟ್ಟ ಭೂಮಿ, ಹೊತ್ತಿಸಿದ ಕಿಚ್ಚು, ತಳಿದ ನೀರು, ಬೀಸುವ ಗಾಳಿ - ಈ ನಾಲ್ಕರ 
ಸಂಯೋಗದಿಂದ ಅಲ್ಲಿ ಜೀವೋತ್ಪತ್ತಿಯಾಗಲೇಬೇಕು. (ಆದರೆ ಹಾಗೆ ಎಂದಿಗೂ 
ಆಗುವುದಿಲ್ಲ.) ಇದು ನಿಶ್ಚಿತವಾದುದು; ಮಂದರ ಪರ್ವತದಂತೆ ನಿಶ್ಚಲವಾದುದು. 
ಇದನ್ನು ಅಲ್ಲಗಳೆಯುವುದು ನಿಮ್ಮ ನೆಚ್ಚಿನ ಬೃಹಸ್ಪತಿಗೂ ಸಾಧ್ಯವಿಲ್ಲ. ಅದರಿಂದ 
ಪೃಥಿವಿಯೆ ಮೊದಲಾದ ಭೂತಗಳ ಸಂಬಂಧವಿಲ್ಲದೆ ಪಕ್ಯೇಕವಾಗಿದ್ದು ದರ್ಶನ ಜ್ಞಾನಗಳೇ 
ಲಕ್ಷಣವಾಗುಳ್ಳ ಜೀವವೆಂಬ ಇನ್ನೊಂದು ತತ್ವವು ಎಲ್ಲಾ ಕಾಲಕ್ಕೂ ಉಂಟು. ಇದಕ್ಕೆ 
ಉಪಪತ್ತಿ ಯಾವುದೆಂದರೆ - ನಾವೂ ನೀವೂ ತಿಳಿದಂತೆ ಪೂರ್ವಜನ್ಮ ಸ್ಮರಣೆಯಿಂದ 
ಕೆಲವರು ತಮ್ಮ ಜನ್ಮಾಂತರ ವೃತ್ತಾಂತಗಳನ್ನು ಹೇಳುವುದೂ, ಪಿಶಾಚಗ್ರಸ್ಮನಾದವನು 
ಮಂತ್ರದ ಪ್ರಭಾವದಿಂದ ಆವೇಶಗೊಂಡು ತನ್ನ ಪೂರ್ವಭವದ ಹೆಸರನ್ನೂ ಕೃತಿಗಳನ್ನೂ 
ಹೇಳುವುದೂ - ಚಿಕ್ಕ ಮಕ್ಕಳಿಂದ ಹಿಡಿದು ಮುಪ್ಪಿನ ಮುದುಕರವರೆಗೆ ಎಲ್ಲರಿಗೂ 
ಚಿರಪರಿಚಿತವಾದ ವಿಷಯ ಮತ್ತು ಸಾರ್ವಭೌಮರಾದ ಚಕ್ರವರ್ತಿಗಳನ್ನು ಕಂಡು 
ಜನಸಾಮಾನ್ಕರು ಮೊದಲಾಗಿ ಎಲ್ಲರೂ “ಇದು ಹಿ೦ದಿನ ಜನ್ಮದಲ್ಲಿ ಗಳಿಸಿದ ಪುಣ್ಯದ 


ಬಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /ಅ೭೭ 


ಫಲ”ವೆಂದು ನುಡಿಯುವರು. 
(ಶಾಂತಿಪುರಾಣ ೮-೧೩೭ ವ) 
ಆದುದರಿಂದ ಜೀವವೆಂಬುದು ಇಲ್ಲದೆ ಇಲ್ಲ. ಆ ಜೀವಕ್ಕೆ ಈ ಜನ್ಮವೂ ಉಂಟು, 
ಜನ್ಮಾಂತರಗಳೂ ಉಂಟು. ಜೀವತತ್ವಕ್ಕೆ ಪಾಪದಿಂದಲೂ, ಪುಣ್ಯದಿ೦ದಲೂ, ಅವುಗಳ 
ಬೆರಕೆಯಿಂದಲೂ ಭವಾವಳಿಯುಂಟಾಗುವುದು. "ಸ೦ಸಾರಿ'ಯೆನಿಸುವ ಈ ಜೀವದ 
ಸುಖಕ್ಕೂ, ದುಃಖಕ್ಕೂ ಅವೆರಡರ ಮಿಶ್ರಣಕ್ಕೂ ಸಂಸಾರವೇ ಆಸ್ಪದವಾಗಿದೆ. 
(ಶಾಂತಿಪುರಾಣ ೮-೧೩೯) 
ಆದುದರಿಂದ ಆತ್ಮದ ಮಾತು ಪ್ರಮಾಣಸಿದ್ದವಾಗಿದ್ದು ಪದಾರ್ಥಗಳೆಲ್ಲ ಪ್ರತ್ಯಕ್ಷಗಳೇ 
ಆಗಿವೆ. ಮಾಂಸ, ನಯನ ಮೊದಲಾದ ವಿಷಯವೆಲ್ಲ ಅಪ್ರತ್ಯಕ್ಷವೆಂಬ ಜಡವಾದವು 
“ಕ೦ಡಲ್ಲದೆ ಅರಿಯಲಾರೆ”ನೆಂಬ ನಾಣ್ಣುಡಿಯನ್ನು ಹೋಲುವುದು. ಹೀಗೆ ವಾದಿಸಲಾಗಿ 
ಪ್ರತಿವಾದಿಯು ನಿರುತ್ತರನಾದನು. ಪಕ್ಷತ್ಕಾಗವು (ಮಂಡಿಸಿದ ಪಕ್ಷವನ್ನು ಬಿಟ್ಟು 
ವಾದಿಸುವುದು) ವಾದದಲ್ಲಿ ತರ್ಕದೋಷ. ಹಾಗೆ ಆ ದೋಷವನ್ನೆ ಮಾಡಿ ಆತನು - 
(ಶಾಂತಿಪುರಾಣ ೮-೧೪೧ ವ) 
ಅಂತು ನಿರುತ್ತರನಾಗಿ ಪ್ರತಿವಾದೀ೦ದ್ರ೦ ವನಪ್ರವಿಷ್ಣಕರೀ೦ದ್ರ ವಚ್ಛಿನ್ನ ಮದಸಲಿಲ 
ಪವಾಹನಾಗಿರ್ದೊಡಂಬಟ್ಟು ಕುಡಿಸೆ - ಜೀವನಿಲ್ಲೆಂದು ವಾದಿಸುವ ಬೌದ್ಧಮತದಲ್ಲಾಗಲಿ 
ಚಾರ್ವಾಕಮತದಲ್ಲಾಗಲಿ ಈ ಕ್ರಮದಿಂದ ಅವರ ಸಿದ್ಧಾಂತವೊಂದು, ನಡವಳಿಕೆ 
ಯಿನ್ನೊಂದು - ಅವರ ಮಾತಿಗೇ ಅದು ವಿರುದ್ಧವಾಗಿದೆ.” ಹೀಗೆ ಬೌದ್ದಮತವನ್ನು 
ತಿರಸ್ಕರಿಸಿ ತನ್ನನ್ನು ವಾದದಲ್ಲಿ ಗೆಲ್ಲಲು ಪ್ರಯತ್ನಿಸಿದ ಲೋಕಾಯತ ಮತಾವಲಂಬಿಯನ್ನು 
ನಿರುತ್ತರಗೊಳಿಸಿ ಗೆದ್ದು ಅನೇಕ ಯುಕ್ತಿಗಳಿಂದ ಚಾರ್ವಾಕವಾದಿಯನ್ನು "ಅಯ್ಯೋ 
ಪಾಪ' ಎಂಬವಸ್ಥೆಗೆ ಇಳಿಸಿದನು. 
ವಿದ್ವಾಂಸರು ನೆರೆದ ಸಭೆಯಲ್ಲಿ ವಜ್ರಾಯುಧನ ವಾಣಿಯೆ೦ಬ ವಜ್ರಾಫಾತದಿಂದ 
ಆ ಕಪಟ ವಟ ವೇಷಧಾರಿಯ ಗರ್ವಪರ್ವತ ಸೀಳಿ ನುಚ್ಚುನೂರಾಯಿತು. ಈ 
ಮೇರೆಗೆ ಇಷ್ಟೊಂದು ಹಿರಿಯನೂ ಚತುರ ವಿದ್ವಾಂಸನೂ ಆದ ಪಂಡಿತನೊಡನೆ 
ಅರಸನು ಅಮೃತಾಕ್ಷರವನ್ನು ಮುಕ್ಕುಳಿಸುವಂತೆ ನುಡಿದು ಉಪನ್ಯಾಸ ಮಾಡಲಾಗಿ ಆ 
ಸಭಾಮಂದಿರದ ತಾರ್ಕಿಕರಿಗೆಲ್ಲ ಅದು ಮೆಚ್ಚುಗೆಯಾಯಿತು. ಹೀಗೆ ನಿರುತ್ತರನಾದ 
ಪ್ರತಿವಾದಿಯು ಕಾಡಿನಲ್ಲಿ ಹೊಕ್ಕು ಮದವನ್ನೆಲ್ಲ ಕಳೆದುಕೊಂಡ ಆನೆಯಂತೆ ಮದವಿಳಿದು 
(ಸೋತೆನೆಂದು) ಒಡಂಬಡುವಂತಾಯಿತು. (ಶಾಂತಿಪುರಾಣ ೮-೧೪೭-೧೪೯) 
ಮನು ಮತ್ತು ಯಾಜ್ಞವಲ್ಯರು ನಾಸ್ತಿಕ್ಕವನ್ನು ಪಾತಕವೆಂದು ಪರಿಗಣಿಸಿದ್ದಾರೆ. 
ಏವರಗಳಿಗೆ ನೋಡಿ: ಯುಗಯಾತ್ರೀ ಭಾರತೀಯ ಸಂಸ್ಕೃತಿ ೧೯೭೧ ಸಂಪುಟ. ೨ ಪುಟ. ೨೮೪ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /ಆ೭ಲ೮ 


೫೪೮. ಬೆಚ್ಚುನೀರ್‌ 
ಮದದ ನೀರೊಳೆ ಲೋಕವಾರ್ತೆಗೆ ಬೆಚ್ಚುನೀರ್ದಳಿದಾಗಳಾ 
ಮದಗಜಾಂಕುಶದಿಂದೆ ಪೆರ್ಚಿಸಿ ನಾಭಿಯಂ ಮದದಂತಿ ದಂ! 
ತದೊಳೆ ಕಟ್ಟಿದ ತೊಟ್ಟಿಲಂ ನಯದಿಂದಮೇಜೆಸೆ ಬಾಳಕಾ 
ಲದೊಳೆ ತೊಟ್ಟಲಿಗಂ ಗಜಪ್ರಿಯನಪ್ಪುದಂ ಸಲೆ ತೋಜೆದಂ ॥ 
(ವಿಕಮಾರ್ಜುನವಿಜಯ ೧-೪೩) 
ಬೆಚ್ಚು ನೀರು ಎಂದರೆ ಹೆದರಿಕೆ ಹೋಗುವುದಕ್ಕಾಗಿ ಎರಚುವ ನೀರು. 
ಬೆಚ್ಚುನೀರೆಂದರೆ, ಮಕ್ಕಳ ಮೇಲೆ ಪರಿಣಮಿಸಬಹುದಾದ ಲೋಕದ ದೃಷಿಬಾಧೆ 
ಪಿಶಾಚಿಪೀಡೆ ವಚನದೋಷಗಳನ್ನು ಬೆಚ್ಚಿಸಿ ಹೋಗಾಡಿಸಲೆಂದು ಪರಂಪರಾಗತ 
ವಿಶ್ವಾಸದಿಂದ ಎರಚುವ ಅದೊಂದು ಮಂತ್ರಪೂರಿತವಾದ ಬೇಳಂಬದ ನೀರು. ಆ 
ತರದ ನಡವಳಿ ಇಂದಿಗೂ ನಾಡಿನೊಳಗೆ ನೆಲೆಗೊಂಡಿರುವುದನ್ನು ನೋಡಬಹುದು. 
ಈ ಕುಮಾರನ ವಿಷಯವಾಗಿ ನೆಲೆವಡೆದ ಅಂಥ “ಲೋಕವಾರ್ತೆ' ಏನಾಗಿರಬಹುದು? 
ಚಲುವಿನ ನೆಲೆಗಳಾದ ಮರಿಮಕ್ಕಳ ಮೇಲೆ ಬಲೆಯಾಗಿ ಬೀಸುವ ಕೆಲವೇ ವ್ಯಕ್ತಿಗಳ 
ಕಣ್ಮನಸ್ಸುಗಳು ಲೋಕದಲ್ಲುಂಟು. ಅವನ್ನೇ, ಮಹಾಕವಿಯಾದ ಪಂಪನು "ಲೋಕವಾರ್ತೆ' 
ಎ೦ಬ ಸಾಮಾನ್ಯವಾದ ಪದದಿಂದ ನಿರೂಪಿಸಲೊಲ್ಲನೆಂದೇ ನಮ್ಮೆಣಿಕೆ ಮಾತ್ರವಲ್ಲ. 
ಈ ರಾಜಕುಮಾರನಿಗೆರಚಿದ ಲೋಕವಾರ್ತಾನಿವಾರಕವಾದ ಬೆರ್ಚುನೀರೆಂದರೆ 
ಸಾಮಾನ್ಯವಾದ ನೀರಲ್ಲ ವಿಶೇಷವಾದ ಆನೆಗಳ "ಮದದ ನೀರು' ಅದರಂತೆ ವಿಶೇಷವಾದ 
“ಮದಗಜಾಂಕುಶದಿಂದೆ' ನಾಭಿಯನ್ನು ಪೆರ್ಚಿಸಿದುದು “ಮದದಂತಿ ದಂತದೊಳ ಕಟ್ಟಿದ 
ತೊಟ್ಟಿಲ'ನ್ನೇರಿಸಿದುದೂ ವಿಶೇಷವಾದೊಂದು ಲೋಕವಾರ್ತಾ ನಿವೃತ್ತಿಗಾಗಿಯೇ ಎಂಬಲ್ಲಿ 
ಸಂದೇಹವಿಲ್ಲ ಎಂದು ಮುಳಿಯ ತಿಮ್ಮಪ್ಪಯ್ಯ ಹೇಳುತ್ತಾರೆ. 
ವಿವರಗಳಿಗೆ ನೋಡಿ: ಮುಳಿಯ ತಿಮ್ಮಪ್ಪಯ್ಯ ೨೦೦೬ ನಾಡೋಜ ಪಂಪ ಪುಟ. ೪೧. 


೫೪೯. ಬೆದಂಡೆ ಗಾಣರು 

ಬೀಣೆಯ ಕೊಟಳ ಬೆದಂಡೆಯ 

ಗಾಣರ ಬಟಿವಿಡಿದು ಸುಖದು........ ಕಥಕ 

ಶ್ರೇಣಿಯೊಡ ನೆಳಸಿ ಬಳಸುವ 

ನಾಣಿಲಿಗಳನೀ ಬುಧಾಳಿಯೊಳ ಪುಗಿಸುವುದೇ 

ವೀಣೆಯ, ಕೊಳಲದ್ದ್ವನಿಯನ್ನು ಬೆದಂಡೆಯ ಗಾಣರ(ಗಾಯಕರ) ಕಥಕ 
ಶ್ರೇಣಿಯನ್ನು ಬಳಸುವವರನ್ನು ಬುಧಾಳಿಯಲ್ಲಿ (ಪಂಡಿತರು) ಪುಗಿಸುವುದೆ? 
(ಪ್ರವೇಶಿಸುವಂತೆ ಮಾಡುವುದೆ?) ಎಂದು "ಸುಕುಮಾರ ಚರಿತ' ಕೃತಿಯಲ್ಲಿ ಬರುತ್ತದೆ. 

(ಶಾಂತಿನಾಥ ಕವಿ ೨-೨೪) 
ಪಂಡಿತರು ಬೇರೆ ಬೆದಂಡೆ ಗಾಣರು ಬೇರೆ. ಬೆದಂಡೆ ಗಾಣರನ್ನು ಪಂಡಿತ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೭೯ 


ಮಂಡಲಿಯ ನಡುವೆ ಹಾಡಲು ಬಿಡುತ್ತಿರಲಿಲ್ಲವೆ೦ದು ಮೇಲಿನ ವ್ಯಂಗ್ಯ ವಾಕ್ಯದಿಂದ 
ತಿಳಿಯಬಹುದು. ಬೆದಂಡೆಯವರನ್ನು ಹೀಗಳೆಯುವ ಈ ಮಾತಿನಲ್ಲಿ ಪಂಡಿತರನ್ನು 
ಎತ್ತಿ ಹಿಡಿಯುವ ಪ್ರಯತ್ನವೂ ಇದೆ. 


೫೫೦. ಬೆದಂಡೆ-ಚತ್ತಾಣ 
ನುಡಿಗೆಲ್ಲಂ ಸಲ್ಲದ ಕ 
ನ್ನಡದೊಳ್‌ ಚತ್ಕಾಣಮುಂ ಬೆದಂಡೆಯು ಮೆಂದೀ 
ಗಡಿನ ನೆಗಳೆಯ ಎಂದು ಕವಿರಾಜಮಾರ್ಗಕಾರನು ಹೇಳುತ್ತಾನೆ. (೧-೩೩) 


ಕಂದಮುಮಮಳಿನ ವೃತ್ತಮು 

ಮೊಂದೊಂದೆಡೆಗೊ೦ (ಡು) ಜಾತಿಜಾಣೆಸೆಯೆ ಬೆಡಂ 

ಗೊಂದಿವರಳಮರೆ ಪೇರಲ್‌ 

ಸುಂದರ ರೂಪಾ ಬೆದಂಡೆಗಬ್ಬಮದಕ್ಕುಂ (ಕವಿರಾಜಮಾರ್ಗ ೧-೩೪) 

ಬೆದಂಡೆಗಬ್ಬದ ಕುರಿತು ಕವಿರಾಜಮಾರ್ಗದಲ್ಲಿ ಮೇಲಿನಂತೆ ವಿವರಣೆಯಿದೆ. 
ಕವಿರಾಜಮಾರ್ಗಕಾರನು ಜಾಣ್ಮೆಯ; ಬೆಡಗಿನ; ಸುಂದರ ರೂಪವನ್ನು ಹೊಂದಿರುವುದೇ 
ಬೆದಂಡೆಗಬ್ಬ ಎಂದು ಹೇಳುತ್ತಾನೆ. 

ಬೆದಂಡೆ-ಚತ್ತಾಣ: ಬೆದಂಡೆ(ಸಂ.ವೈದಂಡಿಕಾ). ಚತ್ತಾಣ(ಸಂ. ಚಿತ್ರಾಯತನ). 

ಕಂದಪದ್ಯವೂ “ಅಮಳಿನ' (ದೋಷ ರಹಿತವಾದ) ವೃತ್ತವೂ ಒಂದೊಂದು 
ಎಡೆಗೆ ಒಂದೊಂದರಂತೆ ಕೂಡಿ, "ಜಾತಿಜಾಣು”' (ದೇಸಿಗೆ ವಿಶಿಷ್ಠವಾದ ಕೌಶಲ) 
ಇವುಗಳಲ್ಲಿ ಬೆಡಗಿನಿಂದ ಸೇರಿಕೊಂಡಿದ್ದರೆ ಅದು ಬೆದಂಡೆಗಬ್ಬವೆನಿಸುವುದು. 

ಹಲವು ಕಂದಗಳು, ಚೆಲುವಾದ ವೃತ್ತ ಅಕ್ಕರ ಚೌಪದಿ ಗೀತಿಕೆ ತ್ರಿಪದಿ - ಇವು 
ಸೊಗಸುವಡೆದು ಮೆರೆಯುತ್ತಿದ್ದರೆ ಅದು ಚತ್ತಾಣ. 

ಬೆದಂಡೆ - ಚತ್ತಾಣಗಳು ಹಿಂದಿನ ದೇಸಿಗಬ್ಬದ ಎಶಿಷ್ಟ ನಾಮಗಳಾಗಿರಬಹು 
ದೆಂದೂ, ಎರಡನೆಯ ನಾಗವರ್ಮನು ತನ್ನ "ಕಾವ್ಕಾವಲೋಕನ'ದಲ್ಲಿ ವಿವರಿಸಿರುವ 
“ಬಾಜನೆಗಬ್ಬ'ವು 'ಚತ್ತಾಣ'ದ ನಾಮಾಂತರವಾಗಿರಬಹುದೆಂದೂ, ಅವನು ಹೇಳುವ 
“ಪಾಡುಗಬ್ಬ'ದ ಒಳಪ್ರಭೇದಗಳಿವೆಂದೂ ಈ ಬಾಜನೆಗಬ್ಬ ಮುಂತಾದ ದೇಸಿಗಬ್ಬದ 
ಸಂತತಿಯಲ್ಲಿಯೆ ಇಂದಿನ "ಯಕ್ಷಗಾನ ಪ್ರಬಂಧ” ಇಲ್ಲವೆ "ಬಯಲಾಟದ ಪ್ರಬಂಧ'ವು 
ತಲೆದೋರಿರಬೇಕೆಂದೂ, ಒಟ್ಟಿನ ಮೇಲೆ 'ಬೆದಂಡೆ-ಚತ್ತಾಣ'ಗಳೆಂದರೆ ಹಿಂದಣ 
ದೇಸಿಯಾದ ದೃಶ್ಯ - ಶ್ರವ್ಯಗಳೆಂಬ ಕಾವ್ಯಭೇದಗಳಾಗಿದ್ದಿರಬೇಕೆಂದೂ ಮುಳಿಯ 
ತಿಮ್ಮಪ್ಪಯ್ಯನವರು ಅಭಿಪ್ರಾಯಪಟ್ಟಿದ್ದಾರೆ. 

(ಕ.ರಾ.ವಿವೇಕ-೧ ಪು.೧೧೯-೧೨೩ ನೋಡಿ. 
“ಬೆದಂಡೆ' ಎಂಬುದು “ಕೇಳಲಿಕ್ಕೂ ನೋಡಲಿಕ್ಕೂ ಇರುವ ದೇಸೀಗಾನದ ದೃಶ್ಯಕಲೆ” 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /ಆ೮೦ 


ಎ೦ದು ಕೆ.ಪಿ.ವೆಂಕಪ್ಪಶೆಟ್ಟಿ ಅವರ ಮತ: “ನಾಟ್ಟಗರಣ'ಗಳಲ್ಲಿ ರೂಢಿಗೊಂಡ ಅತ್ಯುತ್ತಮವಾದ 
“ಮೋಹಿನೀ ಕಲೆ'ಯಾದ ಯಕ್ಷಗಾನವೇ ಈ ಬೆದಂಡೆಯಾಗಿರಬಹುದು. ("ಸಮರ್ಪಣೆ' 
ಗಂಥದಲ್ಲಿ "ಯಕ್ಷಗಾನ ಕಲೆ' ಎಂಬ ಅವರ ಲೇಖನವನ್ನು ನೋಡಿ.) "ನಾಡ ಹಗರಣ” 
ದೇಸೀ ನಾಟಕವೇ ಇದ್ದಿರಬೇಕು. (ಕ.ಮಾರ್ಗದಲ್ಲೂ "ಪಗರಣ'ದ ಉಲ್ಲೇಖವಿದೆ. 
ಪ.೧-೬೮). 

“ಚತ್ತಾಣ(ಎಚಿತ್ರಾಯತನ). ಬೆಂದಂಡೆ(-ವೈದಂಡಿಕ) ಎಂಬ ಪದ್ಧ ಬಂಧ ಜಾತಿಗಳು, 
ನಮಗೆ ತಿಳಿದಮಟ್ಟಿಗೆ, ಸಂಸ್ಕೃತದ ಅಲಂಕಾರ ಗ್ರಂಥಗಳಲ್ಲಿ ಕೂಡ ಎಲ್ಲಿಯೂ 
ಉಕ್ಕವಾಗಿಲ್ಲ.” 

ಚತ್ತಾಣ 

ಚತ್ತಾಣದ ಕುರಿತು ಮುಳಿಯ ತಿಮ್ಮಪ್ಪಯ್ಕನವರು ಬಹು ಮುಖ್ಯವಾದ ಚರ್ಚೆಯನ್ನು 
ಎತ್ತಿಕೊಂಡಿದ್ದಾರೆ. ಲಾಕ್ಷಣಿಕರ ದೃಷ್ಟಿಯಲ್ಲಿ ಕಾಣುವುದಾದರೆ ಅದನ್ನು ಶ್ರವ್ಯ ಎನ್ನಬಹುದು. 
ಈ ಉಪನ್ಯಾಸದಲ್ಲಿ ದೇಸಿಯೊಳಗಿನ ಇನ್ನೊಂದು ಭೇದವೆನ್ನಬಹುದಾದ ದೃಶ್ಯದ 
ಅಥವಾ ದೇಸಿ ನಾಟಕ (ಆಟ)ದ ಸ್ವರೂಪವನ್ನು ಈಗ ಪರೀಕ್ಷಿಸಿ ನೋಡುವ ಕವಿರಾಜ 
ಮಾರ್ಗಕಾರನು ಚತ್ತಾಣವೆಂದೂ, ಕಾವ್ಯಾವಲೋಕನಕಾರನು ಬಾಜನೆಗಬ್ಬವೆಂದೂ 
ಹೆಸರಿಸಿದುವು ದೇಸಿ ದೃಶ್ಯಕಾವ್ಯದ ಎರಡು ಹೆಸರುಗಳೆಂದೇ ನನ್ನ ಭಾವನೆ. ಚತ್ತಾಣದ 
ಸ್ವರೂಪವನ್ನೀಕ್ಷಿಸಿರಿ:- 

ಕ೦ದಗಲ್ಪಲವಾಗಿರೆ । 

ಸು೦ದರವೃತ್ತಂಗಳಕ್ಕರಂ ಚೌಪದಿಮ ॥ 

ತ್ತಂದಲ್‌ ಗೀತಿಕೆ ತಿವದಿಗ । 

ಳಚಿದಂಬೆತ್ತೆಸೆಯೆ ಪೇರ್ದೊಡದು ಚತ್ತಾಣಂ 

ಹ ಲಕ್ಷಣವನ್ನೀಕ್ಷಿಸುವಾಗಲೇ ಇದು "ಬೆದಂಡೆ'ಯಿಂದ ಪರಿಮಾಣದಲ್ಲಿ 
ದೊಡ್ಡದೆಂಬುದು ವ್ಯಕ್ತವಾಗುತ್ತಿದೆ. “ಚತ್ತಾಣ' ಎ೦ಬ ಹೆಸರು ಹೇಗೆ ಮೈಗೊಂಡಿರಬಹು 
ದೆಂಬುದು ಇನ್ನೂ ಕಗ್ಗಂಟಿನೊಳಗಿನದಾಗಿಯೇ ಇದೆ. "ಜಕ್ಕ*ತಾಣಂ' ಎಂಬುದೇ 
ಉಚ್ಚಾರಣದ ಪದ್ಧತಿಯಿಂದ, ಮದ್ಯದ 'ಕೃ'ಕಾರವು ಲೋಪಿಸಿ "ಜತ್ತಾಣ೦' ಎಂದಾಗಿರ 
ಬಹುದು; ಆದಿಯ ಜಕಾರವು “ಚ'ಕಾರವಾಗಿ ಮತ್ತೆ ಮಾರ್ಪಟ್ಟುದಿರಬಹುದು; ಎಂದು 
ಹಿಂದೊಮ್ಮೆ ನಾನೂ ಸಂದೇಹಿಸಿದ್ದೇನೆ. ಕೆಲವೆಡೆಯಲ್ಲಿ “ಚತ್ತಾಣ' ಎಂಬುದಕ್ಕೆ ಬದಲಾಗಿ 
“ಜತ್ತಾಣ' ಎಂಬುದಾಗಿಯೂ ತೋರುತ್ತಿದೆ. ಆ ಭಾವನೆಯೇ ಸಾಧು ಎಂದಾದರೆ 
"ಜತ್ತಾಣ'ವೇ ಮೂಲರೂಪವಾಗಿರಬೇಕು. ಆದರೆ ಈ ಪದಕ್ಕೆ ಮೂಲಾಶ್ರಯವಾದ 
ಕವಿರಾಜಮಾರ್ಗದ ಅಚ್ಚಾದ ಎರಡು ಪ್ರತಿಗಳಲ್ಲೂ "ಚತ್ತಾಣ'ವೆಂಬ ರೂಪವೇ ಇದೆ. 
ಈ ಪೂರ್ವದ “ಚತ್ತಾಣ' ರೂಪವು “ಜಕ್ಕತಾಣ' ಎಂಬುದರಿಂದ "ಜತ್ತಾಣ'ವಾಗಿ 
ಪರಿಣಮಿಸಿ ಕಡೆಗೆ ಮಾರ್ಪಟ್ಟುದು ಎಂದರೆ ಹುರುಳಿಲ್ಲದ ವಾದ ಮಾತ್ರವೇ 
ಆಗುವುದೆಂದು ಸಂಶಯವಾಗುತ್ತಿದೆ. ಅದರಿಂದ ಆ ಪದವು ಹೇಗೆ ರೂಪಿಸಿರಬಹುದು? 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೮೧ 


ಹೇಗೆ ಈ ವಿಶಿಷ್ಟವಾದ ದೇಸಿಗಬ್ಬದ ಹೆಸರಾಗಿ ಪರಿಣಮಿಸಿರಬಹುದು? 
ಚತ್ತಾಣವು ದೇಸಿಗಬ್ಬದ ಸ್ವರೂಪವನ್ನು ನೋಡಿದರೆ ಅದು ಕವಿರಾಜಮಾರ್ಗ 
ಕ್ಕಿಂತಲೂ ಹಿಂದೆ ಪ್ರಚಲಿತದಲ್ಲಿತ್ತು ಎಂದು "ಅಳಿಯುತ್ತದೆ. ಚೌಪದಿ(ನಾಲ್ಕು ಸಾಲಿನ 
ಹ ಗೀತಿಕೆ; ಚತ್ತಾಣ೦ಗಳು ದೇಸಿಗಬ್ಬಗಳು ಎಂಬುದು ಗಮನಾರ್ಹವಾಗಿದೆ. 
ಚತ್ತಂ ಎಂದರೆ ತಕ್ಕು ಎಂಬ ಅರ್ಥವಿದೆ. ಆಣ೦ ಎಂದರೆ ಹಾಡುಗಾರ ಎಂದರ್ಥವಾಗಿದೆ. 

ಚತ್ತ ಮತ್ತು ಆಣ೦ ಎಂಬ ಪದಗಳು ಸೇರಿಕೊಂಡು ಚತ್ತಾಣವಾಗಿದೆ. 

ವಿವರಗಳಿಗೆ ನೋಡಿ: ತೀ.ನಂ.ಶ್ರೀ. ೨೦೦೬ ಭಾರತೀಯ ಕಾವ್ಯಮೀಮಾಂಸೆ ಪುಟ. ೪೩೯ 
1... ಬಾನುಯ್ಯ ಅವರ ಟಿಪ್ಪಣಿಗಳು 
ಮುಳಿಯ ತಿಮ್ಮಪ್ಪಯ್ಯ ೧೯೮೮ ಶ್ರದ್ಧಾಂಜಲಿ ಸಂಪುಟ. ೨ ಪುಟ. ೪೨೦ 


೫೫೧. ಬೆಲೆವೆಣ್‌ 

ಕಡುಗೂರ್ಪಿಲ್ಲದ ಕರವಾಳ್‌ 

ಕಡುಪಿಲ್ಲದ ಕುದುರೆ ಗಾಡಿಯಿಲ್ಲದ ಬೆಲೆವೆಣ್‌ । 

ನಡೆಯಿಲ್ಲದ ಕರ್ತೆ ಮನ 

ಕ್ಯೊಡಂಬಡ೦ ಮಾಟ್ಕುಮರ್ತಿಯಂ ಮಾಡುಗುಮೇ.. ॥ 

(ಅಜಿತತೀರ್ಥಂಕರ ಪುರಾಣ ತಿಲಕಂ ೬-೮೬) 

ಹರಿತವಿಲ್ಲದ ಕತ್ತಿ (ಕರವಾಳ್‌) ಕಡುಪಿಲ್ಲದ ಕುದುರೆ ಮತ್ತು ಸೌಂದರ್ಯವಿಲ್ಲದ 
ಬೆಲೆವಣ್‌ (ಸೂಳೆ) ಇವುಗಳಿಂದ ಯಾವ ಪ್ರಯೋಜನವೂ ಇಲ್ಲ. ಸುರತ ಸುಖಕೊಟ್ಟುದಕ್ಕೆ 
ಬೆಲೆಯನ್ನು ಕೇಳುವವಳು "ಬೆಲೆವೆಣ್‌'. ಆಧುನಿಕವಾಗಿ ಇವರನ್ನು ಲೈಂಗಿಕಕಾರ್ಯ 
ಕರ್ತೆಯರು (Sex workers) ಎ೦ದು ಕರೆಯುತ್ತಾರೆ. 

ಯಗ್ಗೇದದಲ್ಲಿ ಇದಕ್ಕಿಂತ ಭಿನ್ನವಾದಂತಹ ವೇಶ್ಯಾವೃತ್ತಿಯ ಅಸ್ಪಷ್ಟ ಕುರುಹುಗಳನ್ನು 
ನೋಡಬಹುದು. ಬಹುಶಃ ಅದು, ಆರ್ಯಪೂರ್ವ ಮಾತೃದೇವತಾ ಪಂಥಗಳಿಗಿಂತಲೂ 
ಹೆಚ್ಚಾಗಿ ಆರ್ಯರ ಸಾಮುದಾಯಿಕ ವಿವಾಹದ ಕುರುಹುಗಳಿದ್ದಿರಬಹುದು. ಹೀಗೆಂದ 
ಮಾತ್ರಕ್ಕೆ ಆ ಎರಡು ಪಂಥಗಳ ನಡುವೆ ಸಂಪರ್ಕವೇ ಇರಲಿಲ್ಲ ಎಂದೇನು ಆಗಬೇಕಾಗಿಲ್ಲ. 
ಈ ಬಗ್ಗೆ ಯಗ್ವೇದದಲ್ಲಿ (೧-೧೬೭-೪) ಒಂದು ನಿರ್ದಿಷ್ಟ ಉದಾಹರಣೆ ದೊರಕುತ್ತದೆ. 
ರೋದಸೀ ಎಂಬ ದೇವತೆಯು ಮರುತ್‌ಗಳೆಲ್ಲರಿಗೂ ಪತ್ನಿ. ಅವಳಿಗೆ ಸಾಧಾರಣೀ 
ಎ೦ಬ ಹೆಸರಿತ್ತು. (ಜೊತೆಗೆ, ಯವ್ಯಾ ಎಂಬ ಹೆಸರೂ ಇತ್ತು. ಅಂದರೆ ಬಹುಶಃ 
ಫಲವತಿ ಎಂದಿರಬಹುದೇ? ಅದರ ಅರ್ಥ ಅಗ್ರಾಹ್ಯವಾಗಿದೆ) ಅಥವಾ ಒಂದು 
ತೆರನಾದ ವೇಶ್ಕಾವ್ಯ ೃತ್ತಿಯನ್ನು ಸೂಚಿಸುತ್ತದೆಯೋ ಎಂಬುದು ಸ ಸ್ಪಷ್ಟವಿಲ್ಲ. ಬೇರೊಂದು 
ಕಡೆಯಲ್ಲಿ ರೋದಸಿಯನ್ನು (ತಪ್ಪು ಉಚ್ಚಾರದಿಂದಾಗಿ) ದ್ಯಾವ-ಪೃಥ್ವಿ ಜೊಡಿಯೊಂದಿಗೆ 
ಸಮೀಕರಿಸಲಾಗಿದೆ. 2 ಸಮಸ್ಯೆ ಮತ್ತಷ್ಟು sr ಏಕೆಂದರೆ ಇಲ್ಲಿ 
ಒಬ್ಬರಲ್ಲ ಇಬ್ಬರು ದೇವತೆಯರಿದ್ದಾರೆ ಎಂದಾಗುತ್ತದೆ. ಅಶ್ವಿನಿ ದೇವತೆಗಳು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೮೨ 


ಸೋಮನೊಂದಿಗೆ ಸೂರ್ಯಳ ಮದುವೆಯನ್ನು ಮಾಡುವ ಮಧ್ಯಸ್ಥಿಕೆ ವಹಿಸಿಕೊಳ್ಳುತ್ತಾರೆ 
(೧೦. ೮೫: ೮-೯ರ ಪ್ರಕಾರ ಇದು ಮೂಲದಲ್ಲಿ ಚಂದ್ರ ದೇವನೊಂದಿಗೆ 
ಸೂರ್ಯದೇವಿಯ ಮದುವೆ). ಹೀಗೆ ವಿವಾಹದ ಮಧ್ಯಸ್ಥಿಕೆಯನ್ನು ವಹಿಸಿಕೊಳ್ಳುವ 
ಮುಲಕ ಅಶ್ವಿನಿದೇವತೆಯರು ಸಂಬಂಧದ ದೃಷ್ಟಿಯಿಂದ ಅವಳಿಗೆ ಸಹೋದರರಾಗುತ್ತಾರೆ. 
ಆದರೆ ಖಗ್ಗೇದದ ಇನ್ನೊಂದು ಸೂಕ್ತದ ಪ್ರಕಾರ (೪. ೪೩.೬) ಅವರು ಅವಳ 
ಪತಿಯರು. ಇದು ಕೂಡ ಹಿ೦ದಿನ ಸಾಮುದಾಯಿಕ ವಿವಾಹ ಪದ್ಧತಿಯ ಪ್ರಕಾರ 
ಅಸಮಂಜಸ ಎಂದೆನಿಸಿಕೊಳ್ಳುವುದಿಲ್ಲ. ನಂತರದ ಸಂಪ್ರದಾಯದಲ್ಲಿ ಸೂರ್ಯಳನ್ನು 
ಉಷಸ್‌ ಹಾಗೂ ಊರ್ವಶಿಯೊಂದಿಗೆ ಸಮೀಕರಿಸುವುದನ್ನು ಈಗಾಗಲೇ ಗಮನಿಸಿದ್ದೇವೆ, 
ನಂತರದ ಸೂಕ್ತವು ಸೂರ್ಯಳ ಮದುವೆಯನ್ನು ಪ್ರಚಲಿತದಲ್ಲಿರುವ ವಿವಾಹ ವಿಧಿಯನ್ನಾಗಿ 
ಮಾರ್ಪಡಿಸಿದೆ. ಮಾನವ ದಂಪತಿಗಳು ದೇವ ದಂಪತಿಗಳ ಪಾತ್ರ ಧರಿಸಿದಾಗ ಈ 
ರೀತಿ ಆಗುತ್ತದೆ. ಮದುವೆಯ ನಿರ್ಣಾಯಕ ಘಟ್ಟದಲ್ಲಿ ವರನು ತನ್ನ ಹೆ೦ಡತಿಯ 
ಕೈಯ್ಯನ್ನು ಹಿಡಿದುಕೊಳ್ಳುತ್ತಾನೆ (೧೦. ೮೫-೩೬), ಆದರೆ ಅದರ ಮುಂದಿನ ಯಕ್ಕಿನಲ್ಲಿ 
ವಧುವನ್ನು ಹಲವು ಮದಿ ಪುರುಷರ ವೀರ್ಯವನ್ನು (ಬೀಜವನ್ನು) ಧರಿಸುವಳು 
ಎಂದು ಸಂಬೋಧಿಸಲಾಗಿದೆ; “ಯಸ್ವಾಂ ಬೀಜಂ ಮನುಷ್ಯಾ ವಪಂತಿ”. ಬಹುಶಃ 
ತೀರಾ ಪುರಾತನ ಕಾಲದಲ್ಲಿ, ಹೆಂಗಸೊಬ್ಬಳು ಯಾರನ್ನಾದರೂ ಮದುವೆಯಾದಳಂದರೆ, 
ಆಕೆ ಆತನ ಸಹೋದರರಿಗೆ ಅಥವಾ ಕುಲಬಾಂಧವರಿಗೂ ಪತ್ನಿಯಾಗುತ್ತಿದ್ದಂತಹ 
ಪದ್ಧತಿ ಇದ್ದಿರಲೇಬೇಕು. ಇಲ್ಲವಾದಲ್ಲಿ ಆಕೆಗೆ ಬಳಸಿರುವ ಇಂಥ ಸಾರ್ವತ್ರಿಕ 
ಸಂಬೋಧನೆಯು ವಿಲಕ್ಷಣ ಎನಿಸಿಕೊಳ್ಳುತ್ತದೆ. 

ಯಗ್ನೇದದ "ವಿಷ್ಯಾ ಇವ ವ್ರಾ ಅನಸ್ವಂತಃ, (೧.೧೨೬.೫.) ಅನ್ನುವುದನ್ನು 
ಗೆಲ್ಲನರನು ಚೆನ್ನಾಗಿಯೇ ಅನುವಾದಿಸಿದ್ದಾನೆ ಎನ್ನಿಸುತ್ತದೆ. ಏಕೆಂದರೆ "ವಿಷ್ಕಾ' ಎನ್ನುವುದು 
ಸ್ತ್ರೀಲಿಂಗ ಬಹುವಾಚಕ ಪದ. ಅದನ್ನು ವೇಶ್ಯೆ ಎಂದು ಅನುವಾದಿಸುವುದು ಈ 
ಸಂದರ್ಭದಲ್ಲಿ ತೀರಾ ಒರಟಾಗಿ ತೋರುತ್ತದೆ. ಅವರು, ಸಾಮೂಹಿಕ ವಿವಾಹ 
ಪದ್ಧತಿಯ ಪ್ರಕಾರ ಇಡೀ ಅಲೇಮಾರಿ ಬುಡಕಟ್ಟಿಗೇ ಪತ್ನಿಯಾಗಿದ್ದವರು. ಹಾಗೂ 
ಅವರು ಪ್ರಯಾಣ ಮಾಡುತ್ತಿದ್ದ ಎತ್ತಿನ ಗಾಡಿಗಳು ಕೇವಲ ಸಾಗಾಣಿಕೆಯ ಸಾಧನ 
ವಾಗಿದ್ದಿರಬಹುದು. ಅದಕ್ಕೂ ಉಷಸ್ಸಿನ ವಾಹನಕ್ಕೂ ಸಂಬಂಧವಿರಬೇಕೆಂದೇನಿಲ್ಲ. 
ಸಾಯಣನು ವ್ರಾ ಮತ್ತು ಉಷಸ್‌ ಇವುಗಳನ್ನು ಸಮಾನಾರ್ಥಕ ಪದಗಳಾಗಿಯೇ 
ಎರಡು ಕಡೆ ಬಳಸಿದ್ದಾನೆ. "ವಿಶ್ಯಾ' ಎನ್ನುವುದು ಒಂದು ಮನೆಯಲ್ಲಿನ ಎಲ್ಲಾ ಗಂಡಸರಿಗೂ 
ಸೇರಿದಂಥ ಹೆಂಗಸನ್ನು ಸೂಚಿಸುತ್ತದೆ. ಈ "ಎಶ್ಯಾ' ಎಂಬ ಪದ ಎರಡಕ್ಕೂ ಮೂಲ 
ಪದ ಒಂದೇ ಎಂದು ಕಾಣುತ್ತದೆ. "ಗಣಿಕಾ' ಎಂಬುದಂತೂ ಸ್ಪಷ್ಟವಾಗಿ 'ಗಣಪತ್ನಿಯರು' 
ಎನ್ನುವುದರಿ೦ದ ಹುಟ್ಟಿಕೊಂಡಿದೆ. ಸಾಕಷ್ಟು ಅಭಿವೃದ್ಧಿಹೊಂದಿದ, ಆದರೆ ಆದಿಮ 
ಆಚರಣೆಗಳನ್ನು ಇನ್ನೂ ಉಳಿಸಿಕೊ೦ಟಿರುವಂಥ ಎಷ್ಟೋ ಸಮಾಜದಲ್ಲಿ ಸಾಮೂಹಿಕ 
ವಿವಾಹ ರದ್ದಾಗಿದ್ದರ ಪರಿಣಾಮವಾಗಿ ವೇಶ್ಯಾವೃತ್ತಿ ಹುಟ್ಟಿಕೊಂಡಿರುವುದನ್ನು 


ಹಳಗನ್ನಡ ಸಾ೦ಸ್ಕ ೃತಿಕ ಪದಕೋಶ /೪೮& 


ಗಮನಿಸಬಹುದು. ಇವೆರಡೂ ಕೂಡ ಹೊಸ ಆಸ್ತಿ ವಿಧಾನದಿಂದ ಉಂಟಾದ 
ಪರಿಣಾಮಗಳೇ ಆಗಿವೆ. ಇವೆಲ್ಲಾ, ಅಲ್ಲಿಯವರೆಗೂ ಇದ್ದಂಥ ಸಾಮೂಹಿಕ ಉತ್ಪಾದನಾ 
ವಿಧಾನದ ಸ್ಥಾನದಲ್ಲಿ ಪಿತೃಪ್ರಧಾನ ಖಾಸಗಿ ಆಸ್ತಿಯ ವ್ಯವಸ್ಥೆಯು ಅಸ್ತಿತ್ವಕ್ಕೆ 
ಬಂದದ್ದರಿಂದಲೇ ಆದಂತಹ ಬದಲಾವಣೆಗಳು. ಅಥರ್ವ ವೇದದ "'ಮಕ್ಕೊಂದರಲ್ಲಿ 
(೧೫) ಆ ಕಾಲದಲ್ಲಿ ಅಷ್ಟೊಂದು ರೂಢಿಯಲ್ಲಿ ಇಲ್ಲದಿದ್ದ. ಫಲವತ್ತತೆಗೆ ದ 
ವ್ರಾತ್ಯ ವಿಧಿಯಲ್ಲಿ ವೇಶ್ಯೆಯರಿಗೆ ಪ ಪ್ರಾಮುಖ್ಯ ನೀಡಿರುವುದನ್ನು ಕಾಣಬಹುದು ಪಣ್ಯಾಂಗನೆ 
ಎಂದು ಕರೆಯುತಾರೆ. 

ಸ (ನೋಡಿ : ಕೊಸಾಂಬಿ. ೨೦೦೩. ಪುರಾಣ ಮತ್ತು ವಾಸವ ೯೪-೯೬) 


೫೫೨. ಬೆಳ್ಳ 

ಆ ಬ್ರಾಹ್ಮಣಸ ಸಮಿತಿ ಬೇಳೆ ದೇವರ್‌ ತಣಿಯುಂಡರ್‌ 

ಎನ್ನ೦ ಚಸಸುವುದು ರಾಜಸೂಯಂಬೇಳಲ್‌ 

ಅತ್ತ ದುಯೋಧನನ ಬೆಸದೊಳಾತನ ಪುರೋಹಿತಂ ಕನಕಸ್ತಾಮಿಯೆಂಬಂ 
ಪಾಂಡನ 

ರ್ಗಾಭಿಚಾರಮಾಗ ಬೀಳ್ವ ಬೇಳ್ಳೆಯ ಕೊಂಡದೊಳಗಣಿಂದಂ. 

ಬೆಳ್ಳರೆಂದರೆ ಅನಾಗರಿಕರಲ್ಲ. 

ಇದರಿಂದ ಬೆಳ್ಳರೆಂದರೆ ಆಸ್ತಿಕರಾದ ವಿಶಿಷ್ಟ ದೇವತಾಭಕ್ತರು, ಅದೊಂದು ತರದ 
ವಾಜ್ಮಯಪ್ರವಣರು, ವೀರತ್ವ ಶೂರತ್ಪಗಳಿಂದೊಡಗೂಡಿದವರು, ಮೊದಲಾದವುಗಳನ್ನು 
ಊಹಿಸಿಕೊಂಡರೆ ತಪ್ಪಾಗದು. ಆ ವಿಷಯವನ್ನು ಇನ್ನಷ್ಟು ವಿಚಾರಿಸಿ ನೋಡಿಕೊಳ್ಳುವ, 
'ಬೇಳ್‌, ಬೇಳ್ದೆ'ಗಳೆಂಬ ಧಾತು, ಭಾವನಾಮಗಳಿಗೆ "ಹೋಮಿಸು', “ಯಜ್ಞ ಎಂಬ 
ಅರ್ಥಗಳು ಕನ್ನಡದಲ್ಲಿ ರೂಢವಾಗಿವೆ. 

ಎರಡು ದೃಷ್ಟಾಂತಗಳು "“ಬೇಳ್‌' ಧಾತುವಿನ ವೈದಿಕ ಮಾರ್ಗಾನುಸಾರವಾಗಿ 
"ಹೋಮಿಸುವುದು' ಎಂಬರ್ಥವಾದರೆ, ಮತ್ತಿನ ಭಾವ ನಾಮಪದಕ್ಕೆ ತದ್ವಿರುದ್ಧವಾದ 
'ಅಭಿಚಾರಾಗ್ನಿಕಾರ್ಯ'ವೆಂಬ ಅರ್ಥವು ಸುಟವಾಗುತ್ತಿದೆ. ಮೊದಲಿನದು ಇಂದ್ರಾದಿಗಳ 
ತೃಪ್ತಿಗಾಗಿ ಮಾಡುವ ಕ್ರಿಯೆಯಾದರೆ, ಮತ್ತಿನದು "ಬೆಳ್ಳಡಿಯ'ನ್ನು ಅವನಡಿಯ 
ದೇವತೆಗಳನ್ನೂ ಒಲಿಸಲಿಕ್ಕಾಗಿ ಆಚರಿಸಲಡುವ ಒಂದು ತರದ ಹೋಮ. ಆದರೆ, 
ಎರಡೂ ಅಗ್ಲಿಕಾರ್ಯಗಳೆ. “ಬೇಳೆಂಬ'ವೆಂಬ ಇನ್ನೊಂದು ಪದವನ್ನೀಕ್ಷಿಸಿರಿ. "ಬೇಳ್‌' 
ಧಾತುವಿನಿಂದ ಹುಟ್ಟಿದುದಾದರೂ ಅದು ವೈದಿಕಕ್ರಿಯೆಯಲ್ಲಿ ಉಪಯೋಗಿಸಲ್ಪಡದೆ 
ಅಭಿಚಾರ (ಮಾಟ)ದಲ್ಲಿಯೂ, ಲಾಕ್ಷಣಿಕವಾಗಿ ವಂಚನಾದಿ ಕ್ರಿಯೆಗಳಲ್ಲಿಯೂ 
ದೃಢವಾಗಿದೆ. ಅಗ್ನಿಸ ಸಂಬಂಧದಿಂದಾಗಿ. ವೈದಿಕ ಯಾಗದಲ್ಲುಪಯುಕ್ತವಾದರೂ ಆ 
(ಬೇಳ ಧಾತು ಬಳ್ಳರ ಅಭಿಚಾರಾಗ್ನಿ ಸೂಚ ನೆಲೆಗೊಂಡುದು 
ಎಂದೆಣಿಸಿದರೆ ಆ ಮಾಗಾ 12 ಅದರಿಂದ "ಬೇಳ್‌' ಎಂಬುದರ ನಿಜವಾದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೮೪ 


ಅರ್ಥವು 'ಬೆಳಗು' (ಬೆಳ್‌ + ಆಗು ಇ ಬೆಳಕನ್ನಾಗಿಸು) ಎಂದೇ ಆಗಿರಬೇಕು. ಹಾಗೆ 
ಬೆಳಕಿಗೆ ಆಧಾರವಾದ ತೇಜೋಮಯ ದ್ರವ್ಯವೆ೦ದರೇ "ಬೆಂಕಿ (ಬೆಳ್‌ಕಿ)'ಗೆ ಆ 
ಹೆಸರಾಗಿರಬೇಕು. ದುಸ್ಕುವರ್ಗದೊಳಗಿನವರಾಗಿ ಅರಣ್ಯವಾಸಿಗಳಾಗಿದ್ದು ಕಲ್ಲು - 
ಅರಣಿಗಳಿಂದ ಮೊತ್ತ ಮೊದಲು ಬೆಂಕಿಯನ್ನುಂಟು ಮಾಡಿದ ಪಂಗಡದವರಿಗೆ ಬೆಳ್‌, 
ಬೆಳ್ಳ ಮೇಲು ಮೊದಲಾದ ಹೆಸರುಗಳಾದುವೆಂದು ಭಾವಿಸಿದರೆ ತಪ್ಪಾಗುವುದೆ? 
ಆಧುನಿಕರಾದ ಚರಿತ್ರ ವಿಮರ್ಶಕರು ಸಿದ್ಧಾಂತಿಸುವ, ಅತಿ ಪುರಾತನಕಾಲದ ನಮ್ಮ 

ನಾಡಿನ ಅಂಥ ಜನರೆಂದರೆ ಈ ಬೆಳ್ಳರೇ ಆಗಿರಲಿಕ್ಕಿಲ್ಲವೆ? 
ಬೆಳ್ಳಕ್ಕರಿಗರು ಎಂದರೆ ಬೇರೆ ಅರ್ಥವೂ ಬರುತ್ತದೆ. ಅದೇ ರೀತಿ ಬೆಳ್ಳವೆಂದರೆ 
ಮಳೆಗಾಲದಲ್ಲಿ ನದಿಯಲ್ಲಿ ಹೆಚ್ಚು ನೀರು ಬರುವುದಕ್ಕೂ ಬೆಳ್ಳ'ವೆಂದು ಕರೆಯುತ್ತಾರೆ. 
ವಿವರಗಳಿಗೆ ನೋಡಿ: ಮುಳಿಯ ತಿಮ್ಮಪ್ಪಯ್ಯ ೨೦೦೬ ನಾಡೋಜಪಂಪ ಪುಟ. ೬೬ 


೫೫೩. ಬೇಕನಾಟ 

ಸಾಯಣ- ಯಾಸ್ಕರ “ಬೇಕನಾಟ' ಪದದ ವೃತ್ಪತ್ತಿ. 

ವೇದಾರ್ಥ ವಿವರಣದಲ್ಲಿ ಸಾಯಣಾಚಾರ್ಯನಿಗೆ ಯಾಸ್ಕನ "“ನಿರುಕ'ವು 
ಬಹುಮಟ್ಟಿಗೆ ಸಹಾಯಕವಾಗಿದೆ ಎಂಬಲ್ಲಿ ಸಂದೇಹವಿಲ್ಲ. ಆದರೆ, ಆ "ನಿರುಕ್ತ'ಕಾರನು 
ಈ “ಬೇಕನಾಟ' ಪದಕ್ಕೆ ಯಾವ ಅರ್ಥವನ್ನು ವ್ಹತ್ಪಾದಿಸಿದ್ದಾನೆಂಬುದನ್ನು ನೋಡುವ, 
“ದ್ವಿಗುಣಕಾರಿನೋ ವಾ ದ್ವಿಗುಣದಾಯಿನೋ ವಾ ದ್ವಿಗುಣಂ ಕಾಮಯಂತ ಇತಿ ವಾ' 
ಎಂಬುದು ಆತನ ವ್ರತತ್ತಿ "ಬೇಕನಾಟರೆ೦ದರೆ ಕೊಟ್ಟುದರ ಇಮ್ಮಡಿ ಹಣವನ್ನೆಸಗುವವರು, 
ಅಥವಾ ಕೇಳಿದುದಕ್ಕೆರಡಷ್ಟು ಸಾಲವನ್ನು ಕೊಡುವವರು, ಅಲ್ಲವೆ ದ್ವಿಗುಣ (ಎರಡಷ್ಟು) 
ದ್ರವ್ಯವನ್ನಾಶಿಸುವವರು' ಎಂದು ಇದರ ತಾತ್ಪರ್ಯ. ಸಾಯಣನಂತೆ 'ಬೇ', "ಏಕ' 
ಪದಗಳನ್ನವನು ಸಂದುಗೂಡಿಸುವುದಿಲ್ಲವಾದರೂ, “ಬೇಕ' ಎಂಬುದೇ “ದ್ವಿಗುಣ” 
ಎಂಬರ್ಥದಲ್ಲುಪಯುಕ್ತವಾದ ಪದವೆಂಬುದು ಅವನ ಭಾವನೆ ಇದ್ದಂತೆ ತೋರುತ್ತಿದೆ. 
ಆದರೆ "ಬೇಕ' ಪದವು ಹೇಗೆ ರೂಪಿಸಿತು, ಅದರ ನಿರುಕ್ತಿ ಹೇಗೆ ಎಂಬುದನ್ನು 
"ನಿರುಕ್ತ'ಕಾರನಾಗಲಿ, ವ್ಯಾಕ್ಕಾತೃ ದುರ್ಗಾಚಾರ್ಯನಾಗಲಿ, ನಿರೂಪಿಸಲಿಲ್ಲ. 

"ಬೇಕನಾಟ' ಪದದಿಂದ ಅಂಥ ನೀಚಾರ್ಥವನ್ನು ಹೊಸೆದು ತಂದ ಮೇಲೆ 
ವ್ಯಾಖ್ಯಾನಕಾರರು "ಅಹರ್ದ್ಯಶ” ಪದದಿಂದಲೂ ಅದಕ್ಕನುವಾದ ಅರ್ಥವನ್ನೇ ಹಿಂಡಿದುದು 
ಆಶ್ಚರ್ಯವಲ್ಲ. ಆದರೆ "ಅಸೂರ್ಯಂ ಪಾಶ್ಯಃ' ಎಂಬ ಪುರಾತನವಾದೊಂದು ಪದವಿದೆ. 
ಅದಕ್ಕೆ 'ಸೂರ್ಯನನ್ನೀಕ್ಷಿಸಿದ ಕಷ್ಟಾಸಹಿಷ್ಟುಗಳಾದವರು' ಎಂಬರ್ಥ. ಅರಸರ ಅಂತಃಪುರ 
ಸ್ಕೀಯರಿಗೆ ವಿಶೇಷಿಸುವ ಪ್ರಸಿದ್ದವಾದ ಪದವದು. ಅದರಂತೆ 'ಅಹರ್ದ್ಯೃಶಃ' ಎಂಬುದಕ್ಕೆ 
"ಬಿರುಬಿಸಿಲನ್ನೂ ಗಣಿಸದ ಶ್ರಮಸಹಿಷ್ಟುಗಳು - ಬಲಶಾಲಿಗಳು' ಎ೦ಬ ಅರ್ಥವೇ 
ವ್ಯಕವಾಗುತ್ತಿದೆಯಲ್ಲವೆ? ಇರಲಿ, ಅಷ್ಟೊಂದು ಹಣಗಾಡಿದರೂ ವ್ಯಾಖ್ಯಾನಕಾರರು 


ಓಂ ಧಿ we 


ತಮ್ಮ ಗುರಿಯನ್ವಾದರೂ ಮುಟ್ಟಿ ಕೃತಾರ್ಥರಾಗಲಿಲ್ಲ ಎಂಬುದು ಮುಂದೆ ಸುಟವಾಗುತ್ತಿದೆ. 


ಆ ಲ 


(t 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /ಆಲ೫ 


ಅಂಥ "ಬೇಕನಾಟರನ್ನೆಲ್ಲ ಗೆದ್ದ ಇಂದ್ರನು ಪಣಿಗಳನ್ನೂ ಗೆದ್ದನು ಎನ್ನಬೇಕೆ? ಎಂಬ 
ಮಾತಿನ ಮಟ್ಟನಲ್ಲೇ ಆ "ಬೇಕನಾಟ'ರೆಂದರೆ ಅತಿ ಸಮರ್ಥರು ಎಂಬುದು ಹೊಳೆಯುತ್ತಿದೆ. 
"ಬೇಕನಾಟ'ರೆಂದರೆ ಕುದಜೀವಿಗಳು ಎಂದಾದರೆ, ಅವರನ್ನಣಗಿಸಿದ ಇಂದನಿಗೆ, ಮುಂದೆ 
ಈ ಪಣಿಗಳನ್ನೊತ್ತಿದುದರಿ೦ದ ಮಹಿಮೆಯಾದರೂ ಹೇಗೊದಗಬೇಕು?. 

ನ್‌ ಎಂಬಲ್ಲಿ “ವೇ' ಮತ್ತು "ಬೇಕ' ಎಂಬವು 'ದ್ವಿ' ಮತ್ತು "ದ್ವಿಕ' 
ಎಂಬವುಗಳ ಅಪಭ್ರಂಶರೂಪಗಳಂದು ಭಾವಿಸುವಲ್ಲಿಯೇ ವ್ಯಾಖ್ಯಾನಕಾರರ ನಿಡಿತವು 
ಸಡಿಲಾಗಿದೆ. ಮಂತ್ರದಷ್ಟಾರರು ಇಂಥ ಅಪಭ್ರಂಶ ಪದಪ್ರಯೋಗವೆಸಗಿದರೆಂದರೆ 
ಸಾಯಣಾಚಾರ್ಯನ ಮಾತು ಕೊರಳಿ೦ದ ಮೇಗಿನದಲ್ಲದೆ ಎದೆಯಿಂದೇರಿದುದಲ್ಲವೆಂದೇ 
ತೋರುತ್ತಿದೆ ಮಾತ್ರವಲ್ಲ. ಆ ಪದಕ್ಕೆ ವೃದ್ಧಿಜೀವಿಗಳಂಬ ಅರ್ಥವನ್ನು ತುರುಕಿದ 
ಕ್ರಮವಂತೂ "ಒತ್ತಾಯದ ಸಾಕ್ಷಿ'ಯೇ ಎಂಬುದನ್ನು ವಾಚಕರೇ ಸುಲಭವಾಗಿ 
ಎಣಿಸುವಂತಿದೆ. ಆ ಮೇಲಿನ "ಅಹರ್ದ್ವಶ' ಪದವ್ರುತ್ತತ್ತಿಯಂತೂ ಅದೇ "ಒತ್ತಾಯದ 
ಸಾಕ್ಷಿ'ಯ ಪುನರ್ವಿಚಾರಣೆಯಾದಂತೆ ಹೊಳೆಯುತ್ತಿದೆ. ವ್ಯಾಖ್ಯಾನಕಾರರು ಆ 
'ಬೇಕನಾಟ'ರನ್ನೂ "ಪಣಿ'ಗಳನ್ನೂ ನಾಸ್ತಿಕವರ್ಗದಲ್ಲಿ ಸೇರಿಸಲಿಕ್ಕಾಗಿ ಇಷ್ಟೊಂದು 
ಪ್ರಯತ್ನಿಸಿದುದಲ್ಲದೆ. 

ಬೇಕನಾಟದ ಕುರಿತು ಪದ ವಿವೇಚನೆ ಮಾಡಿದವರಲ್ಲಿ ಮುಳಿಯ ತಿಮ್ಮಪ್ಪಯ್ಧನವರೂ 
ಒಬ್ಬರು. ಇದು ಸಾಂಸ್ಕೃತಿಕವಾಗಿಯೂ ಮಹತ್ವದ್ದು ಎಂಬುದು ಮುಳಿಯರ ವಾದದಿಂದ 
ಸ್ಪಷ್ಟವಾಗುತ್ತದೆ. 

ವಿವರಗಳಿಗೆ ನೋಡಿ: ಮುಳಿಯ ತಿಮ್ಮಪ್ಪಯ್ಯ ೨೦೦೬ ನಾಡೋಜಪಂಪ. 


೫೫೪. ಬೇಟೆಯಲ್ಲಿ ಮಡಿದ ವೀರರ ಸ್ಮಾರಕಗಳು 

ಈ ವಿಭಾಗದ ಶಾಸನಗಳನ್ನು ಎರಡು ಬಗೆಯಾಗಿ ವಿಂಗಡಿಸಬಹುದು; 
ಮೊದಲನೆಯದಾಗಿ ಬೇಟೆಯ ತೊಡಗಿದ್ದ ವೀರರ ಅಂದರೆ; ಮನುಷ್ಯರ ವೀರಗಲ್ಲುಗಳು, 
ಎರಡನೆಯದಾಗಿ ಬೇಟೆಯಲ್ಲಿ ಮನುಷ್ಯನಿಗೆ ನೆರವಾಗಿ ನಿಂತ ಅವನ ನಾಯಿಗಳ 
ಸ್ಮಾರಕಗಳು - ಎಂಬುದಾಗಿ ಬೇಟೆಯು ಸಹಜವಾಗಿದ್ದ ಸಂದರ್ಭದಲ್ಲಿ ಇದು 
ರೂಪುಗೊಂಡಿದೆ. 

ಯಾವುದಾದರೂ ದುಷ್ಪಮೃಗವೊ೦ದು ಬಂದು ಜನರಿಗೋ ಅಥವಾ ಅವನು 
ಬೆಳೆದ ಬೆಳೆಗಳಿಗೂ ಹಾನಿಯನ್ನು ೦ಟು ಮಾಡುತ್ತಿದ್ದರೆ ಅಂತಹ ದುಷ್ಟ ಮೃಗಗಳನ್ನು 
ಬೇಟೆಯಾಡಲು ಹೋಗಿ ಮಡಿದ. ವೀರರ ಸ್ಮಾರತ ಶಿಲೆಗಳು ನಮಗೆ ದೊರಯುತ್ತವೆ. 
ದುಷ್ಟ ಮೃಗಗಳು ಎಂದರೆ ಮುಖ್ಯವಾಗಿ ಹುಲಿ, ಚಿರತೆ ಮತ್ತು ಕಾಡುಹಂದಿಗಳು. 
ಕಾನಕಾನಹಳ್ಳಿಯ ವೀರಗಲ್ಲೊಂದು. ಗ್ರಾಮಕ್ಕೆ ನುಗ್ಗಿ ಜನರನ್ನು ಹಿಂಸಿಸುತ್ತಿದ್ದ ಪೆಂಟಿ 
ಹುಲಿಯನ್ನು ಕೊಂದು ತಾನೂ ಸತ್ತ ವೀರನೊಬ್ಬನ ವಿಷಯವನ್ನು ತಿಳಿಸುತ್ತದೆ. 
ಮಂಡಿಕಲ್ಲು « ಎಂಬ ಗ್ರಾಮಕ್ಕೆ ಹೆಬ್ಬುಲಿಯೊಂದು ನುಗ್ಗಿ ಎಮ್ಮೆಯ ಕರುವನ್ನು ಎತ್ತಿಕೊಂಡು 
ಹೋದಾಗ, ಅದೇ ಗ್ರಾಮದ ಕಮ್ಮಳದಾನ ಎಂಬುವವನು ತಾನು ಆ "ಹುಲಿಯನ್ನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ಅಲ 


ಒ೦ದು ಜಾವದೊಳಗೆ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿ ಅದರಂತೆ ಆ ಹುಲಿಯನ್ನು 
ಕೊಂದ ವಿಷಯವನ್ನು ಕ್ರಿಶ. ೯೫೦ರ ವೀರಗಲ್ಲು ತಿಳಿಸುತ್ತದೆ. ಈ ವೀರಗಲ್ಲು 
ಕಮ್ಮಳದಾನನ “ಜಯಪತ್ರ'ವೂ ಹೌದು ಮತ್ತು ಅವನಿಗೆ ಬೇಟೆಯಲ್ಲಿ ಸಹಾಯಕ್ಕೆನಿಂತ 
ನಾಯಿಗಳರಡರ ಸ್ಮಾರಕವೂ ಹೌದು. ೨೦ನೇ ಶತಮಾನದ ಆದಿಭಾಗದಲ್ಲಿ ಚಿರತೆಯೊಡನೆ 
ಹೋರಾಡಿ ಮಡಿದ ಯೆರ್ರ ಮಂಚಯ್ಯ ಎಂಬುವವನ ಸ್ಮಾರಕವಾಗಿ ವೀರಗಲ್ಲನ್ನು 
ಹಾಕಿಸಿದ್ದಾರೆ. ಈ ವೀರಗಲ್ಲು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲ್ಲೂಕು, 
ಕೋನಸಾಗರ ಎಂಬ ಗ್ರಾಮದಲ್ಲಿದೆ. ಆರ್‌. ಶೇಷಶಾಸ್ಥಿಯವರು ಮೇಲಿನಂತೆ ಅಭಿಪ್ರಾಯ 
ಪಟ್ಟಿದ್ದಾರೆ. K 
ವಿವರಗಳಿಗೆ ನೋಡಿ: ಚಿದಾನಂದ ಮೂರ್ತಿ ಎಂ. ೨೦೦೮ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ 
ಆರ್‌. ಶೇಷಶಾಸ್ಥೀ ೨೦೦೫ ಶಾಸನ ಪರಿಚಯ ಪುಟ. ೨೦-೨೫ 
ಡಿ. ಡಿ. ಕೊಸಾಂಬಿ ೨೦೦೩ ಪುರಾಣ ಮತ್ತು ವಾಸ್ತವ ಪುಟ. ೪೬ 


೫೫೫. ಬೌದ್ಧ 
ಜೈನ ಗುರುಗಳಂತೆಯೇ ಬುದ್ಧನೂ ಸಹ ತನ್ನ ಅನುಯಾಯಿಗಳಿಗೆ ಒಂದು 
ಆಚಾರಸಂಹಿತೆಯನ್ನು ನಿಯಮಿಸಿದನು. ಅವು (೧) ಪರರ ಆಸ್ತಿಯ ಮೇಲೆ 
ಮನವಿಡಬೇಡ, (೨) ಹಿಂಸೆ ಮಾಡಬೇಡ, (ಹ೩)ಮದ್ಯಪಾನ ಮಾಡಬೇಡ, (೪) 
ಸುಳ್ಳು ಹೇಳಬೇಡ ಮತ್ತು (೫) ಭ್ರಷ್ಟಾಚಾರಕ್ಕಿಳಿಯ ಬೇಡ. ಇವು ಸಾಮಾನ್ಯವಾಗಿ 
ಎಲ್ಲ ಮತಧರ್ಮಗಳು ಸಹ ವಿಧಿಸುವ ಆಚಾರ ನಿಯಮಗಳು. ಆರ್‌.ಎಸ್‌. ಶರ್ಮ 
ಅವರು ಜೈನ ಮತ್ತು ಬೌದ್ದಧರ್ನದ ನಡುವಣ ವ್ಯತ್ಯಾಸಗಳನ್ನು ಮೇಲಿನಂತೆ ವಿವರಿಸಿದ್ದಾರೆ. 
ವಿವರಗಳಿಗೆ ನೋಡಿ: ಆದಿಪುರಾಣ ಎರಡನೇ ಆಶ್ವಾಸ 
ಬುದ್ದನು ಹುಟ್ಟಿದ್ದು ಕ್ರಿಪೂ ಆರನೆಯ ಶತಮಾನದಲ್ಲಿ ಅದು ಆಧ್ಯಾತ್ಮಿಕ ಅಶಾಂತಿಯ 
ಕಾಲ. ಸಮಾಜವು ತನ್ನ ಪ್ರಾಚೀನ ನೆಲೆಗಳಿಂದ ವೇಗವಾಗಿ ದೂರ ಸರಿಯುತ್ತಿತ್ತು. 
ವೈದಿಕ ಯಜ್ಞಗಳ ಆಚರಣೆಗೆ ಪೂಜೆ ಪುರಸ್ಕಾರಗಳ ಒಳಸತ್ವದ ಪಾಲನೆಗಿ೦ತ ನಿಯಮಗಳ 
ಅಕ್ಷರಶಃ ಪರಿಪಾಲನೆಯೇ ಮುಖ್ಯವಾಯಿತು. ದೇವತೆಗಳ ಬಗೆಗೆ ಭಕ್ತಿಯ ಸ್ಥಾನವನ್ನು 
ಧರ್ಮಗ್ರಂಥಗಳ ಬಗೆಗೆ ವಿಧೇಯತೆ ಆಕ್ರಮಿಸಿತು. ಯಜ್ಞಯಾಗಾದಿಗಳ ಪಂಥವೇ 
ಸಿಕ್ಕುಸಿಕ್ಕಾಯಿತು, ಬಹಳ ದುಬಾರಿಯಾಯಿತು. ಅವುಗಳ ಫಲ ಅನಿಶ್ಚಿತವೂ ಆಯಿತು. 
ಅದಕ್ಕೆ ಕಾರಣ, ಯಾವುದಾದರೂ ಒಂದು ಯಾಜ್ಞಿಕ ವಿಧಿಯನ್ನು ಆಚರಿಸುವಾಗ 
ಉಂಟಾಗಬಹುದಾದ ಸಂಪ್ರದಾಯ ಲೋಪ. ಇದರ ಸಹಜವಾದ ಪರಿಣಾಮ 
ಏನಾಯಿತೆಂದರೆ ಯಜ್ಞ ಯಾಗಾದಿಗಳು ಪ್ರತಿಯೊಂದು ಬಗೆಯ ಯಜ್ಞದ 
ಸೂಕ್ಷ್ಮವಿವರಗಳನ್ನೂ ನೆನಪಿನಲ್ಲಿಟ್ಟುಕೊ೦ಡು ಮಂತ್ರಗಳನ್ನು ತಪ್ಪಿಲ್ಲದೆ ಉಚ್ಚರಿಸುವವರ 
ಏಕಸ್ವಾಮ್ಯವಾದುವು. ಯಾಗಾದಿಗಳಲ್ಲಿ ಪ್ರಾಣಿಹಿಂಸೆ ತಡೆಯಿಲ್ಲದೆ ಮುಂದುವರಿಯಿತು. 
ಮತ್ತು ಇವುಗಳಿಗೆ ರಾಜಮನೆತನದ ಪೋಷಣೆ ಹೆಚ್ಚಿದುದೂ ಪುರೋಹಿತ ವರ್ಗದ 
ದುರಾಸೆಯ ಬೆಳವಣಿಗೆಗೆ ಸಲ್ಪಮಟ್ಟಿಗೆ ಕಾರಣವಾಯಿತು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೮೭ 


ಸ್ತಾರವಾದ ಮತಧರ್ಮ ಶಾಸ್ತ್ರ ಜಟಿಲವಾದ ಯಾಗಾದಿ ಕ್ರಿಯೆಗಳು ಮತ್ತು 
ಜಾಯಾ ವರ್ಗದ ಅಭ್ಯುದಯ, ಇವುಗಳಿಗೆ ವಿರುದ್ದವಾಗಿ ಕೆಲಸ ಮಾಡಿದ 
ಅಂಶಗಳು ಇವು: ಏಕದೇವ ಚ ಮತ್ತು ಅದ್ವೈತ ಭಾವನೆಗಳನ್ನು ಬಿತ್ತಲು ತೊಡಗಿದ 
ತಾತ್ಮಿಕ ಚಿಂತನೆಗಳು: ದುಬಾರಿ ವೆಚ್ಚದ ಯಜ್ಞಯಾಗಾದಿಗಳ ನೆರವಿಲ್ಲದೆಯೇ ವ್ಯಕ್ತಿಯು 
ತನ್ನ ಜೀವನದ ಕೊನೆಯ ಭಾಗದಲ್ಲಿ ಕಾಡಿಗೆ ಹೋಗಿ ಪರತತ್ತವನ್ನು ಕುರಿತು ಧ್ಯಾನಮಾಡಿ 
ಸಾಮೀಪ್ಯವನ್ನು ಸಾಧಿಸಬಹುದೆಂಬ ಆಚರಣೆಯ ಹೆಚ್ಚಳ: ಮತ್ತು ಸ್ವರೂಪ ಜ್ಞಾನ, 
ಧ್ಯಾನ, ಶೀಲಗಳು ಆಧ್ಯಾತ್ಮಿಕ ಪ್ರಗತಿಗೆ ಅನಿವಾರ್ಯ “ನಿಯಮಗಳು ನಕಟುದರ 
ಬಗೆಗೆ ಹೆಚ್ಚಿದ ಒತ್ತಡ. ಧರ್ಮದ ಪುನರುಜ್ಜೀವನದ ಅಗತ್ಯ ಕಂಡುಬಂದಿತು. ಬಹುಶಃ 
ಎರಡು ಕಾರಣಗಳಿಂದ, ಸಿಂಧೂ ಕಣಿವೆಯ ಸುಮೇರೋ ದ್ರಾವಿಡ ಸಂಸ್ಕ ತಿಯ 
ಒತ್ತಡ ಮತ್ತು ಆರ್ಯರ ಪಭಾವವನ್ನು ಮತ್ತೆ ಮತ್ತೆ ವಿರೋಧಿಸುತ್ತಾ ಅವರ ಆರಾಧನಾಕ್ಷವ, 
ಚಿ೦ತನಾರೀತಿಗಳನ್ನೇ ಅನುಕರಿಸುತ್ತ ಇದ್ದ ಔಟ್ಟಗಾಡುಗಳ ಆದಿವಾಸಿಗಳಿದ್ದ ಪೂರ್ವ, 
ದಕ್ಷಿಣಗಳತ್ತ ಆರ್ಯಪಭುತ್ತದ ಸಂಸ್ಕೃತಿಯ ವಿಸ್ತರಣ ಇಷ್ಟು ದೀರ್ಫಕಾಲದ ನಂತರ 
ಈಗ ನಾಡಿನ ಈ ಪ್ರಾಚೀನ ಸಂಸ್ಕೃತಿಗಳಿಗೆ ಆರ್ಯರು ಎಷ್ಟರಮಟ್ಟಿಗೆ ಯಣಿಗಳಾಗಿದ್ದರೆಂದು 
ಖಚಿತವಾಗಿ ಹೇಳುವುದು ಕಷ್ಟ ಶಿವ ಮತ್ತು ನಂತರದ ಶಕ್ತಿ ಆರಾಧನೆಗಳ ಜೊತೆಗೆ 
ಯೌಗಿಕ ಧ್ಯಾನ, ದೇಹದಂಡನೆ ಮತ್ತು ಪುನರ್ಜನ್ಮದಲ್ಲಿ ನಂಬಿಕೆ - ಇವೂ ಆರ್ಯೇತರ 
ಮೂಲಗಳಿಂದ ಬಂದುವು ಎಂದು ಊಹಿಸಿದೆ. ಮೊದಲಿನ ಬೌದ್ಧ ಸಾಹಿತ್ಯಗಳಲ್ಲಿ 
ಕಂಡುಬರುವ ವೈದಿಕ ತತ್ವಗಳ ಆಚಾರಗಳ ತಿಳುವಳಿಕೆ ಪಾರಿಭಾಷಿಕ ಅ೦ಶಗಳನ್ನು 
ಕುರಿತು ವಿಸ್ತಾರವಾದ ವಿವರಗಳನ್ನು ಒಳಗೊಂಡಿಲ್ಲ. ಬಹುಶಃ ಅವು ಜನಪ್ರಿಯವಾದ 
ನಂಬಿಕೆಗಳನ್ನು ಮತ್ತು ಧಾರ್ಮಿಕ ವಿಧಿಗಳನ್ನು ನೋಡಿ, ಕುಶಲತೆಯಿಂದ ಗಮನಿಸಿ 
ಸಂಗ್ರಹಿಸಿದ ವಿಷಯಗಳಿರಬಹುದು. ವೈದಿಕ ಧರ್ಮವನ್ನು ಕುರಿತು ಬೌದ್ಧ ಸಾಹಿತ್ಯದ 
ನಿಲುವು ಸಾಮಾನ್ಯವಾಗಿ ಅಪಹಾಸ್ಕದ್ದು. ವಾಸ್ತವವಾಗಿ ವೈದಿಕ ಆಚರಣೆಗಳನ್ನು ಕುರಿತ 
ಟೀಕೆ ಮೊದಲೇ ಪ್ರಾರಂಭವಾಗಿತ್ತು. ಏಕೆಂದರೆ, ಉಪನಿಷತ್ತುಗಳೂ ಕೂಡ ಯಾಗಾದಿ 
ಕರ್ಮಗಳ ಸಫಲತೆಯನ್ನು ಕೀಳುಗೈದುವು - ದಿವ್ಯವಾದ ಪರವನ್ನು ಗಳಿಸಲು 
ತತ್ವಜ್ಞಾನವೇ ಅತ್ಯುತ್ತಮವಾದ ದಾರಿ ಎಂದು ಒತ್ತಿ ಹೇಳಿದವು. ಈ ಪರಲೋಕವೆಂಬುದು 
ಸಮರ್ಪಕವಾದ ಯಜ್ಞ ಮಾಡಿ ಗಳಿಸಿಕೊಳ್ಳುವ; ಸುಖಮಯವಾದ ಸ್ಪರ್ಗಧಾಮವೇನಲ್ಲ. 
ಅಸು ಒಂದು ದುಃ ಖರಹಿತ ಸ್ಥಿತಿ. ಬೇರೆ ಬೇರೆ ರೀತಿಗಳಲ್ಲಿ ಕಲ್ಪಿತವಾಗಿದ್ದರೂ 
ಕಷ್ಟಸಾಧ್ಯವಾದ ನೈತಿಕ ಶುದ್ಧಿಯಿಂದ. ವಿಷಯ ತೃಷ್ಣಯ ಸಂಕಟಗಳಿಂದ ದೂರ 
ಜತ ಅದರ ತ್‌ "ಕಷ ರ್ಷಣೆಗಳಿಂದ ಪಾರಾಗಿ, ಈ ಪ್ರಪಂಚದ ಅಶಾಶ್ವತ 


ವಸ್ತುಗಳಿಗೆ ಅಂಟಿಕೊಳ್ಳದೆ ಇರುವುದರಿಂದ ಪಡೆಯುವ ಆಧ್ಯಾತ್ಮಿಕ ಶಾಂತಿ ಎಂದು 
ಎಲ್ಲರೂ ಪರಿಗಣಿಸಿರುವ ಸಿತಿ. 


ಏವರಗಳಿಗೆ ನೋಡಿ: ಡಾ. ಸರ್ವಪಲ್ಲಿ ರಾಧಾಕ್ನ ೈಷ್ಣನ್‌ ೧೯೭೦ 
ತತ್ವಶಾಸ್ತ್ರ: ಪ್ರಾಚ್ಛ ಮತ್ತು ಪಾಶ್ಚಾತ್ಯ ಪುಟ. ೧೫೫ 
ಆರ್‌.ಎಸ್‌. ಶರ್ಮ ೨೦೦೭ ಪ್ರಾಚೀನ ಭಾರತ ಪುಟ. ೯೯ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /ಆ೮ಲ 


೫೫೬. ಬ್ರಹ್ಮಚರ್ಯ ವ್ರತ 
he 158 ಅಂತುಮಲ್ಲದೆಯುಂ ಬ್ರಹ್ಮಚರ್ಯಕ್ಕಲಂಕಾರಮುಂ....... ಲೆ 
ಈ ಕುರಿತು ಕರ್ಣಾಟಕ ಕಾದಂಬರಿಯಲ್ಲಿ ಬಂದಿದೆ. 
(ಕರ್ಣಾಟಕ ಕಾದಂಬರಿ ೫-೨೭ವ) 
ಉಪನಯನ ಸಂಸ್ಕಾರವಾದ ಮೇಲೆ ವಟುವು ಬ್ರಹ್ಮಚರ್ಯ ವತದಲ್ಲಿರುತ್ತಾನೆ. 
ಬ್ರಹ್ಮಚರ್ಯ ವ್ರತಧಾರಿಯು ನಿತ್ಯ ಸಂಧ್ಯಾವಂದನೆಯನ್ನು ಮಾಡಬೇಕು. ಅವನು ಸದಾ 
ಅಗ್ನಿಕಾರ್ಯಗಳನ್ನು ನೆರವೇರಿಸಬೇಕು. ಮತ್ತು ಪರಸ್ತ್ರೀಯರ ಒಡನಾಟ; ರತಿಕ್ರಿಯೆಗಳಲ್ಲಿ 
ತೊಡಗಬಾರದು. ನಿಯಮಾಚಾರಗಳನ್ನು ಮುರಿಯಬಾರದು. ನೈಷ್ಠಿಕ ಬ್ರಹ್ಮಚರ್ಯದಲ್ಲಿ 
ತೊಡಗಿದವನ ರೇತುಸ್ಟಲನವಾದರೆ ಅವನು ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು 
ಎ೦ಬ ನಿಯಮಗಳನ್ನು ಮನುವು ಹೇಳುತ್ತಾನೆ. ಮಹಾಭಾರತದಲ್ಲಿ ಬರುವ 
ಭೀಷ್ಮಾಚಾರ್ಯರು ನೈಷ್ಠಿಕ ಬ್ರಹ್ಮಚಾರಿಯೇ ಉಳಿದಿದ್ದರು ಎಂಬುದು ಗಮನಾರ್ಹ. 
ಗೃಹಸ್ಥಾಶ್ರಮಕ್ಕಿಂತ ಪೂರ್ವದ ಹಂತವೇ ಬ್ರಹ್ಮಚರ್ಯವ್ರತ. 
ವಿವರಗಳಿಗೆ ನೋಡಿ: ಚಕ್ತಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ್ಮೃತಿ 


೫೫೭. ಬ್ರಹ್ಮ ಮೀಮಾಂಸೆ 
ವೇದದಲ್ಲಿ ಅಡಗಿರುವ ಅಗಾಧ ಭಾವಗಳನ್ನು ಕಂಡುಹಿಡಿಯುವ ಮತ್ತು ಆ 
ಮೂಲಕವಾಗಿ ಬ್ರಹ್ಮನ ಅನಂತ್ಯ ಮತ್ತು ನಿರುಪಾಧಿಕ ಪೂರ್ಣತ್ತವನ್ನು ಕಂಡುಹಿಡಿಯುವ 
ಕ್ರಮವೇ ಬ್ರಹ್ಮಮೀಮಾಂಸೆ. ಈ ಅಗಾಧ ಭಾವಗಳನ್ನು ಕಂಡುಹಿಡಿಯುವುದೆಂದರ 
ಜ್ಞಾನಕ್ಕೂ ಮತ್ತು ಅನೇಕ ವಿಧವಾದ ಅಜ್ಞಾನಕ್ಕೂ ಇರುವ ವಿರೋಧವನ್ನು ಪರಿಶೀಲಿಸಿ 
ಅಜ್ಞಾನಕ್ಕೆ ವಿರುದ್ಧವಾಗಿ ಜ್ಞಾನವನ್ನು ಸ್ಥಾಪಿಸುವುದು. ಈ ವಿಧವಾದ ಭಾವಗಳ 
ಅಗಾಧತೆಯನ್ನು ಕಂಡುಹಿಡಿಯಲು ಸಾಧನವಾದ ಯುಕ್ತಿಯು ಶುದ್ದವಾಗಿ ವೇದದಲ್ಲಿಯೇ 
ಅಡಗಿರುವುದು. ಇದು ಲೌಕಿಕ ಯುಕ್ತಿಗೆ ಮೀರಿದುದು. ಅದಕ್ಕೆ ಬಾಧಕವಾದುದು 
ಯಾವುದೂ ಇಲ್ಲ. ಸರ್ವಸಂಗತವಾದ ಆಧ್ಯಾತ್ಮ ದೃಷ್ಟಿಯು ಅದರ ಗುರುತು. ಈ 
ಕಾರಣದಿಂದ ಅದು ಸ್ವನಿರ್ವಾಹಕ. ಆದರೆ ಇದೇ ಯುಕ್ತಿಯನ್ನು ಲೌಕಿಕ ಜೀವನಕ್ಕೆ 
ಅಂಗವಾಗಿ ಉಪಯೋಗಿಸುವುದರಲ್ಲಿ ಸ್ವವ್ಮಾಹತಿ ಅಡಗಿರುವುದು. ಅದು ಅದನ್ನೇ 
ನಿರಾಕರಿಸಿಕೊಳ್ಳುವುದು. ಏಕೆಂದರೆ ಲೌಕಿಕ - ಜೀವನದಲ್ಲಿ ಯಾವುದೂ ನಿರುಪಾಧಿಕವಲ್ಲ 
ಮತ್ತು ಯಾವುದೂ ಪೂರ್ಣವಲ್ಲ. 
ಗಮನಾರ್ಹ ಸಂಗತಿಯೆಂದರೆ ಆತ್ಮ ಮತ್ತು ಬ್ರಹ್ಮರ ಪ್ರಶ್ನೆಯು ಭಾರತದಲ್ಲಿ 
ವಿಶಿಷ್ಟ ಧಾರ್ಮಿಕ ಪರಿಭಾಷೆಯಾಯಿತು. ವೇದಾಂತದಲ್ಲಿ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ 
ಬ್ರಹ್ಮನ ಕುರಿತು ಚರ್ಚೆಯಿಲ್ಲ. ಬ್ರಹ್ಮದ ನಿರ್ವಚನವೇ ಅದರಲ್ಲಿ ಬೇರೆಯಾಗಿದೆಯೆಂಬುದು 
ಗಮನಾರ್ಹ. 
ವಿವರಗಳಿಗೆ ನೋಡಿ: ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ 
ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಪುಟ. ೩೫೨. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೮೯ 


ಭ 


೫೫೮. ಭಂಡ 
ಧನದೇವಂ ಪರದಿಂಗೆಂದು ಪಿರಿದು೦ ಸಾರಮಪ್ಪ ಭಂಡಮಂ ತೀವಿಕೊಂಡು 
ದಕ್ಷಿಣ ಮಧುರೆಗೆ ಪೋದೊಡೆ.................. ಟಾ (ವಡ್ಡಾರಾಧನೆ ೭೦-೧೮) 


ಅಸಲು; ಮೂಲಧನ; ಭಂಡವಾಳ: 
ಭಂಡವೆಂಬುದಕ್ಕೆ ಅಸಲು, ಮೂಲಧನ, ಬಂಡವಾಳ, ಸರಕು, ಮಾರುವ ವಸ್ತು 
ಎಂಬೆಲ್ಲ ಅರ್ಥಗಳಿವೆ. ಇಲ್ಲಿ ಭಂಡವನ್ನು ಮಾರಾಟದ ಸರಕು ಎಂಬರ್ಥದಲ್ಲಿ ಬಳಸಲಾಗಿದೆ. 


| (ಡಿ.ಎಲ್‌.ಎನ್‌. ೨೦೦೯ ಪುಟ.೧೧೫) 
ಭಂಡವೆಂದರೆ ಸರಕು, ಸರಕು ಎ೦ದರೆ ಮಾರಾಟ ವಸ್ತು ವಸ್ತುವಿನ ಮಾರಾಟವು 
ವ್ಯಾಪಾರೋದ್ದಿಮೆಯನ್ನು ಸೂಚಿಸುತ್ತದೆ. ಎಲ್ಲಿ ಮಾರಾಟ ವಸ್ತುವಿರುತ್ತದೆಯೋ ಅದು 
ಮಾರುಕಟ್ಟೆಯ ವ್ಯವಸ್ಥೆಯನ್ನು ಸೂಚಿಸುತ್ತದೆ. ಮಾರಾಟವೆಂದರೆ ಅಲ್ಲಿ ವ್ಯಾಪಾರಿ 

ವರ್ಗವೊಂದು ಉದಯವಾಗುತ್ತದೆಯೆಂಬುದು ಗಮನಾರ್ಹ. 
ವಿವರಗಳಿಗೆ ನೋಡಿ : ಸೆಟ್ಟಿ 


೫೫೯. ಭಕ್ತಿ ಮತ್ತು ತಂತ್ರವಾದ 

ಪ್ರತಿಮಾ ಶಿಲ್ಪ ಮತ್ತು ದೇವಾಲಯ ನಿರ್ಮಾಣಗಳಲ್ಲೂ ಏಳು ಎಂಟನೆಯ 
ಶತಮಾನಗಳ ನಂತರ ಪ್ರಾದೇಶಿಕವಾದ ಶೈಲಿಗಳು ರೂಪುಗೊಂಡವು. ದಕ್ಷಿಣ ಭಾರತವು 
ಬಹುಮಟ್ಟಿಗೆ ಶಿಲಾದೇವಾಲಯಗಳ ನಾಡಾಯಿತು. ಕಲ್ಲು ಮತ್ತು ಕಂಚು ಇವೆರಡೂ 
ಪ್ರಶಿಮಾ ಶಿಲದ ಮಾಧ್ಯಮಗಳಾದುವು. ಕಂಚಿನ ವಿಗಹಗಳು ಗಮನಾರ್ಹ ಪ್ರಮಾಣದಲ್ಲಿ 
ರೂಪುಗೊಂಡುವು. ಹಿಮಾಲಯ ಪ್ರದೇಶಗಳಲ್ಲಿಯೂ ಅವು ಸಾಕಷ್ಟು ಸಂಖ್ಯೆಯಲ್ಲಿ 
ಕಂಡುಬರುತ್ತವಾದರೂ ಬ್ರಾಹ್ಮಣೀಯ ದೇವಾಲಯಗಳಲ್ಲಿ ಬಳಕೆಯಾಗುತ್ತಿದ್ದ ಕಾರಣದಿಂದ 
ದಕ್ಷಿಣ ಭಾರತದಲ್ಲೂ, ಬೌದ್ಧ ದೇವಾಲಯಗಳು ಹಾಗೂ ಮಠಗಳಲ್ಲಿ ಪೂಜಿತ 
ವಾಗುತ್ತಿದ್ದುದರಿಂದ ಪೂರ್ವ ಭಾರತದಲ್ಲಿಯೂ ಅವು ವಿಪುಲವಾಗಿ ಪ್ರಚಲಿತಗೊಂಡವು. 
ದೇಶ್ಯಾದಂತವೂ ಪೂಜಿಸಲ್ಪಡುತ್ತಿದ್ದ ದೇವದೇವತೆಗಳು ಒಂದೇ ಆದರೂ ಒಂದೊಂದು 
ಪ್ರದೇಶವೂ ಒಂದೊಂದು ಮಾದೆರಿಯಲ್ಲಿ ಅವರುಗಳ ಪ್ರತಿಮೆಗಳನ್ನು ರೂಪಿಸತೊಡಗಿತು. 

ಗುಪ್ತರ ಕಾಲದ ನಂತರ ಮತಧರ್ಮಿೀಯ ಕಲ್ಬನೆಗಳಲ್ಲಿಯೂ ಸಹ ಕೆಲವು 
ಬದಲಾವಣೆಗಳನ್ನು ಕಾಣಬಹುದು. ಹಿಂದೂ ದೇವತೆಗಳು ಹಂತಹಂತಗಳಲ್ಲಿ ಒಂದು 
ಶ್ರೇಣಿಯಲ್ಲಿ ವ್ಯವಸ್ಥೆ (ಗೊಂಡವು. ಸಮಾಜವು ಸಂಸ್ಕಾರ, ಭೂಮಿಯ ಒಡೆತನ, ಸೇನಾಬಲ 
ಮುಂತಾದ ಪರಿಗಣನೆಗಳಿಂದ ಮೇಲು-ಕೀಳು ಹಂತಗಳಲ್ಲಿ ವ್ಯವಸ್ಥೆಗೊಂಡಿದ್ದಂತೆ 
ದೇವತೆಗಳೂ ಮೇಲು-ಕೀಳುಗಳಾಗಿ ವ್ಯವಸ್ಥೆಗೊ೦ಡವು. ಎಷ್ಟು ತ ಮತ್ತು ದುರ್ಗಾ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೯೦ 


ಅತ್ಯುನ್ನತ ದೈವಗಳೆಂದು ಪರಿಗಣಿತರಾಗಿ, ಪರಿವಾರವಾಗಿ ಹಾಗೂ ಪರಿಚಾರಕರಾಗಿ 
ಕೆಳಸ್ಥಾನಗಳಲ್ಲಿ ನಿಯಮಿತಗೊ೦ಡ ಇತರ ಹಲವಾರು ದೇವದೇವತೆಗಳನ್ನು ಮೇಲಿನ 
ಅತ್ಯುಚ್ಚ ಸ್ಥಾನಗಳಲ್ಲಿ ಇರಿಸಲ್ಪಟ್ಟರು. ಬ್ರಹ್ಮ ಗಣಪತಿ, ವಿಷ್ಣು, ಶಕ್ತಿ ಮತ್ತು ಶಿವ 
ಇವರನ್ನು 'ಪಂಚದೇವ' ಎಂದು ಕರೆದು ಪೂಜಿಸುವುದು ರೂಢಿಗೆ ಬಂತು. ಶಿವ 
ಅಥವಾ ಮತ್ತೆ ಯಾವುದಾದರೂ ದೇವರನ್ನು ಮುಖ್ಯ ಮಂದಿರದಲ್ಲಿ ಪ್ರತಿಷ್ಠಾಪನೆ 
ಮಾಡಿ, ಇತರ ನಾಲ್ಕು ದೇವರುಗಳನ್ನು ಸಣ್ಣ ಗುಡಿಗಳಲ್ಲಿ ಅದರ ಸುತ್ತ ಸ್ಥಾಪಿಸುತ್ತಿದ್ದರು. 
ಅಂತಹ ದೇವಾಲಯಗಳಿಗೆ “ಪಂಚಾಯತನ' ಎಂದು ಹೆಸರು. ವೇದಕಾಲದ ಇಂದ್ರ, 
ವರುಣ, ಯಮ ಮುಂತಾದ ದೇವತೆಗಳು ಲೋಕಪಾಲರು ಅಥವಾ ದಿಕ್ಬಾಲಕರಾಗಿ 
ಕಾವಲು ಭಟರ ಸ್ಥಾನಕ್ಕೆ ಇಳಿಸಲ್ಪಟ್ಟರು. ಮಧ್ಯಕಾಲೀನ ದೇವತಾ ಸಮೂಹಗಳೂ 
ಸಾಮಾಜಿಕ ಶ್ರೇಣಿಗಳ ಮಾದರಿಯಲ್ಲಿಯೇ ರೂಪಿತವಾದ ದೈವಿಕ ಶ್ರೇಣಿ ವ್ಯವಸ್ಥೆಯ 
ಕಲ್ಪನೆಯ ಸ್ಪಷ್ಟ ಚಿತ್ರಣ ನೀಡುತ್ತವೆ. ಅಂತಹ ಹಲವು ದೇವತಾ ಸಮೂಹಗಳಲ್ಲಿ 
ಅತ್ಯುಚ್ಚ ಮಾತೃದೈವವು ಅಥವಾ ದೇವಿಯು ಇತರ ದೇವರುಗಳ ಹೋಲಿಕೆಯಲ್ಲಿ 
ಅತ್ಯುನ್ನತ ಸ್ಥಾನ ಪಡೆದಿರುವುದುಂಟು. 

ಭಕ್ತಿ ಮತ್ತು ಅಹಿಂಸೆಗಳು ಭಾಗವತ ಮತಧರ್ಮದ ಪ್ರಮುಖ ಲಕ್ಷಣಗಳು. ಭಕ್ತಿ 
ಎಂದರೆ ಪ್ರೀತಿಪೂರ್ಣ ನಿಷ್ಠೆ ಅದು ನಾಯಕನಿಗೆ ಬಣದ ಜನ ಅಥವಾ ಪ್ರಜೆಗಳು 
ರಾಜನಿಗೆ ತೋರುತ್ತಿದ್ದ ನಿಷ್ಠೆಯ ಬಗೆಯದು. ಅಹಿಂಸೆ ಅಥವಾ ಪ್ರಾಣಿಗಳನ್ನು 
ಕೊಲ್ಲದಿರುವ ತತ್ವವು ಕೃಷಿಕ ಸಮಾಜಕ್ಕೆ ಹೊಂದುವಂತಹುದು. ಅದು ಹಿಂದೆ 
ಎಷ್ಟುವಿನೊಂದಿಗೆ ಕೂಡಿದು ಜೀವತತ್ವವಾದ ಫಲಪ್ರದತೆಗೆ ಅನುಗುಣವಾದುದು. ಆನರು 
ವಿಷ್ಣುವನ್ನು ಪೂಜಿಸಿ, ಅಕ್ಕಿ ಎಳ್ಳು ಮುಂತಾದುವನ್ನು ಅರ್ಪಿಸುತ್ತಿದ್ದರು. ಪ್ರಾಣಿ ಹತ್ತೆಯತ್ತ 
ಅವರಿಗಿದೆದ ಅಸಹ್ಯದಿ೦ದಾಗಿ ಅವರು ಶಾಕಾಹಾರವನ್ನು ಮಾತ್ರ ಸೇವಿಸತೊಡಗಿದರು. 

ಭಕ್ತಿಯು ಆರಾಧನೆಯ ಒಂದು ಪರಿಕರವೂ ಹೌದು. ಭಕ್ತಿಯು ನಿಷ್ಠೆಯ ಪ್ರತೀಕವೂ 
ಹೌದು ಎಂಬುದನ್ನು ಮರೆಯಬಾರದು. 

ಭಕ್ತಿಯ ಕಲ್ಪನೆಯು ಕೇವಲ ಶ್ವೇತಾಶ್ವತರ ಉಪನಿಷತ್ತಿನಲ್ಲಷ್ಟೇ ಅದೂ ಬೀಜ 
ರೂಪದಲ್ಲಷ್ಟೇ ಕಂಡುಬರುತ್ತದೆ. ಆದಾಗ್ಯೂ ಉಪನಿಷತ್ತುಗಳಿಗೆ ಗೀತೆಯಲ್ಲಿ ಸಾಕಷ್ಟು 
ಪ್ರಾತಿನಿಧ್ಯ ಸಿಕ್ಕಿದೆ. 

ಇಷ್ಟಾಗಿಯೂ ನಂತರದ ಕಾಲದ ಅವಶ್ಯಗಳಿಗೆ ಹೊ೦ದಿಕೊಳ್ಳುವಂಥ ಆವಿಷ್ಕಾರ 
ವೊಂದು ಗೀತೆಯಲ್ಲಿತ್ತು. ಅದೇ ಭಕ್ತಿ ಅಂದರೆ, ವೈಯಕ್ತಿಕ ನಿಷ್ಠೆ. ಗೀತೆಯ ಕರ್ತೃ 
ಯಾರೇ ಆಗಿರಲಿ ಭಕ್ತಿ ಅವರಿಗೆ ಒಂದು ಸಮರ್ಥನೆಯಾಗಿತ್ತು ಮತ್ತು ಎಲ್ಲಾ ದೃಷ್ಟಿಕೋನ 
ಗಳನ್ನು ಒಂದು ದೈವಿಕ ಮೂಲದಿಂದ ಪಡೆಯಬಹುದಾಗಿದ್ದ ಏಕೈಕ ಮಾರ್ಗವಾಗಿತ್ತು. 
ನಂತರದಲ್ಲೂ ತೀರಾ ಕಳಪೆ ಕೃತಿಯಾದ ಅನುಗೀತೆಗೆ ಕೂಡ ಬೇಡಿಕೆ ಇತ್ತು ಎಂದರೆ, 
ಗೀತೆಯ ಕಾಲದಲ್ಲೇ ಗೀತೆಯ ಉದ್ದೇಶ ಪೂರ್ವಕವಾಗಿ ಈಡೇರಿರಲಿಲ್ಲ ಎಂದೆನಿಸುತ್ತದೆ. 
ಬೃಹತ್‌ ಕೇಂದ್ರೀಕೃತ ಏಕಚಕ್ರಾಧಿಪತ್ಯಗಳಲ್ಲಿ ಕೊನೆಯದು ಹರ್ಷನದು. ಅದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೮೯೧ 


ಅಂತ್ಯಗೊಂಡ ಮೇಲೆ ಮುಂಬರುವ ಹೊಸ ಪ್ರಭುತ್ವವು ಆಮೂಲಾಗವಾಗಿ ಊಳಿಗಮಾನ್ಯ 
ಪ್ರಭುತ್ವವೇ ಆಗಿರಬೇಕಿತ್ತು. ಗೇಣಿಯವನು ಒಡೆಯನಿಗೆ. ಅನುಚರನು ಪ್ರಮುಖನಿಗೆ, 
ಹು ರಾಜನಿಗೆ ಸಂಪೂರ್ಣವಾಗಿ ನಿಷ್ಠರಾಗಿಬೇಕು ಎನ್ನುವುದು ಪೂರ್ಣವಾಗಿ 
ಅಭಿವೃ ದ್ಧಿಗೊ೦ಡಿರುವ ಊಳಿಗಮಾನ್ಯ ವ್ಯವಸ್ಥೆಯ ಲಕ್ಷಣ. ಇದೊಂದು ಅಮೂರ್ತ 
ಮ ಸ್ವಾಮಿ ನಿಷ್ಠೆ ಅಲ್ಲ. ನ ಇದು ಉತ್ಪಾದನಾ ಸಾಧನಗಳು ಮತ್ತು 
ಸಂಬಂಧಗಳ ಭದ್ರ ಬುನಾದಿಯ ಮೇಲೆ ರೂಪುಗೊಂಡ ಸ್ವಾಮಿನಿಷ್ಠೆ ಇಲ್ಲಿ ಉತ್ಪಾದನಾ 
ಸಾಧನಗಳು ಮತ್ತು ಸಂಬಂಧಗಳೆಂದರೆ ಭೂಮಿಯ ಚಡ ಮಿಲಿಟರಿ ಸೇವೆ, 
ತೆರಿಗೆ ಸಂಗ್ರಹಣೆ ಮತ್ತು ದೊಡ್ಡ ಉದ್ದಿಮೆದಾರರ ಮೂಲಕ ಸ್ಥಳೀಯ ಉತ್ಪನ್ನವನ್ನು 
ಸರಕಾಗಿ ಪರಿವರ್ತಿಸುವ ಪ್ರಕ್ರಿಯೆ. ಕ್ರಿಶ. ೬ನೇ ಶತಮಾನಕ್ಕೆ ಮುಂಚಿತವಾಗಿ ಈ 
ವ್ಯವಸ್ಥೆ ಖಂಡಿತಾ ಸಾಧ್ಯವಿರಲಿಲ್ಲ. “ಸಾಮಂತ' ಎಂಬುದು ಇಲ್ಲಿ ಹ ಮುಖ್ಯ ವಾಗುವ 
1. kp ಶ. ೫೩೨ರ ವೇಳೆಗೆ ಆ ಪದಕ್ಕೆ ಕಡೇ ಪಕ್ಷ “ನೆರೆಯ ಅರಸ' ಎಂಬ 
ಅರ್ಥವಾದರೂ ಇತ್ತು ಆದರೆ ಕ್ರಿಶ. ೫೩೨ರ ನಂತರ ಜಮೀನುದಾರಿ, ಜಹಗೀರುದಾರ 
ಎಂಬ ಅರ್ಥ ಪಡೆದುಕೊಂಡಿತು. ಹೊಸ ಜಹಗೀರುದಾರರು ದೊರೆಗೆ ನಿಷ್ಠರಾಗಿದ್ದರು. 
ತೆರಿಗೆ ಸಂಗ್ರಹಿಸಿಕೊಡುವ ಕಾರ್ಯವನ್ನೂ ನಿರ್ವಹಿಸಿ ಕೊಡುತ್ತಿದ್ದರು. ಮನುಸ್ಮತಿಯಲ್ಲಿನ 
ದೊರೆಗೆ ಸಾಮಂತರಾರೂ ಇರಲಿಲ್ಲ. ಇಡೀ ಆಡಳಿತವನ್ನು ಅವನೇ ನೇರವಾಗಿ. 
ಅಥವಾ ಯಾವುದೇ ಸ್ಪತಂತ್ರ ಸ್ಥಾನಮಾನವಿರದ ರಾಜ - ನಜ ಮೂಲಕ 
ನಿರ್ವಹಿಸಬೇಕಾಗಿತ್ತು ಊಳಿಗಮಾನ್ಯ ವ್ಯವಸ್ಥೆಯು “ಬುಡ'ದಿ೦ದ ಮತ್ತಷ್ಟು ಬೆಳೆದಂತೆ 
ಭೂಮಿಯ ಮೇಲೆ ವಿಶೇಷ ಅಧಿಕಾರವಿಲ್ಲದಿದ್ದ (ಸಾಗುವಳಿಯ ಅಥವಾ ವಂಶ 
ಪಾರಂಪರ್ಯವಾದ ಒಡೆತನಕ್ಕೆ ಸಂಬಂಧಿಸಿದಂತೆ) ಜನರ ವರ್ಗವೊಂದು ಬೆಳೆಯಿತು. 
ಅವರು ತೆರಿಗೆಯನ್ನು ಸಂಗ್ರಹಿಸುತ್ತಿದ್ದರು ಹಾಗೂ ವಿಶೇಷ ಸಶಸ್ತ್ರ ಭಮಟನ ಕೆಲಸವನ್ನೂ 
ನಿರ್ವಹಿಸುತ್ತಿದ್ದರು. ಇಂತಹ ಸಮಾಜ ಹಾಗೂ ಅದರ” ಪ್ರಭುತ್ವವನ್ನು ಒಟ್ಟಿಗೆ 
ಹಡಿದಿಡುವುದಕ್ಕೆ ಸಹಕಾರಿಯಾದ ಅತು ತಮ ಧರ್ಮವೆಂದರೆ, ಭಕ್ತಿಗೆ ತುಂಬಾ ಪ ಪ್ರಾಶಸ್ತ 
ನೀಡುವಂತಹ ಸ ಭಕ್ತಿಗೆ ಪಾತ್ರನಾಗುವ ವ್ಯಕ್ತಿಯಲ್ಲಿ ಎಂತಹುದೇ ನ್ಯೂನತೆಗಳಿದ್ದರೂ 
ಕೂಡ ಅವನಲ್ಲಿ ಭಕ್ತಿಯಿಡುವುದು ಸಾಧ್ಯವಾಗಬೇಕು. 
ಭಕ್ತಿಯ ಕಲ್ಪನೆಯು, ಫ್ಯೂಡಲ್‌ ಸಿದ್ಧಾಂತಕ್ಕೆ ಅನಿವಾರ್ಯವಾಗಿದ್ದರೂ ಕೂಡ, 
ಅದರ ಫಲವನ್ನು ಮಾತ್ರ ಎಲ್ಲರೂ en ಅನುಭವಿಸುತ್ತಿರಲಿಲ್ಲ. ರಾಜರ 
ಭೋಗದ ಅರಮನೆಗಷ್ಟೇ ಅಲ್ಲದೇ, ಅದರ ಮತ್ತೊಂದು ಮುಖವಾದ, ಅಪ್ಪೇ 
ಶ್ರೀಮಂತವಾದ ಮತ್ತು ಆಡಂಬರಮಯವಾಗಿದ್ದ ದೇವಾಲಯಗಳಿಗೂ ಹಣ ಕೊಡುತ್ತಿದ್ದ 
ರೈತರಿಗೆ ಊಳಿಗಮಾನ್ಯ ವ್ಯವಸ್ಥೆ ಸಯ ಈ ತೆರಿಗೆಯು ತುಂಬಾ ಹೊರೆಯಾಯಿತು. ಆ 
ಕಾಲದಲ್ಲಿ ಬ್ರಾಹ್ಮಣ್ಯವು ಸುಂ ಪ್ರಾಧಾನ್ಯಕ್ಕೆ ಬಂದಿತು. 
ವಿವರಗಳಿಗೆ ನೋಡಿ: ಖುಣ; ಪ್ರಭುತ್ವ 
ಆರ್‌.ಎಸ್‌. ಶರ್ಮ ೨೦೦೭ ಪ್ರಾಚೀನ ಭಾರತ ಪುಟ. ೨೧೩, ೨೬೩-೨೬೪ 
ಡಿ.ಡಿ. ಕೊಸಾಂಬಿ ೨೦೦೩ ಪುರಾಣ ಮತ್ತು ವಾಸವ ಪುಟ. ೨೩, ೪೩, ೪೫, ೪೭ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೯೨ 


೫೬೦. ಭಕ್ತಿ ಮಾಧ್ಯ ಮವಾಗಿ ಸಂಗೀತ ನೃತ್ಯ 

ದೇವರನ್ನು ಸು ಸ್ತ್ರೀಯರು ಸಾಗಾ ಮತ್ತು ನೃತ್ಯದಲ್ಲಿ ತೊಡಗಿದ ವಿಷಯವು 
ಕೆಲವು ಕೃತಿಗಳಲ್ಲಿ ಉಕ್ತವಾಗಿದೆ. “ಕರ್ಣಾಟಕ ಕಾದಂಬರಿ'ಯಲ್ಲಿ ಮಹಾಶ್ರೇತೆಯು 
ನಿಜಾ ಸ ಬಾರಿಸುತ್ತಾ ಮಧುರವಾದ ಧ್ವನಿಯಿ೦ದ ಹಾಡಿದ ವಿಚಾರವು ಬರುತ್ತದೆ. 
(೪.೫೦-೫೫) 

ದೇವರ ಆರಾಧನೆಯ ಸಂದರ್ಭದಲ್ಲಿ ಹಾಡುವ ಗೀತೆಗಳು ದೇವರನ್ನು ಸ್ತುತಿಸುತ್ತವೆ. 
ಆದುದರಿಂದ ಇವುಗಳನ್ನು ಸ್ತುತಿಪದ್ಯಗಳು ಎಂದು ಕರೆಯುತ್ತಾರೆ. ಸ್ತುತಿಪದ್ಯಗಳು 
ಮೊರೆಯಿಡುವ ದಾಟಿಯಲ್ಲಿರುತ್ತವೆ. ಉದಾ: ವಂದಿಪೆ ನಿನಗೆ ಗಣನಾಥ! ಮೊದಲೊಂದಿಪೆ 
ನಿನಗೆ ಗಣನಾಥ-ಸ್ತುತಿಯಲ್ಲಿ ಇವುಗಳನ್ನು ವಂದ್ಯಸ್ತುತಿಯೆಂದು ಕರೆಯುತ್ತಾರೆ. 
ಇನ್ನೊಂದು ರೀತಿಯ ಸ್ತುತಿಪದ್ಕಗಳಿವೆ ಅವುಗಳನ್ನು ನಿಂದ್ಯಾಸ್ನುತಿಯೆಂದು ಕರೆಯುತ್ತಾರೆ. 
ದೇವರನ್ನು ನಿಂದಿಸುತ್ತಲೇ ಅವನನ್ನು ಗುಣಗಾನ ಮಾಡುವುದು. ಭಾಗವತ ಪರಂಪರೆಯಲ್ಲಿ 
ಇವುಗಳಿಗೆ ವಿಶಿಷ್ಟತೆಯಿದೆ. ಉದಾ: ದಾಸರ ಕೀರ್ತನೆಗಳು. “ನೀನ್ಯಾಕೋ ನಿನ್ನ 
ಹಂಗ್ಯಾಕೋ"” ಎನ್ನುವ ಕೀರ್ತನೆಯು ನಿಂದಾಸ್ತುತಿಗೆ ಉದಾಹರಣೆಯಾಗಿದೆ. ಭಕ್ತಿಯನ್ನು 
ವ್ಯಕ್ತಪಡಿಸಲು ಭಜನೆಯೂ ಒಂದು ದಾರಿ. ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬಂದ 
ಭಕ್ತಿಪಂಥವು ತಾಳ-ಲಯ-ಕೀರ್ತನೆ ಇವುಗಳನ್ನು ಬಳಸಿಕೊಂಡಿತು. ಇದರಿಂದಾಗಿ 
ಈವೊತ್ತಿಗೂ ಸಂಗೀತದಲ್ಲಿ ಕೀರ್ತನೆಗಳನ್ನು ಬಳಸಿಕೊಳ್ಳುವ ಕ್ರಮವಿದೆ. 


೫೬೧. ಭಗವತಿ 
"ಭಗವತಿಯೇಖುವೇಟ್ಟತೆರದಿ೦ ಕಥೆಯಾಯಿತು.' ಎಂದು ಪಂಪನು ಹೇಳುತ್ತಾನೆ. 
(ಪಂಪ ಭಾರತ ೧೦-೧೬) 
ಭಗವತಿಯೆಂದರೆ ದೇವತೆ. ದಕ್ಷಿಣ ಕನ್ನಡದಲ್ಲಿ ಭಗವತಿಯಾರಾಧನೆಯು ಈಗಲೂ 
ಇದೆ. 

“ಭಗವತಿಯೇಖುವೇಟ್ವ ತೆರದಿ೦ ಕಥೆಯಾಯ್ಕಿವರೇಜು' ಎನ್ನುವ ಮಾತು "ಪಂಪ 
ಭಾರತ'ದಲ್ಲಿ ಬರುತ್ತದೆ. (೧೦-೧೬) ಡಿ.ಎಲ್‌. ನರಸಿಂಹಾಚಾರ್ಯರು "ಭಗವತಿ - 
ದುರ್ಗಾದೇವಿಯ' ಎಂದೂ ಯುದ್ಧಗಳನ್ನು ಹೇಳುವ, ತೆಐದಿ ರೀತಿಯಿಂದ ಎಂದೂ 
ಅರ್ಥಮಾಡುತ್ತಾರೆ. (ನರಸಿಂಹಾಚಾರ. ಡಿ.ಎಲ್‌. ೧೯೭೬ ಪು.೩೪೫-೬) ಕ್ರಿಶ 
ಏಳು ಮತ್ತು ಒಂಬತ್ತನೆಯ ಶತಮಾನದ ವೇಳೆಗೆ ದಕ್ಷಿಣ ಭಾರತದಲ್ಲಿ ದುರ್ಗೆಯ 
ಪೂಜೆಯು ಹೆಚ್ಚು ಪ್ರಚಲಿತವಿತ್ತೆಂದು ವಿದ್ವಾಂಸರು ಅಭಿಪ್ರಾಯ ಪಡುತ್ತಾರೆ. ಭಾಗ 
ಆರಾಧನೆಯು ಕಿಸಪೂರ್ವದಲ್ಲಿಯೇ ಆಚರಣೆಯಲ್ಲಿದ್ದು ಚೀನಾದಿಂದ ಭಾರತಕ್ಕೆ ಡಾಯೋ 
ಸಿದ್ಧಾಂತದ ಮೂಲಕ ಬಂತೆಂದು ಚಂದ್ರ ಚಕ್ರವರ್ತಿಯವರು ಅಭಿಪ್ರಾಯ ಪಡುತ್ತಾರೆ. 
(ಅದೇ ಪು. ೮೯) ಪಂಪನ ಈ ಪದ್ಯಭಾಗವು (ಭಗವತಿಯುವಎರುವೇಳ್ವತೆರ) ಜನಪದ 
ಪರಿಸರದಲ್ಲಿ ದುರ್ಗೆಯ ಮಾದರಿಯ ಜನಪದ ದೇವತೆಯನ್ನು ಸೂಚಿಸುತ್ತದೆ. ಇದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೯೩ 


ಮುಖ್ಯವಾಗಿ ನೀಚಾರ್ಥ ಸೂಚಕವಾಗಿ ಕೃತಿಯಲ್ಲಿ ಬಂದಿದೆ. ಬಹುಶಃ ಜೈನಧರ್ಮದ 
ಪ್ರಾದುರ್ಭಾವದ ಹೊತ್ತಿನಲ್ಲಿ ಈ ತೆ ಆಚರಣೆಯು ಅರ್ಥಶೂನ್ಯವಾಗಿ 
ಕಂಡಿರಬೇಕು. ಇದಕ್ಕಾಗಿ "ಪಂಪನು ಹೀಗೆ ಪ್ರತಿಪಾದಿಸಿರಬೇಕು. ಆದರೆ seu 
ಆರಾಧನೆಯ ಗುಡಿಗಳು ದಕ್ಷಿಣ ಕನ್ನಡದಲ್ಲಿ ಮತ್ತು ಕೇರಳದ ಗಡಿ ಪ್ರದೇಶದಲ್ಲಿ 
ಈಗಲೂ ಇವೆ: ಭಗವತಿಯ ವಿಶೇಷ ಉತ್ತವ (ಕಳಿಯಾಟುವು ಹತ್ತು ವರ್ಷ, ಹನ್ನೆರಡು 
ವರ್ಷ, ಅರವತ್ತು ವಷ ೯ಗಳಿಗೊಮ್ಮೆ ನಡೆಯುತ್ತದೆ. ವರ್ಷಕ್ಕೊಮ್ಮೆ ಜಾತ್ರೆಯಿರುತ್ತದೆ. 
ಪಂಪ ಭಾರತದಲ್ಲಿ ಬರುವ 'ಭಗವತಿಯೇಟುವೇಟ್ಟ ತೆರದಿ ಕಥೆಯಾಯಿವರೇಜು' 
ಎನ್ನುವ ಮಾತನ್ನು ಲಕ್ಷಿಸಿ ಡಿ.ಎಲ್‌. ನರಸಿಂಹಾಚಾರರು ಭಗವತಿ-ದುರ್ಗದೇವಿಯ 
ಏರು ವೇಳ್ವೆ-ಯುದ್ಧಗಳನ್ನು ಹೇಳುವ ಎಂದು ಅರ್ಥ ಮಾಡುತ್ತಾರೆ. 
ದುರ್ಗೆಯು ಫಲವತ್ತತೆಯ ಮಾತೃ ದೇವತೆಯೆಂದು ದೇವಿಪ್ರಸಾದ 
ಚಟ್ಟೋಪಾಧ್ಯಾಯ ಹೇಳುತ್ತಾರೆ. ಮೊಹೆಂಜೊದಾರೋವಿನಲ್ಲಿ ದೊರೆತಿರುವ ದೇವಿಯ 
ಮೃಣ್ಮಯ ಪುತ್ಥಳಿಗಳಿಗೆ ಕೆಂಪು ಬಣ್ಣ ಬಳಿದಿರುವುದನ್ನು ಕಾಣಬಹುದು. ಈಗಲೂ 
ಕುಂಕುಮ, ಕೆಂಪು ದಾಸವಾಳ, ರಕ್ತವಸ್ತ, ರಕ್ತಫಲ ಮೊದಲಾದವು ದೇವಿಗೆ 
ಪ್ರಿಯವಾದುದೆಂಬ ಕಲ್ಪನೆಯಿದೆ. ಕೆಂಪು ದೇವತೆಯ ಪ್ರಿಯ ಬಣ್ಣವಾಗಿದ್ದು ಕೆಂಪು 
ಬಣ್ಣವು ಹುಟ್ಟಿನ ಸಂಕೇತವಾಗಿದೆ. 
ವಿವರಗಳಿಗೆ ನೋಡಿ: ರಾಮಚಂದ್ರರಾವ್‌ ಎಸ್‌.ಕೆ. ೧೯೮೧ ವಿವಾಹ ಪದ್ಧತಿಗಳು ಪುಟ. ೭೯ 
Chandra Chakravati 1963 Sex Life in Ancient India Firms P 97 
Bhattacharya Narendranath 1975 Ancient Indian Ritual and their Social Content P122 


೫೬೨. ಭರತವಂಶ 

ಹ; ಎಂದು ಶೋಕಂಗೆಯ್ಯೆ ರಾಜರಾಜಂ ಮಾಣಿಸಿ ನೀವಪ್ಪೊಡೆ ಎದಿತ 
ವೇದಿತಜ್ಞರುಂ ಭಾವಿತಾತ್ಮರುಮಾಗಿರ್ದ ಜ್ಞಾನಿಗಳ್‌ ಅಂತೆ ನೆಗಟಲಾಗದೆಂದು ನಿಜಾಗಮನ 
ವೃತ್ತಾಂತಮಂ ಸಮರವರಿಚೆ ಕ್ಛೇದಮುಮನಜೆಪಿದಡೆ ಕಿಜ್‌ದಾನುಂ ಬೇಗಂ ಕ್ರಾಂತನಾಗಿರ್ದು 
ಮಗನೆ ಕಮಲನಾಭನ ಇ! ನಳಿನಸಂಭವಹಿರಣ್ಯಗರ್ಭನ ಮಸಸ್ಪಮಭವರಪ್ಪ 
ಸೋಮವಂಶದೊಳನೇಕರರಸುಮಕ್ಕಳುಮತಿಕ್ರಾಂತರಾದರ್‌. ಅವರೊಳ್‌ ಸತ್ಯನೆಂಬವಂಗೆ 
ಭರತನೆಂಬವನಾದಂ. ಅತ ಬಚೆಕ್ಕ ಭರತಾನ್ನಯಮೆಂಬುದಾದುದು ಆ 
ಭರತಕುಲದೊಳಪ ಪತಿಮಪಬಲಪ್ಪತಾಪಂ 3 ನಹಿಬಸಾತಂಗೆ ಪುಟ್ಟರ್ದ ಶಂತನುವುಂ 
ಬಾಹ್ತಿಕನುಂವಿನುತನುಂ ದೇವಾಪಿಯುಮೆಂಬೀ ನಾಲ್ಬರ್‌ ತರಾ .! ಅಲ್ಲಿ 
ಶಂತನುಗಂಗಂಗಾದೇವಿಗಮಾಂ ಪಟ್ಟಿದೆಂ ಬಾಲ್ಯ ಹಬ ತೊಡಂಗಿ ಪರಿಗೃಹೀತ 
ಬ್ರಹ್ಮಚರ್ಯವ್ರತಪರಿಣತನಾದೆಂ ಎಮ್ಮಮ್ಮನಪ್ಪ ಗಳ ಯೋಜ) ೫ ೫೪ರ 
ಸತ್ಯವತಿಗಂ ಚಿತಾಂಗದನುಂ ಆಚರ ಗದುಂಬದಗ ತನೂಜರಾದರ್‌ 
ಅವರನ ಪರೋಕ್ಷದೊಳ್‌ ನಷ್ಟಸಂತತಿಯಾಗೆ ಕ್ಷ ೃೈಷ್ಟದ್ಯ ಪಾಯನರ ವರಪಸಾದದಿ೦ದಂಬಿಕೆಗೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /6೯೮ 


ಧೃತರಾಷ್ಟ್ರನುಂ ಅ೦ಬಾಲಿಕೆಗೆ ಪಾಂಡುರಾಜನುಂ ಅವರ ಸೂಳೆಯಪ್ಪಾಕೆಗೆ 
ವಿದುರನುಮೆಂಬ ಮೂವರ್‌ ತನೂಜರಾದರ್‌. ಇಂತು ಸೋಮವಂಶದಿಂದವಿಚ್ಛಿನ್ನಮಾಗಿ 
ಬ೦ದ ಭರತಾವ್ರಯದೊಳಿನ್ನೆವರಂ ಗೋತ್ತಕಲಹಮೆಂಬುದಾದುದಿಲ್ಲ. ನಿಮ್ಮೊಳಾದುದು 
ಇನ್ನಾನೆಂಬುದನಿಂಬುಕೆಯ್ದೆಯ ಪೊಡೆ" ಪಾಂಡವರನೊಡಂಬಡಿಸಿ ಸಂಧಿಯಂ ಮಾಡಿ 
ಪೂರ್ವಕ್ರಮದೊಳ್‌ ನಡೆವಂತು ಮಾಟೆಂ ಇನ್ನಮವರೆಮ್ದೆಂದುದಂ ಇಂಬುಕೆಯ್ಯದವರ್‌ 
ಮೀಜುವರಲ್ಲ. ನೀನುಮೆಮ್ಮ ಪೆಟ್ಟುದ೦ ಮೀಣದೆ ನೆಗಟಲ್ಪೇಟಬ್ಕುಮೆನೆ ಸುಯೋಧನಂ 


(ಸಾಹಸ ಭೀಮ ವಿಜಯ ೫-೪೪ ವ) 

ಎ೦ದು ರನ್ನನು ವಿವರಿಸುತ್ತಾನೆ. 

ಅದಕ್ಕೆ ಸಂಬಂಧಿಸಿದಂತೆ ಈ ರೀತಿಯ ವಿವರಣೆಗಳಿವೆ: 

ಎ೦ದು ಶೋಕಿಸಲಾಗಿ, ದುರ್ಯೋಧನನು, ಅವನನ್ನು ತಡೆದು, ವಿನೀವು ಎಲ್ಲವನ್ನೂ 
ತಿಳಿದವರು, ಆತ್ಮಜ್ಞಾನಿಗಳು. ಹೀಗೆಲ್ಲ ದುಃಖವಶರಾಗಬಾರದುಹಿ ಎಂದು ನುಡಿದು 
ತಾನು ಬಂದು ಉದ್ದೇಶವನ್ನೂ ಯುದ್ದನಿರ್ಧಾರವನ್ನೂ ಅರಿಕೆ ಮಾಡಿಕೊಂಡನು. 
ಭೀಷ್ಮನು ಸ್ವಲ್ಪ ಹುಟ್ಟಿದವರು ಬ್ರಹ್ಮ ಆತನು ಹೀಗೆಂದನು- ವಿಮಗನೆ, ವಿಷ್ಣುವಿನ 
ಹೊಕ್ಕುಳ ಕಮಲದಿಂದ ಹುಟ್ಟಿದವರು ಬ್ರಹ್ಮ ಆತನ ಮಾನಸಪುತ್ರರು ಸಪ್ತರ್ಷಿಗಳು. 
ಅವರಲ್ಲಿ ಜಗತ್ಪೂಜ್ಯನಾದ ಅತ್ರಿಯ ಕಣ್ಣಿಂದ ಚ೦ದ್ರನು ಉದ್ಭವಿಸಿ, ಅವನಿಂದ 
ಸೋಮವಂಶವುಂಟಾಯಿತು. ಆ ವಂಶದಲ್ಲಿ ಅನೇಕ ರಾಜರು ಆಗಿಹೋದರು. ಅವರಲ್ಲಿ 
ಸತ್ಯನೆಂಬುವನಿಗೆ ಭರತನೆಂಬ ಮಗನಾದನು. ಅವನಿಂದ ಮುಂದೆ ಆ ವಂಶ 
ಭರತವಂಶವೆಂದಾಯಿತು. ಭರತಕುಲದಲ್ಲಿ ಅಸಾಮಾನ್ಯ ಪ್ರತಾಪಿಯಾದವನು ಪ್ರದೀಪ; 
ಆತನಿಗೆ ಶಂತನು, ಬಾಹ್ಲಿಕ, ವಿನುತ ಮತ್ತು ದೇವಾಪಿ ಎ೦ಬ ನಾಲ್ಕರು ಮಕ್ಕಳಾದರು. 
ಶಂತನುವಿಗೆ ಗಂಗಾದೇವಿಯಲ್ಲಿ ನಾನು ಹುಟ್ಟಿದೆನು. ಚಿಕ್ಕಂದಿನಿಂದ ಬ್ರಹ್ಮಚರ್ಯವನ್ನು 
ಸ್ವೀಕರಿಸಿ, ಅದರಲ್ಲಿ ಪರಿಣತನಾದೆನು. ನಮ್ಮ ತಂದೆ ಶ೦ತನುವಿಗೂ ಯೋಜನಗಂಧಿ 
ಯೆನಿಸಿದ ಸತ್ಯವತಿಗೂ ಚಿತ್ರಾಂಗದ ಹಾಗೂ ವಿಚಿತ್ರವೀರ್ಯ ಎಂಬಿಬ್ಬರು ಮಕ್ಕಳಾದರು. 
ಅದು ತೀರಿದ ಬಳಿಕ ವಂಶಕ್ಕೆ ಸಂತತಿಯಿಲ್ಲದಂತಾಗಲು ವ್ಯಾಸಮುನಿಗಳು ಪ್ರಸಾದದಿಂದ 
ಅಂಬಿಕೆಗೆ ಧೃತರಾಷ್ಟ್ರನೂ ಅಂಬಾಲಿಕೆಗೆ ಪಾಂಡು ರಾಜನೂ, ದಾಸಿಗೆ ವಿದುರನೂ 
ಹುಟ್ಟಿದರು ಎಂದು ಭೀಷ್ಮನು ಹೇಳುತ್ತಾನೆ. 

ರಾಮಾಯಣದಲ್ಲಿ ಬರುವುದು ರಘುವಂಶದ ಕತೆ. ರಾಮಾಯಣವನ್ನು 
ಸೂರ್ಯವಂಶದ ಕತೆಯೆಂದೂ ಸೂರ್ಯವಂಶದವರು ಚಕ್ರವರ್ತಿಗಳಾಗಿದ್ದರೆಂದೂ 
ಹೇಳುತ್ತಾರೆ. ಮಹಾಭಾರತದಲ್ಲಿ ಬರುವುದು ಚಂದ್ರವಂಶದ ಕತೆ. ಚಂದ್ರವಂಶದ ಕತೆಯನ್ನು 
ಭರತವಂಶದ ಕತೆಯೆಂದು ಕರೆಯುವುದು ರೂಢಿ. ಚಂದವಂಶದಲ್ಲಿ ಅನಂತರ ಯದುವಂಶ 
ಮತ್ತು ಪುರುವಂಶವೆಂದು ಎರಡಾಯಿತು. “ಯದು, ಪುರುಗಳೆಂಬ ವಂಶವೆರಡಾಯ್ತು” 
ಎಂದು ಪದ್ಯಭಾಗವಿದೆ. ಸೂರ್ಯವಂಶದ ಹೆಗ್ಗಳಿಕೆಯೇನೆಂದರೆ - ಸೂರ್ಯ ಬಿಸಿಲು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೮೯೫ 


ಎಲ್ಲೆಲ್ಲಿ ಬೀಳುತದೋ ಅದೆಲ್ಲವೂ ಸೂರ್ಯವಂಶದವರ ಸೊತ್ತಾಗಿತ್ತು ಎಂದು ಹೇಳುತ್ತಾರೆ. 
ವಿವರಗಳಿಗೆ ನೋಡಿ: 8011110 Thapar 1975 The Past and Prejudice 


೫೬೩. ಭವವೈರತ್ವ 
ಪೆಂಡತಿಂಯವಮೇಗಣಮುಳಿಸನುಟೆದುಯಷಿ ೦ಯರಮೇಗೆಮುನಿಸಾಗಿ 
ಭವಸಂಬಂಧಿಯಪ್ಪ ವೈರಂ ಕಾರಣಮಾಗಿ ಕ್ರೋಧಾಗ್ಗಿ ಪೆರ್ಚೆಯೆನ್ನಂ WS 
(ಡಿ.ಎಲ್‌.ಎನ್‌. ೨೦೦೯ ಪು.೧೯೭) 
ಪಸಿವಿನಿ೦ಸುಟ್ಟೊನಂ ಕಿಚ್ಚನಿ೦ ಸುಬ್ಬಲ್ಲದುಣ್ಣೆನೆಂದು ಪ್ರತಿಜ್ಞೆಯು ಪುಲ್ಲಬೆಂಟಿಯಂ 
ಪೊಸೆದು ಕಿಚ್ಚುಮಣ್ಣೆಯ ಕೊಡನುಂ ಬೆಂಟೆಯಮಂ ಕೊಂಡು ಪೋಗಿ................... 
(ಅದೇ ಪು.೧೯೭) 
ಭವ ಸಂಬಂಧಿ ವೈರವೆಂದರೆ ಇಹಕ್ಕೆ ಸಂಬಂಧಿಸಿದ ವೈರ ಎಂದರ್ಥ. ವೈರವನ್ನು 
ಬೇರೆ ಬೇರೆ ಭವಾವಳಿಗಳಲ್ಲಿಯೂ ಬಂದು ಕಾಡುವುದು ಜೈನಧರ್ಮದ ಅನೇಕ ಕಾವ್ಯಗಳಲ್ಲಿ 
ಚಿತ್ರಿತವಾಗಿದೆ. ಇದು ಜೈನಧರಕ್ತೆ ವಿಶಿಷ್ಟವಾದುದು. ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ 
- ಪುಣ್ಯಗಳು ಮರು ಜನ್ಮದಲ್ಲಿಯೂ ಕಾಡುತ್ತವೆ. ಪಾಪ - ಪುಣ್ಯಾದಿ ಮರುಜನಕ್ಕೂ 
ಬರುತ್ತವೆ ಎಂಬುದನ್ನು ವೈದಿಕ ಧರ್ಮವೂ ನಂಬುತ್ತದೆ. 


೫೬೪. ಭಸ್ಮ ಶಯ್ಯೆ 

ಭಸ ಶಯ್ಯಾ ಈ ಬಿಸುಸುಯ್ದು ಮೆಯ್ಯನಿಕ್ಕಿದಳಾಗಳ್‌ 

ಇನು, ಕಾದಂಬರಿ, ೫-೨೦೯) 

ಕಟ್ಟುನಿಟ್ಟಾದ ಪಾಶುಪತವ್ರತವನ್ನು ಆಚರಿಸುವವರು ವಿಭೂತಿಯಿ೦ದ ಏರ್ಪಡಿಸಿರುವ 
ಹಾಸಿಗೆಯ ಮೇಲೆ ಮಲಗುತ್ತಾರೆ. ಅದಕ್ಕೆ 'ಭಸ್ಮಶಯ್ಕೆ' ಎಂದು ಹೇಳುತ್ತಾರೆ. 

ಪಶುಪತಿಯೆಂದರೆ ಶಿವ. ಶಿವನನ್ನು ಟರಬಸುವ ವತವನ್ನು ಪಾಶುಪತ 'ಪ್ರಕವೆಂದು 
ಕರೆಯುತ್ತಾರೆ. ಕಠಿಣವಾದ ಪಾಶ ವ್ರತದಲ್ಲಿ (ಎಭೂತಿಯೆಂದರೆ ವಿಶೇಷವಾಗಿ 
ಆಗುವಿಕೆ - ಪರಿವರ್ತನೆ) ಶಿವನ ಆರಾಧಕರು ವಿಭೂತಿಯನ್ನು ಧರಿಸುತ್ತಾರೆ. ಹಾಸಿಗೆಯ 
ಮೇಲೆ ಮಲಗುತ್ತಾರೆ. ಪರ್ಯಾಯವಾಗಿ ಇದು ಭಸ್ಮ (ಲೇಪನ. 

ಆಚಾರಹೀನರು. ಪಾಖಂ 1 ಸುರಾಪಾನ ಮಾಡುವವರು, ಜಟಾಭಸ [ಗಳನ್ನು 
ಧರಿಸುವವರಾಗಿದ್ದು ಇಂಥ ಮೂರ್ವ್ಯರು ನಿನ್ನ ಭಕ್ತರಾಗುವವರು ಮತ್ತು ಇಂದಾದಿಗಳ 
ಜೊತೆಗೆ ನಿನಗೆ ಹವಿರ್ಭಾಗ ದೊರೆಯಲಾರದು-ಇಂಥ ವರ್ಣನೆಗಳು ಭಾಗವತದಲ್ಲಿವೆ. 
ಶೈವ ಸಂಪ್ರದಾಯದಲ್ಲಿ ಈ ರೀತಿಯ ಅನಾಚಾರಗಳಿಗೆ ಅವಕಾಶವಿದೆ ಮತ್ತು ಇತ್ತು 
ಎಂಬುದನ್ನು ಈ ಪಂಥದ ಇತಿಹಾಸ ಬಲ್ಲವರಿಗೆ ಹೇಳುವ ಕಾರಣವಿಲ್ಲ "ಎಂದು 
ಶಂಬಾ ಪ್ರತಿಕಿಯಿಸಿದಾರೆ. 


ವಿವರಗಳಿಗೆ ನೋಡಿ: ಶಂಬಾ ಜೋತಿ ೧೯೯೯ ಸಂಪುಟ ೧ ಪುಟ. ೧೭೪ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೯೬ 


೫೬೫. ಭಾಗವತ ಮತದ ಹುಟ್ಟು 
ಭಾಗವತ ತತ್ವವು ವಿಷ್ಣು ಅಥವಾ ಭಗವತ್‌ನ ಅರ್ಚನೆಯ ಸುತ್ತ ಬೆಳೆದು ಬಂತು. 
ಇದು ಮೌರ್ಯೋತ್ತರ ಕಾಲದಲ್ಲಿ ಹುಟ್ಟಿಕೊಂಡಿತು. ವೇದಕಾಲದಲ್ಲಿ ವಿಷ್ಣು ಒಬ್ಬ 
ಕಿರುದೇವತೆ, ಅವನು ಸೂರ್ಯನನ್ನೂ, ಫಲಾಭಿವೃದ್ಧಿ. ಯನ್ನೂ ಪ್ರತಿನಿಧಿಸುವ ದೇವರು 
ಕ್ರಿ. ಪೂ. ಎರಡನೆಯ ಶತಮಾನದ ವೇಳೆಗೆ ಅವನು ನಾರಾಯಣ ಎಂಬ ಇನ್ನೊಂದು 
ದೈವದೊಂದಿಗೆ ಕೂಡಿ ನಾರಾಯಣ-ವಿಷ್ಣು ಎಂಬ ಹೆಸರನ್ನು ಪಡೆದನು. ಮೂಲತಃ 
ನಾರಾಯಣನು ಅವೈದಿಕ ಆದಿವಾಸಿ ಬಣದೇವತೆ. ಅವನನ್ನು ಭಗವತ್‌ ಎಂದೂ 
ಕರೆಯುತ್ತಿದ್ದರಾದ್ದರಿ೦ದ, ಅವನನ್ನು ಪೂಜಿಸುವವರು ಭಾಗವತರು ಎಂದು ಹೆಸರಾದರು. 
ಅವನು ಬಣದ ನಾಯಕನ ದೈವ ಅಂಶ. ಬಣದ ನಾಯಕನು ತನ್ನ ಕುಲಸ್ಥರಿ೦ದ 
ಕಾಣಿಕೆಗಳನ್ನು ಪಡೆದು, ಅವುಗಳನ್ನು ಕುಲಸ್ಥರಿಗೇ ಹಂಚುತ್ತಿದ್ದಂತೆ, ನಾರಾಯಣನು 
ತನ್ನ ಭಕ್ತರು ಅಥವಾ ಪೂಜಕರಿಗೆ ಒಳ್ಳೆಯ ಅದೃಷ್ಟದಲ್ಲಿ ಭಾಗಗಳನ್ನು ನೀಡುವವನು. 
ಇದಕ್ಕೆ ಪ್ರತಿಯಾಗಿ ಭಕ್ತರು ತಮ್ಮ ಭಕ್ತಿ ಅಥವಾ ವಿಧೇಯತೆಯನ್ನು ಅವನಿಗೆ ಸಲ್ಲಿಸಬೇಕು. 
ಎಷ್ಟು ಹಾಗೂ ನಾರಾಯಣರು ಒಂದುಗೂಡಿದ ಕಾರಣ, ಅವರ ಭಕ್ತರು ಸಹ 
ಒಂದೇ ನೆರಳಿನಲ್ಲಿ ಕೂಡಿಕೊಂಡರು. ಅವರಲ್ಲಿ ಒಬ್ಬ ವೈದಿಕ ಹಾಗೂ ಮತ್ತೊಬ್ಬ 
ಅವೈದಿಕ ದೇವರುಗಳಾಗಿದ್ದರೂ, ಎರಡು ಸಂಸ್ಕೃತಿಗಳು, ಎರಡು ಬಗೆಯ ಜನ 
ಹಾಗೂ ಆ ಎರಡು ದೇವತೆಗಳೂ ಒಂದುಗೂಡಿದರು. ಕ್ರಮೇಣ ವಿಷ್ಣುವು ಪಶ್ಚಿಮ 
ಭಾರತದ ವೃಷ್ಟಿ ಬಣ್ಣದ ಕಥಾನುಕತಿತ ನಾಯಕನಾದ ಕೃಷ್ಣ-ವಾಸುದೇವನೆಂದೂ 
ಪರಿಗಣಿಸಲ್ಪಟ್ಟನು. ಕೃಷ್ಣ ಹಾಗೂ ವಿಷ್ಣುಗಳು ಒಂದೇ ಎಂದು ತೋರುವ ಸಲುವಾಗಿ 
ಮಹಾಭಾರತ ಮಹಾಕಾವ್ಯವನ್ನು ಪುನರ್ರಚಿಸಲಾಯಿತು. ಸುಮಾರು ಕ್ರಿ. ಪೂ. ೨೦೦ರ 
ವೇಳೆಗೆ ಈ ಮೂರು ವಾಹಿನಿಗಳ ಭಕ್ತರು ಹಾಗೂ ದೇವತೆಗಳು ಒಂದಾದರು. ಇದರ 
ಪರಿಣಾಮವಾಗಿ ಭಾಗವತ ತತ್ವ ಅಥವಾ ವೈಷ್ಣವ ಮತಧರ್ಮವು ರೂಪುಗೊಂಡಿತು. 
ಎಷ್ಟು-ನಾರಾಯಣ-ಕೃಷ್ಣ ಎಂಬ ಪದಗಳು ಕಾಲಾನಂತರದಲ್ಲಿ ಬೇರೆ ಬೇರೆ 
ರೂಪಗಳನ್ನು ಪಡೆದವು. ಭಾಗವತ ಪಂಥದ ಅಭ್ಯುದಯವು ಮಧ್ಯಯುಗೀನ ಕಾಲಘಟ್ಟ 
ಕರ್ನಾಟಕದಲ್ಲಿ ವಿಶಿಷ್ಟ ಪರಂಪರೆಯನ್ನು ರೂಪಿಸಿತು. ಅಷ್ಟೇ ಅಲ್ಲ ಭಾಗವತ 
ಮತಾವಲಂಬಿಗಳು ಶ್ರೀ ಕೃಷ್ಣನನ್ನು ಆರಾಧ್ಯ ದೈವವೆಂದು ಕೊಂಡಾಡಿದರು. 
ವಿವರಗಳಿಗೆ ನೋಡಿ: ಆರ್‌.ಎಸ್‌. ಶರ್ಮ ೨೦೦೭ ಪ್ರಾಚೀನ ಭಾರತ ಪುಟ. ೨೧೩ 


೫೬೬. ಭಾರ್ಗವ ಪರ್ಣಶಾಲೆ 

ಚ)... ಭಾರ್ಗವ ಪರ್ಣಶಾಲೆಯೊಳೆಡೆಮಾಡಿಕೊಂಡು 

ಬ್ರಹ್ಮಲೋಕ ಮಿರ್ಪಂತಿರ್ದ ಬ್ರಹ್ಮಸಭೆಯೊಳಗೆ 

ದೇವ ಬ್ರಾಹ್ಮಣರಾಗಿರ್ದರನ್ನೆಗಂ (SS (ಪಂಪ ಭಾರತ ೩-೩೯ವ) 
ಆ ಪಟ್ಟಣವನ್ನು ಪ್ರವೇಶಿಸಿ ಎಲ್ಲಿಯೋ ಬೀಡು ಬಿಡಲು ಅವಕಾಶ 


ಸ ಸ ಸ ಸ ಸ ಎಸಬ ಸಸ ಚಚ ಟಟ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೯೭ 


ದೊರೆಯದೆ ಒಂದು ಕುಂಬಾರನ ಗುಡಿಸಲಿನಲ್ಲಿ (ಭಾರ್ಗವ ಪರ್ಣಶಾಲೆ) 
ಉಳಿದುಕೊಂಡು ಬಹ್ಮಸಭೆಯಲ್ಲಿ ದೇವ ಬ್ರಾಹ್ಮಣರಂತಿದ್ದರು. 

ಭಾರ್ಗವ ಪರ್ಣಶಾಲೆಯೆಂದರೆ ಕುಂಬಾರನ ಗುಡಿಸಲು. ಇದು ಆ ಕಾಲದ 
ಕುಂಬಾರರ ಪರಿಸ್ಥಿತಿಯನ್ನು ವಿವರಿಸುತ್ತದೆ. ಕುಂಬಾರರು ಗುಡಿಸಲಲ್ಲಿ ವಾಸ ಮಾಡಿದರೆ 
ಸ್ಥಾನಕ್ಕೆ ಕುಂದು ಎ೦ಬ ಭಾವನೆಯೂ ಇಲ್ಲಿ ವ್ಯಕ್ತವಾಗಿದೆ. 


೫೬೭. ಭೂಮಿಯ ಬಿಡುವುದು 

ಅಂತುಮಲ್ಲದೆಯುಂ ಆತ್ಮಾರ್ಥಂ ಪೃಥಿವೀಂ ತ್ಯಜೇತ್‌, ತನ್ನ ನಿಮಿತ್ತಮಾಗಿ 
ಭೂಮಿಯಂ ಬಿಡುವುದೆಂಬ ನೀತಿಶಾಸ್ತಮುಂಟು. ತಾನುಳ್ಳುಡೆ ಮೂರು ಲೋಕಮುಂಟು 
ಎ೦ಬ ನಾಣ್ನುಡಿಯು೦ಟು. ಆತ್ಮರಕ್ಷಣಮೇ ಪರಮ ಪುರುಷಾರ್ಥಮೆಂಬ 
ಸರ್ವಜನಸ ಸಮ್ಮತಮಂ ಕೇಳ್ಗು೦ 

(ಕರ್ಣಾಟಕ ಪಂಚತಂತ್ರ ಭೇದಪ್ರಕರಣ, ೩ ವಚನ) 

“ಆತ್ಮಾರ್ಥಂ ಪೃಥಿವೀಂ ತ್ಯಜೇತ್‌' ಎ೦ಬ ಸಂಸ್ಥ ತ ವಾಕ್ಕದ ವಿಸರಣೆಯಿದೆ. 
ತಾನುಳ್ಳಡೆ "ಮೂರು ಲೋಕಮ0ಟ3 ಎಂಬ ನಾಣ್ಮುಡಿಯನ್ನು ಪಂಚತಂತ್ರದಲ್ಲಿ 
ವಿಸ್ತರಿಸಲಾಗಿದೆ. ಆತ್ಮದ ರಕ್ಷಣೆಯೇ ನಿಜವಾದ ಪುಕುಷಾರ್ಥ ಓದು ಸರ್ವಜನ 
ಸಮ್ಮತವಾದುದೂ ಹೌದು. ಆತ್ಮದ ಕಾರಣಕ್ಕೆ ಭೂಮಿಯನ್ನು ತ್ಯಜಿಸುವುದು ತಪ್ಪಲ್ಲ. 
ಆತ್ಮರಕ್ಷಣೆಯು ಮನುಷ್ಯನಿಗೆ ಪ ಪ್ರಧಾನವೆನು ವುದು ಇದರ ಭಕತ 

ಭಂಡಾರವು ಸವೆದರೆ; ಪ್ರಜೆಗಳು ಕೆಟ್ಟರೆ, ಹಗೆಯು ಸಮೀಪದಲ್ಲಿದ್ದರೆ ಆ ದೇಶವನ್ನು 
ಬಿಟ್ಟು ಹೋಗಬೇಕು ಎಂಬ ಮಾತು ಪಂಚತಂತ್ರದಲ್ಲಿ ಬರುತ್ತದೆ. (ಕರ್ಣಾಟಕ ಪಂಚತಂತ್ರ, 
ಭೇದ ಪ್ರಕರಣ, ೧೪ ವಚನ) 


೫೬೮. ಭೈಕ್ಸ್ಯ 
“ಲೋಗರ ಮನೆಗಳೊಳ್‌ ಭೈಕ್ವಮ೦ ಬೇಡಿ ಮನೆ ಮನೆಯಂ ತೊಟಲ್ಲು” 
(ಡಿ.ಎಲ್‌. ನರಸಿಂಹಾಚಾರ್‌ ೨೦೦೯ ಪುಟ. ೧೬೬) 
“ಬೆ ೈಕಂದಿರಿದಿನ್ನಪ್ಲೊಡೆ' ಎಂದು ವಡ್ಡಾರಾಧನೆಯಲ್ಲಿ ಬರುತ್ತದೆ. ಬೈಕಂದಿರಿದು 
೫ ಭಿಕ್ಷೆಗಾಗಿ ತಿರುಗಿ ಎನ್ನುವ ಅರ್ಥ. ಅಗ್ನಿ ಭೂತಿಯು ಭೈಕ್ಹಾನಿಮಿತ್ತ ಚರಿಗೆಗೆ 
ತೆರಳಿದ ಉಲ್ಲೇಖವು ವಡ್ಡಾರಾಧನೆಯಲ್ಲಿ ಬರುತ್ತದೆ. ಕ 
ಭಿಕ್ಷೆಯಲ್ಲಿ ಬೇರೆ ಜೇಕೆ ವಿಧಗಳಿವೆ. ಒಂದು “ಯತಿಗಳು ಬೇಡುವ ಭಿಕ್ಷೆ. ಇದನ್ನು 
ಚರಿಗೆಯಂದು. ಕರೆಯುತ್ತಾರೆ. ಇನ್ನೊಂದು ಬಡತನದ ಕಾರಣಕ್ಕಾಗಿ ಜೀ ಭಕ್ಷ 
ಈ ಎರಡರ ಉಲ್ಲೇಖವೂ ವಡ್ಡಾರಾಧನೆಯಲ್ಲಿ ಬರುತ್ತದೆ. ಮಂಗಳೆ ಜೇಡುವ 


ಭಿಕ್ಷೆಯು ಸೀಮಿತವಾದುದು. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅವರು ಭಿಕ್ಷೆ ಬೇಡುತ್ತಾರೆ. 
ಬಡತನದಿಂದ ಬೇಡುವ ಭಿಕ್ಷೆಗೆ ಮಿತಿಯಿಲ್ಲ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /ಆ೯೮ 


೫೬೯. ಭೋಜನ 
ಪ್ರಾಸುಕಮಪ್ಪಾಹಾರಮನಾದಮಾನುಂ ಭಕ್ಷಿಯಿಂದಂ ಬಡ್ಡಿಸೆಯುಂಡಿನ್‌ ಬಚಕ್ಕೆ...... 
(ಡಿ.ಎಲ್‌.ಎನ್‌. ವಡ್ಡಾರಾಧನೆ. ಪು. ೧೭) 
ಸದ್ಯ ಮದುವೆಯಾದ ಹುಡುಗಿಯರು, ಮದುವೆಯಾಗದ ಹುಡುಗಿಯರು, 
ರೋಗಿಗಳು ಮತ್ತು ಗರ್ಭಿಣಿಯರು ಇವರಿಗೆ ಮೊದಲು ಊಟ ನೀಡಬೇಕು ಎಂದು 
ಮನು ಹೇಳುತ್ತಾನೆ. 
ಅನ್ನ, ವಸನ, ವಸತಿ ಇವು ಮೂರು ಮನುಷ್ಯನ ಪ್ರಮುಖ ಸಮಸ್ಯೆಗಳಾಗಿವೆ. 
ದೇಹಧಾರಣೆಗೆ ಭೋಜನವು ಅತ್ಯಗತ್ಯ ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಎನ್ನುವುದು 
ಒಂದು ಮತ. ಅನ್ನ, ವಸನ, ವಸತಿ ನಿರಾಕರಣೆಯು ಜೈನಧರ್ಮದ ಪ್ರಮುಖ ನಿಲುವಾಗಿದೆ. 
ಇವೆರಡೂ ಜೀವನದ ದೃಷ್ಟಿಕೋನಗಳನ್ನು ವಿವರಿಸುತ್ತವೆ. 
ವಿವರಗಳಿಗೆ ನೋಡಿ: ಚಕ್ರಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ್ಮೃತಿ ೧-೧೧೪. 


ಮ 


೫೭೦. ಮಂಡಲ 

ತಜೆಸಂದು ಲಾಟರೊಳ್‌ತ 

ಳಿ ಚೆದೇಖ೦ ಪೇಟ್‌ ಕೇಳ್ದು ಮಂಡಲಮಿನ್ನುಂ 

ತಿಉುನೀರಿಕ್ಕುವುದೆನಿಸಿದ 

ತಜ್‌ಸಲವಿನ ಚಲದ ಬಲದ ಕಲಿ ನರಸಿಂಹಂ.. (ಪಂಪಭಾರತ ೧-೩೩) 

ರಾಜ್ಯವೆನ್ನುವುದನ್ನು ಪಂಪನು ಮ೦ಡಲವೆಂದು ಕರೆಯುತ್ತಾನೆ. 

ರಾಜಧಾನಿಯ ಸುತ್ತಮುತ್ತಣ ಭಾಗವನ್ನು ರಾಜನೇ ನೇರವಾಗಿ ಆಳುತ್ತಿದ್ದು, 
ಉಳಿದ ರಾಜ್ಯಗಳನ್ನು ಮಂಡಲಗಳಾಗಿ ಎಂಗಡಿಸುತ್ತಿದ್ದನು. ಹಾಗೆ ವಿಂಗಡಿಸಿ ಒಂದೊಂದು 
ಮಂಡಲಕ್ಕೂ ಮಂಡಲೇಶ್ವರನನ್ನು ನೇಮಿಸುತ್ತಿದ್ದನು. 

ಪೊನ್ನನ ಶಾಂತಿಪುರಾಣದ ಮಂಡಲಿಕನು ಪಟ್ಟಣವನ್ನು ಆಳುವ ವಿಷಯ ಬರುತ್ತದೆ. 

| (೧-೬೭) 

ಊರನ್ನು (ಗ್ರಾಮವನ್ನು) ಆಳುವವನು ಗಾವುಂಡ. ಮಂಡಲವನ್ನು ಆಳುವವನು 
ಮಂಡಲಿಕ. ರಾಜನ ಅನಂತರದ ಮಹಾಮಂಡಲೇಶ್ಚರನದು. ಅದರ ಅನಂತರ 
ಮಂಡಲೇಶ್ವರ. ಇದು ರಾಜಸತ್ತೆಯ ಅಧಿಕಾರದ ವಿಭಾಗ ಕ್ರಮಗಳನ್ನು ಸೂಚಿಸುತ್ತವೆ. 
ಯಾರು ಮಂಡಲವನ್ನು ಆಳುತ್ತಾರೋ ಅವರು ಮಂಡಲಿಕರು. 

ಚಕ್ರವರ್ತಿಯ ಅನ೦ತರ ಬರುವವನು ಮಹಾಮಂಡಳಿಕ. ಅವನ ಅಧಿಕಾರವು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೪೯೯ 


ಚಕವರ್ತಿಗಿಂತ ಕಡಿಮೆ. ಮಹಾಮಂಡಳಿಕನು ಚಕ್ರವರ್ತಿಯ ಕೈ ಕಳಗಿನವನೂ ಹೌದು. 

"ಮಂಡಲ'ವೆನ್ನುವುದು ಪ್ರದೇಶವನ್ನು ಗುರುತಿಸಿಕೊಳ್ಳುವ ಮಾತು. ವಸಾಹತು 
ಪೂರ್ವದ ರಾಜಕೀಯ ಪರಿಭಾಷೆಯನ್ನು ರನ್ನನು ಇಲ್ಲಿ ಹೇಳಿದ್ದಾನೆ : 

ಆರಂಭಕಾಲದಲ್ಲಿ ಸಾಮ೦ತರಾಜರ ಆಶ್ರಯದಿಂದ ಅಷ್ಟಷ್ಟೇ ಏಳಿಗೆ ಹೊಂದುತ್ತಾ 
ಬಂದು, ಮಂಡಲೇಶ್ವರ (ಚಾವುಂಡರಾಯ) ನಿಂದ ಅತ್ಯಂತವಾದ ಅಭ್ಯುದಯವನ್ನು 
ಪಡೆದ ಕವಿ ರನ್ನನು ಚಕ್ರವರ್ತಿಯಿಂದ ಉತ್ತರೋತ್ತರವಾಗಿ ಅಭಿವರ್ಧಿಸಿದನು. 

ಸಾಮಂತರಾಜರು ಮ೦ಡಲೇಶ್ವರನ ಅನಂತರದವರು. ಚಕ್ರವರ್ತಿ ಪದವಿ - 
ಅನಂತರ ಮಂಡಲೇಶ್ವರ ಅದರ ಸಾಮಂತರ ರಾಜರು - ಹೀಗೆ ಮುಂದುವರಿಯುತ್ತದೆ. 
ರನ್ನನು ತನ್ನ ಒಡೆಯನನ್ನು ಈ ರೀತಿಯಾಗಿ ಗುರುತಿಸಿದ್ದಾನೆ. 

ಅವರವರ ಆಳಿಕೆಯ ಪ್ರದೇಶದಲ್ಲಿ ಅಧಿರಾಜರಿಗಿದ್ದ ಸ್ಥಾನಮಾನಗಳೇ, ಗೌರವಗಳೇ 
ಸಾಮಂತರಿಗೂ ಇದ್ದವು. ಅಧಿರಾಜರಂತೆಯೇ ಇವರು ಮಂತ್ರಿಗಳನ್ನೂ, ಸೇನೆಯನ್ನೂ 
ಇತರ ಅಧಿಕಾರಿವರ್ಗವನ್ನೂ ಪಡೆದಿದ್ದರು. ಸಾಮಂತರಂತೆಯೇ ಮಂಡಲೇಶ್ವರರು 
ಅಧಿರಾಜನ ಅಧೀನರು, ತಮ್ಮ ಆಳಿಕೆಯ ಪ್ರದೇಶದಲ್ಲಿ ಸರ್ವಾಧಿಕಾರಿಗಳು, ಆದರೂ 
ಇಬ್ಬರಿಗೆ ಒಂದು ಸಣ್ಣ ವ್ಯತ್ಯಾಸವಿರುವಂತೆ ಕಾಣಿಸುತ್ತದೆ. ಸಾಮಂತರು ಯಾವುದೇ 
ಪ್ರಾಂತವನ್ನು ಮೊದಲಿನಿಂದಲೂ ಆಳುತ್ತಾ ಬಂದಿರತಕ್ಕವರು, ಅಧಿರಾಜನು ತಮ್ಮನ್ನು 
ಗೆದ್ದಿರುವುದರಿ೦ದ ಅವನ ಅಧೀನರು ಮತ್ತು ಹ ಸಿಕ್ಕಿದಾಗ ಸ್ಪತಂತ್ರರಾಗಲು 
ಹವಣಿಸುವವರು. ಮಹಾಮಂಡಲೇಶ್ವರರನ್ನು ರಾಜ್ಯದ ಬೇರೆ ಬೇರೆ "ಮಂಡಲ 
ಅಥವಾ ಭಾಗಗಳಿಗೆ ಅಧಿರಾಜನು ನೇಮಿಸುತ್ತಿದ್ದಂತೆ ಕಾಣುತ್ತದೆ. ಇದಕ್ಕೆ ಸ್ಪಷ್ಟ ಷ ನಿದರ್ಶನವು 
ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಶಾಸನದಲ್ಲಿದೆ. ಕುಡಿಯರ ನ ನುಗುನಾಡ 
ಅಧಿಪತಿಯೂ ಆದ ರವಿಗನಿಗೆ ಚೋಳಚಕ್ರವರ್ತಿಯು ಸತ್ತಿಗೆ, ಶಂಖ, ರುಲ್ಲಳಿ 
ಮುಂತಾದುವನ್ನು ಕೊಟ್ಟು "ಮಂಡಳೀಕ ಪದವಿ'ಯನ್ನು ದಯಪಾಲಿಸಿದಂತೆ ಆ ಶಾಸನವು 
ಹೇಳುತ್ತದೆ. 

ಮಂಡಲೇಶ್ವರ ಮತ್ತು ಸಾಮಂತರಿಗೂ ರಾಜರಂತೆಯೇ ಪ್ರತ್ಯೇಕ ಧ್ವಜ, ಲಾಂಛನ 
ಗಳಿದ್ದುವು. ಅವರಿ ರಾಜರಂತೆ ತಮ್ಮ ತಮ್ಮ ಆಳಿಕೆಯ ಭಾಗಗಳಲ್ಲಿ ದೇಶಸ ೦ಚಾರವನ್ನು 
ಕೈಗೊಂಡು ಜನರ ಕಷ್ಟಸುಖಗಳನ್ನು ವಿಚಾರಿಸುತ್ತಿದ್ದ ಪ್ರಸ್ತಾಪ ಅಲ್ಲಲ್ಲಿ ಬಂದಿದೆ. 
ಯುದ್ಧದ ಸಮಯದಲ್ಲಿ ಇವರು ತಮ್ಮ ೬೫ ಸಹಾಯಕ್ಕೆ ಹೋಗಿ ಅನೇಕ 
ದೇಶಗಳನ್ನು ಗೆದ್ದು ಕೊಟ್ಟದ್ದು ಉಂಟು, ಆದ್ದರಿಂದಲೇ ಸಾಮಂತರನ್ನು 
ಚಕ್ರವರ್ತಿಯು ಕಟ್ಟಿಕೊಂಡ ನಚ್ಚಿನ ಅಲಗುಗಳೆಂದು ವರ್ಣಿಸಿರುವುದು. ಮ 
ಮಂಡಲೇಶ್ವರ ಬಜ ವುದು ಮಂಡಳೇಶ್ವರ ಎನ್ನುವ ಪದವಿಗಿ೦ತ ದೊಡ್ಡದು ಎಂಬುದು 
ಸ್ಪಷ್ಟವಾಗಿದೆ. ಒಬ್ಬ ಮಹಾಮಂಡಳೇಶ್ವರನ ಅಧೀನದಲ್ಲಿ ಹಲವು ಮಂಡಳೇಶ್ವರರಿರುತ್ತಿದ್ದ 
ರೆಂದು ಕಾಣುತ್ತದೆ. ಶ್ರೀಮನ್ಮಹಾಮಂಡಳೇಶ್ವರ ಜಗದೇಕಮಲ್ಲ ಮಲ್ಲದೇವನು ನಲವತ್ತು 
ನಾಲ್ಡರು ಮಂಡಳಿಕರ ತಲೆಗಳನ್ನು ತೆಗೆದುಕೊಂಡ ಶೂರನಾಗಿದ್ದನೆಂದು ಶಾಸನವೊಂದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೦೦ 


ಹೇಳುತ್ತದೆ. “(ನಲವತ್ತು ನಾಲ್ವರ್‌ ಮಂಡಳಿಕರ ತಲೆಗೊ೦ಡ ಗಂಡ)” ಮಂಡಲೇಶ್ವರರು 

ಮಹಾಮಂಡಲೇಶ್ವರನಿಗೆ ಕಪ್ಪವನ್ನು ಕೊಡುತ್ತಿದ್ದಂತೆ ಶಾಸನವೊಂದರಿಂದ ತಿಳಿದುಬರುತ್ತದೆ. 

ಮಹಾಮಂಡಲೇಶ್ವರರು ತಮ್ಮ ಆಳಿಕೆಯ ಪ್ರದೇಶದ ಆದಾಯದ ಒಂದು ಭಾಗವನ್ನು 
ಚಕ್ರವರ್ತಿಗೆ ಸಲ್ಲಿಸುತ್ತಿದ್ದರು. 

ವಿವರಗಳಿಗೆ ನೋಡಿ: ಡಾ. ಎಂ. ಚಿದಾನಂದಮೂರ್ತಿ ೨೦೦೮ 

ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಪುಟ. ೩೭೭-೩೭೮-೩೭೯ 


೫೭೧. ಮಂತ್ರ 

“ಆಳೋಚಿಸಿ ನಿಕ್ಚಿತಮಂತ್ರರಾಗಿ” (ಪಂಪ ಭಾರತ ೧-೮೪ ವ) ಮಂತ್ರವೆಂದರೆ 
ಇಲ್ಲಿ ಆಲೋಚನೆ. 

ಮಂತ್ರವು ಹೊಅಪಟ್ಟಲ್ಲಿ ಕಾರ್ಯವು ಕೆಡುವುದು ; ಅದು ಕಾರಣಮದು ಎಲ್ಲಾ 
ಕಡೆಯಿಂದಲೂ ಗೋಪ್ಯವಾಗಿ ರಕ್ಷಿಸಲಡತಕ್ಕದ್ದು 

(ಕರ್ಣಾಟಕ ಪಂಚತಂತ್ರ ಭೇದ ಪ್ರಕರಣ, ೧೪೨ ವಚನ) 

ಮಂತ್ರವನ್ನು ರಹಸ್ಕವಾಗಿಟ್ಟುಕೊ೦ಡಿರುವುದು ಅಗತ್ಯ. ಅದನ್ನು ಹೊರಗೆಡಹಿದರೆ 
ಕಾರ್ಯ ಕೆಡುವುದು. ಬಿಲ್ಲಾಅನೆಚ್ಚಂಬು ಒರ್ಬನ ಕೊಲ್ಬುದೋ ಕೊಲ್ಲದೋ ಸಂದೇಹವು; 
ಬುದ್ದಿವಂತರ ಮಂತ್ರವು ಅರಸುಸಹಿತವಾಗಿರ್ದ ರಾಜ್ಯವನ್ನೇ ಕಿಡಿಸುವುದು. (ಕರ್ಣಾಟಕ 
ಪಂಚತಂತ್ರ, ವಿಶ್ವಾಸ ಪ್ರಕರಣ, ೨೧೫ ಶ್ಲೋಕ) 

ಬಾಣವು ಒಬ್ಬನನ್ನು ಕೊಲ್ಲುವುದೋ - ಇಲ್ಲವೋ ಸಂದೇಹ. ಆದರೆ ಬುದ್ದಿವಂತರ 
ಮಂತ್ರವು ಅರಸು ಸಹಿತವಾಗಿರ್ದ ರಾಜ್ಯವನ್ನೇ ಕೆಡಿಸುವುದು. 

ಉಗುರಿಂದ ಚಿವುಟಲಪುದಂ ಕೈಮೀಜೆದೊಡೆ ಕೊಡಲಿಯಿಂದೆಯುಂ ಕಡಿಯಲರಿದು. 

(ಕರ್ಣಾಟಕ ಪಂಚತಂತ್ರ ಮಿತ್ರಕಾರ್ಕ ಪ್ರಕರಣ, ಪು. ೧೯೯) 

ಉಗುರಿನಿಂದ ಚಿವುಟಲು ಸಾಧ್ಯವಾಗಬಹುದಾದ್ದನ್ನು ಮೀರಿದರೆ ಕೊಡಲಿ 
ಯಿಂದಲೂ ಕಡಿಯಲಾಗದು. ಇದು ನಾಣ್ನುಡಿ. 

ಉಪನಿಷತ್ತುಗಳಲ್ಲಿ ಮಂತ್ರಗಳು ನಾಲ್ಕು ತೆರನಾಗಿವೆ: ಮೂರು ಪ್ರಧಾನವಾಗಿ 
ಯಜ್ಞಕ್ಕೆ ಸಂಬಂಧಿಸಿದವು ೧) ಪಠಿಸಲು ಯೋಗ್ಯವಾದ ಪದ್ಯಗಳು (ಯಚ್‌), ೨) 
ಹಾಡಲು ಯೋಗ್ಯವಾದ ಪದ್ಯಗಳು (ಸಾಮನ್‌) ಮತ್ತು ೩) ಗದ್ಯರೂಪವಾದ ಪದ 
ಸಮುದಾಯ (ಯಜಸ್‌) ಮತ್ತು ಕೊನೆಯದಾಗಿ ೪) ಮೊದಲನೆಯ ಮತ್ತು ಮೂರನೆಯ 
ವಿಧಗಳಿಂದ ರೂಪಭೇದವಿಲ್ಲದಿದ್ದರೂ "ಮಂತ್ರ' (ಯಕ್ಷಿಣೀ ವಿದ್ಯೆ) ಮಾಟ ಮತ್ತು 
ಸಂಸ್ಕಾರ (ವಿವಾಹ, ಅಭಿಷೇಕ, ಪ್ರೇತಕರ್ಮ ಮುಂತಾದವು)ಗಳಿಗೆ ಸಂಬಂಧಿಸಿದುವು. 
ಸಂಧಿನಿಯಮಗಳನ್ನನುಸರಿಸಿ ಸುವ್ಯವಸ್ಥಿತವಾದ ಈ ಮೇಲೆ ಹೇಳಿದವುಗಳೊಂದೊಂದರ 
ಒಟ್ಟು ಕೂಡಿಸಿದ ರೂಪವೇ ಸಂಹಿತೆ - ಯಗ್ಮೇದಸಂಹಿತೆ, ಸಾಮವೇದಸಂಹಿತೆ, 
ಯಜುರ್ಮೇದಸಂಹಿತೆ (ಬ್ರಾಹ್ಮಣ ಭಾಗ ಸೇರಿಯೇ ಅಥವಾ ಸೇರದೆಯೇ ಇದೆಯೇ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೦೧ 


ಎಂಬುದರ ಆಧಾರದಿಂದ “ಕೃಷ್ಣ” ಮತ್ತು “ಶುಕ್ಷ”) ಮತ್ತು ಅಥರ್ವವೇದ ಸಂಹಿತೆ. 
ಇವುಗಳನ್ನವಲಂಬಿಸಿದ “ಬ್ರಾಹ್ಮಣ”ಗಳು ಯಜ್ಞಗಳನ್ನು ವಿಸ್ತರಿಸಿ ಪ್ರಶ೦ಸಿಸುವ ಗದ್ಯರಚನೆ 
ಗಳು, ಇವು ಒಂದೊಂದು ಸಂಹಿತೆಗೂ ಸೇರಿಕೊಂಡಿದ್ದು ಮುಂದಿನ ಅಧ್ಯಾಯದಲ್ಲಿ 
ವಿವರಿಸಲಾಗುವ ತರ್ಕಾತೀತವೂ ತಾತ್ತಿಕವಿಷಯಕವೂ ಆದ ಅರಣ್ಯಕಗಳು ಮತ್ತು 
ಉಪನಿಷತ್ತುಗಳನ್ನು ತಮ್ಮೊಳಗೆ ಹೊಂದಿವೆ. ಪ್ರತಿಯೊಂದು ಸಂಹಿತೆಯೂ ಕೆಲವು 
ಬ್ರಾಹ್ಮಣಗಳೂ ಕಾಲಕ್ರಮದಲ್ಲಿ ಶಾಖಾ ಭೇದಗಳನ್ನು ಹೊಂದಿದವು. ಮಂತ್ರಗಳು 
ಪವಿತ್ರವಾದವು ಎ೦ಬ ನಂಬಿಕೆಯಿದೆ. ಆರಾಧನೆಯಲ್ಲಿ ಮಂತ್ರಗಳು ಮಹತ್ವದ ಪಾತ್ರವನ್ನು 
ವಹಿಸುತ್ತದೆ. “ದೈವ ಮಂತ್ರಾಧೀನಂ” ಎ೦ಬ ಸೂತ್ರಸಿದ್ದ ವಾಕ್ಯವಿದೆ. 
"ಬ್ರಹ್ಮ ಎಂಬ ಶಬ್ದವು ಖಕ್‌ ಸಂಹಿತೆಯಲ್ಲಿ "ಮಂತ್ರ' ಎಂಬ ಅರ್ಥಕ್ಕೆ 
ಪರ್ಯಾಯವಾದ ಪದವಾಗಿದೆ. 
ವಿವರಗಳಿಗೆ ನೋಡಿ: ಸ್ವಾಮಿ ರಂಗನಾಥಾನಂದ ೧೯೭೪ ಉಪನಿಷತ್ತು ಸಂದೇಶ 
ಡಿ.ವಿ.ಜಿ. ೧೯೯೬ ಭಗವದ್ಗೀತೆ 
ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸ್ವಾಮಿಗಳವರು ೧೯೭೩ ತೈತ್ರಿರೀಯೋಪನಿಷತ್ತು 
ಶೇಷ ನವರತ್ನ ೧೯೮೯ ನಾಲ್ಕು ವೇದಗಳು ಪುಟ. ೭೯ 
೫೭೨. ಮಂತ್ರಾಲೋಚನೆ 
ಮಂತ್ರಿಯೊಂದಿಗೆ ರಾಜನು ಏಕಾಂತದಲ್ಲಿ ಚರ್ಚಿಸುವುದನ್ನು ಮಂತ್ರಾಲೋಚನೆ 
ಯೆಂದು ಕರೆಯುತ್ತಾರೆ. ಮಂತ್ರಾಲೋಚನೆಯು ಗೌಪ್ಯದ್ದು ಪ್ರಾಚೀನ ರಾಜಕೀಯದಲ್ಲಿ 
ರಾಜ ಮಂತ್ರಿಯ ಸಂಬಂಧವು ಗಟ್ಟಿಯಾದುದು. ಗೌಪ್ಯದ ಅನೇಕ ಸಂಗತಿಗಳನ್ನು 
ಮಂತ್ರಿಯೊಂದಿಗೆ ರಾಜನು ಸಮಾಲೋಚಿಸುತ್ತಾನೆ. ಪ್ರಾಚೀನ ರಾಜಕೀಯ ವ್ಯವಸ್ಥೆಯಲ್ಲಿ 
ರಾಜನು ಮಂತ್ರಿ, ಸೇನಾಧಿಪತಿ, ಪುರೋಹಿತರೊಂದಿಗೆ ಮಂತ್ರಾಲೋಚನೆ ಮಾಡಿ 
ನಿರ್ಧಾರಕ್ಕೆ ಬರುತ್ತಿದ್ದರು. ಆದರೆ ಇದಕ್ಕೆ ಲಿಖಿತ ರೂಪವಿರುತ್ತಿರಲಿಲ್ಲ. 
(ಶಾಂತಿಪುರಾಣ ೨-೮೧ ವ) 


೫೭೩. ಮಂತ್ರಿ 
ಆರ್‌ ಕೆಲಂಬರ್‌ ನೀತಿಕುಶಲರ್‌ ದಂಡಸಾಹಸವ ಯವಹ ಅಸಾಧ್ಯಮಪ್ಪ 
ಕಾರ್ಯಂಗಳಂ ಸಾಮದಿಂದವೆ ಮಾಡಿ ನೃಪಂಗೆ ಸಂತೋಷಬಡಿಸುವರ್‌ ಅವರೀಗಲೆ 
ಮಂತ್ರಿಗಳ್‌ ಆರ್‌ ಕೆಲಂಬರ್‌ ತೆಅನಜೆಯದೆ ನಿಸ್ನಾರಮಾಗಿ ಅಲ ಫಲವಹಂತಹವನೆ 
ಮಾಡಲಿಚ್ಛಿಸಿಹರ್‌ ಅವರ್‌ ದಂಡಾಧಮರೆನಿಸಿಕೊಂಬರ್‌; ಅವರ ದುರ್ಣಯ 
ಚೇಫ್ಟೆಗಳಿಂದ ನೃಪನೈಶ್ವರ್ಯಂ ತೊಲೆಯಲ್ಲಿ ತೂಗಿಸಿ ಕೊಂಬುದು. 
(ಕರ್ಣಾಟಕ ಪಂಚತಂತ್ರ ಭೇದ ಪ್ರಕರಣ, ವಚನ ೧೨೦) 
ನೀತಿ ಕುಶಲರಾದವರು ದಂಡ-ಸಾಹಸಮಯವಾದ ಅಸಾಧ್ಯ ಕಾರ್ಯಗಳನ್ನು 
ಸಾಮದಿಂದ ಮಾಡಿ ನೃಪನನ್ನು ಸಂತೋಷಪಡಿಸುವರೋ ಅವರೇ ನಿಜವಾದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೦೨ 


ಮಂತ್ರಿಗಳು. ಯಾರು ಕ್ರಮವನ್ನರಿಯದೆ ನಿಸ್ಸಾರವಾದ ಅಲ್ಪ ಫಲವನ್ಮುಂಟು 
ಮಾಡುವರೋ ಅವರು ದಂಡಾಧಮರೆನ್ನಿಸಿಕೊಳ್ಳುವರು. ಅವರ ದುರ್ನೀತಿಯಿಂದಾಗಿ 
ರಾಜನ ಐಶ್ವರ್ಯವು ತೊಲೆತೂಗಿಸಿಕೊಳ್ಳುವುದು (ಗದ್ಯಾನುವಾದ, ಗುಂಡ್ಮಿ ಚಂದ್ರಶೇಖರ 
ಐತಾಳ). 
ಅರಸಿ೦ಗೆ ಹಿತವ ಮಾಡುವಾತಂ ಪ್ರಜೆಗೆ ಹಗೆಯಹನು; ಪಜೆಗೆ ಹಿತವ 
ಮಾಡುವಾತನನರಸುಗಳ್‌ ಕೃಪಿಡಿಯರು; ಇಂತುಮಹಂಥ ವಿರೋಧಂ ಸಮನಾಗಿ 
ಕಾಣಲಡುತ್ತುಂ ಇರಲು ನೃಪಂಗಂ ಪ್ರಜೆಗಂ ಹಿತವಹಂತು ಮಾಡುವ ಮಂತ್ರಿ ದುರ್ಲಭನು 
(ಪಂಚತಂತ್ರ ಪುಟ. ೧೬೦) 
ಅರಸನಿಗೆ ಹಿತ ಮಾಡುವವನು ಪಜೆಗೆ ಹಗೆಯಾಗುವನು, ಪುಜೆಗೆ ಹಿತಮಾಡುವವನು 
ಅರಸನಿಗೆ ಹಗೆ ಯಾಗುವುದು. ಈ ರೀತಿಯಿರುವ ವಿರೋಧವು ಸಮಾನವಾಗಿ 
ಕಂಡಿರಲು ನೃಪನಿಗೆ ಪ್ರಜೆಗೆ ಹಿತವಾಗುವಂತೆ ಮಾಡುವ ಮಂತ್ರಿ ದುರ್ಲಭವೆಂದು 
ಕರ್ಣಾಟಕ ಪಂಚತಂತ್ರದಲ್ಲಿ ಹೇಳುತ್ತದೆ. (ಭೇದ ಪ್ರಕರಣ, ೯೯ ವಚನ) 
ವಡ್ಡಾರಾಧನೆಯ "ಅಯ್ದೂರ್ವರ್‌ ರಿಸಿಯರ್ಕಳ ಕತೆಯಲ್ಲಿ ಪುರೋಹಿತ ವ್ಯಾಳ 
ಮತ್ತು ಮಂತ್ರಿದಂಡಕನ ಕತೆಯು ಬರುತ್ತದೆ. 
(ಡಿ.ಎಲ್‌. ನರಸಿಂಹಾಚಾರ್‌ ೨೦೦೯ ಪುಟ.೨೧೯) 
ಕನಸಿನೊಳಿಂದು ಮೂವರುಮಮಾತ್ಯರಸುಂಗೊಳೆ ಕಟ್ಟಿ ತಂದ.............. 
(ಆದಿಪುರಾಣ ೩ - ೪೩) 
ಅಮಾತ್ಕರು ಎಂದರೆ ಮಂತ್ರಿಗಳು ಎಂದು ಅರ್ಥ. ಹಿಂದಿನ ರಾಜಕೀಯ 
ವ್ಯವಸ್ಥೆಯ ಚಿತ್ರಣವನ್ನು ಈ ರೀತಿಯಲ್ಲಿ ಕೊಡಬಹುದು. ರಾಜ, ಮಂತ್ರಿ, ಸೇನಾಧಿಪತಿ 
ಮತ್ತು ಪುರೋಹಿತ. ಈ ನಾಲ್ಕು ಮಂದಿಗಳ ಜವಾಬ್ದಾರಿಗಳು ಬೇರೆ ಬೇರೆ. ರಾಜನದು 
ರಾಜ್ಯಭಾರ ಮಾಡುವ ಕೆಲಸ. ಮಂತ್ರಿಯು ಅವನಿಗೆ ಸಲಹೆಯನ್ನು ನೀಡುತ್ತಾನೆ. 
ಸೇನಾಧಿಪತಿಯು ಸೇನೆಯ ಜವಾಬ್ದಾರಿ ಹೊರುತ್ತಾನೆ. ಪೌರೋಹಿತ್ಯದ ಕೆಲಸ 
ಪುರೋಹಿತನಿಗೆ, ಪುರದ ಹಿತವನ್ನು ಯಾರು ನೋಡಿಕೊಳ್ಳುತ್ತಾರೋ ಅವರು 
ಪುರೋಹಿತರು. 
ಅಮಾತ್ಕರನ್ನು ಅರ್ಥೋಪಾದಿ, ಧರ್ಕೋಪಾಧಿ, ಕಾಮೋಪಾಧಿ, ಭಯೋಪಾಧಿ 
ಗಳಿಂದ ಪರೀಕ್ಷಿಸಿ ಅವರನ್ನು ನೇಮಕ ಮಾಡಿಕೊಳ್ಳಬೇಕೆಂದು ಕೌಟಲೀಯ ಅರ್ಥಶಾಸ್ತ್ರದಲ್ಲಿ 
ಬರುತ್ತದೆ. 
ಅಂತಹ ಆಪ್ತಮಂತ್ರಿಗಳೊಡನೆ ವಿಚಾರ ಮಾಡುವಂತಹ ಎಲ್ಲ ವಿಷಯಗಳನ್ನು 
ವಿಮರ್ಶಿಸಬೇಕು. ಸಾಮಾನ್ಯವಾಗಿ ಸಂಧಿ, ಯುದ್ಧ, ರಾಷ್ಟಸ್ಥಿಶಿ ಕಾರಣ ಉತ್ಪತ್ತಿಮೂಲ 
ಗಳಾದ ಖನಿ, ತನ್ನ ಮತ್ತು ರಾಜ್ಯದ ರಕ್ಷಣೆ, ಸತ್ತಾತ್ರ ವಿನಿಯೋಗ ಮುಂತಾದ 
ವಿಷಯಗಳು ಚರ್ಚಿಸಲ್ಪಡತಕ್ಕವುಗಳು. 
ಆ ಮಂತ್ರಿಗಳನ್ನು ಬೇರೆ - ಬೇರೆಯಾಗಿಯೂ ಒಟ್ಟಿಗೂ ಕರೆದು ಸಮಾಲೋಚನೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೦೩ 


ನಡೆಸಬೇಕು. ಪ್ರತ್ಯೇಕ ವಿಚಾರದಲ್ಲಿ ಅಭಿಪ್ರಾಯವೂ, ಅವರೆಲ್ಲರ ಸಮ್ಮೇಳನದಲ್ಲಿ ವಿಮರ್ಶೆ 
ಸಾರಾಸಾರ ಗೌರವಲಾಘವಗಳೂ ತಿಳಿದು ಬರುವುವು. ಈ ರೀತಿ ತನ್ನ ಮತ್ತು 
ರಾಷ್ಟದ ಹಿತವನ್ನು ದೂರವಾಗಿ ಆಲೋಚಿಸಬೇಕು ಎಂದು ಮನು ಹೇಳುತ್ತಾನೆ. 
ರಾಷ್ಟ್ರ ಸಂವಿಧಾನದಲ್ಲಿ ಸಚಿವರು ಬಹಳ ಮುಖ್ಯ ವಾದ ಹಾಗೂ ಅನಿವಾರ್ಯವಾದ 
ಅಂಗ. ದೊರೆಯು ತನ್ನ ಎಲ್ಲ ಕರ್ತವ್ಯಗಳನ್ನೂ ನೋಡಿಕೊಳ್ಳಲು ಅಸಾಧ್ಯವಾದುದರಿ೦ದ 
ಅವನು ತನ್ನ ಕರ್ತವ್ಯಗಳನ್ನು ತನ್ನ ನಂ ಮೇಲೆ ಹೊರಿಸ ಬೇಕು ಎ೦ಬುದಾಗಿ 
ಜಟ್‌ 1 ಹೇಳಿದೆ. " ೫೫0೫೫1 ಪ್ರಭುತ್ವ ಸಾಧ್ಯ ಒಂದೇ ಚಕ್ರ ಎಂದೂ 
ಉರುಳಲಾರದು. ಆದ್ದರಿ೦ದ ದೊರೆಯು ಮಂತ್ರಿಗಳನ್ನು ನ ೂಂಡು ಅವರ 
ಅಭಿಪ್ರಾಯವನ್ನು ಕೇಳಬೇಕು” ಎಂಬುದಾಗಿ ಕೌಟಿಲ್ಯ ಹೇಳಿದ್ದಾನೆ. ಕೌಟಿಲ್ಯನು ಅಮಾತ್ಯ 
ರಿಗೂ ಮಂತ್ರಿಗಳಿಗೂ ವ್ಯತ್ಯಾಸವಿದೆಯೆಂದು ಹೇಳುತ್ತಾನೆ. ಶಾಸ್ತಜ್ನರೂ, ಅಸ್ತವಿದ್ಯಾ 
ಪ್ರವೀಣರೂ, ಸದ್ವಂಶೀಯರೂ, ಚೆನ್ನಾಗಿ ಪರೀಕ್ಷಿಸಲ್ಪಟ್ಟವರೂ ಆದ ಏಳೆಂಟು 
ಮಂತ್ರಿಗಳನ್ನು ದೊರೆಯು ನೇಮಿಸಬಹುದೆಂದು ಮನುವು ಹೇಳಿದ್ದಾನೆ. 
ವಿವರಗಳಿಗೆ ನೋಡಿ: ಯುಗಯಾತ್ರೀ ಭಾರತೀಯ ಸಂಸ್ಕೃತಿ ೧೯೭೧ ಮಟ. ೩೭೮ 
ಶ್ರೀ ಸಚ್ಚಿದಾನಂದ ಶಂಕರಭಾರತೀ ಸ್ಥಾಮಿಗಳು ೨೦೧೦ ಕೌಟಲೀಯ ಅರ್ಥಶಾಸ್ತ್ರ ಪುಟ. ೪೭ 
ಚಕಕೋಡಿ ಈಶ್ವರಶಾಸ್ತ್ರಿ ೧೯೬೭ ಮನುಸ್ಮೃತಿ ೭-೫೬, ೫೭ 


೫೭೪. ಮತ 

“ಮತಾವಲಂಬಿ' ಎನ್ನುವ ಪದವು ಹಳೆಗನ್ನಡದಲ್ಲಿ ಆಗಾಗ ಉಕ್ತವಾಗಿದೆ. ವೇದದ 
ಕಾಲದ ಜನರು ಪೂಜಿಸಿದ ದೇವತೆಗಳ ವಿಚಾರ ಮುಂದಿನ ಭಾಗದಲ್ಲಿ ಬರುತ್ತದೆ. 
ಇವರ ಪೂಜೆ ಪ್ರಧಾನವಾಗಿ ಸ್ತೋತ್ರಗಳ, ನಮಸ್ಕಾರಗಳ, ಮತ್ತು ನೈವೇದ್ಯ(ಹವಿಸ್ಸು 
ಮುಂತಾದ)ಗಳ ಅರ್ಪಣೆ. ಮುಂದೆ ಇವು ಯಜ್ಞದ ಅಂಗಗಳಾಗಿ ಕಂಡುಬಂದರೂ 
ಈ ಎರಡು ಕ್ರಿಯೆಗಳಿಗೂ ಪರಸ ರವಾಗಿ ಜತ ಒಟ್ಟಿಗೂ ಸ್ಪತಂತ್ರವಾದ 
ಸ್ಥಾನ ಒಂದುಕಾಲಕ್ಕೆ ಇತ್ತೆಂಬ ಬಗೆಗೆ ಸ ಸಾಕ್ಷ್ಯವುಂಟು. ಯಜ್ಞಗಳಲ್ಲಿ ವ್ಯವಸ್ಥಿತವಾದ 
ವಿಧಿನಿಯಮಗಳನ್ನನುಸರಿಸಿ ಯಜುಸ್ಸುಗಳ ಉಚ್ಚಾರ, ಹಕ್ಕುಗಳ ಪಠನ, ಸಾಮಗಳ 
ಗಾಯನಗಳಿಂದೊಡಗೂಡಿ ಎಧ್ಯುಕ್ತವಾಗಿ ಪ್ರತಿಷ್ಠಿತವಾದ ಒಂದು ಅಥವಾ ಅನೇಕ 
ಅಗ್ನಿಗಳಲ್ಲಿ ಹಾಲು, ಜೇನು, ತುಪ್ಪ ಧಾನ್ಯಗಳು ಮತ್ತು ಅವುಗಳಿಂದ ಸಿದ್ದವಾದ 
ರ್‌ ಮಾಂಸ ಮುಂತಾದ ಇಷ್ಟವಾದ ಆಹಾರ ವಸ್ತುಗಳು, 'ಮತು 
ಸೋಮಲತೆಯ ಉತ್ತೇಜಕವಾದ ರಸ ಮುಂತಾದುವುಗಳನ್ನು ಅರ್ಪಿಸುವುದಾಗಿತ್ತು. 
“ಶ್ರೌತಯಜ್ಞಗಿ ಎಂದು ಕರಸಿಕೊಳ್ಳುವ ದೊಡ್ಡ ಯಜ್ಞಗಳಿಗೆ ಅನೇಕ ಯತ್ತಿಕ್ಕುಗಳ 
ನಿರ್ದಿಷ್ಟವಾದ ಕೆಲಸಗಳ ಅಗತ ವಿತ್ತು: ಆದರೆ ಸಂಸ್ಕಾರಪದವಾದ ಗೃಹ್ಯಕರ್ಮಗಳನ್ನು 
ಯಜಮಾನನೂ ಅವನ ಪತ್ನಿಯೂ ಖಯತ್ತಿಕ್ಕುಗಳ ಸೋ ಕ 
ವಿಲ್ಲದೆಯೋ ನಡೆಸಬಹುದಾಗಿತ್ತು ಅಗ್ನಿಯು ತನ್ನವಶಕ್ಕೆ ಒಪ್ಪಿಸಲ್ಪಟ್ಟ ಹವಿಸ್ಸನ್ನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೦೮ 


ದೇವತೆಗಳಿಗೆ ತಲುಪಿಸಬೇಕೆಂದೂ ಅಥವಾ ಅವರನ್ನು ಕರೆತಂದು ಅವರ ಹವಿಸ್ಸನ್ನು 
ಸ್ವೀಕರಿಸುವಂತೆ ಮಾಡಬೇಕೆಂದೂ ಪ್ರಾರ್ಥಿತನಾಗುತ್ತಾನೆ. ಐಹಿಕಸೌಖ್ಯವನ್ನೂ ಮತ್ತು 
ಮರಣಾನಂತರ ಸ್ವರ್ಗೀಯ ಭೋಗಾನುಭವವನ್ನೂ ಕೊಡುವ ದೇವತೆಗಳ 
ಸಮುಖತೆಯನ್ನು ಸಂಪಾದಿಸುವುದಕ್ಕಾಗಿ ಸಿದ್ದವಾದ ಯಜ್ಞವು ಕಾಲಕ್ರಮದಲ್ಲಿ ಅನಂತ 
ವೈವಿಧ್ಯಗಳನ್ನೂ ಹೆಚ್ಚು ಹೆಚ್ಚು ತರ್ಕಾತೀತ ಅನುಭಾವಿಕತೆಯ ಆಚ್ಚಾದನವನ್ನೂ 
ಹೊಂದತೊಡಗಿತು. ತೈ.ಸಂ. ೨.೫.೫.೬ರಲ್ಲಿ ಇದಕ್ಕೆ “ಕತ್ತಿಯ ಅಲುಗು” (ಕ್ರುರಸ್ಕಧಾರಾ) 
ಎಂದು ಹೇಳಿದೆ - ವರಗಳನ್ನು ಹೇಗೋ ಹಾಗೆಯೇ ಮೃತ್ಯುವನ್ನೂ ತರಬಲ್ಲುದು. 
ದೀಕ್ಷಿತನಲ್ಲಿ ಸದಾಚಾರವನ್ನುಂಟು ಮಾಡಬಲ್ಲುದು. ಯಾವುದೊಂದು ವಸ್ತುವಿನ 
ಪ್ರಾಪ್ತಿಗಾಗಲೀ ಇದೇ ಸ್ವತಂತ್ರ ಸಾಧನವಾಗತೊಡಗಿತಲ್ಲದೆ ಮೊದಲಿಗೆ ದೇವತೆಗಳಿಗೇ 
ಮೀಸಲಾಗಿದ್ದ ಶ್ರದ್ದೆಯನ್ನೂ ತನ್ನ ಕಡೆಗೆ ಸೆಳೆದುಕೊ೦ಡಿತು. (ಯ.ವೇ ೨.೨.೬.೩: 
೧೦.೧೫೧: ತೈ.ಸಂ.೧.೬.೮.೧: ವಾ.ಸಂ ೧೯.೭೭: ತೈ.ಬ್ರಾ೩.೧೨.೩.೨: ಕಾ.ಬ್ರಾ.೨.೮) 
ಅಂತೆಯೇ ದೇವತೆಗಳೂ ಸೃಷ್ಟಿಕರ್ತನಾದ ಪ್ರಜಾಪತಿಯೂ ಯಜ್ಞಮಾಡಿದರೆಂದು 
ಹೇಳಿರುವುದು ಬ್ರಾಹ್ಮಣಗಳಲ್ಲಿ ಬಾರಿಬಾರಿಗೂ ಕಂಡು ಬರುತ್ತದೆ. ಯಜ್ಞವು 
ಸಾಂಕೇತಿಕವಾಗಿ ಪ್ರಜಾಪತಿ, ವಿಷ್ಣು ಸಂವತ್ತರ ಅಥವಾ ಮೃತ್ಯು ಇವುಗಳಿಗೆ ಸಮಾನವೆಂದು 
ಭಾವಿಸಲಾಯಿತು. 
ವಾಸ್ತವವಾಗಿ "ಮತಿ'(ಮನಸ್ಸು) ಇದರಿಂದ ಜನ್ಯವಾದುದು ಮತ. ಅನಂತರ 
ಮತವೆಂಬುದಕ್ಕೆ ಎರಡು ವ್ಯಾಖ್ಯೆಗಳು ಬಂದವು: ಒಂದು-ಮತವೆಂದರೆ ಧರ್ಮ 
ಎ೦ಬ ಅರ್ಥ. ಇನ್ನೊಂದು ಮತವೆಂದರೆ ತಾತ್ತಿಕತೆಯೆಂಬ ಅರ್ಥದಲ್ಲಿ. ಇಲ್ಲಿ ಮತವೆಂದರೆ 
ಧರ್ಮವೆಂಬ ಅರ್ಥದಲ್ಲಿ ಬಳಸಲಾಗಿದೆ. 
ವಿವರಗಳಿಗೆ ನೋಡಿ: ತೈತ್ತಿರೀಯಾ ಬ್ರಾಹ್ಮಣ 
ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸ್ವಾಮಿಗಳವರು ೧೯೭೩ ತೈತ್ರಿರೀಯೋಪನಿಷತ್ತು 
ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಪುಟ. ೩೦ 


೫೭೫. ಮತ್ತರ್‌ 

"ಸ್ಯ ಪನ್ನಿರ್ಮತ್ತಕ ಪರ್ವಿದಾಲದ ಮರದ ಮೊದಲ್ಗೆವೊ೦ದು ಟ್‌. 

ತಮ್ಮ ಹಗೆತನ ಹೆಚ್ಚುವುದನ್ನು ಸೂಚಿಸುವಂತೆ ಹನ್ನೆರಡು ಮತ್ತರಷ್ಟು ಅಗಲವಾಗಿ 
ಬೆಳೆದ ಆಲದ ಮರದ ಕೆಳಭಾಗಕ್ಕೆ pa (ಪಂಪ ಭಾರತ ೨-೩೦ ವ) 

ಮತ್ತರು ಎಂದರೆ ಭೂಮಿಯ ಒಂದು ಅಳತೆ. ಆ ಕಾಲದ ಮುಖ್ಯ ಅಳತೆ ಕ್ರಿ.ಶ 
೧೦೫೮ರ ನಾಗಾಯಿ ಶಾಸನದಲ್ಲಿ ಈ ಭಾಗದ ಪಾಠ ಈ ರೀತಿ ಇದೆ. 
“ಶಾಲೆಯಲೋದುವ ವೇದಾಧ್ಯಾಯಿಗಳಿನ್ನೂರ್ವರ್ಗ್ಗಂ, ಶಾಸ್ತಾಧ್ಯಾಯಿಗಳಯ್ತದಿಂ 
ಬರ್ಗ್ಗಂ, ತದುಪಾಧ್ಯಾಯಿಗಳುಷಿ ಭಟ್ಟದರ್ಶನ ನ್ಯಾಸ ಪ್ರಭಾಕರ ವ್ಯಾಖ್ಯಾತ್ಯಗಳ್ಳೊವರ್ಗ್ಗಂ. 
ವೇದವನೋದಿಸುವು ಪಾಧ್ಯಾಯರ್ಮ್ಮೂವರ್ಗ್ಗಂ ಶಾಲೆಯ ಸರಸ್ವತಿ ಭಂಡಾರಿ 
ಗರಾರ್ವ್ವರ್ಗ್ಗಮನ್ಮು೨೫೭ ಮಾನಸರ ಅಶನಾಚ್ಛಾದನಕ್ಕಂ, ಜೀರ್ಣೋದ್ಧಾರ, ಖಂಡ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೦೫ 


ಸುಟಿತ ನವಸುಧಾಕರ್ಮಕ್ಕಂ, ಗನ್ನಾಕ್ಷತ, ಪುಷ್ಟ ಧೂಪ, ದೀಪ, ನಿವೇದ್ಯಕ್ಕಂ, ತೃಪುರುಷ 
ದೇವರ ಶಾಲೆಯ ಪರಿಷ ಮಾನೀಯರ್ಗೇ ಸರ್ವನಮಸ್ಯಮಾಗಿ ಕೊಟ್ಟಕೆಯ್‌ 
ಮಾಣಿಕೇಶ್ವರದ ಗಅ೦ ಬಡಗ ಮತ್ತರು ೧೦೦೦ ಆ ಹೊಲಂ ನಾಗವಾವಿಯ 
ದಿಗ್ಗವಿಗೆಯ ಅರಲೂರು ಎಡೆವಾ ಅನದಕೆಳಗೆ ಪಭಾಕರ ವ್ಯಾಕ್ಯತೃಗೆ ಮತ್ತರು ೪೫, 
ಸರಸ್ವತೀ ಭಂಡಾರಿಗೆ ಮತ್ತರು ೩೦, ಘಟಿಕಾ ಪ್ರಹಾರಿಗೆ ಮತ್ತರ್‌ ೩೦, ಪ೦ಚಕೇಶ್ವರಕ್ಕೆ 
ಮತ್ತರು ೪೫ ಚಣ್ಣೇಶ್ವರ ರೆಬ್ಬ೦ಗೆ ಮತ್ತರು ೨೦, ರಾಮೇಶ್ವರ ಸಿಡಿಲ ಹರಿಕಲ್ಲಗುತ್ತಿಪಳ್ಳಂ 
ಮಿರಿಕಿರಿಗೆ, ಮಾಲೆಯ ಕಾ೦ತಯ್ಯನ ಮಾನ್ಯಮನೆ ರೆಬ್ಬಭೂವ ಮಾನ್ಯಂಮೆನೆ ೨, 
ಎಂದಾಗಿ ವಿವರಗಳು ಬರುತ್ತದೆ. 

ನಾಗಾಯಿ ವಿದ್ಯಾಕೇ೦ದದಲ್ಲಿದ್ದ ವೇದಾಧ್ಕಾಯಿಗಳ ಸಂಖ್ಯೆ ೨೦೦ ಶಾಸ್ತಾಧ್ಯಾಯಿಗಳ 
ಸಂಖ್ಯೆ ೫೦. ಭಟ್ಟದರ್ಶನ, ನ್ಯಾಸ, ಪ್ರಭಾಕರಗಳನ್ನು ಕಲಿಸುವ ಅಧ್ಯಾಪಕರು ೩೩ 
ಜನ ವೇದವನ್ನು ಕಲಿಸುವ ಉಪಾಧ್ಯಾಯರು ೩ಜನ ಸರಸ್ಪತಿ ಭಂಡಾರಿ (ಗಂಥಪಾಲಕ)೧ 

ಆ ವಿದ್ಯಾಕೇಂದದಲ್ಲಿದ್ದ ಒಟ್ಟು ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರ ಸಂಖ್ಯೆ 
೨೫೭ ಈ ಇನ್ನೂರ ಐವತ್ತೇಳು ಮಂದಿಗೆ ತಗಲುವ ಊಟ ವಸತಿಗಳ ಖರ್ಚು, 
ಶಾಲೆಯ ಜೀರ್ಣೋದ್ದಾರ, ಸುಣ್ಣ ಬಣ್ಣ ಬಳೆಯುವುದಕ್ಕೆ, ಧೂಪ, ದೀಪ, ನೈವೇದ್ಯಗಳಿಗೆ 
ತಗಲುವ ವೆಚ್ಚಗಳನ್ನು ಭರಿಸುವುದಕ್ಕೆ ನೀಡಿದ ದತ್ತಿ ಮತ್ತು ಅಧ್ಯಾಪಕ ವರ್ಗದವರಿಗೆ 
ನೀಡಿದ ವೈಯಕ್ತಿಕ ದತ್ತಿಯ ವಿವರಗಳು ಈ ರೀತಿ ಇವೆ. 

ಭಟ್ಟದರ್ಶನ ವ್ಯಾಖ್ಯಾತೃಗೆ ೩೫ ಮತ್ತರು 


ನ್ಯಾಸ ವ್ಯಾಖ್ಯಾತೃಗೆ ೩೦ ಮತ್ತರು 
ಪ್ರಭಾಕರ ವ್ಯಾಖ್ಯಾತೃಗೆ ೪೫ ಮತ್ತರು 
ಸರಸ್ಪತೀ ಭಂಡಾರಿಗೆ ೩೦ ಮತ್ತರು 
ಘಟಿಕಾ ಪಹಾರಿಗೆ ೩೦ ಮತ್ತರು 


ಪಂಚಿಕೇಶ್ವರ ದೇವಾಲಯಕ್ಕೆ ೪೫ ಮತ್ತರು 
ಚಣ್ಣೇಶ್ವರ ದೇವಾಲಯಕ್ಕೆ ೨೦ ಮತ್ತರು 
೨೩೫ ಮತ್ತರು ಜಮೀನು. 

ಇನ್ನು ಉಳಿದ ೭೬೫ ಮತ್ತರು ಜಮೀನಿಂದ ಬರುವ ಆದಾಯವನ್ನು ಮೇಲೆ 
ತಿಳಿಸಿದ ಸಾರ್ವಜನಿಕ ಕಾರ್ಯಗಳಿಗಾಗಿ ಉಪಯೋಗಿಸತಕ್ಕದ್ದು, ಜಮೀನು ಅಲ್ಲದೆ ಅಲ್ಲಿ 
ಕೆಲಸ ಮಾಡುವವರಿಗೆ ಎರಡು ಮನೆಗಳನ್ನು ಮಾನ್ಯವಾಗಿ ನೀಡಿರುವ ಎಷಯವನ್ನು 
ಶಾಸನ ತಿಳಿಸುತ್ತದೆ. 

ಸೊರಬ ತಾಲೂಕಿನ ಒಂದು ಶಾಸನ (E.C VIII Sb 135) 


ಕೊಟ್ಟಿರುವ ಅಳತೆಗಳು ಹೀಗಿವೆ. ೧ ಮತ್ತರು-೪ ಹಾದ; ೧ ಹಾದ=೨೫ 
ಕಂಬ; ೧ ಮತ್ತರು-೧೦೦ ಕಂಬ 


ವಿವರಗಳಿಗೆ ನೋಡಿ: ಎಂ.ಚಿದಾನಂದಮೂರ್ತಿ ೨೦೦೮ 
ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಪುಟ. ೪೩೭ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೦೩ 


೫೭೬. ಮತ್ಯನ್ಯಾಯ 

ದಂಡಧರರಿಲ್ಲದಂದು ತಂತಮ್ಮ ವೃತ್ತಿಗಳ೦ ಪ್ರಜೆಗಳತಿ ಕ್ರಮಿಸಿ ನಡೆಗುಮೆಂದುಂ 
ಅತ್ಯಂತ ದುಷ್ಟ ಬಳವಜ್ಜನಗ್ರಸನದಿಂದ ದುರ್ಬಳ ಜನ೦ಗಳೊಳ್‌ ಮತ್ಯನ್ಯಾಯಂ 
ಪ್ರವರ್ತಿಸುಗುಮೆಂದುಂ..... (ಆದಿಪುರಾಣಂ-೮-೭೪ ವ) 

ಮತ್ತ್ಯನ್ಯಾಯವೆಂದರೆ ದೊಡ್ಡಮೀನು ಸಣ್ಣಮೀನನ್ನು ಮನುಷ್ಯ ಹಿಡಿದು 
ನುಂಗುವುದು; ಹಾಗೆಯೇ ಈ ನ್ಯಾಯವನ್ನು ಮನುಷ್ಯ ವ್ಯವಹಾರ ಜಗತ್ತಿನಲ್ಲಿಯೂ 
ಬಳಸುತ್ತಾರೆ. “ದುರ್ಬಲಸ್ಯ ಬಲೋರಾಜ' ಎಂಬಂತೆ ಬಲಿಷ್ಠನಾದವನು ದುರ್ಬಲ 
ನಾದವನನ್ನು ಹಿಡಿದು ಪೀಡಿಸುವ ಸಂದರ್ಭದಲ್ಲಿ ಬಳಸಬಹುದು. “ದೇಶದಲ್ಲಿ 
ಮತ್ವನಾಯವು ತಾಂಡವವಾಡುವಾಗ ಅದರ ಉಪಟಳಗಳಿಂದ ತಪ್ಪಿಸಿಕೊಳ್ಳಲು ಜನರು 
ಇಚ್ಛಿಸಿದುದರ ಫಲವಾಗಿ ರಾಜಪದವಿಯ ಉದಯವಾಯಿತು ಎಂದು ಕೌಟಿಲ್ಯನು 
ಹೇಳುತ್ತಾನೆ. ಜಾತಕಗಳೂ ಹಾಗೆಯೇ ನಿರೂಪಿಸುತ್ತವೆ” “ದಂಡಹೀನೇ ಗತೇ ರಾಷ್ಟೇ 
ಮಾತ್ಯೋನ್ಯಾಯ ಪ್ರವರ್ತತೇ” ಎಂದು ಅಭಿಲಷಿತಾರ್ಥ ಚಿಂತಾಮಣಿ ಗಂಥವು 
ಹೇಳುತ್ತದೆ. ಇದರರ್ಥ; ರಾಷ್ಟ್ರವು ದಂಡಹೀನವಾದಾಗ ಮಾತ್ವನ್ಯಾಯವು ಪ್ರವರ್ತಿಸುವುದು 
ಎ೦ದು. (ಅಭಿಲಷಿತಾರ್ಥ ಚಿ೦ತಾಮಣಿ, ಮೈಸೂರು ಪು.೧೭೮) ಇಲ್ಲಿ ದಂಡಹೀನ 
ವಾಗುವುದು ಎಂದರೆ ರಾಷ್ಟ್ರವು ಅರಾಜಕತೆ(Aಗ೩rchy)ಯಿ೦ದ ಕೂಡಿರುವುದು ಎಂದರ್ಥ. 
ಆದ್ದರಿಂದ ಸಿಗ೩chyಗೆ ಸಂವಾದಿಯಾಗಿ ಬಳಸುವ ಪದವೇ ಮಾತ್ಮನ್ಯಾಯ. 

ಶಾಲ, ಶಲಕ, ಕುಲಿಶ, ರಾಜೀವ, ಲೋಹಿತ, ಪಲ್ಲವಕ ಎ೦ಬ ಆರು ರೀತಿಯ 
ಮತ್ವಭೇದಗಳಿವೆ. 

ವಿವರಗಳಿಗೆ ನೋಡಿ: ಡಾ. ಟಿ.ವಿ. ವೆಂಕಟಾಚಲಶಾಸ್ತಿ ೧೯೯೯ ಶ್ರೀವತ್ಸ ನಿಘಂಟು ಪುಟ. ೨೭೬ 


೫೭೭. ಮದಗಳು 
ಕುಲಮದವೊಂದು ಜಾತಿಮದವೊಂದು ವಯೋಮದವೊಂದು ಸಂದದೋ 
ರ್ವಲಮದವೊಂದು ರಾಜ್ಯಮದವೊಂದಿನಿತುಂ ಮದಮೆಯ್ತೆ ಕೂಡೆ ಜಾ 
ವಲಿಸೆ ಮದೋದ್ಧತರ್ಕಳಿರಲಾಜದೆ ಪೇಟ್‌ ಬೆಸನಾವುದೆಂದು ಭೂ 
ತಲಪತಿಯಂ ಕದರ್ಥಿಸಿದರಂಕದ ಷಷ್ಟಿಸಹಸ್ತನಂದನರ್‌...... 
(ಅಜಿತತೀರ್ಥಂಕರ ಪುರಾಣ ತಿಲಕಂ ೧೦. ೧೦) 
ರನ್ನನು ಇಲ್ಲಿ ಯಾವ ಯಾವ ರೀತಿಯ ಮದಗಳಿವೆಯೆಂದು ವಿವರಿಸಿದ್ದಾನೆ. 
ಕುಲಮದ, ಜಾತಿಮದ, ವಯೋಮದ, ಬಾಹುಮದ, ರಾಜ್ಯಮದ ಮುಂತಾದವು 
ಮದೋದ್ದತರುಗಳಿಗಿರುತ್ತವೆ. ಇವುಗಳಿಂದಲೇ ಅವರು ಭೂತಲಪತಿಯನ್ನು ಪೀಡಿಸುತ್ತಾರೆ 
ಎ೦ಬುದು ಅವನ ವಾದ. ಮದವೆನ್ನುವುದು ಅಹಂಕಾರದಿಂದ ಜನ್ಯವಾಗುವಂಥದು. 
ಕುಲ, ಜಾತಿ, ವಯಸ್ಸು ಬಾಹು, ರಾಜ್ಯಮದಗಳು ಅಹಂಕಾರದಿ೦ದ ಹುಟ್ಟುತ್ತವೆ. 
ಮದ-೩ : ಬಿ ವಿದ್ಯಾಮದ, ಧನಮದ, ಅಭಿಜನಮದ (ಮಹಾಭಾ. ಉದ್ಯೋಗ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೦೭ 


೩೪-೪೪ ; ಶಕದ್ರು ॥-೬೬೦). (ಆ) ಮುಸ್ತಾ, ಚಿತ್ರಕ, ವಿಡ೦ಗ (ಶಕದ್ರು. ॥-೬೬೦). 
(ಇ) ವಾಯುವಿನ : ಶೈತ್ಯ, ಸೌರಭ್ಯ, ಮಾಂದ್ಯ (ವಿಚಿಂ. ೨೧೩). (ಈ) ಮದ್ಯದ: 
ಪ್ರಥಮಮದ, ಮಧ್ಯಮಮದ, ಅ೦ತ್ಯಮದ (ಚರಕ. ೫೨೭-೧೨). (ಉ) ನೋ. 
ಮಧು-೩ ಬಿ. 

ಮದ-೭ : ಕುಲ, ಯೌವನ, ಸ್ತ್ರೀ, ಅನ್ಯ, ಧನ, ವಿದ್ಯಾ ಉದ್ಯೋಗ (ಕಿ). 

ಮದ-೮ : ಬಿ ಕುಲ, ಛಲ (ಬಲ?), ಧನ, ರೂಪ, ಯೌವನ, ವಿದ್ಯಾ, ರಾಜ್ಯ, 
ತಪ(ವಿಚಿಂ.೪-೪೦೮; ವಚಶಾ.11-೧೨೨).ರೂಪ, ಯೌವನ, ಬಲ, ಪರಿವಾರ, ಅಧಿಕಾರ 
(ಕನಿ. ಪು. ೪೭೯). (ಆ) ಅನ್ನ, ಅರ್ಥ, ಸ್ತ್ರೀ, ವಿದ್ಯಾ, ಕುಲ, ರೂಪ, ಉದ್ಯೋಗ, 
ಯೌವನ(ಕಿ;ಶಬ್ದರ. ೮೪೦). (ಇ) ದೇಹಮದ, ಯೌವನ-, ಸ್ತ್ರೀ, ಧನ-(ಪಾಪಂಚಿಕ), 
ವಿದ್ಯಾಮದ, ತಪೋ-. ಸಿದ್ಧಿ-, ಜ್ಞಾನ-(ಪಾರಮಾರ್ಥಿಕ), (ನಿರ್ಪಕೃಸತ್ಯಜ್ಞಾನದರ್ಶನ- 
ಸಂ.೧೪೪). (ಈ) ಜ್ಞಾನ, ಪೂಜಾ, ಕುಲ, ಜಾತಿ, ಬಲ, ಖಯದ್ದಿ(ಐಶ್ವರ್ಯ), ತಪ, 
ವಪು(ರತ್ನಕ. ದ. ಅ. ೨೫). ಅಥವಾ ಜಾತಿ, ಕುಲ, ಬಲ, ರೂಪ, ಶ್ರುತ, ಆಜ್ಞಾ, 
ಐಶ್ವರ್ಯ, ತಪಸ್ಸು(ತತ್ವಪ್ರ. ೬-೨೬೭). (ಉ) ಅಂತರಂಗದ: ಸಂಸ್ಥಿತ, ತೃಣೀಕೃತ, 
ವರ್ತಿನಿ, ಕ್ರೋಧಿನಿ, ಮೋಹಿನಿ, ಅತಿಚಾರಿಣಿ, ಗಂಧಚಾರಿಣಿ, ವಾಸಿನಿ(ವಚಶಾ.11- 
೧೨೧). (ಊ) ಅಷ್ಟಮೂರ್ತಿಯ: ಪೃಥ್ವಿ, ಸಲಿಲ, ಪಾವಕ, ಪವನ, ಅ೦ಬರ, ರವಿ, 
ಶಶಿ, ಆತ್ಮ (ವಚಶಾ.1-೧೨೦). (ಯ) ಆನೆಯ: ದಾನ(ಕಂಕುಳು), ಸೀಧು(ಕಣ್ಣುಗಳು), 
ಸಾಗರ(ಕಿವಿಗಳು), ಶೀಕರ (ಸೊಂಡಿಲ ತುದಿ), ಶಿಕ್ಕ(ಸ್ತನಾಗ್ರಿ, ಮದ(ಮೇಹನ), 
ಘರ್ಮ(ಹೃದಯ), ಮೇಘ(ಚರಣಗಳು) (ಶಬ್ದರ. ೮೪೦). 

ವಿವರಗಳಿಗೆ ನೋಡಿ: ಟಿ.ವಿ. ವೆಂಕಟಾಚಲಶಾಸ್ತಿ ೧೯೯೯ ಶ್ರೀವತ್ತ ನಿಘಂಟು ಪುಟ. ೨೭೬. 


೫೭೮. ಮನಃಪರ್ಯಯ ಜ್ಞಾನ 

ಇದು ಹಳೆಗನ್ನಡದಲ್ಲಿ ಅನೇಕ ಕಡೆ ಉಕ್ತವಾಗಿದೆ. 

ಮನಃಪರ್ಯಯ-ಪರಚಿತ್ತಗತ ವಿಷಯಗಳ ಜ್ಞಾನವಾಗುವುದು ಮನಃಪರ್ಯಯ 
ಜ್ಞಾನವು. ೦ccu॥tist ರು ಇದನ್ನು Telebashy ಮತ್ತು Mind Reading ಎ೦ದು 
ಹೇಳುವರು. ಇದು ಯಜುಮತಿ, ವಿಪುಲಮತಿ ಎಂದು ಎರಡು ಬಗೆಯಾಗಿದೆ. 
ಯಜುಮತಿಯು ಸಂಕೀರ್ಣವಾದುದು. ವಿಪುಲಮತಿಯಿಂದ ಎಶ್ವದೊಳಗಿನ ಸಮಸ್ತ 
ಚಿತ್ತಗಳ ವಿಷಯಗಳನ್ನು ಸೂಕ್ಷವಾಗಿ ಕಾಣಬಹುದು. 

ಮನಃಪರ್ಯಯ ಜ್ಞಾನ- ಮನಃಪರ್ಯಯ ಜ್ಞಾನಾವರಣೀಯ ಕರ್ಮದ 
ಕ್ಷಯೋಪಶಮವಾಗಲು ಪರರ ಮನಸ್ಸಿನೊಳಗಿನ ಪದಾರ್ಥಗಳ ವಿಶೇಷರೂಪವಾದ 
ವಕಲಜ್ಞಾನವು ಮನಃಪರ್ಯಯ ಜ್ಞಾನವು. 

ನಾಗಾರ್ಜುನನ ನಿಲುವು ಈ ರೀತಿಯಲ್ಲಿದೆ. 

ಮಮಕಾರ ಅಹಂಕಾರಗಳಿಂದ ಮುಕ್ತನಾದವನು ಇರುವುದಿಲ್ಲ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೦೮ 


ನಿರ್ಮಮಕಾರ ನಿರಹಂಕಾರಗಳೆಂಬುವು ನೋಡಲು ಅವು “ಇಲ್ಲ' 
"ಉಪಶಮೆ'ಯು ಮತ್ತೇನನ್ನೂ ಉಳಿಸಿಹೋಗುವುದಿಲ್ಲ. ಕಿಂಚಿತ್‌ ಉಳಿದರೆ 
ಅದು ಸ್ಥಿತವಾಗುತ್ತದೆ. ಶಾಶ್ಚತವಾಗುತ್ತದೆ. “ಇಲ್ಲ” ಎನ್ನುವ ಗ್ರಹಿಕೆ "ಉಂಟಾದರೆ' ಅದು 
ಉಪಶಮೆಯಲ್ಲ. ಇಲ್ಲಿ ಮಾತು ಮಾತನ್ನು ದಾಟಲು ಸೂಚಿಸುತ್ತದೆ. "ಶೂನ್ಯತೆ'ಗೆ 
ಅಂಟಿಕೊಳ್ಳುವ ಸಾಧ್ಯತೆಗಳು ಇಂತಹ ಸಂದರ್ಭಗಳಲ್ಲಿ ಹೆಚ್ಚು ಹಾಗಾಗಿ ನಾಗಾರ್ಜುನ 
ಆ ಸಾಧ್ಯತೆಯ ಬಗೆಗೆ ಎಚ್ಚರವಾಗಿರುವುದನ್ನು ಸೂಚಿಸುವುದರ ಜೊತೆಗೆ ಹೀಗೆ 
ನಿರಸನಗೊಂಡುದೇ ಮತ್ತೊಂದು "ಆಕಾರ' ಪಡೆದು ಶಾಶ್ವತವಾಗಿ ಬಿಡುವ ಸಾಧ್ಯತೆಯನ್ನು 
ಹತ ಮಾಡುತ್ತಿದ್ದಾನೆ. ಎಂದು ನಾಗಾರ್ಜುನನ ಮೂಲ ಮಾಧ್ಯಮಿಕದಲ್ಲಿ ಬರುತ್ತದೆ. 
ವಿವರಗಳಿಗೆ ನೋಡಿ: ಮಹಾದೇವ ಪ್ರಭಾಕರ ಪೂಜಾರ್‌ ೧೯೭೬ ಜೈನಧರ್ನ ಪರಿಭಾಷೆ ಪುಟ. ೧೭ 
ಎಸ್‌. ನಟರಾಜ ಬೂದಾಳು ೨೦೦೬ ನಾಗಾರ್ಜುನನ ಮೂಲಮಾಧ್ಯಮಿಕಕಾರಿಕಾ ಪುಟ. ೯೧ 
ಡಿ.ವಿ.ಜಿ. ೧೯೯೬ ಭಗವದ್ಗೀತೆ ಸ್ವಾಮಿ ಚೆನ್ನಯಾನಂದ ೧೯೮೮ ಆತ್ಮಬೋಧ 
ಶಂಕರಭಟ್ಟ ಅಗ್ನಿಹೋತ್ರಿ ೧೯೮೩ ಸಾಧನಪಂಚಕ 


೫೭೯. ಮನೆವಾಟಕಿ 
dT ಕೈಮೀರಿದ "ಮನೆವಾಟಕಿಗೆ ಮನೆ ವಾರ್ತೆಗೆ ಬುದ್ಧಿ ಹೇಳಲು 
ಅವಕಾಶವಿಲ್ಲವೆಂದು ಪಂಪ ಭಾರತದಲ್ಲಿ ಬರುತ್ತದೆ. (೭-೧೬ವ) 
ಮನೆವಾರ್ತೆಯೆಂದರೆ ಮನೆಯ ಸುದ್ದಿ. ಎರಡನೆಯದು ಮನೆ ವಾಲೌಯೆಂದರೆ 
ಮನೆಕೆಲಸ ಎಂದೂ ಆಗುತ್ತದೆ. ಮನೆವಾರ್ತೆಯನ್ನು ಹೊರಗೆಡಹಬಾರದು. ಅದರಿಂದ 
ಕುಟುಂಬವು ಹಾಳಾಗುತ್ತದೆಯೆಂದು ನಂಬಿಕೆಯಿದೆ. ಕೈಮೀರಿ ಹೋದ ಕೌಟುಂಬಿಕ 
ಸಂಗತಿಗಳು ಜರುಗಿದ ಮೇಲೆ ಬುದ್ಧಿ ಹೇಳಲು ಅವಕಾಶವಿಲ್ಲ. 


೫೮೦. ಮಲಧಾರಿ ಸಿದ್ಧಾಂತ 
ಎಮಗೆ ಮಲಧಾರಿಸಿದ್ಧಾಂ 
ತಮುನಿಶ್ವರಚರಣಸರಸಿಜಾತಂ ದೇವೇಂ । 
ದ್ರಮುನಿಷದಾಬ್ಬ೦ ಜಯನಂ 
ದಿಮುನಿಕಮಕಮಳಮೀಗೆ ಬೋಧೋದಯಮಂ ॥ (ಆದಿಪುರಾಣ ೧-೧೩) 


ಮುನಿಜನದೋದಿಸಿದೋಜೆಯೊ 

ಳನುವದಿಪುದಿದೊಂದೆ ಕೊ೦ಡಕು೦ದಾನ್ವಯನಂ | 

ದನವನಶುಕಮೆಂದೆನಗಿನಿ 

ಸನುಗ್ರಹಂಗೆಯ್ಗೆ ಕರುಣದಿ೦ ಮುನಿನಿವಹ೦ ॥ (ಆದಿಪುರಾಣ (-()೪) 
"ದೇವೇಂದ್ರ ಮುನಿ' ಕವಿಯ ಗುರುವೆಂಬುದು ಮೊದಲೇ ಸೂಚಿತವಾಗಿದೆಯಪ್ಪೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೦೯ 


ಆ "ದೇವೇಂದ್ರ ಮುನೀಂದ' ನೊಡನೆ ಮೇಲಿನ ಪ್ರಥಮ ಪದ್ಯದಲ್ಲಿ “ಮಲಧಾರಿ 
ಸಿದ್ಧಾಂತ ಮುನೀಶ್ವರ - ಜಯನಂದಿ ಮುನಿ'ಗಳನ್ನೂ ಸುತಿಸಿದ್ದಾನೆ ಮಾತ್ರವಲ್ಲ, 
ಮತ್ತಿನ ಪದ್ಯ ದಲ್ಲಿ ಆ ಬರೇ ಕಡೋದಿಸಿದೋಟ41 ದವನು 
ತಾಸೆಂಬುದನ್ನೂ "ಸೂಚಿಸಿದ್ದಾನೆ. ಇದರಿಂದ, ಆ ಗುರುಕುಲದೊಳಗಿದ್ದು ಅವರು 
ಔೀಸಿದಕತೋದಿ. ಪ್ರಬುದ್ಧನಾದವನು ನಮ್ಮ ಪಂಪನೆಂಬುದು ಹೊಳೆಯುತಿದೆಯಲ್ಲವೆ? 
ಅಷ್ಟೇ ಅಲ್ಲ, ಚೂಂಡಕುಂದಾನ್ಹಯ ಜ್‌ ಶುಕಂ ಇದೊಂದೆ' ಹಾಗೆ "ಅನುವದಿಷುದು' 
ಎಂದುದರಿಂದ, ಅರ್ಥಗಹಣವಡೆಯಲಾರದ ಬಾಲ ) ಮೊದಲ್ಲೂಂಡು ಪ ಪ್ರೌಢತೆಗೊಳ್ಳುವ 
ವರೆಗೂ ತಾನು ಅಲ್ಲೇ ಅಭ್ಯಾಸಿಸಿದವನೆಂದೂ, ತಾನೊಬ್ಬನೇ ಗುರುಗಳಿಗೆ ಪ್ರಿಯತಮ 
ನಾಗಿದ್ದವನೆಂದೂ ಸೂಚಿತವಾಗುತ್ತಿದೆ. ದೇವೇಂದ್ರ ಮುನೀಂದ್ರಾದಿ ಗುರುಗಳಿಂದ 
ಅಧಿಷ್ಠಿತವಾದ ಆ ಗುರುಕುಲವು, ಪುಲಿಗೆರೆ ಪ್ರಾಂತವನ್ನೊಂದಿದ ಕನ್ನಡದ ತೆಂಕನಾಡಿ 
ನೊಳಗೆ ಯಾವ ಕಡೆಯಲ್ಲಿದ್ದುದೋ ಗೊತ್ತಿಲ್ಲ. ಶ್ರವಣಬೆಳ್ಗೊಳದಲ್ಲಿಯೋ ಅಥವಾ, 
ಜೈನಸಂಸ್ಕೃತಿಗೆಡೆಯಾದ ಪುಲಿಗೆರೆಯೇ ಮೊದಲಾದ ಈ ಕನ್ನಡ ನಾಡುಗಳೊಳ 
ಗೊಂದರಲ್ಲಿಯೋ ಅದು ಇದ್ದಿರಬೇಕೆಂದು ಅನುಮಾನಿಸಿದರೆ ತಪ್ಪಾಗದು. ಕವಿಯ 
ವಂಶ ವಿಮರ್ಶಾವಸರದಲ್ಲಿ ಊಹಿಸಿದಂತೆ, ಬಡವನಾಗಿ ವೆಂಗಿಪಳುವನ್ನು ತೊರೆದ 
ಪಂಪನ ತಂದೆ ಅಭಿರಾಮದೇವನು ಪುಲಿಗೆರೆ ಪ್ರಾಂತದಲ್ಲಿ ನೆಲಸಿರಬೇಕು. ಆ ಕಿಲ 
ಮುನೀಂದರಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಿರುಹರೆಯದ ಮಗನನ್ನೊಪ್ರಿಸಿರಲೂಬೇಕು ಎಂದು 
ಮುಳಿಯ ಹೇಳುತ್ತಾರೆ. 


೫೮೧. ಮಹತ್‌ 

ಮೊದಲನೆಯ ವಿಕೃತಿ ಮಹತ್‌, ಇದಕ್ಕೆ ಬುದ್ದಿಯೆಂದೂ ಹೆಸರು. ದೇಶ ಕಾಲಗಳ 
ದೃಷ್ಟಿಯಿಂದ ಎಲ್ಲ ವಿಕೃತಿಗಳಿಗಿಂತಲೂ ಮಹತ್ತಮವಾದ ಪ್ರಮಾಣವುಳ್ಳದ್ದರಿ೦ದ ಅದಕ್ಕೆ 
ಮಹತ್‌ ಎಂದು ಹೆಸರು, ಅಭಾಸವಾಗಿ ಕಂಡರೂ - ಬುದ್ಧಿ, ಪ್ರಜ್ಞೆ ಇಚ್ಛೆ, ಪ್ರಯತ್ನ 
- ಇವೇ ಮುಂತಾದ ಎಲ್ಲ ಮಾನಸಿಕ ಕ್ರಿಯೆಗಳೂ ಸಾಂಖ್ಯರಿಗೆ ಪ್ರಕೃತಿಯ ಕಾಸ ಸಗಳೇ: 
ಅವಕ್ಕೂ ಸ್ಥೂಲ ಭೌತಿಕ ವಸ್ತುಗಳಿಗೂ ಇರುವ ವ್ಯತ್ಯಾಸ. ರಳ ಎನ್ಯಾ ಸದಲ್ಲಿರುವ 
ಸೂಕ್ಷ್ಛೆ ಶುದ್ಧತೆ. ಪ ಪ್ರಕೃತಿಯೆಂದರೆ ಎರುದ್ದ ಸ್ವಭಾವದ ಮೂರು ಶಕ್ತಿಗಳ, ಗುಣಗಳ 
ಸಮಾವಸ್ಥೆ ಪಕೃತಿ ವಿಷದ ಮೂಲೋದ್ದೇಶದ ದೃಷ್ಟಿಯಿಂದ - “ವ್ಯಾಸಭಾಷ”ದಲ್ಲಿ 
ಹೇಳಿರುವಂತೆ ಅ ಇದ್ದೂ ಇಲ್ಲದ ಗಲ ಅದು ಸೂಕ್ಷ್ಮ ಅಪ್ರತ್ಯಕ್ಷ ಆದರೂ 
ವಿಶಿಷ್ಟವಾದ ಸ್ಥೂಲವಾದ ಕಾರ್ಯಕ್ಕೆ ಅವಿಶಿಷ್ಟವಾದದ್ದು ಸೂಕ್ಷವಾದದ್ದು ಕಾರಣ 
ಎಂಬ ಸಾಂಖ್ಯರವಾದವನ್ನು ನಾವು 'ಒಪ್ಪಿಕೊಂಡದ್ದೇ ಆದರೆ, ನಾವು ಪ್ರಕ ತಿಯನ್ನು 
ಎಲ್ಲಕ್ಕೂ ಮೂಲವೆಂದು ಒಪ್ಪಿಕೊಳ್ಳಲೇ ಬೇಕು. ಎಲ್ಲ ಕಾರಣಗಳಿಗೂ ಕಾರಣವಾದದ್ದರಲ್ಲಿ 
ವಿಶಿಷ್ಟಾಂಶಲವಲೇಶವೂ ಇರಲಾರದು. ಅದನ್ನು ಶುದ್ಧಸತ್ವವಂದು ಬೇಕಾದರೆ 
ಭಾವಿಸಬಹುದು ಅಪ್ಪ. ಆದರೆ ಶುದ್ಧ ಸತ್ವ ಶುದ್ಧ ಅಸತ್ತದಪ್ಪೇ ಅಚಿಂತ್ಯ ಮತ್ತು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೧೦ 


ಊಹಾತೀತ. ಅದರಿಂದಲೇ ಪ್ರಕೃತಿಯನ್ನು ಹೀಗೆ ಅಭಾವರೀತಿಯಲ್ಲಿ ವರ್ಣಿಸಿರುವುದು. 

ಸಾಂಖ್ಯದ ಪ್ರಮುಖ ನಿಲುವಿದು. ಇದರ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೆದಿವೆ. 

ಬುದ್ಧಿ ಮತ್ತು ದೇಹಕ್ಕಿರುವ ದ್ವಂದ್ವಾತ್ಮಕ ಸಂಬಂಧ ಭಾರತೀಯ ವೇದಾಂತದ 
ಬಹುಮುಖ್ಯ ಪ್ರಶ್ನೆ. ಮಹತ್ತಿನ ಕುರಿತು ಸಾ೦ಖ್ಯರ ನಿಲುವು ಮೇಲಿನಂತಿದೆ. 

ವಿವರಗಳಿಗೆ ನೋಡಿ: ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ 

ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಪುಟ. ೨೬೨. 


೫೮೨. ಮಹಾದೇವಿ 
ರನ್ನನ “ಅಜಿತ ತೀರ್ಥಂಕರ ಪುರಾಣ ತಿಲಕ' ಕೃತಿಯಲ್ಲಿ ಜಿತಶತ್ರುವಿನ ಹೆ೦ಡತಿ 
ವಿಜಯಸೇನಾ ದೇವಿಯನ್ನು ವರ್ಣಸುವಲ್ಲಿ ಈ ಮಾತು ಬರುತ್ತದೆ: 
ಶ್ರೀ ವೀರತ್ರೀ ಕೀರ್ತಿ 
ಶ್ರೀ ವಾಕ್ಟೀಯೆಂಬ ದೇವಿಯರೆ ನೆಲಸಿರೆ ಸ 
ದ್ಧಾವದೊಳೆ ವಿಜಯಸೇನಾ 
ದೇವಿ ಮಹಾದೇವಿಯೆಂಬ ವೆಸರಂ ಪಡೆದಳ್‌. 
(ದೇವೀರಪ್ಪ. ಎಚ್‌. ಮತ್ತು ಜವರೇಗೌಡ. ದೇ(ಸಂ) ೧೯೫೯ ೨-೨೪) 
ಗುಪ್ತರ ಕಾಲದಲ್ಲಿ "ಅಗ್ರಮಹಿಷಿ'ಯನ್ನು “ಮಹಾದೇವಿ' ಎ೦ದು ಕರೆಯುವ ಕ್ರಮ 
ಬಂತು. ಈ ಕಾಲದಲ್ಲಿ "ಆಗಮಹಿಷಿ'ಯು ಅಂತಃಪುರದ ಅತ್ಯುಚ್ಛ ಅಧಿಕಾರಿಯಾಗಿದ್ದು. 
ವಿವರಗಳಿಗೆ ನೋಡಿ: ರಾಣಿಯರು 1) Ganguly 1979 
Aspects of Ancient of Ancient Indian Administration 0 ೬೪ 


೫೮೩. ಮಹಾಪಾತಕ 

ಅಂತೆನಿಸಿದರಸುಮಕ್ಕಳ್ಳ ತಿನ್ಗಶಂಸಮಪ್ಪ ಕೌಟಲ್ಯಶಾಸ್ತ್ರ ಪ್ರಮಾಣದಿನುಪಾಂಶು 
ವಧೋಪದೇಶಮಂ ಮಾಲ್ಬ ನಿಪುಣನೇ ಪರಮಪಂಡಿತನೆನಿಸುಗು೦ ಅಭಿಚಾರಕ್ರಿಯಾಕ್ರೂರ 
ಪ್ರಕೃತಿಯಪ್ಪ ಪುರೋಹಿತನೆ ಗುರುವೆನಿಸುಗು೦ ಪರದಾರಾಭಿಗಮನಮಂ ನಿಯೋಜಿಸುವ 
ದುಷ್ಪನೇ ವಿಶ್ವಾಸಭೂಮಿಯೆನಿಸಿದ ಮಿತ್ರನೆನಿಸುಗು೦ ಸ್ನೇಹಾರ್ದಹೃದಯ 
ನಿರ್ಮಲರುಮಪ್ಪ ಸಹೋದರರುಮಂ ನಿನಗವರ್‌ ಪಗೆವರೆಂದವರ್ಗೆ ಭಂಗಮಂ 
ಮಾಡಿ ಕಿಟ್ಟು ಕಳೆಯಿಸುವ ಮಹಾಪಾತಕನೇ ಸಚಿವೋತ್ತಮನೆನಿಸುಗುಂ ಅದಜೆನಿಂತಪ್ಪ 
ದುಷ್ಪಚೇಷ್ಟಾಸಹಸ್ರದಾರುಣಮಪ್ಪ ರಾಜ್ಯತಂತ್ರದೊಳಂತಪ್ಪನುಂ ಮೋಹಿಸದಿರನದು 
ಕಾರಣದಿಂ (ಕರ್ಣಾಟಕ ಕಾದಂಬರಿ ೩-೧೦೩ ವ) 

ಇಂತಹ ರಾಜಪುತ್ರರಿಗೆ ಕೌಟಿಲ್ಕದಿಂದ ರಚಿಸಲ್ಪಟ್ಟಿರುವ ಪರಹಿ೦ಸೆಯನ್ನೇ ಬೋಧಿಸುವ 
ಅರ್ಥಶಾಸ್ತ್ರದ ಪ್ರಮಾಣದಿಂದ ೫. ಕೊಲೆಯನ್ನು ಚ್‌ ನಿಪುಣನೇ 
ಉದ್ದಾಮ " ಪಂಡಿತನೆನಿಸಿಕೊಳ್ಳುತ್ತಾನೆ. ಮಾಟ ಕೂಟಗಳನ್ನು ಮೂಡಿಸುವ ಸ್ವಭಾವತಃ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೧೧ 


ನಿರ್ದಯನಾದ ಪುರೋಹಿತನೇ ಗುರುವೆನಿಸಿಕೊಳ್ಳುತ್ತಾನೆ. ಹಾದರವನ್ನು ಬೋಧಿಸುವ 
ದುಷ್ಟನೇ ನೆಚ್ಚಿನ ಗೆಳೆಯನೆನಿಸಿಕೊಳ್ಳುತ್ತಾನೆ. ಸಹೋದರ ಸ್ನೇಹದಿಂದ ಮೃದುವಾದ 
ಹಾಗೂ ಕಲ್ಮಷವಿಲ್ಲದ ಮನಸ್ಸುಳ್ಳ ಅಣ್ಣತಮ್ಮಂದಿರನ್ನು ಅವರ ನಿಮಗೆ ಶತ್ರುಗಳ೦ದು 
ಹೇಳಿಕೊಟ್ಟು ತೊಂದರೆಗೀಡುಮಾಡಿಸಿ ಸ್ಥಾನ ಭ್ರಷ್ಟರನ್ನಾಗಿ ಮಾಡಿಸುವ ಮಹಾಪಾಪಿಷ್ಣನೇ 
ಶ್ರೇಷ್ಠ ಮಂತ್ರಿ ಎನಿಸುತ್ತಾನೆ. ಆದುದರಿಂದ ಈ ಪರಿಯಾದ ಸಾವಿರಾರು ದುರ್ವ್ಯವಹಾರ 
ಗಳಿಂದ ಭಯಂಕರವಾದ ರಾಜಕೀಯದಲ್ಲಿ ಎಂತಹವನಾದರೂ ಭ್ರಾಂತನಾಗದಿರುವುದಿಲ್ಲ. 
ವಿವರಗಳಿಗೆ ನೋಡಿ: ಶ್ರೀ ಸಚ್ಚಿದಾನಂದ ಶಂಕರಭಾರತೀ ಸ್ವಾಮಿಗಳು ೨೦೧೦ 

ಕೌಟಿಲೀಯ ಅರ್ಥಶಾಸ್ತ್ರ ಪುಟ. ೫೫೮-೫೭೫. 


೫೮೪. ಮಹಾಪುರುಷರ ಲಕ್ಷಣ 
ತೊಡಗಿದ ಕೆಲಸವನ್ನು ಕೊನೆಗಾಣಿಸುವುದೇ ಮಹಾಪುರುಷರ ಲಕ್ಷಣವು.................... 
(ಕರ್ಣಾಟಕ ಪಂಚತಂತ್ರ, ಭೇದ ಪ್ರಕರಣ, ಶ್ಲೋಕ ೨೫) 
ಮಹಾಪುರುಷರು ತಾವು ಪ್ರಾರಂಭಿಸಿದ ಕೆಲಸವನ್ನು ಅರ್ಧದಲ್ಲಿಯೇ ನಿಲ್ಲಿಸುವುದಿಲ್ಲ. 
ಅದನ್ನು ಕೊನೆಗಾಣಿಸುತ್ತಾರೆ. ಅದು ಮಹಾಪುರುಷರಾದವರಿಗೆ ಮಾತ್ರ ಸಾಧ್ಯ. 
ದುಷ್ಪನಾದೊಡ೦ ಶರಣ್ಟ್ಣೊಕ್ಕನಲ್ಲಿ ಮಹಾಪುರುಷರ್ಗೆ ಪಿರಿದು ಸ್ನೇಹ 
ಪುಂಟಾಗಿಹುದು.... 22 ೬. 
(ಕರ್ಣಾಟಕ ಪಂಚತಂತ್ರ, ಭೇದ ಪ್ರಕರಣ, ಶ್ಲೋಕ ೬೯) 
ದುಷ್ಪನಾದರೂ ಮಹಾಪುರುಷರಿಗೆ ಶರಣಾದಲ್ಲಿ ಅವರಿಗೆ ಅವನ ಬಳಿ ಸ್ನೇಹ 
ಉಂಟಾಗುವುದು ಎಂದು ಪಂಚತಂತ್ರವು ಹೇಳುತ್ತದೆ. ಪಂಚತಂತ್ರವು ಮಹಾಪುರುಷರ 
ಸ್ವಭಾವವನ್ನು ಹೀಗೆ ವಿವರಿಸಿದೆ. 


೫೮೫. ಮಹಾರಥಿ 

ಅನಿಲಜನುಂ ಧೃಷ್ಟದ್ಯು 

ಮ್ಹನುಮಂತಕತನಯನುಂ ಮಹಾಸಾತ್ಯಕಿ ಮ॥ 

ತ್ಯನ ಸೂನು ಶಿಖಂಡಿ ವ್ಯಾ 

ಸನ ಮತದಿಂದಜುವರುಂ ಮಹಾರಥರಲ್ಲೇ ॥ 

(ಸಾಹಸ ಭೀಮ ವಿಜಯ ೩-೫೧) 

ಭೀಮ, ದೃಷ್ಟದ್ಯುಮ್ನ, ಧರ್ಮರಾಜ, ಸಾತ್ಯಕಿ, ಮತ್ತ್ಯರಾಜನ ಮಗ ಶಿಖಂಡಿ- 
ಈ ಆರು ಜನ ವ್ಯಾಸರ ಮೇರೆಗೆ ಮಹಾರಥರು. ಹತ್ತುಸಾವಿರ ಬಿಲ್ದಾಳುಗಳೊಂದಿಗೆ 
ಏಕಕಾಲಕ್ಕೆ ಯುದ್ಧಮಾಡುವವನು ಮಹಾರಥಿ ಎನಿಸಿಕೊಳ್ಳುತ್ತಾನೆ 


“ರಥಿಕ' ಎಂದರೆ ಬಂಟ, ಯೋಧ. ಇದು ವೃತ್ತಿವಾಚಕ ಪದ, ಜನವಾಚಕವಲ್ಲ 
ಎಂದು ಶಂಬಾ ಹೇಳುತ್ತಾರೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೧೨ 


೧. ಅರ್ಧರಧಿ ೨. ಸಮರಥಿ. 
ವಿವರಗಳಿಗೆ ನೋಡಿ: ಶಂಬಾ ಜೋಶಿ ೧೯೯೯ ಹಾಲುಮತ ದರ್ಶನ ಸಂಪುಟ. ೩ ಪುಟ. ೮೧ 


೫೮೬. ಮಹಾಸತಿ 

ಅಂತಿರ್ದೊಡದನೆ ದೋಷಂಗೆಯ್ದು ರೋಷಗ್ರಹಾವೇಶನಾಗಿ ನಿಷ್ಠಾರಣಂ 
ಪರಿಭವಿಸಿ ನೋಡಿಸಿದೆ. ಆದೊಡಮೇಂ? ಆನಂತಪ್ಪ ಒರ್ಬ ತಾಯ್ಗಂ ತಂದೆಗಂ 
ಪುಟ್ಟಿದೆನಾದೊಡೆ, ನಾಂ ಪತಿವತೆಯಾದೊಡೆ, ಮನೆದೈವಂಗಳೆನಗೆ ಸನ್ನಿದಮಾದೊಡೆನ್ನ 
ಮೂಗು ಮುನ್ನಿನಂತಾಗಲೀ ಕಟ್ಟಿರ್ದ ಕಟ್ಟೆಲ್ಲಂ ಬಿಟ್ಟು ಪೋಗಲೆವೇಖ್ಕುಂ, ಅದಲ್ಲ 
ದಾಗಳಾಂ ಮಹಾಸತಿಯಲ್ಲೆಂದು ಪತಿಜ್ಞೆಗೆಯ್ಯೆ Me (ಪುಟ.೫೩) 

ಮಹಾಸತಿಯೇ ಮಾಸ್ತಿಯಾಗಿದ್ದಾಳೆ. ಮಾಸ್ತಿಕಲ್ಲು ಸತಿಯಾಚರಣೆಯನ್ನು 
ಸಂಕೇತಿಸುತ್ತದೆ. ಮಡಿದ ಗ೦ಡನೊಂದಿಗೆ, ಚಿತೆಯನ್ನು ಪ್ರವೇಶ ಮಾಡುವುದರ ಮೂಲಕ 
ಸಾಯುವ ವಿಧಿಯನ್ನು ಸಹಗಮನ ಎಂಬುದಾಗಿ ಕರೆಯುತ್ತಾರೆ. “ಸತಿ' ಹೋಗುವುದು 
ಎಂಬುದಾಗಿಯೂ ಕೆಲವೊಮ್ಮೆ ಕರೆಯುತ್ತಾರೆ. ಈ ರೀತಿ ಆಗ್ನಿ ಪ್ರವೇಶವನ್ನು ಮಾಡಿ 
ಮಡಿದ ಮಹಿಳೆಯರ ಸ್ಮಾರಕಗಳೇ ಮಹಾಸತಿಗಲ್ಲುಗಳು. ಇವುಗಳನ್ನು "ಮಾಸ್ಕಿಗಲ್ಲು', 
"'ಮಾಸ್ಯಮ್ಮ', “ವ್ಯಾಸನತೋಳು' ಎಂಬುದಾಗಿ ಜನ ಹಲವಾರು ಕಡೆ ಇಂದಿಗೂ 
ಕರೆಯುತ್ತಾರೆ. ಕೆಲವು ಕಡೆಗಳಲ್ಲಿ ಇಂದಿಗೂ ಆರಾಧಿಸುತ್ತಾರೆ. 

ಸಹಗಮನ ಮಾಡುವ ಪದ್ಧತಿ ಭಾರತದಾದ್ಯಂತ ಪ್ರಚಲಿತವಿದ್ದ ಒಂದು ಸಂಪ್ರದಾಯ. 
ಈ ಸಂಪ್ರದಾಯವು ಈ ಶತಮಾನದ ಆದಿಭಾಗದವರೆಗೂ ಇತ್ತು ಸಹಗಮನ 
ಮಾಡುವುದು ಹೆಂಗಸು ತನ್ನ ಪಾತಿವ್ರತ್ಯದ ತುತ್ತತುದಿ ಏರಿದಾಗ ಅದು ಎಲ್ಲರಿಂದಲೂ 
ಸಾಧ್ಯವಿಲ್ಲ ಎಂಬುದನ್ನು ಅರಿತಿದ್ದ ನಮ್ಮ ಜನ ಸತಿಯಾದವಳ ಬಗ್ಗೆ ಗೌರವ ಅಷ್ಟೇ 
ಅಲ್ಲ ಪೂಜ್ಯಭಾವನೆಯನ್ನು ಹೊಂದಿದ್ದರು. ಈಗಲೂ ಹೊಂದಿದ್ದಾರೆ ಕೂಡ. ಈ 
ಪದ್ಧತಿ ಹತ್ತನೆಯ ಶತಮಾನದ ನಂತರ ವ್ಯಾಪಕವಾಗಿ ಹರಡಿತು. ಈ ಸಂಪ್ರದಾಯದಲ್ಲಿ 
ಮಹಿಳೆಯು ಎರಡು ರೀತಿಗಳಲ್ಲಿ ಸತಿಹೋಗುತ್ತಿದ್ದುದ್ದಾಗಿ ತಿಳಿಯುತ್ತದೆ. ಮೊದಲನೆಯದು 
ಸಹಗಮನ. ಅಂದರೆ, ಗಂಡನ ಹೆಣದೊಂದಿಗೆ ತಾನೂ ಸುಟ್ಟು ಹೋಗುವುದು 
ಅಥವಾ ಸಮಾಧಿಯಾಗುವುದು. ಎರಡನೆಯದು ಅನುಗಮನ. ಅಂದರೆ, ಗಂಡನು 
ದೂರದಲ್ಲಿ ಎಲ್ಲಿಯೋ ಸತ್ತಿದ್ದು. ಅಥವಾ ಅವನ ಶವವೇ ದೊರೆಯದಿದ್ದು, ಆಗ 
ಹೆಂಡತಿ ತನ್ನ ಗಂಡನನ್ನು ಸೇರಲು ಪ್ರತ್ಯೇಕ ಅಗ್ನಿ ಕುಂಡವನ್ನು ನಿರ್ಮಿಸಿಕೊಂಡು 
ಸಾಯುತ್ತಿದ್ದ ವಿಧಾನ. 

ಸತಿಯಾಗಬೇಕಾಗಿದ್ದವಳು ಚಿತೆಯಲ್ಲಿ ಬಿದ್ದೇ ಪ್ರಾಣ ತ್ಯಾಗಮಾಡಬೇಕು ಎಂಬ 
ನಿಯಮವನ್ನೇನು ನಮ್ಮವರು ಪಾಲಿಸಿಕೊಂಡು ಬಂದಿಲ್ಲ. ಗಂಡನಾದವನ ಶವದೊಂದಿಗೆ 
ಇವಳು ಆ ಸಮಾಧಿಯಲ್ಲಿ ಹುಗಿಸಿಕೊಳ್ಳುತ್ತಿದ್ದಳು. ಸೊರಬದ ಒಂದು ಮಾಸ್ತಿಕಲ್ಲು 
ಹರವೂರಿನ ಚಾವುಂಡ ಗೌಡ ಎಂಬುವನ ಮಗ ಬೊಮ್ಮಗೌಡ ಎಂಬುವನು ಸತ್ತಾಗ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೧೩ 


ಅವನ ಹೆಂಡತಿಯಾದ ಬೊಮ್ಮಗವುಡಿ ಎಂಬುವಳು ಅವನನ್ನು ಹುಗಿದ ಸಮಾಧಿಯಲ್ಲಿ 
ಕೂತು ಸಮಾಧಿಸ್ಥಳಾದ ವಿಷಯವನ್ನು ತಿಳಿಸುತ್ತದೆ. ಜೈನರು ಕೆಲವೊಮ್ಮೆ ಸಹಗಮನವನ್ನು 
ತಮ್ಮ ಧರ್ಮದ "ಎಧಿಗಳಲ್ಲೊಂದಾದ ಸಲ್ಲೇಖನ ವ್ರತವನ್ನು ಆಚರಿಸುವುದರ rs: 
ಮಾಡಿದಂತೆ ತೋರುತ್ತದೆ. ಕ್ರಿ.ಶ. ೧೧೫೦ರ ಒಂದು ಶಾಸನದಿಂದ ಸತ್ಯವೆಗ್ಗಡೆ 
ಎಂಬುವನು ಮಡಿದಾಗ "ಅವನ ಹೆ೦ಡತಿಯು ಸನ್ಯ ಸನ ವಿಧಿಯಿಂದ ಮಡಿದ pe 
ದೊರೆಯುತವೆ. 
ಮಹಾಸತಿಯ ಬಗೆಗಿನ ಆಚರಣೆ, ಹಬ್ಬ, ಐತಿಹ್ಯ ಮುಂತಾದ ವಿವರಗಳನ್ನು 
ಗುರುತಿಸುವ ಸಂದರ್ಭದಲ್ಲಿ ಅವು ಮುಖ್ಯವಾಗಿ ನಾಯಕ, ಗೊಲ್ಲ, ಗೌಡ ಹಾಗೂ 
ಕೆಲವು ಬಾರಿ ಅಸ್ಪ] ಶ್ವರೆಂದು ಕರೆಯಿಸಿಕೊಂಡ ಜನರಲ್ಲಿಯೇ ಉಳಿದು ಬಂದಿರುವುದನ್ನು 
ಕಾಣಟ2 1.41 ಮಾಸ್ತಿಗೀತೆಗಳನ್ನು ಹಾಡುವವರೂ ಈ ವರ್ಗಕ್ಕೆ ಸೇರಿದವರೇ 
ಆಗಿದ್ದಾರೆ. ಮಾಸ್ಕಿ ಜನಪದ ಗೀತೆಗಳಲ್ಲಿ ಮಹಾಸತಿ ಮದುವೆಯ "ದ್ಧತೆಯಿಂದ 
ಓಡಿದುವು ಮದುವೆಯ ವಿವರ, ಗಂಡನಾದವನು ಹೋರಾಟಕ್ಕೆ ರ. 
ಅವನ ಸಾವು, ಮಾಸಿಯ ಕೊಂಡದ ಸಿದ್ಧತೆಗಳು, ಬಂಧು - ಬಳಗ ನೆರೆದು 
ಶೋಕಿಸುವುದು, ಮಾಸ್ತಿ ಕೊಂಡಕ್ಕೆ ಬೀಳುವುದು ಮುಂತಾದ ವಿವರಗಳಿರುತ್ತವೆ. ಈ 
ವಿವರಗಳು ಮೇಲ್ನೋಟಕ್ಕೆ ಘಟನೆಯ ಬೆಳವಣಿಗೆಯ ಸ್ವರೂಪವನ್ನು ಪರಿಚಯಿಸುವಂತೆ 
ಕಂಡುಬಂದರೂ, ಹೆಣ್ಣಿನ ದಹನಕ್ಕೆ ಕಾರಣವಾದ ಪ್ರಭುತ್ವ ಸಂಸ್ಕೃತಿಯ ನಡವಳಿಕೆಗಳು 
ಹಾಗೂ ನಂಬಿಕೆಗಳ ವಿರುದ್ದ ಸ್ಪಷ್ಟವಾದ ಭಾವವೊಂದು ಪ್ರಕಟಗೊಂಡಿರುವುದು 
ಕಂಡುಬರುತ್ತದೆ. ಮಾಸ್ತಿ ಜನಪ ದ ಗೀತೆಗಳು ನೇರವಾಗಿ ಸ ಸತಿಪದ್ಧತಿಯನ್ನು ವಿರೋಧಿಸು 
ವಂತೆ ಕಂಡುಬರುವುದಿಲ್ಲ. ಆದರೆ ಬಂಧುಗಳು ಸಹಗಮನ ಮಾಡಬೇಡವೆಂದು 
ಸತಿಯನ್ನು ಕೇಳಿಕೊಳ್ಳುವುದು, ಸಂಕಟಪಡುವುದು, ಅಸಹಾಯಕತೆಯ ವೇದನೆ 
ಮುಂತಾದವು ಸ್ಪಲ್ಪ ಮಟ್ಟಿಗೆ ಈ ರೀತಿಯಾಗಿ ಆಲೋಚನೆ ಮಾಡುವಂತೆ ಮಾಡುತ್ತವೆ 
ಎಂದು ಮೋಹನ ಕೃಷ್ಣ ರೈಯವರು ಹೇಳುತ್ತಾರೆ. 
ವಿವರಗಳಿಗೆ ನೋಡಿ: ಆರ್‌.ಶೇಷಶಾಸ್ತಿ ೨೦೦೫ ಶಾಸನ ಪರಿಚಯ ಪುಟ. ೨೯-೩೦ 
ಮೋಹನ ಕೃಷ್ಣರೈ ಕೆ ೨೦೦೯ ಚರಿತ್ರೆ ಕಥನ. ಪುಟ. ೯೦-೯೧ 


೫೮೭. ಮಾತೃದೇವತೆ 


ಪಂಪ ಕವಿ ತನ್ನ ವಾಗ್ವಿಳಾಸಕ್ಕಾಗಿ ಸರಸ್ಪತಿಯನ್ನು ಪ್ರಾರ್ಥಿಸುತ್ತಾನೆ. “ಪರಮ 
ಜಿನೇಂದ್ರ ವಾಣಿಯೆ ಸರ ರಸ್ಪತಿ. ಬೇರೊಂದು ಪೆಣ್ಣರೂಪಮಂ ಧರಿಯಿಸಿ ನಿಂದುದಲ್ಲದುವೆ 
ಭಾವಿಸಿಯೋದುವ ಕಲ್ಲ ಪೂಜಿಪಾದರಿಸುವ. ಭವ್ಯಕೋಟಿಗೆ ನಿರಂತರ ಸೌಖ್ಯವನ್ನು 
ಕೊಡುವಂಥಾದ್ದು . ತ್ತಾನೆ. (ಆದಿಪುರಾಣ ೧- 

"ಪಂಪಭಾರತ ಲ್ಲಿ * ಸ್ವಲ್ಪವೂ ನಾಶವಿಲ್ಲದ ಯಾರಿಂದಲೂ ಅದರ ಕೊನೆಯನ್ನು 


ತಿಳಿಯುವುದಕ್ಕಾಗದ, ತನಗೆ ತಾನೆ ಅಕ್ಷಯ ನಿಧಿಯಾಗಿರುವ, ಅವಳನ್ನು ಸೇವಿಸಿದವರಿಗೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೧೮ 


ಅಸಾಧ್ಯವಾವುದೂ ಇಲ್ಲವೆನಿಸುವ, ಸಮಸ್ತ ವಾಜ್ಮಯಕ್ಕೆ ತಾಯಿಯಾದ ಸರಸ್ಪ ಸಶಿ ದೇವಿಯು 
ಬುದ್ಧಿಯನ್ನು ಪಾಲಿಸಲಿ' ಎಂದು ಸರಸ್ವತಿಯನ್ನು ವರ್ಣಿಸುತ್ತಾನೆ. (೧೬ ೫) 

ಹೀಗೆಯೇ “ತನ್ನ ತ್ರಿಶೂಲದಿಂದ ಮೇಲಕ್ಕೆ ಚಿಮ್ಮುತ್ತಿರುವ ಹೊಸ ರಕ್ತವೇ ಕೆಂಪಾದ 
ಚಿಗುರಾಗಿರಲು, ಕಣ್ಣಿಗೆ ಭಯವನ್ನುಂಟುಮಾಡುತ್ತ ಹೊರಕ್ಕೆ ಸೂಸಿ ನೇತಾಡುತ್ತಿರುವ 
ಕರುಳುಗಳ ಸಮೂಹವೇ ಎಳೆಯ ತಾವರೆಯ ದಂಟಾಗಿರಲು, ಹದ್ದುಮೀರಿದ ರಾಕ್ಷಸರ 
ದೇಹದಲ್ಲುಂಟಾದ ಅಗಲಿಕೆಯೆಂಬ ಬೆಂಕಿಯನ್ನು ಆರಿಸುತ್ತ ತನ್ನ ಹರಿತವಾದ ಕತ್ತಿಯನ್ನು 
ಆಶ್ರಯಿಸಿಕೊಂಡಿರುವ ಕೃಶಾಂಗಿಯಾದ ದುರ್ಗಿಯು ಅರಿಕೇಸರಿಯ ಕತ್ತಿಯನ್ನು 
ಸೇರಿಕೊಂಡಿರಲಿ' ಎಂದು ದುರ್ಗೆಯ ಸ್ತುತಿ ಬರುತ್ತದೆ. 

ನಾಗರಿಕರು ಅರ್ಚಿಸುವ ಈ ದೇವತೆಯರ ಪರಿಕಲನೆಯಲ್ಲಿ ನಾಗರಿಕ ಆಚರಣೆಯ 
ಎಧಗಳಿರುತ್ತವೆ. ಈ ದೇವತೆಯರ ಅರ್ಚನೆಯ ಕ್ರಮವು ವಿಧಿವತ್ತಾಗಿದ್ದು, ನಾಗರಿಕ 
ಜಗತ್ತಿನೊಳಗೇ ಈ ದೇವತೆಯರ ಅರ್ಚನೆಯ ಕ್ರಿಯೆಯು ನಡೆಯುತ್ತಿರುತ್ತದೆ. ಸ್ತೀ 
ದೇವತೆಯರ ಆಚರಣೆಯಲ್ಲಿ ತಾಯಿಯನ್ನು ಕಾಣುವ ದೃಷ್ಟಿಯಿದೆ. ಅಂತಹ 
ಪರಿಕಲ್ಪನೆಯಲ್ಲಿ ಮಾತೃ ಪ್ರಧಾನ ಸಮಾಜದ ಪ್ರಭಾವವಿದೆ ನಂ ವಿದ್ವಾಂಸರು 
ಅಭಿಪ್ರಾಯಪಡುತ್ತಾರೆ. "ಕನ್ನಡ ಕಾವ್ಯಗಳಲ್ಲಿಯೂ ಸ್ತ್ರೀ ದೇವತೆಯರನ್ನು ಕ್‌ 
ಎಂದು ಸಂಬೋಧಿಸುವುದನ್ನು ಸಡುಸಸಪ?ಿ: ಸೀ ಯಲಿ ತಾಯಿ- 
ಮಗುವಿನ ಸಂಬಂಧದ ರೂಪವನ್ನು ಕಾಣಬಹುದು. ನಾಗರಿಕ ದೇವತೆಗಳಲ್ಲಿ ಶಿಷ್ಪತೆಯು 
ಸ್ವಚ್ಛವಾಗಿ ರೂಪಿತವಾಗಿದ್ದು, ಅದರಲ್ಲಿ ಸಾತ್ವಿಕ ಅಂಶಗಳನ್ನು ಆರೋಪಿಸಲಾಗಿದೆ. 
ಇದರೊಂದಿಗೆ ಮತ ಪ್ರಭೇದಕ್ಕೆ ಅನುಗುಣವಾಗಿ ದೇವತೆಯರ ಪರಿಕಲ್ಪನೆಯೂ 
ವ್ಯತ್ಯಾಸಗೊಂಡಿದೆ. ಉದಾಹರಣೆಗೆ, ಜೈನರ ಪದ್ಮಾವತೀ ದೇವಿ, ಶೈವರ ಮಹಾದೇವಿ 
ಪರಿಕಲ್ಪನೆಯನ್ನು ಕಾಣಬಹುದು. ಕೆಲವು ಕಾವ್ಯಗಳಲ್ಲಿ ಪುರುಷ ದೇವತೆಯರ 
ಪತ್ಚಿಯರನ್ನಾಗಿಯೂ ಈ ದೇವತೆಯರನ್ನು ಕಾಣಲಾಗಿದೆ. 

ರಾಷ್ಟ್ರಕೂಟರಿಂದ ಹೊಯ್ಸಳರ ಅವನತಿಯವರಗ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದ 
ಗ್ರಾಮದೇವತೆಗಳ ಅಧ್ಯಯನ ನಡೆಸುವಾಗ ಹೆಚ್ಚಿನ ದೇವತೆಗಳು ಸ್ತ್ರೀ ಜೇವತಗಳಾಗಿರು. 
ವುದು ಕಂಡುಬರುತ್ತದೆ. ಪುರುಷಪ್ರಧಾನ ವ್ಯವಸ್ಥೆಯಲ್ಲಿ ಸ್ವೀದೇವತೆಗಳು ಹೇಗೆ 
ಪ್ರಾಮುಖ್ಯತೆಯನ್ನು ಪಡೆದುಕೊ೦ಡವು ಎನ್ನುವ ಪೆ ಈ ಸಂದರ್ಭದಲ್ಲಿ ಹುಟ್ಟಿಕೊಳ್ಳುತ್ತದೆ. 
ಈ ಪ್ರಶ್ನೆಗೆ ಉತ್ತರಿಸಬೇಕಾದರೆ ಗಸ್ರೆಮದೇವತಗಳ wrt ಚರಿತ್ರೆಯನ್ನು ಅಧ್ಯಯನ 
ನಡೆಸಬೇಕಾಗುತ್ತದೆ. ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆಯ ಪರಿಣಾಮಗಳನ್ನು 
ಪರಿಶೀಲಿಸುವುದು ಇಲ್ಲಿ ಅನಿವಾರ್ಯವೆನಿಸುತ್ತದೆ. ದೇಖಪಕಾಡ್‌ ಚಟ್ಟೋಪಾಧ್ಯಾಯರ 
ಪ್ರಕಾರ ಮಾತೃಪ್ರಧಾನ ಪಂಥದ ಜನಪದ ರೂಪಗಳೇ ಗ್ರಾಮದೇವತೆಗಳು. ಕೃಷಿ 
ಪ್ರಧಾನ ಸಮಾಜದಲ್ಲಿ ಹೆಣ್ಣನ್ನು ಫಲವಂತಿಕೆಯ ಅಥವಾ ಫಲೋತ್ಪತ್ತಿಯ ಸಂಕೇತವಾಗಿ 
ಪರಿಗಣಿಸಿರುವುದೇ ಈ ವ್ಯವಸ್ಥೆಯ ಹುಟ್ಟಿಗೆ ಕಾರಣ. 

ಎಲ್ಲಮ್ಮನ ಕುರಿತ ಪುರಾಣ ಮೂಲದ ಕಥೆಯು ಎಲ್ಲಮ್ಮನನ್ನು ರೇಣುಕೆಯೆಂದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೧೫ 


ಕರೆಯುತ್ತದೆ. ರೇಣುಕರಾಜನ ಮಗಳಾಗಿ, ಪರಶುರಾಮನ ತಾಯಿಯಾಗಿ, ಜಮದಗ್ನಿಯ 
ಮಡದಿಯಾಗಿ ಆಕೆಯ ಕತೆ ಹೆಣೆದುಕೊಂಡಿರುವುದು ತಿಳಿದುಬರುತ್ತದೆ. Reis 
ಮೂಲದ ಕತೆಗಳು ಈ ದೇವತೆಯನ್ನು ಎಲ್ಲಮ್ಮನೆಂದೇ ಕರೆಯುತ್ತವೆ. ಮೂಲತಃ 
ಎಲ್ಲಮ್ಮ ಎಲ್ಲೆಯ ಅಥವಾ ಸೀಮೆಯ ದೇವತೆ ಎನ್ನುವ ವಾದ ಹೆಚ್ಚು ಪ್ರಚಾರಗೊ೦ಡಿರು 
ವಂತೆ ಕಂಡುಬರುತ್ತದೆ. ಈ ವಾದದ ಪ್ರಕಾರ, ಗ್ರಾಮಗಳ ಸೀಮೆಗಳನ್ನು ಗುರುತಿಸಲು 
ಎಲ್ಲೆಯ ಕಲ್ಲುಗಳನ್ನು ಹಾಕಲಾಗುತ್ತಿತ್ತು ಆ ಕಲ್ಲುಗಳು ಕ್ರಮೇಣ ಪೂಜೆ, ಆರಾಧನೆಗಳನ್ನು 
ಕ೦ಡು ವಿಶೇಷತೆಯನ್ನು ಪಡೆದುಕೊ೦ಡವು. ಎಲ್ಲಮ್ಮ ಪ್ರಭಾವಶಾಲಿಯಾಗಿ ಬೆಳೆಯುತ್ತಲೇ 
ಸಮಾಜದ ನಾನಾ ವರ್ಗಗಳಿಂದ ಆಕರ್ಷಿತಳಾದಳು. ಬ್ರಾಹ್ಮಣರಿಗೆ ರೇಣುಕೆಯಾಗಿ, 
ವೀರಶೈವರಿಗೆ ಸತ್ಯಕ್ಕಳಾಗಿ, ಜೈನರಿಗೆ ಪದ್ಮಾವತಿಯಾಗಿ, ಕೆಳವರ್ಗದವರಿಗೆ ಹುಲಿಗೆಮ್ಮ 
ಸವಾರೆಮ್ಮ ಮಾಪುರತಾಯಿಯಾಗಿ ಪರಿವರ್ತನೆಗೊಂಡಳು ಎಂದು ಮೋಹನಕೃಷ್ಣ 
ರೈ ಹೇಳುತ್ತಾರೆ. 

ಸಿಂಧೂ ವ್ಯವಹಾರನೀತಿಯ ಇನ್ನೊಂದು ಮುಖ್ಯಾಂಶವು "ಮಾತೃದೇವತಾ' 
ಪೂಜೆಯಾಗಿತ್ತು. ಈ ಪ್ರದೇಶಗಳಲ್ಲಿ ದೇವಿಯ ಹಲವಾರು ರೂಪಗಳು ದೊರಕಿವೆ: 
ಹಾಗೂ ಈ ರೂಪಗಳನ್ನು ಗುರುತು ಹಿಡಿಯುವುದರಲ್ಲಿ ಸಂಶಯವೇನೂ ಇಲ್ಲ. 
ಹೀಗೆ ಈ ವ್ಯವಹಾರ ನೀತಿಯಲ್ಲಿರುವ ದಿವ್ಯದ ಸ್ತೀಭಾವ ಪ್ರಚುರತೆಯು ಅರ್ವಾಚೀನ 
ಭಾರತೀಯ ಸಂಸ್ಕೃತಿಯ ಮೇಲೆ ಬೀರಿದ ಮತ್ತೊಂದು ಅವೈದಿಕಾಂಶ. ದೇವಾಲಯ 
ಗಳಲ್ಲಿನ ದೇವಪೂಜಾ ಸಂವಿಧಾನವೂ ಈ ವ್ಯವಹಾರನೀತಿಯಲ್ಲಿ ಪ್ರಮುಖವಾಗಿತ್ತು. 
ಇವೆರಡು ಅಂಶಗಳೂ ಆಗಲೇ ಮೇಲೆ ವಿವರಿಸಲ್ಪಟ್ಟ ದ್ರಾವಿಡ ವ್ಯವಹಾರನೀತಿಗೆ 
ಸಮನಾಗಿವೆ. ಆದರೆ ಈ ವ್ಯವಹಾರ ನೀತಿಯು ವಸ್ತುತಃ ನಗರಗಳ ವ್ಯವಹಾರ 
ನೀತಿಯಾಗಿತ್ತು ಮತ್ತು ಅವಶೇಷಗಳು ನಗರ ನೆಲೆಗಳಲ್ಲಿ ಮಾತ್ರ ದೊರೆತಿರುವುದರಿಂದ 
ಅದು ಬೇರೆಯಾಗುವುದಕ್ಕೆ ಸಾಧ್ಯವಿಲ್ಲ. ಪಶು - ಪಕ್ಷಿಗಳು ಕಾಣಿಸಿಕೊಂಡಿರುವುದು 
ಈ ವ್ಯವಹಾರನೀತಿಯ ಮತ್ತೊಂದು ವೈಶಿಷ್ಟ್ಯವಾಗಿದೆ ಮತ್ತು ದ್ರಾವಿಡ ವ್ಯವಹಾರ 
ನೀತಿಗೂ ಇದು ಸಮಾನವಾಗಿದೆ. ಅನೇಕ ವಿಧಾವಾದ ಆಕೃತಿಗಳು ಸಿಕ್ಕಿವೆ: ಆದರೆ 
ಅವು ಅಲಂಕಾರ ವಸ್ತುಗಳೇ ಅಥವಾ ಪೂಜಾರ್ಹ ವಸ್ತುಗಳೇ ಎಂಬುದು ಅನಿಶ್ಚಿತವಾಗಿದೆ. 
ಅವುಗಳು ಚಿತ್ರ - ಲೇಖನ ಮಾರ್ಗದ ಬರವಣಿಗೆಯ ವರ್ಣಮಾಲೆಯಾಗಿದ್ದರೂ 
ಇರಬಹುದು. ಅನಿಶ್ಚಿತ ವಿಷಯಗಳು ತುಂಬಾ ಇವೆ: ಆದರೆ ಪಶುಗಳ ಪ್ರಚುರತೆಯು 
ನಮ್ಮ ಗಮನವನ್ನು ಸೆಳೆಯುವ ಒಂದು ವೈಶಿಷ್ಟ್ಯ 

ಯಗ್ರೇದದಲ್ಲಿಯೂ ಮಾತ ದೇವತೆಯಾದ ಉಷೆ(ಉಪಸ್‌) ಯ ಚಿತ್ರಣವು ಬರುತ್ತದೆ. 
ಮಾತ್ರ ದೇವತೆಯಾದ ಉಷ್‌ ಮತ್ತು ಇಂದ್ರರ ನಡುವೆ ಯುದ್ಧವು ನಡೆಯುತ್ತದೆ. 
ಜಾ ದೇವತೆಯರು ಕೂಡುದಾರಿಯಲ್ಲಿ ಪುರುಷರನ್ನು ರುದ ಚಿತ್ರಣವೂ 
ಸಿಗುತ್ತದೆ. ಇದು ಮಾತ ದೇವತೆಯರ ಪ್ರಾಬಲ್ಯವನ್ನು ಚಿತ್ರಿಸುತ್ತದೆ. ಗೌರಿಯೂ 
ಒಂದರ್ಥದಲ್ಲಿ ಮಾತ್ರ ದೇವತೆಯೇ ಆಗಿದ್ದಳು. ಮಾತ ದೇವತೆಯ ಆರಾಧನೆಯು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೧೬ 


ಈಗಲೂ ನಡೆಯುತ್ತದೆ. 

ಮಹಾಮಾತಾ ಸಂಪ್ರದಾಯವು ಪುರಾತನ ಜನಾ೦ಗದ ಮೂಲ ದೈವತ. ಭಾರತದ 
ಹೊರಗೂ ಆದಿ ಜನನಿಯ (Mother Goddess) ಆರಾಧನೆಯಿದ್ದಿತು. ಇದು ಮಾನವ- 
ಸಮಾಜವು ಮಾತೃ-ಪ್ರಧಾನ ಕುಟುಂಬ ಸಂಸ್ಥೆಯ ಹಂತದಲ್ಲಿ ಇದ್ದಾಗಿನ ದೇವತಾ 
ಪ್ರತಿಮೆ. 

ಪಂಪನ ಎರಡೂ ಕೃತಿಗಳ ಪ್ರಾರ್ಥನೆಯ ಕ್ರಮವನ್ನು ಗಮನಿಸಿದಾಗ ಒಂದಂಶವು 
ಸ್ಪಷ್ಟವಾಗುತ್ತದೆ. ಪ್ರಾರ್ಥನೆಯಲ್ಲಿ ಕಾವ್ಯದ ವಸ್ತುವನ್ನು ಸೂಚ್ಯವಾಗಿ ಸೂಚಿಸುವುದು 
“ಆದಿಪುರಾಣ'ವು ಜೈನ ತತ್ವವನ್ನು ನಿರೂಪಿಸುವ ಕೃತಿಯಾದುದರಿಂದ ಅದಕ್ಕೆ 
ಅನುಗುಣವಾದ ಪ್ರಾರ್ಥನೆ ಪದ್ಯವು ಬಂದಿದೆ. “ಪಂಪಭಾರತ'ವು "ಅರಿಕೇಸರಿ'ಯನ್ನು 
ನಾಯಕನಾಗಿರಿಸಿ, ರಚಿಸಿದ ಕೃತಿಯಾದುದರಿ೦ದ ಅರಿಕೇಸರಿಗೆ ಬುದ್ಧಿ ಮತ್ತು ಶಕ್ತಿಯನ್ನು 
ಕೊಡುವಂತೆ ಪ್ರಾರ್ಥನೆ ರಚಿತವಾಗಿದೆ. ಇದರಲ್ಲಿ ಶೌರ್ಯಕ್ಕೆ ದ್ಯೋತಕವಾದ ದುರ್ಗೆಯ 
ಪ್ರಾರ್ಥನೆಯು ಬಂದಿದೆ. 

ಈ ಎರಡೂ ಪ್ರಾರ್ಥನೆಯ ಅಂಶಗಳಿಗೆ ಪೂರಕವಾಗುವಂತೆ ಇತಿಹಾಸ ತಜ್ಞರ 
ಅಭಿಪ್ರಾಯವನ್ನು ಸಂಗ್ರಹಿಸಿ ಹೇಳಬಹುದು: ಮೌರ್ಯರ ಕಾಲದಲ್ಲಿ ಯಕ್ಷಿಣಿಯರ 
ಆರಾಧನೆಯು ಪ್ರಚಲಿತವಾಯಿತು. ಈ ಸಂದರ್ಭ ದಕ್ಷಿಣ ಭಾರತದಲ್ಲಿ ಹೆಣ್ಣಿನ 
ಫಲವತ್ತತೆಯನ್ನು ಕುರಿತ ಯಕ್ಷಿಣಿಯರ ಆರಾಧನೆಯು ಹೆಚ್ಚಿತು. ಸುಮಾರು ಇದೇ 
ಕಾಲಕ್ಕೆ ಲಕ್ಷ್ಮೀ ಪೂಜೆ, ಶಕ್ತಿ ಪೂಜೆಯು ಬಳಕೆಯಲ್ಲಿ ಬಂದಿತು. ಸುಂಗ ಕುಶಾನರ 
ಕಾಲದಲ್ಲಿ ಗಜಲಕ್ಷಿಯ ಆರಾಧನೆಯು ರೂಪುಗೊಂಡಿತು. ಇವರ ಕಾಲದಲ್ಲಿ ಉಮೆ, 
ಶ್ರೀಲಕ್ಷ್ಮಿ ಸರಸ್ಪತಿಯರು ಮುಖ್ಯ ದೇವತೆಯರಾಗಿದ್ದರು. 

ಗುಪ್ತರ ಕಾಲದಲ್ಲಿ ಮಾತೃದೇವತೆಯರ ಪೂಜೆಯೂ ಹೆಚ್ಚಿದ್ದು ಸಪ್ತಮಾತೃಕೆಯರ 
ಆರಾಧನೆಯು ಹೆಚ್ಚಿತು. "ಶಕ್ತಿಯ ಕುರಿತು ನಂಬಿಕೆಯು ಈ ಕಾಲದಲ್ಲಿ ಹೆಚ್ಚಾಗ 
ತೊಡಗಿದ್ದು ಹರ - ಗೌರಿಯರ ಕಲ್ಪನೆಯು ಬಂದಿತು. ಗುಪ್ತರ ಕಾಲಕ್ಕೆ (ಕಿ.ಶ. 
ನಾಲ್ಕನೆಯ ಶತಮಾನ) ದುರ್ಗೆಯ ಪೂಜೆಯು ಬಳಕೆಯಲ್ಲಿ ಬಂದಿತು. ಕ್ರಿಶ ಐದನೆಯ 
ಶತಮಾನದ ತರುವಾಯ ಶಕ್ತಿ - ದೇವಿ ಪೂಜೆಯೂ ಭಾರತೀಯ ಪರಂಪರೆಯಲ್ಲಿ 
ಸ್ಪಷ್ಟವಾಗಿ ಒಡಮೂಡಿರುವುದನ್ನು ಕಾಣಬಹುದಾಗಿದೆ. ಮಾತೃ ದೇವತೆಯ ಪೂಜೆಯು 
ಆ ವೇಳೆಯ ತಾಂತ್ರಿಕರಲ್ಲಿ ವಿಶಿಷ್ಟವಾದ ರೂಪವನ್ನು ತಳೆಯಿತು. ಕಾಳಿ, ಕಾಮಾಕ್ಷಿ, 
ಮಹಾದುರ್ಗೆ, ಮತಂಗಿ, ಭುವನೇಶ್ವರಿ, ಭೈರವಿ, ಧೂಮಾವತಿ, ಎಕಜಾತ, ತಾರಾ, 
ಭಗವತಿ ಮುಂತಾದ ಸ್ತೀ ದೇವತೆಗಳ ಹೆಸರನ್ನು ಕ್ರಿಶ ಆರನೆಯ ಶತಮಾನದ 
ಹೊತ್ತಿಗೆ ತಾಂತ್ರಿಕರು ತಂದರು. 

ಪಂಪನ ಕೃತಿಯ ಪ್ರಾರ್ಥನೆಯಲ್ಲಿ ಉಕ್ತವಾದ ದುರ್ಗಿಯ ಶಕ್ತಿಗೆ ಸಂಕೇತವಾಗಿರು 
ವುದು ಮೇಲಿನ ಆಧಾರದಿಂದ ಸ್ಪಷ್ಟವಾಗುತ್ತದೆ. ವಾಗ್ಬೇವತೆಯ ಕುರಿತು ಹೇಳುವಾಗ 
ರಾತ್ರ "ಆದಿಪುರಾಣ'ದಲ್ಲಿ ತನ್ನ ಧಾರ್ಮಿಕ ನೆಲೆಗೆ ಅನುಸಾರವಾಗಿ ಸರಸ್ವತಿಯು ಬೇರೆ 


ತ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೧೭ 


ಹೆಣ್ಣು ರೂಪವಲ್ಲ ಎಂದು ಹೇಳುತ್ತಾನೆ. ಪೊನ್ನನು "ಶಾಂತಿಪುರಾಣ'ದಲ್ಲಿ ಅಂಬಿಕಾಯಕ್ಷಿ 
ಯನ್ನು ಸುತ್ತಿಸುತ್ತಾನೆ. (೧-೬) ಈ ಕುರಿತು ಹಂ.ಪ.ನಾಗರಾಜಯ್ಯ ಅವರು 
ಶಾಂತಿಪುರಾಣದ ಪ್ರಸ್ತಾವನೆಯಲ್ಲಿ ಹೀಗೆ ಹೇಳುತ್ತಾರೆ. ಅಂಬಿಕಾಯಕ್ಷಿಯ ಕಥೆ ಪೊನ್ನನ 
ಕಾಲಕ್ಕಾಗಲೀ ಹೇಗೆ ಕನ್ನಡ ನಾಡಿನಲ್ಲೂ, ಜೈನಸಮಾಜದಲ್ಲೂ ಜನಜನಿತವಾಗಿತ್ತೆಂಬುದು 
ಶಾಂತಿಪುರಾಣದ ೧-೬ ಪದ್ಯದಿಂದ ಸ್ಪಷ್ಟವಾಗುತ್ತದೆ. ಇಲ್ಲಿ ಇನ್ನೂ ಒಂದು ಗಮನೀಯ 
ಅಂಶವಿದೆ. ಪೊನ್ನನ “ಶಾಂತಿಪುರಾಣ” ಕಾವ್ಯ ಹದಿನಾರನೆಯ ತೀರ್ಥಂಕರನಾದ 
ಶಾಂತಿನಾಥನ ಚರಿತ್ರೆ. ಅದರಿಂದ ಈ ಕಾವ್ಯದಲ್ಲಿ ಸಹಜವಾಗಿಯೇ ಶಾಂತಿನಾಥನ 
ಯಕ್ಷ ಯಕ್ಷಿಯರಾದ ಗರುಡ ಯಕ್ಷ ಮತ್ತು ಮಾನಸೀ ಯಕ್ಷಿಯರ ಸುತ್ತಿ ಇರಬೇಕಾಗಿತ್ತು 
ಅವರ ಪ್ರಸ್ತಾಪವೇ ಇಲ್ಲ. ಈ ಅಂಶ ಕೂಡಾ ಅಂಬಿಕೆಯ ಮಹತ್ವವನ್ನು ಸಾರುತ್ತದೆ. 
ಯಗ್ವೇದದಲ್ಲಿ ವಾಕ್‌ದೇವತೆ (೧೦-೧೨೫)ಯನ್ನು ಸ್ತುತಿಸುವ ಸೂಕ್ತವಿದೆ. 
ನೀರಿನಲ್ಲಿ ಸಮುದ್ರದಲ್ಲಿ, ಆಕೆಯ ಸ್ಥಾನ ಐತರೇಯ ಬ್ರಾಹ್ಮಣದಲ್ಲಿ ವಾಕ್ಕನ್ನು ಸ್ತ್ರೀಯಾಗಿ 
ಪರಿವರ್ತಿಸಿ ಸೋಮರಸಕ್ಕೆ ಬೆಲೆಯಾಗಿ ಕೊಟ್ಟರಂತೆ. (ಐ.ಬಕ್ರ ೧-೨೭) ಅಷ್ಟೇ 
ಅಲ್ಲದೆ, ಸರಸ್ವತಿ ದೇವಿಯನ್ನು ಶುದ್ಧಗೊಳಿಸುವವಳು, ಅನ್ನಾದಿಗಳನ್ನು ಕೊಡುವವಳು 
ಐಶ್ವರ್ಯ ಅತುಜಡಳು ಎರಜ! ಹ ಲಾಗಿದೆ. ಸರಸ ಸತಿಯನ್ನು ನದಿಯಾಗಿ. 
ದೇವತೆಯಾಗಿ, ಆಕಾಶಾಭಿಮಾನಿ ದೇವತೆಯಾಗಿ ವಾಗ್ದೇವಿಯಾಗಿ ಯಗ್ಗೇದವು ಕಂಡಿದೆ. 

ವಿವರಗಳಿಗೆ ನೋಡಿ: ಶಂಬಾ ಜೋಶಿ ೧೯೯೯ ಸಂಪುಟ. ೧ 

ಪುಟ. ೧೩, ೧೯೦, ಸಂಪುಟ. ೩ ಹಾಲುಮತ ದರ್ಶನ ಪು. ೧೧೭, ೧೯೩ 

ವೆಂಕಟರಾವ್‌. ಹೆಚ್‌.ಪಿ (ಅನು) ೧೯೪೯ ಖಗ್ರೇದ ಪುಟ. ೬೪, ೬೮ 

ಡಿ. ಡಿ. ಕೊಸಾಂಬಿ ೨೦೦೩ ಪುರಾಣ ಮತ್ತು ವಾಸ್ತವ ಪುಟ. ೧೨೪-೧೨೬, ೧೧೮-೧೫೭ 

ಮೋಹನಕೃಷ್ಟ ರೈ ೨೦೦೪ ಪ್ರಭುತ್ವ ಮತ್ತು ಜನತೆ ಪು. ೧೪೧ 

Deviprasad Chattopadhyaya 1981 Lokayata P 232-269 

ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ 

ನಾಗರಾಜಯ್ಯ ಹಂ.ಪ. ೧೯೭೨ ಪ್ರಸ್ತಾವನೆ ಪುಟ. ೧೧೨ 


೫೮೮. ಮಾತೃವಾತ್ನಲ್ಯ 


ಜನನೀ ಸಂಬಂಧದ ಮೋಹದ ಕುರಿತ ವಿಚಾರವು “ಆದಿಪುರಾಣ'ದಲ್ಲಿ ಬರುತ್ತದೆ. 
(೩-೫೦ವ) ಸಂಬಂಧದ ಮೋಹವು ಜನ್ಮಾಂತರಗಳಲ್ಲೂ ಬರುತ್ತದೆ ಎಂಬ ನಂಬಿಕೆಯು 
ಇಲ್ಲಿ ಒಡಮೂಡಿದೆ. ತಾಯ್ತನದ ಕುರಿತಾಗಿ ಇರುವ ಗಾಢವಾದ ಮತ್ತು ರೂಢವಾದ 
ನಂಬಿಕೆಯಿಂದಾಗಿ ರಕ್ತ ಸಂಬಂಧೀ ಬಂಧುತ್ತವು ಭಾರತೀಯ ಪರಂಪರೆಯಲ್ಲಿ ಹೆಚ್ಚಾಗಿ 
ಇರುತ್ತದೆ. ಸಂಸ್ಥ ತಿಯು ಈ ರೀತಿಯ ನಂಬಿಕೆಗಳನ್ನು ಪ್ರೇರೇಪಿಸುತ್ತದೆ. ಜನನೀ 
ಸಂಬಂಧ ಹೀ ನೈತಿಕವಾದ ನಂಬಿಕೆಯನ್ನು ಉಳ್ಳದ್ದಾಗಿದ್ದ ಅದು ಜನಾಂಗದ 
ನೈತಿಕತೆಯ ಲಕ್ಷಣವಾಗಿರುತ್ತದೆ. ಇಲ್ಲಿ ತಾಯನವು ಪಾಲನೆಯ ಅರ್ಥವನ್ನು 


ಹಳಗನ್ನಡ ಸಾಂಸೃತಿಕ ಪದಕೋಶ /೫೧೮ 


ಪಡೆದುಕೊಳ್ಳುತ್ತದೆ. ಹಿಂದೂ ಧರ್ಮದ ಪ್ರಕಾರ "ಮೋಕ್ಷ'ವು ಬದುಕಿನ ಅಂತಿಮಗುರಿ. 
(ಮೂಲ) ಪ್ರಭುಶಂಕರ (ಅನು) ೧೯೭೩ ಪು.೧೬೧) ಜೈನಧರ್ಮದ ಪ್ರಕಾರ, 
ಭವಾವಳಿಯು ಜನ್ಮಾಂತರವನ್ನು ಸೂಚಿಸುವಂತಹುದು. ಬೇರೆ ಬೇರೆ ಜನ್ಮಗಳನ್ನು 
ಎತ್ತುವ ಪ್ರಕ್ರಿಯೆ (ಶಾಮರಾಯ ತ.ಸು (ಸಂ) ೧೯೮೧ ಪು. ೧೯೦. ಪು.೧೯೧) 
ಇದರಂತೆ ಅರ್ಹಂತನಾದರೆ ಭವಾವಳಿಯು ಮುಕ್ತವಾಯಿತು. ಭವಾವಳಿಯ ಪರಿಭಾಷೆ 
ಮಾತ್ರ ಹೆಣ್ಣು ಗಂಡಿಗೆ ಸಮಾನವಾದುದು. 

ಪಂಪನ “ಆದಿಪುರಾಣ'ದಲ್ಲಿ ಲಲಿತಾಂಗನ ಭವವನ್ನು ವಿವರಿಸುವಾಗ ಈ ರೀತಿ 
ಬರುತ್ತದೆ. "ಎಮ್ಮ ತಾಯ್‌' ಮನೋಹರಿಯು ಎಮ್ಮೊಳಪ್ಪಮೋಹಂ ಕಾರಣವಾಗಿ 
ತಪಮಂ ಕೈಕೊಳ್ಳದೆ - ಸರಳ ಶ್ರಾವಕ ವ್ರತಂಗಳತೆ ಕೈಕೊಂಡು (೩-೫೦ವ) ಜನನೀ 
ಸಂಬಂಧ ಮೋಹವು ಜನ್ಮಾಂತರಗಳಲ್ಲಿಯೂ ಬರುತ್ತದೆ ಎಂದೂ ಈ ಕೃತಿಯಲ್ಲಿ 
ಹೇಳಲಾಗಿದೆ. (೩-೫೧ವ) 

“ವಡ್ಡಾರಾಧನೆ” ಕೃತಿಯಲ್ಲಿ ಭಟಾರರ ಪೂಜೆ ಸಲ್ಲಿಸಿ ಹೆಣ್ಣೊಬ್ಬಳು ತನಗೆ 
ಮಕ್ಕಳಾಗುತ್ತಾರೆಯೇ ಎ೦ದು ಕೇಳುತ್ತಾಳೆ. (೨- ಪು. ೯೦) ಇಲ್ಲಿ ಭಟಾರರು ಅವಧಿ 
ಜ್ಞಾನಿಗಳು ಎಂಬ ನಂಬಿಕೆಯೇ ಪ್ರಧಾನವಾಗಿರುವುದನ್ನು ಕಾಣಬಹುದು. ಇದೇ 
ಕೃತಿಯಲ್ಲಿ ಶ್ರೀ ಯಾ ದೇವತೆಯ ಅರ್ಚನೆಯಿಂದ ಮಕ್ಕಳಾಗುತ್ತದೆ ಎನ್ನುವ ನಂಬಿಕೆಯು 
ಪ್ರಕಟವಾಗಿದೆ. (೯.ಪು.೨೧೭) ಈ ರೀತಿಯ ಕಲ್ಪನೆಗಳು ಅನೇಕ ಕೃತಿಗಳಲ್ಲಿ 
ಒಡಮೂಡಿವೆ. "ಚಾವುಂಡರಾಯ ಪುರಾಣ' (ಆದಿಪುರಾಣ-೫೧)ದಲ್ಲಿ ಮಕ್ಕಳಾಗಲು 
ರಾಣಿಯೊಬ್ಬಳು ವ್ರತಾಚರಣೆ ನಡೆಸಿದ ವಿಚಾರವು ಬರುತ್ತದೆ. ಆನಪದಾಭ್ಯರ್ಚನವನ್ನು 
ಮಾಡುವುದು, ಶಾಸನ ದೇವಿಯರನ್ನು ಅರ್ಚಿಸುವುದು, ಪ್ರತಿಮಾ ಯೋಗದಿಂದ 
ಇದ್ದವರನ್ನು ಬಲಗೊಳಿಸುವುದು, ಚತುರ್ವಿಧ ದಾನವನ್ನು ಮಾಡುವುದು ಈ ಕೃತಿಯಲ್ಲಿ 
ಉಲ್ಲೇಖಿತವಾಗಿವೆ. ಜೈನ ಧರ್ಮದ ಕೃತಿಗಳಲ್ಲಿ ಈ ರೀತಿಯ ಕಲ್ಪನೆಗಳು ಬಂದರೆ, 
ಜೈನೇತರ ಕೃತಿಗಳಲ್ಲಿ ಮೂಲ ಆಶಯವು ಹೀಗೆಯೇ ಇದ್ದು, ಭಿನ್ನ ರಚನೆಯ 
ನಂಬಿಕೆಗಳು ಬಂದಿವೆ. ನಾಗವರ್ಮನ "ಕಾದಂಬರಿ'ಯಲ್ಲಿ ವಿಲಾಸವತಿಯು ಮಕ್ಕಳಾಗಲು 
ಗುರುಗಳ, ದೇವರ, ಬ್ರಾಹ್ಮಣರ ಸೇವೆಯನ್ನು ಭಕ್ತಿಯಿ೦ದ ಮಾಡುತ್ತಾಳೆ. 

ಫಯರಸ್ಬೋನ್‌ ಹೇಳುವ ಪ್ರಕಾರ “ಎಲ್ಲಾ ಮಕ್ಕಳು ತಾಯಿಯಿಂದ ಆಕರ್ಷಿತ 
ರಾಗುತ್ತಾರೆ. ಯಾಕೆಂದರೆ ತಾಯಿಯು ಮಗುವಿನ ಬೆಳವಣಿಗೆಯ ಮೊದಲ ರಕ್ಷಕಿಯಾಗಿರು 
ತ್ತಾಳೆ. ಪಿತೃಪ್ರಧಾನ ಸಂಸ್ಕೃತಿಯಲ್ಲಿ ತಾಯ್ತನ ಅನ್ನುವುದೂ ಕೂಡಾ ಒಂದು ಸಂಸ್ಥೆಯಾಗಿದ್ದು, 
ಅಲ್ಲಿ ತಾಯ್ತನದ ಬಗೆಗೆ ಒತ್ತಡವಿರುತ್ತದೆ. ಇಂತಹ ಸನ್ನಿವೇಶದಲ್ಲಿ ತಾಯ್ತನವು ಕೂಡಾ 
ಭಾವನಾತ್ಮಕ ಸಂಗತಿಗಳಿಂದ ಪ್ರೇರಿತವಾಗುವುದು ಅನಿವಾರ್ಯವಾಗಿರುತ್ತದೆ. ಹೀಗಾಗಿ 
ತಾಯಿ - ಮಗುವಿನ ಸಂಬಂಧವೂ ನಿರ್ದಿಷ್ಟ ಗುರಿಯುಳ್ಳದ್ದಾಗಿರುತ್ತದೆ. (ಅದೇ. 
ಪು.೨೫೯) 

ಹೆಣ್ಣಿನ ತಾಯ್ತನದ ಬಗೆಗೆ "ಮಹಾಭಾರತ'ದಲ್ಲಿ ಬರುವ ವ್ಯಾಖ್ಯಾನವೊಂದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೧೯ 


ಹೀಗಿದೆ: ಮಗುವನ್ನು ಹೊಟ್ಟೆಯಲ್ಲಿ ಧಾರಣೆ ಮಾಡುವುದರಿಂದ "ಧಾತ್ರೀ", 
ಜನ್ಮ್ನವೀಯುವುದರಿಂದ "ಜನನೀ', ಸ್ತನ್ಯ - ಆಹಾರಗಳನ್ನು ಇತ್ತು ಅಂಗಾಂಗಳು 
ವರ್ಧಿಸುವುದರಿಂದ “ಅಂಬಾ”, ವೀರಸ೦ತಾನ ಪಡೆಯುವುದರಿಂದ "ವೀರಸೂ' ಎಂದು 
ಆಗಿರುತ್ತಾಳೆ. ಹುಟ್ಟಿದ ಮಗುವಿಗೆ ಶುಶ್ರೂಷೆ ಮಾಡುವುದರಿಂದ "ಶುಶ್ರೂ' ಎಂಬ 
ಹೆಸರೂ ಬಂದಿದೆ. (ರಾಮೇಶ್ವರಾವಾಧಾನಿ (ಸಂ) ೧೯೭೦. ಪು.೨೩, ೭೧-೭೨) 
ಈ ವಾಖ್ಯಾನದ ಹಿನ್ನೆಲೆಯಲ್ಲಿ "ತಾಯ್ತನ'ವು ಹೆಣ್ಣಿನ ಎರಡನೆಯ ಪಾತ್ರವನ್ನು ಸೂಚಿಸುತ್ತದೆ. 
ಕುಟಂಬ ರೂಪದಲ್ಲಿ ಹೆಣ್ಣು ಮೊದಲು ಹೆಂಡತಿ, ಅನಂತರ ಆಕೆ ತಾಯಿ, ಪಿತೃಪ್ರಧಾನ 
ಸಂಸ್ಕೃತಿಯು ತಂದೆಯ ಅನ೦ತರ ತಾಯಿ ಎನ್ನುವ ಕಲ್ಪನೆಯನ್ನು ವ್ಯಕ್ತಪಡಿಸಿದರೆ, 
ಮಾತೈಪ್ರಧಾನ ಸ ಸಂಸ್ಕೃತಿಯು ತಾಯ್ತನಕ್ಕೆ ಮೊದಲ ಗೌರವವನ್ನು ಸಲ್ಲಿಸುತ್ತದೆ. 
ಫಯರ್‌ಸ್ಪೋನ್‌ ೫ ಪಿತೃಪ್ರಧಾನ ಸಂಸ್ಕ ಪತಿಯಲ್ಲಿ ತಾಯನ ಅನು ವುದೂ 
ಕೂಡಾ ಒಂದು ಸಂಸ್ಥೆಯಾಗಿದ್ದು, ಅಲ್ಲಿ ತಾಯನದ ಬಗೆಗೆ ಬಲವಂತ ಹೇರುವಿಕೆ 
ಇರುತ್ತದೆ. ಈ ರೀತಿಯ ಸನ್ನಿವೇಶದಲ್ಲಿ ತಾಯ್ತನವು ಭಾವನಾತ್ಮಕ ವಿಷಯಗಳಿಂದ 
ಪ್ರೇರಿತವಾಗುವುದು ಅನಿವಾರ್ಯವಾಗುತ್ತದೆ. ಹೀಗಾಗಿ ತಾಯಿ - ಮಗುವಿನ ಸಂಬಂಧವೂ 
ನಿರ್ದಿಷ್ಟ ಗುರಿಯುಳ್ಳದ್ದಾಗಿರುತ್ತದೆ. 

ಮನುವಿನ ಪ್ರಕಾರ ತಂದೆಗಿಂತ ತಾಯಿಗೆ ಸಾವಿರ ಪಾಲು ಹೆಚ್ಚು ಗೌರವ 
ತೋರಬೇಕು. 


ವಿವರಗಳಿಗೆ ನೋಡಿ: ಚಕಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ ತಿ ೨-೧೪೫ 


೫೮೯. ಮಾದೆಗಿ 
"........ಚ೦ಪಾನಗರದೊಳ್‌ ಮಾದೆಗರ್ಗೆ ಪ್ರಧಾನನಪ್ರ ನೀಳನೆಂಬ ಮಾದೆಗಂಗಂ 
ಕೇಶಿಯೆಂಬ ಮಾದೆಗಿಗಂ.......... (ಡಿ.ಎಲ್‌.ಎನ್‌ ೨೦೦೯ ಪುಟ.೫೭) 


ನೀಳನೆಂಬ ಮಾದೆಗಂಗಂ ಕೌಶಂಬಿಯೆ೦ಬ ಮಾದೆಂಗಿಗಂ ಮಗಳಾಗಿ 
ಪೂರ್ವೋಪಾರ್ಜಿತ ಶುಭಾನುಪೂರ್ವಿನಾಮ ಕರ್ಮೋರ್ವೀರುಹ ಪರಿಪಾಕ 
ಫಳಮನನುಭವಿಸುತ್ತುಮೊ೦ದು ಪೊತ್ತಪ್ಪಡಂ ಸುಖಂಗಾಣದೆ ಹಾಹಾಭೂತಚೇ 
ತಸ್ತೆ 'ಯಾಗಿರ್ದಳಂ ನೀಮಿಗಳ್‌ ಕಂಡಿರಾ. 


ಅಲಅರಿ ಅ ಅ ಅಅಅ ಅವ ಅವಅಆ sees ese 


(ಸುಕುಮಾರ ಚರಿತಂ ೫-೨೧ವ) 

ಮಾದಿಗನೆಂದರೆ ಹೊಲೆಯ ಎಂದರ್ಥ. ಹೊಲೆಯ; ಹೊಲತಿ; ಮಾದಿಗ; 
ಇವರನ್ನು ಅಸ ಸಶ್ಯರೆಂದು ಕರೆಯುತ್ತಾರೆ. ಕಿಟ್ಟೆಲ್‌ ನಿಘಂಟುವಿನಲ್ಲಿ ಹೀಗೆ ಬರುತ್ತದೆ. 
ಎನಿತುಂ 'ಕಾಯ್ದು ಬೆನ್ನಿ €ರ್‌ ಮನೆ ಸುಡದೆ ಮನೆ ನಿನಗವರ್‌ ನಿಲೆಕಾಯ್ದುಂ ಮನದೊಳ್‌ 
ಪೊಲ್ಲದನೆನ್ದುಂ Rises ಅದಂ ನಮ್ದು ಕುರುಕುಲಾನ್ಹಯ ಭಾನೂ (ಪುಟ.೧೦೮೬) 
ಪೊಲ್‌ ಎಂದರೆ ಹೊಲ್‌ ಎಂದರ್ಥ. ಸಜಿ ಕೊಳಕು; ಅಶುದ್ಧ; ಹೀನ; 
ಎ೦ಬ ಅರ್ಥಗಳಿವೆ. ಪೊಲತಿಯೆಂದರೆ ಹೀನಕುಲದಲ್ಲಿ ಜನಿಸಿದವಳು ಭಕ ಅರ್ಥ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫ ೨೦ 


ಇವರನ್ನು ಅಸ.ಶ್ನರು ಎಂದು ಕರೆಯುತಾರೆ. ಸ ಶ್ನವರ್ಜಿತರು ಎಂದು ಅರ್ಥ. 
ಉಲ ಶಿ Ar” ಉಲ ರಿ 


೫೯೦. ಮಾಧ್ಯಮಿಕರು 

ಮೈತ್ರೇಯನಾಥ ಯೋಗಾಚಾರ ಮತವನ್ನು ಪರಿಷ್ಕರಿಸಿದಂತೆ ನಾಗಾರ್ಜುನ 
(ಕ್ರಿಸ್ತಾ ಬ್ಬ ೨೦೦9) "ಮಹಾಯಾನ ಸೂತ್ರ'ಗಳಲ್ಲಿ ಶೂನ್ಯವಾದ ಸಿದ್ದಿಸುವಂತೆ 
'ಮಾಧ್ಯಮಿಕ'ವಾದವನ್ನು ಪರಿಷ್ಠರಿಸಿದನು. ಅವನ ಸತಾತ್ರಶಿಷ್ಠನಾದ ಆರ್ಯದೇವ 
(ಕ್ರಿಸ್ತಾ ಬ್ದ ೨೦೦-೨೨೫ ಸುಮಾರು) “ಚತು:ಶತಿಕೆ'ಯ ಕರ್ತೃ; ನಾಗಾರ್ಜುನನ 
“ಮೂಲಮಾಧ್ಯಮಿಕಕಾರಿಕೆ'ಗಳನ್ನು ಸ್ಪಷ್ಟಪಡಿಸಿದವನು ಚಂದಕೀರ್ತಿ (ಕ್ರಿ ೬೦೦- 
೬೫೦ ಸುಮಾರು). 

ಬುದ್ಧನ ಮಧ್ಯಮಮಾರ್ಗವನ್ನನುಸರಿಸಿದವರು ಮಾಧ್ಯಮಿಕರು. ಮಧ್ಯಮ 
ಮಾರ್ಗವೆಂದರೇನು? ಅತಿಯಾದ ಭೋಗ, ಅತಿಯಾದ ಕಾಯಕ್ಷೇಶ ಎರಡನ್ನೂ 
ಬಿಟ್ಟ ಮಧ್ಯಮ ಮಾರ್ಗವನ್ನು ಬುದ್ಧ ತನ್ನ ಪ್ರಥಮ ದೇಶದಲ್ಲಿ ಉಪದೇಶ 
ಮಾಡಿದನೆಂಬುದು ಸುವಿದಿತವಷ್ಟೆ. ಆದರೆ ನಾವಿಲ್ಲಿ ವಿಚಾರಿಸುವ ಮಧ್ಯಮಮಾರ್ಗ 
ಅದಲ್ಲ; ಇದು ಮುಂದೆ ತಿಳಿಯುತ್ತದೆ. 

ಸಂಸ್ಕೃತದ ಕೋಶಗಳಲ್ಲಿ ಬುದ್ಧನ ಹಲವು ಹೆಸರುಗಳಲ್ಲಿ "ಅದ್ವಯವಾದಿ' ಎಂಬ 
ಹೆಸರು ಬರುತ್ತದೆ. ಮಾಧ್ಯಮಿಕರ ಪ್ರಕಾರ ಈ ಅಭಿಧಾನದಲ್ಲಿರುವ “ದ್ವಯ' ಎರಡು 
ದೃಷ್ಟಿಗಳಿಗೆ ಸಂಬಂಧಿಸಿದ್ದು, ಈ ಎರಡು ದೃಷ್ಟಿಗಳು ಯಾವುವು? ಅವು ಸತ್ತಾ- 
ಅಸತ್ತಾ, ಶಾಶ್ವತ-ಅಶಾಶ್ವತ, ಆತ್ಮ-ಅನಾತ್ಮ ಇತ್ಯಾದಿ. ಸಂಸ್ಕೃತ ಮತ್ತು ಪಾಳಿ ಎರಡೂ 
ಭಾಷೆಗಳಲ್ಲಿರುವ ಬೌದ್ಧ ಗ್ರಂಥಗಳಿಂದ ಈ ದೃಷ್ಟಿಗಳು ಅಪಾಯಕಾರಿಗಳೆಂಬುದು 
ಸ್ಪಷ್ಟವಾಗಿದೆ. ನಿದರ್ಶನಕ್ಕೆ, ಬುದ್ಧ ಹೀಗೆ ಹೇಳಿದನಂತೆ: “ಕಾತ್ಯಾಯನ, "ಇದೆ', “ಇಲ್ಲ' 
ಎ೦ಬ ಕಲ್ಪನೆಗಳಲ್ಲೇ ಜನ ಬಹುವಾಗಿ ತೊಳಗುವರಾಗಿ ಅವರಿಗೆ ಮುಕ್ತಿಯಿಲ್ಲ. 
ನಾಗಾರ್ಜುನ “ಸತ್ತಾ.” “ಅಸತ್ತಾ” ಎಂಬುದನ್ನೇ ನೋಡುವ ಅಜ್ಜರು ದೃಶ್ಯನಿರೋಧದ 
ಸುಖವನ್ನರಿಯರು ಎಂದು ಹೇಳಿದ್ದಾನೆ. ಇನ್ನೊಂದೆಡೆ ಹೀಗಿದೆ: “ಕಾಶ್ಯಪ, "ಇದೆ" 
ಎಂಬುದೊಂದು ನಿಶ್ಚಯ,” "ಇಲ್ಲ' ಎಂಬುದು ಇನ್ನೊಂದು. ಈ ಎರಡು ನಿಶ್ಚಯಗಳ 
ಮಧ್ಯೆಯಿರುವುದನ್ನು ನಿರ್ದೇಶಿಸಲಾಗುವುದಿಲ್ಲ. ಇದೇ ಕಾಶ್ಯಪ, ಮಧ್ಯಮಾರ್ಗವೆಂಬುದು, 
ಧರ್ಮದ ಪರೀಕ್ಷೆಗೆ ಸಾಧನರೂಪವಾದುದು. ಹೀಗೆ ಬುದ್ಧ ಎರಡೂ ನಿಶ್ಚಯಗಳನ್ನೊಪ್ಪದೆ 
ಮಧ್ಯಮದ ವಾದವನ್ನು ಉಪದೇಶಿಸಿದಂತೆ ನಿರ್ದಿಷ್ಟವಾಗಿ ಹೇಳಲ್ಪಟ್ಟಿದೆ. ಆದ್ದರಿ೦ದ 
ಈ ದೃಷ್ಟಿಯ ಪ್ರಕಾರ ಏನೂ ಇಲ್ಲ; ಇಲ್ಲದೆಯೂ ಇಲ್ಲ: ಯಾವುದು ಏಳುವುದೂ 
ಇಲ್ಲ, ಅಳಿಯುವುದೂ ಇಲ್ಲ; ಯಾವುದು ಶಾಶ್ವತವಲ್ಲ, ಯಾವುದಕ್ಕೂ ಅಂಕವಿಲ್ಲ; 
ಯಾವುದೂ ಸಮವೂ ಅಲ್ಲ, ವಿಷಮವೂ ಅಲ್ಲ, ಇಲ್ಲಿಯಾಗಲೇ ಅಲ್ಲಿಯಾಗಲೀ ಇಲ್ಲ. 
ಈ ಶಾಖೆಯ ಅನುಯಾಯಿಗಳು ಹೀಗೆ ಮಧ್ಯಮಮಾರ್ಗವನ್ನು ಒಪ್ಪಿದ್ದರಿ೦ದ 
ಮಾಧ್ಯಮಿಕರೆಂದು ಹೆಸರು. ಈ ಮೇಲಿನ ವಿಚಾರದಲ್ಲಿ ನಿಶ್ಚಿತ, ನಿಷೇಧಕ ಹೀಗೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೨೧ 


ಎರಡೇ ಪಕ್ಷಗಳಿವೆ. ಆದರೆ ಕೆಲವು ಬಾರಿ ಮೂರು, ನಾಲ್ಕು ಪಕ್ಷಗಳನ್ನು ಹೇಳುತ್ತಾರೆ. 
ಎರಡೂ ವಿರುದ್ಧ ವಾದಗಳನ್ನು ತಿರಸ್ಕರಿಸುವ ಭಾವನೆ ಖುಗ್ಕೇದದಲ್ಲೇ ಬರುತ್ತದೆ: 
ಮುಖ್ಯವಾಗಿ “ಸತ್‌-ಅಸತ್‌'ಗಳ ವಿಚಾರ (ಯಗ್ಬೇದ ೧೦, ೧೨೯, ೧) - “ಅಲ್ಲಿ 
ಅಸತ್ತೂ ಇರಲಿಲ್ಲ, ಸತ್ತೂ ಇರಲಿಲ್ಲ”. ಅನುಕ್ರಮದಲ್ಲಿ ಈ ಕಲ್ಪನೆ ಉಪನಿಷತ್ತುಗಳಲ್ಲೂ 
ಭಗವದ್ಗೀತೆಯಲ್ಲೂ (೧೩, ೧೨) ಬಂದಿತು. 

ಪ್ರಶೀತೃಸಮುತ್ತಾದದ ನಿಯಮವನ್ನು ಅರ್ಥಮಾಡಿಕೊಂಡರೆ ಮಾಧ್ಯಮಿಕರ ಈ 
ನಿಲುವು ಸ್ಪಷ್ಟವಾಗುತ್ತದೆ. ಈ ವಾದದ ಮುಖ್ಯ ತತ್ವವಾದ “ಶೂನ್ಯವಾದ'ದಲ್ಲಿ ಈ 
ನಿಯಮ ಧ್ಧನಿತವಾಗಿದೆ. ಕೆಲವೇ ಪಂಕ್ತಿಗಳಲ್ಲಿ ಇದನ್ನು ವಿವರಿಸುತ್ತೇವೆ: 

ಪ್ರತಿವಸ್ತುವಿಗೂ ಅದರ ಸ್ವಭಾವವುಂಟೆಂದು ಹೇಳುತ್ತೀವಪ್ಪೆ, ತಾಪ ಬೆಂಕಿಯ 
ಸ್ವಭಾವವಿದ್ದಂತೆ. ಆದರೆ ವಸ್ತುತ: ಅದೇನು? ಸ್ವಭಾವದ ಲಕ್ಷಣವೇನು? ಅಕೃತ್ರಿಮವಲ್ಲದುದು, 
ತನ್ನ ಇರುವಿಕೆಗೆ ಮತ್ತೊಂದರ ಆಶ್ರಯ ಬೇಡೆದುದು, ಮೊದಲು ಇರದೆ ನಂತರ 
ಬಾರದಿರುವುದು. ತಾಪವಾದರೋ ಹೇತು-ಪ್ರತ್ಯಯಗಳಿಂದ ಉಂಟಾದುದು, ಮುಂಚೆ 
ಇರದಿದ್ದು ನಂತರ ಬರುವುದು, ಪರತಂತ್ರವಾದುದು. ಇದು ಬೆಂಕಿಯ ಸ್ವಭಾವ 
ಹೇಗಾದೀತು? ಆದ್ದರಿಂದ ಬೆಂಕಿಯಲ್ಲಿ ಭೂತಭವಿಷ್ಯದ್ವರ್ತಮಾನಗಳಲ್ಲೂ ಬಿಡದೆ 
ಇದ್ದೇ ಇರುವ, ಮುಂಚೆ ಇರದೆ ನಂತರ ಬಾರದ, ಪರತಂತ್ರವಲ್ಲದ ಲಕ್ಷಣವಿದ್ದರೆ 
ಅದು ಬೆಂಕಿಯ ಸ್ವಭಾವ. ಆದರೆ ಅಂಥದು ಏನಾದರೂ ಇದೆಯೇ? ನಾವು ಹೇಳುತ್ತೇವೆ 
- "ಇಲ್ಲ, ಇಲ್ಲದೆಯೂ ಇಲ್ಲ' ಎಂದು. ಆದರೂ ಅಶಿಕ್ಷಿತರಾದ ಶ್ರಾವಕರಲ್ಲಿ ಭಯ 
ತಪ್ಪಿಸಲು ಸಂವೃತಿಸತ್ಯದಿಂದ ಸಮಾರೋಪಮಾಡಿ "ಇದೆ'ಯೆನ್ನುತ್ತೇವೆ. 

ಆದರೆ ಅದು ಸಮಾರೋಪಿತವಾಗಿ ಸಂವೃತಿಸತ್ಯದಿಂದ ಇದೆಯೆಂದರೆ 
ಪರಮಾರ್ಥಸತ್ಯದಲ್ಲಿ ಅದು ಹೇಗಿದ್ದಿತು? 

ಅದಕ್ಕೆ ಉತ್ತರ - “ಅದು "ಧರ್ಮತಾ', ಧರ್ಮದ ಪಕ್ಷ". ಧರ್ಮತಾ ಎಂದರೇನು? 
ಸ್ವಭಾವ. ಸ್ವಭಾವವೆಂದರೇನು? ಪ್ರಕೃತಿ. ಪ್ರಕೃತಿಯೆಂದರೆ? ನೈ:ಸ್ವಾಭಾವ್ಯವಾದುದು. 
ಹೀಗ೦ದರೇನು? “ತಥತಾ' ಎಂದರೇನು? ಹಾಗಿರುವುದು, ಅವಿಕಾರಿತ್ವ ಯಾವಾಗಲೂ 
ಇರುವಿಕೆ (ಸದೈವ ಸ್ಥಾಯಿತ್ವು. 

“ಆದ್ದರಿಂದ ತಾಪ ಬೆಂಕಿಯ ಸ್ಪಭಾವವೆಂದು ಹೇಳಬರುವುದಿಲ್ಲ. ಆದರೆ ಬೆಂಕಿಯ 
ಅನುತ್ತಾದ ಸ್ಪತಂತ್ರವಾದುದರಿಂದ ಅದು ಬರಿಯ ಕಲ್ಪನೆಯಲ್ಲ, ಅದು ಅದರ ಸ್ವಭಾವ 
ವೆಂದೇ ಅನ್ನಬೇಕು”. ವಸ್ತುವಿನ ಸ್ವಭಾವ ಇರದಿದ್ದರೆ ಅದರ ಉತತ್ತಿಯಿಲ್ಲ; ಅದು 
ಇಲ್ಲದಿದ್ದುದರಿಂದ ಅದರ ನಿರೋಧವೂ ಇಲ್ಲ. 

ಬೆಂಕಿಯಂತೆ ಎಲ್ಲವೂ ಸ್ವಭಾವರಹಿತವಾಗಿವೆ. ಈ ನೈ:ಸ್ವಾಭಾವ್ಯವೇ "ಸರ್ವಧರ್ಮ 
ಶೂನ್ಯ' ಎಂದು ಮುಂತಾದ ಶಾಸ್ತ್ರ ವಚನಗಳಲ್ಲಿ ಶೂನ್ಯತೆಯೆಂಬುದು. ಓದುಗರು 
ಹಿಂದಿನ ಪ್ರಕರಣದಲ್ಲಿ ಇದನ್ನು ಕಾಣಬಹುದು. 

ನಮಗೆ ಕಾಣುವ ವಸ್ತುಗಳು ತಮ್ಮ ಸ್ವಭಾವದಿಂದ ಕಾಣುವುದಿಲ್ಲ ಸಮಾರೋಪಿತ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೨೨ 


ಧರ್ಮಗಳಿಂದ ಕಾಣುತ್ತವೆ. ಗ್ರಂಥವೊ೦ದರಲ್ಲಿ ಉದ್ದಶವಾಗಿರುವ ಶ್ಲೋಕ ಹೀಗೆ 
ಹೇಳುತ್ತದೆ: ಸಮಾರೋಪಗಳಿ೦ದ ಮುಕ್ತವಾದ ಸತ್ಯ ಬೆಳಗುತ್ತದೆ; "ಶೂನ್ಯತಾ' ಮುಂತಾದ 
ಪದಗಳಿ೦ದ ಎಲ್ಲ ಸಮಾರೋಪಗಳೂ ನಿರಾಕರಿಸಲ್ಪಡುತ್ತವೆ. ಆದರೆ ದುರಾದೃಷ್ಟವಶದಿಂದ, 
ನಾಗಾರ್ಜುನನ ಕಾಲದಲ್ಲಿ ಕೂಡ "ಶೂನ್ಯತೆ'ಯೆಂಬ ಪದದ ವಿಚಾರದಲ್ಲಿ ಬಹು 
ಅಪಾರ್ಥಗಳು ಇದ್ದುವು; ಅದು "ಅಭಾವ, "ನಾಸ್ತಿತಾ' ಪದಗಳಿಗೆ ಪರ್ಯಾಯವಾಗಿದ್ದಿತು. 
ಇದರ ಅನಿವಾರ್ಯ ದುಷ್ಟಲವನ್ನು ನೋಡಿಯೇ ನಾಗಾರ್ಜುನ ಹೀಗೆ 
ಬರೆಯಬೇಕಾಯಿತು (೨೪, ೧೧): ಹಾವನ್ನಾಗಲೀ ವಿದ್ಯೆಯನ್ನಾಗಲೀ ಅಪಾರ್ಥ 
ಮಾಡಿಕೊಂಡರೆ ಕೇಡುಂಟಾಗುವಂತೆ ಶೂನ್ಯತೆಯನ್ನು ಅಪಾರ್ಥ ಮಾಡಿಕೊಂಡರೆ 
ಅನರ್ಥವಾಗುತ್ತದೆ. ಇಂಥ ಅಪಾರ್ಥದ ಮಡಿಲಿಂದ ಎದ್ದ ಆಕ್ಷೇಪಗಳನ್ನು ನಾಗಾರ್ಜುನನ 
ಗಂಥಗಳಿಂದಲೇ ಸಂಗ್ರಹಿಸಬಹುದು (೨೪): ಎಲ್ಲವೂ ಶೂನ್ಯವಾದರೆ, ಉತ್ಪಾದವೂ 
ಇಲ್ಲದೆ ಭಂಗವೂ ಇಲ್ಲದಿದ್ದರೆ, ನಾಲ್ಕು ಆರ್ಯಸತ್ಮಗಳಲ್ಲಿ ಬಂತು? ಅವುಗಳಿಂದ ಎದ್ದ 
ಶೀಲವೆಲ್ಲಿ ಬಂತು? ಪುಣ್ಯ ಪಾಪಗಳ ಫಲವೆಲ್ಲಿ ಬಂತು? ಬುದ್ಧನ ಶಾಸನವೆಲ್ಲಿ? 
ಸಂಘವೆಲ್ಲಿ? ಹೆಚ್ಚೇಕೆ, ಬುದ್ಧನೇ ಇಲ್ಲವಲ್ಲ! 

ಈ ಆಕ್ಷೇಪಗಳಿಗೆ ನಾಗಾರ್ಜುನ ಸಮಾಧಾನ ಹೇಳುತ್ತ ಉಳಿದ ವಾದಗಳ 
ನಡುವೆ ಸಂವೃತಿ ಸಸ್ಯ ಮತ್ತು ಪರಮಾರ್ಥಸತ್ಯಗಳೆಂಬ ಸತ್ಯದ್ವಯವನ್ನು ಹೇಳುತ್ತಾನೆ, 
ಶಂಕರರ ವೇಬಾಂತದರ್ಶನದಲ್ಲೂ ಇದೇ ಭಾವನೆಯಿದೆ (ಆದರೆ ಇಲ್ಲಿ ಪ್ರಾತಿಭಾಸಿಕ 
ಸತ್ಯವೆಂಬ ಮತ್ತೊಂದು ಸತ್ಯವನ್ನು ಹೇಳುತ್ತಾರೆ). ಎರಡು ಸತ್ಯಗಳ ನಡುವೆ ಇರುವ 
ವ್ಯತ್ಯಾಸವನ್ನು ಅರಿಯದಿದ್ದರೆ ಬುದ್ದನ ಉಪದೇಶದ ಆಳವನ್ನು ಅರಿಯಲು ಸಾಧ್ಯವಿಲ್ಲ 
ಎಂದವನ ಮತ. ಶೀಲವನ್ನು ಅನುಸಂಧಾನ ಮಾಡದೆ ಪರಮಾರ್ಥಸತ್ಕ ತಿಳಿಯುವುದಿಲ್ಲ; 
ಪರಮಾರ್ಥಸತ್ಕ ತಿಳಿಯದೆ ನಿರ್ವಾಣವಿಲ್ಲ. ಶೂನ್ಯತೆಯನ್ನು ಯಥಾರ್ಥವಾಗಿ ತಿಳಿದರೆ 
ಇಂಥ ಆಕ್ಷೇಪಗಳಿಗೆ ಎಡೆಯಿಲ್ಲ. ಶೂನ್ಯತೆಯೆಂಬುದೇ ಪ್ರತೀತ್ಯಸಮುತ್ತಾದ: ಹೇತು- 
ಪ್ರತ್ಯಯಗಳಿಂದ ವಸ್ತುಗಳು ತೋರುತ್ತವೆ ಎಂಬುದೇ ಪ್ರತೀತ್ಯಸಮುತ್ತಾದ: ನಿಜದಲ್ಲಿ 
ಇದು ನೈ:ಸ್ವಾಭಾವ್ಯತೆಯೇ. ಇಲ್ಲಿ ಪ್ರಪಂಚೋಪ ಶಮ. 

ನಾಗಾರ್ಜುನನ ಮೂಲಮಾಧ್ಯಮಿಕದಲ್ಲಿ ಈ ಕುರಿತು ವಿಶೇಷ ಚರ್ಚೆಯಿದೆ. 
ಬುದ್ಧನ ಮಧ್ಯಮ ಮಾರ್ಗವನ್ನು ಅನುಸರಿಸಿದವರನ್ನು ಮಾಧ್ಯಮಿಕರೆಂದು ಕರೆಯಲಾಗು 
ತ್ತದೆ. ಇದು ಕರ್ಯ ಆತ್ಮದ ಕುರಿತು ಎತ್ತುವ ಪ್ರಶ್ನೆಗಳು ತತ್ತಮೀಮಾಂಸೆಯಲ್ಲಿ ಎಶಿಷ್ಟವಾಗಿದೆ. 

ವಿವರಗಳಿಗೆ ನೋಡಿ: ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ 
ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಪುಟ. ೧೭೩-೧೭೪ 


೫೯೧. ಮಾರಿ 
ಜಯಮಂ ಬಯಸುವೊಡರಿಮಾರಿಯನಾರ್ತಿಸಿದರು (ಶಾಂತಿಪುರಾಣ ೩-೭೨) 
ಗೆಲುವನ್ನು ಬಯಸಿ ಮೃತ್ಯುವನ್ನೇ ಕರೆದರು. (ಗ ಅ) ಹಂ.ಪ.ನಾ 
ಮಾರಿಯನ್ನು ಕ್ಷುದದೇವತೆಯೆಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಮಾರಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೨೩ 


ಹಬ್ಬಕ್ಕೆ ಮಂಗಳವಾರ ಶ್ರೇಷ್ಠ ಮಾರಿಯನ್ನು ಎಲ್ಲಾ ಗ್ರಾಮಗಳಲ್ಲಿ ಪೂಜಿಸುವುದರಿಂದ 
ಮಾರಿಯನ್ನು ಗ್ರಾಮದೇವತೆಯೆಂದೂ ಕರೆಯುತ್ತಾರೆ. ಮಾರಿದೇವತೆಯ ಸಿಟ್ಟಿನಿಂದ 
ದಡಾರ; ಸಿಡುಬು ಮುಂತಾದ ಕಾಯಿಲೆಗಳು ಬರುತ್ತವೆಯೆಂದು ಜನ ನಂಬುತ್ತಾರೆ. 
ಸಾಂಕ್ರಾಮಿಕ ಕಾಯಿಲೆಯನ್ನು ಮಾರಿಯು ಉಂಟು ಮಾಡುವುದರಿಂದ ಮತ್ತು ಅದರಿಂದ 
ಅನೇಕ ಸಾವುಗಳು ಸಂಭವಿಸುವುದರಿಂದ ಮಾರಿಯನ್ನು ಮೃತ್ಯುವಿಗೆ ಹೋಲಿಸುತ್ತಾರೆ. 
ಮಾರಿಯಮ್ಮನ ಹಬ್ಬಕ್ಕೆ ಬಲಿ ನೀಡುವುದು(ಕುರಿ, ಕೋಳಿ, ಕೋಣ, ಆಡು ಇತ್ಯಾದಿ) 
ಪದ್ದತಿ. ಪುರಾಣಗಳಲ್ಲ ಯಮನ ಕಿಂಕರ ವರ್ಗದಲ್ಲಿ ಮೃತ್ಯುದೇವತೆಯೂ ಒಬ್ಬಳು. 
ಅವಳದು ಭಯಾನಕ ಸ್ವರೂಪ. ಹೊಗೆಯ ಬಣ್ಣ ಅವಳದು. ಬಣ್ಣಗಳಲ್ಲಿ ಹೊಗೆಯ 
ಬಣ್ಣ ಭಯಾನಕ ಮತ್ತು ಭೀಭತ್ಛಕ್ಕೆ ಸಂಕೇತವಾಗಿರುವುದು ಇಲ್ಲಿ ಗಮನಾರ್ಹ. 
ಮೃತ್ಯುವನ್ನು ಇಲ್ಲಿ ಮಾರಿ ಎಂದು ಕರೆಯಲಾಗಿದೆ. "ಗೆಲುವನ್ನು ಬಯಸಿ 
ಬಂದವರಿಗೆ ಮಾರಿಯು ಎದುರಾದಂತೆ' "ದಾರೀಲಿ ಹೋಗುವ ಮಾರಿನ್ನ ಮನೆಗೆ 
ಕರೆದಂಗಾಯ್ತು' - ಗಾದೆಯ ಮಾತುಗಳು. 
ಒ೦ದು ಕಡೆಯಲ್ಲಿ ದುರ್ಗಮ್ಮ ಮಾರಿಯಮ್ಮ ಮೊದಲಾದ ದೇವತೆಗಳು. ಇನ್ನೊಂದು 
ಕಡೆಯಲ್ಲಿ ಅನೇಕ ರೋಗಗಳಿಗೆ ಕಾರಣವೆಂದು ನಂಬಿದ್ದ ಕ್ಷುದ್ರ ದೇವತೆಗಳು. ಇವುಗಳ 
ಉಪಾಸನೆಯು ಜನಸಾಮಾನ್ಯರಲ್ಲಿ ಬಹುಮಟ್ಟಿಗೆ ಪ್ರಚಲಿತವಿತ್ತು. ಹಳ್ಳಿಗಳ ಸುತ್ತಲೂ 
ದುಷ್ನಶಕ್ತಿಗಳು ಹೊಂಚು ಹಾಕಿಕೊಂಡು ಕಾಯಿಲೆಗಳನ್ನೂ, ಕಷ್ಟಗಳನ್ನೂ ಜನರಿಗೆ 
ಉಂಟು ಮಾಡಲು ಕಾಯುತ್ತಿದ್ದವೆಂದೂ, ಆ ಶಕ್ತಿಗಳನ್ನು ಹೋಗಲಾಡಿಸಲು ದುರ್ಗಿ, 
ಮಾರಿ, ಚೌಡಿ ಇತ್ಯಾದಿಗಳನ್ನು ಒಲಿಸಿಕೊಳ್ಳಬೇಕೆ೦ದು ಜನರು ನಂಬಿದ್ದರು. 
ವಿವರಗಳಿಗೆ ನೋಡಿ: ಡಾ| ಎಚ್‌ತಿಪ್ಪೇರುದ್ರಸ್ವಾಮಿ ೨೦೦೭ 
ಕರ್ಣಾಟಕ ಸಂಸ್ಕೃತಿ ಸಮೀಕ್ಷೆ ಪುಟ. ೧೯೪ 


೫೯೨. ಮಾರ್ಗದೊಳ್‌ ತಳ್ಳುದು 

“ಮಾರ್ಗಭೇದಸ್ಸಮತಾ' ಎಂದು ವಾಮನನು “"ಸಮತಾ' ಲಕ್ಷಣವನ್ನು ಹೇಳುತ್ತಾನೆ. 
“ಯೇನ ಮಾರ್ಗೇಣ ಉಪಕ್ರಮಃ ತಸ್ಯ ಅತ್ಕಾಗ ಇತ್ಯರ್ಥಃ ಶ್ಲೋಕೇ ಪ್ರಬಂಧೇ ಚೇತಿ' 
ಎಂದು ಆ ಸೂತ್ರದ ವೃತ್ತಿ - "ಪದ್ಯವಾಗಲಿ, ತತ್ತಮೂಹದ ಕಾವ್ಯವಾಗಲಿ ಯಾವ 
ಮಾರ್ಗದಲ್ಲಿ ಪ್ರಾರಂಭವಾಗಿದೆಯೋ ಅದೇ ಮಾರ್ಗವನ್ನು ಬಿಡದೆ ಕಡೆವರೆಗೆ ಮುಟ್ಟುವುದು 
ಸಮತೆ' ಎಂಬುದಾಗಿ ಸೂತ್ರಾರ್ಥವನ್ನು ವೃತ್ತಿಯಲ್ಲಿ ವಿವರಿಸಿದ್ದಾನೆ. ನೋಡಿರಿ “ಅವನು 
ಪ್ರಾರಂಭಿಸಿದ ಕೆಲಸವು ಮುಗಿಸಲ್ಪಟ್ಟಿತು' ಎಂಬ ಎರಡು ವಾಕ್ಯಗಳನ್ನು ಸಂದುಗೂಡಿಸಿ 
ಒಂದಾಗಿ ಮಾಡಿದ ವಾಕ್ಯವಿದು. ಇಲ್ಲಿ ಪೂರ್ವಾಂಗವು ಕರ್ತರಿಪ್ರಯೋಗವಾದರೆ. 
ಉತ್ತರಾಂಗವು ಕರ್ಮಣಿ ಪ್ರಯೋಗವಾಗಿದೆ. ಹೀಗಾದರೆ, ಒಂದೇ ವಾಕ್ಕದೊಳಗೆ 
ಒಂದಂಶವು ಕರ್ತೃ ಪ್ರಧಾನವಾಗಿದ್ದು, ಇನ್ನೊಂದು ಕರ್ಮಪಧಾನವಾಗಿ ತೋರುವುದರಿಂದ, 
ರೂಪದಲ್ಲಿ ಮಾತ್ರವೇ ಅಲ್ಲಿ ಅರ್ಥದಲ್ಲಿಯೂ ಒಂದಿಷ್ಟು ವಿಷಮತೆಯ ಗಾಳಿ ಬೀಸುತ್ತಿದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೨೪ 


ನಾವು ವಿಷಮತೆಗಿತ್ತ ದೃಷ್ಟಾಂತ ವಾಕ್ಯವನ್ನೇ ಒಂದಿಷ್ಟು ಬದಲಿಸಿ "ಅವನು ಪ್ರಾರಂಭಿಸಿದ 
ಕೆಲಸವನ್ನು ಮುಗಿಸಿದನು? ಎಂದು ರೂಪಿಸಿದರೆ "ಸಮತೆ' ಎನ್ನಿಸುತ್ತಿದೆ. ಪಂಪನಿಂದಲೇ 
ದೃಷ್ಟಾಂತವನ್ನೆತ್ತಿಕೊಳ್ಳಬೇಕಾದರೆ "ಬಗೆಪೊಸತಪುದು ... ಒಂದುವುದು... ಪುಗುವುದು... 
ತಳ್ತುದು... ಒಪ್ಪುಗು೦...' ಎಂಬುದನ್ನೇ ನೋಡಬಹುದು. ಇಲ್ಲಿ, ಉಪಮಾನೋಪಮೇ 
ಯಾದಿ ಕರ್ತೃ ಕರ್ಮಗಳೊಳಗಿನ ಅರ್ಥಮಹಿಮಾ ಸಮಾನತೆಯೂ ಪುರಾಣ 
ಚ್ಚಾಯಾನುಕಾರಿಯಾಗದೆ ಕಾಂತಿವಡೆದು ಉಜ್ಜಲಿಸುತ್ತಿದೆ. 

ಪಂಪನು ಇಲ್ಲಿ ವರ್ಣಿಸಿದ ಪುರಾಣಚ್ಛಾಯಾನುಕಾರಿಯಲ್ಲದ ಉಪಮೇಯೋಪ 
ಮಾನಾ೦ಗಗಳನ್ನು ನೋಡಿರಿ. 

ಉಪಮೇಯಾಂಗಗಳು ಉಪಮಾನಾಂಗಗಳು 
೧. "ಬಗೆ ಪೊಸತಪ್ಪುದು' ೧. "ಕೆಂದಳಿರ (ಬಿಣ್ಣೊಣೆಯಿಂ೦ ಬಅಲುದು)' 
೨. "ಆಗಿ ಮೃದುಬಂಧದೊಳೊಂದುವುದು' ೨. "ಪೂವಿನ' 
೩. “ಒ೦ದಿ ದೇಸಿಯೊಳ್‌ ಪುಗುವುದು' ೩. *ತುಂಬಿಗಳಿನೆ ತುಂಬಿ 

ಕೋಗಿಲೆಯ ಬಗ್ಗಿಸುವುದು' 

೪. ಹೀಗೆ “ಪೊಕ್ಕ ಮಾರ್ಗದೊಳೆತಳ ೪. ಹಾಗೆ, ಸುಗ್ಗಿಯೊಳೂಪ್ಪುವ 

ಕಾವ್ಯಬಂಧವು' ಎಳೆಮಾವಿನಂತಾಗುವುದು. 

ಮಾರ್ಗವೆಂದರೆ ಹಾದಿಯೂ ಹೌದು. ಪಂಪನು ಮಾರ್ಗದ ಪರಿಕಲ್ಪನೆಯನ್ನು 
ತನ್ನ ಕಾವ್ಯದ ವ್ಯಾಖ್ಯೆಯಲ್ಲಿ ವಿಶೇಷವಾಗಿ ತಂದಿರುವುದು ಗಮನಾರ್ಹ. ದೇಸಿಯಲ್ಲಿ 
ಹೊಕ್ಕು ಮಾರ್ಗದಲ್ಲಿ ತನ್ನ ಕಾವ್ಯವು ಮುಗಿಯುತ್ತದೆ ಎಂಬುದು ಪಂಪನ ನಿಲುವು. 
ಕಾವ್ಯದ ರೀತಿಯ ಪ್ರಶ್ನೆಯಾಗಿಯೂ ಇದಕ್ಕೆ ವಿಶೇಷ ಮಹತ್ವವಿದೆ ಎಂದು ಮುಳಿಯ 
ಪ್ರತಿಪಾದಿಸಿದ್ದಾರೆ. 

ವಿವರಗಳಿಗೆ ನೋಡಿ: ಮುಳಿಯ ತಿಮ್ಮಪ್ಪಯ್ಯ ೨೦೦೬ ನಾಡೋಜಪಂಪ. 


೫೯೩. ಮಾರ್ಗ ಪರಂಪರೆ ಮತ್ತು ಸಂಗೀತ 
ಗಮಕಂ ಪ್ರಯೋಗಮಾಭೋ 
ಗಮಳಂಕಾರಂ ಪೊಗರ್‌ ನಯಂ ಮಿಜುಗುಪೊದ । 
ಛ್ಹಮರೆ ಕೊಳೆ ಪಾಡುವಮರಿ ದ 
ಲಮರ್ದಂ ಮುಕ್ಕುಳಿಸಿಯುಗುಟ್ಟ ತೆಜನ೦ ಪೋಲ್ರ್ತಳ್‌ ॥ 
(ಆದಿಪುರಾಣಂ ೭-೧೬) 
ಜೇನ ಮಃ ಕೊಂಡುದಮರ್ದಿನ 
ಸೋನೆಯೆ ಸುರಿದತ್ತು ರಸದ ತೊಜ್‌ ಪರಿದತ್ತೆಂ | 
ಬೀ ನುಡಿಯನೆ ನುಡಿಯಿಸಿದ 
ತ್ತಾ ನಾಕಸ್ಕೀಯ ಗೇಯಮಾಸ್ಥಾಯಿಕೆಯೊಳ್‌ ॥ (ಆದಿಪುರಾಣಂ ೭-೧೭) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೨೫ 


"ಆದಿಪುರಾಣ' ಕೃತಿಯಲ್ಲಿ ಹೆಣ್ಣೊಬ್ಬಳು ವೀಣೆಯನ್ನು ಬಾರಿಸುತ್ತಾ ಹಾಡಿದ 
ವಿಚಾರವು ಬರುತ್ತದೆ. (೪,೯ವ) ಮತ್ತೊಂದು ಕಡೆ ಇದೇ ಕೃತಿಯಲ್ಲಿ ಇದೇ ರೀತಿಯಲ್ಲ 
ಮಧುರ ಗೀತೆಯನ್ನು ಹಾಡಿದ ಸನ್ನಿವೇಶವನ್ನು ಈ ಕೃತಿಯಲ್ಲಿ ಮತ್ತೊಂದು ಕಡೆ 
ವರ್ಣಿತವಾಗಿದೆ. (೭-೬೦) (೯-೧೩) ಅಂತಃಪುರದ ವಾರಾಂಗನೆಯರು ಸಂಗೀತ 
ಹಾಡಿದ ವಿಷಯವನ್ನು ಪಂಪನು ಹೇಳುತ್ತಾನೆ. (೧೧-೭೨ವ) “ಆದಿಪುರಾಣ'ದಲ್ಲಿ 
ಸಂಗೀತ ಶಾಲೆಯ ಕುರಿತು ಪಂಪನು ಉಲ್ಲೇಖಿಸುತ್ತಾನೆ. (೧೫.೩ವ) ಪಂಪಭಾರತ 
(೯. ೨೮ವ: ೧೪-೩೬)ರನ್ನನ “ಗದಾಯುದ್ಧ' (೫-೪೩) ಇತ್ಯಾದಿ ಕೃತಿಗಳಲ್ಲಿ ಈ 
ರೀತಿಯ ಕಲ್ಪನೆಯು ಪ್ರತಿಪಾದಿತವಾಗಿದೆ. 

ಈಗ ಮಾರ್ಗೀ ಸಂಪ್ರದಾಯದ ಹಾಡು ಇಲ್ಲವೆಂದು ಬಿ.ಡಿ.ಪಾಠಕ ಅವರು 
ಅಭಿಪ್ರಾಯ ಪಡುತ್ತಾರೆ. 

ಮಾರ್ಗ ಮತ್ತು ದೇಸಿರಾಗಗಳ ಕುರಿತು ಮುಳಿಯ ತಿಮ್ಮಪ್ಪಯ್ಯನವರು ಹೇಗೆ 
ಹೇಳಿದ್ದಾರೆ: 

ನಮ್ಮ ನಾಟದೇಶದ ಇತಿಹಾಸವು ಸಂಗೀತಶಾಸ್ತ್ರದಿ೦ದಲೂ ಸ್ವಲ್ಪ ಮಟ್ಟಿಗೆ ತಿಳಿದು 
ಜೀ" ಸಂಗೀತವು “ಮಾರ್ಗ, ದೇಶಿ” ಎಂಡೆರಡು ಸಾದ: ಆ ಎರಡು 
ಸಂಗೀತವನ್ನು ಸಂಗೀತ ಶಾಸ್ತ್ರದಲ್ಲಿ ಹೀಗೆ ವಿಂಗಡಿಸಿದೆ:- 

ಸ್ವರ್ಗೇ ಡ್‌ ಚ: "ದೇಶಾಶ್ರಿತಂ ಭೂತಲರಂಜಕುಂ 

ತತ್ತದ್ದೇಶೀಯಯಾ ರೀತ್ಯಾ ಯತ್ವಲ್ಲೋಕಾನ್ಮರಂಜನು 

ದೇಶೇ ದೇಶೇನು ಗಂ ತದ್ದೇಶೀತ್ಯಭಿಧೀಯತೇ 

[ಮಾರ್ಗ ಸಂಗೀತವು ಸ್ಪರ್ಗದಲ್ಲ ಪ್ರಸಿದ್ಧವಾಗಿದೆ. ದೇಶೀ ಸಂಗೀತವು ಭೂತಲ 
ರಂಜಕವು. ಆಯಾ ದೇಶೀಯರೀತ್ಯನುಸಾರವಾಗಿ ಗಾನಮಾಡಲ್ಲಡುವುದರಿಂದ "ದೇಶಿ 
ಎಂಬ ಹೆಸರಾಯಿತು.] | 

ಅಷ್ಟೇ ಅಲ್ಲ; ಗೀತ- ವಾದ್ಯ -ನೃತ್ಯಗಳೆಂಬ ಅ೦ಗತ್ರಯಗೂಡಿ ಸಂಗೀತವೆನಿಸುವುದು. 
ಅದರಿಂದ ಗೀತ-ವಾದ್ಯ- ನೃತ್ಯಗಳೆ೦ಬ ಮೂರರಲ್ಲಿಯೂ ಮಾರ್ಗ-ದೇಶಿಗಳೆಂಬ 
ಎರಡು ಭೇದಗಳಿವೆಯೆಂಬುದು ಸಿದ್ಧಾಂತವಾಗುತ್ತದೆ. ಸಂಗೀತಾಂತರ್ಗವಾದ ಗೀತವು 
ರಾಗಾಶ್ರಯವಾಗಿ ಮೂಡುವುದು. ಅ೦ತಹ ರಾಗಗಳೊಳಗೆ “ಭೈರವ, ಭೂಪಾಲ, 
ಶ್ರೀರಾಗ, ಫಲಮಂಜರಿ, ವಸಂತ, ಮಾಳವ, ಬಂಗಾಳ, ನಾಟಿ” ಎಂಬ ಪ ಪ್ರಸಿದ್ಧಗಳಾದ 
ಪುರುಷರಾಗಗಳೆಂಟು. ಮೊದಲಿನ ಐದು ರಾಗಗಳು ದೇಶೀಯಗಳೊ 1 
ಸ್ವರ್ಗೀಯಗಳೂ ಎಂಬುದನ್ನು ವಿಚಾರಪೂರ್ವಕವಾಗಿ ನಿರ್ಣಯಿಸುವುದು ಪ್ರಕೃತಕ್ಕೆ 
ಸುಲಭಸಾಧ್ಯವಲ್ಲವಾದರೂ, ಮತ್ತಿನಮಾಳವ, ಬಂಗಾಳ, ನಾಟಿಗಳೆಂಬ ರಾಗಗಳು 
ದೇಶೀಯಗಳೆಂದು ಅವುಗಳ ಹೆಸರುಗಳಿಂದಲೆ ವ್ಯಕ್ತವಾಗುತ್ತದೆ. ಈ ಪ್ರತಿಯೊಂದು 
ರಾಗವನ್ನೂ ಆಶ್ರಯಿಸಿದ ಸ್ತೀರಾಗಗಳೂ, ಸು ರಾಗಗಳೂ, ದಾಸೀ ದಾಸರಾಗ 
ಗಳೂ, ಬಜ] ಬಹಳವಾಗಿರುತ್ತವೆ. ಇದರಿ೦ದ ನಮ್ಮ ನಾಟದೇಶದಲ್ಲುದಿಸಿದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೨೬ 


ಗೀತ - ವಾದ್ಯ ನೃತ್ಯಗಳಿಂದೊಡಗೂಡಿದ ವಶಿಷ್ಠವಾದ ಸಂಗೀತವೊ೦ದು ಅತಿಪೂರ್ವ 

ಕಾಲದಲ್ಲೇ ನೆಲಸಿದ್ದುದೆ೦ದು ಗೊತ್ತಾಗುತ್ತದೆ. ಆ ಮೇಲೆ ನಾಟ ದೇಶವು ಕರ್ಣಾಟಕ 

(ನಾಟ) ಸಂಗೀತವನ್ನೇ ಆಶ್ರಯಿಸುತ್ತಿದ್ದಾರೆ. ವಿಶಿಷ್ಟವಾದ ಸಂಗೀತವು ಆಯಾ ದೇಶಗಳ 

ಎಶಿಷ್ಟವಾದ ಸಂಸ್ಕೃತಿ (Culture) ಯನ್ನು ಪಸರಿಸಲಿಕ್ಕೆ ಪ್ರಬಲವಾಗಿರುವುದೆಂಬುದು 
ಸಹೃದಯರಾದವರಿಗೆ ಹೊಸತಲ್ಲ. 

ವಿವರಗಳಿಗೆ ನೋಡಿ: ಮುಳಿಯ ತಿಮ್ಮಪ್ಪಯ್ಯ ೧೯೮೮ 

ಶ್ರದ್ಧಾಂಜಲಿ ಸಂಪುಟ. ೨ ಪುಟ. ೫೦೭-೫೦೮ 

ಪಾಠಕ ಬಿ.ಡಿ. ೧೯೭೫ ಭಾರತೀಯ ಸಂಗೀತ ಚರಿತ್ರೆ ಪುಟ. ೮ 


ರ೯೪. ಮಾಲೆಗಾರರು 
“ಮುನ್ನಿನ ಭವದೊಳ್‌ ಮೂಲೆಗಾರ್ತಿಯೆಂ ಕಾಲಂಗೆಯ್ದು” (ವಡ್ಡಾರಾಧನೆ - 
ಸುಕಾಶಳಸ್ವಾಮಿಕತೆ ಅನು. ಟಿ.ಕೇಶವಭಟ್ಟ. ಪುಟ. ೮೭) ಯಾವ ಹೆಂಗಸರು 
ಮಾಲೆಯನ್ನು ಕಟ್ಟಿ ಮಾರುತ್ತಾರೋ ಅವರನ್ನು ಮೂಲೆಗಾರ್ತಿಯರು ಎಂದು 
ಕರೆಯುತ್ತಾರೆ. ಇದು ಒಂದು ಉದ್ಯೋಗವೆಂಬುದು ಗಮನಾರ್ಹ. 
ವಡ್ಡಾರಾಧನೆಯಲ್ಲಿ ಮಾಲೆಗಾರ್ತಿಯರ ಉಲ್ಲೇಖವೂ ಬರುತ್ತದೆ, ನಾನಾ ಬಗೆಯ 
ಹೂ ಮಾಲೆಗಳನ್ನು ಸಿದ್ದಪಡಿಸಿ, ಅವುಗಳನ್ನು ಮಾರುವ ವೃತ್ತಿಯವರೇ ಮಾಲೆಗಾರರು. 
ಅವರು ಮಾಲೆಗಳನ್ನು ಕಟ್ಟಲು ಹೂಗಳನ್ನು ಆಯ್ದು ತರಬೇಕಾಗುತ್ತಿತ್ತು ವಡ್ಡಾರಾಧನೆಯ 
ಚಾಣಾಕ್ಕರಿಸಿಯ ಕಥೆಯಲ್ಲಿ ಅಂಥದೊಂದು ಚಿತ್ರಣವಿದೆ. “ಮರದ ಮೇಲೆ ಹೂ 
ಬಿಡಿಸುತ್ತಿದ್ದ ವಸಂತಕನೆಂಬ ಮಾಲೆಗಾರನು ಅರಸನನ್ನು ಇರಿದುಕೊಂದು ಕೆಸರು 
ತುಂಬಿದ ಬಾವಿಗೆ ನೂಕುವದನ್ನು ನೋಡಿ ಹೆದರಿ ಮರದಿಂದ ನೆಗೆದು ಓಡಿದಹೋದ" 
ಎಂಬ ವಿವರ ಬರುತ್ತದೆ. ಇದರಿಂದ ಅಂದು ಹೂ ಬಿಡಿಸಿ ತಂದು ಮಾಲೆಕಟ್ಟ 
ಮಾರಾಟ ಮಾಡುವ ಜನರಿದ್ದರೆಂದು ತಿಳಿಯುತ್ತದೆ. ಇಂದಿನ ಹಾಗೆ ಅಂದು ಪಟ್ಟಣಗಳಲ್ಲಿ 
ಇಂಥ ಮಾಲೆಗಾರರ ಸಾಲುಗಳೇ ಇರುತ್ತಿದ್ದವು, ಮುಳಗುಂದದಲ್ಲಿ ಅಯ್ದತ್ತೆಂಟು 
ಮಾಲೆಗಾರರಿದ್ದುದನ್ನು ಅಲ್ಲಿಯ ಒಂದು ಶಾಸನ ತಿಳಿಸುತ್ತದೆ. ಆದ್ದರಿಂದ ಆ ಕಾಲಕ್ಕೆ 
ಮಾಲೆಯನ್ನು ಕಟ್ಟುವವರ ಜನಾ೦ಗ ಇತ್ತೆಂದು ಅವರು ಮಾಲೆಗಳನ್ನು ಕಟ್ಟ, ಅವುಗಳನ್ನು 
ಮಾರಿ ಉಪಜೀವನ ನಡೆಸುತ್ತಿದ್ದರೆಂದೂ ತಿಳಿದು ಬರುತ್ತದೆ. 
ವಿವರಗಳಿಗೆ ನೋಡಿ: ಡಾ. ವಿ.ಎಲ್‌. ಪಾಟೀಲ್‌ ೨೦೦೯ 
ವಡ್ಡಾರಾಧನೆ ಜಾನಪದೀಯ ಅಧ್ವಯನ ಪುಟ. ೧೭೭ 


೫೯೫. ಮಾಸಕ 
ಜಾತಕಗಳಲ್ಲಿ ಕೂಲಿಗಾರನು ತನ್ನ ಕೂಲಿಯಿಂದ ಜೀವಿಸಲು ಕಷ್ಟಪಡುತ್ತಿದ್ದ 
ಅನೇಕ ಸಂದರ್ಭಗಳನ್ನು ಕಾಣಬಹುದು. ತಾಮ್ರದ ಬಿಡಿಗಾಸಿಗೆ ಆಗ "ಮಾಸಕ' 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೨೭ 


ಎ೦ದು ಕರೆಯುತ್ತಿದ್ದು ಬೋಧಿಸತ್ವ, ಕೂಲಿಗಾರನಾಗಿ “ತನಗೆ ಸಿಕ್ಕುವ ಅರ್ಧ ಅಥವಾ 
ಒಂದು ಬಿಡಿಗಾಸಿನಿಂದ ತನ್ನ ತಾಯಿಯನ್ನು ಸಾಕಲಾರೆ” ಎನ್ನುತ್ತಾನೆ (ಜಾತಕ 1. 
೩೨೬). ಹುಲ್ಲು ಕೊಯ್ಯುವವನಿಗೆ ದಿನವೆಲ್ಲ ಕೊಯ್ದ ಹುಲ್ಲಿಗೆ ಮಾರುಕಟ್ಟೆಯಲ್ಲಿ 
ಎರಡು ಬಿಡಿಗಾಸು ಸಿಗುತ್ತಿತ್ತು. (ಜಾತಕ 11. ೧೩೦). 

ವಿವರಗಳಿಗೆ ನೋಡಿ: ಆರ್‌.ಎಸ್‌. ಶರ್ಮ ೨೦೦೪ ಪ್ರಾಚೀನ ಭಾರತದಲ್ಲಿ ಶೂದ್ರರು 


೫೯೬. ಮಿತ್ರಗುಣ 

ಸೊರ್ಕಿದಾನೆಯಿಂ, ದುಷ್ಪನಾದ ಮಂತ್ರಿಯಿಂ, ಹಿರಿದು ದುಃಖವಹ ಧನದಿಂ, 
ಕಪಟಿಯಾದ ಮಿತ್ತನಿಂದೇಂ ಪ್ರಯೋಜನಂ)? (ಕರ್ಣಾಟಕ ಪಂಚತಂತ್ರ ಭೇದ ಪಕರಣ, 
ಶ್ಲೋಕ ೬೧) 

ಸೊಕ್ಕಿದಾನೆಯಿಂದ, ದುಷ್ಪನಾದ ಮಂತ್ರಿಯಿಂದ, ಹೆಚ್ಚು ದುಃಖವನ್ನು ಉಂಟು 
ಮಾಡುವ ಧನದಿಂದ, ಕಪಟಿಯಾದ ಮಿತ್ರನಿಂದ ಯಾವ ಪ್ರಯೋಜನವಿದೆ ? ಮಿತ್ರನು 
ನಮ್ಮ ಕಷ್ಟಕಾಲದಲ್ಲಿ ನೆರವಾಗಬೇಕು. ಕಪಟಿಯಾದ ಮಿತ್ರನಿಂದ ಯಾವ ಪ್ರಯೋಜನವೂ 
ಇಲ್ಲ. 

ಪಂಚತಂತ್ರದಲ್ಲಿ ಮಿತ್ರಗುಣವನ್ನು ಹೇಳಲಾಗಿದೆ. 

ಸ್ವಚ್ಛತನಂ, ತ್ಯಾಗಂ, ಶೌರ್ಯಂ, ಸಮಾನವಹ ಸುಖದುಃಖಂ, ಸ್ನೇಹಂ, ದಾಕ್ಷಿಣ್ಯಂ. 
ಸತ್ಯಂ, ಶೌಚಮೆಂಬಿವು ಮಿತ್ರಗುಣಗಳ್‌ 

(ಕರ್ಣಾಟಕ ಪಂಚತಂತ್ರ, ಮಿತ್ರಕಾರ್ಯ ಪ್ರಕರಣ, ಪು. ೨೦೩) 

ಸ್ಪಚ್ಛತನ, ತ್ಯಾಗ, ಶೌರ್ಯ, ಸಮಾನ ಮನೋಸ್ಥಿತಿ, ಸ್ನೇಹ, ದಾಕ್ಷಿಣ್ಯ, ಸತ್ಯ, ಶೌಚ 
ಎನ್ನುವುದು ಮಿತ್ರಗುಣಗಳು. 

ಮಿತ್ರರಿಗೂ ಲಕ್ಷಣಗಳಿವೆ. 

ಶೀಲಂ ಮಹಾಸ್ನೇಹಂ ಇವು ಮೊದಲಾದ ಮಿತ್ರಲಕ್ಷಣಂಗಳಾವನಲ್ಲಿಯುಂಟು, 
ಆ ಮಿತನಲ್ಲಿ ತಾನಿಹುದು (ಕರ್ಣಾಟಕ ಪಂಚತಂತ್ರ, ಮಿತ್ರಕಾರ್ಯ ಪ್ರಕರಣ, ಪು. ೨೦೩) 

ಶೀಲ, ಮಹಾಸ್ನೇಹ ಮೊದಲಾದ ಮಿತ್ರಲಕ್ಷಣಗಳಾವನಲ್ಲಿಯಿದೆ. ಅಂತಹ ಮಿತ್ರನಲ್ಲಿ 
ತಾನಿರಬೇಕು. | 

ಮಿತ್ರಬಲದ ಕುರಿತು ಪಂಚತಂತ್ರವು ಹೇಳುತ್ತದೆ. 

ಮಿತ್ರ ಬಲದಿನಾಗದುದುಂಟೇ (೭-೧೪೭) 

ಮಿತ್ರಬಲದಿಂದ. ಕೈಗೂಡಲಾರದುದು ಉಂಟೆ? 

ವಾಸ್ಕವದಲ್ಲಿ ಮಿತ್ರನಾದವನು ಧರ್ಮೋಪದೇಶದಿಂದ ಪಾಪಕಾರ್ಯಗಳನ್ನು ಮಾಡದಂತೆ 
ತಡೆಯುತ್ತಾನೆ. ಯಾವಾಗಲೂ ಸತ್ಕಾರ್ಯವನ್ನೇ ಮಾಡಲು ಪ್ರೇರೇಷಿಸುತ್ತಾನೆ. ಪ್ರಕಟ 
ಮಾಡಬಾರದ ವಿಷಯವನ್ನು ಗೋಪ್ಯವಾಗಿಯೇ ಇಟ್ಟಿರುತ್ತಾನೆ. ಇತರರ ಸೌಶೀಲ್ಯಾದಿ 
ಗುಣಗಳನ್ನು ಪ್ರಕಾಶಪಡಿಸುತ್ತಾನೆ, ತನ್ನವರು ಆಪತ್ತನ್ನು ಹೊಂದಿದ್ದರೆ ಬಿಟ್ಟು ಹೋಗದೆ 


ವಿ: 


೯ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೨೮ 


ಸಹಕರಿಸುತ್ತಾನೆ. ದು:ಖ ಸಮಯದಲ್ಲಿ ಬೇಕಾದುದನ್ನು ಕೊಡುತ್ತಾನೆ. ಇಂತಹ ಸ್ವಭಾವ 
ಎರುವವನನ್ನೇ ಸನ್ನಿತ್ರನೆಂದು ಸತ್ಪುರುಷರು ಹೇಳುತ್ತಾರೆ ಎಂದೂ ಅವರ ಸ್ನೇಹವು 
ಕೃತ್ರಿಮವಾಗಿರುವುದಿಲ್ಲ 

ವಿವರಗಳಿಗೆ ನೋಡಿ: ಭರ್ತೃಹರಿಯ ನೀತಿಶತಕ ೧೯೭೪ -ಶ್ಲೋಕ-೬೬ 


೫೯೭. ಮೀಮಾಂಸೆ 
"ಮೀಮಾಂಸಾ' ಎಂಬ ಶಬ್ದದ ಅರ್ಥ ಸಮರ್ಥನಾಪೂರ್ವಕವಾಗಿ ವ್ಯಾಖ್ಯಾನಿಸು 
ವುದು ಎಂದು. ಆದರೆ ಸಮರ್ಥನೆಗಳನ್ನು ನೀಡಿದುದು, ಯಜ್ಞಯಾಗಾದಿ ಕ್ರಿಯೆಗಳಿಗೆ. 
ಆ ಕ್ರಿಯೆಗಳ ಆಚರಣೆಯಿಂದಲೇ ಮೋಕ್ಷ ಸಾಧನೆ ಎಂದು ಹೇಳಲಾಯಿತು. 
ಮೀಮಾಂಸದ ಪ್ರಕಾರ ವೇದಗಳು ಶಾಶ್ವತ ಸತ್ಯವನ್ನು ಒಳಗೊಂಡಿವೆ. ಈ ದರ್ಶನದ 
ಮುಖ್ಯ ಗುರಿಯು ಸ್ವರ್ಗ ಹಾಗೂ ಮೋಕ್ಷಗಳ ಸಾಧನೆ. ಒಬ್ಬ ಮನುಷ್ಯನು ತಾನು 
ಮಾಡಿದ ಪುಣ್ಯಗಳ ಸಂಗಹವು ಮುಗಿಯುವವರೆಗೆ ಸ್ಪರ್ಗದಲ್ಲಿದ್ದು ಅವೆಲ್ಲ ಮುಗಿದಾಗ 
ಮರಳಿ ಭೂಮಿಗೆ ಬಂದು ಜನ್ಮ ತಳಯುತ್ತಾನೆ. ಆದರೆ ಒಮ್ಮೆ ಮೋಕ್ಷವನ್ನೇ ಪಡೆದರೆ 
ಅವನು ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಹೊಂದುತ್ತಾನೆ. 
ಮೋಕ್ಷ ಸಾಧನೆಗಾಗಿ ವೇದಗಳು ವಿಧಿಸಿರುವ ಯಜ್ಞಯಾಗಾದಿಗಳ ಆಚರಣೆಯು 
ಅಗತ್ಯ ಎಂದು ಮೀಮಾಂಸಕರು ಪ್ರತಿಪಾದಿಸಿದರು. ಇದಕ್ಕೆ ಪುರೋಹಿತರು ಅಗತ್ಯವಿದ್ದರು. 
ಇದು ವರ್ಣಗಳ ನಡುವಣ ಸಾಮಾಜಿಕ ಅಂತರವನ್ನು ಸ್ಥಿರಗೊಳಿಸಿತು, ಅದಕ್ಕೆ 
ಮಾನ್ಯತೆ ನೀಡಿತು. ಮೀಮಾಂಸವನ್ನು ಪ್ರಚಾರ ಮಾಡುವ ಮೂಲಕ ಬ್ರಾಹ್ಮಣರು 
ತಮ್ಮ ಸಾಂಸ್ಕಾರಿಕ ಅಧಿಕಾರವನ್ನು ಬಲಪಡಿಸಿಕೊ೦ಡು ಬ್ರಾಹ್ಮಣೀಯ ಸಿದ್ಧಾಂತಗಳ 
ಮೇಲೆ ನಿಂತಿದ್ದ ಸಾಮಾಜಿಕ ಅ೦ತಸ್ತುಗಳ ವ್ಯವಸ್ಥೆಯನ್ನು ಕಾಪಾಡಿಕೊ೦ಡು ಬರಲು 
ಪ್ರಯತ್ನಿಸಿದರು. 
ಮೀಮಾಂಸೆಯು ವಿಧಿ - ವಿಧಾನಗಳನ್ನು ಹೇರುತ್ತವೆ. ನಿಯಮಾವಳಿ. 
ಕಟ್ಟುಪಾಡುಗಳು ಅದಕ್ಕೆ ಮುಖ್ಯ ಮೀಮಾಂಸೆಯ ಭಾಷೆಯು ಆಜ್ಞಾರೂಪವಾದುದು. 
ಕಾದಂಬರಿಯ ಭಾಷೆಯಂತೆ ಮೀಮಾಂಸೆಯ ಭಾಷೆಯು ಇರುವುದಿಲ್ಲ. ಅದು 
ಬಹುತ್ವವನ್ನು ಹೊಂದಿರುವುದಿಲ್ಲ. ಭಾಷೆಯ ಅನೇಕತೆ ಅದಕ್ಕೆ ಮುಖ್ಯವಲ್ಲ. 
ಹೆಚ್ಚಿನ ವಿವರಗಳಿಗೆ ನೋಡಿ: ಆರ್‌.ಎಸ್‌. ಶರ್ಮ ೨೦೦೭ ಪ್ರಾಚೀನ ಭಾರತ ಪುಟ. ೨೪೯ 
M.M. Bhakthin 1981 The 01010810 imagination 


೫೯೮. ಮುಂಜಿ ಬಂಧನ 

ಮಗಂಪುಟ್ಟಿದೊ೦ ತಾಯ್ಗಂ ತಂದೆಗಮೆಲ್ಲಾನಂಟರ್ಗೆಯುತ್ಸಾಹಮು೦ ಸುಖಮುಂ 
ವಿಭವಮುಮಂ ಪಡೆವುದಜೆಂದಮಾ ಕೂಸಿಂಗೆ ಭದ್ರಬಾಹುವೆಂಬ ಪೆಸರನೆಲ್ಲರುಂ 
ನೆರೆದಿಟ್ಟೊಡಾತನಂ ಬಿದಿಗೆಯ ಚಂದನಂತೆ ಕ್ರಮ ಕ್ರಮದಿಂದ ಸುಖದಿಂ ಬೆಳೆದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೨೯ 


ಮುಂಜಿಗಟ್ಟುವ ಪ್ರಾಯಮಾದೊಡೆ ಪ್ರಶಸ್ತ ದಿವಸವಾರ ನಕ್ಷತ್ರ ಮಹೂರ್ತದೊಳ್‌ 
ಮುಂಜಿಬಂಧನ ಕ್ರಿಯೆಯು೦ ಮಾಡಿದ ಬಚೆಕ್ಕೆ ಕಗ ಬಂ. 
(ಡಿ.ಎಲ್‌.ಎನ್‌.೨೦೦೯ ಪು.೧೧೭). 
ಮುಂಜಿಯೆಂದರೆ ಉಪನಯನ: ನೊದೆ ಹುಲ್ಲಿನ ಉಡಿದಾರ ವೆಂಬರ್ಥವಿದೆ. 
ಉಪನಯನದ ನಿಷೇಧಕ್ಕೆ ಗುರಿಯಾದ ಶೂದ್ರನಿಗೆ ವಿದ್ಯಾಭ್ಯಾಸ ದೊರಕದಿದ್ದರೂ 
ಅದರಿಂದ ಮಹತ್ತರ ನಷ್ಟವೇನೂ ಆಗಿರಲಾರದು. ಏಕೆಂದರೆ, ಉತ್ತರ ವೈದಿಕ ಕಾಲದ 
ವಿದ್ಯಾಭ್ಯಾಸ ಕಮವೇನಿತ್ತೋ ತಿಳಿಯದು. ಶಾ೦ಖಾಯನ ಗೃಹ್ಯಸೂತ್ರದಂತೆ (1.2.೨೧- 
೨೫). ಉಪಚಾರರಕ್ಕಪ್ಪೇ ಕ್ಷತ್ರಿಯ, ವೈಶ್ಯರು ವೇದಾಧ್ಯಯನ ಮಾಡುತ್ತಿದ್ದರು. ಬ್ರಾಹ್ಮಣರು 
ಮಾತ್ರವೇ ವೇದಾಧ್ಯಯನಕ್ಕೆ ಪ್ರಾಶಸ್ಯ ಕೊಟ್ಟದ್ದು. ಆದ್ದರಿಂದ ಆ ಕಾಲಕ್ಕೆ ಉಪನಯನವು 
ಎದ್ಯೆ, ಅಧ್ಯಯನದ ಅವಕಾಶವೆನ್ನುವುದಕ್ಕಿಂತ ಸಾಮಾಜಿಕ ಮೇಲ್ಮೈ-ಪ್ರತಿಷ್ಠೆಗಳ 
ಸಂಕೇತವೆನ್ನಬೇಕು. ಆಗ ಎಲ್ಲರೂ ತಮ್ಮ ವೃತ್ತಿಯನ್ನೇನೋ ಕಲಿಯುತ್ತಿದ್ದರು ಮತ್ತು 
ಕಲಿಕೆ ಸರಳವಾಗಿತ್ತು; ಆಗಿನ್ನೂ ಬರವಣಿಗೆ ಇದ್ದದ್ದಕ್ಕೂ ಸ್ಪಷ್ಟಪುರಾವೆ ಇಲ್ಲ. 

ಶೂದ್ರರು ಇನ್ನೆರಡು ಚಿಕ್ಕಪುಟ್ಟ ವಿಧಿಗಳಲ್ಲಿ ಭಾಗವಹಿಸಬಹುದಿತ್ತು ಒಂದು 
ಓದನಾಸವ, ಇನ್ನೊಂದು ಮಹಾವ್ರತ. ಬೇರೆ ವರ್ಣದವರಂತೆ ಅವನೂ ಬೇಯಿಸಿದ 
ಅನ್ನವನ್ನು ಅರ್ಪಿಸಬಹುದಿತ್ತು; ಆದರೆ ಒಂದೊಂದು ವರ್ಣದವರಿಗೆ ಒಂದೊಂದು 
ಅನ್ನವೆ೦ದು ವಿಂಗಡಣೆ ಮಾಡಲಾಗಿದೆ. (ಸತ್ಕಾಷಾಢ ಶೌತಸೂತ್ರ ೫೫1/1. ೪-೧೭). 

ಮುಂಬಯಲಲ್ಲಿ ಜನಿವಾರವನ್ನು ಹಾಕಲಾಗುತ್ತದೆ. ಜನಿವಾರವು ಜನ್ನ (ಯಜ್ಞದಿಂದ 
ಉತ್ಪನ್ನಗೊಂಡಿದೆ. ಪ್ರಾಕೃತದ "'ಬಣ್ಣೋವಿಅ' ಸಂಸ್ಕೃತದ ಯಜ್ಞೋಪವೀತವಾಗಿದೆ. 
ಕನ್ನಡದಲ್ಲಿ ಇದರ ಪ್ರಾಚೀನರೂಪ "ಜನ್ನವಿರ' (ಮೊದಲನೆಯ ಗುಣವರ್ಮನ ಶೂದ್ರಕ 
(ಕ್ರಿ.ಶ. ೯೦೦) ಜನ್ನವಿರ, ಪಂಪಭಾರತ, ಚಾವುಂಡರಾಯ ಪುರಾಣಗಳಲ್ಲಿ ಜನ್ನಿವರವೆಂದು 
ಬಂದಿದೆ. (ಪಂಪಭಾರತ ೨-೯೩. ೬-೮) ಚಾವುಂಡರಾಯಪುರಾಣ ೩೫, ೧೫) 
ಉಪನಯನವೆನ್ನುವುದು ಒಂದು ಸಂಸ್ಥಾರವಿಧಿ, ಎಂಟು ವರ್ಷದೊಳಗೆ ಗಂಡುಮಗುವಿಗೆ 
ಯಜ್ಞೋಪವೀತ ತೊಡಿಸಬೇಕೆಂದು ಹೇಳುತ್ತಾರೆ. ಅನಂತರ ಅವನು ಸಂಧ್ಯಾವಂದನೆ 
ಮಾಡಲು ಅರ್ಹನಾಗುತ್ತಾನೆ. 

ಮನುವು ಈ ರೀತಿ ಹೇಳುತ್ತಾನೆ: ಅಥರ್ವವೇದದಲ್ಲಿ ಉಪನಯನವೆಂಬುದನ್ನು 
ಎದ್ಯಾರ್ಥಿಯಾಗಿ ಸ್ವೀಕರಿಸುವುದು ಎಂಬ ಅರ್ಥದಲ್ಲಿ ಬಳಸಲಾಗಿದೆ. ಉಪನಯನವೆಂದರೆ 
ಜ್ಞಾನ ದೀಕ್ಷೆ, ಬ್ರಾಹ್ಮಣನಿಗೆ ಎಂಟನೆಯ ವರ್ಷದಲ್ಲಿ, ಕ್ಷತ್ರಿಯನಿಗೆ ಹನ್ನೊಂದು ಹಾಗೂ 
ವೈಶ್ಯನಿಗೆ ಹನ್ನೆರಡು ಕೊನೆಯ ವಯಸ್ಸು ಬ್ರಾಹ್ಮಣನಿಗೆ ಹದಿನಾರು, ಕ್ಷತ್ರಿಯನಿಗೆ 
ಇಪ್ಪತ್ತೆರಡು ಮತ್ತು ವೈಶ್ಯನಿಗೆ ಇಪ್ಪತ್ತನಾಲ್ಕು. ಈ ವಯಸ್ಸನ್ನು ದಾಟಿಯೂ ಉಪನಯನ 
ವಾಗದಿದ್ದರೆ ಪವಿತ್ರವಾದ ಸಾವಿತ್ರಿಯಿ೦ದ ಜಾರಿ ಅನಾರ್ಯನೆನಿಸುತ್ತಾರೆ. 

ಬಾಧಾಯನ ಗೃಹ್ಯಸೂತ್ರದಲ್ಲಿ ಈ ರೀತಿ ಬಂದಿದೆ: 

ಬ್ರಾಹ್ಮಣನಿಗೆ ವಸಂತ ಯತುವಿನಲ್ಲಿ, ಕ್ಷತ್ರಿಯನಿಗೆ ಗ್ರೀಷ್ಠಯತುವಿನಲ್ಲಿಯೂ, ವೈಶ್ಯನಿಗೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೩೦ 


ಶರದೃತುವಿನಲ್ಲಿಯೂ, ರಥಕಾರನಿಗೆ ವರ್ಷ ಯತುವಿನಲ್ಲಿಯೂ ಉಪನಯನವನ್ನು 
ಮಾಡಬೇಕು. (ಬೌಧಾಯನ ಗೃಹ್ಯಸೂತ್ರ ೨ - ೫.೬) 

ಉಡಿದಾರ ಅಥವಾ ಮೇಖಲಾವನ್ನು ಈ ಮಂತ್ರದೊಂದಿಗೆ ಕಟ್ಟುತ್ತಾರೆ. ಶ್ರದ್ಧೆಯ 
ಕುಮಾರಿ, ಯಷಿಗಳ ಸೋದರಿ, ಸಂಯಮದ ಆಗರ, ಭೂತ ದಯಾಪರ, ನೀತಿಯ 
ರಕ್ಷಕ, ತಪೋನಿರತ, ಪಾಪನಾಶಕ ಎಂದು ಹೇಳುತ್ತಾರೆ. 

ಕ್ರಮವಾಗಿ ಮುಂಜಿ-ಮರ್ವಾ-ಶಣ ತೃಣಗಳ ಎಳಯಿಂದ ಮಾಡಿದ ಬಳ್ಳಿಯಿಂದ 
ಮೇಖಲೆಯನ್ನು ತಯಾರಿಸಬೇಕು. ಅದು ಮೂರು ಎಳೆಯಿಂದ ನೆಯ್ದಿರಬೇಕು 
ಎಂದು ಮನುವಿನ ಅಭಿಪ್ರಾಯ. 

ಹತ್ತಿ, ಸೆಣಬು, (ಗೋಣಿ) ಕುರಿರೋಮಗಳಿ೦ದ ಮಾಡಿದ ನೂಲಿನ ಮೂರೆಳೆಯ 
ಉಪವೀತವನ್ನು ಅನುಕ್ರಮವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ಧರಿಸಬೇಕು ಎಂದು 
ಮನು ಹೇಳುತ್ತಾನೆ. 

ಉಪನಯನ ಅಥವಾ ದೀಕ್ಷೆ ಎಂದರೆ ಮಗುವನ್ನು ಗುರುವಿನ ಬಳಿಗೆ 
ಎದ್ಯಾಭ್ಯಾಸಕ್ಕಾಗಿ ಕರರೆದೊಯ್ಯುವುದು ಎಂದರ್ಥ. ಸಂಸ್ಕೃತಿಯ ದೃಷ್ಟಿಯಿಂದ ಇದು 
ಬಹು ಮುಖ್ಯವಾದ ಸಂಸ್ಕಾರ. ವಿದ್ಯಾರಂಭವನ್ನು ಪ್ರಾಥಮಿಕ ಎದ್ಯಾಭ್ಯಾಸದ ಆರಂಭ 
ವೆಂದೂ ಉಪನಯನವನ್ನು ಉನ್ನತ ವಿದ್ಯಾಭ್ಯಾಸದ ಪ್ರಾರಂಭವೆಂದೂ ಹೇಳಬಹುದು. 
ಬೇರೆ ಸಂಸ್ಕೃತಿಗಳಲ್ಲಿ ಯುವಕರಿಗೆ ಸಮಾಜದ ಹಕ್ಕು ಬಾಧ್ಯತೆಗಳನ್ನು ಮೂಡಿಸಲೋಸುಗ 
ನಡೆಸುವ ದೀಕ್ಷಾ ಸಂಸ್ಕಾರಕ್ಕೆ ಇದನ್ನು ಹೋಲಿಸಬಹುದು ಮತ್ತು ಇದು ಅಷ್ಟೇ 
ಪ್ರಮುಖವಾದದ್ದು. ಉಪನಯವನ್ನು ಪಡೆಯಬೇಕಾದ ವಟುವಿಗೆ ತನ್ನ ಕುಲದ ಸಂಸ್ಕೃತಿ, 
ಸಮಾಜದ ಕಟ್ಟುಪಾಡುಗಳು, ಮತ್ತು ಸಂಪ್ರದಾಯಗಳು ಹಾಗೂ ಪ್ರಚಲಿತ ಸಮಸ್ಯೆಗಳ 
ಅರಿವನ್ನೆಲ್ಲಾ ಈಗ ಮಾಡಿಕೊಡಲಾಗುತ್ತದೆ. ಹಿಂದೂಗಳಿಗೆ ಆದರ್ಶವಾದ ಈ 
ಉಪನಯನವು ಸಾರ್ವತ್ರಿಕ ವಿದ್ಯಾಭ್ಯಾಸವನ್ನು ಅವಶ್ಯಕವಾಗಿ ಕಲಿಯಲೇಬೇಕೆಂಬುದರ 
ವಂಶಪಾರಂಪರ್ಯವಾದ ಒಂದು ಚಿಹ್ನೆ ಎಂದು ಪರಿಗಣಿತವಾಗಿದೆ. ಪ್ರಾಚೀನ ರೀತಿಯ 
ಹಾಗೂ ಕೆಲವು ಮತಗಳಲ್ಲಿ ಈಗಲೂ ಪ್ರಚಲಿತವಿರುವ ದೀಕ್ಷಾ ಕ್ರಮದಲ್ಲಿ ವಟುವಿನ 
ಸಂಯಮವನ್ನು ಪರೀಕ್ಷೆಗೊಡುವುದು ಇಲ್ಲವೆ ಅಂಗಹೀನಗೊಳಿಸುವುದು ಮುಂತಾದ 
ಕ್ರಮಕ್ಕಿಂತಲೂ ಹಿ೦ದೂಗಳ ದೀಕ್ಷಾಪದ್ಧತಿಯು ಬಹು ಪ್ರಗತಿಪರವಾಗಿದೆ. ಉಪನಯನದ 
ಪ್ರಮುಖ ಅಂಶವೇನೆಂದರೆ ಇದನ್ನು ಪಡೆದವನಿಗೆ ಸಾಂಸ್ಕೃತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ 
ಪುನರ್ಜನ್ಮ ಲಭಿಸುತ್ತದೆಂಬ ನಂಬಿಕೆ. ಶರೀರದ ಜನನವು ಮೃಗಗಳಿಗೂ ಸಹಜವಾದದ್ದು. 
ಆದರೆ ಸಂಯಮ ಮತ್ತು ಜ್ಞಾನಲಾಭದಿಂದಾಗುವ ಪುನರ್ಜನ್ಮವು ಬಹು ಶ್ರೇಷ್ಠವೂ 
ಮತ್ತು ಪಾವನವೂ ಆದದ್ದು. 

ಕಾಲಕ್ರಮದಲ್ಲಿ ಉಪನಯನದ ಅರ್ಥ ಮತ್ತು ಗುರಿಯೂ ಬದಲಾಗಿರುವುದು 
ಕಾಣುತ್ತದೆ. ಅಥರ್ವವೇದದಲ್ಲಿ ಉಪನಯನವೆಂಬುದನ್ನು “ವಿದ್ಯಾರ್ಥಿಯಾಗಿ 
ಸ್ವೀಕರಿಸುವುದು” ಎಂಬರ್ಥದಲ್ಲಿ ಬಳಸಲಾಗಿದೆ. ಬ್ರಾಹ್ಮಣ ಮತ್ತು ಸೂತ್ರಗಳ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೩೧ 


ಕಾಲದಲ್ಲಿಯೂ ವೇದದಲ್ಲಿ ಕಂಡುಬರುವ ಅರ್ಥದಲ್ಲಿಯೇ ಬಳಸಲಾಗಿದೆ. ಆದರೆ 
ಅದಕ್ಕೆ ಅನುಭಾವಯುತವಾದ ಗೂಢಾರ್ಥವು ಬಂದಮೇಲೆ ಧಾರ್ಮಿಕ ವಿಧಿಗಳಿಂದ 
ಲಭಿಸುವ ಪುನರ್ಜನ್ಮ ಎ೦ಬ ಭಾವನೆಯಲ್ಲಿ ಜ್ಞಾನದೀಕ್ಷೆಯ ಕಲ್ಪನೆ ಮುಚ್ಚಿಹೋಯಿತು. 
ಮೂಲತಃ ಈ ಸಂಸ್ಕಾರದ ಧ್ಯೇಯವು ವಿದ್ಯಾಭ್ಯಾಸವೇ ಆಗಿದ್ದು ಕರ್ಮವಿಧಿಗಳು 
ಅಧೀನ ಸ್ಥಾನದಲ್ಲಿದ್ದವು. ಕಾಲಾನುಕ್ರಮದಲ್ಲಿ ಕರ್ಮಾಚರಣೆ ಹಾಗೂ ವ್ರತಾದೇಶ 
ಅಥವಾ ಧಾರ್ಮಿಕ ಪ್ರತಿಜ್ಞೆಯು ಪ್ರಮುಖವಾಗಿ ವಿದ್ಯಾಭ್ಯಾಸವು ಅಪ್ರಧಾನವೆನಿಸಿತು. 
ಗರ್ಭಸಂಸ್ಕಾರ-ಜಾತಕರ್ಮ-ಚೂಡಾಕರ್ಮ-ಮೌಂಜೀಬಂಧನಗಳಿಂದ ಬೀಜಾ 
ದೋಷ, ಗರ್ಭದೋಷಜನ್ಯ ಪಾಪದ ವಿಮೋಚನೆಯಾಗುವುದು ಎಂದು ಮನು ಹೇಳುತಾನೆ. 
ನಾಗರಪಂಚಮಿ ಶ್ರಾವಣಮಾಸದಲ್ಲಿದ್ದರೆ, ಭಾದ್ರಪದದಲ್ಲಿ ಅನಂತ ಚತುರ್ದಶಿಯಿದೆ. 
ಅದು ಅನಂತನ ಹುಣ್ಣಿವೆಯಾದರೆ, ಶ್ರಾವಣದಲ್ಲಿ ನೂಲಹುಣ್ಣಿವೆ. ಅನಂತ ಎಂಬುದನ್ನು 
ಹಾವಿನ ಪರ್ಯಾಯ ನಾಮವಾಗಿ ಕಲ್ಪಿಸಲಾಗಿದೆ. ಸರ್ಪರೂಪ ಅನ೦ತನ ಹೆಸರಿನಲ್ಲಿ 
ಪೂಜೆಪಡೆದ ಒಂದು ದಾರವನ್ನು ಕೈಗೆ ಕಟ್ಟಕೊಳ್ಳಲಾಗುತ್ತದೆ. ನೂಲಹುಣ್ಣಿಮೆಯ 
ತಿಂಗಳಲ್ಲಿ ಮಂತರಿಸಿದ ನೂಲನ್ನು ಜನಿವಾರ, ಶಿವದಾರ ಎಂಬ ಸಂಕೇತದಲ್ಲಿ ಧರಿಸಲಾಗು 
ವುದು. ಶಿವನ ಹೆಸರಿನ ದಾರ, ಹಾವಿನ ಪ್ರತೀಕವೆಂದರೆ ಸೋಜಿಗಪಡಬೇಕಾಗಿಲ್ಲ. 
ಆದರೆ, ಯಜ್ಞದ ಉಪವೀತವೆಂಬುದು ವಸ್ತರೂಪದಕ್ಕೇ ಇರಬೇಕು. ವಸ್ತವು ದಾರವಾಗಿ 
ಪರಿಣಮಿಸಿದುದಕ್ಕೆ ನಾಗ-ಸಂಪ್ರದಾಯದ ಪ್ರಭಾವವೆ ಕಾರಣವಿರುವ ಶಕ್ಕತೆಯಿದೆ. 
ಜನಿವಾರದ ನೂಲಿನ ಎರಡು ತುದಿಗಳನ್ನು ಕೂಡಿಸಿ ಹಾಕುವ ಗ೦ಟನ ವಿಶಿಷ್ಟ 
ಪ್ರಕಾರದಲ್ಲಿ ಒಂದಕ್ಕೆ “ರುದ್ರಗ೦ಟು' ಎಂದು ಹೆಸರು; ಇನ್ನೊಂದು "“ಬ್ರಹ್ಮಗಂಟು' ಈ 
"ಬ್ರಹ್ಮ' ಸಂಕೇತಕ್ಕೆ ಏನು ಅರ್ಥ? “ಸುಬ್ರಹ್ಮ(ಣ್ಯ)' ದೇವರು ಸರ್ಪರೂಪನೆಂಬುದನ್ನು 
ಸ್ಮರಿಸಿಕೊ೦ಡರೆ ಈ 'ಬ್ರಹ್ಮ'ಗಂಟಿನೊಳಗಿನ ರಹಸ್ಕಾಥ್ತು ಬಯಲಿಗೆ ಬರಲಿದೆ. ಖಯಗ್ಗೇದ 
ಕಾಲದ ತರುವಾಯ ಯಜ್ಞದ "ಉಪವೀತ'ವು ಪತಿಷ್ಠೆಗೆ ಎರವಾಗುತ್ತದೆ. ಅದರ ಸ್ಥಳವನ್ನು 
ಆಕ್ರಮಿಸಿದ "ಯಜ್ಞದ ಹೆಸರಿನ ಈ ದಾರವು, ಸರ್ಪಸಾಮರ್ಥ್ಯದ ಪ್ರತೀಕವಾಗಿಯೆ 
ಧರಿಸಲ್ಪಡುತ್ತಿರಲಿಕ್ಕೆ ಬೇಕೆಂದು ಹೇಳಬಹುದಾಗಿದೆ ಎಂದು ಶಂಬಾ ಅಭಿಪ್ರಾಯ. 

ವಿವರಗಳಿಗೆ ನೋಡಿ: ಡಾ. ಎಂ. ಚಿದಾನಂದಮೂರ್ತಿ ೧೯೯೮ 
ಹೊಸತು-ಹೊಸತು ಪುಟ. ೩೮೭-೩೯೫ 
ಚಿಕಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ್ಥೃ ತಿ೨-೨೭, ೨-೩೯, ೨-೪೨, ೨-೪೪ 
ಯುಗಾಯಾತ್ರಿ ಭಾರತೀಯ ಸಂಸ್ಕೃತಿ ೧೯೭೧ ಸಂಪುಟ. ೨ಪುಟ. ೨೯೮, ೨೯೯ 
ಶಂಬಾ ಜೋಶಿ ೧೯೯೯ ಸಂಪುಟ. ೪ ಪುಟ. ೧೪೧ 


೫೯೯. ಮುಡಿ 
. ಮುಡಿಯಂ ಪಿಡಿದೆರೆದವನಂ 
ಮುಡಿಯಿಸಿ ಮತ್ತವನ ಕರುಳ ಹಿಣಿಲಿಂದೆನ್ನಂ Il 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೩೨ 


ಮುಡಿಯಿಸುವಿನೆಗಂ ಮುಡಿಯಂ 

ಮುಡಿಯೆಂ ಗಡ ಕೇಳಿಮೀಗಳಾನೆ ನುಡಿ ನುಡಿವೆಂ ॥ (ಪಂಪ ಭಾರತ) 

ಸ್ತ್ರೀಯರ ಮುಡಿಯನ್ನು ಬೇರೆಯವರು ಮುಟ್ಟುವುದು ಅಮಂಗಲಕರವೆಂದು 
ಭಾವಿಸುತ್ತಾರೆ. (ಪಂಪಭಾರತ ೭-೫) ಈ ರೀತಿಯ ನಂಬಿಕೆಗಳೂ ಸಾಮಾಜಿಕ 
ಧೋರಣೆಯ ಪ್ರತಿಫಲವಾಗಿದೆ. ಮುಡಿಯನ್ನು ಮುಟ್ಟುವುದು ಅಪರಾಧ ಎನ್ನುವುದಕ್ಕೆ 
ಜಿ.ಎಸ್‌.ಶಿವರುದ್ರಪ್ಪ ಅವರು ಹೀಗೆ ಹೇಳುತ್ತಾರೆ: 

ಯಾವ ರಾಜಸೂಯ ಯಾಗದಲ್ಲಿ ಅವಭೃಥ ಜಲದಿಂದ ಮಂತ್ರಪೂರ್ವಕವಾಗಿ 
ಸ್ನಾನವಾಗಿತ್ತೋ ಆ ಪಾಂಡವರ ಪಟ್ಟದ ರಾಣಿಯ ಜಡೆ ಮುಡಿಯನ್ನು ದುಶಾಸನನು 
ಎಳೆದು ಬಿಚ್ಚಿದ್ದು ದೊಡ್ಡ ಅಪಮಾನ. ಮುಖ್ಯವಾಗಿ ಈ ಒಂದು ಪರಾಭವವೇ ಕವಿಗಳ 
ಕಣ್ಣನ್ನು ವಿಶೇಷವಾಗಿ ಸೆಳೆದಿರುವುದು: ಕನ್ನಡದ ಆದಿಕವಿ ಪಂಪನಿಗೆ ಸಮಸ್ತ 
ಮಹಾಭಾರತವೇ ದ್ರೌಪದಿಯ ಕೇಶಪಾಶ ಪ್ರಪಂಚದಲ್ಲಿ ಅಡಗಿದಂತೆ ತೋರುತ್ತದೆ. 
ಕುವೆಂಪುರವರೂ ಈ ರೀತಿಯಲ್ಲಿಯೇ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. 

ಆ ಮುಡಿ ಬರಿಯ ಕೂದಲುಂಡೆಯಲ್ಲ, ಆ ಕೂದಲು ಯಃಶಶ್ಚಿತ್‌ ಸ್ತ್ರೀಯೊಬ್ಬಳದ್ದಲ್ಲ. 
ಅದು ಸಿರಿಮುಡಿ ಮಾತ್ರವಲ್ಲ, ಶ್ರೀಮುಡಿಯೂ ಅಹುದು. ಉದ್ದಾಮರಾದ ಖಷಿ 
ಮಹರ್ಷಿಗಳು ಮಂತ್ರಘೋಷ ಮಾಡುತ್ತಿರಲು ಅಂಥವರ ಹಸ್ತದಿಂದ ಪವಿತ್ರವಾದ 
ಪುಣ್ಯೋದಕದಿಂದ ಅಭಿಷೇಕ ಮಾಡಿಸಿಕೊಂಡ ಮೂರ್ಧಕ್ಕೆ ಸೇರಿದ ಗೌರವದ ವಸ್ತು 
ಈ ಇಬ್ಬರೂ ವಿಮರ್ಶಕರೂ ಒಪ್ಪಿಕೊಂಡಂತೆ ಕೃತಿಯಲ್ಲಿ ಮುಡಿಯನ್ನು ಮುಟ್ಟಿದ 
ಪ್ರಕರಣವು ತೀವ್ರವಾದ ಪರಿಣಾಮವನ್ನು ಬೀರುತ್ತದೆ. 

ಅನಂತರ ದ್ರೌಪದಿಯು ಬಂಧಿತರಾದ ಶತ್ರುಗಳ ಕಟ್ಟನ್ನು ಬಿಡಿಸುತ್ತಾ, “ಎಮ್ಮಂ 
ಪಿಡಿದೆಳೆವಂದಿನ ನಿಮ್ಮ ದಟುಗಳೀಗಳೆತ್ತವೋದವೊ' ಎಂದು ಕೇಳುತ್ತಾಳೆ. (೭-೩೯) 
ಕೀಚಕನ ವಧೆಯ ಸಂದರ್ಭವೂ ಆಕೆಯ ಸೇಡು ತೀರಿಸಿಕೊಳ್ಳುವ ಮನೋಭಾವವನ್ನು 
ಸೂಚಿಸುತ್ತದೆ. (೮-೫೮ವ, ೭೯ವ). ಮುಡಿಯನ್ನು ಪಿಡಿಯುವುದು ಸ್ತ್ರೀಗೆ ಮಾಡುವ 
ಅವಮಾನವೂ ಹೌದು. 

ತನಗೆ ಅಪಮಾನವಾದುದಕ್ಕೆ ಸೇಡುತೀರಿಸಿಕೊಳ್ಳುವ ಮನೋಭಾವ ದೌಪದಿಯದು. 
ಜಿ. ಎಸ್‌.ಶಿವರುದ್ರಪ್ಪ ಅವರು ಗುರುತಿಸುವಂತೆ, ದ್ರೌಪದಿಗೆ ಒದಗಿದ ಪರಾಭವಗಳಲ್ಲಿ 
ಮೊದಲನೆಯದಾದ ಈಕೆ ಶಾಕರ್ಷಣಿ. ಸಂಸ್ಕತದ ಹಾಗೂ ಕನ್ನಡ ಕವಿಗಳ ಗಮನವನ್ನು 
ವಿಶೇಷವಾಗಿ ಸೆಳೆದಂತೆ ತೋರುತ್ತದೆ. ಆದರೆ ಅವಳಿಗೊದಗಿದ ಪರಾಭವದಲ್ಲಿ ಎರಡನೆಯ 
ದಾದ ವಸ್ತಾಪಹರಣ ಪ್ರಸ೦ಗ, ಅನುಕ್ರಮದಲ್ಲಿ ದ್ವಿತೀಯವಾದಂತೆ, ಆ ವಿಷಯವತಕ್ನೆತ್ತಿ 
ಕೊಂಡ ಕವಿಗಳ ನಿರೂಪಣೆಯಲ್ಲೂ ಬಹುಮಟ್ಟಿಗೆ ದ್ವಿತೀಯವಾಗಿಯೆ ಉಳಿದಿದೆ. 

ಕೃತಿಯಲ್ಲಿ ಸೂಚಿತವಾದಂತೆ ದ್ರೌಪದಿಗೆ ಆದ ಅಪಮಾನವು ಸಾಧಾರಣ 
ತರವಾದುದಲ್ಲ. ಆದುದರಿಂದಲೇ “ಪಂಪಭಾರತ'ದಲ್ಲಿ ದ್ರೌಪದಿಗೆ ಆದ ಅಪಮಾನದ 
ಕುರಿತಂತೆ ಕೇಂದ್ರಿತ ದೃಷ್ಟಿಯಿದೆ. ಸೇಡನ್ನು ತೀರಿಸಿಕೊಳ್ಳುವ ಜ್ವಲಂತ ವ್ಯಕ್ತಿತ್ವವಾಗಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೩೩ 


ಕಾಣಿಸಿಕೊಳ್ಳುವ ದ್ರೌಪದಿಯ ಪಾತ್ರವು ಕೃ ತಿಯಲ್ಲಿ ಅನೇಕ ಆಯಾಮವನ್ನು 
ಪಡೆದುಕೊಳ್ಳುತ್ತದೆ. ಪಂಪನು ಭೀಮನ "ಫನ್‌ ಹೇಳಿಸುವ ಮಾತು ಇದಕೆ 
ತಕ 
“ಇದಲ್‌ೊಳ್‌ ಶ್ವೇತಾತಪ ಪತಸ್ತ ಸ್ಗಗಿತ ದಶದಿಶಾಮಂಡಲಂ ರಾಜಚಕಂ 
ಪುದಿದಟ್ಕಾಡಿತಡಂಗಿತ್ತಿದಬೊಳೆ ಕುರು ರಾಜಾನ್ವಯಂ೦ಮತ್ವತಾಪ / 
ಕೈದಜೆಂದಂ ನೋಡಗುರ್ವಿದುದಿದುವೆ ಮಹಾಭಾರತಕ್ಕಾದಿಯಾಯ್ರ 
ಬ್ರದಳಾಕ್ಷೀ ಪೇಟಸಾಮಾನ್ಯಮ ಬಗೆಯೆ ಭವತ್ತೇಶಪಾಶ ಪ್ರಪಂಚಂ ॥ 
(ಪಂಪಭಾರತ ೧೨-೧೫೬) 
ಒಟ್ಟು ಕೃತಿಯ ಆದರ್ಶವನ್ನು ಈ ಮಾತು ಸೂಚಿಸುತ್ತದೆ. ಆದುದರಿಂದ 
“ಪಂಪಭಾರತ'ವು ಹೆಣ್ಣಿನ ಸೇಡಿನ ಮನೋಭಾವವನ್ನು ಸಶಕ್ತವಾಗಿ ಚಿತ್ರಿಸುವ ಕೃತಿ. 
ರನ್ನನ “ಗದಾಯುದ್ಧ'ದಲ್ಲಿಯೂ ಇದೇ ಆಸಕ್ತಿಯು ಮುಖ್ಯವಾಗಿದೆ. (೧-೬೭) 
ಏವರಗಳಿಗೆ ನೋಡಿ: ಶಿವರುದ್ರಪ್ಪ ಜಿ.ಎಸ್‌. (ಸಂ) ೧೯೮೨ ವಿಮರ್ಶೆಯ ದಾರಿ ಪುಟ. ೧೩೨ 
ಡಾ. ಕೆಸಿ. ಶಿವಾರೆಡ್ಡಿ ೨೦೦೩ ಕುವೆಂಪು ಸಮಗ್ರ ಗದ್ಯ ಸಂಪುಟ. ೧ 


೬೦೦. ಮುನಿ 

"ಮುನಿ' “ಸನ್ಯಾಸಿ' “ಯತಿ' “ತಪಸ್ವಿ ಮುಂತಾದ ಪದಗಳನ್ನು ಒಂದೇ ಅರ್ಥದಲ್ಲಿ 
ಬಳಸುತ್ತೇವೆಯಾದರೂ ಇವುಗಳ ಅರ್ಥ ಬೇರೆಯಾಗುತ್ತವೆ. ಸಂಸ್ಕೃತ(ಆಯ್‌) 
ಭಾಷಾವರ್ಗದ ಭೂಮಿಕೆಯಿಂದ ಈವರೆಗೆ "ಮುನಿ' ಶಬ್ದದ ನೆಲೆ ಗೊತ್ತಾಗದಿರುವುದರ 
ಕಾರಣವೇನು ಮತ್ತೆ? ಯಾವ ನಡೆವಳಿ - ನುಡಿವಳಿಯು ಯಗ್ನೇದದ ಮೂಲ, 
ವೈಚಾರಿಕ ಚೌಕಟ್ಟಿನ ಹೊರಗಿನದೊ, ಆ ದೃಷ್ಟಿಕೋನಕ್ಕೆ ಅರಿಯದ್ದೊ, ಅಂತಹ 
ಭಾಷೆಯಲ್ಲಿ, ಆ ಕೃತಿಯನ್ನು ಅರ್ಥೈಸುವ ಸಂಜ್ಞೆ-ಸಂಕೇತಗಳು ಅಂದಿನ ಸಂಸ್ಕೃತದಲ್ಲಿ 
ಇಲ್ಲದಿರುವುದು ವಾಸ್ತವವೇ ಆಗಿದೆ. “ಮನನಾತ್‌ ಮುನಿಃ” ಎಂದು "ಮುನಿ' ಶಬ್ದದ 
ನಿರ್ವಚನವನ್ನು ಹೇಳಲಾಗುತ್ತದೆ! "ಮನನ'ದ ಹಂತದ ಮುನಿ, ಉಪನಿಷತ್ತುಗಳ 
ಸುಮಾರಿಗೆ ಕಾಣುತ್ತಾನೆ. 

ಆದಕಾರಣ, "ಮುನಿ' ಶಬ್ದವು ಸಂಸ್ಥ ತ ಭಾಷೆಗೆ ಹೊರಗಿನದಾಗಿರಲಿಕ್ಕೇಬೇಕು. 
ಯಗ್ವೇದಕಾಲೀನ ವೈಚಾರಿಕ ಆ ಕೃತಿಗೆ ಹೊರಗಿನದೆಂದು ಕಂಡುಬರುತ್ತಿರುವ. ಹಾಗೂ 
ಸಂಸ್ಕ ಘ ಸಂ ಶಬ್ದನಿಷ್ಟತ್ತಿಯನ್ನು ಹೇಳಲು ಅವಶ್ಯವಾಗಿರುವ ಈ *ಮುನಿ' 
ಸಂಕೇತವು, ಯಗೇದ ಕಾಲದಲ್ಲಿ ಅ ಭಾಗದಲ್ಲಿ ಪ್ರಚಲಿತವಿದ್ದಿತೆಂದು ಅರಿಕೆಗೆ ಬರುತ್ತಿರುವ 
ಕಂದಮಿಳ ಹ ತೋಟ (1 ಭಾಷೆಗೆ ಸಂಬ೦ಧಪಟ್ಟಿರಲಿಕ್ಕೇಜೇಕಾಯಿತು. 
ಜೀನ್‌ ಖ್ರಿಲಸ್ಕಿ, ಸಿಲ್ಪಾನ್‌ ಲೆವಿ, ಪ್ರಭ್ಞ ತಿಗಳಲ್ಲಿ, ಕೋಲಮುಂಡಾ ಜ್‌ ಅಭ್ಯಾಸಿಗಳಲ್ಲಿ 
ಯಾರು ಒಬ್ಬರೂ pe ಸೂಟ, ಆ ಭಾಷೆಯದೆಂದು ಅಭಿಪ್ರಾಯಪಟ್ಟುದು 
ಕಾಣಿಸುವುದಿಲ್ಲ. ಆದಕಾರಣ "ಮುನಿ' ಎಂಬ ಈ ಪುರಾತನ ಸಂಪ್ರದಾಯವು ಎಸ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೩೮ 


ಕಂದಮಿಳ ಸಂಸ್ಕೃತಿಯ ಆರಂಭಗಾರರಾದ “ಕಣಿ' ಯರದೇ ಆಗಿರಬೇಕೆಂದು ಅನುಮಾನ 

ಹೊರಡುತ್ತದೆ. ಮುನಿಯು ಎರಕ್ತನು; ಸಂಸಾರವನ್ನು ತ್ಯಾಜ್ಯವೆಂದು ಬಗೆದವನು. 

ಒಂದು ಬಗೆಯಲ್ಲಿ ಸಂಸಾರದ ಮೇಲೆ ಮುನಿದುಕೊಂಡವನು. ವಿರಕ್ಷಭಾವವು - 
ವೈರಾಗ್ಯವು ಸಹಜವಾದುದಲ್ಲ. "ಸಂಸಾರ ಹೇಯಸ್ಥಲ'ವು, ವೈರಾಗ್ಯಕ್ಕೆ ಪೂರ್ವಭಾವಿಯಾಗಿ 
ಆವಶ್ಯಕವಾದ - ಅನಿವಾರ್ಯವಾದ ಹಂತವಾಗಿದೆ. "ಅಭಾವ' ವೈರಾಗ್ಯ, “ಪ್ರಸೂತಿ” 

- ವೈರಾಗ್ಯ, “ಸ್ಮಶಾನ'-ವೈರಾಗ್ಯ ಎಂಬೀ ಮಾತುಗಳು ವೈರಾಗ್ಯದ ಉಗಮಕಾಲದ 

ಮನೋಭಾವವನ್ನು ನಿದರ್ಶನಕ್ಕೆ ತಂದುಕೊಡುತ್ತವೆ. ಸಂಸಾರವನ್ನು ತೊರೆಯುವ 

ತೀವ್ರ ಮನೋವೇದನೆಗೆ ನಿರ್ವೇದಕ್ಕೆ ಕಾರಣವಗುವ ಸ೦ಗತಿಗಳು ಎರಡು ಬಗೆಯವು. 
ಮುನಿ ಸಂಪ್ರದಾಯದ ಬಗೆಗಿನ ಈ ವರೆಗಿನ ವಿವರಣೆಯಿ೦ದ ಸ್ಪಷ್ಟವಾಗುವ 
ಸಂಗತಿಗಳು : 

೧. ಇದು ಯಾಜಕ ಸಂಪ್ರದಾಯದ ಭೂಮಿಕೆಯಲ್ಲಿ ಬೆಳೆದ ವಿಚಾರವೃಕ್ಷವಲ್ಲ. 

೨. ಸೈಂಧವ ಸಂಸ್ಕೃತಿಯಲ್ಲಿ ಇದರ ಕುರುಹುಗಳು ದೊರೆತಿವೆ. 

೩. ಇದು ಅಖಿಲಭಾರತೀಯ ಸ್ವರೂಪದ ಸಂಪ್ರದಾಯವಿದೆ. 

೪, "ಮುನಿಯ ಸ್ವಭಾವ ವೈಲಕ್ಷಣಗಳು: ಬಾಳಿನ ಬಗೆಗೆ ತಿರಸ್ಕಾರ, ಹೇಸಿಕೆ; ಈ 
ಮನೋವೃತ್ತಿಯನ್ನು ಬಿಂಬಿಸಿಕೊಳ್ಳುವ ಸಾಧನೆಗೆ ಅನುಕೂಲವಾಗಿ ಅವರಲ್ಲಿ 
ತಲೆದೋರಿದ ತಿರಸಟ್ಟಿತನ; ನಿಸ್ಸಹವರತ್ತಿ. “ತಿರಸಟ್ಟಿ' ಪುರಾತನರ ಈ 
ಸಂಪ್ರದಾಯವು ಸಂಸಾರದ ಮೇಲಿನ ಸಿಡುಕಿನ ವಿರಕ್ಷರದು; 

೫. ಕಂದಮಿಳ ಭಾಷೆಯ ಮೂಲಕ ಅರಿಕೆಗೆ ಬರುವ "ಮುನಿ'ಯ ಮೂಲ (ಸ್ವಭಾವ) 
ಅಥ್ವು. ಈ ಸಂಪ್ರದಾಯದ ಉಗಮದ ಮೇಲೆಯೂ ಬೆಳಕನ್ನು ಬೀರುತ್ತದೆ. 

೬. ಇಲ್ಲಿಯ ಪ್ರಭೃತಿ ಸಂಶೋಧಕರ ಅಭಿಪ್ರಾಯದಂತೆ ಯೋಗ - ಸಿದ್ದರ ವಿರಕ್ತ 
ಮಾರ್ಗವು ಮೂಲತಃ ಕಂದಮಿಳ ಭಾಷಿಕ ಸಂಪ್ರದಾಯವಾಗಿದೆ. 

೭. ಆದರೆ, ಸಂಸ್ಕೃತ ಭಾಷಿಕ ಯಷಿಸಂಪ್ರದಾಯದ ಸಂತತಿಯೂ ಯೋಗಮಾರ್ಗದ 
ಸಿದ್ದ ಪರಂಪರೆಯತ್ತ ಆಕರ್ಷಿಸಲ್ಪಟ್ಟುದನ್ನು ಮರೆಯಲಿಕ್ಕಾಗದು. 

೮. ಆದಕಾರಣ, ಸಂಸ್ಕೃತ ಭಾಷಿಕರ ಪ್ರಭಾವಕ್ಕೆ ಒಳಗಾಗದ ಮೂಲ ಕಂದಮಿಳ 
ಭಾಷಿಕರ ಸಂಸ್ಕೃತಿಯ ಭಾಗವು ಯಾವುದು, ಎಷ್ಟು ಎಂಬುದನ್ನು ಊಹಿಸಿಕೊಳ್ಳು 
ವಾಗ ಎಚ್ಚರಪಟ್ಟುಕೊ೦ಡಷ್ಟು ಲೇಸು ಎಂದು ಶಂಬಾ ಹೇಳುತ್ತಾರೆ. 

ವಿವರಗಳಿಗೆ ನೋಡಿ: ಶಂಬಾ ಜೋತಿ ೧೯೯೯ ಸಂಪುಟ. ೩ ಪುಟ. ೨೩೩, ೨೩೪, ೨೩೭, ೨೩೮ 


೬೦೧. ಮೂಗುವಡು 
ಎಂಬುದುಮಂಬುದಾಗಮದ ಕೋಗಿಲೆಯಂತಿರೆ ಮೂಗುವಟ್ಟು ನೀ 
ಮೆಂಬುದನೆನ್ನಿಮೆಂದುಸಿರದಿರ್ದ ತನೂಜೆಯ ಭಾವಮಂ ಮಹೀ. 
(ಕೆ.ಎಲ್‌.ನರಸಿಂಹಶಾಸ್ತಿ ೨೦೦೯ ಆದಿಪುರಾಣ ೩-೨೬) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೩೫ 


ಮೂಗುವಡು-ಮೌನಿಯಾಗಿರು. ಇಲ್ಲಿ ಭೂತಕಾಲದ ಪ್ರಯೋಗವಿದೆ. 

“ನೀವು ಹೇಳುವುದನ್ನು ಹೇಳಿ, ನಾನಂತೂ ಮಾತನಾಡಲಾರೆನು” ಎಂಬ ತನ್ನ 
ತನೂಜೆ(ಮಗಳು)ಯ ಭಾವವನ್ನು ತಂದೆ ಅರ್ಥೈಸಿಕೊಂಡನು. ಈಗಲೂ ಬಾಯಿ 
ಬಾರದವರಿಗೆ ಮೂಗರು ಎಂದು ಕರೆಯುವ ಕ್ರಮವಿದೆ. 

ಅಂಬು=-ನೀರು, ಅಂಬುದಾಗಮನ ಅಂದರೆ ಮಳೆಗಾಲ ಮಳೆಗಾಲದಲ್ಲಿ ಕೋಗಿಲೆ 
ಮೌನವಾಗಿರುವಂತೆ ಶ್ರೀಮತಿಯು ತಂದೆ-ತಾಯಿಯರು ಕೇಳಿದ ಪ್ರಶ್ನೆಗೆ ಮೌನವಾಗಿದ್ದ 
ತಂಬ ಭಾವ. 


೬೦೨. ಮೂರ 
ಉದಕದಿಂದಗ್ಗಿಯಂ, ಸತ್ತಿಗೆಯಿ೦ ಬಿಸಿಲಂ, ಔಷಧದಿ೦ ವ್ಯಾಧಿಯಂ, ಮಂತ್ರ 
ಪ್ರಯೋಗದಿಂ ವಿಷಮಂ, ಅಂಕುಸದಿಂದಾನೆಯಂ, ದಡಿಯಿಂದೆಟ್ಟು ಕಟ್ಟೆಗಳಂ ನಿಲಿಸಲ್‌ 
ಬಹುದು; ಮತ್ತೆ ಎಲ್ಲವಕ್ಕಂ ಶಾಸ್ತವಿಹಿತಮಪ್ರೌಷಧಮುಂಟು; ಮೂರ್ಯJಂಗೌಷಧಮಿಲ್ಲ 
(ಪು. ೧೬೫) 
(ಕರ್ಣಾಟಕ ಪಂಚತಂತ್ರ, ವಿಶ್ವಾಸ ಪ್ರಕರಣ, ೧೬೯ ವಚನ) 


ಮೂರ್ಪರೆಂದರೆ ಯಾರು ಎಂಬುದನ್ನು ಪಂಚತಂತ್ರವು ಹೀಗೆ ವಿವರಿಸುತ್ತದೆ. 

ಮೂರ್ಪನಿಗೆ ಹಿತವನ್ನು ನುಡಿಯಬಾರದು. ಆತನ ಸ೦ಗದಲ್ಲಿಯೂ ಇರಬಾರದು. 
ಮೂರ್ಪನಿಗೆ ಔಷಧವಿಲ್ಲ. ಬೆಂಕಿಯನ್ನು ನೀರಿನಿಂದಲೂ, ಕೊಡೆಯಿಂದ ಬಿಸಿಲನ್ನು, 
ಔಷಧಿಯಿಂದ ವ್ಯಾಧಿಯನ್ನು, ಮಂತ್ರಪ್ರಯೋಗದಿಂದ ವಿಷವನ್ನು ಅಂಕುಶದಿಂದ 
ಆನೆಯನ್ನು; ದಂಡದಿಂದ ಕತ್ತೆಗಳನ್ನು ನಿಲ್ಲಿಸಬಹುದು. ಆದರೆ ಯಾವುದೇ ಕಾರಣಕ್ಕೆ 
ಮೂರ್ಪನಿಗೆ ಔಷಧಿಯಿಲ್ಲ. ಒಂಟೆಯ ಬೆನ್ನು ನಾಯಿ ಬಾಲ, ಹಾವು, ಕಡುಮೂರ್ಹ 
ರನ್ನು ನೆಟ್ಟಗೆ ಮಾಡಲು ಸಾಧ್ಯವೇ ಇಲ್ಲವೆಂಬ ಸುಭಾಷಿತವೊಂದನ್ನು ನೆನಪಿಸಿಕೊಳ್ಳ 
ಬಹುದು. "'ಮೂರ್ಯಂಗೆ ಹಿತವನ್ನು ನೂರ್ಕಾಲ ಹೇಳಿದರೂ ಗೋರ್ಕಲ್ಲ ಮೇಲೆ 
ಮಳೆ ಸುರಿದಂತೆಯೇ' ಸರಿ. ಮೂರ೯್ಪರಿಗೆ ಸಾಮಾಜಿಕ ಮಾನ್ಯತೆಯಿಲ್ಲ. 


೬೦೩. ಮೂರ್ಧಾಭಿಷೇಕ 
ಪಡೆ ಪನ್ನೂ೦ದಕ್ಷೋಹಿಣಿ 
ಗೊಡೆಯನೆ ಮೂರ್ಧಾಭಿಷಿಕನಯ್‌ ಮೂಜುಂಬೆ । 
ಳ್ಗೊಡೆಯ ನಡುವಿರ್ಪ ನೀನಿ 
ರ್ದೆಡೆಯುವು/ದೆ)ಮಗಚೆಯದಂತುಟಾದುದೆ ಮಗನೇ ॥ 
(ಸಾಹಸ ಭೀಮ ವಿಜಯ ೩-೭೪) 
ಮೂರ್ಧಾ ಎಂದರೆ ತಲೆ. ಮೂರ್ಧಾಭಿಷೇಕವೆಂದರೆ ತಲೆಯ ಮೇಲೆ ಅಭಿಷೇಕ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೩೩ 


ಮಾಡುವುದು ಎಂದರೆ ಅಭಿಷೇಕಗೊಂಡವನು. ತಲೆಯ ಮೇಲೆ ಅಭಿಷೇಕ ಮಾಡುವುದನ್ನು 
ಮೂರ್ಧಾಭಿಷೇಕವೆಂದು ಕರೆಯುತ್ತಾರೆ. 

ಬೆಳ್ಗೊಡೆಯೆ೦ದರೆ ಬಿಳಿಯ ಕೊಡೆ ಅದು ಚಕ್ರವರ್ತಿಗಳಿಗೆ, ರಾಜರಿಗೆ ಇರುವ 
ಬಿಳಿಯ ಛತ್ರಿ. ಅದನ್ನು ಶ್ರೇತ ಛತ್ರವೆಂದು ಕರೆಯುತ್ತಾರೆ. 

ಮೂರ್ಧಾಭಿಷೇಕವನ್ನು ವಿಶೇಷ ಸಂದರ್ಭದಲ್ಲಿ ಮಾಡುತ್ತಾರೆ ಎಂಬುದು 
ಗಮನಾರ್ಹ. ಪಟ್ಟಕಟ್ಟುವಾಗ ಮೂರ್ಧಾಭಿಷೇಚನ ಮಾಡುತ್ತಾರೆ. ಮೂರ್ಧಾಭಿಷಿಕ್ತರು 
ಎಂದರೆ ರಾಜರು, ಪಟ್ಟಾಭಿಷಿಕ್ತರು, ಮಕುಟವರ್ಧನರು ಕಿರೀಟಧಾರಿಗಳು. ಆಳುಗಳಿಗೆ 
ಕಿರೀಟವಿಲ್ಲ. ಕಿರೀಟವಿರುವುದು ರಾಜರಿಗೆ, ಆದುದರಿಂದ ರಾಜರಿಗೆ ಮೂರ್ಧಾಭಿಷಿಕ್ತರು, 
ಕಿರೀಟ ಧಾರಿಗಳು ಎಂದೂ ಕರೆಯುತ್ತಾರೆ. 

“ಕಿರೀಟ ಹೊತ್ತವನಿಗೆ ಕಿರುಕುಳ ತಪಿದ್ದಲ್ಲ'ವೆಂಬುದೊಂದು ಗಾದೆ. 


೬೦೪. ಮೂಲಾನಕ್ಷತ್ರ 

ಕದನಂ ಮಾರ್ಗಶಿರದ ಶು 

ದ್ರದಿನಂ ತೇರಸಿ [ಯ ತಾರೆ ] ಭರಣಿಯೊಳಾ ಮೂ । 

ಲದ ಕಡೆಯಮವಾಸೆಯ ಪ 

ರ್ವದೊಳಂ ನಿರ್ಮೂಲಮಾಯ್ದ ಕೌರವವಂಶರಂ ॥ 

(ಸಾಹಸ ಭೀಮ ವಿಜಯ ೯-೩೭) 

ಕರ್ಣಾಟಕ ಕಾದಂಬರಿಯಲ್ಲಿಯೂ ಮೂಲಾ ನಕ್ಷತ್ರದ ಕುರಿತು ಬರುತ್ತದೆ. 
(ಕರ್ಣಾಟಕ ಕಾದಂಬರಿ, ೧-೨೨೭). 

ಜ್ಯೋತಿಷ್ಯದ ಪ್ರಕಾರ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ ಹೆಣ್ಣನ್ನು ಮದುವೆಯಾದರೆ 
ಗಂಡಿನ ಅಣ್ಣನಿಗೋ, ಗಂಡಿನ ತಾಯಿಗೋ ಅಪಾಯವಿದೆ. ಅಂತಹವರಿಗೆ ಮದುವೆಯು 
ವಿಳಂಬವಾಗುತ್ತದೆಯೆಂಬ ನಂಬಿಕೆಯಿದೆ. ಮೂಲ ಎಂದರೆ ಹಿರಿಯರು. ಮೂಲಕ್ಕೆ 
ಏಟು ಎನ್ನುವುದು ಇಲ್ಲಿಯ ಭಾವನೆ. 

ಮಹಾಭಾರತ ಯುದ್ಧದ ಸಂಪೂರ್ಣ ಚಿತ್ರಣವು ಈ ಕೆಳಗಿನಂತಿದೆ: 

ಮೊದಲಿಂದ ಹತ್ತುದಿನಗಳವರೆಗೆ ಭೀಷ್ಮ್ಠನೂ, ಮುಂದಿನ ಐದು ದಿನ ದ್ರೋಣನೂ, 
ಆಮೇಲೆ ಎರಡು ದಿನ ಕರ್ಣನೂ, ಬಳಿಕ ಅರ್ಧ ದಿನ ಶಲ್ಯನೂ ಯುದ್ಧಮಾಡಿದರು. 
ಇನ್ನುಳಿದ ಅರ್ಧ ದಿನದಲ್ಲಿ ಗದಾಯುದ್ಧ ಮುಗಿಯಿತು. ಹೀಗೆ ಹದಿನೆ೦ಟು ದಿನಗಳವರೆಗೆ 
ಭೀಕರವಾದ ಭಾರತ ಯುದ್ಧ ನಡೆಯಿತು. ಯುದ್ಧಾರಂಭವಾದುದು ಮಾರ್ಗಶಿರ 
ಶುದ್ಧತ್ರಯೋದಶಿ ಭರಣೀ ನಕ್ಷತ್ರದಲ್ಲಿ; ಅಮಾವಾಸ್ಯೆಯ ದಿನ ಮೂಲಾನಕ್ಷತ್ರದ ಕಡೆಯ 
ಚರಣದಲ್ಲಿ ಕೌರವ ವಂಶವು ನಿರ್ವಂಶವಾಯಿತು. ಇಲ್ಲ ಅಮವಾಸ್ಯೆ ಭರಣಿ ನಕ್ಷತ್ರ: 
ಅಮವಾಸ್ಯೆ: ಮೂಲಾ ನಕ್ಷತ್ರದ ಕೊನೆಯ ಚರಣವು ಒಳ್ಳೆಯ ಗಳಿಗೆಯಲ್ಲವೆಂದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೩೭ 


೬೦೫. ಮೂವಿಟ್ಟಿ 

ಕೆಯ್ಗೆಅಸಯಂ೦ಂ ಕೊಟ್ಟಳವಟ್ಟ ಸಾರ ಧನಮಂ೦ ಮೂವಿಟ್ರಿಗಂ ಪೂಣ್ಟು 
ಕಾಲ್ಗೆಅಗಿತ್ತ೦ತರಿಗ೦ಗೆ ಬೆರ್ಚಿ ಭಯದಿ೦ ಗ್ರಾಮಂ ಕುಳಂ ರಾಜಕಂ................. 

(ಪಂಪಭಾರತ. ೬-೩೦) 

ದಾರಿಯುದ್ದಕ್ಕೂ ರಾಜನು ಧರ್ಮಕಾರ್ಯಗಳ್ನು ಮಾಡುತ್ತಿದ್ದನು. ಸೈನ್ಯದ ಚಲನೆಯು 
ಸುಗಮವಾಗಿರುವುದಕ್ಕಾಗಿ ದಾರಿಯನ್ನು ಸಿದ್ಧಪಡಿಸಲು ಸೈನ್ಯಕ್ಕಿಂತ ಮುಂಜೆಯೇ 
ಪಥ ತಂತ್ರಜ್ಞರು ತಮ್ಮ ಸಿಬ್ಬಂದಿಯೊಡನೆ ಹೋಗಿ ಆಯಾ ಗ್ರಾಮದ ಜನಗಳಿಂದ 
"ಬಿಟ್ಟಿ' (ಸಂ-ವಿಷ್ಠಿ) ಕೆಲಸವನ್ನು ಮಾಡಿಸುತ್ತಿದ್ದರು. ಬಿಟ್ಟಿಯು ಮೂರು ತೆರನಾದುದು 
(ಇದೇ ಶಾಸನಗಳಲ್ಲಿ ಬರುವ ಮೂವಿಟ್ಟಿ'. ೧) ಶೋಧನ ಕರ್ಮ - ಮಾರ್ಗಮಧ್ಯದ 
ರಸ್ತೆಯನ್ನು ಸರಿಪಡಿಸುವುದು; ಸೇತುವೆ, ನದಿ, ಬಾವಿ ಇತ್ಯಾದಿಗಳನ್ನು ಪರೀಕ್ಷಿಸುವುದು. 
೨) ವಹನ ಕರ್ಮ - ಆಯುಧ, ಕವಚ, ಧಾನ್ಯ ಮುಂತಾದುವನ್ನು ಹೊರುವುದು. 
೩) ಅಪನಯನ ಕರ್ಮ - ಪೆಟ್ಟುತಿಂದು ಕೆಳಕ್ಕೆ ಬಿದ್ದ ಸೈನಿಕರನ್ನು ಅವರ ಆಯುಧಗಳ 
ಸಮೇತ ಹೊರುವುದು. 

ಇವುಗಳಲ್ಲಿ ಮೊದಲನೆಯ ಕರ್ಮವು ಸೇನೆ ಬರುವುದಕ್ಕಿಂತ ಮೊದಲೂ, ಎರಡನೆಯ 
ಕರ್ಮವು ಸೇನೆಯ ಜೊತೆಯಲ್ಲೂ, ಮೂರನೆಯ ಕರ್ಮವು ಯುದ್ಧರಂಗದಲ್ಲೂ 
ನಡೆಯಬೇಕಾದುವು. ಸೋತುಹೋದ ರಾಜ್ಯನ ಪಜೆಗಳಿಂದಲೂ ಬಲವಂತವಾಗಿ ಈ 
ಕಲಸಗಳನ್ನು ಮಾಡಿಸುತ್ತಿದ್ದರು. 

ಜನರು ಈ ಕೆಲಸಗಳನ್ನು ಪ್ರತಿಫಲವಿಲ್ಲದೆ ಮಾಡಬೇಕಿದ್ದಿತು. ಬಿಟ್ಟಿಯು ಒಂದು 
ರೀತಿಯಲ್ಲಿ ಹ೦ಗಿನ ಕೆಲಸವೂ ಹೌದು. ಅನೇಕ ಅಗ್ರಹಾರಗಳಿಗೆ ಅನೇಕ ತೆರಿಗೆಗಳ 
ಜೊತೆಯಲ್ಲಿ “ವಿಷ್ಟಿ” ಯನ್ನೂ ತೆಗೆದು ಹಾಕಿರುವುದನ್ನು ನೋಡಿದರೆ. ಬಿಟ್ಟಿ ಎಂದರೆ 
ಜನರು ಬಹು ಭಯಪಡುತ್ತಿದ್ದರೆಂದು ಕಾಣುತ್ತದೆ. ತಾವು ಮಾಡುವ ಬಿಟ್ಟಿ ಕೆಲಸವು 
ರಾಜನಿಗೆ ತಿಳಿಯಬೇಕು, ಅವನಿಂದ ಮಾನ್ಯತೆ ಪಡೆಯಬೇಕೆಂಬ ಭಾವನೆ ಹಲವರಿಗೆ 
ಬ೦ದಿರಲೂ ಸಾಧ್ಯ ಈಗಲೂ ಬಿಟ್ಟಿ ಕೆಲಸವೆಂಬ ಮಾತು ಚಾಲ್ತಿಯಲ್ಲಿರುವುದು 
ಗಮನಾರ್ಹ. ಕೆಲಸಕ್ಕೆ ಯಾವುದೇ ಪ್ರತಿಫಲ ಇಲ್ಲದಿರುವುದಕ್ಕೆ ಬಿಟ್ಟಿ ಕೆಲಸವೆಂದು 
ಕರೆಯುತ್ತಾರೆ. 


೬೦೬. ಮೃಗಯಾವಿನೋದದ ದೇಸಿಯ ಉಪಸಂಹಾರ 


ees ಬಲ್ಲನೆಂದು ಬಿನ್ನಪ ಪಂಗಯೈೆನಂತುಮಲ್ಲದೆ ಬಲೈಗಂ ಬಸ ಸನಕ್ಕಂ ಸವಿಯಪ್ಪ 
ಕಿಟುವೇರಿಟಿಯುಂ ಪರ್ವೇಂಟೆಯುಮಲ್ಪದುಚೆದ. ಕಟಿ ಬೇಂಟೆಯನ್ನೆ ಎ 
(ವಿಕಮಾರ್ಜುನವಿಜಯ ೫-೪೬ವ) 


ಇದರಿಂದ, ಅತಿಪ ಪ್ರಯತ್ನ ಶಕ್ತಿ ಸೂರತೆಗಳಿಗೆ ಸಾಧ್ಯಗಳಾದರೂ, ಅಧಾರ್ಮಿಕ 
ಗಳಾಗಿರುವ "ದೀವದ ಬೇಂಟಿ" ``ಪಂದಿವೇಂಟೆ'ಗಳಿಂದರೆ ಬಲೈೆಗೆ ಸಲ್ಲದುವುಗಳು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೩೮ 


ಮಾತ್ರವಲ್ಲ ಬಸನ (ಮೃಗಯಾ ವ್ಯಸನ)ಕ್ಕೂ ಸವಿಯಲ್ಲದವುಗಳಂತೆ. ಹೀಗೆನ್ನಲಿಕ್ಕೇನು 
ಮಾತ್ರವಲ್ಲ ಧಾರ್ಮಿಕನಾದ "'ಪುರಾಣ'ಕಾರನು. ಆದರೆ, ಅಹಿಂಸಾತತ್ವವನ್ನು 
ಮಹಾವು್ರತವನ್ನಾಗಿ ಆಚರಿಸುವುದೆಂದರೆ ಜೈನರೊಳಗೂ ಸರ್ವಸಾಧ್ಯವಲ್ಲ. “ಚತುರ೦ತ 
ಬಲಭಯಂಕರಣ' ನಾದ “ಚತುರಂಗ' “"ಬಲಭಯಂಕರಣ'ನಾದ ನಾಡೋಜನೆಂದಿನಸಿದ 
ಪಂಪನು ಲೌಕಿಕವಾದ ಈ ಬೇಟೆಯೊಳಗಿನ ಆಧಾರ್ಮಿಕಾಂಶವನ್ನು ಅಲ್ಲಗಳೆದು, 
ತಕ್ಕಮಟ್ಟಿಗಾದರೂ ಸಮ್ಮತವಾದ ದೇಸಿಯನ್ನು ಮಾರ್ಗಗೊಳಿಸಿದ ಜಾಣ್ಮೆಯೇ ಈ 
ವಚನದಲ್ಲಿ ಸೂಸುತ್ತಿದೆ. ಕಾಳಿದಾಸನು ಇಡಿ ಮೃಗಯೆಯ "ರಾಸಿಗೇ ಪೋಲಿ' 
ಹಾಕಿಹೊಗಳಿದರೆ, ಪಂಪನು ಜಳ್ಳುನೆಲ್ಲುಗಳನ್ನು ಗಾಳಿಗೊಡ್ಡಿ, ನೆಲ್ಲನ್ನು ಮಾತ್ರವೇ 
ಆರಿಸಿದನು. ಅದಕ್ಕಾಗಿಯೇ ಇಷ್ಟೊಂದು ವಿಸ್ತರಿಸಬೇಕಾಗಿ ಬಂದುದು ಎಂಬುದನ್ನವ 
ಗಾಗಹಿಸಿಕೊಳ್ಳಬೇಕು. ಹಾಗೆ ಬಿನ್ನಪಂಗೆಯ್ದ ಬೇಂಟೆಯಾತಂಗೆ ಮೃಗವ್ಕಾಯಾಮ 
ಕಾರ್ತಿಕೇಯಂ ಮೆಚ್ಚುಗೊಟ್ಟು ತೊವಲನಿಕ್ಕೆಂದು ಮುಂದೆ ಪೇಟ್ಟಟ್ಟಿ'ದನು ಹಿಂದೆ 
೪೩ನೆಯ ವಚನದಲ್ಲಿ ತೋರಿದ ಬೇಡನ ಬಾಯಿಂದ ಹೊರಡುವ “ಕುಮಾರಸ್ವಾಮಿ' 
ಎಂಬುದೂ, ಈ `ಮೃಗವ್ಕಾಯಾಮಕಾರ್ತಿಕೇಯ' ಎಂಬುದೂ, ಅರಿಕೇಸರಿಯ ಎರಡು 
ಬಿರುದುಗಳಾಗಿರಬೇಕೆ೦ದು ವಾಚಕರಿಗೆ ವಿದತವಾಗಿರಬಹುದು. ಆದರೆ ಈ ಬಿರುದನ್ನು 
ಬೇರಾವ ಕಡೆಯಲ್ಲಿಯೂ ಉಪಯೋಗಿಸದೆ ಈ ಬೇಟೆಯೆಡೆಯಲ್ಲಿ ಮಾತ್ರವೇ ಬೆರಸಿದ್ದಾನೆ. 
ಈ “ಕಾರ್ತಿಕೇಯ'ನೆಂದರೆ ನಮ್ಮ ಸುಬ್ರಹ್ಮಣ್ಯಕ್ಷೇತ್ರದಲ್ಲಿ, ಅಥವಾ ಪಂಪನೆನ್ನುವ 
“ಕಂದಮಹೀಧರ'ದಲ್ಲಿ ನೆಲಸಿದ ಕುಮಾರಸ್ವಾಮಿ. ಮುಂದೆ ಬೆಳ್ಳಡಿಯನಾಗಿ ಬೇಟೆಗೈದಿದ 
ಶಿವನ "ಕಿರಾತದೂತ'ನಾಗಿ ಈ ಗುಹನೇ ವಿಕ್ರಮಾರ್ಜುನ ನಲ್ಲಿಗೈದಿದುದೆಂಬುದನ್ನೂ 
ಭಾವಿಸಿಕೊಳ್ಳಬೇಕು. ಹಾಗೆ ಬೆಳ್ಳಡಿಯನ ಭಕ್ತರಾದ ಬೆಳ್ಳ (ಬೆಂಟೆಗ)ರು. ಆ 
ಕಾರ್ತಿಕೇಯನನ್ನೇ ಬೆಂಟೆದೆವುವನ್ನಾಗಿ ನಂಬುವುದು ಸಕಾರಣವಾದ ದೇಸಿ ಎಂಬುದನ್ನು 
ಊಹಿಸಿಕೊಳ್ಳಬಹುದು. 

ಆಮೇಲೆ ವಿಕ್ರಮಾರ್ಜುನನು 

Re ನಾರಾಯಣನುಂ ತಾನುಮಂತಃಪುರ ಪರಿವಾರಂಬೆರಸು ಬೇಂಟೆಗೆ 
ಪೊಅಮುಟ್ಟು ಪರಿಂಯ ತಾಣಕ್ಕೆ ವಂದು ಬೇಲಿಂತು ಕೆಲದೊಳಲ್ಲದೆ 
ಪೆಜಗಣುಲಿಪಿ೦ಗಳಮಳ್ಳೊಳಕ್ಕಂ...' (ವಿಕಮಾರ್ಜುನವಿಜಯ ನಿಘಂಟು, ಪು.೪೩೧) 

“ಒಳಗಿನ ಒಳಗು' ಎ೦ಬ ವ್ರೃತ್ರತ್ತಿಗನುವಾಗಿ “ಉಳ್ಳೊಳ'ವೆಂದರೆ, ವನದ "ಅಂತರಾಂತರ 
ಪ್ರದೇಶ'ವೆ೦ಬ ಅರ್ಥವಿರಬಹುದು. ಅಂತಃಪುರಾ೦ಗನೆಯರೊಡಗೂಡಿ ಬಿಡಬೇಕಾದ 
ಬೀಡನ್ನು, ವನದ “ಕೋಟ್ಮೆ'ಗ (ಕ್ರೂರ ಮೃಗ) ಗಳಿಗಾಸರೆಯಾದ ಆ "ಉಳ್ಳೂಳ'ದ 
ಹತ್ತಿರದಲ್ಲಿ ನೆಲೆಗೊಳಿಸುವುದು ಅನುಚಿತ. ಅದಕ್ಕೆ “ಗ೦ಟಾಗಿ' ಬೀಡನ್ನು ರಚಿಸಿದುದುರಿ೦ದ 
ಆ ಬೇಡನ ಪ್ರತ್ಯುತ್ಪನ್ನ ಮತಿತ್ವವು ಭಾಸವಾಗುತ್ತಿದೆ. ಆ ಮೇಲೆ ಅರಿಕೇಸರಿ 
ಮೃಗಯಾಚಾತರ್ಯವನ್ನು ಒಂದಿಷ್ಟು ನಿರೂಪಿಸುತ್ತಾನೆ. "ಕಂಡಿಯ ಬಾಗಿಲೊಳುದಾತ್ತ 
ನಾರಾಯಣನುಂ ನಾರಾಯಣನುಮಿರ್ದ'ರಂತೆ ಮುಂದಿನ ಭಾಗವನ್ನೀಕ್ಷಿಸಿರಿ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೩೯ 


14 ಪುಗಿಲ ಪುಲ್ಪೆಯ ಮೊದಲುರಮುಮಂ ಪೆ೦ಗಣ ಪುಲ್ಲೆಯ 
ನಡುವುಮನೆಯ್ದಖೊಳ್‌ ಮೂಜುಮಂ ಮೂಖೊಳೆರಡುಮನೆಡಖೊಳೊಂದುಮನೆಚ್ಚು 
ಬಿಲ್ಲ ಬಲ್ಗೆಯಂ ಮಜಖ್‌ದು - (ವಿಕಮಾರ್ಜುನವಿಜಯ ೫-೪೭ವ) 

ಮುಂದಣ ಮಿಗಮಂ ಕಚೆಪದೆ 

ಸಂದಿಸಿ. ಬಚೆಗೊಳ್ಳ ಮಿಗಮುಮಂ ಕಟೆಪದೆ ತಾ । 

ನೊಂದಳವಿದಪುದೆಚ್ಚು ಬ 

ಲಿಂದಮನಿಂ ಬಿಲ್ಲ ಬಲ್ಗೆಯಂ ಪೊಗಚಿಸಿದಂ ॥ 

(ವಿಕಮಾರ್ಜುನವಿಜಯ ೫-೪೮) 

ಎಂದು ಬಣ್ಣಿಸುತ್ತಾನೆ. ಈ ಭಾಗದ ತಾತ್ತರ್ಯವೇನೆಂದು ಸ್ಫುಟವಾಗುವುದಿಲ್ಲ. 
ಕಂಡಿಯ ಬಾಗಿಲಲ್ಲಿ ನಿಂತ ಪೂರ್ವೋಕ್ತರಾದ ಇಬ್ಬರೂ ಬೇಡೆಯಾಡಿದ್ದಿರಬೇಕೊ9 
ಆದರೆ ಕಡೆಗೆ "ಬಲಿ೦ದವು (ಕೃಷ್ಣ) ನಿಂ ಬಿಲ್ಲ ಬಲ್ಶೆಯಂ ಪೊಗಟೆಸಿದ' ನೆಂದುದರಿಂದ 
ಅರ್ಜುನ ನೊಬ್ಬನೇ ಆಡಿದುದೆಂದೇ ತೋರುತ್ತಿದೆ. ಹಿಂದಿನ ವಚನಭಾಗವನ್ನವಧರಿಸಿರಿ 
"ಅಯ್ದುರೊಳಗೆ ಮೂರನ್ನೂ, ಮೂರರೊಳಗೆ ಎರಡನ್ನು, ಎರಡರೊಳಗೆ ಒಂದನ್ನು' 
ಎಸೆದುದರಿ೦ದ ಮತ್ತೂ ಮೃಗಗಳು ಉಳಿದುವಲ್ಲದೆ ಎಲ್ಲವೂ ಕಳೆದುಹೋಗದುದರಿಂದ 
"ಬಿಲ್ಲ ಬಲ್ಲೆ” ಏನು? ಎಂದು ಸ೦ದೇಹವಾಗುವಂತೆ ತೋರುತ್ತಿದೆ. ನಮ್ಮೆಣಿಕೆಯಲ್ಲಿ ಈ 
ಭಾಗದ ತಾತ್ಪರ್ಯವು ಹೀಗಾಗಿರಬಹುದು. 

ಉದಾತ್ತನಾರಾಯಣ ನಾರಾಯಣರಿಬ್ಬರೂ ಕಂಡಿಯಲ್ಲಿ ಧನುರ್ಧಾರಿಗಳಾಗಿ 
ನಿಂತರು. ಬೇಟೆಗರ ಸೋವಿಗೊಳಗಾದ ಮೃಗಗಳು ಓಡತೊಡಗಿದುವು. "ಪುಗಿಲ 
ಪುಲ್ಲೆಯ ಮೊದಲುರ'ವನ್ನು ಉದಾತ್ತನಾರಾಯಣನೆಚ್ಚನು. "ಪೆಬಗಣ ಪುಲ್ಲೆಯ 
ನಡು'ವನ್ನು ನಾರಾಯಣನಂಟಿಸಿದನು. ಮೊದಲು ಪೋಗುವ "ಅಯ್ದಜಸೂಳ್‌ 
ಮೂಜುಮಂ' ವಿಕಮಾರ್ಜುನನವಗಡಿಸಿದನು. ಮತ್ತಿನ ಪಂಗಡದ “ಮೂಹೌಳೆರಡ'ನ್ನು 
ಶ್ರೀಕೃಷ್ಣನುರುಳಿಸಿದನು. ಆ ಎರಡು ಮಿಗವ೦ಗಡಗಳೊಳಗೆ ಕ್ರಮವಾಗಿ ಮೊದಲಿನದ 
ರೊಳಗೆ ಎರಡು, ಮತ್ತಿನದರೊಳಗೆ ಒಂದು ಮಿಗಗಳುಳಿದುವು. ಆ ಮೇಲೆ ಅರಿಕೇಸರಿ 
ಆ 'ಎರಡಳಳೊಂದುಮನೆಚ್ಚು ಬಿಲ್‌ ಬಲ್ಮೆಯಂ ಮೆಜ್‌ದ' ಬಳಿಕ, ಕ್ರಮವಾಗಿ 
ಮುಂದಿನ ಪಂಗಡದಲ್ಲಿ ಒಂದು, ಹಿಂದಿನ ಪಂಗಡದಲ್ಲಿ ಒಂದು ಹೀಗೆ ಒಂದೊಂದು 
ಮೃಗಗಳುಳಿದುವು. ಆ ಇಪ್ಪಂಗಡದೊಳಗೆ ಅಳಿದುಳಿದ ಎರಡರೊಳಗಿನ "ಮುಂದಿನ 
ಮಿಗಮಂ ಕಳಿಪದೆ, ಸಂದಿಸಿ ಬಟೆಗೊಳ್ಳ ಮಿಗಮುಮಂ ಕಳಿಪದೆ ತಾನೊಂದಳವಿದಪ್ಪದೆಜ್ಜು? 
ಕೆಡಹಿ “ಬಲಿಂದನು'ನಿಂದ ಅರಿಕೇಸರಿ ತನ್ನ ಬಿಲ್ಲಬಲ್ಲೆಯಂ ಪೊಗಟೆಸಿದನು, ಎಂಬುದೇ 
ಈ ಭಾಗದ ತಾತ್ಟರ್ಯವಾಗಿರಬೇಕು. "ಮುಂದಿನ ಮಿಗಮಂ ಬಟೆಗೊಳ್ಳ ಮಿಗಮುಮಂ' 
ಎ೦ಬಲ್ಲಿ ತೋರುವ ಏಕ ವಚನವೂ ಈ ತಾತ್ತರ್ಯವನ್ನೇ ಸೂಚಿಸುತ್ತದೆ. 

ಇರಲಿ, ಪಂಪನು ಬೇಟೆಯ ಹಲವು ದೇಸಿಗಳನ್ನು ಮಾರ್ಗವಡೆಯಿಸಿ ತನ್ನ 
ಉದ್ದೇಶವನ್ನು ಹೇಗೆ ಗೊನೆಗೊಳಿಸಿದ್ದಾನೆಂಬುದನ್ನು ಸಾಧ್ಯವಾದಷ್ಟು ವಿವರಿಸಿದೆವು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೪೮೦ 


“ಉಣ್ಮಿಪೊಣ್ಮುವೀ ದೇಸಿಗಳ'ನ್ನು ಬೆರೆಸಿ “ಮಾರ್ಗಮಂ೦ ಪೊಸಯಿ'ಸದೆ "ಉಂತೆ 
ನಾಡೊವಜನಾದನೋ ಪೇಖ್‌ ಕವಿತಾಗುಣಾರ್ಣವಂ?' ಎ೦ಬುದನ್ನು ಹೇಳಿ ಈ 
ದೀರ್ಫ್ಥ ಪರಿಚ್ಛೇದವನ್ನು ಪರಿಚ್ಛೇದಿಸುತ್ತೇವೆ ಎಂದು ಮುಳಿಯ ಹೇಳಿದ್ದಾರೆ. 
ಮೃಗಯಾವಿನೋದದ ಎವರಗಳನ್ನು ಮುಳಿಯ ಈ ರೀತಿ ಮಂಡಿಸಿದ್ದಾರೆ. 
ಮೃಗಯಾ ವಿನೋದವೆನ್ನುವುದು ಹೆಸರು ಸೂಚಿಸುವಂತೆ ಎನೋದಕ್ಕಾಗಿರುವ ಬೇಟೆ. 
ಇದನ್ನು ವಿನೋದವೆಂದು, ವ್ಯಸನವೆಂದು ಎರಡು ಅರ್ಥಗಳಲ್ಲಿ ಬಳಸುತ್ತಾರೆ. 
ಏವರಗಳಿಗೆ ನೋಡಿ: ಮುಳಿಯ ತಿಮ್ಮಯ್ಯ ೨೦೦೬ ನಾಡೋಜ ಪಂಪ ಪುಟ. ೨೬೯-೭೧ 


Ec. ಮೃದುಬಂಧ 

ಪದಗಳ ಸರಳವಾದ ಜೋಡಣೆಯನ್ನು ಪಂಪನು ಮೃದುಬಂಧವೆಂದು ಕರೆದಿದ್ದಾನೆ. 
(ಪಂಪ ಭಾರತ ೧-೮) 

“ಬಗೆ ಪೊಸತಪ್ಪುದಾಗಿ ಮೃದು ಬಂಧದೊಳೊಂದುವುದು” ಎಂಬುದು ಪಂಪನ 
ವಾಕ್ಯ. ಬಂಧವೆಂದರೆ ಜೋಡಣೆ. ಮೃದು ಎಂದರೆ ಸರಳ. ಸರಳವಾದ ಪದಗಳ 
ಜೋಡಣೆಯು ಮೃದು ಬ೦ಧವೆನಿಸಿಕೊಳ್ಳುತ್ತದೆ. 

ನಾಗವರ್ಮನ ಕಾವ್ಯಾವಲೋಕನದ ಉದಾಹರಣೆ: 

ಮೃದುಬಂಧಕ್ಕೆ 

ಶರದದೊಳೂನಲ್ಲು ಬಿಡುತುಂ 

ಧರೇಂದಗಿರಿಕರಿಗಳುಡಿಯೆ ಪಾಯ್ದುವು ಕಾಯ್ದಿಂ 

ಕರಟತಟಗಳಿತ ಮದಜಳ 

ಪರಿಮಳಸಮವಿದಳದಳಿಕುಳಂ ನಗಕುಳಮಂ 

(ಕಾವ್ಯಾವಲೋಕನಂ ತೃತೀಯಾಧಿಕರಣಂ ಸೂತ್ರ ಸಂಖ್ಯೆ ೧೧೮-೫೦೨) 
ಸ್ಫುಟಬ೦ಧಕ್ಕೆ 

ಅಂಭೋನಿಧಿಗಂಭೀರಂ 

ಶುಂಭದ್ದುಜಗೇಂದ್ರ ಭೋಗನಿಭ ಭುಜಪರಿಘಂ 

ಜಂಭಾರಿವೈಭವಂ ವಿ 

ಶ್ವಂಭರೆಗಧಿನಾಥನಶ್ಚಕ೦ಠ೦ ಖಚರಂ 

(ಕಾವ್ಯಾವಲೋಕನಂ ತೃತೀಯಾಧಿಕರಣ೦ ಸೂತ್ರ ಸಂಖ್ಯೆ ೧೧೮-೫೦೩) 
ಮಿಶ್ರಬಂಧಕ್ಕೆ 

ಹಸ್ತಾವಚಯದಿನುರು ಪು 

ಷ್ಟಸ್ತಬಕಮನುನ್ಮದಭ್ರಮದ್ಭಮರ ಪರಿ 

ತ್ರಸ್ತಮತಿ ಮೆಲ್ಲನೆಐಗಿ ಘ 

ನಸ್ತನವತಿ ಕೊಯ್ದಳಾಮಶಾಖೆಯೊಳೂರ್ವಳ್‌ 

(ಕಾವ್ಯಾವಲೋಕನಂ ತೃತೀಯಾಧಿಕರಣ೦ ಸೂತ್ರ ಸಂಖ್ಯೆ ೧೧೮-೫೦೪) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೮೧ 


ಕೃತಿಯ ಬಂಧವೆಂದರೆ ಕೃತಿಯು ಭಾಷಿಕನೆಲೆ ಅಥವಾ ಕೃತಿಯ ರೀತಿ ಎ೦ಬ 
ಅರ್ಥ "ಏರುತ್ತದೆ. ಮೃದು ಬಂಧದಲ್ಲಿ ಮೂರು ವಿಧಗಳಿವೆ. ಮೃದು ಬಂಧ ಇದರಲ್ಲಿ 
ಭಾಷೆ ಲಾಲಿತ್ಯ ಸೇರಿಕೊಂಡಿರುತ್ತದೆ. ಎರಡನೆಯ ಸುಟಬಂಧದಲ್ಲಿ ಸ್ಫುಟತೆ (ಸ್ಪಷ್ಟತೆ) 
ಮತು ಹ ಗಾಂಭೀರ್ಯವನ್ನು "ಕಾಣಬಹುದು. ಮೂರನೆಯದು ಮೊದಲ, ಎರಡರ 
ಮಿಶಬಂಧ. ಮುಳಿಯ ತಿಮ್ಮಪ್ಪಯ್ಯನವರು ಹೀಗೆ ವಿವರಿಸುತ್ತಾರೆ. 

"ಮೃದುಬಂಧದೊಳೊಂದುವುದು' 

ಹಿ೦ದೆ ದೃಷ್ಟಾಂತಿಸಿದ ಆದಿಪುರಾಣದ ಪದ್ಯದಲ್ಲಿಯೂ "ಮೃದುಸಂದರ್ಭ”'ವೆಂದು 
ಈ ಗುಣವನ್ನೆ ಸೂಚಿಸಿದುದು. ಕವಿ ನಿರೂಪಿಸಿದ “ಮೃದುಬ೦ಧ, ಮೃದು ಸಂದರ್ಭ” 
ಎಂಬ ಇಕ್ಕಡೆಯ ಹೇಳಿಕೆಗಳಲ್ಲಿಯೂ ಪದಗತ "ಮೃದು'ತ್ವವೇ ಸೂಚಿತವಾಗುವುದೆಂದು 
ತೋರುತ್ತಿದೆ. ಯಾಕೆಂದರೆ, ಅರ್ಥಗತ ಮೃದುತ್ವ ಶ್ಲೇಷಗಳೇ ಮೊದಲಾದ ಉಳಿದ 
ಅವಶ್ಯಕ ಗುಣಗಳೆಲ್ಲವೂ ಸೇರಿಯೇ, ಹಿಂದೆಂದ ಕಾಂತಿಯೂ ಮುಂದೆ ವಿವರಿಸಲಿರುವ 
ದೇಸಿ - ಸಮತೆಗಳೂ ಒದಗುತ್ತಿವೆ ಎಂದೆಣಿಸಲಿಕ್ಕಾಸ್ಪದವಿದೆ. ಅನುಕೂಲಾಕ್ಷರಗಳಿಂದ 
ನೆಯ್ದು, ಸಂದಿಲ್ಲದಂತೆ ತೋರುವ ನುಡಿಗಳ ಕಟ್ಟನ್ನೇ ಕವಿ “ಮೃದುಬ೦ಧ' ವೆನ್ನುವುದು. 
ಅದಕ್ಕೇ ಶ್ಲೇಷೆ ಅಥವಾ "ನಿಬಿಡ' ಎಂಬ ಹೆಸರಾಗುವುದೆಂಬ ಆಲಂಕಾರಿಕ ಅಭಿಪ್ರಾಯವನ್ನು 
ಮೊದಲೇ ಸೂಚಿಸಿದ್ದೇವೆ. ಆದರೆ ದಂಡಿಯನ್ನನುಸರಿಸಿದ 'ಕವಿರಾಜಮಾರ್ಗಕಾರನು' 
'ಸಮ' (ಸಮತೆ) ಎಂಬ ಗುಣದೊಳಗೆ "ಮೃದುಬಂಧ', 'ಸುಟಬಂ೦ಧ'ಗಳ೦ಬ ಎರಡು 
ಭೇದಗಳಿವೆ ಎನ್ನುತ್ತಾನೆ. 

ಮೃದುತರ ವರ್ಣಾನುಗಮಾ 

ಸದ ವಿರಚನೆಯೊಳಗೆ ತೋರ್ಪುದದು ಮೃದುಬಂಧಂ 

ವಿದಿತ ಸ್ಫುಟಿಕ್ಷರಾಧಿಕ 

ಪದವಿರಚಿತಮಪ್ಪುದಕ್ಕುಮಾ ಸ್ಫುಟಬ೦ಧಂ (ಕವಿರಾಜಮಾರ್ಗ ೨-೫೭) 

ಆದರೆ ಪಂಪನು 'ಪೊಕ್ಕಮಾರ್ಗದೊಳೆ ತಳ್ಳುದು' ಎಂಬುದರಿಂದಲೇ ದಂಡಿ, 
ನೃಪತುಂಗನೆಂದರೆ ಆ "ಸ ಸಮತೆ'ಯನ್ನು ಸೂಚಿಸುವುದರಿಂದ, ಈ "ಮೃದು ಬಂಧ'ವೆಂಬ 

ಸ್ಪಷ್ಟೋಕ್ತಿಯಲ್ಲಿ ತೋರುವುದು ಅಜೆ ಆಗಿರಲಾರದು. ಕಾರಿತಿಪೋಷಕಪಾಣ “ಶ್ಲೇಷ, 

ಸೌಅಮಾರ್ಯ'ಗಳ ಕೂಟವನ್ನೇ ಈ ಹೆಸರಿನಿಂದ ಕರೆದಿದ್ದಾನೆ ಎನ್ನಬಹುದು ನೋಡಿರಿ. 

'ನಲ್ಲರೊಳ್ಳೊಗಂ ನಗೆ ಮೊಗದೊಳಳಂಚಲೆಯೆ”.. 

"ಎನೆ ನೆಗಟ್ಟ ಜಟಕ ಚಲದೊಳ್ಳಿನ 'ಭೂಪ ನನೆನಗೆ ತೇರನೆಸಗೆಂದೊಡೆ' 

ವಿಕ್ರಮಾರ್ಜುನ ವಿಜಯ 


ಇಲ್ಲಿ ನಿಬಿಡತೆ, ಸುಕುಮಾರತೆಗಳಿಂದ ಕೂಡಿದ ಅದೊಂದು ಮೃದುಪದಗಳ 
ಬ೦ಧವನ್ನೇ ಕವಿ ಹೇಳಿದುದೆಂದು %್‌ ಸಿದ್ಧವಾಗುತ್ತದೆ. 


ವಿವರಗಳಿಗೆ ಸೋಸಿ ಮುಳಿಯ ತಿಮ್ಮಪ್ಪಯ್ಯ ೨೨೦೦೬ ನಾಡೋಜಪಂಪ 


ಹಳಗನ್ನಡ ಸಾಂ೦ಸ್ಥ ವಿಕ ಪದಕೋಶ /೫೮೨ 


೬೦೮. ಮೌನ 
ಮೌನಂ ಸರ್ವಾರ್ಥಸಾಧನಂ ಎಂ೦ಬುದುಂಟೆಂದುಸಿರದಿರ್ಪುದುಂ......... 
(ಕರ್ಣಾಟಕ ಪಂಚತಂತ್ರ ಭೇದ ಪ್ರಕರಣ, ೩೯ ವಚನ) 
ಪಂಚತಂತ್ರದಲ್ಲಿ ಮೌನ ಸರ್ವತ್ರ ಸಾಧನವೆಂದು ಬರುತ್ತದೆ. ಮೌನವು ಅನೇಕವನ್ನು 
ಸಾಧಿಸುತ್ತವೆಯೆಂಬುದು ಇದರ ಭಾವ. ಅಂದರೆ ಕೆಲವಕ್ಕೆ ಪ್ರತಿಕ್ರಿಯೆಯನ್ನು ನೀಡುವುದು 
ಅನಗತ್ಯ. ಅನಪೇಕ್ಷಣೀಯ, ಮಾತು ಮತ್ತು ಮೌನದ ಬಗ್ಗೆ ನಮ್ಮಲ್ಲಿ ಹೇರಳ 
ಅಭಿಪ್ರಾಯಗಳಿವೆ. ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು, ಇಂಥವುಗಳಲ್ಲಿ 
ಒಂದು. ಅತಿಯಾದ ಮಾತು ಮನೆಯನ್ನು ಕೆಡಿಸುತ್ತದೆ. ಮೌನ ಸರ್ವಾರ್ಥ 
ಸಾಧನವಾಗಿದೆ. ಯಾರು ಮೌನವಾಗಿರುತ್ತಾರೋ ಅವರನ್ನು ಮುನಿಗಳೆಂದು ಕರೆಯುತ್ತಾರೆ. 
ಜೈನ ಧರ್ಮದಲ್ಲಿ ಮೌನವು ಒಂದು ವ್ರತವಾಗಿದೆಯೆಂಬುದನ್ನು ಇಲ್ಲಿ ನೆನಪಿಸಿಕೊಳ್ಳ 


ಲ 
ಬಹುದು. ಮೌನವತವು ಸಾಮಾಜಿಕ ಪ್ರತಿಭಟನೆಯ ಸಂಕೇತವಾಗಿದೆ. 


೬೦೯. ಮಅಖವಾಯಿ 

“ವಡ್ಡಾರಾಧನೆ” ಕೃತಿಯಲ್ಲಿ "ಸುಕುಮಾರ ಸ್ವಾಮಿಯ ಕಥೆ'ಯಲ್ಲಿ ಅನೈತಿಕತೆಯ 
ವ್ಯವಹಾರ ನಡೆದುದಕ್ಕೆ, ಅನೈತಿಕ ವ್ಯವಹಾರದಲ್ಲಿ ತೊಡಗಿದ ಗಂಡಿಗೆ ಮತ್ತು ಹೆಣ್ಣಿಗೆ 
ಅರಸನು ಶಿಕ್ಷೆ ಕೊಟ್ಟ ವಿಚಾರವು ಬರುತ್ತದೆ. ಅದು ಹೀಗಿದೆ (ಸುಕುಮಾರ ಸ್ವಾಮಿಯ 
ಕತೆ ಪು. ೪೯): “... ಮೋದಾಳಿ ತನ್ನ ತವರ್ಮನೆಯೊಳಿರ್ದಳ್‌ ಮತ್ತಮಾ ಪೊಟಲೊಳ್‌ 
ನಾಗದತ್ತನೆಂಬೊ೦ ಪರದನಾತನ ಭಾರ್ಕೆ ಗಂಗೆಯೆಂಬೊಳಾ ಇರ್ವರ್ಗ೦ ಮಗಂ 
ನಾಗಸೂರನೆಂರ್ಬೊನಾತಂಗೆಣ್ಬರ್‌ ಪೆಂಡಿರೊಳ್‌ ಸಂತೋಷಂ ಬಡೆಯದೆ 
ಮೋದಾಳಿಯೊಳ್‌ ಮಜಿವಾಲುತ್ತಿರ್ಕುಂ ಇಂತು ಕಾಲಂ ಸಲೆ ಮತ್ತೊಂದು ದಿವಸಂ 
ನಾಗಸೂರಂ ಮೋದಾಳಿಯನೊಡಗೊಂಡು ಚಂಪಾನಗರಕ್ಕೆ ವಂದೊಡೆ ತಳಾಅಆ೦ 
ಕಂಡಾರ್ಯಿವರುಮಂ ಪಿಡಿದು ಕೊಂಡುಪೋಗಿ ಅರಸಂಗೆ ತೋಟಿದೊಡರಸನು 
ಮಿರ್ವರುಮನೆರಡು ಕಾಯ್ದ ಕರ್ಬೊನ್ನ ಪ್ರತಿಮೆಗಳನಪ್ಪುವೇಟ್‌೦ದು ತಳಾಣಂಗೆ 
ಬೆಸವೇಟ್ಲೋೊಡವರಿರ್ವರುಮಂ ಕೊಲಲ್‌ ಕೊಂಡು ಪೋಪನ್‌.....” 

ಈ ಸಂದರ್ಭ ಆಶಯವು ಹೀಗಿದೆ: 

ಗಂಡು ತನಗೆ ಮದುವೆಯಾಗಿದ್ದರೂ, ತನ್ನ ಹೆಂಡಿರಲ್ಲಿ ತೃಪ್ತಿ ಕಾಣದೆ ಬೇರೊಂದು 
ಹೆಣ್ಣನ್ನು ಕೂಡುವುದು. ಕವಿಯು ಈ ಸಂದರ್ಭವನ್ನು “ಮಅವಾಖು' ಎಂದು ಕರೆಯುತ್ತಾನೆ. 

ಕೃತಿಯಲ್ಲಿ ಸೂಚಿತವಾದಂತೆ “ಮಅವಾಟು' ನಡೆಸುತ್ತಿದ್ದ ಅವರು ನಗರಕ್ಕೆ ಬಂದಾಗ 
"ತಳಾಅ'ನು ಅವರನ್ನು ಬಂಧಿಸುತ್ತಾನೆ. ಇದು "ಅನೈತಿಕತೆ'ಯನ್ನು ಕುರಿತ ಆ ಹೊತ್ತಿನ 
ಸಾಮಾಜಿಕ ನಿಲುವನ್ನು ಸೂಚಿಸುತ್ತಿರಬಹುದು. ಯಾಕೆಂದರೆ, ಈ ಕತೆಯಲ್ಲಿ ಅನಂತರ 
ರಾಜನು ಶಿಕ್ಷೆಯನ್ನು ಕೊಡುವ ವಿಷಯವು ಬಂದಿದ್ದು ಮೇಲಿನ ವಿಚಾರಕ್ಕೆ ಆಧಾರ 
ದೊರೆತ ಹಾಗಾಗಿದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೪೮೬&೩ 


ಇಡಿಯ ಕತೆಯನ್ನು ಗಮನಿಸಿದಲ್ಲಿ ಈ ವಿವಾಹೇತರ ಲೈಂಗಿಕ ಸಂಬಂಧಕ್ಕೆ 
ಕವಿಯು ಹೆಚ್ಚಿನ ಪ್ರಾಶಸ್ತ್ಯ ವನ್ನು ಕೊಟ್ಟಲ್ಲ. ಈ ಸ೦ದರ್ಭದಲ್ಲಿ ಕೃತಿಕಾರನು ಹಚ 
“ಮಅಣವಾಯಿ ತಳಾಅನು ಜಸ್‌ ಇತ್ಯಾದಿ ಹೆ ತತ್ಕಾಲೀನ ಸಮಾಜ 
ಸ್ಥಿತಿಯನ್ನು ನೇರವಾಗಿ ಹೇಳುತ್ತವೆ. ಹೀಗಾಗಿ ಕತೆಯಲ್ಲಿ ತ್‌ ಸಮಕಾಲೀನ 
ಜಂ ಪ್ರತಿಬಿ೦ಬವಾಗಿದ್ದು, ಕೃತಿಕಾರನ ಉದ್ದೇಶದಿಂದ ನೈತಿಕತೆಯನ್ನು 
ಅಭಿವ್ಯಕ್ತಿಸುವುದು ಸ ಸ್ಪಷ್ಟವಾಗುತ್ತದೆ. ಕಣರೆ ಎಂದರೆ ಕಣ್ಣಿಂದ ಮರೆಯಾಗುವುದು, 
ಮಅವಾಲು ಎಂದರೆ ಮರೆಯಾಗಿ ಬಾಳುವುದು ಎಂದರ್ಥ. 

ಈ ರೀತಿಯ ಆಶಯವುಳ್ಳ ಮತ್ತೊಂದು ಘಟನೆಯು "ಗಜಕುಮಾರನ ಕತೆ'ಯಲ್ಲಿ 
ಬರುತ್ತದೆ. “ಪಂಗುಳನೆಂಬ ಸುವರ್ಣಕಾರನ ಹೆಂಡತಿ ವಸುಂಧರಿಯೆಂಬವಳ ರೂಪಕ್ಕೆ 
ಮರುಳಾದ ಗಜಕುಮಾರನು ಆಕೆಯನ್ನು ತನ್ನ ಮನೆಯಲ್ಲಿರಿಸಿ ಬಾಳುತ್ತಿದ್ದನು' (ಅದೇ. 
ಪು. ೧೦೭). ಹೆಣ್ಣೊಬ್ಬಳು ಮದುವೆಯಾದ ತರುವಾಯ ಬೇರೊಬ್ಬನ ಮನೆಯಲ್ಲಿ 
ವಾಸವಾಗಿರುವುದನ್ನು ಮೇಲಿನ ಕತೆಯು ತಿಳಿಸುತ್ತದೆಯಾದರೂ, ಗ೦ಡು ಪರಹೆಣ್ಣಿಗೆ 
ಆಶಿಸಿದ್ದನ್ನು ಕತೆಯು ಸೂಚಿಸುತ್ತದೆ. 

“ವಡ್ಡಾರಾಧನೆ'ಯ "ಕಾರ್ತಿಕ ಯಷಿಯ ಕತೆ'ಯಲ್ಲಿ ಅಗ್ನಿರಾಜನು, ".. ಕಲೆಯ 
ಮಗಳಪ್ಪ ಕೃತ್ತಿಕೆಯ ರೂಪಂ ತೇಜಮುಂ ಗಾಡಿಯುಮಂ ಕಂಡಾಕೆಗಾಟಿಸಿ” ತನ್ನ 
ಸಾಮಂತರ ಎದುರು ಆ ವಿಷಯವನ್ನು ಹೇಳುವ ವಿಷಯವು ಉಕ್ತವಾಗಿದೆ (ಅದೇ ಪು. 
೨೩೧). ತಂದೆಯೇ ಮಗಳ ರೂಪವನ್ನು ಕಂಡು ಮರುಳಾಗುವ ಈ ವಿಷಯವು 
ಕತೆಯಲ್ಲಿ ನಿರಾಕರಣೆಯ ಧ್ವನಿಯಲ್ಲಿ ಪ್ರತಿಪಾದಿತವಾಗಿದೆ. ಈ ರೀತಿಯ ನಿರಾಕರಣೆಯು 
ಇಲ್ಲಿ ವ್ಯಕ್ತವಾಗಿದೆ. ತಂದೆ - ಮಗಳ ಲೈಂಗಿಕ ಸಂಬಂಧದ ಅಪೇಕ್ಟೆಯು ಭಾರತೀಯ 
ಪರಂಪರೆಯಲ್ಲಿ ನಿಷೇಧಿತವಾಗಿರುವುದು ಇದಕ್ಕೆ ಕಾರಣ. ವಿವಾಹಾನ೦ತರ ರಾಣಿಯೊಬ್ಬಳು 
(ವೀರಶ್ರೀ) ವಿವಾಹೇತರ ಲೈಂಗಿಕ ಸಂಬಂಧವನ್ನು ಇರಿಸಿಕೊ೦ಡಳು ಎಂಬ ತಪ್ಪು 
ಕಲ್ಪನೆಯಿಂದ ರಾಜನು ಆಕೆಯನ್ನು ಈಟಿಯಿಂದ ಇರಿದು ಕೊಲ್ಲುತ್ತಾನೆ (ಅದೇ ಪು. ೨೩೪). 

ಪಂಪನ "ವಿಕ್ರಮಾರ್ಜುನ ವಿಜಯ'ದಲ್ಲಿ ಪರಾಶರ ಮತ್ತು ಮತ್ತ್ಯಗಂಧಿಯರ 
ವಿವಾಹ ಪೂರ್ವ ಲೈಂಗಿಕ ಸಂಬಂಧದ ಉಲ್ಲೇಖವಿದ್ದು, ಪರಾಶರನು ಮತ್ತಗಂಧಿಗೆ 
“ಪುನಃ ಕನ್ಯಾಭಾವಮಂ ದಯೆಗೆಯ್ದು' ಹೋದ ವಿಚಾರವು ಬರುತ್ತದೆ. 
(ಅನಂತರಂಗಾಚಾರ್‌. ಎನ್‌. (ಅನು) ೧೯೭೭ ೧-೬೯ವ) ಇಲ್ಲಿ ಪ್ರಯೋಗವಾಗಿರುವ 
'ಕನ್ಯಾಭಾವ' ಎನ್ನುವುದು ಮೈನೆರೆಯುವುದಕ್ಕಿಂತ ಮೊದಲಿನ ಸ್ಥಿತಿ ಎಂದು 
ಭಾವಿಸಬಹುದು. "ವ್ಯಾಸ ಭಾರತ'ದಲ್ಲಿಯೂ ಈ ಕಲ್ಪನೆಯಿದೆ. ಕಿ “ಪಂಪ 
ಭಾರತ'ದಲ್ಲಿ ಬರುವ ರರದ್ವತ ಮತ್ತು ಜಲಚರೆಯರ ಲೈ ೦ಗಿಕ ಸಂಬಂಧ (ಅದೇ ೨- 
೩೩) ಅರ್ಜುನ ಮತ್ತು ಮದನಲತೆಯರ ಸಂಬಂಧ ಕ ಅಕಿ: ೪-೧೫ವ) "ಪಂಪ 


ಭಾರತ'ದಲ್ಲಿ ತೀರಾ ವಿಶಿಷ್ಟವಾದ ಸಂದರ್ಭಗಳೇನೂ ಅಲ್ಲ. ಈ ಸಂದರ್ಭಗಳೆಲ್ಲವೂ 
ವ್ಯಾಸಭಾರತದಲ್ಲಿ ಉಕ್ತವಾಗಿರುವಂತೆಯೇ ಇವೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ / ೫೮೮ 


ಕ್ರಿಶ೯೧೬ರ ಪರ್ಷಿಯಾ ದೇಶದ ಸುಲೇಮಾನ್‌ ಎಂಬ ಪ್ರವಾಸಿಗ ಹೀಗೆ 

ಹೇಳುತ್ತಾನೆ. "ವ್ಯಭಿಚಾರ ಮಾಡಿದವರನ್ನು ಮರಣದಂಡನೆಗೆ ಗುರಿ ಮಾಡುತ್ತಾರೆ. ಈ 

ಶಿಕ್ಷೆ ಇಂಡಿಯಾ ದೇಶದಲ್ಲೆಲ್ಲಾ ಇದೆ. ಆದರೆ ಗ೦ಡಸು ಹೆ೦ಗಸಿನ ಮೇಲೆ ಬಲಾತ್ಕಾರ 

ಮಾಡಿದರೆ ಗಂಡಸಿಗೆ ಮಾತ್ರ ಮರಣದಂಡನೆ ಹೆಂಗಸಿನ ಒಪ್ಪಿಗೆಯಿಂದ ವ್ಯಭಿಚಾರ 
ಮಾಡಿದರೆ ಆಕೆಗೂ ಆಕೆಯ ಮಿಂಡನಿಗೂ ಮರಣದಂಡನೆ ವಿಧಿಸುತ್ತಾರೆ. 

ವಿವರಗಳಿಗೆ ನೋಡಿ: ನಾಗೇಗೌಡ ಎಚ್‌. ಎಲ್‌ (ಸಂ) ೧೯೬೪ 

ಪ್ರವಾಸಿ ಕಂಡ ಇಂಡಿಯಾ ಪುಟ. ೩೦೭ 


ಯ 


೬೧೦. ಯಂತ್ರದ ಕಲ್ಲುಗಳು 
ಸಾಮಾನ್ಯವಾಗಿ ಹಳ್ಳಿಗಳ ಮುಂದೆ ಈ ಬಗೆಯ ಶಾಸನಗಳನ್ನು ಗಮನಿಸಬಹುದು. 
ಪೀಡಾ ಪರಿಹಾರಕ್ಕಾಗಿ ಯಂತ್ರವನ್ನು ಬರೆದು ನಿಲ್ಲಿಸಿರುತ್ತಾರೆ. ಇವುಗಳನ್ನು ಹಳ್ಳಿಯ 
ಜನ ಇಂದಿಗೂ ಪೂಜಿಸುವುದನ್ನು ಗಮನಿಸಬಹುದಾಗಿದೆ. ಈ ರೀತಿ ಪೂಜಿಸುವುದರಿಂದ 
ತಮ್ಮ ದನಕರುಗಳಿಗೆ ಅಥವಾ ತಮಗೆ ಒದಗಿರುವ ಪೀಡೆಯು ಪರಿಹಾರವಾಗುತ್ತದೆಂದು 
ಅವರ ನಂಬಿಕೆ ಈ ಬಗೆಯ ಆರಾಧನೆಗೆ ಒಳಗೊಂಡವುವೆಲ್ಲಾ ಯಂತ್ರಗಳೆಂದು 
ಹೇಳಬರುವುದಿಲ್ಲ. ಕೆಲವೊಮ್ಮೆ ವಿಗ್ರಹಗಳೂ, ಇತರೆ ಶಾಸನಗಳೂ ಆರಾಧನೆಗೆ 
ಪಾತ್ರವಾಗಿರಬಹುದು. ಇವು ಕಾಲಕ್ರಮೇಣ ತಮ್ಮ ಮೂಲ ಸ್ವರೂಪವನ್ನು ಕಳೆದುಕೊಂಡು 
ಜನರ ದೃಷ್ಟಿಯಲ್ಲಿ ಮತ್ತೊಂದು ರೀತಿಯಿಂದ ಪರಿಗಣಿಸಲ್ಪಡುತ್ತವೆ. “ಗುಲ್ಬರ್ಗ ಜಿಲ್ಲೆಯ 
ಬಂಕೂರಿನ ವರ್ಧಮಾನ ತೀರ್ಥಂಕರನ ವಿಗ್ರಹವು ಈಗ ಬತ್ತಲೆ ಗೌರಮ್ಮ ಆಗಿದೆ. 
ಮಕ್ಕಳಾಗದ ಹೆಂಗಸರು ಅದನ್ನು ಪೂಜಿಸುತ್ತಾರೆ. ಹಿಂದೆ ಮಹಾವೀರ ತೀರ್ಥಂಕರನ 
ಪೀಠ ಹೊತ್ತಿದ್ದ ಸಿಂಹಗಳ ಶಿಲ್ಪವಿರುವ ಪೀಠವು ಈಗ ಅಣಕಿಸುವ ಕಲ್ಲು ಆಗಿದೆ. 
ಬಾಯಿಹುಣ್ಣಾಗಿರುವ ಹುಡುಗರು ಹೋಗಿ ಅದರ ಮುಂದೆ ನಿಂತು ಅಣಕಿಸಿದರೆ 
ಹುಣ್ಣು ವಾಸಿಯಾಗುತ್ತದೆ. ಮತ್ತೊಂದು ಜೈನ ವಿಗ್ರಹಗಳಿರುವ ಕಲ್ಲಿದೆ. ನರ ಉಳುಕಿದರೆ 
ಹೋಗಿ ಅದಕ್ಕೆ ತಿಕ್ಕಿದರೆ ಸಾಕು ಉಳುಕು ವಾಸಿಯಾಗುತ್ತದೆ ಇತ್ಯಾದಿ”. ಎಂಬುದಾಗಿ 
ಡಾ॥ ಚಿದಾನಂದಮೂರ್ತಿಯವರು ತಿಳಿಸುತ್ತಾರೆ. ಆರ್‌. ಶೇಷಶಾಸ್ಥಿಯವರು ಯಂತ್ರದ 
ಕಲ್ಲುಗಳ ಕುರಿತು ಮೇಲಿನಂತೆ ಹೇಳಿದ್ದಾರೆ. ಯಂತ್ರದ ಕಲ್ಲುಗಳು ಮೇಲೆ ಉಲ್ಲೇಖಿಸಿರು 
ವಂತೆ ತಂತ್ರದ, ಪೂಜೆಯ, ಅಂಶಗಳನ್ನು ಸೂಚಿಸುತ್ತವೆಯೆಂದು ಅವರು ಹೇಳುತ್ತಾರೆ. 
ಏವರಗಳಿಗೆ ನೋಡಿ: ಆರ್‌. ಶೇಷಶಾಸ್ತ್ರಿ ೨೦೦೫ ಶಾಸನ ಪರಿಚಯ ಪುಟ. ೪೩ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೮೫ 


೬೧೧. ಯಕ್ಬಿಯರು 

ಪೊನ್ನ ಬಣ್ಣಕ್ಕೆಣೆಯೆನೆಗರುಡ೦ ವಾಹ ಮಾಗಿರ್ಪ ಚಕ್ರೇ 

ಶ್ವರಿ ಭಾಸ್ವಭ್ಭರ್ಮ ಚಕ್ತಾಕ್ರಮಿಗಳನಲೆ ದಾಟಕ್ಕೆ ವಿಕ್ರಾಂತದಿಂದಂ 

(ಆದಿಪುರಾಣ ೧-೭) 

ಪಂಪನ “ಆದಿಪುರಾಣ'ದಲ್ಲಿ ವೃಷಭ ತೀರ್ಥ೦ಕರರ ಯಕ್ಷಿಯಾದ ಚಕ್ರೇಶ್ವರಿಯ 
ಪ್ರಸ್ತಾವ ಬರುತ್ತದೆ. ಈಕೆಗೆ ಹನ್ನೆರಡು ತೋಳು, ಎರಡರಲ್ಲಿ ಕ್ರಮವಾಗಿ ವರದ ಮತ್ತು 
ಪದ್ಯ ಮತ್ತೆರಡರಲ್ಲಿ ವಜ, ಉಳಿದ ಎ೦ಟರಲ್ಲಿ ಚಕ್ರಗಳು. ಈಕೆಗೆ ತೋಳು ಹದಿನಾರು 
ಎಂಬ ಕಲ್ಪನೆಯೂ ಉಂಟು. ಆಗ ಚಕ್ರಗಳ ಸಂಖ್ಯೆ ಹನ್ನೆರಡು ಆಗುವುದು. ಪಂಪನು 
ಈಕೆಯನ್ನು ಗರುಡವಾಹನೆಯೆಂದೂ, ಚಕ್ರೇಶ್ವರಿಯೆ೦ಂದೂ ವರ್ಣಿಸುತ್ತಾನೆ. (೧-೭) 

ಜೈನಮತೀಯ ಕವಿಗಳು ಸ್ತ್ರೀ ದೇವತೆಯರನ್ನು ಉಲ್ಲೇಖಿಸುವಾಗ ಜೈನ ಮತಕ್ಕೆ 
ಅನುಸಾರವಾಗಿ ಗುರುತಿಸಿ ಹೇಳಿದ್ದಾರೆ. ಈ ಉಲ್ಲೇಖಗಳು ಸಾಂಪ್ರದಾಯಿಕ ಸಂದರ್ಭ 
ಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. 

ಕೃತಿಯನ್ನು ಪ್ರಾರಂಭಿಸುವಾಗ ಯಾವುದಾದರೂ ದೇವತೆಯನ್ನು ಸ್ತುತಿಸಿ ಪ್ರಾರಂಭ 
ಮಾಡುವ ಕ್ರಮವು ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಇದೆ. ಇದರ ಮುಖ್ಯ ವಿನ್ಯಾಸವನ್ನು 
ಪಂಪನ “ಆದಿಪುರಾಣ' ಮತ್ತು "ವಿಕ್ರಮಾರ್ಜುನ ವಿಜಯ' ಕೃತಿಗಳ ನಿದರ್ಶನಗಳಿಂದ 
ಕೊಡಬಹುದು: 

“ಯಕ್ಷಿ' ಎನ್ನುವುದಕ್ಕೆ ತೀರ್ಥಂಕರರ ತಪೋರಕ್ಷಣೆ ಮಾಡುತ್ತ ಸೇವೆ ಸಲ್ಲಿಸುವ 
ಭಕ್ತ, ಶಾಸನ ದೇವತೆ, ಈಕೆಯ ಪತಿ "ಯಕ್ಷ' ಎಂದು “ಜೈನ ಪರಿಭಾಷಾ ರತ್ನಕೋಶ' 
ದಲ್ಲಿ ಅರ್ಥ ಕೊಟ್ಟಿದ್ದಾರೆ. (ಶಾಮರಾಯ. ತ.ಸು. ಮತ್ತು ನಾಗರಾಜಯ್ಯ. ಪ.೧೯೮೧. 
ಪು.೨೧೨) ಇಪ್ಪತ್ತನಾಲ್ಕು ಜನ ತೀರ್ಥ೦ಕರರಿಗೆ ಇಪ್ಪತ್ತನಾಲ್ಕು ಯಕ್ಷರಿರುತ್ತಾರೆ. ಈ 
ಇಪ್ಪತ್ತನಾಲ್ಕು ಯಕ್ಷರಿಗೆ ಇಪ್ಪತ್ತನಾಲ್ಕು ಯಕ್ಷಿಣಿಯರಿರುತ್ತಾರೆ. ಇವರಿಗೆ ಬೇರೆ ಬೇರೆ 
ಲಾ೦ಛನಗಳಿರುತ್ತದೆ. ಜೈನ ಧರ್ಮದ "ಯಕ್ಷಿ'ಯನ್ನು ಪಂಪನು ತನ್ನ ಕಾವ್ಯದಲ್ಲಿಯೂ 
ಪ್ರಾರ್ಥನೆ ಮಾಡುತ್ತಾನೆ. 

"ಯಕ್ವಿ' ಎನ್ನುವುದು ತೀರ್ಥಂಕರರ ತಪೋ ರಕ್ಷಣೆ ಮಾಡುತ್ತ ಸೇವೆ ಸಲ್ಲಿಸುವ 
ಭಕ್ತ ಶಾಸನ ದೇವತೆ. ಈಕೆಯ ಪತಿ "ಯಕ್ಷ' ಎಂದು ಜೈನ ಪರಿಭಾಷಾ ರತ್ನಕೋಶದಲ್ಲಿ 
ಅರ್ಥಕೊಟ್ಟಿದ್ದಾರೆ. (ತ.ಸು.ಶಾಮರಾಯ ಮತ್ತು ಹಂ.ಪ.ನಾ. ೧೯೮೧ ಪುಟ.೨೧೨) 
ಇಪ್ಪತ್ತನಾಲ್ಕು ಜನ ತೀರ್ಥ೦ಕರರಿಗೆ ಇಪ್ಪತ್ತನಾಲ್ಕು ಯಕ್ಷರಿರುತ್ತಾರೆ. ಈ ಇಪ್ಪತ್ತನಾಲ್ಕು 
ಯಕ್ಷರಿಗೆ ಇಪ್ಪತ್ತನಾಲ್ಕು ಯಕ್ಷಿಣಿಯರಿರುತ್ತಾರೆ. ಇವರಿಗೆ ಬೇರೆ ಬೇರೆ ಲಾಂಛನವಿರುತ್ತದೆ. 

ಮೌರ್ಯರ ಕಾಲದಲ್ಲಿ ಯಕ್ಷಿಣಿಯರ ಆರಾಧನೆಯು ಪ್ರಚಲಿತವಾಯಿತು. ಈ ಸಂದರ್ಭ 
ದಕ್ಷಿಣ ಭಾರತದಲ್ಲಿ ಹೆಣ್ಣಿನ ಫಲವತ್ತತೆಯನ್ನು ಕುರಿತ ಯಕ್ಷಿಣಿಯರ ಆರಾಧನೆಯು 
ಹೆಚ್ಚಿತು. ಸುಮಾರು ಇದೇ ಕಾಲಕ್ಕೆ ಲಕ್ಷ್ಮೀ ಪೂಜೆ, ಶಕ್ತಿಪೂಜೆಯು ಬಳಕೆಯಲ್ಲಿ 
ಬಂದಿತು. ಸುಂಗ ಕುಶಾಣರ ಕಾಲದಲ್ಲಿ ಗಜಲಕ್ಷಿಯ ಆರಾಧನೆಯು ರೂಪುಗೊಂಡಿತು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೮೩ 


ಇವರ ಕಾಲದಲ್ಲಿ ಉಮೆ ಶ್ರೀ ಲಕ್ಷ್ಮಿ ಸರಸ್ಪತಿಯರು ಮುಖ್ಯ ದೇವತೆಯರಾಗಿದ್ದರು. 
ಗುಪ್ತರ ಕಾಲದಲ್ಲಿ ಮಾತೃ ದೇವತೆಯರ ಪೂಜೆಯೂ ಹೆಚ್ಚಿದ್ದು ಸಪ್ತ ಮಾತೃಕೆಯರ 
ಆರಾಧನೆಯು ಹೆಚ್ಚಿತು. ಶಕ್ತಿಯ ಕುರಿತ ನಂಬಿಕೆಯು ಈ ಕಾಲದಲ್ಲಿ ಹೆಚ್ಚಾಗತೊಡಗಿದ್ದು 
ಹರ - ಗೌರಿಯರ ಕಲ್ಪನೆಯು ಬಂದಿತು. ಗುಪ್ತರ ಕಾಲಕ್ಕೆ (ಕ್ರಿಶ. ೪ನೆಯ ಶತಮಾನ) 
ದುರ್ಗೆಯ ಪೂಜೆಯು ಭಾರತೀಯ ಪರಂಪರೆಯಲ್ಲಿ ಸ್ಪಷ್ಟವಾಗಿ ಒಡಮೂಡಿರುವುದನ್ನು 
ಕಾಣಬಹುದಾಗಿದೆ. ಮಾತೃದೇವತೆಯ ಪೂಜೆಯು ಈ ವೇಳೆಯ ತಾಂತ್ರಿಕರಲ್ಲಿ 
ಎಶಿಷ್ಟವಾದ ರೂಪವನ್ನು ತಳೆಯಿತು. ಕಾಳಿ, ಕಾಮಾಕ್ಷಿ. ಮಹಾದುರ್ಗೆ, ಮತಂಗಿ, 
ಭುವನೇಶ್ವರಿ, ಭೃರವಿ, ಧೂಮಾವತಿ, ಏಕಜಾತ, ತಾರಾ ಭಗವತಿ ಮುಂತಾದ ಹೆಸರುಗಳನ್ನು 
ತಾಂತ್ರಿಕರು ತಂದರು. ಶಕ್ತಿ ಆರಾಧನೆಯಲ್ಲಿ ಸ್ತೀತ್ವದ ಶಕ್ತಿಗೆ ಪ್ರಾಧ್ಯಾನತೆಯಿದೆಯೆಂಬುದು 
ಗಮನಾರ್ಹ. ಹೆಣ್ಣಿನ ತಾಯ್ತನಕ್ಕೆ ಹೆಚ್ಚಿನ ಗೌರವವು ಸಲ್ಲುತ್ತದೆಯೆಂಬುದು ಕೂಡಾ 
ಗಮನಿಸಬೇಕಾದ ವಿಚಾರವಾಗಿದೆ. 
ಏವರಗಳಿಗೆ ನೋಡಿ: ಪುಟ್ಟಸ್ವಾಮಿ ಡಿ. ೧೯೬೫ ಜೈನತತ್ವಸಾರ ಸಂಗ್ರಹ ಪುಟ. ೫೩ 
ಮಹದೇವ ಪಭಾಕರ ಪೂಜಾರ ೧೯೭೬ ಜೈನಧರ್ಮ ಪರಿಭಾಷೆ ಪುಟ. ೧೩೫ 
ಹಂ.ಪ. ನಾಗರಾಜಯ್ಯ ೧೯೮೨ ಶಾಂತಿಪುರಾಣ ಪುಟ. ೧೧೧-೧೧೨ 
O.P. Misra 1985 Mother Goddess in Central India P 23-27 


೬೧೨. ಯಜಮಾನ 

“ಸಲಿಲ ತುಹಿನಕರ ಯಜಮಾನ ಮೂರ್ತಿಯಂ” (೪-೨೬ ವ) 

ಎಂದು ಪಂಪ ಭಾರತದಲ್ಲಿ ಬರುತ್ತದೆ. 

ಯಾರು ಯಜ್ಞ ಮಾಡುತ್ತಾರೋ ಅವರನ್ನು ಯಜಮಾನನೆಂದು ಕರೆಯುತ್ತಾರೆ. 

ಮಂತ್ರೋಚ್ಚಾರಕ್ಕೆ ಬಹಳ ಮಹತ್ವ ದೊರೆತಿತ್ತು ಯಜಮಾನನ ಯಶಸ್ಸು 
ಯಜ್ಞಕಾಲದಲ್ಲಿ ಕರಾರುವಾಕ್ಕಾದ ಮಂತ್ರೋಚ್ಚಾರದ ಮಾಯಾ ಬಲವನ್ನೇ 
ಆಧಾರಗೊಂಡಿದೆಯೆಂದು ನಂಬಲಾಗಿತ್ತು. ವೈದಿಕ ಆರ್ಯರ ಕೆಲವು ಸಂಸ್ಕಾರ ಕ್ರಿಯೆಗಳು 
ಇಂಡೋ - ಯೂರೋಪಿಯನ್‌ ಜನರಿಗೆಲ್ಲ ಸಮಾನವಾದುದಾದರೂ ಕೆಲವು 
ಭಾರತದಲ್ಲೇ ರೂಪು ತಳದಂತಹವು. 

ಅದು “ಯಜಮಾನ' ಮತ್ತು ಅವನ ಆಳುವ ವರ್ಗಗಳ ನಡುವಣ ಸಂಬಂಧ. 
ಇದು ಕೇವಲ ಸಂಘರ್ಷವಾಗಿರಬೇಕೆಂದೇನೂ ಇಲ್ಲ. ಅವುಗಳ ನಡುವೆ ಬೇರೆ ಬೇರೆ 
ರೀತಿಯ ಸಂವಾದಗಳಿರುತ್ತವೆ. ಪ್ರಭುತ್ವ ಮತ್ತು ಅದು ಆಳುವ ಸಾಮಾನ್ಯ ವರ್ಗಗಳ 
ನಡುವೆ ಇರುವ ಸಂವಾದಗಳು ಹೀಗಿರುತ್ತವೆ. 

ಪ್ರಭುತ್ವವನ್ನು ಅನುಕರಿಸುವ ವರ್ಗ, ಇದನ್ನು ವಿಶಾಲವಾದ ಅರ್ಥದಲ್ಲಿ 
ಎ೦.ಎನ್‌.ಶ್ರೀನಿವಾಸರು "ಸ೦ಸ್ಕೃತೀಕರಣ' ಮತ್ತು 'ಪಾಶ್ಚಾಶ್ಮೀಕರಣ' ಎ೦ದು ಗುರುತಿಸಿದರು. 

ಆಳುವ ವರ್ಗವನ್ನು (ಪ್ರಭುತ್ವವನ್ನು) ಅನುಕರಿಸುವ ವರ್ಗ, ಇದನ್ನು ಹೋ.ಮಿಕೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೪೭ 


ಬಾಬಾ ಅವರು ಅನುಕರಣಾತ್ಮಕ ನೆಲೆ ಎಂದು ಕರೆಯುತ್ತಾರೆ. 

ಪ್ರತಿರೋಧಾತ್ಮಕ: ಇದು ಪ್ರಭುತ್ವವನ್ನು ಪ್ರತಿರೋಧಿಸುವ ಮೂಲಕ ತನ್ನ 
ಅನನ್ಯತೆಯನ್ನು ಉಳಿಸಿಕೊಳ್ಳುತ್ತದೆ ಅಥವಾ ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತವೆ. 
ಸ್‌ ರೀತಿಯಲ್ಲಿ ಇಲ್ಲಿ ನಡೆಯು ಪ್ರತಿರೋಧವು ಸಶಸ್ತ್ರ ಆತ ನಿಶಸ್ತದ 
ಮೂಲಕವೇ ತನ್ನ ಸಾಂಸ್ಕ ಶಿಕ, ರಾಜಕೀಯ ಪ್ರತಿರೋಧವನ್ನು ಒಡ್ಡುತ್ತವೆ. 

ಇಡಿಯ ಪ್ರಭುತ್ವವನ್ನು ನಿರಾಕರಿಸುವುದರ ಮೂಲಕ ಯರ? ಒಂದು 
ನಿರ್ಲಕ್ಷ್ಯ ಶವನು "ಮತೊಂದು ಪ್ರಕ್ರಿಯೆ. ಈ ಸಂದರ್ಭದಲ್ಲಿ ಪ್ರಭುತ್ವದ 
ಯಾವುದೇ ನಡೆ-ನುಡಿಯನ್ನು ಪ್ರತಿಯಾಗಿ ಕಟ್ಟಿಕೊಂಡು ಆಳಿಸಿಕೊಳ್ಳುವ ರ್ಗ 
ಇರುತ್ತದೆ ಎಂದು ಹೇಳಲಾಗುವುದಿಲ್ಲ. ಪರ್ಯಾಯ ಮಾರ್ಗೋಪಾಯವನ್ನು ರೈಲ್ವೇ 
ಹಳಿಯ ರೀತಿಯಲ್ಲಿ ಕಟ್ಟುವುದಿಲ್ಲ ಎ೦ಬುದನ್ನು ಅರಿಯಬೇಕು. ಆಳ್ವಿಕೆಯಿಲ್ಲದಿದ್ದರೆ 
ಆಳಿಸುವ ವರ್ಗ ಹೊಸ ಪರಿಭಾಷೆಯನ್ನು ಕಟ್ಟಕೊಳ್ಳುವುದಿಲ್ಲ 

ಪ್ರಭುತ್ವವು ಮತ್ತೊಂದು ಕೆಲಸವನ್ನು "ಮಾಡುತ್ತದೆ. ಆಳಿಸಿಕೊಳ್ಳುವ ವರ್ಗವನ್ನು 
ತನಗೆ ಬೇಕಾದ ರೀತಿಯಲ್ಲಿ ನಿರ್ವಚಿಸುವುದು ಮತ್ತು ಆಳಿಸಿಕೊಳ್ಳುವ ಎ 
ಮನಸ್ಸು ಮತ್ತು ದೇಹ ತನ್ನ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ನಿರೂಪಿಸುವುದು. ಒಬ್ಬ 
ವ್ಯಕ್ತಿ ಹೆಚ್ಚು ಹೆಚ್ಚು ಯಜಮಾನಿಕೆಯನ್ನು ತೋರಿಸಿಕೊಂಡಂತೆ, ಆಳಿಸಿಕೊಳ್ಳುವ ವರ್ಗದ 
ಬುದ್ಧಿಶಕ್ತಿಯು ಬೇರ ಬೇರೆ ರೂಪಾಂತರವನ್ನು ಕಂಡುಕೊಳ್ಳಬಹುದು. ಪ್ರಭುತ್ವವು ಈ 
ಕಾರಣಕ್ಕಾಗಿ ಒಂದು ಹೊಸ ಚರಿತ್ರೆಯನ್ನು ಕಟ್ಟಬಹುದು. ಮತ್ತು ವ್ಯಕ್ತಿಗೆ 'ಪ್ರಜ್ಞೆಯ 
ಮೇಲೆ ಕಟುವಾದ ನಿಯಂತ್ರಣ ಹೇರಬಹುದು. ಈ ಕೆಲಸವು ಪ್ರಜ್ಞೆಯ ಮೇತೆ ತರುವ 
ಒತ್ತಡವೂ ಆಗಿರುತ್ತದೆ. ಪ್ರಭುತ್ವ ಪ್ರಜ್ಞೆಯ ಮೇಲೆ ಹಿಡಿತ ಸಾಧಿಸಿಕೊಂಡರೆ ಮತ್ತೆ ಆ 
ಪ್ರಜ್ಞಯಿಂದ ಹೊರಗಡೆ ಬರುವಂತಿಲ್ಲ. ಮಾನಸಿಕವಾಗಿ ಪ್ರಜ್ಞೆಯ ನಿಯಂತ್ರಣ ಮಾಡಿದಾಗ 
ವ್ಯಕ್ತಿ - ಸಮಾಜ ಒಂದು ಸಮತಲದ ರಚನಾ ಕ್ರಮದಲ್ಲಿ ರೂಪುಗೊಳ್ಳುತ್ತದೆ. 

ಹೀಗೆ “ಅಧಿಕಾರದ ವ್ಯಾಪ್ತಿ'ಯು ಬೇರೆ ಬೇರೆ ಮಾದರಿಗಳಲ್ಲಿ ಇರುತ್ತವೆ. ಆದರೆ 
ನಾವೀಗ “ಅಧಿಕಾರ' ಎನ್ನುವುದನ್ನು 'ನೇಶನ್‌' ಎ೦ಬ ಅರ್ಥದಲ್ಲಿ ಬಳಸುತ್ತಿದ್ದೇವೆ. 
ಅಧಿಕಾರ ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಒಂದು 
ಸಂಸ್ಥೆಯಿದ್ದರೆ ಅದು ಆಳುತ್ತದೆ ಮತ್ತು ಗುಂಪಿನ ಪರವಾಗಿ ಅಧಿಕೃತ ವಕ್ತಾರರಂತೆ 
ವಹಿಸುತ್ತದೆ. ಯಜಮಾನ್ಯವೆನ್ನುವುದು ಸಾಮಾಜಿಕ ವ್ಯವಸ್ಥೆ ಯಲ್ಲಿ, ಮುಖ್ಯ ಪಾತ್ರ 
ವಹಿಸುವಂತೆಯೇ ಅದರ ಜೊತೆಯಲ್ಲಿ ಅದು ತನ್ನ ಚ ಜಯ ಹೊಂದಿರುತ್ತದೆ. 
ಅಧಿಕಾರವನ್ನು ಯಾರು ಹಿಡಿಯುತ್ತಾರೋ ಅವರ ಪವನ ಒಂದು ವ್ಯವಸ್ಥೆ ಸಿಯನ್ನು 
ಸಿದ್ಧಪಡಿಸಿಕೊಳ್ಳಲು ಉಳಿದವರನ್ನು “ಅಧೀನ” ಎಂಬಂತೆ ನೋಡಿಕೊಳ್ಳುತ್ತಾರೆ. ನರ 
ಹೊಂದಿದವರಿಗೆ ಕೆಲವು ವಿಶಿಷ್ಟ ಅ೦ಶಗಳ ಹಕ್ಕುಗಳು ಕೂಡಾ ಇರುತ್ತವೆ. ಅದಕ್ಕೆ 
ಸಂಬಂಧಿಸಿದಂತೆ ನಿಯಮಗಳು ರೂಪಿಸಲಡುತವೆ. ಆಳುವ ವರ್ಗದ ಲಕ್ಷಣಗಳು 
ಆಯಾ ಸಮಾಜ ಮತ್ತು ಸ ಸಂಸ್ಥ ತಿಗೆ ಅನುಸಾರವಾಗಿ ಬೇರೆಯಾಗಬಹುದು. ಎಷ್ಟೋ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೪೮ 


ಸಂದರ್ಭಗಳಲ್ಲಿ "ಅಧಿಕಾರ' ಪಡೆದುಕೊಳ್ಳುವ ರೀತಿ ರಿವಾಜುಗಳು ಬೇರೆಯಾಗುತ್ತವೆ. 

ಅದೇ ರೀತಿಯಲ್ಲಿ ಜನಾಂಗದಿಂದ ಜನಾಂಗಕ್ಕೆ ಬೇರೆಯಾಗುತ್ತವೆ. ಆಳುವ ವರ್ಗ 

ಆಯಾ ಸಂದರ್ಭ ಮತ್ತು ಪ್ರದೇಶಗಳಲ್ಲಿ ತಮಗೆ ಬೇಕಾದ ರೀತಿಯಲ್ಲಿ ನಿಯಮ 

ರೂಪಿಸುತ್ತಾರೆ ಮತ್ತು ಅದಕ್ಕೆ ಬೇಕಾದ ಸ್ಥಾನ ನಿರ್ಣಯಗಳಾಗುತ್ತವೆ. ಉದಾ: ಬೇರೆ 
ಬೇರೆ ಜಾತಿಯಲ್ಲಿರುವ ಗುರಿಕಾರರು, ಪುರೋಹಿತರು ಇತ್ಯಾದಿ. 

ವಿವರಗಳಿಗೆ ನೋಡಿ: ಆರ್‌.ಎಸ್‌. ಶರ್ಮ ೨೦೦೭ ಪ್ರಾಚೀನ ಭಾರತ ಪುಟ. ೮೭ 

Ranajit guha Dominance without Hegemony 

Sudipta Kaviraj 1997 (Ed) Politics in India 


೬೧೩. ಯತಿ 

ಪಂಪ ಭಾರತದಲ್ಲಿ ದೌಪದಿಯು ಧರ್ಮರಾಯನಿಗೆ ಮತ್ತೊಮ್ಮೆ ಹೀಗೆ ಹೇಳುತ್ತಾಳ 
“ಶಮಮನೆ ಕೆಯ್ದೊಳ್ಳಡೆ ಬಿಲ್ಲುವ೦ಬುಮಂ ಬಿಸುಟು ತಪಕೆ ನೀ೦ಬಗೆವೊಡೆ ವಿಕಮಮಂ 
ಪಗೆಯಂ ಕಿಡಿಸುವ ಶಮದಿ೦ ಮುನಿಗಾಯ್ತು ಸಿದ್ದಿ ಭೂಪತಿಗಾಯ್ತೇ” (೭-೫೧) ಈ 
ಮಾತು ಭಗವದ್ಗೀತೆಯ ಸಾರಸರ್ವಸ್ವ “ಬಿಲ್ಲನ್ನೂ ಅ೦ಬನ್ನೂ ಬಿಸುಟು ಶಾಂತಿಯಿಂದ 
ತಪಸ್ಸು ಮಾಡಲು ನೀನೇನೋ ಸಿದ್ದನಿರಬಹುದು; ಆದರೆ. ಅದು ಯತಿಧರ್ಮ; 
ರಾಜನಾದವನಿಗೆ ಅದು ಸಿದ್ಧಿಸುವುದಿಲ್ಲ.” - ಒಂದು ವೇಳೆ ತಪದಲ್ಲಿ ನಿರತನಾದರೂ 
ಕೂಡಾ ರಜೋಗುಣ ಪ್ರಧಾನನಾದ ಕ್ಷತ್ರಿಯ ಕೊನೆಯತನಕ ನಿಷ್ಕಾಮವಾಗಿ 
ತಪವೆಸಗಲಾರನೆಂದು ದ್ರೌಪದಿಯ ಅಭಿಪ್ರಾಯ. “ತಪ್ಪು ಮಾಡಿದವರನ್ನು 
ಶಿಕ್ಷಿಸಬೇಕಾದುದು ಪರಾಕ್ರಮಿಗಳ ಲಕ್ಷಣ. ನೀನಾದರೋ ಅಪರಾಧಿಗಳನ್ನೂ ಹಾಗೆ 
ಬಿಟ್ಟು ತಲೆಯ ಮೇಲೆ ಕೈಹೊತ್ತು ಕಾಡಿನಲ್ಲಿ ಕುಳಿತಿರುವೆ! ಇದು ನಿನಗೆ ಸರಿಯಾದುದೆ?” 
ಇವಿಷ್ಟೂ ದ್ರೌಪದಿಯ ವಾಕ್ಯಗಳು. 

ಭೀಮನೆದ್ದ “ನುಡಿಯದೆ ಪೆಜತಂ ದ್ರೌಪದಿ ನುಡಿವಳ್‌ ತಕ್ಕುದನೆ ಕೇಳಿಮಿಂ 
ಕೇಳದಿರಿ೦ - 

ನೀವು ಕೇಳಿದರೆ ಕೇಳಿ, ಬಿಟ್ಟರೆ ಬಿಡಿ, ದ್ರೌಪದಿ ಬೇರೆ ಏನನ್ನೂ ಹೇಳಲಿಲ್ಲ, 
ಹೇಳಬೇಕಾದುದನ್ನೇ ಹೇಳಿದ್ದಾಳೆ. (ಪಂಪಭಾರತ ೭-೫೧) 

ಯತಿಗಳೆಂದರೆ ಒಂದೆಡೆ ನಿಲ್ಲುವವರಲ್ಲ. ಸಂಚರಿಸುವ ಯಷಿಗಳು. ಯತಿಗಳು 
ಪರಿಕರಗಳು - ಬ್ರಹ್ಮಸೂತ್ರ, ತಿದಂಡ, ಚರ್ಮವಸ್ತು ಶಿಕ್ಕ, ಬ್ರುಸಿ, ಕೌಪೀನ, ಕಟಿವೇಷ್ಟನ. 
ಜೈನ ಯತಿಗಳ ಕುರಿತು "ವಡ್ಡಾರಾಧನೆಯಲ್ಲಿ ಬರುವ ವಿವರಗಳು ಇಂತಿವೆ: 

ಯತಿಗಳು ಸಂಚರಿಸುವಾಗ ಎಲ್ಲಿ "ನೇಸರ್ಪಟ್ಟಿತ್ತಲ್ಲಿಯೆ' ನಿಲ್ಲುತ್ತಿದ್ದರು ಮತ್ತು 
ಮಳೆಗಾಲದ ನಾಲ್ಕು ತಿಂಗಳು ಸಂಚಾರ ಮಾಡದೇ ಇರುತ್ತಿದ್ದರು. ಇದನ್ನು ಚಾತುರ್ಮಾಸ 
ವೆಂದು ಕರೆಯುತ್ತಾರೆ. “ಅವರ ಉಗ್ರತಪಸ್ಸಿನ ಫಲವಾಗಿ ಅಮೋಷಧಿ. ಖೇಳೋಪದಧಿ. 
ಜವೋಷಧಿ, ವಿಪ್ಲೋಷಧಿ, ಸವೋಷಧಿ ಮುಂತಾದ ಸಾಮರ್ಥ್ಯಗಳು ಅವರಿಗೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೮೯ 


ಉಂಟಾಗುತ್ತಿದ್ದರೂ ಅವುಗಳನ್ನು ತಮ್ಮ ಮೇಲೆ ಪ್ರಯೋಗಿಸಿಕೊಳ್ಳದೇ ವ್ಯಾಧಿಗಳನ್ನು 
ಪರಿಹರಿಸಿಕೊಳ್ಳದೆ ಘೋರವೀರ ತಪಶ್ಚರ್ಯವನ್ನು ಆಚರಿಸುತ್ತಿದ್ದರು. ಈ ತಪಸ್ಸನ್ನು 
ಬಸದಿ ಗುಹೆ, ಬಹಿರುದ್ಯಾನವನ, ಬೆಟ್ಟದ ಒಂದು ಬಂಡೆ, ತೊರೆಯ ತಡೆ, ಪೊಲ. 
ಇತ್ಯಾದಿ ಸ್ಥಳಗಳಲ್ಲಿ ರಾತ್ರಿ ಪ್ರತಿಮೆ, ಸೂರ್ಯ ಪ್ರತಿಮೆ, ಕಾಯೋತ್ಸರ್ಗ ಭಂಗಿಯಲ್ಲಿ 
ನಿಂತು, ತಪವೆಸಗಿ ಸಾಧನೆ ಮಾಡುತ್ತಿದ್ದರು. ತಪದಲ್ಲಿಯೇ ಲೀನವಾಗಿರುವ ಈ ಯತಿ 
“ಗಿಡಿಗಿಡಿಜಂತ್ರ ಮಿಳಿಮಿಳಿ ನೇತ್ರ”ರಾಗಿ ಕಾಣುತ್ತಿದ್ದರು. ತಪದಲ್ಲಿ ತಲ್ಲೀನರಾಗಿರುವ 
ಯತಿಯನ್ನು “ಸ್ವಜನ ಪರಿಜನ ಬಂಧುವರ್ಗಮುಂ ಶಾವಕರ್ಕಳುಂ ಬಂದರ್ಚೆಸಿ” 
ನಮಸ್ಕರಿಸಿ ಹೋಗುತ್ತಿದ್ದರು. 

ಶಮವೆನ್ನುವುದು ಯತಿಗಳ ಧರ್ಮ. ಅದು ರಾಜಧರ್ಮವಲ್ಲ. ದೌಪದಿಯ 
ಅಭಿಪ್ರಾಯದಲ್ಲಿ ಶಾಂತಿಯೆನ್ನುವುದು ಸನ್ಯಾಸಿಗಳಿಗೆ. ರಾಜನಾದವನ ಕೆಲಸವು ಬೇರೆ. 
ಕೃತ್ರಿಯನದು ರಜೋಗುಣ. ಯುದ್ಧ ಕ್ಷಾತ್ರಧರ್ಮವೆ೦ದು ಅವಳ ಅಭಿಪ್ರಾಯ. ಅವಳ 
ಮಾತಿಗೆ ಭೀಮನ ಪ್ರತಿಕ್ರಿಯೆಯು ಗಮನಾರ್ಹ. 

ಯತಿಗಳು ಧಾರಣಮಾಡುವ "ದಂಡಕ್ಕೆ ಅವರವರ ಪಂಥಕ್ಕನುಸರಿಸಿ ಇಂತಿಷ್ಟ 
ಕಣ್ಣು 0ಗಣ್ಣು ಇರಬೇಕೆಂಬ ಬೇರೆ ಬೇರೆ ರೂಢಿಗಳಿವೆ. ಸುಭದ್ರಾಹರಣಕ್ಕಾಗಿ 
ಬಂದ ನರನು ತ್ರಿದಂಡೀ ಅವರ ಪ್ರಕಾರ ಸಂನ್ಯಾಸಿಯಾಗಿದ್ದನಂತೆ ಎಂದು ಶಂಬಾ 
ಹೇಳುತ್ತಾರೆ. 

ಅವರ ಪ್ರಕಾರ ಯತಿಗಳೂ ಚಮತ್ವಾರ ಸಿದ್ದಿಗಳುಳ್ಳವರೆಂದು ಧ್ವನಿತಪಡಿಸುವ 
ಉಲ್ಲೇಖ ದೊರೆಯುತ್ತಿವೆ. ಮೌನವು ಮುನಿಯ ವೈಶಿಷ್ಟವಾಗಿದ್ದರೆ, ಯಮ - 
ನಿಯಾಮಾದಿ ಸಾಧನವು ಯತಿಯ ವೈಶಿಷ್ಯವಿರಬೇಕೆಂದು, "ಯತಿ" (ಯಮ್‌- 
ಯತ್‌) ಎಂಬ ಈ ವರ್ಗದ ನಾಮಸಂಕೇತಗಳು ವೇದಕಾಲೀನ ವಿವಿಧ ವಿರಕ್ತಮರ್ಗೀ 
ಸಾಧಕವರ್ಗದ ಅಸ್ತಿತ್ವವನ್ನು ಬೆಳಕಿಗೆ ತರುತ್ತಿವೆ. ಅಗಸ್ಯ, ಕಶ್ಯಪಾದಿಗಳು ಖಷಿ 
ಹಾಗೂ ಮುನಿ ಇವೆರಡೂ ಪಂಥಗಳನ್ನು ಜೋಡಿಸುವ ಮಧ್ಯಸ್ಥರು. ಯತಿಗಳನ್ನು 
ಇಂದನು ಸಂಹರಿಸಿದ ಕಥೆ ಬ್ರಾಹ್ಮಣ ಗ್ರಂಥಗಳಲ್ಲಿ ಬರುತ್ತದೆ. ಆದರ್ಯ, ಇವರಲ್ಲಿ 
ಒಪ್ಪಂದವಾಗಿ "ಯತಿ' ಸಂಪ್ರದಾಯದ ಕೆಲವೊಂದು ಜನ ಉಳಿದುದಾಗಿ "ಯತಿ' 
ಸಂಪ್ರದಾಯದ ಕೆಲವೊಂದು ಜನ ಉಳಿದುದಾಗಿ ಸಾಂಪ್ರದಾಯಿಕ ಕಥೆಯಿದೆ. ಹಿ೦ದಿನ 
ಕಾಲದಲ್ಲಿ ಯಾಜಕ ಸಂಪ್ರದಾಯ ಮತ್ತು ಯತಿಸಂಪ್ರದಾಯಗಳಲ್ಲಿ ಆದ ಸಂಘರ್ಷ 
ತಪ್ಪಿಸುವ ಒಂದು ಪ್ರಯತ್ನವು. ಈ ಕಥೆಯ ಮೂಲಕ ಅರಿಕೆಗೆ ಬರುತ್ತದೆ. ಮುನಿಯು 
ಇಂದ್ರನ ಸಖನಾಗಿದ್ದ ಉಲ್ಲೇಖವು ಯಗ್ಸೇದದಲ್ಲಿ ಬರುವುದು. ಆದರೆ, ಇಂದ್ರನು 
ಮುನಿಜನದ ತಪೋಭಂಗ ಮಾಡುವನೆಂಬ ಪುರಾಣಕಥೆ, ಇವುಗಳಿಂದ ಖಷಿ ಹಾಗೂ 
ಮುನಿ: - ಯತಿ ಈ ಉಭಯ ಪಂಥಗಳಲ್ಲಿ ಇದ್ದ ಸ್ಪರ್ಧೆಯು ಬಯಲಿಗೆ ಬರುತ್ತಿದೆ: 
ಇಂದ್ರ-ವರುಣಾದಿ ಯಾಜಕ ಸಂಪ್ರದಾಯದ ದೈವತಗಳು ಹಿಂದೆ ಬೀಳುತ್ತವೆ. ಆ 
ಸ್ಥಳದಲ್ಲಿ ರುದ-ಶಿವ, ವಿಷ್ಣು-ನಾರಾಯಣ, ದೇವಿ : ಶಕ್ತಿ ಮೊದಲಾದ ದೈವತಗಳು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೫೦ 


ಪ್ರಮುಖವಾಗುತ್ತವೆ. ಇವುಗಳಿಗೆ ವೇದದಲ್ಲಿ ಗೌಣ ಸ್ಥಾನವಿತ್ತು ನಾರಾಯಣ ಹಾಗೂ 
ಶಕ್ತಿದೇವಿಯ ಸ್ಪಷ್ಟ ಉಲ್ಲೇಖಗಳು ಸಹ ಇಲ್ಲ. ರುದನಿಗೆ "ಶಿವ'ನೆಂದು ಕರೆವ ವಾಡಿಕೆ 
ಲುಪ್ತವಿತ್ತು. ಈ ಘಟನೆಗಳಿಂದ ಮೇಲೆ ಸೂಚಿಸಿದಂತೆ, ಈ ದೈವತಗಳಲ್ಲಿ ಎರಡು 
ಎಭಾಗಗಳು ಇದ್ದುದಾಗಿ ಮೇಲೆಯೆ ಕಾಣುವಂತಿದೆ. ಇಂದ್ರ ವರುಣಾದಿಗಳ ಗುಂಪು 
ಒಂದು; ಇವು ದ್ಯು (ಸೌರ) ಲೋಕದ ದೈವತಗಳು; ತೇಜೋರೂಪಿ. ರುದ್ರ ವಿಷ್ಣು- 
ಶಕ್ತಿ ಇವುಗಳ ಪಂಗಡ ಒಂದು. ಇವು ಅಪ: ರಸತತ್ವಾಧಿಷ್ಟಿತ ಪ್ರತಿಮೆಗಳು, ಎಂಬುದನ್ನು 
" ಸಾಧಾರವಾಗಿ ಈ ಮೊದಲೆ ವಿವರಿಸಿದ್ದಾಗಿದೆ. ಈ ಸಂಶೋಧನೆಯನ್ನು 
ಮುಂದುವರಿಸಿದಾಗ ಯಗ್ಯೇದದ ಅದಿತಿ-ಅ೦ಭೃಣಿ-ಸರಸ್ವತೀ ದೇವಿಯರ ಮೂಲವಾಗಿ, 
ಆಪ : ರಸ ತತ್ವಾಧಿಷ್ಠಿತ ಇಡೀ ದೇವತಾ ಮಂಡಲವೆ ಒಂದರೊಡನೊಂದು 
ಹೊಂದಿಕೊಂಡುದು ಹೊರಬರುತ್ತದೆ! ಭಾವನೆಗಳನ್ನು ನಿಯಂತ್ರಿಸಿ: ನಿರ್ಲಿಪ್ತ 
ಮನೋಧರ್ಮವನ್ನು ಕೈಗೊಳ್ಳುವುದು “ದಮ' ವೃತ್ತಿಯೆಂದು ಕರೆಯುತ್ತಾರೆ. 
ಏವರಗಳಿಗೆ ನೋಡಿ: ಶಂಬಾ ಜೋತಿ ೧೯೯೯ ಸಂಪುಟ. ೪ ಪುಟ. ೩೫೪, 
ಸಂಪುಟ. ೩ ಪುಟ. ೩೩೫, ೩೩೬ 
ಮುಳಿಯ ತಿಮ್ಮಪ್ಪಯ್ಯ ೧೯೮೮ ಶ್ರದ್ಧಾಂಜಲಿ ಪುಟ. ೯೯ 


೬೧೪. ಯುದ್ಧ ಧರ್ಮ 

ಒದವಿದ ಭೀತಿಯಿ೦ದಪರದಿನತಬ್ಬಿ ಯ ನೋಡಿ ಪೊಕ್ಕೊಡಾ 

ಗದು ಕೊಲಲೆಂದು ಮಾಣ್ಣನದು ತಕ್ಕುದೆ ಲಿಂಗಮನಪ್ಪುಕೆಯ್ದು ಪಿಂ | 

ಗದೆ ನಿಲೆ ನೀರನೋಡಿ ಪುಗೆ ಪೆಣ್ಣುಡೆಯುಟ್ಟರೆ ಪುತ್ತನೇಟಿಕೊ 

ಲದ ತುಜೆಲಾಳ್ತನಕ್ಕ ಸಮನಾವನೊ ಸಾಹಭೀಮಭೂಪನೊಳ್‌ ॥ 

(ಸಾಹಸ ಭೀಮ ವಿಜಯ ೧-೨೨) 

ಯುದ್ಧಧರ್ಮ ಯಾವುದು ಎಂದು ರನ್ನನು “ಸಾಹಸ ಭೀಮ ವಿಜಯ'ದಲ್ಲಿ 
ಹೀಗೆ ನಿರೂಪಿಸಿದ್ದಾನೆ. 

ಇದು ಭೀಮನ ಮೂಲಕ ರನ್ನ ಹೇಳಿಸುವ ಮಾತುಗಳು. 

ಯುದ್ಧದ ಭೀತಿಯಿಂದ ಅಪರಾಧಿತನದಿಂದ. ಸಮುದ್ರವನ್ನು ಹೊಕ್ಕವವನ್ನು 
ಕೊಲ್ಲುವುದು ಉಚಿತವಲ್ಲ ದೇವರನ್ನು (ಶಿವಲಿಂಗ) ಅಪ್ಪಿಕೊ೦ಡವನನ್ನು. ನೀರಲ್ಲಿ 
ಹೊಕ್ಕವನನ್ನು; ಹೆಣ್ಣಿನ ಸೀರೆಯ ಸೆರಗಿನಲ್ಲಿ ಮುಖವನ್ನು ಒಡ್ಡಿ ನಿಂತವನನ್ನು; ಹುತ್ತವನ್ನು 
ಹತ್ತಿ ಏರಿನಿಂತವವನನ್ನು; ಕೊಲ್ಲುವುದು ಕ್ಷತ್ರಿಯ ಅಥವಾ ಯುದ್ಧಧರ್ಮವೆಲ್ಲವೆಂದು 
ಸೂಚಿತವಾಗಿದೆ. ಕುಮಾರವ್ಯಾಸನಲ್ಲಿಯೂ ಇದೇ ರೀತಿಯ ಮಾತುಗಳನ್ನು ಕಾಣಬಹುದು. 
ಯಾರನ್ನು ಯುದ್ಧದಲ್ಲಿ ಕೊಲ್ಲಬಹುದು, ಯಾರನ್ನು ಯುದ್ದದಲ್ಲಿ ಕೊಲ್ಲಬಾರದು 
ಎನ್ನುವುದನ್ನು ರನ್ನನು ಪರೋಕ್ಷವಾಗಿ ಹೇಳಿದ್ದಾನೆ. ಇದು ರಾಜನೀತಿ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೫೧ 


ಹೇಡಿ ಯುದ್ಧವೀರ. 
೧. ಸಮುದ್ರವನ್ನು ಹೊಕ್ಕವನು ಎದುರು ನಿಂತು ಹೋರಾಟ ಮಾಡಬೇಕು. 
(ಇಲ್ಲಿ ವ್ಯಂಗ್ಯವಿದೆ.) 
೨. ದೇವರನ್ನು ಮೊರೆ ಹೋದವನು ದೇವರನ್ನು ಯುದ್ಧ ಸಂದರ್ಭ ಅಪ್ಪಿ 
ಹಿಡಿಯುವುದು ಯುದ್ಧಧರ್ಮವಲ್ಲ. 


೩. ನೀರಲ್ಲಿ ಹೊಕ್ಕರೆ. ಯುದ್ಧವೀರ ನೀರಲ್ಲಿ ಅಡಗಿ ಕುಳಿತು 
ಕೊಳ್ಳುವುದು ಹೇಡಿತನದ ಸಂಕೇತ. 
೪. ಹುತ್ತವನ್ನು ಏರಿನಿಂತವನು ಶತುವಿನಿಂದ ಮರಣ ಹೊಂದುವುದ 


ಕ್ಕಿಂತಲೂ ಹಾವಿನ ಕಡಿತದಿಂದ 
ಸಾಯಬಹುದು ಎಂದು 


ಭಾವಿಸಿಕೊಂಡಿರುತ್ತಾನೆ. 
೫. ಹೆಣ್ಣಿನ ಸೆರಗಿನಲ್ಲಿ ಮುಖ ಇವನು ಮುಖ ಮರೆಮಾಡಿರುವುದು 
ಮರೆಸಿಕೊಂಡವನು. ನಪುಂಸ ತ್ರದ ಲಕ್ಷಣ. 


ಇಂಥವರೊಡನೆ ಯುದ್ಧ ಸಲ್ಲದು ಎನ್ನುವುದು ಕ್ರಾತಧರ್ಮ ಅಥವಾ ಯುದ್ಧಧರ್ಮ 
ಎ೦ದೆನ್ನಿಸಿಕೊಂಡಿದೆ. ರನ್ನನ "ಗದಾಯುದ್ಧದಲ್ಲಿ ಈ ಅಂತಕ ಪ್ರತಿ ಪ ಪಾದಿತವಾಗಿವೆ. 

ಸತಿಗಳಲ್ಲಿ 'ವರ್ಣಧರ? "ಆಶ್ರಮಧರ್ಮ' “ವರ್ಣಾಶ್ರಮ ಧರ 'ಗುಣಧರ್ನ' 
“ನಿಮಿತ್ತಧರ] ಮತ್ತು ಸಾಧಾರಣ ಧರವೆಂದು ಆರು ಬಗೆಯಿದೆ. ಉಪನಯನ ಮದ್ಯಪಾನ 
ವರ್ಜನ ಮೊದಲಾದವುಗಳು ವರ್ಣಧರ್ವ ಭಿಕ್ಷಾ ದಂಡಧಾರಣ ಮೊದಲಾದವು 
ಆಶ್ರಮಧರ್ಮ. ಮೇಖಲಾ(ಮಂಜಿ ಹುಲ್ಲಿನಿಂದ ಮಾಡಿದ ನಡುಧಾರ) ಪಲಾಶದಂಡ 
ಧಾರಣಾದಿಗಳು ವರ್ಣಾಶ್ರಮ ಧರ್ಮದಲ್ಲಿಯೂ ಪಟ್ಟಾಭಿಷಿಕ್ಷನಾದ ರಾಜಧರ್ಮಗಳು 
ಗುಣಧರ್ಮದಲ್ಲಯೂ, ಪ್ರಾಯತ್ಚಿತ್ತಾದಿಗಳು ನೈಮಿತ್ತಿಕ ಧರ್ಮದಲ್ಲಿಯೂ ಸೇರುತ್ತವೆ. 
ಮಿತಾಕ್ಷರದಲ್ಲಿಯೂ ಆರು ಧರ್ಮಗಳನ್ನು ಹೇಳಲಾಗಿದೆ. 


೬೧೫. ಯುದ್ಧ ಭಂಗಿಗಳು 

ಅಂತು 'ಸಮರೋತ್ತುಕಚಿತನಾಗಿ ಸಾಹಸಭೀಮಂ ದ್ರೋಣಾಚಾರ್ಯಂಗೆ 
ಮನದೊಳ್‌ ನಮಸ್ಕಾರಂಮಾಡಿ ದುರ್ಯೋಧನಂ ಬಲದೇವಂಗೆನಮಸ್ಕಾರಂಗೆಯ್ದ 
ಪಂಚಷ ಡಂಗುಲಾಯ 18 ಸಹಸ್ರಾಂಗುಲವಲಯನಿರ್ಮಿತಮಷ್ಟಾಂಗುಲ 

ಸ್ಥೂಲಮೂಲಾಗ್ರಮುಮಪ್ಪುತ್ತಮಗದೆಯೊಳಂಚತುಃ ಸತ ಹಮ 
ಶತಾಂಗುಲವಲಯಪರಿಮಿತಮಾಂ ಚತುರಂಗುಲಾಗ್ರಮೂಲಮುಮಪ ಪ್ರಮಧ್ಯಮ 
ಗದೆಯೊಳಂತ್ರಿಷಡ೦ಗುಲಾಯಾಮಮುಂ ಷಟ್ಟಂಶದ್ಧಲಯಾಂಗುಲಮುಂ 
ದ್ವಂಗುಲಾಗಮೂಲಮುಮಪ ಪಧಮಗೆದೆಯೊಳಂ ತಾಮುತ್ತಮಪುರುಷ ಷರಪುದಟೆಂತ 
ಮಗನುರೂಪ ಪಮಪ್ಪುತ್ತಮ. ಗದೆಯೊಳಂ ದಶಾಂಗುಲಪರಿಣಾಹಾಗ್ರಕನತ್ಯನಕ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೫೨ 


ವಚೆತ್ರಾಲಂಕೃತಸ್ಥರೂಪಸಮನ್ನಿತಂಗಳುಮಪ್ಪಗದೆಗಳುಮನಿರ್ವರುಮಾಯ್ತಕೊಂಡು...... 
ಆಲೀಢಫ್ರತ್ಯಾಲೀಢಸಮವಾದವೃಷ್ಟ್ಣವಮಂಡಲಾಗಮುಮೆಂಬ ಪಂಚವಿಧಸ್ಥಾನಂ 
ಗಳೊಳಂವಾಮದಕ್ಷಿಣಬಾಹ್ಯಾಭ್ಯ೦ತರಾಸ್ಟಾಲನ ವಏಭೇದಂಗಳೊಳಂ ವಿಳ'೦ಬಿತಿ' 
ಮಾಕುಂಚಿತಮಾಸ್ಪೋಟತಮಾಕ್ಷಿಪ್ರಮುದ್ರಮಿತಂದಿಗ್ಟಾಮಿತ ಮುಚಿತಎರುದ್ಧಮಚೆಂತ್ಯ 
ಮುಮೆಂಬೆಣ್ರುಂತೆಅದ ಪ್ರಹರಣ೦ಗಳೊಳಂ ಅತಿಪರಿಚಿತರಾಗಿ ವೈಶಾಖಸ್ಥಾನದೊಳ್‌ 
ನಿಂದು - (ಸಾಹಸಭೀಮವಿಜಯ ೮-೧ವ) 

ಮೇಲಿನ ವಚನ ಭಾಗದ ವಿವರಣೆಯು ಈ ಕೆಳಗಿನಂತಿದೆ: 

ರಣೋತ್ಸಾಹಿಯಾಗಿ ಭೀಮನು ಗುರುಗಳಾದ ದ್ರೋಣಾಚಾರ್ಯರಿಗೆ ಮನಸಿನಲ್ಲಿಯೆ 
ನಮಸ್ಕಾರ ಮಾಡಿದನು. ದುರ್ಯೋಧನನು ಬಲರಾಮನಿಗೆ ನಮಸ್ಕರಿಸಿದನು ಗದೆಗಳಲ್ಲಿ 
ಉತ್ತಮ, ಮಧ್ಯಮ ಮತ್ತು ಅಧಮ ಎಂದು ಮೂರು ವರ್ಗಗಳುಂಟು; ಮೂವತ್ತು 
ಅ೦ಗುಲ ಉದ್ದವಾಗಿಯೂ, ಒಂದು ಸಾವಿರ ಅ೦ಗುಮ ಸುತ್ತಳತೆಯುಳ್ಳದಾಗಿಯೂ 
ಎ೦ಟ೦ಗುಲ ಗಾತ್ರದ ತುದಿಯುಳ್ಳದು ಉತ್ತಮಗದೆ, ಉದ್ದಳತೆ ಇಪ್ಪತ್ತನಾಲ್ಕು ಅಂಗುಲ, 
ಸುತ್ತಳತೆ ನೂರಂಗುಲ ಹಾಗೂ ತುದಿ ನಾಲ್ಕುಂಗುಲವಾಗಿರುವುದು ಮಧ್ಯಮ ಗದೆ: 
ಉದ್ದಳತೆ ಹದಿನೆಂಟು ಅಂಗುಲ, ಸುತ್ತಳತೆ ಮೂವತ್ತಾರಂಗುಲ, ತುದಿ ಎರಡ೦ಗುಲ 
ವಾಗಿರುವುದು. ಅಧಮ ಗದೆ. ಭೀಮ ದುರ್ಯೋಧನರು ಉತ್ತಮ ವೀರರಾದುದರಿಂದ 
ಹತ್ತಂಗುಲಗಳವರೆಗೆ ಮೇಲೆ ಚಿನ್ನದ ಕುಸುರಿ ಕೆಲಸದಿಂದ ಅಲಂಕೃತವಾದ ಉತ್ತಮ 
ಗದೆಗಳನ್ನು ತೆಗೆದುಕೊಂಡರು; ಆಲೀಢ. ಪ್ರತ್ಕಾಲೀಢ. ಸಮಪಾದ, ವೈಷ್ಣವ, ಮಂಡಲಾಗ 
ಎ೦ಬ ಐದು ಬಗೆಯ ಸ್ಥಾನಗಳಲ್ಲಿಯೂ ವಾಮ, ದಕ್ಷಿಣ, ಬಾಹ್ಯ, ಅಭ್ಯಂತರ ಎ೦ಬ 
ಆಸ್ಟಾಲನ ಪ್ರಕಾರಗಳಲ್ಲಿಯೂ, ವಿಲಂಬಿಕ, ಆಕುಂಚಿತ, ಆಸ್ಫೋಟಿತ, ಆಕ್ಷಿಪ್ತ ಉದ್ಭಾಮಿತ, 
ದಿಗ್ಭಾಮಿತ, ಉಚಿತವಿರುದ್ಧ, ಅಚಿ೦ತ್ಯ ಎಂಬ ಎ೦ಟು ಬಗೆಯ ಪ್ರಹಾರಗಳಲ್ಲಿಯೂ 
ತುಂಬ ಪ್ರವೀಣರಾಗಿದ್ದ ಅವರು ವೈಶಾಖಸ್ಥಾನದಲ್ಲಿ ನಿಂತುಕೊಂಡರು. ನರ್ತನದಲ್ಲಿಯೂ, 
ಯುದ್ಧದಲ್ಲಿಯೂ ನಿಂತುಕೊಳ್ಳುವ ಐದು ಬಗೆಯ ರೀತಿಗಳಿಗೆ ಸ್ಥಾನ ಅಥವಾ 
ಸ್ಥಾನಗಳೆಂದು ಹೆಸರು. ಇವುಗಳಲ್ಲಿ 'ಆಲೀಢ'ವೆ೦ದರೆ ಬಲಗಾಲನ್ನು ಮುಂದೆ ಚಾಚಿ, 
ಎಡಗಾಲನ್ನು ಹಿಂದೆ ಮಣಿಸಿ ನಿಲ್ಲುವುದು. "ಪ್ರತ್ಯಾಲೀಢ'ವೆ೦ದರೆ ಎಡಗಾಲನ್ನು ಮುಂದಕ್ಕೆ 
ಚಾಚಿ, ಬಲಗಾಲನ್ನು ಹಿಂದೆ ಮಣಿಸಿ ನಿಲ್ಲುವುದು. "ಸಮಪಾದ'ವೆಂದರೆ ಎರಡೂ 
ಪಾದಗಳನ್ನು ಸಮವಾಗಿಟ್ಟು ಸಹಜವಾಗಿ ನಿಲ್ಲುವುದು. 'ವೈಷ್ಣವ'ವೆ೦ದರೆ ಒಂದು 
ಕಾಲನ್ನು ಸಮವಾಗಿರಿಸಿ ಅದರಿಂದ ಎರಡೂವರೆ ಗೇಣು ಅಂತರದಲ್ಲಿ ಇನ್ನೊಂದು 
ಕಾಲಿನ ಬೆರಳುಗಳನ್ನು ಪಾರ್ಶ್ವಕ್ಕೆ ಮಾಡಿ ನಿಲ್ಲುವುದು. "ಮಂಡಲಾಗ'ವೆಂದರೆ ಕಾಲುಗಳನ್ನು 
ಒಂದು ಗೇಣ೦ತರವಿರುವಂತೆ ತ್ರಿಭಂಗಿಯಲ್ಲಿಟ್ಟು ಮೊಣಕಾಲನ್ನು ಎರಡೂವರೆ ಗೇಣು 
ಮೇಲಕ್ಕೆತ್ತಿ ಸೊಂಟಕ್ಕೆ ಸಮಮಾಡಿ ನಿಲ್ಲುವುದು. ವೈಶಾಖಸ್ಥಾನ: ಎರಡೂ ಪಾದಗಳ 
ನಡುವೆ ಒಂದು ಗೇಣ೦ತರವಿರುವಂತೆ ನಿಂತುಕೊಳ್ಳುವುದು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೫೩. 


೬೧೬. ಯೂಪ 
ಸ್‌ ಸ್ಥಾಪಿತ ಯೂಪ ಕೋಟಿ ಬಳವತ್ಯಾಮಾಗ್ಗಿ” (ಪಂಪ ಭಾರತ ೪-೫೯) 
ಎಂದು “ಪಂಪ ಭಾರತ'ದಲ್ಲಿ ವರ್ಣನೆ ಬರುತ್ತದೆ. 
ಯೂಪವೆಂದರೆ ಯಜ್ಞಪಶುವನ್ನು ಕಟ್ಟುವ ಕ೦ಬ. ಯಜ್ಞಗಳಿಗೆ ಪಶು ಬಲಿ 
ಆಗಿನ ಆಚರಣೆಗಳಲ್ಲಿ ಒಂದು ಎಂಬುದು ಗಮನಾರ್ಹ. ಯಜ್ಞದಲ್ಲಿ ಪಶುಗಳು 
ಆಹುತಿಯಾಗುತ್ತಿದ್ದವು. ಯಜ್ಞದ ಆಹುತಿಗೆ ಬಲಿಯಾಗುತ್ತಿದ್ದ ಪ್ರಾಣಿಗಳೆಂದರೆ ಆಡು, 
ಕುರಿ, ಆಕಳು, ಎತ್ತು. ಎಮ್ಮೆ ಕೋಣ, ಜಿಂಕೆ, ಕುದುರೆಗಳು. ಅಶ್ವಮೇಧದಲ್ಲಿ ೬೦೯ 
ಪ್ರಾಣಿಗಳನ್ನು ಬಲಿಗಾಗಿ ಬಳಸಿಕೊಳ್ಳುತ್ತಿದ್ದರ೦ತೆ. ಕೃಷ್ಣ ಯಜುರ್ವೇದ ತೈತಿರಿಯಾ 
ಬ್ರಾಹ್ಮಣವು ಯಾವ ಯಾವ ದೇವತೆಗೆ ಯಾವ ಯಾವ ಬಲಿ ನೀಡಬೇಕೆಂದು 
ಹೇಳುತ್ತದೆ. ಇಂದ್ರನಿಗೆ. ದಪ್ಪ ಕಾಲುಗಳುಳ್ಳ ಆಕಳು, ವಿಷ್ಣು - ವರುಣರಿಗೆ ಬಂಜೆ 
ಆಕಳು, ಪೂಷನ್‌ ದೇವತೆಗೆ ಕೃಷ್ಣವರ್ಣದ ಹಸು, ರುದ್ರನಿಗೆ ಕೆಂಪುವರ್ಣದ ಆಕಳು, 
ಶ್ವೇತ ವರ್ಣದ ಬಂಜೆ ಆಕಳು ಸೂರ್ಯನಿಗೆ, ಬಣ್ಣದ ಮಿಶ್ರ ಆಕಳು ಮಿತ್ರಾವರುಣರಿಗೆ 
ಇತ್ಯಾದಿ. ಆಹುತ ಪ್ರಾಣಿಯನ್ನು ಯಜ್ಞ ಭಾಗಿಗಳಿಗೆ ಹಂಚುತ್ತಿದ್ದರು; ಪ್ರಸ್ತೋತನಿಗೆ 
ಆಹುತ ಪ್ರಾಣಿಯ ನಾಲಿಗೆಯನ್ನೊಳಗೊಂಡು ಎರಡು ದವಡೆಗಳು ಸಿಕ್ಕಿದವು. 
ಪ್ರತಿಹರ್ತನಿಗೆ ಕುತ್ತಿಗೆ ಮತ್ತು ಡುಬ್ಬ, ಉದ್ಗಾರ್ತನಿಗೆ ಹದ್ದಿನಂತಹ ನೆಣ, ನೇಷ್ಠನಿಗೆ 
ಬಲದೋಳು. ಸದಸ್ಯನಿಗೆ ಎಡದೋಳು, ಯಜ್ಞವನ್ನು ಜರುಗಿಸಿದ ಗೃಹಪತಿಗೆ, 
ಯಜಮಾನನಿಗೆ ಎರಡು ಬಲ ಪಾದಗಳು, ಅವನ ಪತ್ನಿಗೆ ಎರಡು ಎಡಪಾದಗಳು 
ಇತ್ಯಾದಿ. ನರಬಲಿಯೂ ನಡೆಯುತ್ತಿತ್ತು 
ವಿವರಗಳಿಗೆ ನೋಡಿ: ವೇದವ್ರತ ವೈಶಂಪಾಯನ ೧೯೮೪ ಖಗ್ಗೇದ ಪುಟ. ೧೦೭-೧೪೧ 


೬೧೭. ಯೋಗ 

ಯೋಗ ದರ್ಶನದ ಪಕಾರ ಧ್ಯಾನ ಮತ್ತು ಶಾರೀರಿಕ ಶಿಸ್ತುಗಳ ಮೂಲಕ 
ಮನುಷ್ಯನು ಮೋಕ್ಷವನ್ನು ಪಡೆಯಬಹುದು. ಇಂದ್ರಿಯ ಸೌಖ್ಯ ಮನೋಪವೃತ್ತಿ 
ಹಾಗೂ ಅಂಗಾಗಗಳ ಮೇಲಿನ ನಿಯಂತ್ರಣವು ಈ ಪದ್ಧತಿಯ ಕೇಂದಬಿಂದು. ಮೋಕ್ಷವನ್ನು 
ಸಾಧಿಸಲು ಬಯಸುವವರು ನಾನಾ ಭಂಗಿಗಳಲ್ಲಿ ಶರೀರಕ್ಕೆ ವ್ಯಾಯಾಮ ನೀಡುವಂತಹ 
ಆಸನಗಳು ಮತ್ತು ಉಸಿರಾಟದ ನಿಯಂತ್ರಣವಾದ ಇ ಯು ಇವುಗಳನ್ನು 
ಅಭ್ಯಾಸ ಮಾಡಬೇಕೆಂದು ಯೋಗ ಹೇಳುತ್ತದೆ. ಈ ವಿಧಾನಗಳಿಂದ ಮನಸ್ಸು ಪ್ರಾಪಂಚಿಕ 
ವಿಚಾರಗಳಿಂದ ದೂರ ಸರಿದು, ಏಕಾಗ್ರತೆಯನ್ನು ಸಾಧಿಸುತ್ತದೆ ಎಂದು ಭಾವಿಸಲಾಗಿದೆ. 
ಪ್ರಾಚೀನ ಕಾಲದಲ್ಲಿ ದೇಹರಚನೆ ಹಾಗೂ ಅಂಗಾಗಗಳ ರಚನೆಯನ್ನು ಕುರಿತು ಇದ್ದ 
ತಿಳಿವಳಿಕೆಯನ್ನು ಈ ವ್ಯಾಯಾಮಗಳು ವ್ಯಕ್ತಪಡಿಸುತ್ತವೆ. ಆದರೆ | ದು ಜಗತ್ತಿನ 
ಕಷ್ಟಗಳಿಂದ 2 ೫ ಪ್ರವ ತ್ತಿಯನ್ನೂ ಸೂಚಿಸುತ್ತವೆ. 

ಯೋಗವು ದೇಹ ಮತ್ತು ಮನಸ್ಸುಗಳ ಮೇಲೆ" ನಿಯಂತ್ರಣ ಸಾಧಿಸುವ ಸಾಧನಗಳು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೫೪ 


ಈ ಯೋಗದಿಂದ ಕಾಯಿಲೆಯನ್ನು ನಿಯಂತ್ರಿಸಬಹುದೆಂದು ಭಾವಿಸುತ್ತಾರೆ. ಯೋಗದ 
ಮೂಲಕ ಸಿದ್ಧಿಯನ್ನು ಪಡೆಯುವುದು ಯೋಗಿಗಳ ಶಕ್ತಿಯಾಗಿದೆ. 

ವಿವರಗಳಿಗೆ ನೋಡಿ: ಸ್ವಾಮಿ ಆದಿದೇವಾನಂದ ೧೯೭೦ ಪಾತಂಜಲ - ಯೋಗದರ್ಶನ 

ಆರ್‌.ಎಸ್‌. ಶರ್ಮ ೨೦೦೭ ಪ್ರಾಚೀನ ಭಾರತ ಪುಟ. ೨೪೮ 


೬೧೮. ರಂಗವು 
ಬಜ್‌ ಚೌಪಳಿಗೆಗಳ್‌ ಪಲವಂ ಸಮದಲ್ಲಿ ರತ್ನಂ 

ಬೆರೆಸಿದ ಬಣ್ಣದೊಲ್‌ ಮೇಜ್‌ಯೆ ಕಟ್ಟಿಸಿ ಪಟ್ಟಸಿ 

ರಂಗಭೂಮಿಯಂ” (ಪಂಪ ಭಾರತ ೩-೪೦) 

ಸ್ವಯಂವರ ಶಾಲೆಯನ್ನು ಅನೇಕ ರತ್ನಗಳಿಂದ ರಚಿತವಾಗಿರುವ ಹಾಗೆ ಮಾಡಿಸಿ 
ರಾಜರುಗಳಿರುವುದಕ್ಕಾಗಿ ಸಾಲಾಗಿ ಅನೇಕ ತೊಟ್ಟಿಯ ಮನೆಗಳನ್ನು ನಿರ್ಮಿಸಿ ಕೆಂಪು 
ಬಣ್ಣದಿ೦ ಪ್ರಕಾಶಿಸುವ ಹಾಗೆ ರಂಗಸ್ಥ ನ್ಫಳವನ್ನು ದ್ರುಪದನು ನಿರ್ಮಿಸಿದನು. (ಪಂಪ ಭಾರತ 
ಶ್ಲ -೪೦) ಸಾಮಾನ್ಯರ ಕ್ರಿಯೆ ಮತ್ತು "ವೇದಿಕೆಯ ನಡುವಣ ಕ್ರಿಯೆಯನ್ನು 
ವ್ಯತ್ಯಾಸಗೊಳಿಸಲು ರಂಗವೇದಿಕೆಯು ಅವಕಾಶ ಕಲ್ಪಿಸುತ್ತದೆ. 
ವಿವರಗಳಿಗೆ ನೋಡಿ: ಆಮೂರ ಜಿ. ಎಸ್‌. ೨೦೦೬ ಶ್ರೀರಂಗ ಸಾರಸ್ವತ (ಸಂಪುಟ. ೮) ಪುಟ. ೬೪೪. 


೬೧೯. ರಂಗವಲ್ಲಿ 

PN ರಂಗವಲಿಯಿದಕ್ಕಿ೦ತೆ (ಪಂಪಭಾರತ ೨-೧೨ ವ) 

ಈ ಮೊದಲೇ ಸೂಚಿಸಿರುವಂತೆ ಒಳಾಂಗಣ ಆಟಗಳಲ್ಲಿ ಮಾನಸಿಕ 
ಚಟುವಟಿಕೆಯೇ ಪ್ರಧಾನವಾದುದಾಗಿರುತ್ತದೆ. ಸ್ತ್ರೀಯರು ರಂಗೋಲಿಯನ್ನು ಬಿಡಿಸುವ 
ವಿಷಯವನ್ನು ಪಂಪನು "ಪಂಪಭಾರತ'ದಲ್ಲಿ ಸೂಚ್ಯವಾಗಿ ವರ್ಣಿಸುತ್ತಾನೆ. (ಪಂಪ 
ಭಾರತ ೨-೧೨ವ) 

“ರಂಗೋಲಿ' ಸ್ತ್ರೀಯರದ್ದೇ ವಿಶೇಷವಾದ ಆಟವೆಂದು ಪರಿಗಣಿಸಬಹುದು. ಈಗಲೂ 
“ರಂಗೋಲಿ ಸರ್ಧೆ'ಯು ಸ್ತ್ರೀಯರಿಗಾಗಿ “ಎರ್ಪಡಿಸುವ ಸರ್ಧೆಗಳಲ್ಲಿ ಒಂದಾಗಿದೆ. 
ವಾತ್ಸಾಯನನು ತನ್ನ “ಕಾಮಸೂತ್ರ ಕೃತಿಯಲ್ಲಿ ಸ್ತ್ರೀಯರ ಕ್ರೀಡೆಗಳ ಕುರಿತಂತೆ ಹೇಳುವಾಗ 
“ತಂಡುಲ ಕಾಳ ಬಲಿವಿಕಾರ' ಡು ಹೇಳುತ್ತಾನೆ. ಇದು ಬಣ್ಣದ ಅಕ್ಕಿಯಿಂದ 
ರಂಗೋಲಿ ಬರೆಯುವುದನ್ನು ಸೂಚಿಸುತ್ತದೆ. (ವೆಂಕಟಭಸೆ ಸ್ಮೆ ಜಿ.(ಅನು) ೧೯೮೩. 
ಪುಟ. ೧೦) ಭಾರತದಲ್ಲಿ ರಂಗವಲ್ಲಿಯು ಪುರಾತನ ಕಾಲದಿಂದಲೂ ಬಂದ 
ಗೃಹಾಲಂಕಾರದ ಒಂದು ಕಲೆಯಾಗಿದೆ. ಪುರಾಣ, ಕಾವ್ಯ, ಇತಿಹಾಸ ಮೊದಲಾದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೫೫ 


ಸಾಹಿತ್ಯಗಳಲ್ಲೂ ರಂಗವಲ್ಲಿಯ ಉಲ್ಲೇಖಗಳಿವೆ. (ಹೂಗಾರ: ಎಸ್‌.ಕೆ. ೧೯೭೭ 
ಪುಟ. ೩೪-೩೫) 

ಕ್ರೀಡೆಯನ್ನು ಮನೋಲ್ಲಾಸ ಕೊಡುವ ಪ್ರಕಾರಗಳಲ್ಲೆ ಒಂದು ಎಂದು 
ತಿಳಿದುಕೊಂಡರೆ, ವಾತ್ಸಾಯನನ ವಾದವನ್ನು ಒಪ್ಪಿಕೊಳ್ಳಬಹುದು. ಪ್ರಾಚೀನ ಕನ್ನಡ 
ಸಾಹಿತ್ಯದಲ್ಲಿ ಉಕ್ತವಾದಂತೆ, ಸ್ತ್ರೀಯರು ರಂಗೋಲಿಯನ್ನು ಬರೆಯುವುದರಲ್ಲಿ 
ಮನೋಲ್ಲಾಸ ಪಡೆಯುತ್ತಿದ್ದರು. 

ಕ್ರೀಡೆಗಳ ಬಗೆಗೆ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಉಕ್ತವಾದ ವಿಚಾರಗಳನ್ನು ಆ 
ಕಾಲದ ವಾಸವವೆಂದು ಗ್ರಹಿಸಬಹುದು. 

ಪಂಪನ "ವಿಕ್ರಮಾರ್ಜುನ ವಿಜಯ' ದಲ್ಲಿ ಭಾನುಮತಿಯು ಪಣವನ್ನು ಒಡ್ಡಿ, 
ನೆತ್ತವಾಡಿದ ವಿಷಯವು ಉಕ್ತವಾಗಿದೆ. (೯-೬೯). 


೬೨೦. ರಜೋಗುಣ 

ಗೂಗೆ ವೊಂಗುವೊಂಗದೆ ರಜದಿಂ (ಶಾಂತಿಪುರಾಣ ೨-೩೫) 

(ಗೂಬೆಯ ಗರ್ವ ರಜೋಗುಣದಿಂದ ವರ್ಧಿಸದಿರುವುದೆ) 

ಸಾತ್ವಿಕ; ರಜಸ್ಸು; ತಮಸ್ಸು ಎಂಬುದು ಮೂರು ಗುಣಗಳು. ಈ ಮೂರು 
ಗುಣಗಳಿಗೆ ಮೂವರು ಅಧಿದೇವತೆಯರು. ಸತ್ವಕ್ಕೆ ವಿಷ್ಣು, ರಜಸಿಗೆ ಬ್ರಹ್ಮ ಮತ್ತು 


೬ ರ 
ತಮಸಿಗೆ ಶಿವ. ಹಾಗೆಯೇ ಈ ಮೂವರು ಅಧಿದೇವತೆಯರು ಸೃಷ್ಟಿ, ಸ್ಥಿತಿ ಮತ್ತು 


ಲಯವನ್ನು ಸೂಚಿಸುತ್ತಾರೆ. ರಜೋಗುಣವೆಂದರೆ ರಾಜತ್ತಕ್ಕೆ ಸಂಬಂಧಿಸಿದ್ದು. ಸಾತ್ತಿಕ 
ಗುಣಕ್ಕಿಂತ ಭಿನ್ನವಾದುದು. 

ಸಾತ್ವಿಕರು ದೇವತೆಗಳನ್ನು ಪೂಜಿಸುತ್ತಾರೆ. ರಾಜಸರು ಯಕ್ಷ ರಾಕ್ಷಸರನ್ನು 
ಪೂಜಿಸುತ್ತಾರೆ. ತಾಮಸರು ಪ್ರೇತ ಭೂತಗಳನ್ನು ಪೂಜಿಸುತ್ತಾರೆ. (ಗೀತೆ ೧೭-೪) 
ರಾಜಸ ಗುಣದವರು ಕರ್ಮಠರು, ಮನಸ್ಸಿನ ಯೋಜನೆಗಳನ್ನು ಹಾಕಿಕೊಂಡು ಅದನ್ನು 
ಸಾಧಿಸಲು ಪ್ರಯತ್ನಿಸುತ್ತಾರೆ. ಆದುದರಿಂದ ಯಕ್ಷ ರಾಕ್ಷಸರನ್ನು ಆರಾಧಿಸುತ್ತಾರೆ. 
ತಾಮಸರು ಅಭಿಚಾರಕರ್ನದಲ್ಲಿ ತೊಡಗಿರುತ್ತಾರೆ. ಭೂತ ಪ್ರೇತಗಳನ್ನು ನಂಬುತ್ತಾರೆ. 
ಭಗವದ್ಗೀತೆಯಲ್ಲಿ ತಾಮಸರ ಕುರಿತು ಬ೦ದಿರುವ ಮತ್ತೊಂದು ವಿಷಯ ಗಮನಾರ್ಹ. 
ಸತ್ತ, ರಜ, ತಮಗುಣಗಳು, ಆತ್ಮಜ್ಞಾನದಿಂದ ತಿಳಿಯುವ ಜ್ಞಾನ ಸಾತ್ವಿಕ ಜ್ಞಾನ. 
ಯಾವ ಬೇರೆ ಬೇರೆ ತರಹದ ಪ್ರಾಣಿಗಳಲ್ಲಿ ಬೇರೆ ಬೇರೆ ಆತ್ಮರುಗಳು ಇದ್ದಾರೆ 
ಎ೦ದು ತಿಳಿಯುತ್ತದೋ ಅದು ರಾಜಸ ಜ್ಞಾನವೆಂದು ಹೇಳುತ್ತಾರೆ. ತಾಮಸರು 
ತತ್ವಾರ್ಥರಹಿತರು. ಅಧಮ ಅಧಿಕಾರಿಗಳು ಆತ್ಮ ತತ್ವವನ್ನು ಗುರುತಿಸುವುದಿಲ್ಲ. ರಾಜಸ 
ಅಹಂಕಾರದಿಂದ ಕೂಡಿರುತ್ತದೆ. ಭೋಗದ ಇಚ್ಛೆಯಿರುತ್ತದೆ. ತಾಮಸರು ದೇಹವನ್ನು 
ಕುಂದಿಸುತ್ತಾರೆ. 


ತಾಮಸರು ದೇಹವನ್ನು ಕುಂದಿಸುತ್ತಾರೆ ಎಂಬ ಅಂಶ ಗಮನಾರ್ಹ. ಜೈನಧರ್ಮದಲ್ಲಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೫೬ 


ತಪೋಧನರು ದೇಹವನ್ನು ಕು೦ದಿಸುತ್ತಾರೆ. ಭಗವದ್ಗೀತೆಯ ಪ್ರಕಾರ ಯಾರು ದೇಹವನ್ನು 
ಕುಂದಿಸುತ್ತಾ ರೋ ಅವರು ತಾಮಸರು. 
ಕಾಮಜನಕ ತಮೋಗುಣಕ್ಕಿಂತ ರಜಸ್ಸು, ಅರ್ಥಕಾರಕ ರಜೋಗುಣಕ್ಕಿಂತ ಸತ್ವ 
ಶ್ರೇಷ್ಠವಾಗಿದೆ. ಸತ್ವವು ಧರ್ಮಜನಕವಾಗಿದೆ. ಅರ್ಥಕಾಮಗಳು ಧರ್ಮದಿಂದ 
ನಿರಾಬಾಧವಾಗಿ ಬರುವುವು ಎ೦ದು ಮನು ಹೇಳುತ್ತಾನೆ. ಅವನ ಪ್ರಕಾರ ಸತ್ವಗುಣಯುಕ್ತರು 
ದೇವತ್ವವನ್ನು, ರಜೋಗುಣ ಪ್ರಧಾನರು ಮನುಷ್ಯತ್ವವನ್ನು, ತಾಮಸಿಗಳು ಪ್ರಾಣಿಜನ್ಮವನ್ನು 
ಹೊಂದುತ್ತಾರೆ. 
ವಿವರಗಳಿಗೆ ನೋಡಿ: ಚಕ್ರಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ್ಮೃತಿ ೧೨-೩೮ 
ಡಿ.ವಿ.ಜಿ ೧೯೯೬ ಭಗವದ್ಗೀತೆ-೧೪-೪೩೬: ೩೮; ೪೪೪-೪೮ 


೬.೨೧. ರತ್ನತ್ರಯ 

ಜೀವಾದಿನವ ಪದಾರ್ಥದೊ 

ಳಾವಗಮಟ*ಯೆನೆ ಮಾಡು ಮೂಢ ತ್ರಯದೊಳ್‌ 

ಭಾವಮೆನೆ ಬಿಸುಡು ಬೆಳಗುಗು 

ಮೀ ವಿಧದಿಂ ನೆಗಟ* ನಿನ್ನದ ದರ್ಶನರತ್ನಂ ॥ (ಆದಿಪುರಾಣ ೫-೫೬) 

ಮೋಕ್ಷ ಪಡೆಯಲು ಸಾಧನವಾದ ಮೂರು ರತ್ನಗಳು. ಸಮ್ಯಗ್ಬರ್ಶನ 
(ತೀರ್ಥಂಕರರಲ್ಲಿಯೂ ಅವರು ಬೆಳಗಿದ ಆಗಮಗಳಲ್ಲಿಯೂ ಗುರುಗಳಲ್ಲಿಯೂ 
ಪೂರ್ಣವಾದ ನಂಬಿಕೆ), ಸಮೃಕ್‌ಜ್ಞಾನ (ಸಮ್ಯಗ್ಗರ್ಶನದಿಂದ ಕಂಡು ಗಹಿಸಿದುದನ್ನು 
ಸ್ವಲ್ಪವೂ ಸ೦ಶಯವಿಲ್ಲದಂತೆ ಚೆನ್ನಾಗಿ ತಿಳಿಯುವುದು), ಸಮೃ್ಮಕ್ಷಾರಿತ್ರ (ಸಮ್ಯಕ್‌ ಜ್ಞಾನವು 
ಪ್ರಾಪ್ತವಾದ ಮೇಲೆ ಸಾಧಕನು ಅವಲಂಬಿಸುವ ಸದಾಚಾರ). 

ಜೀವಾದಿ ಒಂಬತ್ತು (ಜೀವ, ಅಜೀವ, ಆಸ್ತವ, ಬಂಧ, ಸ೦ವರ, ನಿರ್ಜರೆ, 
ಮೋಕ್ಷ. ಪುಣ್ಯ, ಪಾಪ) ಪದಾರ್ಥಗಳಲ್ಲಿ ನಂಬಿಕೆಯಿಡಬೇಕು. ದೇವತಾ ಮೂಢ, 
ಲೋಕ ಮೂಢ, ಮಿಥ್ಯಾ ಮೂಢಗಳಲ್ಲಿ ನಂಬಿಕೆಯಿಡಬಾರದು. ಹೀಗೆ ಮಾಡಿದಾಗ 
ಮಾತ್ರ ಸಮ್ಮಗ್‌ ದರ್ಶನವು ದೊರೆಯುವುದು. 

ದರ್ಶನ ಎಂದರೆ ಶುದ್ಧಸ್ತಭಾವದ ಅವಲೋಕನೆ, ಜ್ಞಾನ ಎಂದರೆ ಶುದ್ಧ ಸ್ವಭಾವವನ್ನು 
ಪ್ರತ್ಯಕ್ಷ ತಿಳಿದುಕೊಳ್ಳುವುದು ಮತ್ತು ಚಾರಿತ್ರವೆಂದರೆ ಶುದ್ದಸ್ತಭಾವದಲ್ಲಿ ಸ್ಥಿರವಾಗಿರುವುದ 
ರಿಂದಲೇ ಸಾಧ್ಯದ ಸಿದ್ದಿಯಾಗುತ್ತದೆ - ಇದೇ ಮೋಕ್ಷಮಾರ್ಗವಿದೆ ಬೇರೆಯಿಲ್ಲ 
ಎ೦ದು ಸಮಯಸಾರದಲ್ಲಿ ಬರುತ್ತದೆ. 

ಜೈನ ಮತವು ದೇವರುಗಳು ಅಸ್ತಿತ್ವವನ್ನು ಮಾನ್ಯ ಮಾಡಿದರೂ ಅವು ಜಿನನಿಗಿಂತ 
ಕೆಳ ಹಂತದವು. ಬೌದ್ಧ ಮತವು ವರ್ಣ ವ್ಯವಸ್ಥೆಯನ್ನು ಖಂಡಿಸಿದಂತೆ ಜೈನವು 
ಖಂಡಿಸಲಿಲ್ಲ. ಹಿಂದಿನ ಜನ್ಮದ ಪಾಪ ಅಥವಾ ಪುಣ್ಯ ಕಾರ್ಯಗಳಿಗೆ ಅನುಗುಣವಾಗಿ 
ಮನುಷ್ಯನು ಮೇಲು ಅಥವಾ ಕೀಳು ವರ್ಣದಲ್ಲಿ ಹುಟ್ಟುತ್ತಾನೆ ಎಂಬುದು ಮಹಾವೀರನ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೫೭ 


ಅಭಿಪಾಯ. ಅವನು ಚಂಡಾಲನಲ್ಲಿಯೂ ಮಾನವೀಯ ಮೌಲ್ಯಗಳನ್ನು ಕಾಣುತ್ತಾನೆ. 


ಹ 


ಶುದ್ಧವೂ, ಉದಾತ್ತವೂ ಆದ ಜೀವನ ನಡೆಸಿದರೆ ಕೀಳು ಜಾತಿಯವರು ಸಹ 


ಮುಕರಾಗುತಾರೆ ಎಂಬುದು ಅವನ ಅಭಿಪ್ರಾಯ. ಜೈನಮತದ ಪ್ರಮುಖ ಗುರಿ 
ಪ್ರಾಪಂಚಿಕ ಬ೦ಧನಗಳಿ೦ದ ಮುಕ್ತಿ ಗಳಿಸುವುದು. ಅದಕ್ಕೆ ಯಾವ ಸಂಸ್ಕಾರ ಕ್ರಿಯೆಯ 
ಅಗತ್ಯವೂ ಇಲ್ಲ. ಸುಜ್ಞಾನ, ಸದ್ದಿಶ್ವಾಸ ಹಾಗೂ ಸತ್ಕಾರ್ಯಗಳಿಂದ ಮನುಷ್ಯನು ಮುಕ್ತಿ 
ಗಳಿಸಬಹುದು. ಅವು ಮೂರನ್ನು ಜೈನ ಮತದ ತ್ರಿರತ್ನಗಳು ಎಂದು ಭಾವಿಸಲಾಗಿದೆ. 

ವಿವರಗಳಿಗೆ ನೋಡಿ: ಆರ್‌.ಎಸ್‌. ಶರ್ಮ ೨೦೦೭ ಪ್ರಾಚೀನ ಭಾರತ ಪುಟ. €೬ 


ಹಿಮ್ಮತಲಾಲ ಜೇಠಾಲಾಲ ಶಾಹ (ಮೂಲ) ಶ್ರೀ ಎಂ. ಬಿ. ಪಾಟೀಲ ೨೦೦೪ ಸಮಯಸಾರ ಪುಟ. ೫: 


೬.೨೨. ರಸವದಲಂಕಾರ 

ಒ೦ಬತ್ತು ಬಗೆಯ ರಸಗಳು ಮನದಟ್ಟಾಗುವಂತೆ ನಿರೂಪಿಸುವ ವಚನವಿರಚನೆ 
“ರಸವದಲಂಕಾರ' ಎಂದು ಕವಿರಾಜಮಾರ್ಗಕಾರನು ಹೇಳುತ್ತಾನೆ. ಇಲ್ಲಿ ನವರಸಗಳನ್ನು 
ಹೇಳುವುದು ಗಮನಾರ್ಹವಾಗಿದೆ. 

(ಕವಿರಾಜ ಮಾರ್ಗ ೩, -೧೮೭-೧೮೮) 

ಇದರ ವಿವೇಚನೆಯನ್ನು ಎಂ.ವಿ.ಸೀತಾರಾಮಯ್ಯ ಹೀಗೆ ಮಾಡಿದ್ದಾರೆ: 
ಮಾರ್ಗಕಾರನು ಇಲ್ಲಿ ಒಂಬತ್ತು ರಸಗಳನ್ನು ಹೆಸರಿಸಿರುವುದು ಗಮನಾರ್ಹ: 
"ಮಾರ್ಗದ್ವಿತಯ ಗತಿಗಳಂ ಬೆರಸಿ ಪೇಟೌರಸವಿಶೇಷದೊಳ್‌' ಎಂದು ಹೇಳುವಾಗಲೂ 
ಪಾಠಕರ ಪ್ರತಿಯಲ್ಲಿ, "ಮರ್ದಿಸು(ವು)ವನೆ(ವೆ)ನೆ' ಎಂದು ತಿದ್ದುಪಡಿಯಿಂದ ಕೂಡಿದ 
ಪಾಠದಿಂದ ನಾವು "-ಸುವುವವೆನೆ' ಎಂಬ ಪಾಠವನ್ನು ಅಂಗೀಕರಿಸಿದ್ದಾಗಿದೆ. ಮದ್ರಾಸು 
ಪ್ರತಿಯಲ್ಲಿ “ಮರ್ದಿಸುವವನೆನೆ' ಎಂದು ಪಾಠವಿದೆ. ಯಾವ ಪಾಠದಲ್ಲಿಯೂ ಅರ್ಥ 
ಸರಿಯಾಗಿ ಹೊಂದುವುದಿಲ್ಲ. ಆದ್ದರಿಂದ, “ಮರ್ದಿಸವವುವೆನೆ' (ಮರ್ದಿಸವು4ಅವು+ಎನೆ) 
ಎ೦ದು ಅತ್ಯಲ್ಲವಾದ ಮಾರ್ಪಾಟು ಮಾಡಿಕೊಂಡರೆ ಮೇಲು. 

ಅವನು ಒಂಬತ್ತು ರಸಗಳ ವಿಚಾರವನ್ನು ಪ್ರಸ್ತಾವಿಸಿರುವುದನ್ನು ಇಲ್ಲಿ ಸ್ಫರಿಸಬಹುದು. 
ಭರತಮುನಿ ತನ್ನ "ನಾಟ್ಯಶಾಸ್ತ್ರ'ದಲ್ಲಿ ಎಂಟು ರಸಗಳನ್ನು ಮಾತ್ರ ಪ್ರತಿಪಾದಿಸಿದ್ದಾನೆ. ಆ 
ಗ್ರಂಥದ ಕೆಲವು ಮಾತೃಕೆಗಳಲ್ಲಿ ಶಾಂತರಸವನ್ನು ಹೇಳುವ ಭಾಗ ಪ್ರಕ್ಷಿಪ್ತವೆ೦ದು 
ಎದ್ವಾಂಸರ ಮತ. 'ಅಷ್ಟರಸಾಶ್ರಯವಾದ ನಾಟಕಾಭಿನಯದ ಪ್ರಸಕ್ತಿ ಕಾಳಿದಾಸನ 
“ಎಕ್ರಮೋರ್ವಶಿಯ'ದಲ್ಲಿ ಬರುತ್ತದೆ. "ಅಮರಕೋಶ'ದಲ್ಲಿಯೂ ಎಂಟೇ ರಸಗಳ 
ಉಲ್ಲೇಖವಿದೆ. ಮಾರ್ಗಕಾರನು ಬಹುಮಟ್ಟಿಗೆ ದಂಡಿಯನ್ನು ಅನುಸರಿಸಿರುವನಷ್ಟ 
ದಂಡಿ ರಸವದಲಂಕಾರವನ್ನು ನಿರೂಪಿಸುವಲ್ಲಿ ದೃಷ್ಟಾಂತಪೂರ್ವಕ ರಸಗಳ ಹೆಸರುಗಳನ್ನು 
ಹೇಳಿದ್ದಾನೆ: ಆದರೆ ಅವನು ಶಾಂತರಸದ ಹೆಸರನ್ನೂ ಎತ್ತಿಲ್ಲ. ಈಗ ತಿಳಿದುಬ೦ದಿರುವ 
ಮಟ್ಟಿಗೆ ಸಂಸ್ಕೃತ ವಾಜ್ಮಯದಲ್ಲಿ ಶಾಂತರಸದ ಉಲ್ಲೇಖ ಮೊದಲಿಗೆ ಬಂದಿರುವುದು 
ಉದ್ಭಟನ "ಕಾವ್ಯಾಲಂಕಾರ ಸಂಗ್ರಹ'ದಲ್ಲಿ. ಭಾಮಹನನ್ನು ಅನುಸರಿಸಿರುವ ಉದ್ಭಟನ 


ಹಳಗನ್ನಡ ಸಾ೦ಸ್ಕೃತಿಕ ಪದಕೋಶ /೫೫೮ 


ಕಾಲ ಕ್ರಿಶ. ಸು. ೭೭೬-೮೦೭ (ಎಂದರೆ ನೃಪತುಂಗನು ಪಟ್ಟಕ್ಕೇರುವುದಕ್ಕಿಂತ ಆರೇಳು 
ವರ್ಷ ಮುಂಚಿನದು). ಭಾಮಹನು ಕೂಡ "ರಸವದ್‌' ಅಲಂಕಾರದ ವಿಷಯವನ್ನು 
ಹೇಳುವಾಗ "ರಸವದ್‌ ದರ್ಶಿತ ಸ್ಪಷ್ಟಶೃಂಗಾರಾದಿ ರಸಂ” (ಶೃ೦ಗಾರಾದಿ ರಸಗಳು 
ಎಲ್ಲಿ ಸ್ಪಷ್ಟ ಗೋಚರಗಳೋ ಅಲ್ಲಿ "ರಸವತ್‌' ಎಂಬ ಅಲಂಕಾರವಿರುವುದು ಎಂದು 
ಒಟ್ಟಿನ ಮೇಲೆ ಹೇಳಿರುವನೇ ಹೊರತು, ರಸಗಳ ಸಂಖ್ಯೆಯನ್ನಾಗಲಿ ಶಾಂತರಸದ 
ಹೆಸರನ್ನಾಗಲಿ ತಿಳಿಸಿಲ್ಲ. “ಉದ್ಭಟನ ನಿರೂಪಣೆಯನ್ನು ನೋಡಿಕೊಂಡು ಈತನು( 
ಎಂದರೆ, ಮಾರ್ಗಕಾರನು) ಬರೆದನೆಂದು ಹೇಳಲು ಸಾಕಾದಷ್ಟು ಆಧಾರವಿಲ್ಲ” ಎಂದೂ 
“ಶಾಂತರಸ”'ದ ಚರಿತ್ರೆಯನ್ನು ನೆನೆದರೆ, ಇಲ್ಲಿ ಅದು ಹೊಸದಾಗಿ ಸೇರಿರುವುದಕ್ಕೆ ಈ 
ಗ್ರಂಥಕಾರನು ಜೈನನಾಗಿದ್ದುದು ಕಾರಣವಾಗಿರಬಹುದೆನ್ನಿಸುತ್ತದೆ” ಎಂದೂ ಪ್ರೊ. 
ತೀ.ನಂ.ಶ್ರೀ. ಅಭಿಪ್ರಾಯಪಟ್ಟಿದ್ದಾರೆ. (ಭಾ.ಕಾ.ಮೀ., ಮೊದಲ ಮುದ್ರಣ: ಪು. ೪೪೧). 
ಮಾರ್ಗಕಾರನು ಜೈನನಾಗಿದ್ದುದರ ಜೊತೆಗೆ, ಕ್ರಿಶ. ೫ನೆಯ ಶತಮಾನದ 
'ಅನುಯೋಗದ್ವಾರಸೂತ್ರ'ವೆಂಬ ಪ್ರಾಕೃತ ಜೈನಧರ್ಮ ಗ್ರಂಥವನ್ನು ಈ ವಿಚಾರದಲ್ಲಿ 
ಅನುಸರಿಸಿರಬಹುದೆಂದು ಊಹಿಸಬಹುದಾಗಿದೆ. ಆ ಗ್ರಂಥದಲ್ಲಿ "ಶಾಂತರಸ'ವನ್ನು 
“ಪ್ರಶಾಂತ' ಎಂಬ ನಾಮಾಂತರದಿಂದ ಕರೆದಿದೆ. 

ರಸದ್ಯೋತಕ ವಚನ ವಿರಚನೆಯನ್ನು ವಿವರಿಸುವಾಗ, "ಪ್ರಸನ್ನ ಗಂಭೀರತರೋಕ್ತಿಯಿಂ 
ಪ್ರಕಟಮಕ್ಕೆ ರಸಂ ಸತತಂ ಪ್ರಶಾಂತದಂ' ಎಂದು ಹೇಳಿ "ಶಾಂತ'ವನ್ನು "ಪ್ರಶಾಂತ' 
ಎಂದು ಹೆಸರಿಸಿರುವುದು ಈ ಊಹೆಗೆ ಬೆಂಬಲ ನೀಡುತ್ತದೆ. ಪದ್ಮದ ಛಂದಸ್ಸಿನ 
ನಿರ್ಬಂಧಕ್ಕೆ ಒಳಗಾಗಿ ಹೀಗೆ ಪದಪ್ರಯೋಗ ಮಾಡಿರಬಹುದು ಎಂಬ ಆಕ್ಷೇಪಕ್ಕೂ 
ಅವಕಾಶವಿದೆ. 

ದಂಡಿ "ರಸವದ್‌ ರಸಪೇಶಲಂ'(ರಸಮಯವಾಗಿ ಕೋಮಲವಾಗಿರುವುದು 
ರಸವದಲಂಕಾರ) ಎಂದಿಪ್ಪೇ ಹೇಳಿ (೨-೨೭೫) ಮುಂದೆ ಸಾಗಿ, ರಸವದಲಂಕಾರದ 
ಕೆಲವು ದೃಷ್ಟಾಂತಗಳನ್ನು ಕೊಟ್ಟು ವಾಚ್ಕಸ್ಮಗ್ರಾಮ್ಕತಾಯೋನಿರ್ಮಾಧುರ್ಯೇ ದರ್ಶಿತೋ 
ರಸಃ ಇಹ ತೃಷ್ಟ ರಸಯತ್ತಾ ರಸವತ್ತಾ ಸ್ಮೃತಾ ಗಿರಾ೦ (ಮಾಧುರ್ಯ ಗುಣದಲ್ಲಿ 
ಕಂಡುಬರುವ ಮಾತಿನ ರಸವು ಅಗ್ರಾಮ್ಯತೆಯಲ್ಲಿಯೆ ಜನ್ಮ ತಾಳುತ್ತದೆ; ಆದರೆ ಇಲ್ಲಿ 
ಅಷ್ಟರಸಾಯತ್ತವಾದ ನಿರೂಪಣೆಯೆ ರಸವದ್‌ ಅಲಂಕಾರ?) ಎಂದು ಹೇಳಿ 
ರಸವದಲಂಕಾರ ನಿರೂಪಣೆಯನ್ನು ಮುಗಿಸಿದ್ದಾನೆ. ಮಾರ್ಗಕಾರನು "ಗುಣ'ಗಳಿಗೆ 
ರಸಪರತ್ವವನ್ನು ಹೇಳುವ ಕಲ್ಪನೆಗೆ ಇಲ್ಲಿ ಸೂಚನೆ ಇರುವಂತೆ ಕಂಡುಬರುತ್ತದೆ. 
ಗುಣವು ರಸವ್ಯಂಜಕವಾಗಬಲ್ಲದೆಂದು ಮಾರ್ಗಕಾರನ ಅಭಿಪ್ರಾಯ ಎಂದು 
ಗ್ರಹಿಸಬಹುದು. (ಎಂದರೆ, ಅಲ್ಲಿ ರಸವು ವ್ಯಂಗೃವಾದಂತಾಯಿತು). ದಂಡಿಯ ದೃಷ್ಟಿಯಲ್ಲಿ 
ಇದು "ರಸವದಲಂಕಾರ'ವಲ್ಲ. ಗುಣಾಶ್ರಿತವಾಗಿರದೆ, "ರಸಮಯವಾಗಿರುವ ವಚನ'ವೆ 
“ರಸವದಲಂಕಾರ'. ಲಕ್ಷ್ಮ ಪದ್ಮಗಳಲ್ಲಿಯೂ 'ರಸವದ್ದಚಃ', "'ರಸವತ್ತಂ ಗಿರಾಂ' ಎಂಬ 
ಉಕ್ತಿಗಳು ಬರುತ್ತವೆ. ಇವನ್ನೆಲ್ಲ ಅನುಲಕ್ಷಿಸಿಯೇ ಮಾರ್ಗಕಾರನು, “ಇಹತ್ವಷ್ಟರಸಾಯತ್ತಾ 
ರಸವತ್ತಾ ಸ್ಮೃತಾ ಗಿರಾಮ್‌' ಎಂಬ ದಂಡಿಯ ವಾಕ್ಕವನ್ನೇ "ನವವಿಧರಸಂಗಳಂ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೫೯ 


ಮನಕೆ ವರೆ ನಿರೂಪಿಸುವ ವಚನವಿರಚನೆ' ಎಂದು ಸ್ಫುಟಗೊಳಿಸಿ “ಅಷ್ಟರಸ'ವನ್ನು 
“ನವರಸ'ವಾಗಿ ಮಾಡಿದ್ದಾನೆ. 


೬೨೩. ರಸವಿದ್ಯೆ 
ತಾಂತ್ರಿಕ ಕೈ ಬರಹಗಳಂತೆಯೇ ಧಾತುವಿದ್ಯ ಹಾಗೂ ದೀರ್ಫಾಯುಷ್ಯವನ್ನು 
ಒದಗಿಸುವ (ರಸಾಯನ) ಪಾದರಸದ ಮದ್ದುಗಳನ್ನು ಕುರಿತಾದ ಎಲ್ಲಕ್ಕೂ ಹಳೆಗಾಲದ 
ಸಂದರ್ಭಗಳನ್ನು ನಮಗೆ ಒದಗಿಸುತ್ತದೆ. "ಮಂತ್ರ ಸಾಧನ' ಎನ್ನುವುದು (ಮಂತ್ರಗಳ 
ಸಾಧನೆಯನ್ನು ಕೈಕೊಳ್ಳುವುದು) ಒಂದು ವಿಶಿಷ್ಠವಾದ ತಾಂತ್ರಿಕ ಪದವಾಗಿದೆ. ಬಾಣನ 
ಕಾಲದವರೆಗೆ ತಾಂತ್ರಿಕ ಪೂಜಾ ಪದ್ಧತಿಯು ಪೂರ್ತಿ ಬೆಳದಿತ್ತಲ್ಲದೆ ಅದು ದಕ್ಷಿಣ 
ಭಾರತದಲ್ಲಿ ಎದ್ದು ಕಾಣುವ ಹಾಗೆ ಕೇಂದ್ರಿತಕೃತಗೊಂಡಿತ್ತೆಂಬುದು ಈ ನಿಜ 
ಸಂಗತಿಗಳಿಂದ ಕಂಡುಬರುತ್ತದೆ. 
ಇದಕ್ಕೆ ಪೂರಕವಾಗಿ ಕರ್ಣಾಟಕ ಕಾದಂಬರಿಯಲ್ಲಿ ಬರುವ ವಿವರಗಳನ್ನು 
ಗಮನಿಸಬಹುದು. (ಕರ್ಣಾಟಕ ಕಾದಂಬರಿ ೮-೨ ರಿಂದ ೫) 
ವಿವರಗಳಿಗೆ ನೋಡಿ: ಡೇವಿಡ್‌. ಎನ್‌. ಲಾರೆಂಜೆನ್‌ ೨೦೦೫ 
ಕಾಪಾಲಿಕರು ಮತ್ತು ಕಾಳಾಮುಖರು ಪುಟ. ೨೫ 
ರಸವಿದ್ಧಯು ತಾಂತ್ರಿಕರ ವಿದ್ಯೆಗಳಲ್ಲಿ ಒಂದು ಕಡವ ಶಂಭು ಶರ್ಮ ೧೯೫೫ ಗೋರಕ್ಷ ಸಿದ್ಧಾಂತ ಸಂಗ್ಗಹಿ 


೬.೨೪. ರಸವಿಶೇಷಗಳು 
ಬಗೆದು ಮಾರ್ಗದ್ವಿತಯಗತಿಗಳಂ 
ಪ್ರಗುಣಗುಣಗಣೋದಯಕರ್ಕಳ್‌ ವಿತರ್ಕದಿಂ 
ಸೊಗಯಸುವಂತು ವಚನರಚನೆಯಿಂ 
ನೆಗಟ್ಟೆರೆ ಬೆರಸಿ ಪೇಟ್‌ ರಸವಿಶೇಷದೊಳ್‌ (ಕವಿರಾಜಮಾರ್ಗಂ ೨-೯೮) 


ವೀರರಸಂ ಸ್ಪಟೋಕ್ಷಿಯಿನುದಾರತಮಂ ಕರುಣಾರಸಂ ಮೃದೂ 
ಚ್ಹಾರಣಯಿ೦ದಮದ್ಭುತರಸಂ ನಿಬಿಡೋಕ್ಕಿಗಳಿ೦ದಮಲ್ರೆ ಶೃಂ 

ಗಾರರಸಂ ಸಮಂತು ಸುಕುಮಾರತರೋಕ್ಷಿಗಳಿಂ ಪಸನ್ನಗಂ 
ಭೀರತರೋಕ್ಕಿಯಿಂ ಪ್ರಕಟಮಕ್ಕೆ ರಸಂ ಸತತಂ ಪ್ರಶಾಂತ (ದಾ)ಂ 

(ಕವಿರಾಜಮಾರ್ಗಂ ೨-೯೯) 

ಉತ್ಸವದಿಂದೆ ಹಾಸ್ಕರಸಮಾ ಮಧುರೋಕ್ತಿಗಳಿಂದಮಲ್ರೆ ಬೀ 

ಭತ್ಸರಸಾಂತರಂ ಶಿಥಿಲಬಂಧನದಿ೦ದ ಸತತಂ ಭಯಾನಕೋ 

ದ್ಯತ್ಸುರಸಂ ಕರಂ ವಿಷಮ ಬಂಧನದಿಂ ನೃಪತುಂಗದೇವ ಮಾ 
ರ್ಗೋತ್ಸವಮೂರ್ಜಿತೋಕ್ತಿಗಳಿನಕ್ಕತಿರೌದ್ರರಸಂ ರಸಾವಹಂ 


(ಕವಿರಾಜಮಾರ್ಗಂ ೨-೧೦೦) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೬೦ 


ರಸವಿಶೇಷ್ಠ ಅದರಸ್ಪರೂಪ, ರಸಗಳ ಸಂಖ್ಯೆಯ ಕುರಿತು ಕವಿರಾಜಮಾರ್ಗಕಾರನು 
ಮೇಲಿನಂತೆ ವಿವರಿಸಿದ್ದಾನೆ. ಸುಕುಮಾರ ವೃತ್ತಿಗಳಿಂದ ಪ್ರಸನ್ನತೆಯು ಬರುತ್ತದೆ. 
ಉಕ್ತಿಗೂ ರಸಕ್ಕೂ ಇರುವ ಸಂಬಂಧ ಮುಖ್ಯವೆಂದು ಅವನ ವಾದ ಭಾರತೀಯ 
“ಕಾವ್ಯಮೀಮಾಂಸೆಯಲ್ಲಿ ರಸ ಸಿದ್ಧಾಂತವು ಪ್ರಾಚೀನವಾದುದು. ಒ೦ದು ದೃಷ್ಟಿಯಿಂದ 
ರಸ ಸಿದ್ಧಾಂತವನ್ನು ಭಾರತೀಯ ಕಾವ್ಯ ಮೀಮಾಂಸೆಯ ಅಡಿಗಲ್ಲು ಎಂದು 
ಕರೆಯಬಹುದು. ಇದನ್ನು ಭಾರತೀಯ ಆದಿ ಆಲಂಕಾರಿನಾದ ಭರತನೇ ಪ್ರತಿಪಾದಿಸಿದ್ದಾನೆ. 
ಕಾಲಾನಂತರದಲ್ಲಿ ರಸ ಸಿದ್ಧಾಂತದ ಪ್ರಾಮುಖ್ಯತೆಯು ಹೊರಟು ಹೋಗಿ ಅದರ 
ಬದಲು ಗುಣ; ರೀತಿ; ಅಲಂಕಾರ; ಧ್ವನಿ ಮುಂತಾದ ಪ್ರಸ್ಥಾನಗಳು ಬಂದವು. ರಸವೆಂಬ 
ಮಾತು ಪ್ರಾಚೀನವಾದುದು ಎಂಬುದರಲ್ಲಿ ಎರಡು ಮಾತಿಲ್ಲ. "ರಸ' ಎಂಬುದು "ರಸ್‌' 
ಎಂಬ ಮಾತಿನಿಂದ ಬಂದಿದೆ. ರಸ ಎಂದರೆ ರುಚಿನೋಡು ಎನ್ನುವ ಅರ್ಥವಿದೆ. 
ಉಪ್ಪು ಹುಳಿ; ಖಾರ ಮೊದಲಾದ ಷಡಸಗಳು ಇದರಿಂದ ಸಿದ್ದವಾದವುಗಳು. ಇನ್ನೊಂದು 
“ಅರ್ಷ' ಎನ್ನುವ ಧಾತುವಿನಿಂದ ಬಂದಿದೆ. “ಅರ್ಷ' ಎಂದರೆ ಹರಿಯುವಿಕೆ ಎನ್ನುವ 
ಅರ್ಥವಿದೆ. ವನಸ್ಪತಿಗಳಲ್ಲಿ ಹರಿಯುವ ದ್ರವ ಅಥವಾ ಸಾರ; ಸೋಮರಸ ಮುಂತಾದ 
ಅರ್ಥಗಳೂ ಇವೆ. 

ಅಥರ್ವವೇದದಲ್ಲಿಯೂ ರಸವೆ೦ಬ ಮಾತಿನ ಉಲ್ಲೇಖವಿದೆ. ಅದರಲ್ಲಿ ಒಂದು 
ಕಡೆ ಮಂತ್ರತಂತ್ರಾದಿಗಳ ಪರಿಣಾಮವನ್ನು: ಮತ್ತೊಂದು ಕಡೆ ಉನ್ನತ ತತ್ವಚಿ೦ತನೆಯನ್ನು 
ಸೂಚಿಸುತ್ತದೆ. ಅದರಲ್ಲಿ ರಸವೆಂದರೆ ಮಾಧುರ್ಯವೆ೦ಬ ಅರ್ಥವೂ ಬಂದಿದೆ. 

ಉಪನಿಷತ್ತುಗಳಲ್ಲಿಯೂ ರಸವೆಂಬ ಪದದ ಬಳಕೆಯಿದೆ. ರಸವೆಂದರ 
ಸಾರಭೂತವಾದ ತತ್ವವೆ೦ಂಬ ಅರ್ಥವು ಅದರಲ್ಲಿದೆ. ತೈತ್ತೀರಿಯೋಪನಿಷತ್ತಿನಲ್ಲಿ "ರಸೋ 
ವೈ ಸಃ ಎ೦ಬ ಮಾತು ಬರುತ್ತದೆ. ಉಪನಿಷತ್ತಿನ ಪ್ರಕಾರ ಅದೊಂದು ಆನಂದವಾದ 
ಸ್ಥಿತಿಯೂ ಹೌದು. ಭಗವದ್ಗೀತೆಯಲ್ಲಿ ರಸವೆಂದರೆ - ಇಂದ್ರಿಯಗಳನ್ನು ಆಕರ್ಷಿಸುವ 
'ಹಿಯಿಕೆ. ಅದಕ್ಕೂ ರುಚಿಗೂ ಸಂಬ೦ಧವನ್ನು ಕಲ್ಪಿಸಲಾಗಿದೆ. ತರ್ಕ ಮೀಮಾಂಸೆ 
ಮೊದಲಾದ ಶಾಸ್ತ್ರಗ್ರಂಥಗಳಲ್ಲಿಯೂ ರಸವೆಂಬುದಕ್ಕೆ ರುಚಿಯೆಂಬ ಅರ್ಥವು ಬಂದಿದೆ. 
ಉಪ್ಪು ಹುಳಿ, ಖಾರ ಮೊದಲಾದವು ಷಡ್ರಸಗಳು ಕಾವ್ಯಾನುಭವಕ್ಕೆ ಇದನ್ನು 
ಹೋಲಿಸಲಾಗಿದೆ. ರಾಮಾಯಣದಲ್ಲಿಯೂ ರಸದ ಉಲ್ಲೇಖವಿದೆ. 

ರಸವನ್ನು ಭರತನು ಪ್ರಸ್ತಾಪಿಸಿರುವುದು ಮಾನಸಿಕ ವಿಶ್ಲೇಷಣೆಯ ಹಿನ್ನೆಲೆಯಲ್ಲಿ 
ಪ್ರೇಕ್ಷಕನ ಮೇಲೆ ನಾಟಕವೊ೦ದು ಬೀರುವ ಪ್ರಭಾವ ಮತ್ತು ಅನುಭವವು ಭರತನ 
ರಸಸೂತ್ರದಲ್ಲಿ ಮುಖ್ಯವಾದುದು. ಅನಂತರ ಅಭಿನವಗುಪ್ತನು ಭರತನ ರಸಸೂತ್ರದ 
ಕುರಿತು ವಿವರವಾಗಿ ಚರ್ಚಿಸಿದ. 

ರಸಗಳ ಕುರಿತಂತೆ ಕವಿರಾಜಮಾರ್ಗಕಾರನು ಹೀಗೆ ವಿವರಿಸಿದ್ದಾನೆ. 

ಭರತನಿಗೆ ರಸದ ಪ್ರಶ್ನೆ ಪೂರ್ತಿಯಾಗಿ ಪ್ರಯೋಗಿಕವಾದುದು ಮತ್ತು ಅದು 
ನಾಟಕದ ಅಂಗಾಂಶಗಳ ಪೂರ್ಣ ವಿಶ್ಲೇಷಣೆಯ ಆಧಾರದ ಮೇಲೆ ನಿಂತಿದೆ. ಈ 
ಅಂಶಗಳು ನಾಟಕದಲ್ಲಿ ಸಂಯೋಜಿತವಾದಾಗ ಹೇಗೆ ರಸದಲ್ಲಿ ಪರ್ಯವಸಾನವಾಗುತ್ತದೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೬೧ 


ಎನ್ನುವುದು ಭರತನಿಂದ ರಸಸೂತ್ರ ಎ೦ಬ ಸೂತ್ರದಲ್ಲಿ ಹೇಳಲ್ಪಟ್ಟಿದೆ. ಆ ಸೂತ್ರ ಹೀಗಿದೆ: 

“ವಿಭಾವಾನುಭಾವ - ವ್ಯಭಿಚಾರಿ - ಸಂಯೋಗಾತ್‌ ರಸನಿಷ್ಣತ್ತೀ” 

ಗುರಿಯೊಂದನ್ನು ಸಾಧಿಸುವ ದಿಕ್ಕಿನಲ್ಲ ಸಾಗಿರುವ ಕ್ರಿಯಾಸರಣಿಯೊಂದರ ಮುಖ್ಯ 
ಮೂಲ ಒಂದು ಭಾವವಾಗಿರುತ್ತದೆ ಎಂಬುದನ್ನು ನಾವು ನಿಜಜೀವನದಲ್ಲಿ ಕಾಣುತ್ತೇವೆ. 
ಅದು ಒಂದು ಸಂದರ್ಭದಿಂದ ಒಂದು ಕೇಂದದ ಕಡೆಗೆ ಪ್ರಜೋದಿತವಾಗುತ್ತದೆ. 
ಆದ್ದರಿಂದ ಆ ಸಂದರ್ಭವನ್ನು ಆ ಭಾವದ ಕಾರಣ ಎಂದು ಪರಿಗಣಿಸಲಾಗಿದೆ. ಈ 
ಭಾವವು ಗುರಿಮುಟುವವರೆಗೆ ಇರುತ್ತದೆ. ಕಣ್ಣು ಮತ್ತು ಹುಬ್ಬುಗಳ ವಿಲಕ್ಷಣ ಚಲನಗಳು, 
ಮುಖದ ಬಣ್ಣದ ವ್ಯತ್ಯಾಸ, ಪ್ರೇಮದ ಸಾಮಾನ್ಯ ವರ್ತನೆಯಲ್ಲಿ ಆರ್ದ್ರತೆ ಮೊದಲಾದ 
ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳ ಮೂಲಕ ಈ ಭಾವವು ತನ್ನನ್ನು 
ಅಭಿವ್ಯಕ್ತಗೊಳಿಸಿಕೊಳ್ಳುತ್ತದೆ. ಆದ್ದರಿಂದ ಈ ಬದಲಾವಣೆಗಳು ಆ ಭಾವದ ಪರಿಣಾಮ 
ಗಳು. ಆ ಸ್ಥಾಯಿಭಾವದ ಜೊತೆಯಲ್ಲಿ ನಿರ್ವೇದ, ಗ್ಲಾನಿ ಮೊದಲಾದ ಕೆಲವು 
ಕ್ಷಣಿಕಭಾವಗಳು ಬರುತ್ತವೆ. ಅವುಗಳನ್ನು ಸಹಚಾರಿಭಾವಗಳೆಂದು ಪರಿಗಣಿಸಿದೆ. 
ನಿಜಜೀವನದಲ್ಲಿ ಆಗುವುದು ಇದೇ. 

ಆದರೆ ರಂಗದ ಮೇಲೆ ಪ್ರದರ್ಶಿತವಾಗಿ, ಪ್ರೇಕ್ಷಕನಿಂದ ಅನುಭೂತವಾಗುವ 
ಸ್ಥಾಯಿಭಾವದ ವಿಷಯದಲ್ಲಿ ನಾಟಕದ ನಾಯಕನ ಪಾತ್ರವನ್ನು ವಹಿಸಿರುವ ನಟನು 
ಎದುರಿಸುವ ಸನ್ನಿವೇಶವನ್ನು ಅವನ ಭಾವದ ಕಾರಣವೆಂದು ಹೇಳಲಾಗದು. ಅಂತೆಯೇ 
ಪ್ರೇಕ್ಷಕನು ಅನುಭವಿಸುವ ಭಾವವು ಆ ಸನ್ನಿವೇಶದಿಂದ ಜನಿಸಿದ್ದೆಂದು ಹೇಳಲಾಗದು. 
ನಟನಿಗಾಗಲಿ, ಪ್ರೇಕ್ಷಕನಿಗಾಗಲಿ ಆ ಸನ್ನಿವೇಶವು ಪ್ರದರ್ಶಿತವಾಗುವುದಿಲ್ಲ. 

ನಾಗವರ್ಮನು ಕರುಣ: ವೀರ: ರೌದ್ರ: ಅದ್ಭುತ; ಹಾಸ್ಯ: ಬೀಭತ್ಸ; ಭಯಾನಕ 
ಮುಂತಾದ ರಸಗಳ ಕುರಿತು ಹೇಳಿ ರಸಗಳಿಗೂ ಬಣ್ಣಗಳಿಗೂ ಸಂಬಂಧವನ್ನು 
ವಿವರಿಸಿದ್ದಾನೆ. 

ವೀರಂ ಗೌರಂ ರೌದಮ 

ದಾರಕಂ ಪೀತಮದ್ಭುತಂ ಶ್ಯಾಮಂ ಶೃ೦ | 

ಗಾರಂ ಶ್ರೇತಂ ಹಾಸ್ಕಂ 

ಕಾರುಣ್ಯಂ ಧೂಮಸಿತಮುಟಿದುವವೆರಡುಂ ॥ (ಸೂತ್ರಂ ೨೦೮) 

ಭಾರತಿಯ ಕೊಂಕು ಸತ್ವೋ 

ದಾರತೆ ಸರಸಾರ್ಥಮುದ್ಧತ ಸ್ಥಿತಿಯಿವಜೆಂ 

ಭಾರತಿ ಸಾತ್ವತಿ ಕೈಶಿಕಿ 

ಯಾರಭಟಿಯೆನಿಪ್ಪ ವೃತ್ತಿಗಳ್‌ ನಾಲ್ಕಕ್ಕುಂ. (ಸೂತ್ರಂ ೨೦೯) 

ವೀರಗೌರ, ಅದ್ಭುತ ಪೀತ, ಶ್ಯಾಮ (ಕಪ್ಪು) ಬಿಳಿ + ಹಾಸ್ಯ, ಕರುಣ - ಧೂಮ 
ಎಂದು ಹೆಸರಿಸಿ ಭಾರತಿ, ಸಾತ್ವಕಿ, ಕೈಶಿಕಿ, ಆರಭಟಿಯನಿಪ್ಪ ನಾಲ್ಕು ವೃತ್ತಿಗಳ ಕುರಿತು 
ಹೇಳಿದ್ದಾನೆ. (ರೀತಿ, ಕ್ರಮ, ರಸ, ನಿರೂಪಣಧಿಕರಣ ೨೦೮-೨೦೯) 

ವಿವರಗಳಿಗೆ ನೋಡಿ: ಜಿ.ಟಿ ದೇಶಪಾಂಡೆ ೨೦೦೦ ಅಭಿನವಗುಪ್ತ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೬೨ 


೬೨೫. ರಸಸಿದ್ದ | 
“ಜ್ಯೋತಿ (ಅಗ್ನಿ - ಸೂರ್ಯ) ಸಂಕೇತದಿಂದ ಸೂಚಿತವಾದ ಸಂಪ್ರದಾಯವು 
ಅಂದಿನ ಯಾಜಕ ಖಯಷಿವರ್ಗದ್ದು: ಆಪ: ರಸ ಸಂಕೇತದಿಂದ ಸೂಚಿತವಾದ 
ಸಂಪ್ರದಾಯವು ಯತಿ - ಮುನಿ - ಯೋಗಿಗಳದು. ಈ "ರಸ'ದ ಅನುಸಂಧಾನವು 
ಜೀವನದ ವಿವಿಧ ಕ್ಷೇತ್ರಗಳಿಗೆ ನೀಡಿರುವ ಕಾಣಿಕೆ ಉಲ್ಲೇಖನೀಯವಾಗಿದೆ. ಸಿದ್ಧರಲ್ಲಿ, 
ರಸೌಷಧಿಗಳಲ್ಲಿ ಪ್ರಗತಿಯನ್ನು ಹೊಂದಿದ 'ರಸಸಿದ್ದ'ರ ಪರಂಪರೆ ಒಂದು ಇತ್ತು. 
ಸಂಗೀತ - ನರತ್ಯ, ತಾಳ - ಲಯದಲ್ಲಿ ಲೀನರಾಗಿ ಇದರಲ್ಲಿ ಪಡೆದ ಸಿದ್ದಿಯ 
ಫಲವಾಗಿ “ರಾಗ' - ರಸದ ಕಾಣಿಕೆ ದೊರೆಯಲು ಕಾರಣರಾದವರು, ಈ "ರಸಾನಂದಿ'ಗಳ 
ಬಳಗದವರೆ. "ರಾಗ ರಸ, ಪದ ಕಸ' ಎಂಬ ಒಂದು ಗಾದೆಯಂತೆ, ಪದ್ಯ ರಚನೆಯಲ್ಲಿ, 
ಕವಿತ್ವದಲ್ಲಿ ಕಥಾರಚನೆಯಲ್ಲಿ, ನಾಟಕ ರಚನೆಯಲ್ಲಿ, ರಸಾಸ್ವಾದನ -ಸಮುದ್ಧೂತ 
ಆನಂದವನ್ನು ಲೋಕಕ್ಕೆ ನೀಡಿದ ಮೊದಲಿಗರ ಪೀಳಿಗೆಯು ಈ ಸಿದ್ದಯೋಗಿಗಳಿಂದಲೆ 
ಪ್ರಾರಂಭವಾಗಿದೆ. "ರಸೋ ವೈಸಃ' ಎಂಬ ಆನ೦ದರೂಪ ಬ್ರಹ್ಮಸಿದ್ಧಿಯ ಯೋಗ, 
ಕುಂಡಲಿನೀ ಯೋಗದ ಪರಮಸಿದ್ದಿ ಇಂತಿವೆಲ್ಲವೂ, ಆಪ: ರಸ ಸಂಪ್ರದಾಯದ 
ಶಾಖೋಪಶಾಖೆಗಳ ನಾನಾವಿಧದ ಸಿದ್ಧಿಗಳಗಿವೆ. ಮಹಾಯೋಗಿ ರುದ್ರ - ಶಿವನಿಂದ 
ಅನೇಕ ಜ್ಞಾನಶಾಖೆಗಳು ಪ್ರಾರಂಭವಾದ ಪವಾಡಕಥೆಗಳು ಇದಕ್ಕೆ ನಿದರ್ಶನ. 
ಕಮಲಾಸನಸ್ಥ ಸರಸ್ಪತಿಯು ನಾನಾ ಕಲಾ - ಸಾಹಿತ್ಯದ ಅಧಿದೇವಿ, ಎಂದರೂ 
'ರಸ'ವೆ ಈ ಎಲ್ಲ ವಿದ್ಯೆಗಳ ಉಗಮಸ್ಸ್ಥಾನವೆಂದು, ಆ ದೇವಿಯು ಪ್ರಾತಿನಿಧಿಕ 
ಸಂಕೇತಗಳಿಂದಲೂ ಸಿದ್ದ ವಾಗುತ್ತದೆ. ಯಗ್ರೇದದೊಳಗಿನ ಸರಸ್ವತಿಯ ವರ್ಣನೆಗಳಲ್ಲಿ 
ಈ ದೇವಿಯು ಆಪ: ರಸದ ಪ್ರತೀಕವೆಂಬ ಮಾತು ನಿಃಸಂದಿಗ್ನವಾಗಿದೆ. ಅಲ್ಲದೆ, 
ಪುರಾಣಕಾಲದಿಂದ ಪ್ರಚಲಿತವಿರುವ ಪ್ರತಿಮಾಶಾಸ್ತ್ರದಂತೆ ಸರಸ್ವತಿಯು ಶುಭ್ರ - 
ಪದ್ಮಾಸನಸ್ಥಳಂ೦ಬ ಸಂಕೇತದಿಂದ ಈ ದೇವಿಯು ಆಪ: ರಸ ಸ್ಟರೂಪಿಯಾಗಿರುವುದನ್ನೆ 
ಸೂಚಿಸಿದಂತಿದೆ. “ಆಪವೇ ಪುಷ್ಫರ (ಕಮಲ)' ಎಂದು ಶತಪಥ ಬ್ರಾಹ್ಮಣದಲ್ಲಿ ಹೇಳಿದೆ. 
ಎಂದರೆ ಪುಷ್ಕರ (ಕಮಲ) ಆಸನವೆಂಬ ಸಂಕೇತದಲ್ಲಿ ಈ ದೇವಿಯ ಮೂಲ 
ಸ್ವರೂಪದ ಸೂಚನೆಯೆ ಇದೆ ಎಂದು ಶಂಬಾ ಜೋಶಿ ಹೇಳುತ್ತಾರೆ. 
ವಿವರಗಳಿಗೆ ನೋಡಿ: ಶಂಬಾ ಜೋಕಿ ೧೯೯೯ ಸಂಪುಟ. ೩ ಪುಟ. ೨೩೫ 


೬೨೬. ರಾಗಹೇತು 
ಅಂತು ಸಕಲದಿಗ್ವಲಯಮಂ ನಿಜಪಭೆಯಿನಲಂಕರಿಸುವ ಸುಪಭೆಯೆಂಬ 
ಸಿವಿಗೆಯನೇಣಿ ರಾಗಹೇತುಕಂ 
ತಾನಾಗಿಯುಂ ತನಗೆ ಎರಾಗಹೇತುವಾದ ಸಹೇತುಕವನಕ್ಕೆ ಸಕಲಭುವನಭವನ 
ಪಾವನಮಪ ಪರಮೇಶ್ವರಂ ಬರೆ; 
(ಅಜಿತತೀರ್ಥಂಕರ ಪುರಾಣ ತಿಲಕಂ ೬-೮೮) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೩೩ 


ರಾಗಹೇತುವೆಂದರೆ ಅನುರಾಗ ಕಾರಣವಾಗಿ ಎ೦ದರ್ಥ. ಸುಪ್ರಭೆಯೇ ರಾಗಹೇತು 
(ರಾಗ ಕಾರಣ) ವಾದಳು ಎಂದು ಮೇಲಿನ ಪದ್ಯಭಾಗವು ವಿವರಿಸುತ್ತದೆ. 

ಆರನಅ*ಯದೊ ರಾಗಂ (ಶಾಂತಿಪುರಾಣ ೮-೬೧) 

ಸೂರ್ಯನ ರಾಗವೆ ಕುಂಕುಮ ವರ್ಣವಾಗಿ ಪಶ್ಚಿಮ ದಿಕ್ಕನ್ನು ವಿಶಾಲವಾಗಿ 
ಅಲಂಕರಿಸಿತು. ರಾಗವು ಬೇರೆ ಬೇರೆ ಅರ್ಥಗಳಲ್ಲಿ ಬಳಕೆಯಾಗುತ್ತವೆ. ಒಂದು 
ರಾಗವೆಂದರೆ ವಿಶ್ವಾಸ, ಪ್ರೀತಿಯೆ೦ಬ ಅರ್ಥದಲ್ಲಿ. ಮತ್ತೊಂದು ಸಂಗೀತದಲ್ಲಿ ಬಳಕೆಯಾಗು 
ವುದು. ಇದು ತಾಳಲಯಬದ್ದವಾದ ಸ್ವರವಿನ್ಯಾಸವನ್ನು ಸ೦ಗೀತದಲ್ಲಿ ರಾಗವೆಂದು 
ಕರೆಯುತ್ತಾರೆ. ಸಂಗೀತದಲ್ಲಿ ಪುರುಷ; ಸ್ವೀ; ನಪು೦ಸಕ ರಾಗಗಳಿವೆಯೆಂದು ಹೇಳುತ್ತಾರೆ. 
ಭೈರವಿ ಕೌಶಿಕಿ; ಹಿಂದೋಳ; ದೀಪ; ಶ್ರೀ - ಇವು ಮೂಲರಾಗಗಳೆಂದು ಕರೆಯುತ್ತಾರೆ. 
ರಾಗವೆಂದರೆ ಅನುರಾಗ; ಲೇಪನವೆಂಬ ಅರ್ಥವೂ ಇದೆ. ಶಾಂತಿಪುರಾಣದಲ್ಲಿ ಈ 
ಅರ್ಥದಲ್ಲಿಯೇ ಹೇಳಲಾಗಿದೆ. 

ರಾಗತತ್ವವನ್ನು ಅಭಿನವಗುಪ್ತ ಹೀಗೆ ವಿವರಿಸಿದ್ದಾನೆ: 

ಕ್ರಿಯಾ ಮತ್ತು ಜ್ಞಾನಶಕ್ತಿಗಳು ಎಲ್ಲಾ ಜೀವಾತ್ಮರಿಗೂ ಸಮಾನವಾಗಿವೆ. ಆದ್ದರಿ೦ದ 
ಪ್ರತಿಯೊಬ್ಬ ಜೀವನೂ ತನ್ನ ಸ್ವಂತ ಕ್ರಿಯಾ ವಿಷಯವನ್ನು ಆರಿಸಿಕೊಳ್ಳುವುದು ಏತಕ್ಕೆ? 
ಈ ಪ್ರಶ್ನೆಗೆ ಉತ್ತರ ನೀಡಲು ಪ್ರತ್ಯಭಿಜ್ಞಾದರ್ಶನವು ರಾಗ ಎಂಬ ತತ್ವವನ್ನು 
ಅಂಗೀಕರಿಸುತ್ತದೆ. ವ್ಯಕ್ತಿಯೊಬ್ಬನು ತನಗೆ ತಿಳಿದಿರುವ ಉಳಿದೆಲ್ಲವನ್ನೂ ಬಿಟ್ಟು ತನ್ನ 
ನಿರ್ದಿಷ್ಟ ಕ್ರಿಯೆಯೊಂದಕ್ಕೆ ನಿರ್ದಿಷ್ಟ ವಿಷಯವೊಂದನ್ನು ಮಾತ್ರ ಆಯ್ಕೆಮಾಡುವುದಕ್ಕೆ 
ಕಾರಣವಾದ ಕ್ರಿಯೆಯೇ ರಾಗ; ಈ ರಾಗವು ಯಾವುದೇ ನಿರ್ದಿಷ್ಟ ವಸ್ತುವಿಗೆ 
ಸಂಬಂಧಿಸಿರದಿದ್ದರೂ ಅದನ್ನು ಒಂದು ವಿಷಯದ ಬಗ್ಗೆ ಇಚ್ಛೆ ಎನ್ನಬಹುದು. 
ರಾಗವು ಅನುರಾಗದ ಸಂಬಂಧವಿರಿಸಿಕೊಂಡಿದೆಯೆನ್ನುವುದು ಗಮನಾರ್ಹ. 

ವಿವರಗಳಿಗೆ ನೋಡಿ: ಜಿ.ಟಿ.ದೇಶಪಾಂಡೆ ೨೦೦೦ ಅಭಿನವಗುಪ್ತ ಪುಟ. ೫೮ 


ಆ ರಾಜಧರ್ಮ 

ಈಯಲಿಜೆಯಲ್‌ ಶರಣ್ಣುಗೆ 

ಕಾಯಲ್‌ ಕ್ಷತ್ರಿಯರೆ ಬಲ್ಲರ ಬ್ರಹ್ಮಣ್ಯ೦ ॥ 

ಭೋಯೆನಲುಂ ಬ್ರಾಹ್ಮಣರವಿ 

ಧಾಯೆನಲುಂ ಬಲ್ಲರೀಯಲಿಟೆಯಲವರೆಂತಜ್‌ವರ್‌... 

(ಸಾಹಸ ಭೀಮ ವಿಜಯ (೨-೧೬) 

ದಾನ ಮಾಡುವುದು, ಯುದ್ಧ ಮಾಡುವುದು ಹಾಗೂ ಮೊರೆಹೊಕ್ಕವರನ್ನು 
ಕಾಪಾಡುವುದು - ಈ ಮೂರನ್ನು ಕ್ಷತ್ರಿಯರೇ ಬಲ್ಲರು. ಗೌರವದಿಂದ ಕರೆಯುವಾಗ 
'ಭೋ' ಎಂದೂ, ಯಾರಾದರೂ ಕೊಲ್ಲಲು ಬಂದಾಗ “ಧೋ' ಎಂದೂ ನುಡಿಯಲು 
ಮಾತ್ರ ಬಲ್ಲರಲ್ಲದೆ ಬ್ರಾಹ್ಮಣರು ಯುದ್ಧ ಮಾಡಲು ಅದೆತ್ತ ಬಲ್ಲರು? ಬ್ರಾಹ್ಮಣರ ಬಗ್ಗೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೩೪ 


ಬಂದಿರುವ ಟೀಕೆಯಿದು. ಆದರೆ ಕ್ಷತ್ರಿಯರು ಏನು ಮಾಡಬೇಕೆಂದು ಹೇಳುತ್ತದೆ. 
ಇದು ಕ್ಷತ್ರಿಯ ಧರ್ಮವನ್ನೂ ಸೂಚಿಸುತ್ತದೆ. 
ದಾನಂ ಪ್ರಿಯವಾಕ್ಷಹಿತಂ 
ಜ್ಞಾನಮಗರ್ವಂ ಕ್ಷಮಾನ್ವಿತಂ ಶೌರ್ಯಮೆನಿ | 
ಪ್ಲೀ ನುಡಿಯನೆ ನುಡಿಯಿಸಿದುದು 
ದಾನಂ ಜ್ಞಾನಂ ಕ್ಷಮಾಗುಣಂ ಧರ್ಮಜನಾ ॥ 
(ಸಾಹಸ ಭೀಮ ವಿಜಯ ೩-೧೯) 
ಈ ಪದ್ಯದ ವಿವರಣೆಯನ್ನು ಈ ರೀತಿಯಲ್ಲಿ ನೀಡಲಾಗಿದೆ. ದಾನವೆಂದರೆ 
ಸವಿಮಾತಿನಿಂದ ಕೂಡಿರಬೇಕು; ಜ್ಞಾನವು ಗರ್ವರಹಿತವಾಗಿರಬೇಕು; ಶೌರ್ಯವು 
ಕ್ಷಮಾಯುಕ್ತವಾಗಿರಬೇಕು. ಧರ್ಮರಾಜನ ದಾನ, ಜ್ಞಾನ, ಶೌರ್ಯಗಳು ಹೀಗಿದ್ದು 
ಹೊಗಳಿಸಿಕೊಂಡುವು. ಇದು ರಾಜಧರ್ಮವನ್ನು ಸೂಚಿಸುತ್ತದೆ. ದಾನಕ್ಕೆ ಸವಿಮಾತು. 
ಜ್ಞಾನಕ್ಕೆ ಗರ್ವರಾಹಿತ್ಯತೆ ಶೌರ್ಯ ಕ್ಷಮಯುಕ್ತತೆ ಇರಬೇಕೆಂಬುದು ಅದರ ಭಾವಾರ್ಥವಾಗಿದೆ. 
ವ್ಯಾಖ್ಯಾನ ಶಕ್ತಿ, ವೀರತ್ವ ಮೇಧಾಶಕ್ತಿ, ಪರಿಣಾಮದರ್ಶಿತ್ವ ನೀತಿನೈಪುಣ್ಯ, ಕರ್ತವ್ಯದ 
ವಿವೇಕಗಳು ರಾಜಧರ್ಮಗಳಾಗಿವೆ. 
ಅಸಮಾನವಾದ ಪರಾಕ್ರಮದ ರೀತಿ. ಔದಾರ್ಯ ಗುಣ. ನೇರವಾದ ಸತ್ಯವಾಕ್ಕು 
- ಇವು ಮೂರು ನಾಲ್ಕೇ ರಾಜಗುಣಗಳು. (ಪಂಪ ಭಾರತ ೧೨-೯೩) 
ರಾಜನಲ್ಲಿ ಅಷ್ಟದಿಕ್ಲಾಲರ ಎಲ್ಲ ಗುಣಧರ್ಮಗಳು ಸಮಾವಿಷ್ಣವಾಗಿರುವುದರಿಂದ 
ಅವನು ಅವರಿಗೆ ಸಮನು ಎನ್ನವುದು ಮನುವಿನ ಅಭಿಪ್ರಾಯ. ಅವನ ಪ್ರಕಾರ 
ಪ್ರತಿದಿನ ಲಕ್ಷ ಗೋದಾನವುಳ್ಳ ಯಜ್ಞವನ್ನು ಮಾಡಿದ ಫಲವು ರಾಜನಿಗೆ ಧರ್ಮಬದ್ಧವಾದ 
ಪ್ರಜಾಪಾಲನೆಯಿ೦ದ ಲಭಿಸುವುದು. 
ವಿವರಗಳಿಗೆ ನೋಡಿ: ಚಕ್ರಕೋಡಿ ಈಶ್ವರಶಾಸ್ತ್ರಿ ೧೯೬೭ ಮನುಸ್ಮೃತಿ ೭-೭, ೮-೩೦೭ 


೬೨೮. ರಾಜ ಧೈರ್ಯ 

ತಾಜವಟಕಾಗೆ ಜಯಂ ಜೊ 

ಮ್ಮೇಜೆಸುವ ಟಿಂಟಣಿಸುವರಸನರಸನೆ ವಿರಸಂ 

ಬೇಅತ ನಯಮಿರೆ ವಿರೋಧಿಗೆ 

ಮಾಟಂಪೊಂ ತನ್ನ ಮೇಲೆ ತಾಂ ಮರಗಡಿವೊಂ ॥ 

(ಶಾಂತಿಪುರಾಣ ೨-೪೧) 

ದೊರೆಗೆ ದಡೂತಿ ದೇಹವಿದ್ದರೆ ಸಾಲದು, ಧೈರ್ಯವೂ ಬೇಕು, ಎಜಗೀಷುತ್ವ 
ಇರಬೇಕು, ಪೂರ್ವಾಪರ ಫಲಗಳನ್ನು ಹಣವರಿತು ಹದವರಿತು ಅರಿಯಬಲ್ಲ ವಿವೇಕವೂ 
ಬೇಕು; ತನಗೆ ಬರಬೇಕಾದ ಗೆಲುವು ಸ್ವಲ್ಪ ಹೆಚ್ಚು ಕಡಮೆಯಾದಾಗ ಹೆದರಿ ಹಿಂದೆಗೆಯುವ 
ದೊರೆ ದೊರೆಯಲ್ಲ, ಆತ ಅಯೋಗ್ಯನೇ ಸರಿ. ಬೇರೆಯ ಉಪಾಯಗಳು ಇರುವಾಗ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೬೫ 


ನೇರವಾಗಿ ಹಗೆಯ ಮೇಲೆ ದಂಡೋಪಾಯವನ್ನು ಕೈಕೊಂಡರೆ ಅದು ಮರವನ್ನು 
ಕಡಿದು ಮೈಮೇಲೆ ಹಾಕಿಕೊಂಡಂತೆ, ಹಗೆಯ ಟ್ಟ ಬಡಿದು ಯಲ 
ಕಸುವು ಇರುವ ರಾಜನೇ ಗಟ್ಟಿಗ. ಗೆಲುವಿಗೆ ಈಡು; 

ಒದವಿದ ರಿಪುವಂ ಸೂಟ್‌ 

ಲದಿಕ್ಕಿಗೆಲ್ಲತುಳ ಬಲದ ಮಲ್ಲನುಮೆಚ್ಚಾ 

ಡಿದ ಬಿಲ್ಲುಮಿರ್ದ ತೆಳನಿ 

ರ್ಮದನಟೆಪುಗಮವನವಾರ್ಯ ವೀರ್ಯಂ ಶೌರ್ಯಂ ॥ 

(ಶಾಂತಿಪುರಾಣ ೨-೪೫) 

ತನ್ನ ಮೇಲೆ ಏರಿಬ೦ದ ಹಗೆಯನ್ನು ತಿರುಗಿ ಏಳದಂತೆ ಮೆಟ್ಟಿಗೆದ್ದ ಎಣೆಯಿಲ್ಲದ 
ಮಲ್ಲನೂ, ಕಾಳಗದಲ್ಲಿ ಆತನು ಬಳಸಿದ ಬಿಲ್ಲೂ ಸುಭದವಾಗಿರುವ ಸ್ಥಿತಿಯನ್ನು 
ನೋಡಿದರೇನೇ ಅವನೆಂತಹ ಅಜೇಯ ವೀರನೆಂಬುದು ತಾನೇ ಸ್ಪಷ್ಟವಾಗುತ್ತದೆ. 
ಪ್ರಭುಶಕ್ತಿಯೂ ಜತೆಗೆ ಮಂತ್ರಶಕ್ತಿಯೂ ರಾಜನಿಗಿರಬೇಕು; 

ಪೊಜಗಣರಿವರ್ಗಮಂ ತ 

೪ಿಚೆದು ಗೆಲಲ್ಬರ್ಕುಮೊಳಗಣರಿಷಡ್ದರ್ಗಂ 

ನೆಿದಿರೆ ಬಾರದು ಗೆಲಲದ 

ನಜೆದೀ ಬಲದೇವನಂತು ಗೆಲ್ಬರುಮೊಳರೇ ॥ (ಶಾಂತಿಪುರಾಣ ೨-೧೭) 

ಹೊರಗಣ ಹಗೆಗಳನ್ನು ಅಡಗಿಸುವುದು ಸುಲಭವಾದರೂ ಒಳಗಿರುವ ಅರಿಷಡ್‌ 
ವರ್ಗವನ್ನು ಹತೋಟಿಯಲ್ಲಿಡುವುದು ಕಡುಕಷ್ಟವೆಂಬುದು ಮನನೀಯವಾದ ಮಾತು 
(ಭಾಸನ ಪ್ರತಿಮಾ ನಾಟಕದಲ್ಲೂ ಅನ್ಕತ್ರವೂ ಇದಕ್ಕೆ ಸಂವಾದಿಯಾದ ಹೇಳಿಕೆಗಳಿವೆ). 
ಒಮ್ಮೊಮ್ಮೆ ಬಂಧುಗಳ ಮಾತು ಕೇಳುವುದೊ, ಸಚಿವರ ಸಲಹೆ ಸ್ವೀಕರಿಸುವುದೊ 
ಎಂಬುದು ತಿಳಿಯದೆ ಒಡೆಯನಿಗೇ ಪೇಚಿಗೆ ಸಿಕ್ಕಿದಂತಾಗಿ ಒಳತೋಟಿ ಬರುತ್ತದೆ. 
ಭಿನ್ನಾಭಿಪ್ರಾಯಗಳು ಬಂದಾಗ ಅಂತರ್ಮುಖತೆಯೊಂದೇ ಆತನಿಗೆ ಆತ್ಮೀಯ ಸಲಹೆಗಾರ 
ನಾಗಬೇಕಾಗುತ್ತದೆ: 

ಈ ಕುಲವೃದ್ಧ ಮಂತ್ರಿಯ ಮತಂ ನೃಪನೀತಿಯೊಳೊಂದಿ ನಿಂದುದ 

ವ್ಯಾಕುಲಮೂ ಕುಮಾರನ ಮತಂ ಚಲಮುಂ ಪುದಿರ್ದುದಿಂತಿವೇ 

ಕರ ವಿರುದ್ದಮೆಂದುಭಯ ಪಕ್ಷ ವಿಲಂಭನದಿ೦ಂದ ವಿಲೋಲ ಡೋ 

ಚ ವತ್ತಿಯಾದುವಪರಾಜಿತ ರಾಜ ವಿರಾಜ ಮಾನಸಂ ॥ 

(ಶಾಂತಿಪುರಾಣ ೨-೬೩) 

ಅಂತು ಸುಪ್ತಮಿನಾಚ್ಛೊ ನ್ವೀದಮಾನಸ ಸರೋವರೋಪಮಾನಂ ನಿಮಿಲಿತಲೋಚನಂ 

ಸನ್ನಾರ್ದ್ವಾಶಯಂ ಕಿರಿದು ಬೇಗಮಿನಿರ್ದು ತನ್ನ ಮನಮ ಮಧ್ಯಸ್ಥ 
ನಾ: ನಿಶ್ಚಯಿಸಿ (೨-೬೩) ಕಾರ್ಯಪವ ತ್ತರಾಗುವುದುಂಟು. ಮೀನು 
ಗಳೆಲ್ಲ ಮಲಗಿ ಶಾಂತವಾಗಿರುವುದರಿಂದ ತಿಳಿಯಾಗಿರುವ ಮಾನಸ ಸರೋವರ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೬೬ 


ದಂತೆ ತನ್ನ ಕಣ್ಣುಗಳನ್ನು ಮುಚ್ಚಿಕೊ೦ಡು ಮನಸ್ಸಿನಲ್ಲಿ ಪ್ರಸನ್ನತೆಯುಂಟಾಗುವಂತೆ 
ಸ್ವಲ್ಪ ಸಮಯದವರೆಗೆ ಮೌನವಾಗಿದ್ದು ತನ್ನ ಮನದೊಡೆನೆಯೆ ಮಂತ್ರಾಲೋಚನೆ 
ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬಂದನಂತೆ - ಇದೇ ರಾಜನಿಗೆ, ರಾಜನೀತಿಗೆ, 
ಪ್ರಜಾಧರ್ಮಕ್ಕೆ ಒಪ್ಪುವ ರಾಜಮಾರ್ಗ, ಯಜುಮಾರ್ಗ. "ಆತನು ನವಯುವಕನಾಗಿದ್ದರೂ 
ಯಾವುದೇ ಏಳು ವ್ಯಸನಗಳಿಗೆ ಒಳಗಾಗಿಲ್ಲ. ಶೂರನಾಗಿದ್ದರೂ ತನ್ನ ದೇಹ ರಕ್ಷಣೆಗೆ 
ಮಾತ್ರ ಪರಾಕ್ರಮವನ್ನು ಬಳಸುತ್ತಾನೆ. ರಾಜನೀತಿಶಾಸ್ತ್ರ ಪ್ರವೀಣನಾಗಿದ್ದರೂ ವಾಕ್‌ 
ಸಂಪತ್ತಿಯಿದ್ದರೂ ಮಂತ್ರಿಗಳ ಸಲಹೆ ಪಡೆಯುತ್ತಾನೆ. (೨-೪೩) ಎಂಬುದು ಗಮನಾರ್ಹ 
ವಾಗಿದೆ. ಯೋಗ್ಯವಾದ ಮಾತುಗಳನ್ನು ಮಂತ್ರಿಯೇ ಅಲ್ಲದೆ ಚಿಕ್ಕ ಮಕ್ಕಳು ಹೇಳಿದರೂ 

ರೋಧಿಸದೆ ಒಪ್ಪಿಕೊಳ್ಳಬೇಕು(೨-೮೦). (ಹಂ.ಪ.ನಾ. ಶಾಂತಿಪುರಾಣದ ಮುನ್ನುಡಿ) 


೬೨೯. ರಾಜನೀತಿ 

ಅದು ರಾಜ್ಯವಿದ್ಯೆಯೊಳಗಾ 

ವುದು ವಿದೆಯೊ ಷಡ್ಗುಣ೦ಗಳೊಳಗಾವ ಗುಣಂ । 

ಪುದಿದೊದವಿದ ಮೆಯ್ಲೂಪಿ 

ಲದರಣ್ಯದೊಳಿರ್ಪುದಾವ ನೀತಿಗಳೊಳಗೋ ॥ (ಆದಿಪುರಾಣ ೯-೯೧) 

ಸಾಮ, ದಾನ, ಭೇದ, ದಂಡ ರಾಜನಿಗೆ ಬೇಕಾಗಿರುವುದು. ರಾಜನಿಗೆ ಇರಬೇಕಾದ 
ಆರು ಗುಣಗಳು ಹೀಗಿವೆ: ಸಂಧಿ, ವಿಗ್ರಹ, ಯಾನ, ಆಸನ, ಸಂಶಯ ಮತ್ತು 
ದೈಧೀಭಾವ. ಇವುಗಳನ್ನು ರಾಜನ ಷಡ್ಗುಣಗಳಂದು ಕರೆಯುತ್ತಾರೆ. 

ರಾಜನೀತಿ, ಸಕಲ ಶಾಸ ಸ್ತದ ಪ್ರಾವಿಣ್ಯತೆ, ಬ್ರಾಹ್ಮಣ ಜನ್ಮ ನಿಶಿತಮತಿ, ಉದಾರತೆ, 
ಧೀರತೆ, ಪ್ರಭುಶಕ್ತಿ, ಮಂತ್ರಶಕಿಯು SN Sen. ಸಂಧಿ. ವಿಗಹ, ಯಾನ, ಆಸನ, 
ದ್ವೈಥ, ಸಂಶ್ರಯಗಳೆಂಬ ಆರು ಗುಣಗಳನ್ನು ರಾಜನು ಹೊಂದಿರಬೇಕು. ಧರ್ಮ, 
ಅರ್ಥ, ಕಾಮವೆಂಬ ತ್ರಿವರ್ಗಗಳಲ್ಲಿ ಶುದ್ಧಿಯನ್ನು ಕಾಪಾಡಬೇಕು ಎ೦ದು ನಾಗವರ್ಮನು 
ಕರ್ಣಾಟಕ ಕಾದ೦ಬರಿಯಲ್ಲಿ ಹೇಳುತ್ತಾನೆ (೨-೨೩). 

ಪೊನ್ನನಲ್ಲಿ ರಾಜನೀತಿಶಾಸ್ತ್ರವೆಂಬ ನಾಟಕವನ್ನು ಆರಂಭಿಸುವುದಕ್ಕೆ ತಾನೆ ಸೂತ್ರಧಾರ 
ನಾಗಿ, ತನ್ನ ತ ಪ್ರಮುಖರದುರಿಗೆ ಆ ನಾಟಕದ ಪೂರ್ವರಂಗಕ್ಕೆ ಯಥೋಚಿತವಾದ 
ಪ್ರಸ್ತಾವನೆಯನ್ನು ರಚಿಸಿದನು. ಎ೦ಬ ಮಾತು ಬರುತ್ತದೆ. 

ಪೊನ್ನನು ಇಲ್ಲಿ “ರಾಜನೀತಿಶಾಸ್ತ್ರನಾಟಕ” ವೆಂದು ಪ್ರಯೋಗಿಸಿದ್ದಾನೆ. ರಾಜನೀತಿ 
ಯೆಂದರೆ ರಾಜರಿಗೆ ಅತ್ಯವಶ್ಯಕವಾಗಿ ಇರಬೇಕಾದ ನೀತಿಶಾಸ್ತ್ರ ಭಾರತದಲ್ಲಿ ನೀತಿಗಿರುವ 
ಪ್ರಾಧಾನ್ಯ ತೆಯನ್ನು ಇದು ವಿವರಿಸುತ್ತದೆ. “ರಾಜನೀತಿ”ಯೆನ್ನುವುದೇ ಪ್ರತ್ಯೇಕವಾದ 
ಶಾಸ್ತ್ರವಾಗಿದೆ So ಗಮನಾರ್ಹ. ಈ ಕುರಿತು ಪೊನ್ನನು ಹೀಗೆ ಹೇಳಿದ್ದಾನೆ: 

"ಆದುದರಿಂದ ರಾಜನೀತಿಶಾಸ್ತ್ರದ ನಾನಔಢಿಯೂ ಹನ್ನೆರಡು ಬಗೆಯ 
ರಾಜರಲ್ಲಿಯೂ ಸಮರ್ಥನಾಗಿ ಪೂಜ ನೆನಿಸಿಕೊಂಡಿರುವ ನಿಜಿಗೀಷುವು (ವಿಜಯಾ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೬೭ 


ಪೇಕ್ಷಿಯು) ನಯೋಪಾಯವನ್ನು ಬಯಸುವುದಿಲ್ಲ; ಹಾಗೆಯೆ ವೈದ್ಯಶಾಸ್ತ್ರ ಸಂಪನ್ನ 
ನಾಗಿದ್ದು, ತ್ರಿದೋಷಗಳು ದ ಪ್ರಮಾಣದಲ್ಲಿರುವ ಹಾಗೂ ಸಪ್ತಧಾಶುಗಳನ್ನು 
ಸಮನಾಗಿಟ್ಟುಕೊ೦ಡಿರುವ ಆರೋಗ್ಯಶಾಲಿಯು (ತನ್ನ ಆರೈಕೆಗಾಗಿ) ಯಾರನ್ನಾದರೂ 
ಹಿತವಂತರನ್ನು ಬಳಿಯಲ್ಲಿಟ್ಟುಕೊಳ್ಳಲು ಬಯಸುವುದಿಲ್ಲ. ದಮಿತಾರಿಯಾದರೋ, 
ಖೇಚರರಲ್ಲಿ ಚಕ್ರವರ್ತಿ; ಶ್ರೇಷ್ಠನಾದವನು; ಅಸುರರನ್ನು ಗೆದ್ದವನು; ಉತ್ತಮರಾದ 
ಸಚಿವರನ್ನು ಇರಿಸಿಕೊ೦ಡವನು. ಆದುದರಿಂದ ಆತನು ಈವರೆಗೆ ಆತನ ದೃಷ್ಟಿಯಿಂದ 
“ಯಾತನ್ಯ”ರೂ(ಅಭಿಯೋಗಪಾತ್ರರೂ) ಆಜ್ಞಾವಿಧಿಗೆ ಪಾತ್ರರೂ ಆಗಿರುವ ನಮ್ಮಲ್ಲಿ 
ನಯೋಪಾಯವನ್ನು ಪ್ರಯೋಗಿಸಿದನು. ಆತನು ನಮಗೆ “ವ್ಯವಹಾರ ಸಮಾನ”ನೂ 
ಅಲ್ಲ; ಅಸಮಾನನೂ ಅಲ್ಲ. ಆದುದರಿಂದ ಈಗ ನಾವು ಯಾವ ರೀತಿಯಾಗಿ 
ನಡೆದುಕೊಳ್ಳಬೇಕು?” ಹೀಗೆಂದು ಪೂರ್ವಪಕ್ಷವನ್ನು ಮಂಡಿಸಿ, ಅದರ ಸಿದ್ದಿಯನ್ನು 
ವಿವರಿಸುವುದಕ್ಕೆ ಅವಕಾಶವಾಗುವಂತೆ ನುಡಿದು ಮಾತನ್ನು ಮುಗಿಸಿದನು. ಆಗ ಆ 
ಅರಸನ ಮಾತೆಲ್ಲವನ್ನೂ ಸವಿಸ್ತರವಾಗಿ ವ್ಯಾಖ್ಯಾನಿಸಿ, ಸಕಲ ಸಚಿವ ಸಭೆಗಳನ್ನು 
ಚಕಿತಗೊಳಿಸಿದವನೂ, ರಾಜನೀತಿಶಾಸ್ತ್ರದ NE ಬೀಜಗಳನ್ನು ಬಿತ್ತೀಉಪಾ ಪಾಯಗಳನ್ನು 
ಪ್ರಯೋಗಿಸಿ)ಸಮಸ್ತ ಶತ್ರು ಸಚಿವರ ಬುದ್ದಿವಂತಿಕೆಯನ್ನು pe ನ 
ಸನ್ಮತಿಯೆ೦ಬ ಮಂತ್ರಿಯು ನುಡಿದನು ಗು ಹಾಂತಿಪು 2 ಬರುತ್ತದೆ.(೨- 
೩೫ ವ) 

ಆರುಂ ಗುಣದೆರೆವೆಟ್ಟೀ 

ರಾರುಂ ಮಂಡಲದ ನಾಭಿ ಷಡ್ಡಲದ ಬಲಂ । 

ಮೂರುಂ ಸಿದ್ಧಿಯ ನೆಲೆ ನಿಲೆ 

ಮೂರುಂ ಶಕ್ತಿಯ ವಿಪಾಕಭೂಮಿ ದಲಾತಂ ॥ (ಶಾಂತಿಪುರಾಣಂ ೨-೪೬) 

ಆತನು ಆರು ಗುಣಗಳಿಗೆ ಮೂಲಾಶ್ರಯನು; ಹನ್ನೆರಡು ರಾಜಮಂಡಲಗಳಲ್ಲಿ 
ಪ್ರಮುಖನಾದವನು; ಆರು ಬಗೆಯ ಬಲಗಳುಳ್ಳವನು; hi ಬಗೆಯ ಸಿದ್ದಿಗಳಿಗೆ 
ತವರು; ಮೂರು ಶಕ್ತಿಗಳಿಗೆ ವೃದ್ಧಿಸ್ಥಾನನು. 

ರಾಜನು ಆರುಗುಣಗಳಿಗೆ; ಹನ್ನೆ ರಡು ರಾಜಮಂಡಲಗಳಿಗೆ ಪ್ರಮುಖನಾದವನು. 
ಇಲ್ಲಿ ಗಮನಿಸಬೇಕಾಗಿರುವುದು ಹನ್ನೆರಡು ರಾಜಮಂಡಲ. ರಾಜನ ಅಧಿಕಾರದ 
ವ್ಯಾಪ್ತಿಯನ್ನು ಇದು ಸೂಚಿಸುತ್ತದೆ. 

ಐದು i ಶತ್ತುಸಮೂಹವನ್ನೂ, ಪಂಚವಿಧವಾದ ದುರ್ಗಗಳನ್ನೂ ಶತ್ರುಗಳ 
ಪಂಚ ಪಕಾರವಾದ ಮಂತ್ರೋಪಾಯಗಳನ್ನೂ ಸುಲಭವಾಗಿ ನಾಶಮಾಡಬಲ್ಲವು 
ಆತನ ಪ್ರಭುಶಕ್ತಿ ಹಾಗೂ ಮಂತ್ರಶಕ್ತಿಗಳು; ಅವು ಅಷ್ಟು ಪಚಂಡವಾಗಿವೆ...ಶಾಂತಿಪುರಾಣಂ 
೨-೪೭) 

ಮನು ಈ ಕೆಳಗಿನಂತೆ ಹೇಳಿದ್ದಾನೆ: 

ರಾಜನು ಶಿಕ್ಷಕನಾಗಿರುವುದರಿಂದ ಅವನಿಗೆ ರಾಜನೀತಿ ಕರ್ಮಗಳಲ್ಲಿ ಅಶೌಚ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೬೮ 


ದೋಷವಿಲ್ಲ. ಅದರಂತೆ ಚಾಂದ್ರಾಯಣಾದಿ ವ್ರತಗಳಲ್ಲಿ ನಿರತರಾದ ವ್ರತಿಗಳಿಗೂ 
ಹಾಗೂ ಯಾಗಗಳಲ್ಲಿ ಪ್ರವೃತ್ತರಾದ ಸತ್ರಿ(ದೀಕ್ಷಿತಿಗಳಿಗೂ ಅಶೌಚದೋಷವಎಲ್ಲ. ಏಕೆಂದರೆ 
ಈ ಎಲ್ಲರೂ ಲೋಕಕಲ್ಯಾಣಕಾರಿಯಾದ ವಿಶೇಷ ಕರ್ಮಗಳಲ್ಲಿ ನಿರತರಾಗಿರುವರು. 
ವೇದಸಂಸ್ಕಾರವಾದ ಉಪನಯನ ಸಂಸ್ಕಾರವನ್ನು ಹೊಂದಿದವನು ರಾಜನಾಗಿ 
ಪ್ರಜಾರಕ್ಷಣ ಕಾರ್ಯವನ್ನು ನ್ಯಾಯವಾಗಿ ಮಾಡಬೇಕು. 
ಊರಿನಲ್ಲಿ ರಾಜನಿಲ್ಲದಿದ್ದರೆ ಎಲ್ಲರಿಗೂ ಪರಸ್ಪರ ಭಯವು. ಇಂತಹ ಆಪತ್ತಿನ 
ರಕ್ಷಣೆಗೆ ರಾಜನು ಬೇಕಾಗುವನು. 
ರಾಜ್ಯಾರ್ಜನೆ. ರಾಜ್ಯರಕ್ಷಣೆ, ರಾಜ್ಯವಿಸ್ತರಣೆ, ಮತ್ತು ಇದರ ಅನುಭವ ರಾಜನ 
ಕರ್ತವ್ಯಗಳು ಎಂದು ಕೌಟಿಲ್ಯನ ಅಭಿಪ್ರಾಯ. 
ನೃಪಸಭೆಯನೈದಲೆವೇಟ್ಮುಂ. ನೃಪರ್‌ ಮನ್ನಿಸುವ ಪುರುಷರಂ ಕಾಣಲೆವೇಖ್ಕುಂ, 
ಎತ್ತ 
ಲಾನುಮರ್ಥಮಿಲ್ಲದಿರ್ದೊಡಂ ತನಗೆ ಬಂದನರ್ಥಮಂ ಪರಿಹರಿಸಲ್‌ಬಹುದು. 
(ಸಿ.ಪಿ.ಕೆ. ಪುಟ.೩೮) 
ನೃಪಸಭೆಯನ್ನು ಪ್ರವೇಶಿಸಲೇಬೇಕು. ನೃಪರು ಮನ್ನಿಸುವ ಪುರುಷರನ್ನು 
ಕಾಪಾಡಲೇಬೇಕು. ಇದರಿಂದ ಪ್ರಯೋಜನವಿಲ್ಲದಿದ್ದರೂ ತನಗೆ ಬಂದ ಅನರ್ಥವನ್ನು 
ಪರಿಹರಿಸಿಕೊಳ್ಳಬಹುದು ಎ೦ಬ ರಾಜನೀತಿಯುಂಟು. 
ಮೌರ್ಯರ ಕಾಲದಲ್ಲಿ ಪ್ರಭುತ್ವದ ಹತೋಟಿ ರಾಜನು ಧರ್ಮಶಾಸ್ತ್ರಗಳು ವಿಧಿಸಿರುವ 
ಕಟ್ಟುಕಟ್ಟಳೆಗಳು ಹಾಗೂ ದೇಶದಲ್ಲಿ ಪ್ರಚಲಿತವಿರುವ ರೂಢಿಗಳಿಂದ ಮಾರ್ಗದರ್ಶನ 
ಪಡೆಯಬೇಕು ಎಂಬುದನ್ನು ಬ್ರಾಹ್ಮಣೀಯ ನ್ಯಾಯಶಾಸ್ತ್ರ ಗ್ರಂಥಗಳು ಒತ್ತಿ ಒತ್ತಿ 
ಹೇಳಿವೆ. ವರ್ಣ, ಆಶ್ರಮಗಳ ಆಧಾರದ ಮೇಲಿನ ಸಮಾಜ ವ್ಯವಸ್ಥೆಯು ಅವನತಿಯಾದಾಗ 
ರಾಜನು ಧರ್ಮವನ್ನು ಮರಳಿ ಸ್ಥಾಪಿಸಬೇಕೆಂದು ಕೌಟಿಲ್ಯ ಹೇಳಿದ್ದಾನೆ. ರಾಜನು 
ಧರ್ಮಪ್ರವರ್ತಕ ಅಂದರೆ ಸಮಾಜ ವ್ಯವಸ್ಥೆಯನ್ನು ಎತ್ತಿಹಿಡಿಯುವವನು. ಇತರ 
ಎಲ್ಲ ಕಟ್ಟುಕಟ್ಟಳೆಗಳಿಗಿಂತಲೂ ರಾಜಾಜ್ವೆಯೇ ಬಲವತ್ತರವಾದುದು ಎಂಬುದನ್ನು 
ಅಶೋಕನು ತನ್ನ ಶಾಸನಗಳಲ್ಲಿ ಮೇಲಿಂದ ಮೇಲೆ ಒತ್ತಿ ಹೇಳಿದ್ದಾನೆ. ಅಶೋಕನು 
ಧರ್ಮವನ್ನು ಘೋಷಿಸಿ ಅದರ ಮುಖ್ಯ ತತ್ವಗಳನ್ನು ಜನರಲ್ಲಿ ಪ್ರಸಾರ ಮಾಡಿ, 
ಅನುಷ್ಠಾನಕ್ಕೆ ತರುವಂತೆ ಮಾಡಲು ದೇಶದಲ್ಲೆಲ್ಲಾ ಅಧಿಕಾರಿಗಳನ್ನು ನಿಯಮಿಸಿದನು. 
ವಿವರಗಳಿಗೆ ನೋಡಿ: ಚಿಕ್ಷಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ್ಮೃತಿ ೫-೯೩ 
ಎಂ.ವಿ. ಕೃಷ್ಣರಾವ್‌ ೧೯೫೩ ಕೌಟಲ್ಯ ಪುಟ. ೧೬ 
ಆರ್‌.ಎಸ್‌. ಶರ್ಮ ೨೦೦೭ ಪ್ರಾಚೇನ ಭಾರತ ಪುಟ. ೧೩೯ 


೬೩೦. ರಾಜಪ್ರಶಂಸೆ 
ರನ್ನನು "ಸಾಹಸ ಭೀಮ ವಿಜಯ'ದಲ್ಲಿ ಸತ್ಯಾಶ್ರಯನನ್ನು ಭೀಮನಿಗೆ ಹೋಲಿಸಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೬೯ 


ಬರೆದಿದ್ದಾನೆ. ಅವನ ಗುಣಸ್ವಭಾವಗಳನ್ನು ಈ” ಪದ್ಯದಲ್ಲಿ ವಿವರಿಸಿದ್ದಾನೆ. 
ಎರೆವರ್ಗೀವಂ ಭಯದಿಂ 

ಶರಣ್ಣೆವರೆ ಕಾವನೀವ ಕಾವ ಗುಣಕ್ಕಾರ್‌ ॥ 

ದೊರೆ ಪೆಣರಿಜ್‌ವಬೆಡಂಗನ । 

ಕೊರಲೊಳ್‌ ಕೊಂಕುಂಟೆ ನುಡಿಯೊಳೇಂ ತೊದಳುಂಟೇ ॥ 

(ಸಾಹಸ ಭೀಮವಿಜಯಂ೦ ೨-೭) 

ಬೇಡಿದವರಿಗೆ ದಾನ ಕೊಡುತ್ತಾನೆ; ಭಯದಿಂದ ಮೊರೆ ಹೊಕ್ಕವರನ್ನು 

ಕಾಪಾಡುತ್ತಾನೆ. ಹೀಗೆ ಕೊಡುವ ಹಾಗೂ ಕಾಪಾಡುವ ಗುಣಗಳಲ್ಲಿ ಇರಿವಬೆಡ೦ಗನಿಗೆ 

ಸಮನಾದವರು ಯಾರು 9 ಇರಿವಬೆಡಂಗನ ಕೊರಳಲ್ಲಿ ಕೊಂಕಾಗಲಿ ಮಾತಿನಲ್ಲಿ 
ಹುಸಿಯಾಗಲಿ ಎಂದೂ: ಇಲ್ಲ. 

ಬೇಡಿದವರಿಗೆ ದಾನ ಕೊಡುವುದು; ಭಯದಿಂದ ಶರಣಾದವರನ್ನು ಕಾಪಾಡುವುದು 
ಶ್ರೇಷ್ಠ ಕ್ಷತ್ರಿಯರ ಧರ್ಮವಾಗಿದೆ. ಕೊಡುವುದು ಮತ್ತು ಕಾಪಾಡುವುದು ರಾಜನಾದವನ 
ಗುಣ. ಅವನಲ್ಲಿ ಕೊಂಕಾಗಲಿ ಮಾತಿನಲ್ಲಿ ಹುಸಿಯಾಗಲಿ ಇಲ್ಲವೆಂದು ರನ್ನ ಹೇಳುತ್ತಾನೆ. 
ಮೇಲಿನ ಮಾತುಗಳಲ್ಲಿ ರಾಜನ ಲಕ್ಷಣಗಳನ್ನು ಹೇಳಲಾಗಿದೆ. ರಾಜನ ಪ್ರಮುಖ 
ಕರ್ತವ್ಯವೆಂದರೆ ಆರ್ತರನ್ನು ರಕ್ಷಿಸುವುದು ದುಷ್ಟರನ್ನು ನಿಗ್ರಹಿಸುವುದು. ಆದುದರಿಂದ 
ರಾಜನಿಗೆ “ಪ್ರಜಾಪತಿ' ಎ೦ಬ ಹೆಸರು ಇದೆ. 

ಈ ರೀತಿಯ ರಾಜದಂಡದ ಪರಿಕಲ್ಪನೆಯು ಶಿಕ್ಷೆಯ ಮೂಲಕ ಎಲ್ಲವನ್ನು 
ಹತ್ತಿಕ್ಕಿತ್ತು ರಾಜನ ರಾಜಕೀಯ ವ್ಯವಸ್ಥೆಯಲ್ಲಿ ಈ ರಾಜದ೦ಡವು ಪ್ರಧಾನವಾದ 
ಪಾತ್ರವನ್ನು ವಹಿಸುತ್ತಿತ್ತು ಈ ರಾಜದಂಡದ ಪರಿಭಾಷೆಯು ಮತ್ತು ಅದರ ಬಳಕೆಯು 
ಒಬ್ಬ ವ್ಯಕ್ತಿಗೆ ಮೀಸಲಾದ ಪ್ರಶ್ನೆಯಾದರೂ ಭಾರತೀಯ ಪಾರಂಪರಿಕ ಸಮಾಜದಲ್ಲಿ 
ಅದು ಅನಧಿಕೃತವಾಗಿತ್ತು ಈ ರಾಜದಂಡದ ಎದುರಿಗೆ ಪುರುಷನಾಗಲಿ, ವರ್ಗವಾಗಲೀ, 
ಜಾತಿಯಾಗಲೀ, ಮುಖ್ಯವಲ್ಲ. ರಾಜದಂಡವು ಎಲ್ಲರನ್ನೂ ಹಿಡಿತದಲ್ಲಿಟ್ಟುಕೊಳ್ಳುವ 
ಒ೦ದು ಸಾಧನ ಮಾತ್ರ ವಸಾಹತುಶಾಹಿ ಅನುಭವದಲ್ಲಿ ಈ ಪರಿಭಾಷೆಗಳು ಬದಲಾದವು. 

ಪ್ರಸಿದ್ದವಾದ ತನ್ನ ರಥ, ಧ್ವಜ, ಮಹಾರಣವಾದ್ಯ, ಚಕ್ರಾಯುಧ ಮತ್ತು ರಾಜಚಿಹ್ನೆಗಳು 
ತನ್ನ ಆಗಮನವನ್ನು ಶತ್ರುಗಳಿಗೆ ತಿಳಿಸುತ್ತಿರಲಾಗಿ ಜಯಾಪೇಕ್ಷಿಯಾಗಿ ಮುಂದುವರಿದನು 
ಎಂದು ಶಾಂತಿಪುರಾಣದಲ್ಲಿ (೪-೪೦) ಬರುತ್ತದೆ. 

ರಥ, ಧ್ವಜ, ಮಹಾರಣವಾದ್ಯ (ಯುದ್ದದ ಸಂದರ್ಭದಲ್ಲಿ ಮೊಳುಗುವ ವಾದ್ಯ) 
ಚಕ್ರಾಯುಧ, ದೈವಜ್ಞಾನ, ಶ್ವೇತಛತ್ರ ಮೊದಲಾದವುಗಳು ರಾಜಚಿಹ್ನೆಗಳು. 

ಆ ಮಹಾ ಸೈನ್ಯ ಹೊರಟಿತು. ಇತ್ತ ಚಕ್ರವರ್ತಿಯು ತನ್ನ ಕುಲಧನಗಳು ಹಾಗೂ 
ರಾಜ್ಯಚಿಹ್ನೆಗಳು ಇವೆರಡನ್ನು ಉಳಿಸಿಕೊಂಡು ಉಳಿದ ಬಂಗಾರ, ರತ್ನ ಮೊದಲಾದ 
ಬೆಲೆಯುಳ್ಳ ದ್ರವ್ಯಗಳನ್ನು ಪುಣ್ಯನಿಮಿತ್ತವಾಗಿ ಹೊಗಳುಭಟ್ಟರು, ಸ್ತುತಿಪಾಠಕರು 
ಮೊದಲಾದವರಲ್ಲಿ ಮುಖ್ಯರಾದವರಿಗೆ ಉಚಿತವಾಗಿ ಕೊಟ್ಟನು. (ಶಾಂತಿಪುರಾಣ೦ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೭೦ 


೩-೧೦೭ ವ) 
ಕುಲಧನ ಮತ್ತು ರಾಜಚಿಹ್ನೆಗಳನ್ನು ರಾಜನು ಕೊನೆಯವರೆಗೂ ಕಾಪಾಡಿಕೊಂಡು 
ಬರಬೇಕೆ೦ಬುದು ಇಲ್ಲಿಯ ವಾದವಾಗಿದೆ. 
ವಿವರಗಳಿಗೆ ನೋಡಿ: Ranajith Guha 1998 Dominance without hegemony 


೬೩೧. ರಾಜರ ಗುಣಸ್ಪಭಾವ 

“ರಾಜಾಕಾಲಸ್ಕಕಾರಣಂ೦' ಎ೦ಬ ವಕ್ರೋಕ್ತಿಯಿದೆಯೆಂದು ಪಂಚತಂತ್ರದಲ್ಲಿ ಬರುತ್ತದೆ 

(ಪಂಚತಂತ್ರ ಭೇದ ಪ್ರಕರಣ, ೧೩೪ ವ). 

ಮತ್ತಮದಲ್ಲದೆಯುಂ, ಅರಸುಗಳ್ಳೆ ವಿರಸಮಾದವಸರದೊಳ್‌ ಚಾಗಿಯಂಲುಲ್ಲ 
ನೆಂಬರ್‌; ಭೋಗಿಯಪ್ಪನಂ ಪೂಜೆಗನೆಂಬರ್‌; ಸೌಭಾಗ್ಯಮುಳ್ಳವನಂ ಪಾಣ್ಣ 

ನೆಂಬರ್‌; ತ್ಯಾಗಿಯ೦ ಅರ್ಥದೂಷಕನೆಂಬರ್‌; ಅರ್ಥದೂಷಕನಂ ತ್ಥಾಗಿಯೆಂಬರ್‌; 
ಏಗೆಯ್ದುಂ ಪೆಜವೆಣ್ಣಾಟಿಸುವನಂ ಶುಚಿಯೆ೦ಬರ್‌; ಶುಚಿಯಂ ಅಶುಚಿಯೆಂಬರ್‌; 

ಧೂರ್ತನಂ ಛಾಂದಸನೆಂಬರ್‌; ಮೇಕುದೋಜೆ ಓರೊರ್ವರ ಗುಣಕ್ಕೆ ಮಚ್ಚರಿಸಿ 
ತೋುತ್ತಿರ್ಪರೀ ಕಾಲದರಸುಗಳ್‌ 

(ಕರ್ಣಾಟಕ ಪಂಚತಂತ್ರ ಭೇದ ಪ್ರಕರಣ, ೧೦೧ ವಚನ) 

ಅರಸರು ವಿಷಮ ಸ್ವಭಾವದವರು ಎಂದು ದುರ್ಗಸಿಂಹನು ಹೇಳುತ್ತಾನೆ. 
ಕುಲಹೀನನ್ನು ಒಳ್ಳೆಯ ಕುಲದವನು ಎಂದು ಹೇಳುತ್ತಾರೆ. ಭೋಗಿಯನ್ನು ಒಳ್ಳೆಯ 
ಕುಲದವನು ಎಂದು ಹೇಳುತ್ತಾರೆ. ಭೋಗಿಯನ್ನು ಪೂಜಾರಿಯೆನ್ನುತ್ತಾರೆ. ತ್ಯಾಗಿಯನ್ನು 
ಕೆಟ್ಟವನೆಂದು, ಅರ್ಥದೂಷಕನೆಂದೂ ಹೇಳುತ್ತಾರೆ. ಪರ ಹೆಣ್ಣಿಗೆ ಆಸೆ ಪಡುವವನನ್ನು 
ಶುಚಿಶೀಲನೆಂದೂ, ಶುಚಿಶೀಲನನ್ನು ಅಶುಚಿಯೆಂದೂ, ಧೂರ್ತನನ್ನು ಛ೦ದಃಶ್ಯಾಸ್ತಜ್ಞ 
(ವೇದಾಭ್ಯಾಸಿ ಎಂದೂ,) ಜ್ಞಾನಿಯೆಂದೂ ಒಬ್ಬೊಬ್ಬರ ಗುಣಕ್ಕೆ ಮತ್ತರಿಸಿ ಅರಸರು 
ತೋರಿಬರುವರು. ಇಲ್ಲಿ ಅರಸರ ಟೀಕೆಯಿದೆ. ಅವರ ವಿಷಮ ಸ್ವಭಾವದ ಚಿತ್ರಣವಿದೆ. 
ಅರಸರು ಕುಲಜಾತನನ್ನು ಕುಲಹೀನನೆಂದು ಕರೆಯುವರು. ಕಲಿಯನ್ನು ಹೇಡಿ ಎಂದೂ, 
ಹೇಡಿಯನ್ನು ಸೌಭಾಗ್ಯವಂತನೆಂದೂ, ವೀರನೆಂದು ಕೊಂಡಾಡುವರು. ಸತ್ಯ 
ನುಡಿಯುವವನನ್ನು ಸುಳ್ಳುಗಾರನೆಂದು ಕರೆಯುವರು ಸುಳ್ಳು ಹೇಳುವನನ್ನು 
ಸತ್ಯವಂತನೆಂದು ಕೊಂಡಾಡುವರು. ಅರಸರ ಸ್ವಭಾವವಿದು, ಅವಿವೇಕಿಗಳೂ, 
ಅಜ್ಞಾನಿಗಳೂ ಆದ ಅರಸರ ಸೇವೆಯನ್ನು ಮಾಡುವುದು ಕಷ್ಟ 

ಅರಸುಗಳ್‌ ತಮ್ಮ ಪೊರೆಯೊಳಿರ್ದೋಲೈಸುವ ಮನುಜ೦ ಎದ್ಕೆಯಿಲ್ಲದವ 
ನಾದೊಡಂ ಅಕುಲೀನನಾದೊಡಂ, ಅಯೋಗ್ಯನಾದೊಡಂ, ಸ್ವೀಕರಿಸುವರ್‌, ಸ್ತೀಯರ್ಕಳ್‌ 
ಆವನೊರ್ವಂ ಕೆಲದೊಳಿರ್ದಪನವನನೇ 'ಪಿಡಿವರ್‌, ಲತೆಗಳ್‌ ಸಮೀಪದಲಾವ 
ಮರನಿರ್ದಪುದದನೇ ಪಿಡಿವುವು. (ಕರ್ಣಾಟಕ ಪಂಚತಂತ್ರ, ಭೇದ ಪ್ರಕರಣ, ಶ್ಲೋ: 
೧೧ ವಚನ) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೭೧ 


ಹಾ ಅರಸರು ಯಾವ ರೀತಿಯಲ್ಲಿರುತ್ತಾರೆ ಎ೦ಬುದನ್ನು ವಿವರಿಸಿದ್ದಾನೆ. 

ಸನು ತಮ್ಮನ್ನು ಓಲೈಸುವರನ್ನು ಹತ್ತಿರವಿರಿಸಿಕೊಳ್ಳುತ್ತಾನೆ. ಅವರು 
Wee ೦೫ರ | ಅಯೋಗ್ಯರಾದರೂ, ಅವಿದ್ಯಾವಂತರಾದರೂ 
ಅವರನ್ನು ಅಂತರಂಗಕ್ಕೆ ಸೇರಿಸಿಕೊಳ್ಳುತ್ತಾನೆ. ಸ್ತ್ರೀಯರೂ ಹಾಗೆಯೇ ಹತ್ತಿರವಿರುವವರನ್ನೇ 
ಒಡಿದುಕೊಳ್ಳುತ್ತಾರೆ. ತೆ ಬಳ್ಳಿಗಳು ಹತ್ತಿರವಿರುವ ಮರವನ್ನು ಅಪ್ಪಿಕೊಳ್ಳುತ್ತದೆ. 
ಅರಸರ ಕುರಿತ ವಡಂಬನೆಯಿದು. ಅರ ಕುರಿತಂತೆ SES ಕಡುಟೀಕೆಯೂ 
ಹೌದು. ಅದನ್ನು ಮರೆಯಬಾರದು. ಆದರೆ ಅರಸೊತ್ತಿಗೆಯ ವಿಜೃಂಭಣೆಯ 
ಕಾಲದಲ್ಲಿಯೇ ಈ ಕೃತಿಯು ಬಂದಿದೆ. 

ಅಥರ್ವವೇದವು ರಾಜನನ್ನು ಪ್ರಪಂಚದ ಅಧಿಪತಿಯಾದ ಭಗವಂತನ 
ಪ್ರತಿನಿಧಿಯೆಂದು ತಿಳಿಯುತ್ತದೆ. (೭-೮-೩) 

ಶೂರನನ್ನು, ಹೇಡಿಯಾಗಿ ಮಾಡುವ, ಪೂರ್ಣಹೇಡಿಯನ್ನು ಉತ್ತಮ ಶೂರನನ್ನಾಗಿ 
ಮಾಡುವ, ಯೋಗ್ಯನನ್ನು ಹೊಲೆಯನನ್ನಾಗಿ ಮಾಡುವ, ಮೊದಲು ಹೊಲೆಯನಾಗಿದ್ದವ 
ನನ್ನು ಪೂರ್ಣಯೋಗ್ಯನನ್ನಾಗಿ ಮಾಡುವ, ತಮ್ಮಲ್ಲಿ ಅತ್ಯಧಿಕವಾಗಿ ಹಬ್ಬಿರುವ 
ಅವಿವೇಕತೆಯಿಂದ ರಾಜರ ಮನಸ್ಸಿನ ಸ್ಥಿತಿ ಬಹಳ ಚ೦ಚಲವಾದುದು. ಆದುದ್ದರಿಂದ 
ರಾಜರನ್ನು ಸೇವೆ ಮಾಡಿ ಬಾಳುವುದೇ ಕಷ್ಟ 

(ಪಂಪ ಭಾರತ ೧೨-೯೨) 

ರಾಜರ ಮನೋಸ್ಥಿತಿಯು ಚಂಚಲವಾದುದು ಎ೦ಬುದನ್ನು ಶಲ್ಯನ ಬಾಯಿಯಿಂದ 

ಪಂಪನು ಹೊರಡಿಸಿದ್ದಾನೆ. ಹೊಲೆಯರ ಬಗೆಗೆ ಇರುವ ತಿರಸ್ಕಾರದ ಧೋರಣೆಯನ್ನು 

ಈ ಮಾತುಗಳು ಸೂಚಿಸುತ್ತವೆಯೆಂಬುದು ಗಮನಾರ್ಹ. ರಾಜತ್ವವು ಹೊಲೆಯನನ್ನು 

ಯೋಗ್ಯನನ್ನಾಗಿ; ಯೋಗ್ಯನನ್ನು ಹೊಲೆಯನನ್ನಾಗಿ ಮಾಡುವುದು ರಾಜಗುಣವೆಂಬುದು 
ಇಲ್ಲಿಯ ಭಾವಾರ್ಥವಾಗಿದೆ. 

"ರಾಷ್ಟಿಕ', ಅಧಿಕಾರ' ಎಂಬರ್ಥದ ಪದ. “ರಾಜ್‌'; ರಾಜನೆ೦ದರೆ ಆಳುವವನು, 
ಹೊಳೆಯುವವನು, “ರಾಜ್‌'ದಿ೦ದ ಸಾಧಿಸಿದ "ರಾಷ್ಟ್ರಿಕ' ಇದು ಆಳುವ-ಅಧಿಕಾರಿ 
ಎ೦ಬರ್ಥವುಳ್ಳುದಾಗಿದೆ ಎಂದು ಶಂಬಾ ಹೇಳುತ್ತಾರೆ. 

ಬಾ ಬ್ರಾಹ್ಮಣದಲ್ಲಿ "ರಾಜ' ಎಂಬರ್ಥಲ್ಲಿ "'ಭೋಜ' ಬಂದಿದೆ; "ಭೌಜ್ಯ' 
ರಾಜಪದವಿ. ಅಧಿಕಾರಿ' ಎಂಬರ್ಥದಲ್ಲಿ "ರಾಷ್ಟೀಕ'ಕ್ಕಿ೦ತ; "ಭೋಜ' ಇದುವೆ ಪ್ರಾಚೀನ. 
ರಾಷ್ಟಿಕ (ರಸಿಕ) - ಭೋಜಕ ಎಂದರೆ ಅಧಿಕಾರಿಗಳು ಎಂದು ಅರ್ಥವಾಯಿತು. 
"ರಾಷ್ಟಿಕ' ಅಥವಾ “ಭೋಜಕ' ಇವೆರಡರಲ್ಲೂ ನಿಜವಾಗಿ ಜನ - ಪಂಗಡ ಎಂಬ 
ಭಾವವು ಇಲ್ಲ. ಆದರೂ ಇವು ಸಮೂಹ, ಪಂಗಡ, ಜನವಾಚಕ ಲಕ್ಷಣಾರ್ಥ ಪಡೆದಿವೆ! 
'ಭೋಜಕ' ಪಾಣಿನಿಯಲ್ಲಿದೆ. ಭೋಜನಕ್ಕೆ ಸಂಬಂಧಿಸಿದ ಅರ್ಥಗಳು ಭೋಜ ಮತ್ತು 
ಭೋಜಕದಲ್ಲಿವೆ. ಭೋಗಿ, ಭೋಗಿಸುವವನು - ಆಳುವವನು ಎ೦ಬ ಭಾವಾರ್ಥಗಳು 


ಇಲ್ಲಿ ಗಮನಕ್ಕೆ ಬರುತ್ತವೆ. ಇದಕ್ಕೆ ಪ್ರತಿಯಾಗಿ, ದೈನ್ಯದಿಂದ ಕೈಯೊಡ್ಡಿ ನಿಂತವನು, 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೭೨ 


ಆಜ್ಜೆಗಾಗಿ ಕಾಯುತ್ತಿರುವವನು ಎಂಬರ್ಥವೂ ಇಲ್ಲಿ ಇಲ್ಲದಿಲ್ಲ ೪ - ೫ನೆಯ 

ಶತಮಾನದ ಸುಮಾರಿನ ಪ್ರಯೋಗ ದೊರೆಯುತ್ತದೆ. “ಜೀ' ಎನೆ ಧರಿತ್ರಿಯಂ 

ಬೇಡಿಕೊಳ್ಳದೆ' ಎಂಬ ಪ್ರಯೋಗ ಪಂಪನಲ್ಲಿದೆ. ಭೋ - ಪರಾಕು; ಜೀ - ಸ್ವಾಮೀ. 

ಬೋ - ಜೀ ಎಂದು ಬಾಳುವ ಜನ: ಭೋಜಿಗಳು - ಭೋಜರು, ಎಂಬ ಅರ್ಥದ 

ಒ೦ದು ಶಕ್ಕತೆ ಹೀಗಿದೆ. ಭೋಜಿಗಳೂ "ಮಹಾರಾಷ್ಟಿಕ'ರಂತೆ ಈ ನಾಡವರೆ (Native) 
ಆಗಿರಬೇಕು. 

ವಿವರಗಳಿಗೆ ನೋಡಿ: ಶ್ರೀ ಸಚ್ಚಿದಾನಂದ ಶಂಕರಭಾರತೀ ಸ್ವಾಮಿಗಳು ೨೦೧೦ 

ಕೌಟಲೀಯ ಅರ್ಥಶಾಸ್ತ್ರ ಪುಟ. ೧೩ 

ಶೇಷ ನವರತ್ನ ೧೯೮೯ ನಾಲ್ಕು ವೇದಗಳು ಪುಟ. ೨೪ 

ಶಂಬಾ ಜೋತಿ ೧೯೯೯ ಸಂಪುಟ. ೩ ಹಾಲುಮತ ದರ್ಶನ ಪು. ೮೧, ೮೨ 


೬೩.೨. ರಾಜ್ಯ 

ರಾಜರು ತಮ್ಮ ನಂತರ ತಮ್ಮ ಅರಸು ಪದವಿಯನ್ನು ತಮ್ಮ “ಪಿರಿಯ ಮಗಂಗೆ” 
ವಹಿಸಿ ಆತನಿಗೆ “ರಾಜ್ಯ ಪಟ್ಟಂಗಟ್ಟು” ತಿದ್ದರು. ರಾಜನು ಆಕಸ್ಮಿಕ ಮರಣ ಅಪ್ಪಿದ 
ಸಂದರ್ಭದಲ್ಲೂ ಸಹ “ಸಾಮಂತ, ಮಹಾಸಾಮಂತರ್ಕಳುಂ ಪರಿವಾರಮುಂ ನೆರೆದು 
ಹಿರಿಯ ಮಗಂಗೆ ರಾಜ್ಯಪಟ್ಟಂ? ಕಟ್ಟುತ್ತಿದ್ದರು. ಅನಂತವೀರ್ಯನಿಗೆ ಈ ರೀತಿ ಪಟ್ಟಗಟ್ಟಿದ 
ಉಲ್ಲೇಖ "ಗುರುದತ್ತ ಭಟಾರರ ಕಥೆ'ಯಲ್ಲಿ ಬರುತ್ತದೆ. ಎಷ್ಟೋ ಸಂದರ್ಭಗಳಲ್ಲಿ 
ಹಿರಿಯ ಮಗ ಅನನುಭವಿಯಾದ ಬಾಲಕನಾಗಿಯೂ ಇರುತ್ತಿದ್ದ. ಅದೇ "ಗುರುದತ್ತ 
ಭಟಾರರ ಕಥೆ'ಯಲ್ಲಿ ಎಂಟನೆಯ ವರುಷದಂದು ಗುರುದತ್ತಂಗೆ ವಿಜಯದತ್ತ ನೃಪತಿ 
ರಾಜ್ಯಪಟ್ಟಂಗಟ್ಟಿದ ಉದಾಹರಣೆಯುಂಟು. ಹೀಗೆ ರಾಜನ ಪದವಿಯು ವಂಶಾನುಗತವಾಗಿ 
ತಂದೆಯಿಂದ ಸಾಮಾನ್ಯವಾಗಿ ಹಿರಿಯ ಮಗನಿಗೆ ದೊರೆಯುತ್ತಿತ್ತು ಆಗ ರಾಜ್ಯವಾಳಲು 
ಯಾರು ಅರ್ಹರೆಂಬುದನ್ನು ತಿಳಿದುಕೊಳ್ಳಲು ರಾಜನು ಮಕ್ಕಳಿಗೆ ಗೊತ್ತಿಲ್ಲದೆ ವಿಚಿತ್ರ 
ಪರೀಕ್ಷೆಗಳನ್ನು ಒಡ್ಡಿ ಅದರಲ್ಲಿ ಜಯಶೀಲನಾದವನನ್ನು ಅರಸನನ್ನಾಗಿ ಮಾಡಲಾಗುತ್ತಿದ್ದ. 
ಉದಾಹರಣೆಗಳುಂಟು. “ಚಿಲಾತಪುತ್ರನ ಕಥೆ'ಯಲ್ಲಿ ಉಪಶ್ರೇಣಿಕ ಮಹಾರಾಜ ಆಯ್ನೂರು 
ಮಕ್ಕಳಿಗೆ ಒಂದು ಪಂತಿಯಲ್ಲಿ ಪಾಯಸವನ್ನು ಬಡಿಸಿ ಅಯ್ನೂರು ನಾಯಿಗಳನ್ನು 
ಅವರ ಮೇಲೆ ಬಿಟ್ಟೊಡೆ ಶ್ರೇಣಿಕನು ಮಾತ್ರ ನಾಯಿಗಳಿಗೆ ಪಾಯಸವನ್ನು ಇಕ್ಕಿ ತಾನು 
ಸಹ ಉಂಡನು. ಉಳಿದವರೆಲ್ಲರು ಓಡಿ ಹೋದರು. ಇನ್ನೊಂದು ದಿನ ಅರಮನೆಯಲ್ಲಿ 
ಕಿಚ್ಚು ಕಾಣಿಸಿಕೊಂಡಾಗ ಉಳಿದ ಮಕ್ಕಳಲ್ಲ ಆನೆ, ಕುದುರೆ, ಭಂಡಾರ, ಆಯುಧಗಳನ್ನು 
ರಕ್ಷಿಸಲು ಹೋದರು. ಶ್ರೇಣಿಕ ರಾಜಚಿಹ್ನೆಂಗಳಂ ಕೈಕೊ೦ಡನು. ಅದರಿಂದ ಅರಸ 
ಈತನೇ ರಾಜನಾಗಲು ಅರ್ಹನೆಂದು ತಿಳಿದು, ಅವನು ಅಲ್ಲಿಯೇ ಇದ್ದರೆ ಹಲವರು 
ಅವನ ಮೇಲೆ ಮುನಿಯುವರೆಂದು ಬಗೆದು ನೀನು ನಾಯಿಯೊಡನೆ ಊಟ ಮಾಡಿದೆ. 
ರಾಜ್ಯ ಚಿಹ್ನೆಗಳನ್ನು ತೆಗೆದುಕೊಂಡೆ, ನಾನು ಬದುಕಿರುವಾಗಲೇ ಅರಸುತನಕ್ಕೆ ಅಸೆಪಟ್ಟೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೭೩ 


ಆದ್ದರಿ೦ದ ನೀನು ಇಲ್ಲಿ ಇರಕೂಟದು ಹೊರಟುಹೋಗು ಎಂದು ನೆಪಹೇಳಿ ಕಳುಹಿಸಿ 
ಬಿಟ್ಟ ಈ ಉಲ್ಲೇಖದಿಂದ ರಾಜನಾಗುವ ಸಹೋದರನನ್ನು ಕಂಡು ಇತರ ಸಹೋದರರು 
ಆತನಿಗೆ ತೊಂದರೆಗಳನ್ನು ಕೊಡುತ್ತಿದ್ದರೆ೦ದು ವಿದಿತವಾಗುತ್ತದೆ. ಆದ್ದ ರಿಂದಲೇ 
ರಾಜನಾಗುವ ಮಗುವನ್ನು ಜೀರ ಕಡೆಯಲ್ಲಿ ಉತ್ತಮ ರೀತಿಯಿಂದಲೂ ಬೆಳೆಸುತ್ತಿದ್ದರು. 
ಮುಂದೆ ಪಟ್ಟಾಭಿಷೇಕ ಮಾಡಿ ಆತನಿಗೆ ರಾಜನೀತಿಯನ್ನು ಸಹ ಬೋಧಿಸುತ್ತಿದ್ದರು. 


ಗ್ಗೇದದಲ್ಲಿ ಸಾಮ್ರಾಜ್ಯ, ಭೌಜ್ಯ, ಸ್ವಾರಾಜ್ಯ, ವೈರಾಜ್ಯ ಪಾರಮೇಷ್ವರಾಜ್ಯ, 


ಅಧಿಪತ್ಯಮಯ ಯೇ ಬ ಚಿ 66ದ ರಾಜ್ಯಗಳನ್ನು 
ಕುರಿತು "ಉಲ್ಲೇಖವಿದೆ. 


ಇ 


ಸಾಮ್ರಾಜ್ಯ - ಆಚಾರ್ಯಯಷಿಗಳ ಅನುಸಾರ ವಿಸ್ತಾರವಾದ ಭೂಪ್ರದೇಶವನ್ನು 
ವಶಮಾಡಿಕೊಂಡು ರಾಜನಾದವನು ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕಾಗುತ್ತಿತ್ತು. 
ಅಧಿಕ ಭೂಭಾಗವನ್ನು ತನ್ನ ಆಡಳಿತದ ಪ್ರಭಾವವಲಯದಲ್ಲಿ ಸಮೀಕರಿಸುವ 
ಸಾಹಸ ಮಾಡಿ, ಅನ್ಯ ರಾಜರನ್ನೆಲ್ಲ ಪರಾಸ್ತಗೊಳಿಸಿ ಅವರನ್ನು ಮಾಂಡಲೀಕರನ್ನಾಗಿ 
ಮಾಡಿಕೊಳ್ಳುವುದಾಗಿತ್ತು “ಕೃಣ್ವ೦ತೋ ವಿಶ್ವಮ್‌ ಆರ್ಯಮ್‌' ಎಂಬ ಖಯಗ್ಗೇದದ 
ಮಾತನ್ನಿಲ್ಲಿ ಅರ್ಥೈಸಬಹುದು. 

ಭೌಜ್ಯ - ಎಂದರೆ, ವಿಶಿಷ್ಟ ಸೀಮಾರೇಖೆಗಳಿಂದ ಮರ್ಯಾದಿತವಾದ 
ಭೂಭಾಗವೆಂದೂ, ಪಜೆಗಳ ಸಮೃದ್ಧಿಯನ್ನು, ಸಂರಕ್ಷಣೆಯನ್ನು ಸಮರ್ಥವಾಗಿ 
ಮಾಡಬಲ್ಲ ಪ್ರಜಾಹಿತದ ರಾಜ್ಯ ವೆಂದೂ ಅರ್ಥಯಿಸಬೇಕು. 

ಸ್ವರಾಜ್ಯ - ಇಲ್ಲಿ 'ಸ್ವರಾಜ್ಯ'ದ, ಕಲ್ಪನೆ ಇದೆ. ಆಡಳಿತವು ವಿದೇಶೀ ಹಸಕ್ಷೇಪದಿಂದ 
ಮುಕ್ತವಾಗಿರಬೇಕು. ಎಂಬ ಅಭಿಪ್ರಾಯ ಅಂತರ್ನಿತವಾದಂತಿದೆ. 

ವೈರಾಜ್ಯ - ವಿಗತರಾಜಕ೦ ವೈರಾಜ್ಯಂ ಎಂದರೆ ಇಲ್ಲಿ ಶಾಸಕನಾದ ಒಬ್ಬನೇ 
ಸರ್ವಾಧಿಕಾರಿಯಾದ ಪ್ರಭುವಿಗೆ ಅಸ್ಪದವಿಲ್ಲ. ಎಲ್ಲ ಶಾಸನವೂ ಜನತೆಯ 
ಅಭೀಷ್ನದಂತೆ ನಡೆಯಬೇಕು. 

ಪಾರಮೇಷ್ಠರಾಜ್ಯ - ಪರಮೇಷ್ಠಿ ಎಂದರೆ ಪ್ರಜಾಪತಿ ಅಥವಾ ಪರಮಾತ್ಮ 
ಎಲ್ಲವೂ ಅವನ ರಾಜ್ಯವೇ ಆಗಿರುವಾಗ ವ್ಯಕ್ತಿಯ ಅಹಂಕಾರದ ಆಡಳಿತ ಸಲ್ಲದು. 
ಮಹಾರಾಜ್ಯ - ಅಂದರೆ ಅನೇಕ ಸಣ್ಣ ಸಣ್ಣ ಘಟಕಗಳು ಕೂಡಿ ಒಂದು 
ಏಶಾಲವಾದ ಗಣತಂತ್ರ ಪ್ರಜಾರಾಜ್ಯವಾಗುವುದು ಎಂದರ್ಥ. ಅನೇಕ ರಾಜ್ಯಗಳು 
ಕೂಡಿ ಒಂದು ಮಹಾರಾಜ ವಾಗುತ್ತದೆ. 

ಆಧಿಪತ್ಯಮಯ -- ಅಳಿಟರೆ ರಾಷ್ಟದ ಸುಭದತೆಗೆ ಅವಶ್ಯವಾದ ಆಧಿಪತ್ಯವನ್ನು 
ಕೆಲವು ORES ನಡೆಸಬೇಕೆಂಬುದನ್ನು ಜಃ ಹೇಳುತ್ತದೆ. 
ಸಮಂತಪರ್ಯಾಯೀ -- ಮಹಾರಾಜ್ಯದಲ್ಲಿ ಅಂತರ್ಗತವಾಗಿರುವ ಎವಿಧ 
ಘಟಕಗಳ ಆಡಳಿತವು ಸಾಮಂತ ಅಧಿಕಾರಿಗಳ ಕಡೆಗೆ ಇರಬೇಕು. 

ಇದಲ್ಲದೆ ಜನರಾಜ್ಯ, ಗಣರಾಜ್ಯ ಮುಂತಾದುವುಗಳ ಉಲ್ಲೇಖವಿದೆ. ಯಗ ದಿಕ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೭೮ 


ರಾಜನೀತಿಯು ಗಣರಾಜ್ಯವಾದಿಯೂ, ಪ್ರಜಾಪ್ರಭುತ್ವವಾದಿಯೂ ಆಗಿದ್ದು ಜನತೆಯ 
ಅಪೇಕ್ಷೆಯಂತೆ ಶಾಸನದ ಸೂತ್ರಗಳು ಸಾಗಬೇಕೆಂಬುದನ್ನು ಹೇಳಲಾಗಿದೆ ಎಂದು 
ನಿರ್ಣಯಿಸಬಹುದು. 
ಧರ್ಮ ಸೂತ್ರಗಳಿಗನುಸಾರವಾಗಿ ಕೋಥ, ಲೋಭಗಳಿಂದ ದೂರನಾಗಿ ಮುಖ್ಯ 
ನ್ಯಾಯಧೀಶರು ಮತ್ತು ನ್ಯಾಯದರ್ಶಿ ಮಂಡಳಿಯ ಸದಸ್ಯರಿಂದ ಕೂಡಿದವನೂ. 
ಕಾರ್ಯಕಲಾಪದರ್ಶಿ ಯೋಗ್ಯ ಬ್ರಾಹ್ಮಣ ಗಣ ಸಹಿತನೂ, ಶಾಂತಚಿತ್ತನೂ ಕಾರ್ಯ ಸರಣಿ 
ಮತ್ತು ಕಾರ್ಯವಿಧಾನ ಪರಿಶೀಲಿಸುವವನೂ, ನಿಷಕ್ಷಪಾತಿಯೂ, ಕುತೂಹಲಕಾರಿಯೂ 
ಆದ ಶೋತೃವಿನಂತೆ ಇದ್ದುಕೊ೦ಡು ರಾಜನು ಎವಾದಗಳನ್ನು ಪರಿಶೀಲಿಸಬೇಕೇ 
ಹೊರತು ಸಭೆಯಲ್ಲಿ ತಾನೇ ಏನನ್ನೂ ನಿಶ್ಚಯಿಸಬಾರದು. 
ಭೂಮಿಯನ್ನು ರತ್ನಗರ್ಭಾ ಎಂದು ಕರೆಯುತ್ತಾರೆ. ರಾಜನು ಧನಧಾನ್ಯ ರತ್ನಾದಿ 
ಗಳನ್ನು ಅದರಿಂದ ಪಡೆಯಬೇಕಾದರೆ ಮೊದಲು ತನ್ನ ಪ್ರಜೆಗಳನ್ನು ಚೆನ್ನಾಗಿ ರಕ್ಷಿಸಬೇಕು. 
ಹಸುವನ್ನು ಕರೆಯಬೇಕಾದರೆ ಅದರ ಮುಂದೆ ಕರುವಿರಬೇಕು. ಚೆನ್ನಾಗಿ ಹಾಲು 
ಕರೆಯಬೇಕೆಂದು ಗೋಪನು ಕರುವಿನ ರಕ್ಷಣೆಯನ್ನು ಮಾಡುತ್ತಾನೆ. ಭೂಮಿಯೆಂಬ 
ಧೇನುವಿಗೆ ಪ್ರಜೆಗಳೇ ಕರುಗಳು. ಪ್ರಜೆಗಳು ಸುಖವಾಗಿದ್ದರೆ ಭೂಮಿಯಲ್ಲಿ ಸಸ್ಕಾದಿ 
ಸಮೃದ್ಧಿಯುಂಟಾಗುತ್ತದೆ. ಹೀಗೆ ಚೆನ್ನಾಗಿ ಲೋಕ ಪರಿಪಾಲನೆ ಮಾಡುತ್ತಾ ಭೂಮಿಯಿಂದ 
ರತ್ನಾದಿಗಳನ್ನು ಅಪೇಕ್ಷಿಸಿದರೆ ಕಲವೃಕ್ಷದಂತೆ ಅದು ನಾನಾರೂಪ ಫಲವನ್ನು ಕೊಡುತ್ತದೆ. 
ಧರ್ಮ ಪರಿಪಾಲನೆ ಮಾಡುವವನನ್ನು "ರಾಜನ್‌' ಎಂದೂ ಅಧರ್ಮ ಪ್ರವರ್ತಕನಾದ 
ಪ್ರಭುವನ್ನು ವಿಶ್ಠಲನೆಂದೂ ಕರೆಯುತ್ತಾರೆ. 
ಏವರಗಳಿಗೆ ನೋಡಿ: ಡಾ.ಎಂ ಚಿದಾನಂದಮೂರ್ತಿ ೨೦೦೮ 
ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಪುಟ. ೫೧೮ 
ಡಾ. ವಿ.ಎಲ್‌.ಪಾಟೀಲ್‌ ೨೦೦೯ ವಡ್ಡಾರಾಧನೆ ಜಾನಪದೀಯ ಅಧ್ವಯನ ಪುಟ. ೧೯೨-೧೯೩ 
ಶೇಷನವರತ್ನ ೨೦೦೮ ಯಜುರ್ವೇದ ಪುಟ. ೪೦-೪೨ 
ಡಾ. ಟಿ.ವಿ.ವೆಂಕಟಾಚಲಶಾಸ್ತೀ ೧ೇ೯೯ಕ್ರೀ ವತ್ತ ನಿಘಂಟು ಪುಟ. ೩೨೫ 
ಯುಗಯಾತ್ರೀ ಭಾರತೀಯ ಸಂಸ್ಕೃತಿ ೧೯೭೧ ಸಂಪುಟ. ೨ ಪುಟ. ೩೨೬ 
ಭರ್ತ್ಯಹರಿಯ ನೀತಿಶತಕ ೧೯೭೪- ಶ್ಲೋಕ - ೩೮ 
ಎಂ. ವಿ. ಕೃಷ್ಣರಾವ್‌ ೧೯೫೩ ಕೌಟಲ್ಯ ಪುಟ. ೧೦ 


೬೩೩. ರಾಣಿಯರ ವೇಷಭೂಷಣಗಳು 
ಚಿತ್ರಾವಳಿ, ಪಳಿ, ಅಡವಟ್ಟೆ, ಚೀಲ, ತಿವಟ, ಪೂವಡೆ ಮೊದಲಾದ ವಸ್ತ್ರಗಳನ್ನು 
ವಸನಾ೦ಗ ವೃಕ್ಷಗಳು ಒದಗಿಸುವುವು. 
(ಶಾಂತಿಪುರಾಣ ೬-೧೧೧ ವ) 
ಅಂತಃಪುರದ ಸ್ಮೀಯರು ತೊಟ್ಟುಕೊಂಡ ಕುಪ್ಪುಸ ಮತ್ತು “ಸವಂಗ' (ಅಂಗಿ)ದ 
ಕುರಿತು ಪಂಪನು "ಆದಿಪುರಾಣ'ದಲ್ಲಿ ಹೇಳುತ್ತಾನೆ. (೧೧-೭೩) ರಾಣಿಯರ ವೇಷ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೭೫ 


ಭೂಷಣವು ಆಡಂಬರದಿಂದ ಕೂಡಿತ್ತು. (೧೧-೪೫) ದಿವ್ಯವಸ್ತವನ್ನು ರಾಣಿಯರು 
ತೊಟ್ಟುಕೊಳ್ಳುತ್ತಿದ್ದರು. (೧೧- -೯೦) "ವಿಕ್ರಮಾರ್ಜುನ ವಿಜಯ'ದಲ್ಲಿ ರೇಶೈಯ ವಸ ಸದ 
ಬಳಕೆಯ ಕುರಿತು ಬರುತ್ತದೆ (೫-೧೭). ಎರಡನೇ ನಾಗವರ್ಮನು ತನ್ನ 'ವರ್ಧಮಾನ 
ಪುರಾಣ'ದಲ್ಲಿ 'ಮೇಲಿಂದ' ಕುರಿತು ವರ್ಣಿಸುತ್ತಾನೆ (೩-೭೩, ೭೮) ನಯಸೇನನ 
“ಧರ್ಮಾಮೃತ'ದಲ್ಲಿ ಬರುವ ರಾಣಿಯರ ವೇಷಭೂಷಣದ ಕುರಿತು ಬಿ.ವಿ. ಮಲ್ಲಾಪುರ 
ಅವರು ಹೀಗೆ ಹೇಳುತ್ತಾರೆ (ಮಲ್ಲಾಪುರ ಬಿ.ವಿ. ೧೯೭೮ ಪು.೩೨೦). "ಶ್ರೀಮಂತರು" 
ರಾಣಿಯರು, ದುಕೂಲ, `ಮಡಿಸೀರೆ, ಚೀನಾ೦ಬರ ಮೊದಲಾದ ಬೆಳಯುಳ್ಳ ಸೀರೆಗಳನ್ನು 
ಉಡುತ್ತಿದ್ದರು (೩-೭೭, ೪-೧೩೭, ೭-೧೭೭). ರಾಣಿಯರ 'ದಿವೃದುಕೂಲ'ದ 
ಕುರಿತು "ಕರ್ಣಪಾರ್ಯನೂ ಹೇಳುತ್ತಾನೆ. ನಾಗವರ್ಮನ "ಅಭಿದಾನ ರತ್ನ! ವೊ ಕರ್ಣಾಟಕ 
ಟೀಕೆ' ಯಲ್ಲಿ ಹೀಗೆ ಹೇಳಲಾಗಿದೆ (ವೆಂಕಟರಾವ್‌ ವಿ. ಶೇಷಯ್ಯ cue ಎಚ್‌(ಸಂ) 
೧೯೭೯ ಪು.೯೦). ಜೀಲಂ, ಜೀರಂ, ವಾಸ, ಕರ್ಪಟಂ, ಅಚ್ಚಾದನಂ, ಅಂಬರಂ, 
ಅಂಕುಶಂ, ವಸ್ತಂ, ಸಿಚಯ, ಪಟ, ಈ ಹತ್ತು ಸೀರೆ (೩೯೪). ಕಾರ್ಪಾಸಂ, ಬಾದರಂ 
- ಇವು ಎರಡು, ಹತ್ತಿಯಿಂದಾದ ಸೀರೆ. ಅಂಚಳಮೆಂಬುದು ಸೀರೆಯ ಸೆಅಗು, 
ಅಹತಮೆಂಬುದು ಹೊಸ ಸೀರೆ, ಪಟಚ್ಚರಮೆಂಬುದು ಹಳೆಯ ಸೀರೆ (೩೯೬)'. 
"ಕಂಚುಕ: ವಾರವಾಣ, ಕೂರ್ಪಾನ, ನಿಜೋಳಕ, ಈ ನಾಲ್ಕು ಕುಪ್ಪಸ೦ (೩೯೮)'. 
ವಿಜಯನಗರ ಕಾಲದ ಕನ್ನಡ ಸಾಹಿತ್ಯದಲ್ಲಿ ಕಂಡು ಭಜ ರಾಣಿಯರ ವಸ ಸ್ರದ 
ಕುರಿತು ಕೆ. ಶ್ರೀಕಂಠಯ್ಯ ಅವರು ಹೀಗೆ ಗುರುತಿಸುತ್ತಾರೆ. “ಹೆಣ್ಣು ಮಕ್ಕಳು ರೇಶಿಮೆಯ 
ಪೀತಾಂಬರ (ಪುರಾ ಕೀರ್ತನೆ, ೧- ೧೪೦) ವನ್ನಾ MR ನೂಲಿನ 
ಸೀರೆಗಳನ್ನಾಗಲೀ ನಿರುಕೆ ಹಾಕಿ ಉಡುವರು (ಭರತೇಶ ವೈಭವ ೩೧-೪೧). 
ಕೆಲವರು ಶುಭ್ರದೂವಟಗಳನ್ನು (ದುಪ್ಪಟ) ಉಡುವರು. ಹೆ೦ಗಸರಲ್ಲಿ ಕೆಲವರು ಮಾಗ 
ಪಾವುಡ, ಪಾವುಡ, ಪಾವುಡೆ ಬಟ್ಟೆ - ಪ್ರಾಭೃತ (ಸಂ) ಮುಖಕ್ಕೆ ಹಾಕಿಕೊಳ್ಳುವ 
(ಬ೦ರುಕೆ) ಹಾಕಿಕೊಳ್ಳುವರು. ಕುಪ್ಪಸ ತೊಡುವರು ಪಟ್‌ ಕೀರ್ತನೆ 
೧-೭೫). ಚಲ್ಲಣ ಉಟ್ಟು (ಪ್ರಭುಲಿಂಗ ಲೀಲೆ ೪-೨೯) ಮೇಲೆ ಕಾಸೆ ಕಟ್ಟುವವರೂ 
ಉಂಟು. ಆದರೆ ಈ ರೂಢಿ ಪರಿಚಾರಿಕೆಯರಲ್ಲಿ ಎಶೇಷವಾಗಿದ್ದಂತೆ ತೋರುತ್ತದೆ”. 
ನಾಗವರ್ಮನ “ಕಾದ೦ಬರಿ'ಯ ಕುರಿತು ಹೇಳುತ್ತಾ ಸಿ.ಪಿ. ಕೃಷ್ಣಕುಮಾರ್‌ ಅವರು, 
“ಅವಕು೦ಠನ ಪದ್ಧತಿಯೂ ಆಗ ಇದ್ದಂತೆ ತೋರುತ್ತದೆ? ಎನ್ನುತ್ತಾರೆ. ಇದರಿಂದ 
ಅವಕುಂಠನ ಪದ್ಧತಿಯು ಬಳಕೆಯಲ್ಲಿತ್ತು ಎಂದು ತಿಳಿದುಕೊಳ್ಳಬಹುದಾಗಿದೆ. ರಾಣಿಯರ 
ವೇಷಭೂಷಣ ವೈಭವ ಪೂರ್ಣವಾಗಿತ್ತು ಎಂದು ಕವಿಗಳೂ ವರ್ಣಿಸಿದ್ದಾರೆ. 
ಏವರಗಳಿಗೆ ಈ ನಾಗರಾಜಯ್ಯ ಚ ಮತ್ತು ಕುಲಕರ್ಣಿ ಆರ್‌.ವಿ. ಜ್‌ ೧೯೮೧ 
ಚಂದ್ರಪಭ ಪುರಾಣ ಪುಟ. ೩೮, ೫೦ 
ಶ್ರೀಕಂಠಯ್ಯ ಕೆ. ೧೯೮೩ ವಿಜಯನಗರ ಕಾಲದ ಸಾಹಿತ್ಯದಲ್ಲಿ ಜನಜೀವನ ಚಿತ್ರಣ ಪುಟ. ೨೪೮, ೪೦೩ 
ಸಿ.ಪಿ. ಕೃಷ್ಣಕುಮಾರ್‌ ೧೯೭೬ ನಾಗವರ್ಮನ ಕರ್ಣಾಟ ಕಾದಂಬರಿ - 
ಒಂದು ತೌಲನಿಕ ಹಾಗೂ ವಿಮರ್ಶಾತ್ಮಕ ಅಧ್ಯಯನ ಪುಟ. ೧೦೦ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೭೩ 


೬೩೪. ರಾಣಿಯರು 
ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ರಾಣಿಯರಿಗೆ ಈ ಕೆಳಗಿನ ಕೆಲವು ಹೆಸರುಗಳು 
ಬಳಕೆಯಾಗಿವೆ. 
ಕುಲಲಲನೆ (ಆದಿಪುರಾಣ - ೩-೭೧ವ): ಇದು ಕುಟುಂಬದೊಳಗಣ 
ಕರ್ತವ್ಯವನ್ನು ಸೂಚಿಸುವಂತಹುದು. ಅಷ್ಟಪಧಾನ ದೇವಿಯರು (ಆದಿಪುರಾಣ. ೧೩ವ) 
(೫-೨೨) ಅರಸನಿಗೆ ಬೇಟದರಸಿ, ಪಿರಿಯರಸಿಯರಿರುತ್ತಾರೆ. (ಶಾಂತಿಪುರಾಣ ೯- 
೫೦ವ, ೫೧, ೫೧ವ) 
ಅಗ್ರಮಹಿಷಿ (ಆದಿಪುರಾಣ - ೪-೫೬) ಪಟ್ಟಮಹಿಷಿ ಅ೦ತಲೂ ಬಳಕೆಯಾಗಿದೆ. 
ಹೆಚ್ಚಿನ ಕಾವ್ಯಗಳಲ್ಲಿ ಈ ಹೆಸರುಗಳು ಬಳಕೆಯಾಗಿದ್ದು ಈ ಹೆಸರುಗಳು ಕೆಲವು 
ಸಂದರ್ಭಗಳಲ್ಲಿ ಸ್ಥಾನ ಸೂಚಕವಾಗಿದ್ದು, ಇನ್ನು ಕೆಲವು ಸಂದರ್ಭದಲ್ಲಿ ಅವಳು 
ಕೌಟುಂಬಿಕವಾಗಿ ಸ್ಥಾನ ನಿರ್ವಹಿಸುವ ಸೂಚನೆಗಳನ್ನು ಕೊಡುತ್ತವೆ. 
ಗುಪ್ತರ ಕಾಲದಲ್ಲಿ ರಾಣಿಯರನ್ನು “ದೇವಿ” ಎಂದು ಕರೆಯುವ ಕ್ರಮವು ಬಂದಿತು. 
ಈ ಕಾಲದಲ್ಲಿ "ಅಗ್ರಮಹಿಷಿ'ಯನ್ನು “ಮಹಾದೇವಿ” ಕರೆಯುವ ಪರಿಪಾಠವು ಬೆಳೆಯಿತು. 
ರಾಜರ ಕಾಲದ ದೊರೆಗಳು ರಾಣಿಯರನ್ನು "ರಾಜ್ಞಿ' ಮತ್ತು "ಮಹಿಷಿ' ಎಂದು ಕರೆದು 
ಮುಖ್ಯರಾಣಿಯರನ್ನು 'ಅಗ್ರಮಹಿಷಿ' “ಪಟ್ಟಮಹಿಷಿ' 'ಪಟ್ಟಮಹಾದೇಎ' ಮಹಾರಾಜ್ಞಿ' 
ಎಂದೂ ಕರೆದಿದ್ದಾರೆ. (ಅದೇ ಪು. ೬೬) (ಅಗ್ರಮಹಿಷಿಯು ಅಂತಃಪುರದ ಅತ್ಯುಚ್ಛ 
ಅಧಿಕಾರಿಯಾಗಿದ್ದಳು) 
ಯಗ್ವೇದದ ಪ್ರಕಾರ ರಾಜನಿಗೆ ನಾಲ್ವರು ರಾಣಿಯರು ಮುಖ್ಯವಾಗಿ, 
೧. ಮಹಿಷಿ - ಈಕೆ ಬ್ರಾಹ್ಮಣ ಕನ್ಯೆ ರಾಜನು ಮೊದಲು ಮದುವೆಯಾದ ಹೆಣ್ಣು. 
೨. ವಾವಾಕ್‌-ಮಧ್ಯಮ ಜಾತ. ಮೊದಲನೆಯವಳು ಬಂಜೆಯಾದುದಕ್ಕೆ 
ಮದುವೆಯಾದವಳು. 
೩. ಪರಿವೃತ್ತಿ - ಅರಸನಿಗೆ ಪ್ರಿಯಳಾದವಳು. 
೪, ಪಾಲಾಗಲೀ - ಅರಸನ ಆಸ್ಥಾನದ ನ್ಯಾಯಾಧಿಕಾರಿಯ ಮಗಳು. 
ವಿವರಗಳಿಗೆ ನೋಡಿ: Dilip Kumar Ganguly 1979 Aspects of Ancient Indian 
Administration P 50:78 


೬೩೫. ರುದ್ರ 
ರುದ್ರ ಶಬ್ದವು "ರುದ್‌' ಎಂಬ ಧಾತುವಿನಿಂದ ನಿಷ್ಟನ್ನವಾಗಿದ್ದು ರುದ್‌ ಎಂದರೆ 
ಚೀರು, ಕೂಗು, ಅಳು ಎ೦ಬ ಅರ್ಥಗಳು ಹೊಮ್ಮುತ್ತವೆ. ಈ ಅರ್ಥದ ಜಾಡು ಹಿಡಿದು 
ಹೊರಟ ಯಾಸ್ಕ, ಸಾಯಣ ಹಾಗೂ ಕೆಲವು ಪಾಶ್ಚಾತ್ಯ ಭಾಷ್ಯಕಾರರು ರುದ್ರನನ್ನು 
ಬಿರುಗಾಳಿಯ ದೇವತೆ, ಅಥವಾ ಛಿಳಿಛಿಟಿಸುವ ಅಗ್ನಿ ಮುಂತಾಗಿ ಅರ್ಥೈಯಿಸಿದ್ದಾರೆ. 
ವಿವರಗಳಿಗೆ ನೋಡಿ: ಶೇಷನವರತ್ನ ೨೦೦೮ ಖಯಗ್ಗೇದ ಪುಟ. ೧೮೨. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೭೭ 


೬೩೬. ರುದ್ರ-ಶಿವ-ಅಭವ 

ವೇದಕಾಲದಿಂದ ವರ್ಣಿತವಾಗುತ್ತ ಬಂದ "ಶಿವರುದ್ರ'ದಲ್ಲಿಯ ಮೂಲ ಕೆಂಪು 
ಅರ್ಥದ ಪೂರ್ಣ ಸಾಕ್ಟಾತ್ಕಾರವಿದೆ. “ಅಸೌಯಃ ತಾಮ್ರ ಅರುಣ ಉತ ಬಭ್ರುಃ” 
ಎಂದು ಹೇಳಿ ಮುಂದೆ ಉಪುಯುಕ್ತವಾಗುವ ಮಂಗಲ ಶಬ್ದ "ಶಿವ' ಶಬ್ದದ ಅರ್ಥವನ್ನು 
ವಿವರಿಸುವ ಭಾಷ್ಯವಾಗುತ್ತದೆ. ಶಿವ ಅಂದರೆ ಕೆಂಪು ಆಕಸ್ಮಿಕವಾಗಿ ಕಂಡರೆ ಶುಭಸೂಚಕ, 
ಮಂಗಲದಾಯಕವೆಂಬ ನಂಬಿಕೆಯಿದೆ. ಚಂದನಂತೆ "ಶಿವ್‌ ಶಬ್ದ "ಶಿನ್‌', ಚೆನ್‌' ವರ್ಗದ 
ಶಬ್ದವಾಗಿದ್ದರೆ ಶಿವ ಪತ್ತಿಜನರ ಮೂಲದೇವತೆ ಎ೦ಬ ಮಾತು ಸಿದ್ದವಾಗುತ್ತದೆ. 

ಪತ್ತಿಜನರ ಆತ್ಮೀಯ ದೇವತೆ ಶಿವನಾಗಿದ್ದನೆಂದು ವೈದಿಕೃತಿಗಳು “ಪತ್ತೀನಾ೦ 
ಪತಿ' ಎಂದು ಹಾಡಿದರೆಂಬುದರಲ್ಲಿ ಸಂಶಯವಿಲ್ಲ. ಪತ್ತಿಜನರನ್ನು ಮುಂದೆ "ಹಟ್ಟಿ' 
ಇಲ್ಲವೆ ಹಟ್ಟಿಗಾರರೆಂದು ಗುರುತಿಸಲಾಗುತ್ತಿತ್ತು ಇದರಿಂದ ದೇವತೆಯ ನಾಮಾಂತರವೂ 
ಆಗಿದ್ದರೆ ಆಶ್ಚರ್ಯವಿಲ್ಲ ಎಂದು ಶಂಬಾ ಅಭಿಪ್ರಾಯ. 

ವಿವರಗಳಿಗೆ ನೋಡಿ: ರಸವಿದ್ಯೆ ಶಂಬಾ ಜೋತಿ ೧೯೯೯ ಸಂಪುಟ. ೧ ಪುಟ. ೧೭೯ 


೬೩೭. ರೂಪಕ 
ಕವಿರಾಜಮಾರ್ಗಕಾರನು ಅದೇ ಇದು ಎಂಬಂತೆ ಅಭೇದದಿಂದ ಹೇಳುವುದು 
ರೂಪಕವಾಗಿರುತ್ತದೆಯೆಂದು ಹೇಳುತ್ತಾನೆ. (ಕವಿರಾಜಮಾರ್ಗ ೩ - ೧೧) 
ಇದರಲ್ಲಿ ಸಮಸ್ತರೂಪಕ, ವ್ಯಸ್ತ ರೂಪಕ, ಸಾವಯವ ರೂಪಕ, ಅವಯವಿ 
ರೂಪಕ, ವಿಷಮ ರೂಪಕ, ಹೇತು ರೂಪಕ, ಶ್ಲೇಷ ರೂಪಕ, ವಿಭಿನ್ನ ರೂಪಕ, 
ರೂಪಕೋರು ರೂಪಕ, ರೂಪಕಾಪಹ್ನುತಿ; ಯುಕ್ತ ರೂಪಕ, ವ್ಯಾಜ ರೂಪಕಗಳಿವೆ 
ಯೆಂದು ಕವಿರಾಜ ಮಾರ್ಗಕಾರನು ಹೇಳುತ್ತಾನೆ. 
(ಕವಿರಾಜಮಾರ್ಗ ೩ - ೧೧ ರಿಂದ ೨೬) 
ರೂಪಕದ ಕುರಿತು ಕವಿರಾಜ ಮಾರ್ಗಕಾರನು ಈ ಕೆಳಗಿನಂತೆ ವಿವರಿಸಿದ್ದಾನೆ. 
ರೂಪಕಮೆಂಬುದು ಪೆಅವಲ 
ರೂಪಾದಿಗುಣ೦ಗಳಾನಭೇದೋಕ್ತಿಗಳಿಂ । 
ರೂಪಿಸುವುದಿಂತು ಬಾಹುಲ 
ತಾ ಪಾದಾಂಬುಜ ಮುಖೇಂದು ನಯನಾಳಿಗಳಿಂ ॥ (೩-೧೨) 
ರೂಪಕವೆಂದರೆ ಭೇದವನ್ನಳಿಸುವುದು ಎಂದು ಅವನು ಹೇಳಿದ್ದಾನೆ. ಆ ಭೇದವೇ 
ಇಲ್ಲಿ ಮುಖ್ಯ ಸಮಸ್ತರೂಪಕ, ವ್ಯಸ್ತರೂಪಕ, ಸಾವಯವ ರೂಪಕ, ಅವಯವಿರೂಪಕ, 
ಎ೦ದು ಅವನ್ನು ಗುರುತಿಸುತ್ತಾನೆ. 

ರೂಪಕವನ್ನು ಸಾಮಾನ್ಯವಾಗಿ ಎರಡು ರೀತಿಯಲ್ಲಿ ಬಳಸಲಾಗುತ್ತದೆ. ೧. ಒಂದು 
ಅಲಂಕಾರದ ಹೆಸರಾಗಿ ರೂಪಕಾಲಂಕಾರವಾಗಿ ಹಾಗೂ ೨. ದೃಶ್ಯಕಾವ್ಯದ ಒಂದು 
ಜಾತಿಯಾಗಿ “ರೂಪಕ' ಎಂದು ಬಳಸಲಾಗುತ್ತಿದೆ. ಉಪಮೆಯಲ್ಲಿ ಎರಡು ವಭಿನ್ನ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೭೮ 


ವಸ್ತುಗಳ ಸಾಧಾರಣ ಧರ್ಮವನ್ನು ಲಕ್ಷಿಸಿ ಸಾದೃಶ್ವೀಕರಿಸಿದರೆ, ರೂಪಕದಲ್ಲಿ ಎರಡು 
ಎಭಿನ್ನ ವಸ್ತುಗಳ ನಡುವೆ ಅಭಿನ್ನತೆ ಅಥವಾ ಅಭೇದವನ್ನು ಸಾಧಿಸಲಾಗುತ್ತದೆ. 
ಉದಾ: ಬಾಹುಲತೆ: ಪಾದಾಂಬುಜ, ನಯನಾಳಿ. 
ರೂಪಕಾಲಂಕಾರದಲ್ಲಿ ಸುಮಾರು ೩೮ ಬಗೆಗಳನ್ನು ಅಲಂಕಾರಿಕರು ಗುರ್ತಿಸುತ್ತಾರೆ. 
ಅವುಗಳಲ್ಲಿ ಪ್ರಮುಖವಾದವುಗಳು: ೧.ಅಭೇದ ರೂಪಕಾಲಂಕಾರ, ೨. ತಾದ್ರೂಪ್ಯ 
ರೂಪಕ ೩. ಅಧಿಕ ತಾದ್ರೂಪ್ಯ ರೂಪಕ, ೪. ಮಾನ್ಯ ತಾದ್ರೂಪ್ಯ ರೂಪಕ. ೫. 
ಮಾಲಾರೂಪಕ, ೬. ಪರಂಪರಿತ ರೂಪಕ, ೭. ಶ್ಲಿಷ್ಠರೂಪಕ ಮುಂತಾದವು. 
ವಿವರಗಳಿಗೆ ನೋಡಿ : ಕವಿರಾಜಮಾರ್ಗದಲ್ಲಿನ ಎಂ.ವಿ. ಸೀತಾರಾಮಯ್ಯನವರ ಟಿಪ್ಪಣಿ 


೬೩೮. ರೇಚಕ 
ಕರಣಂ ರೇಚಕಮಂಗಹಾರಮಿನಿತೆಂದೋದುತ್ತಮಿರ್ಪೋದದ 
ತ್ರೆರಲೀ ನಾಟ್ಕರಸಂ............ 
(ಕೆ.ಎಲ್‌.ನರಸಿಂಹಶಾಸ್ಲಿ ೨೦೦೯ ಆದಿಪುರಾಣ ೭-೧೨೦) 
ಪಂಪ ವಿಕ್ರಮಾರ್ಜುನ ವಿಜಯದಲ್ಲಿ "ಇಟ್ಟಳಮಾಯ್ತು ದೇಸಿ' ಎ೦ದು ಹೇಳುತ್ತಾನೆ. 
(೮-೯೧) 
ನಾಟ್ಯದಲ್ಲಿ ನಾಲ್ಕು ಭಂಗಿಗಳಿವೆ. ೧. ಸಮಭಂಗ - ದೇಹದಲ್ಲಿ ಯಾವ 
ಬಾಗುವಿಕೆಯೂ ಇಲ್ಲ. ೨. ಅಭಂಗ - ಸ್ವಲ್ಪ ಬಾಗುವಿಕೆ. ಒಂದು ಕಾಲಲ್ಲಿ ಹಾಕಿ 
ನಿಲ್ಲುವುದು. ೩. ಅತಿಭಂಗ - ತೀರ ಬಾಗುವಿಕೆ. ತಾಂಡವದ ಲಕ್ಷಣ - ಬಾಣ 
ಬಿಡುವಾಗ ೪. ತ್ರಿಭಂಗ - ಮೂರು ಕಡೆ ಬಾಗುವಿಕೆ, ರುಂಡ, ಮುಂಡ, ಕೈ ಕಾಲುಗಳ 
ಬಾಗುವಿಕೆ, ಲಾಸ್ಯದ ಲಕ್ಷಣ. 
ರೇಚಕವು ಇನ್ನೊಂದು ರೀತಿಯ ಚಲನೆ. ಒಂದು ಅಂಗದ ವರ್ತುಲಾಕಾರದ 
ಚಲನೆಗೆ ರೇಚಕವೆಂದು ಕರೆಯುತ್ತಾರೆ. ಇದರಲ್ಲಿ ನಾಲ್ಕು ವಿಧ: ಪಾದರೇಚಕ, ಕಟಿರೇಚಕ, 
ಹಸ್ತರೇಚಕ, ಗ್ರೀವಾರೇಚಕ ಅಂದರೆ ರೇಚಕವು ಚಲನೆಯನ್ನು ಸೂಚಿಸುತ್ತದೆ. 
ಉಸಿರು ಬಿಡುವುದು; ನಿಶ್ವಾಸವನ್ನು ರೇಚಕವೆಂದು ಕರೆಯುತ್ತಾರೆ. 
ವಿವರಗಳಿಗೆ ನೋಡಿ: ವೈಶಾಖಸ್ಥಾನ, ಅಘುವಿಪಾತ; ಕರಣ 
ಆದ್ಯರಂಗಾಚಾರ್ಯ ೧೯೮೩ ಶ್ರೀ ರಂಗ ನಾಟ್ಕಶಾಸ್ತ ಸಂಗ್ರಹ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೭೯ 


ಲ 


೬೩೯. ಲಕ್ಷಣ 
“ಲಕ್ಷಣ' ಎನ್ನುವುದು ತ್ರಿಕಾಲವನ್ನು; ಐಶ್ವರ್ಯಾದಿಗಳನ್ನೂ ಸೂಚಿಸುತ್ತದೆ. 
(ಚಾವುಂಡರಾಯ ಪುರಾಣ-ಶಾಂತಿ ಪುರಾಣಂ ಪುಟ. ೧೬೯) 
ಲಕ್ಷಣಗಳಿಗೆ ಸ್ವತಂತ್ರ ಅಸ್ತಿತ್ವ ಇದೆ ಎಂದು ಭಾವಿಸುವುದಾದರೆ ಅವು ವ್ಯಾಪಿಸಬಹು 
ದಾದ ಪದಾರ್ಥಗಳ ಸಾಧ್ಯತೆಗಳೆ೦ದರೆ ೧) ಲಕ್ಷಣಗಳು ಇರುವ ಪದಾರ್ಥಗಳು ೨) 
ಲಕ್ಷಣಗಳಿಲ್ಲದ ಪದಾರ್ಥಗಳು ೩) ಲಕ್ಷಣಗಳಿರುವ/ಇಲ್ಲದಿರುವ ವಸ್ತುಗಳು. 
ಇಲ್ಲಿಗೆ ಅವರ ಪೂರ್ಣ ಪ್ರಾಪಂಚಿಕ ಸಾಧ್ಯತೆಗಳು ಮುಗಿಯುತ್ತವೆ. ಈ ಮೂರೂ 
ಅವಸ್ಥೆಗಳಲ್ಲಿ ಲಕ್ಷಣಗಳು ಸ್ವತಂತ್ರವಾಗಿ ಇರಲು ಸಾಧ್ಯವಿಲ್ಲ. ಹಾಗಾಗಿ ಅವುಗಳಿಗೆ 
ಸ್ಪಭಾವವಿಲ್ಲವೆಂದೇ ಅರ್ಥ ಎನ್ನುವುದು ನಾಗಾರ್ಜುನನ ವಾದ. 
ವಿವರಗಳಿಗೆ ನೋಡಿ: ಎಸ್‌. ನಟರಾಜ ಬೂದಾಳು ೨೦೦೬ ನಾಗಾರ್ಜುನನ 
ಮೂಲಮಾಧ್ಯಮಿಕಕಾರಿಕಾ ಪುಟ. ೨೯ 
ಡಾ| ಟಿ.ವಿ.ವೆಂಕಟಾಚಲಶಾಸ್ತ್ರಿ ೧೯೯೯ ಶ್ರೀವತ್ಸ ನಿಘಂಟು ಪುಟ. ೩೩೦ 


೬೪೦. ಲಕ್ಷ್ಮೀ 

ಪಂಪನು ಸಂಪತ್ತಿನ ಸೂಚಕವಾಗಿ ಲಕ್ಷಿಯ ಹೆಸರನ್ನು ಬಳಸುತ್ತಾನೆ. (ಆದಿಪುರಾಣ 
೨-೬, ೪-೬೧ವ, ೮-೨೬ವ, ಪಂಪಭಾರತ ೬-೬೬ವ) “ಪಂಪಭಾರತ'ದಲ್ಲಿ ಲಕ್ಷ್ಮಿ 
ಜಯಲಕ್ಷ್ಮಿ ಕೀರ್ತಿಲಕ್ಷ್ಮಿ ಎನ್ನುವ ಹೆಸರುಗಳೂ ಬಳಕೆಯಾಗಿವೆ. (೮-೧, ೯-೧ 
ಇತ್ಯಾದಿ) ಇದಿಷ್ಟೇ ಅಲ್ಲದೆ, "ಪಂಪಭಾರತ'ದಲ್ಲಿ ಐಶ್ವರ್ಯಕ್ಕೆ ದ್ಯೋತಕವಾದ ಲಕ್ಷ್ಮೀ 
ದೇವತೆಯು ವಿವರವಾದ ಚಿತ್ರಣವೂ ದೊರೆಯುತ್ತದೆ. ದುರ್ಯೋಧನನ ಊರುಭಂಗವಾದ 
ಬಳಿಕ ಲಕ್ಷ್ಮಿಯ ಹೊರಟು ಹೋಗುವಾಗ ಅಶ್ವತ್ಥಾಮನು ಲಕ್ಷಿಯಲ್ಲಿ ಹೀಗೆ ಹೇಳುತ್ತಾನೆ. 
“ಮಿಂಚುತಿರ್ಪ ಕೂರಸಿಗಳ ಮೇಲೆ ಸಂಚರಿಪೆ ವೈರಿನರಾಧಿಪ ಸೈನ್ಯ ವಾರ್ಧಿಯಂ, 
ಸೂಸದೊಡೆ ಪುಟ್ಟಿದೀ ನಿನಗೆ ವಕ್ರಿಸಲೆನ್ನನದೆ೦ತು ತೀರ್ಗುಮೋ” (೧೩-೧೦೧) 
ಹೀಗೆ ಹೇಳಿ ಅಶ್ವತ್ಥಾಮನು ಆಕೆಯನ್ನು ಹಿಂತಿರುಗಿಸುತ್ತಾನೆ. ಇದೇ ರೀತಿಯ ಕಲ್ಪನೆಯು 
ರನ್ನನ "ಸಾಹಸಭೀಮ ವಿಜಯ' ಕೃತಿಯಲ್ಲಿಯೂ ಬಂದಿದೆ. (೯-೩, ೧೫) ಇದರಲ್ಲಿ 
ಅಶ್ವತ್ಥಾಮನು ಲಕ್ಷಿಗೆ ಹೀಗೆ ಹೇಳುತ್ತಾನೆ. 

ಕಲಿಪಂದೆಯೆಂದು ಬಗೆಯದೆ 

ಕುಲಜಂ ಕುಲಹೀನನೆಂದು ಬಗೆಯದೆ ತರುಣಂ । 

ಸಲೆ ವೃದ್ಧನೆಂದು ಬಗೆಯದೆ 

ನೆಲಸುವೆ ನಿನ್ನಿಂ ನಿಕೃಷ್ಟರೆಂಬರುಮೊಳರೇ ॥ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೮೦ 


ಈ ಎರಡೂ ಕೃತಿಗಳಲ್ಲಿ ಬಂದಿರುವ ಲಕ್ಷ್ಮಿಯ ಪಾತ್ರವನ್ನೇ ಹೋಲುವ 
"ಆದಿಪುರಾಣ'ದ ಲಕ್ಷ್ಮಿಯ ಬಗೆಗಿನ ವಿವರವನ್ನು ಗಮನಿಸಬಹುದು. ಬಾಹುಬಲಿಯು 
ಭರತನಲ್ಲಿ ಹೇಳುತ್ತಾನೆ. “ನಿನ್ನೊಲಿದ ಲತಾಂಗಿಗಂ ಧರೆಗಮಾಟಿಸಿದಂದು ನೆಗಳ್ತೆ 
ಮಾಸದೇ” (ಆದಿಪುರಾಣ - ೧೪-೧೨೮) ಈ ಆಧಾರಗಳ ಹಿನ್ನೆಲೆಯಲ್ಲಿ ಪಂಪನು 
ಚಿತ್ರಿಸುವ “ಲಕ್ಷಿ'ಯ ಪಾತ್ರ ಚಿತ್ರಣವು ಅನೇಕ ಅ೦ಶಗಳನ್ನು ಅನುರಣಿಸುತ್ತದೆ. 

ಪಂಪನ ಕಾವ್ಯಗಳಲ್ಲಿ ಹೆಣ್ಣುಗಳನ್ನು ಲಕ್ಷ್ಮಿಗೆ ಸಮಾನವಾಗಿ ಸೂಚಿಸಲಾಗಿದೆ. 
ಭೂಮಿ ಮತ್ತು ಹೆಣ್ಣಿನ ಅಧಿಕಾರವು ಹೋರಾಟದ ಮೂಲಕ ದೊರೆಯುವುದು 
ಎನ್ನವುದನ್ನು ಇದು ಸೂಚಿಸುತ್ತಿರಬಹುದು. 

ಕೃತಿಗಳಲ್ಲಿ ಉಕ್ತವಾದಂತೆ ಲಕ್ಷಿಯು ಆಶ್ರಿತಳು. ವೈದಿಕ ಪರಂಪರೆಯ ಪ್ರಕಾರ 
ಲಕ್ಷ್ಮಿಯು ಆರಾಧನೆಗೊಳ್ಳುವವಳು. ಯಕಶ್ಚಿತ್‌ ರಾಜರು ಆಕೆಯನ್ನು ಬಂಧಿಸಲಾರರು 
ಅಥವಾ ಹಿಡಿತದಲ್ಲಿರಿಸಿಕೊಳ್ಳಲಾರರು. 

ಪಂಪ ಭಾರತದಲ್ಲಿ ಉಕ್ತವಾದಂತೆ, ಮಥನದ ಮೂಲಕ ಹುಟ್ಟುವ ಹೆಣ್ಣು — 
ಲಕ್ಷ್ಮಿ “ಮಥನ' ಎನ್ನುವುದಕ್ಕೆ ಅನೇಕ ಅರ್ಥಗಳು ಸಂಪ್ರಾಪ್ತಿಯಾಗುತ್ತವೆ. (೧) ಮಥನ 
- ಕೇವಲ ಪೌರಾಣಿಕ ಅರ್ಥವನ್ನು ಧ್ವನಿಸುವಂತಹುದು ಇದು ಸಮುದ್ರ ಮಂಥನವನ್ನು 
ಸೂಚಿಸುತ್ತದೆ. (೨) ಮಂಥನ ಹೋರಾಟವನ್ನು ಸೂಚಿಸುವಂತಹುದು. ಇಲ್ಲಿ ಮಂಥನ 
ಲೌಕಿಕ ಅರ್ಥವನ್ನು ಸೂಚಿಸುತ್ತದೆ. ಪಂಪನ ಎರಡೂ ಕೃತಿಗಳಲ್ಲಿ ಉಕ್ತವಾದ ಈ 
ಪ್ರಸಂಗ, ಮತ್ತು ರನ್ನನ ಗದಾಯುದ್ಧದದ ಪ್ರಸಂಗಗಳಿಗೆ ಈ ಎರಡೂ ಅರ್ಥಗಳನ್ನು 
ಅನ್ವಯಗೊಳಿಸಬಹುದು. “ಆದಿಪುರಾಣ'ದ ಭರತ ಬಾಹುಬಲಿ ಪ್ರಸಂಗದಲ್ಲಿ 
ಬಾಹುಬಲಿಯು ಹೇಳುವ “ಭಟಖಡ್ಗ ಮ೦ಡಲೋತ್ಪಲವನ ವಿಭ್ರಮ ಭ್ರಮರಿಯಪ್ಪ' 
“ಚಲಾಚಲ ರಾಜ್ಯಲಕ್ಷಿ' (ಮನೋಹರೀ ರಾಜ್ಯಲಕ್ಷ್ಮಿ ೪-೧೨೮) "ಮಥನ'ದ ಅರ್ಥವನ್ನು 
ಸೂಚಿಸುತ್ತದೆ. “ಪಂಪ ಭಾರತ'ದಲ್ಲಿ "ಮಿ೦ಚುತಿರ್ಪ ಕೂರಸಿಗಳ ಮೇಲೆ ಸಂಚರಿಸುವ 
ಲಕ್ಷಿ? (೧೩-೧೦೧) ಗದಾಯುದ್ಧದಲ್ಲಿ ಬರುವ ನಿನ್ನಿಂದಾಗಿ ಅಣ್ಣತಮ್ಮಂದಿರು, 
ತಂದೆ - ಮಗ, ಗುರು - ಶಿಷ್ಕರು ಹೋರಾಡುತ್ತಾರೆ. (೯-೭) ಎನ್ನುವ ಮಾತುಗಳು 
ಹೋರಾಟದ ಅರ್ಥವನ್ನು ಸೂಚಿಸುತ್ತವೆ. 

ಇದರೊಂದಿಗೆ ಸಾಮಾನ್ಯವಾಗಿ ಕಾವ್ಯಗಳಲ್ಲಿ ಸೂಚಿತವಾದಂತೆ - ರಾಜ ಹೊಂದುವ 
ಎಲ್ಲಾ ವಿಷಯಗಳು "ಲಕ್ಷಿ'ಯ (ಸಂಪತ್ತಿನ) ಅರ್ಥವನ್ನು ಪಡೆದುಕೊಳ್ಳುತ್ತದೆ. ರಾಜ್ಯಲಕ್ಷ್ಮಿ 
ವೀರಲಕ್ಷಿ ಧನಲಕ್ಷ್ಮಿ ಯಶೋಲಕ್ಕಿ ಜಯಲಕ್ಷ್ಮಿ ಇತ್ಯಾದಿ ಇವೆಲ್ಲಾ ರಾಜನ ಸಂಪತುಗಳು. 

ಈ ಮೇಲಿನ ವಿವರಣೆಗಳ ಮೂಲಕ, ಭೂಮಿಯನ್ನು 'ಲಕ್ಷಿ'ಯಾಗಿ ನಾಟಕೀಯ 
ಅಭಿವ್ಯಕ್ತಿಯಾಗಿಸಿ ಪಂಪನು ತನ್ನ ಕೃತಿಗಳಲ್ಲಿ ತಂದಿದ್ದಾನೆ ಎನ್ನಬಹುದು. 

ಕಂಜನವನದಂತೆ ಲಕ್ಷ್ಮೀ 

ರಂಜಿತಮುಂ ಚಿತ್ರಪತ್ರಮುಂ ಚಕ್ರಾಂಕ | 

ವ್ಯ೦ಜಿತಮುಮಪ್ಪ ಬೀಡಂ 

ಮಂಜಿಜೆವಂತಿರುಳೊಳಿಜೆದಶ್ಚತ್ಥಾಮಂ ॥ (ಸಾಹಸ ಭೀಮ ವಿಜಯ ೯-೩೨) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೮೧ 


ಏಲಕ್ಷೀರಂಜಿತಹಿವಾದ ಲ್ಸ; ಲಕ್ಷೀದೇವತೆಯಿಂದೊಡಗೂಡಿ ಶೋಭಿಸುವ. ೨. 
ಐಶ್ವರ್ಯದಿಂದ ವಿಜೃಂಭಿಸುವ), ವಿಚಿತ್ರಪತ್ರಹಿ ವಾದ ೧. ಬಗೆಬಗೆಯ ಎಲೆಗಳನ್ನುಳ್ಳ, 
ವ್ಯಕ್ತವಾದ. ೨. ರಥದ ಗಾಲಿಗಳ ಗುರುತಿನಿಂದ ಕೂಡಿದ) ಆ ಆ ಶಿಬಿರವನ್ನು ಸ 
ಕ ಸರೋವರವನ್ನು ಹಿಮವು ಘಾತಿಸುವಂತೆ, ಅಶ್ವತ್ಥಾಮನು ಈದ 

ಜಾ ನೋಡಿ: ಶಂಬಾ ಜೋಶಿ ೧ ನಃ ೯ ಸಂಪುಟ. ೪ ಪುಟ. ೩೧೬. 


೬೪೧. ಲಕ್ಷ್ಮಸಿದ್ಧಿ 
ಗುರುಲಕ್ಷಸಿದ್ಧಿ ಯಿಲ್ಲೆನೆ 
ಪರಿವಂಬಂ ಪರಿದು ಪಿಡಿದು ತರ್ಪಂತಿರೆ............. 


(ಸಾಹಸ ಭೀಮ ವಿಜಯ ೬-೨೯) 
ಇಲ್ಲಿ ಲಕ್ಷ್ಮ ಎಂದರೆ ಜ್‌ ಸಿದ್ಧಿ ಎಂದರೆ ಗುರಿಯೆಡೆಗೆ ಸಾಧನೆ ಎಂದರ್ಥ. 
ಹಠಯೋಗದ ಪ್ರಕಾರ ಮನಸ್ಸನ್ನು ಕೇಂದ್ರೀಕರಿಸಿ ಧ್ಯಾನಸ್ಥ ಸ್ಥಿತಿಗೆ ಹೋಗುವುದು. 

ಇಲ್ಲಿ ಲಕ್ಷ್ಮಸಿದ್ಧಿಯು ಹಾಗೆಯೇ ಬಿಲ್ಲು ವಿದ್ಯೆಯಲ್ಲಿ ಗುರಿಯನ್ನು ಸಾಧಿಸುವುದಕ್ಕೆ 
ಲಕ್ಕಸಿದ್ದಿಯೆಂದು ಕರೆಯುತ್ತಾರೆ. ಯುದ್ಧ ತಂತ್ರಗಳಲ್ಲಿ ಗುರಿಸಾಧನೆಯು ಮುಖ್ಯ. 


೬೪೨. ಲಾವಣಿಗೆ 
ಸೋದಿಗೆ ಲಾವಣಿಗೆ ಘೃತ ಪೂರಂ ಅಲಡ್ಡುಗೆ ಮಂಡಗೆ ಮೊದಲಾಗೊಡೆಯ 
ಪದಿನೆಂಟು ತೆಅದ ಭಕ್ಕರೂಪಂಗಳುಮಂ ಜ್‌... 
(ಡಿ.ಎಲ್‌.ಎನ್‌. ೨೦೦೯ ಪುಟ.೧೨೨) 
ಲಾವಣಿಯೆಂದರೆ ಉಪ್ಪಿನಕಾಯಿ ಎಂದು ಅರ್ಥ. ವಡ್ಡಾರಾಧನೆಯಲ್ಲಿ ಹದಿನೆಂಟು 
ರೀತಿಯ ಭಕ್ಷ್ಯಗಳಲ್ಲಿ ಉಪ್ಪಿನಕಾಯಿಯನ್ನು ಹೆಸರಿಸಲಾಗಿದೆ. ಉಪ್ಪಿನ ನೀರಿನಲ್ಲಿ 
ಹಾಕಿದ ಕಾಯಿಯೇ ಉಪ್ಪಿನಕಾಯಿ. ಊಟಕ್ಕೆ ಉಪ್ಪಿನಕಾಯಿ ಇದ್ದಹಾಗೆ ಎಂಬ 
ಮಾತು ಚಾಲ್ತಿಯಲ್ಲಿದೆ. ಉಪ್ಪಿನಕಾಯಿಯು ಉಪ್ಪುಕಾರ; ಮತ್ತು ಕಾಯಿಯ ಮಿಶ್ರಣ. 
ಇದು ಊಟದ ತಟ್ಟೆ ಅನ್ನದಂತೆ ಪ್ರಧಾನವಲ್ಲ. ನೆಂಚಿಕೊಳ್ಳಲು ಇರುವ ಪದಾರ್ಥ. 
ಕಾಯಿಯನ್ನು ಉಪ್ಪಿನಲ್ಲಿ ಹಾಕಿಡುವುದರಿಂದ ಇದಕ್ಕೆ ಉಪ್ಪಿನಕಾಯಿ ಎಂದು ಕರೆಯಲಾಗಿದೆ. 


೬೪೩. ಲೆಂಕರು 


ಅರಸನು ಸತ್ತಾಗ ಅವನೊಂದಿಗೆ ಕೆಲವರು ಸಾಯಲು ಹೋಗುತ್ತಾರೆ. ಆತ್ಮಹತ್ಯೆ 


ಮಾಡಿಕೊಳ್ಳುತ್ತಾರೆ. ಇಂಥವರನ್ನು "ಲೆ೦ಕರು' “ವೇಳೆವಾಳಿಗಳು' “ಕೀಟ್ಗುಂಟೆ' ಎಂದು 
ಕರೆಯುತ್ತಾರೆ. 


1೬1 ನು ಸತ್ತಾಗ ಅವನೊಂದಿಗೆ ಅವನ ಆಪ್ಕರಾದ ಕೆಲವರು ಆತ್ಮ ಹತೆ ಯನ್ನು 
ಮಾಡಿಕೊಳ್ಳುವುದರ ಸ ತಮ್ಮ ಒಡೆಯನನ್ನು ಟ್‌ ರಿಸುವ ಒಂದು pe 


ಹಳಗನ್ನಡ ಸಾ೦ಸ್ಥ ತಿಕ ಪದಕೋಶ /೫೮೨ 


ಪ್ರಾಚೀನ ಕರ್ನಾಟಕದಲ್ಲಿತ್ತು ಇದು ಸೇವಕನೆನ್ನಿಸಿಕೊ೦ಡವನು ತನ್ನ ಒಡೆಯನಾದವನಿಗೆ 
ತೋರುವ ನಿಷ್ಠೆಯ ಪರಾಕಾಷ್ಠೆ ಈ ರೀತಿ ತಮ್ಮ ಒಡೆಯನನ್ನು ಅನುಸರಿಸುವುದು 
ಒಂದು ಬಲವಂತವಾದ ಹತ್ಯೆಯಾಗಿರದೆ, ಒಂದು ಸ್ವಪ್ರೇರಿತ ಅಂಶವಾಗಿತ್ತೆಂದೇ 
ತಿಳಿಯುತ್ತದೆ. ಅರಸನು ಬದುಕಿರುವಾಗಲೇ ಯಾರು ಮೊದಲೇ ಪ್ರತಿಜ್ಞೆ 
ಮಾಡಿರುತ್ತಾರೆಯೋ ಅಂಥ "ಲೆಂಕರು', “ವೇಳೆವಾಳಿ'ಗಳು “ಕೀಟ್ಲ್ಗು೦ಟೆ' ಮತ್ತು ಗರುಡ" 
ಎಂಬುದಾಗಿ ಕರೆದಿದೆ. ಕ್ರಿಶ ೮೬೫ರ ಮೇವುಂಡಿಯ ಶಾಸನವೊಂದು ರೆಟ್ಟಿಯಣ್ಣ 
ಎ೦ಬುವನು, ತನ್ನ ಒಡೆಯನು ರೋಗದಿಂದ ನರಳುತ್ತಿರುವುದನ್ನು ಕ೦ಡು ಸಹಿಸಲಾರದೆ, 
ತನ್ನ ಒಡೆಯನಂತೆ ತಾನೂ ಯಾತನೆಯನ್ನು ಅನುಭವಿಸಬೇಕೆಂದು, ಊಟವನ್ನು 
ಬಿಟ್ಟು ಮೂವತ್ತು ಗಾವುದ ನಡೆದು ಹಿಂತಿರುಗಿ ಬರುವ ವೇಳೆಗೆ, ತನ್ನ ಅರಸನು ಸತ್ತು 
ಹೋಗಿದ್ದು, ಅವನನ್ನು ಸುಡುತ್ತಿರುವ ದೃಶ್ಯವನ್ನು ಕಾಣುತ್ತಾನೆ. ಆಗ ತಕ್ಷಣ ಅವನು 
ತನ್ನ ಒರೆಯಿಂದ ಕತ್ತಿಯನ್ನು ತೆಗೆದು ಇರಿದುಕೊಂಡನೆಂದು ತಿಳಿಸುತ್ತದೆ. 

ಸುಮಾರು ಹತ್ತನೆಯ ಶತಮಾನಕ್ಕೆ ಸೇರಿದ ಶಾಸನವೂಂದರಲ್ಲಿ “ಲೆಂಕರ 
ಕೊಂದವರಿಲ್ಲ ನಾಯ ತಿಂದವರಿಲ್ಲ” ಎಂದಷ್ಟೆ ಬರೆಯಲಾಗಿದೆ. ಅಂದರೆ ನಾಯಿಯ 
ಮಾಂಸವನ್ನು ತಿನ್ನುವವರು ಎಷ್ಟು ಅಪರೂಪವೋ ಅಷ್ಟೇ ಅಪರೂಪ ಲೆಂಕರನು 
ಕೊಲ್ಲುವುದು ಎಂಬುದು ಇದರ ಅಂತರಾರ್ಥ. ಲೆಂಕರು ತಮ್ಮ ಜೀವನ ಇರುವವರೆಗೆ 
ತಮ್ಮ ಅರಸನಿಗಾಗಿ ಹೋರಾಡಿ ಅವನನ್ನು ರಕ್ಷಿಸುತ್ತಿದ್ದರು. ಅವನನ್ನು ರಕ್ಷಿಸುವುದು 
ಅಸಾಧ್ಯದ ಪ್ರಶ್ನೆಯಾದಾಗ ಅವನನ್ನು ಸಾವಿನಲ್ಲಿಯೂ ಹಿಂಬಾಲಿಸುತ್ತಿದ್ದರು. ಇಂಥ 
ಲೆಂಕರೂಡನೆ ಅವರ ಪತ್ನಿಯರೂ ಕೆಲವೊಮ್ಮೆ ಸಹಗಮನ ಮಾಡುತ್ತಿದ್ದರು. 

ಲೆಂಕ ಎಂದರೆ ಆಪ್ತ ಸೇವಕವೆಂದೂ ಅರ್ಥವಿದೆ. ಹಾಗೆಯೇ ಭಕ್ತ ಎಂದು 
ಕೂಡಾ. ವೇಳೆವಾಳಿಯೆಂದರೆ ಒಡೆಯನು ಸತ್ತರೆ ತಾನೂ ಸಾಯುವೆನೆಂದು ಪ್ರತಿಜ್ಞೆ 
ಮಾಡುವ ವ್ಯಕ್ತಿ. ತನ್ನ ಬಾಳನ್ನು ಅರಸನಿಗಾಗಿ ಮುಡಿಪಾಗಿಟ್ಟ ಸ್ವಾಮಿಭಕ್ತನನ್ನು 
ಗರುಡನೆಂದು ಕರೆಯುತ್ತಾರೆ. 

ಏವರಗಳಿಗೆ ನೋಡಿ: ಆರ್‌. ಶೇಷಶಾಸ್ತಿ ೨೦೦೫ ಶಾಸನ ಪರಿಚಯ ಪುಟ. ೩೫ 


ವ 


೬೪೪, ವಂದ್ಯರು 
ಪಸವಿನ್ನೊಳನ್ನಮಂ ಪಸಿದು ಬ೦ದವರ್ಗಿಕ್ಕುವ ಯುದ್ಧರಂಗದೊಳ್‌ 
ಕುಸಿಯದೆ ಸೂಜೆಗೊಳ್ಳದೆ ರಣಕ್ಕೆ ಶುಚಿತ್ವಮನಪ್ಪುಕೆಯ್ಯ ಮಾ॥ 
ನಸಿಕೆಯ ನಾಲ್ವರುಂ ನಮಗೆ ವಂದ್ಯರವಂದಿರೊಳೀತನಲ್ಲೆ ಸಾ 
ಹಸಧನನೆಂದು ಕಯ್ಕುಗಿದನ೦ದಭಿಮನ್ಯುಗೆ ಕೌರವೇಶ್ವರಂ I 
(ಸಾಹಸಭೀಮ ವಿಜಯಂ ೪-೬೦) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೮೩ 


ಹಸಿದವನಿಗೆ ಅನ್ನನೀಡುವವನು; ಯುದ್ಧರಂಗದಲ್ಲಿ ಕುಸಿಯದವನು; ಸುಲಿಗೆ 
ಮಾಡದವನು; ಯುದ್ಧ ಧರ್ಮ ಗವನು: ಅಂಥವರು ಮಹಾತ್ಮ ಎ೦ದೆನ್ನಿಸಿ 
ಕೊಳ್ಳುವರು. ಲೋಕದಲ್ಲಿ ನಾಲ್ಕು ಮಂದಿಯು ಪೂಜಾರ್ಹರಾಗಿರುತ್ತಾರೆ. ತ 
ಗ ಹಸಿದು ಬಳಲಿ EE ಉಣಲಿಕ್ಕುವಾತನು, ರಣರಂಗದಲ್ಲಿ 
ಹಿ೦ಜರಿಯದವನು, ಪರರ ಸೊತ್ತನ್ನು ಸುಲಿಗೆ a ಯುದ್ದದಲ್ಲಿ ಧರ್ಮವನ್ನು 
ಅಂಗೀಕರಿಸುವಾತನು. ಈ ನಾಲ್ವರ ಗುಣವೆಲ್ಲವೂ ಮಡಿದ ಅಭಿಮನ್ಯು ಕುಮಾರನಲ್ಲಿದೆ. 
ಇದು ಮಹಾತ್ಮನಾದ ಅಭಿಮನ್ಮುಗೆ ಸುಯೋಧನನ ಶ್ರದ್ಧಾಂಜಲಿ; ಶೋಕಗೀತೆ. 


೬೪೫. ವಂಧ್ಯಾಲಯ 

ಸತಿ ವಂಧ್ಯಾಲಯದಂತಿದೆ 

ಪಲಕಾಲಂ ಪುಷ್ಠವತಿಯೆನಾದಪ ಪೆನೆಂದುಂ 

ಫಲವತಿಯಾದಪೆನಿಲ್ಲೆಂದು Ee ೫ (ಸುಕುಮಾರ ಚರಿತ್ರೆ ೯-೯೮) 

ವಂಧ್ಯಾಲಯವೆಂದರೆ ಬ೦ಜೆಯ ಮನೆ; ಮಕ್ಕಳಿಲ್ಲದ ಮನೆ ಎಂದರ್ಥ. ವಂಧ್ಯಾ 
ಎಂದರೆ ಬಂಜೆಯೆಂದರ್ಥ. ಪ್ರಾಣಿಗಳಲ್ಲಾದರೆ ಗೊಡ್ಡು ಎ೦ಬ ಪದ ಬಳಸುತ್ತೇವೆ. 
ಉದಾ: ಗೊಡ್ಡು ಆಕಳು, ಗೊಡ್ಡು ಎಮ್ಮೆ ಇತ್ಯಾದಿ. 

ಬ೦ಜೆಯ ಬಗ್ಗೆ ಸಾಮಾಜಿಕ ಧೋರಣೆಗಳು ಎಭಿನ್ನವಾಗಿದೆ. ಬ೦ಜೆಯನ್ನು ಕೀಳಾಗಿ 
ನೋಡುವ ರೂಢಿಯು ಈಗಲೂ ಇದೆ. ಮಕ್ಕಳಿಲ್ಲದ ಹೆಣ್ಣನ್ನು ಬಂಜೆ ಎಂದು 
ಕರೆಯುವುದು ಮಾತ್ರವಲ್ಲ, ಅವಳ ಜೀವನವು ಕೂಡ ವ್ಯರ್ಥವೆಂದು ಟೀಕಿಸಲಾಗುತ್ತದೆ. 


೬೪೬ ವಕ್ಚಾಣಿಸು 
ಕ್ರೆಯಾಕಾರಕ ಸಂಬಂಧದಿನೆಲ್ಲಮಂ ವಕ್ತಾಣಿಸಿ ತೋಜ್‌ದೊಡರಸಂ......... 

(ಡಿ.ಎಲ್‌.ಎನ್‌. ೨೦೦೯ ಪುಟ.೬೭) 
ವಕ್ಚಾಣಿಸು ಎಂದರೆ ವ್ಯಾಖ್ಯಾನಿಸು ಎಂದು ಅರ್ಥ. ಉದ್ಭತ ಭಾಗದಲ್ಲಿರುವಂತೆ 
ಕ್ರಿಯಾಕಾರಕ ಸಂಬಂಧವನ್ನು ವ್ಯಾಖ್ಯಾನಿಸುವುದು. ವಾಸ್ತವವಾಗಿ ವ್ಯಾಖ್ಯಾನಕಾರರು 
ಪಠ್ಯ ಮತ್ತು ಶೋತೃಗಳ ನಡುವೆ ಸಂಬಂಧವನ್ನು ಬೆಸೆಯುತ್ತಾರೆ. ವ್ಯಾಖ್ಯಾನದ ಕೆಲಸ 
ವೆಂದರೆ ಪಠ್ಯದ ಶಬ್ದಾರ್ಥಗಳನ್ನು ವಿವರಿಸುವುದು. ವಾಕ್ಕದ ವಿಶಿಷ್ಟತೆ ಅದರ ಕ್ರಿಯಾಕಾರಕ 
ಸಂಬಂಧಗಳನ್ನು ವಿಶದಪಡಿಸುವುದು ವ್ಯಾಖ್ಯಾನಕಾರರ ಪ್ರಮುಖ ಕೆಲಸವಾಗಿದೆ. ಈ 
ದೃಷ್ಟಿಯಿಂದ ವಡ್ಡಾರಾಧನೆಯಲ್ಲಿ ಜಾ ಈ ವಿಷಯವು ಸಾಂಸ್ಕ ತಿಕವಾಗಿ 


ಮಹತ್ವವಾದದ್ದು. ಟೀಕೆ, ಟಿಪ್ಪಣಿ, ವ್ಯಾಖ್ಯಾನ ಇವುಗಳೆಲ್ಲಾ ಸಮಾನ ಜ್ರ ಧ್ಲನಿ 
ಪ ಸೂಚಿಸುತ್ತದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೮೪ 


೬೪೭. ವಡ್ಡಾರಾಧನೆ ಕತೆ 

ಕನ್ನಡದ ಕೃತಿಗಳ ಪ್ರಾಚೀನತೆಯ ಹೆಜ್ಜೆಯಲ್ಲಿ ಗದ್ಯ ಕೃತಿ ಕಾಣಸಿಗುವುದು 
ವಡ್ಡಾರಾಧನೆಯೊಂದೇ. 

“ಕತೆಯನ್ನು ಹೇಳುವುದೆಂದರೆ ಕತೆಯನ್ನು ಮಾತ್ರ ಹೇಳುವುದು” 

“ಕತೆಯನ್ನು ಹೇಳುವುದೆಂದರೆ ವೈಯಕ್ತಿಕ ಅನುಭವವನ್ನು ನಿರೂಪಿಸುವುದು” 

“ಕತೆಯನ್ನು ಬಿಟ್ಟುಕೊಡುವುದೇ ಓದುಗರಿಗೆ” “ಕತೆಯೆಂದರೆ ಅದು ಒಂದು 
ಘಟನೆಯ ಕೇಂದ್ರಸ್ಥ ನಿರೂಪಣೆ” - ಈ ತರಹದ ನಮ್ಮ ಸೀಮಿತ ಗ್ರಹಿಕೆಗಳ 
ವ್ಯಾಖಾನದಿಂದ ಈ "ಕತೆ'ಗಳನ್ನು ಓದುವುದು ಸಾಧ್ಯವೆ? ವಡ್ಡಾರಾಧನೆಯನ್ನು ಓದುವಾಗ 
ಇದು ಕೇವಲ ಕಥಾಸ೦ಕಲನ ಮಾತ್ರ ಅ೦ತ ಅನಿಸುವುದಿಲ್ಲ. ಮತ್ತು ಇಡಿಯ ಸಂಕಲನವನ್ನು 
ನೋಡಿದರೆ ಇವು ಒಂದಕ್ಕೊಂದು ಪರಸ್ಪರ ಮಿಳಿತಗೊಂಡ ಹಾಗೆ ಅನಿಸುತ್ತವೆ. 
ಸುಕುಮಾರಸ್ವಾಮಿಯ ಕತೆಗೂ: ಸುಕೌಶಳಸ್ವಾಮಿಯ ಕತೆಗೂ ಒಳಗಡೆ ಒಂದು 
ಸಂಬಂಧವನ್ನು ನಿರೂಪಕ ಕಲ್ಪಿಸಿದ್ದಾನೆ. ಈ ಸಂಬಂಧದ ಕಲ್ಪನೆಯು ಒಂದು ಕತೆಯಿಂದ 
ಮತ್ತೊಂದು ಕತೆಗೆ ಹೋಗವ ಕತೆಯೊಳಗೆ ಕತೆಯನ್ನು ಇಡುವುದಕ್ಕೆ ಇರಬೇಕಿಲ್ಲ. 
“ಸುಕುಮಾರಸ್ವಾಮಿ” ಕತೆಯನ್ನು ನೋಡಿ: ಈ ಕತೆಯಲ್ಲಿ ನಾಗಶ್ರೀ ತಂದೆಯ ಜೊತೆಯಲ್ಲಿ 
ಹೋಗುವಾಗಲೂ ಬೇರೆ ಬೇರೆ ಕತೆಗಳು ಬರುತ್ತವೆ. ಈ ಕತೆಯೊಳಗೆ ಕತೆಗಳು 
ಒಂದು ಕತೆಗೆ ಮತ್ತೊಂದು ಕತೆಯ ಸಂಬಂಧ ಇರು ನಮಗೆ ಹಚ್ಚಾಗಿ ಕಾಣಸಿಗುವುದು 
ಜೈನ ಕವಿಗಳಲ್ಲಿಯೇ. ಅದರಲ್ಲಿಯೂ ಜೈನ ಸಂಬಂಧಿ ಕಾವ್ಯಗಳಲ್ಲಿ ಈ ರೀತಿಯ 
ಕಥನ ಕ್ರಮವು ಹೆಚ್ಚು ಕಾಣಸಿಗುತ್ತದೆ. “ಆದಿಪುರಾಣ”, “ಮಲ್ಲಿನಾಥ ಪುರಾಣ”, 
“ಅಜಿತ ತೀರ್ಥಂಕರ ಪುರಾಣ” ಹೀಗೆ ಅನೇಕ ಕಾವ್ಯಗಳಲ್ಲಿ ಕಥನ ಕ್ರಮವು ಒಂದೇ 
ಹಿಡಿತದಲ್ಲಿ ಸಿಗುವಂಥದ್ದಲ್ಲ. ಅನೇಕ ಸಣ್ಣ ಸಣ್ಣ ಕತೆಗಳು ಮತ್ತು ಒಂದಕ್ಕೊಂದು 
ಸಂಬಂಧವಿಲ್ಲದಂತೆ ಬರುವ ಚಿತ್ರಗಳನ್ನು ಜೈನ ಕವಿಗಳು ಮಹಾಕಾವ್ಯದಲ್ಲಿ ನಿರೂಪಿಸಿದರು. 
ಅಂದರೆ: ಈ ತರಹ ಕಥನ ನಿರೂಪಣೆಯು ಜೈನಕಾವ್ಯಗಳಲ್ಲಿ ಇವೆ ಮತ್ತು 
“ಮಹಾಪುರಾಣ”ದಲ್ಲಿಯೂ ಈ ತರಹದ್ದೇ ನಿರೂಪಣೆಯಿದೆಯಾದರೂ ಮಹಾ 
ಪುರಾಣದ ಗಮನವು ಬೇರೆ ಕಡೆಗಿದೆ. ಹತ್ತನೆಯ ಶತಮಾನದ ಪ್ರಧಾನ ತಾತ್ವಿಕತೆಯು 
ಈ ರೀತಿಯ ನಿರೂಪಣೆಯ ಕಡೆಗೆ ಒಲಿದಿದ್ದರ ಹಿಂದಿರುವ ಗುಟ್ಟೇನು? ವಡ್ಡಾರಾಧನೆ 
ಯನ್ನು ಕತೆಗಳ ಗುಚ್ಛವೆಂದು ತಿಳಿದುಕೊಂಡರೆ ಅವುಗಳು ಒಂದೇ ಮಾದರಿಯಲ್ಲಿ 
ಇಲ್ಲ ಮತ್ತು ಈ ಕತೆಗಳು ಒಂದೇ ರೀತಿಯಲ್ಲಿ ಮುಗಿಯುವುದೂ ಇಲ್ಲ. ಬೇರೆ ಬೇರೆ 
ಸಂಗತಿಗಳು ಪರಸರ ಸುರುಳಿಸುತ್ತಿಕೊಂಡಿವೆ. ಕತೆಯೊಳಗಿನ ಪಯಣದ ಹಾದಿಯಲ್ಲಿ 
ಧರ್ಮ: ರಾಜಕಾರಣ: ಕುಟುಂಬ: ಮರುಜನ್ಮವೆಲ್ಲವೂ ಪರಸ್ಪರ ಒಂದಕ್ಕೊಂದು 
ಸೇರಿಕೊಂಡೇ ನಡೆಯುತ್ತವೆ. ಮತ್ತೊಂದು ತರಹ ಹೇಳಬೇಕೆಂದರೆ, ಪ್ರೀತಿ: ಪ್ರೇಮ: 
ಹುಟ್ಟು: ಸಾವು ಜೀವನಕ್ರಮ ಈ ಯಾವ ಸಂಗತಿಗಳೂ ಇಲ್ಲಿ ಮುಖ್ಯವಲ್ಲ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೮೫ 


೬೪೮. ವಡ್ಡಾರಾಧನೆಯ ಕಥನಕ್ರಮ 

ಹಿಂದಿನಿಂದಲೂ ನಮ್ಮಲ್ಲಿ ಕತೆಯನ್ನು ಹೇಳುವ ಕ್ರಮಗಳಿಗೆ ನಿರ್ದಿಷ್ಟವಾದ 
ಮಾದರಿಗಳಿವೆ. ಪಂಚತಂತ್ರದ ಕತೆಗಳು ಜನಪದಕತೆಗಳು ಇತ್ಯಾದಿಗಳಿಗೆ ಒಂದು 
ರೀತಿಯ ತರ್ಕಗಳಿವೆ. ಈ ತರ್ಕಗಳು ನಿರ್ದಷ್ಟವಾದ ಕಾಲಾನುಕ್ರಮಣಿಕೆಯನ್ನು ಕೂಡಾ 
ಹೊಂದಿವೆ. ಈ “ಕಾಲಾನುಕಮಣಿಕೆ” “ಕಾಲ-ದೇಶಬದ್ಧ” ದೃಷ್ಟಿಕೋನವೆಂಬುದು 
ಕತೆಯನ್ನು ಹೇಳುವ ಕ್ರಮದಲ್ಲಿ ಒಂದು ನಿಯಮವನ್ನು ತಂದಿರುವ ಹಾಗೆಯೇ ಅದು 
ಸರಳ ನಿರೂಪಣೆಯ ಕ್ರಮವನ್ನು ರೂಪಿಸಿತು. ವಡ್ಡಾರಾಧನೆಯ ಕತೆಗಳು ಸರಳವಲ್ಲ 
ಮತ್ತು ಸಮಯಬದ್ಧವೂ ಅಲ್ಲ. ವಡ್ಡಾರಾಧನೆಯ ಕತೆಗಳನ್ನು ಓದುವಾಗ ನಮ್ಮ 
ನೆನಪು ತುಂಬು ಕಟ್ಟೆಚ್ಚರವನ್ನು ವಹಿಸಬೇಕು. ತ೦ತಿಯ ಮೇಲಿನ ನಡಿಗೆಯ ಅನುಭವ 
ವನ್ನು ಈ ಕತೆಗಳು ಕೊಡುತ್ತವೆ. ನೆನಪು ಸ್ವಲ್ಪ ಕೈಕೊಟ್ಟರೂ ಸಾಕು ಮತ್ತೆ ಮರಳಿ 
ಓದಬೇಕು, ಮತ್ತು ನೆನಪಿಟ್ಟುಕೊಳ್ಳಬೇಕು. ಗುಂಡು ಸೂಜಿಯ ಮೊನೆಯು ಒಂದೆಡೆಗೆ 
ಚುಚ್ಚಿಕೊಳ್ಳವಂತೆ, ಈ ಕತೆಗಳು ಒಂದೆಡೆಗೆ ಚುಚ್ಚಿಕೊಳ್ಳುವುದಿಲ್ಲ. ವಿಷಯಗಳು 
ಹರಡಿಕೊಂಡಿರುತ್ತವೆ ಮತ್ತು ವಿಷಯಗಳು ಜಾರಿಕೊಳ್ಳುತ್ತವೆ. ಅಷ್ಟೇ ಅಲ್ಲ. ಈ ಕತೆಗಳನ್ನು 
ಓದುವಾಗ ನಾವು ಕೂಡಾ ಭವಾವಳಿಯ ಕೋಟಲೆಯಲ್ಲಿ ಸಿಕ್ಕಿಹಾಕಿಕೊಂಡ ಅನುಭವವನ್ನು 
ಪಡೆಯುತ್ತೇವೆ. 

“ಸಮ್ಯಕ್‌ ಜ್ಞಾನ”, “ಪರೀಷಹ”, “ಸಮ್ಯಕ್‌ ಚಾರಿತ್ರ”, “ಸಮ್ಯಕ್‌ ದರ್ಶನ” ಈ 
ತರಹದ ಪದಗಳನ್ನು ನೋಡಿ: ಈ ಪದಗಳು ನಮಗೆ ಅಪರಿಚಿತ. ಮತ್ತು ಕತೆಗಳನ್ನು 
ಓದುವಾಗ ಫಕ್ಕನೇ ಎದುರಾಗುವ ಪದಗಳಿವು. ಬ್ರಾಹ್ಮಣರು ಬರೆದ ಕತೆಗಳಲ್ಲಿ ಉಪನಯನ: 
ಗರ್ಭಾದಾನ: ಸೀಮಂತ: ಮದುವೆ: ಅರ್ಫ್ಯಜಲ ಮುಂತಾದ ಪರಿಭಾಷೆಗಳು ಎದುರಾಗುವ 
ಹಾಗೆಯೇ ಈ ಪದಗಳು ಒಂದು ರೀತಿಯಿಂದ ಧರ್ಮದ ವಾಸನೆಯನ್ನು ಹಿಡಿದು 
ಕೊಂಡಿವೆ ಮತ್ತು ಈ ರೀತಿಯ ಧಾರ್ಮಿಕತೆಯ ಪರಿವೇಶಗಳು ಕತೆಯ ಓದಿನಲ್ಲಿ 
ಮುಖ್ಯವಾಗಬಹುದು ಅಥವಾ ಆಗದೆಯೂ ಇರಬಹುದು. ಆದರೆ ಇವು ನಮ್ಮನ್ನು 
ಹಿಡಿದು ನಿಲ್ಲಿಸುತ್ತವೆ ಎಂಬುದು ನಿಜ. ಇಷ್ಟೇ ಜೋರಾಗಿ ಮತ್ತು ಪುನಾರಾವರ್ತಿತವಾಗಿ 
ಬರುವ ಕೆಲವು ಸಂಗತಿಗಳು ಈ ಕೃತಿಯಲ್ಲಿವೆ. ಹಿಂಸೆ ಮತ್ತು ದೇಹದಂಡನೆ; ಪರಹಿಂಸೆ: 
ಸ್ವ-ಜೀವಹಿಂಸೆ: ಮರುಭವ ಇತ್ಯಾದಿ. ಸುಕುಮಾರಸ್ವಾಮಿಯ ಕತೆಯಲ್ಲಿ ಸುಕುಮಾರ 
ಸ್ವಾಮಿಯು ಅನುಭವಿಸುವ ಹಿಂಸೆಗೆ ಹಿಂದಿನ ಭವದ ಕಾರಣಗಳಿವೆ. ಆದರೆ ಆ 
ಹಿಂಸೆಯ ಅನುಭವ ವ್ಯಕ್ತಿತ್ವವನ್ನು ಬದಲಾಯಿಸುತ್ತದೆ. ಅದೇ ರೀತಿ ಒಂದೆರಡು 
ದಿನವಷ್ಟೇ ತನ್ನ ಆಯುಷ್ಯವು ಉಳಿದಿದೆಯೆಂದು ತಿಳಿದಾಗ ಆಣ್ಣಿಕಾಪುತ್ರನು ವೈರಾಗ್ಯಪರ 
ಸಾಗುತ್ತಾನೆ. 

ವಡ್ಡಾರಾಧನೆಯಲ್ಲಿ ಬರುವ ಜೈನಧರ್ಮದ ವಿವರಣೆಯಾಗಲಿ, ಅದು ಕತೆಯನ್ನು 
ಹೇಳುವ ಕ್ರಮವಾಗಲೀ, ಅಷ್ಟೇ ಈ ಕೃತಿಯ ವಿಶೇಷವಲ್ಲ. ಈ ಕೃತಿಯಲ್ಲಿ ಅನೇಕ 
ರೂಪಗಳ ಸಂಘರ್ಷಗಳಿವೆ. ಅವಕ್ಕೆ ಅನೇಕ ಸಾಂಸ್ಕೃತಿಕ ವಿವರಗಳು ಕೂಡಾ ಇವೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೮೬ 


ಈ ದೃಷ್ಟಿಯಿ೦ದ ಕಾಷ್ಠಕೂಟನನ್ನು ಯೋಚಿಸುವ ಹಾಗೆಯೇ ನಾಗಶ್ರೀಯನ್ನು ಕೂಡಾ 
ಯೋಜಿಸಲು ಸಾಧ್ಯ. ಸೌದೆ ಮಾರುವವನನ್ನು ಕುರಿತು ಇಲ್ಲಿ ಕತೆಯಿರುವ ಹಾಗೆಯೇ 
ಕಳ್ಳನ ಬಗೆಗೂ ಕತೆಯಿದೆ. ಇವುಗಳ ಮುಖೇನ ಒಂದು ನಿರ್ದಿಷ್ಟವಾದ ವಿವರಣೆ 
ಯೆಂಬುದು ಅಸಾಧ್ಯವಾದ ಸನ್ನಿವೇಶವನ್ನು ಈ ಕೃತಿಯು ಹೊಂದಿದೆ. ಯಾಕೆ 
ಹೀಗಾಗಿದೆಯೆಂದರೆ ವಡ್ಡಾರಾಧನೆಯು ಚಾರಿತ್ರಿಕವಾದ ತನ್ನ ಅಗತ್ಯವನ್ನು ಅದು 
ಪೂರೈಸಿಕೊಂಡಿದೆ. ಚಾರಿತ್ರಿಕ ಅಗತ್ಯವೆಂದು ಹೇಳಿದೆ. ಚಾರಿತ್ರಿಕ ಅಗತ್ಯವನ್ನು ನೋಡಿ 
೧೦ ನೆಯ ಶತಮಾನದ ಹೊತ್ತಿಗೆ ಸಂಸ್ಕೃತದಲ್ಲಿ ಇದ್ದ ಕಥಾ ಪರಂಪರೆಗೆ ಒಂದು 
ನೆಲೆಗಟ್ಟು ಇತ್ತು ಮತ್ತು ಆಗಲೇ ಸ್ಥಾಪನೆಗೊ೦ಡ ವೈದಿಕ ಸಂಪ್ರದಾಯದ ಕಥನದ 
ಬಲವಿತ್ತು ವಡ್ಡಾರಾಧನೆಯು ಅದನ್ನು ನಿರಾಕರಿಸಬೇಕಾಯಿತು. ವಡ್ಡಾರಾಧನೆಗೆ ಬೇಕಾದ 
ಶಕ್ತಿಯನ್ನು ಒದಗಿಸಿದ್ದು ಆ ಹೊತ್ತಿನ ಕನ್ನಡದ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಸನ್ನಿವೇಶವೇ 
ಹೊರತು ಅದರ ಹಿಂದಿನ ಕಥನ ಪರಂಪರೆಯ ನೆಲೆಗಳಲ್ಲ. ಒಂದು ರೀತಿಯಲ್ಲಿ 
ವಡ್ಡಾರಾಧನೆಗಿಂತ ಪೂರ್ವದಲ್ಲಿ ಕಥನ ಪರಂಪರೆಯ ನೆಲೆಗಳ ವಿರೋಧ ಮತ್ತು 
ತಾನು ನಂಬಿಕೆಯಿರಿಸಿಕೊಂಡಿದ್ದ ನಂಬಿಕೆಗಳ ಪುನರ್‌ಸೃಷ್ಟಿಗೆ ಬೇಕಾದ ಆಕರಗಳನ್ನು 
ಒದಗಿಸುವುದು ವಡ್ಡಾರಾಧನೆಯಲ್ಲಿ ಎದ್ದು ಕಾಣುವ ಅಂಶವಾಗಿದೆ. 


೬೪೯. ವರ್ಣಕ-ಹಾಡುಗಬ್ಬ 

ವರ್ಣಕ ಮತ್ತು ಹಾಡುಗಬ್ಬದ ನಡುವಣ ಸಂಬಂಧದ ಚರ್ಚೆಯನ್ನು ಹತ್ತನೆಯ 
ಶತಮಾನದ ಕಾವ್ಯಗಳಿಂದಲೇ ಕಾಣಬಹುದು. ಕಾವ್ಯಾವಲೋಕನದಲ್ಲಿಯೂ ಇದರ 
ಚರ್ಚೆಯು ಬಂದಿದೆ. ಹಾಡುಗಬ್ಬ ಪ್ರಕಾರವು ಬಹಳ ಹಿಂದಿನದು. ವರ್ಣಕವನ್ನು 
ಹಾಡುಗಬ್ಬವೆಂದು ಕಡೆಂಗೋಡ್ಲು ಅಭಿಪ್ರಾಯಪಡುತ್ತಾರೆ: 

ವರ್ಣಕವನ್ನು ಹಾಡುಗಬ್ಬವೆಂದೇನೋ ಹೇಳಬಹುದು; ಅಲ್ಲದೆ ಹಾಡುಗಬ್ಬ 
ಎನ್ನುವುದು ಅದರ ಸಂಪೂರ್ಣಾರ್ಥವನ್ನು ಆಕರಿಸುವುದಿಲ್ಲ. ಕಾವ್ಯಾವಲೋಕನದಲ್ಲಿ 
ಹಾಡುಗಬ್ಬದ ಉಲ್ಲೇಖನವುಂಟು. ಅದರ ಲಕ್ಷಣ ಕಥನವೂ ಉಂಟು. “ಕ೦ದಮುಂ 
ಪೆಟಿತೊಂದಳಿಕೆಯ ವೃತ್ತಜಾತಿಯುಂ” ಸಂಧಿಸಿದ ಪಕ್ಷದಲ್ಲಿ ಅದಕ್ಕೆ ಪದವೆಂದೂ, 
ಇಂತಹ ಪದಗಳು ಹನ್ನೆರಡರವರೆಗೆ ಇದ್ದರೆ, ಆ ಪದ್ಯಗುಂಫನವು "ಮೆಲ್ವಾಡು' 
ಎನಿಸುವುದೆಂದೂ, ಹದಿನೈದು ಅಥವಾ ಇಪ್ಪತ್ತೈದು ಪದಗಳು ಯಥಾ ಸಂಭವವಾಗಿ 
ಸೇರಿದ ಪಕ್ಷದಲ್ಲಿ ಅದು ರಸಾಸ್ಪದವಾದ ಪಾಡು; ಪಾಡುಗಳಿಂದ ಮಾಡಿದ ಕಬ್ಬ 
ಹಾಡುಗಬ್ಬ; ಎಂದೂ ನಾಗವರ್ಮನು ಹೇಳುತ್ತಾನೆ. ನೃಪತುಂಗನಿಂದ ಪ್ರಸ್ತುತವಾದ 
ಬೆದಂಡೆ ಚತ್ತಾಣಗಳೂ ಹಾಡುಗಬ್ಬಗಳಾಗಿವೆ ಎಂಬುದು ಸ್ಪಷ್ಟವೇ. ಹಾಡುಗಬ್ಬ ಎನ್ನುವುದರ 
ವಿಶಿಷ್ಟ ರೂಪವನ್ನು ಪ್ರಾಚೀನ ಲಾಕ್ಷಣಿಕರು ಎತ್ತಿ ತೋರಿಸಿರುವರು. 

ಪೂವೋಕ್ತವಾದ ವರ್ಣಕಕಾವ್ಯಗಳು ಹಾಡುವುದಕ್ಕೆ ಸುಗಮವಾಗಿರಬಹುದು. 
ಗುಣವಿಶಿಷ್ಟವಾದ” ಹಾಡುಗಬ್ಬಗಳಲ್ಲ ಎನ್ನುವಾಗ ಅತಿವ್ಯಾಪ್ತಿಯತ್ತದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೮೭ 


ವರ್ಣಕದ ಲಕ್ಷಣ:- 
ವರ್ಣಕದ ಲಕ್ಷಣದ ಕುರಿತು ಕಡೆಂಗೋಡ್ಲು ಈ ರೀತಿಯಾಗಿ ಅಭಿಪ್ರಾಯ 
ಪಡುತ್ತಾರೆ. 
“ವರ್ಣ ಎಂದರೆ ಉಜ್ವಲವರ್ಣನೆ ಅಥವಾ ರಸಿಕರಂಜನಗುಣ ಎಂದು ಭಾವಿಸಿದರೆ 
ಪ್ಪಾದೀತೇ? ವರ್ಣಕ ಕಾವ್ಯ ಗಳನ್ನು ಹೆಚ್ಚಾಗಿ, ಅಥವಾ ಅವುಗಳಲ್ಲಿ ಹೆಚ್ಚಿನವುಗಳನ್ನು 
ಹ. ಪ್ರಯೋಗಿಸಿರಬಹುದು. "ಹಾಡುಗಬ್ಬಗಳು ರಾಗತಾಳಗಳಿಗೆ ಹೊಂದಿ 
ವಾಚನೀಯವಾಗಿರಬೇಕಲ್ಲದೆ. ಅರ್ಥಸ್ಫುಟತೆ ಸುಲಭತೆಗಳಿಂದಲೂ ಕೂಡಿರಬೇಕು. 
ಇಂತಹ ಸಂಸ್ವಾರಗಳಿರಬೇಕಾದರೆ ಶುದ್ಧ "ವ್ಯಾಕರಣಾದಿ ಲಕ್ಷಣಗಳನ್ನು ಪಾಲಿಸುವುದು 
ದುಷ್ಕರವೆಂಬುದು ಸ ಸಾಹಿತ್ಯ ವ್ಯವಸಾಯಿಗಳಗೆ ಐಿದಿತವೇ ಸರಿ. ಗದ್ಯ ಪದ್ಮದ ಮಿಶ್ರದಿಂದಾದ 
ಕಾವ್ಯದಲ್ಲಿ ಪದ್ಯವು ನ್‌್‌ ಬದ್ಧವಾಗಿ ಗಾನಯೋಗ್ಯವಾಗಿದ್ದರೂ "ಗದ್ಯವು ಹಾಗಿಲ್ಲ; 
ಗದ್ಯವು ಹೆಚ್ಚಾಗಿ ಕಥಾಖ್ಯಾನ ಸಂದರ್ಭದಲ್ಲಿ ಬಳಕೆಗೊಂಡಿದೆ. 'ಅಂಶತಃ ಗಾನಯೋಗ್ಯ 
ವಲ್ಲದ ಚಂಪುವನ್ನು ಈ "ಕಾರಣದಿಂದ ವರ್ಣಕ ಕಾವ್ಯದಿಂದ ಬೇರ್ಪಡಿಸುವ ಅಭ್ಯಾಸ 
ಪಂಪನ ೭1. ಹಲ ಕವಿಗಳಲ್ಲಿ ಕಂಡು ಬರುತ್ತದೆ. ಪ್ರಾಚೀನ ಕವಿಗಳು “ವರ್ಣಕ' 
ಎಂದು ಗುರುತಿಸಿದ ಕಾವ್ಯಗಳು ಹೆಚ್ಚಾಗಿ ದೇಶೀಯ ಛ೦ದೋನಿಬದ್ಧವಾಗಿವೆ. ದೇಶೀಯ 
ಛಂದಸ್ಸು ಮಾತ್ರಾಗಣ ರೂಪಿತವಾದ ಕಾರಣದಿಂದ ಗತಿಗಮಕಗಳಲ್ಲ ಅಕ್ಷರಗಣ 
ಭೂಯಿಷ್ಠ ಛಂದಸಿಗಿಂತ ಹೆಚ್ಚು ವಿಲಂಬಿತವೂ ವಿಸ್ತಾರವೂ ಶಿಥಿಲವೂ ಆಗಿದ್ದು ಆ 
ಪ್ರಮಾಣದಲ್ಲಿ ಪೂರ್ವ ವ್ಯಾಕರಣ ಸಂಪ್ರದಾಯವನ್ನು ಮೀರುವಂತಿದೆ. ಛಂದಸ್ಸು 
ಸಹ ವಸ್ತುಕ ಅಥವಾ ವರ್ಣಕಗಳ ವಿಶಿಷ್ಟ ಗುಣಗಳಲ್ಲ; ಎನ್ನುವುದಕ್ಕೆ ಯಶೋಧರಚರಿತೆಯೆ 
ಸಾಕ್ಷಿ. ಅದರ ಛಂದಸ್ಸು ಚಂಪೂ ಕಾವ್ಯಗಳ ಛ೦ದಸ್ಸಿನಂತೆಯೇ ಇದೆ. ಗದ್ಯವು ಮಾತ್ರ 
ಅದರಲ್ಲಿಲ್ಲ. ಗದ್ಯಯುಕ್ತವಾಗದಿರುವುದೊಂದೆ, ಇದರ ಬಾಹ್ಯ ಗುಣವೈಶಿಷ್ಟವಾಗಿ 
ತೋರುತ್ತದೆ. ಅಂತೂ ವರ್ಣಕ ಎಂದರೆ ಹಾಡುಗಬ್ಬ ಎನ್ನುವ ಲಕ್ಷಣವನ್ನು ಒಪ್ಪಿಕೊಂಡರೆ 
ಕಾವ್ಯಸ್ತರೂಪ ನಿಷ್ಕರ್ಷೆಯಾಗುವುದಿಲ್ಲ. ಹಲಕವಿಗಳ ವಾಕ್ಕಗಳನ್ನು ಉದ್ದರಿಸಿದರೆ 
ಪರಸ್ಪರ ವಿಸಂವಾದಿಯಾದ ಅಭಿಪ್ರಾಯ ಜಾಲವೆ ನಮ್ಮ ವಿಚಾರವನ್ನು ತಡೆಹಿಡಿಯು 
ವಂತಾಗುತ್ತದೆ. ಲಕ್ಷಣಕ್ಕಿಂತ ಮೊದಲು ಲಕ್ಕ ಎಂದು ಬೇರೆ ಹೇಳಬೇಕಾಗಿಲ್ಲ. ಲಕ್ಷಣವು 
ನಿಸಂದೇಹವಾಗಿ ಮುಂಚೆ ಲಕ್ಕವಾಗಿ ತೋರುವವುಗಳು ನಮ್ಮನ್ನು ಗೊ೦ದಲದಲ್ಲಿ 
ಕೆಡಹುವುದರಿಂದ ಲಕ್ಷಗಳನ್ನು ಕೂಡ ಜಾಗರೂಕತೆಯಿಂದ ಹೆಕ್ಕಬೇಕಾಗುತ್ತದೆ. ಯಾರು 
ಬರೆದಿರುವರೋ ಅವರ ಕೃತಿಗಳನ್ನೇ ಆಧಾರವಾಗಿ ಸ್ವೀಕರಿಸಬೇಕಾಗುತ್ತದೆ”. 
ವರ್ಣಕವೆಂದರೆ ಹಾಡುಗಬ್ಬವೆ೦ಬ ಏಕಕೇಂದ್ರಿತ ನಿಲುವು ಸರಿಯಲ್ಲ ಎಂಬ 
ವಾದವು ಗಮನಾರ್ಹವಾಗಿದೆ. ಎರಡನೆಯದಾಗಿ ವರ್ಣಕವು ಹಾಡುಗಬ್ಬವೆಂಬ ವರ್ಗದಲ್ಲಿ 
ಬರುತ್ತದೆಯೆಂಬುದು ಗಮನಾರ್ಹ. ಕನ್ನಡದ ವಿಶೇಷ ಪರಿಭಾಷೆಯಾಗಿಯೂ ವರ್ಣಕಕ್ಕೆ 
ವಿಶೇಷ ಮಹತ್ವವಿದೆಯೆಂಬುದನ್ನು ಪರಿಶೀಲಿಸಬೇಕು. 
ವಿವರಗಳಿಗೆ ನೋಡಿ: ಮುಳಿಯ ತಿಮ್ಮಪ್ಪಯ್ಯ ೧೯೮೮ ಶ್ರದ್ಧಾಂಜಲಿ 
ವಸ್ತುಕ-ವರ್ಣಕ ಕಡೆಂಗೋಡ್ಲು ಶಂಕರಭಟ್ಟ(ಲೇಖನ) ಪುಟ. ೧೯೩-೨೦೧ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೮೮ 


೬೫೦. ವರ್ಣಧರ್ಮಗಳು 

ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗಹ ಎಂಬ ಪಟ್ಕರ್ಮಗಳು 
ಬ್ರಾಹ್ಮಣ ಧರ್ಮಗಳಾಗಿವೆ, ಅಧ್ಯಯನ, ಯಜನ, ದಾನ, ಶಸ್ತ್ರಗಳಿ೦ದ ಜೀವಿಸುವುದು 
ಪ್ರಾಣಿಗಳನ್ನು ಕಾಪಾಡುವುದು-ಇವು ಕ್ಷತ್ರಿಯರ ಧರ್ಮಗಳು. ಅಧ್ಯಯನ, ಯಜನ, 
ದಾನ, ಭೂವ್ಯವಸಾಯ, ಪಶುಪಾಲನೆ, ವ್ಯಾಪಾರ - ಇವು ವೈಶ್ಯರ ಧರ್ಮಗಳು 
ಎ೦ದು ಕೌಟಿಲ್ಯನ ಅಭಿಪ್ರಾಯ. 

ವರ್ಣವೆಂದರೆ ಬಣ್ಣ ಆದರೆ ಭಗವದ್ಗೀತೆ ವರ್ಣವನ್ನು ನಾಲ್ಕೆಂದು ಗುರುತಿಸಲಾಗಿದೆ. 
ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹೀಗೆ. ಆದರೆ ಮಿರ್ಜಿ ಅಣ್ಣಾರಾಯರು "ವರ್ಣ 
ಎ೦ಬುದನ್ನು ಅರ್ಥವಿಸಿಕೊಳ್ಳುವ ಕ್ರಮ ಬೇರೆ. ಇನ್ನು ಯಗ್ಗೇದದಲ್ಲಿ (ವರ್ಣ) ಎಂಬ 
ಪದವು ಮಾನವನ ದೇಹದ ಬಣ್ಣಗಳನ್ನು ಸೂಚಿಸುತ್ತದೆ. ಯಾಕೆಂದರೆ ದಾಸ ಹಾಗೂ 
ಆರ್ಯರ ಮೈಬಣ್ಣಗಳಲ್ಲಿ ಅ೦ತರವಿತ್ತು. ಉಳಿದ ಸಂಹಿತೆ ಮತ್ತು ಬ್ರಾಹ್ಮಣ ಗಂಥಗಳಲ್ಲಿ 
ಚತುರ ವರ್ಣಗಳ ನಿರ್ದೇಶವಿದೆ. ಅದರಿಂದ ಯಗ್ವೇದಕ್ಕೂ ಉಳಿದ ಸಂಹಿತೆಗಳಿಗೂ 
ಈ ವಿಷಯದಲ್ಲಿ ಮೇಲಿನ ಮತ ಭೇದವಿದೆ ಎಂದು ಮಿರ್ಜಿಯವರು ಹೇಳುತ್ತಾರೆ. 

ಇನ್ನು ಬಣಗಳಾಚೆಗೂ, ಬಣಗಳ ಒಳಗೂ ಆದ ಘರ್ಷಣೆಯಿಂದ ಆರ್ಯರ 
ಬುಡಕಟ್ಟು ಸಮಾಜ ಒಡೆದು ಸಾಮಾಜಿಕ ವರ್ಗಗಳು ಸೃಷ್ಟಿಯಾದದ್ದನ್ನು ಪರೀಕ್ಷಿಸಬೇಕು. 
ಯಗ್ವೇದದಲ್ಲಿ ಆರ್ಯರಿಗೂ (11.34.9) ದಾಸರಿಗೂ (111.40.6) “ವರ್ಣ” ಎಂಬ 
ಪದ ಬಳಸಿದ್ದರೂ, ಮುಂದೆ ಸಾಮಾಜಿಕ ವರ್ಗ ಸೂಚಕವಾದ ಶ್ರಮ ವಿಭಜನೆಯನ್ನು 
ಅದು ಸೂಚಿಸುವುದಿಲ್ಲ. ಆರ್ಯ-ದಾಸ ಎಂಬ ದೊಡ್ಡ ವರ್ಣಗಳರಡೂ ಬುಡಕಟ್ಟಿನ 
ಸ್ಥಿತಿಯಿಂದ ವರ್ಗೀಕೃತ ಸಮಾಜದೆಡೆಗೆ ವಿಘಟಿತವಾಗುತ್ತಿದ್ದವು. ಎಂದು ಆರ್‌.ಎಸ್‌. 
ಶರ್ಮರ ಅಭಿಪ್ರಾಯ. 

ಮನು ಕೌಟಿಲ್ಯರಿಬ್ಬರ ದೃಷ್ಟಿಯಲ್ಲೂ ಸಮಾಜ ನಾಲ್ಕು ವರ್ಣಗಳ ಆಧಾರದ 
ಮೇಲೆ ವ್ಯವಸ್ಥಿತವಾಗಿದೆ. ಒಂದೊಂದು ವರ್ಣಕ್ಕೂ ನಿರ್ದಿಷ್ಟವಾದ ಕರ್ತವ್ಯಗಳೂ, 
ಹಕ್ಕುಗಳೂ ಇವೆ. ಈ ಚಾತುರ್ವರ್ಣ ಸಮಾಜ ವ್ಯವಸ್ಥೆ ಬೇರೆ ಬೇರೆ ಬುಡಕಟ್ಟುಗಳ 
ಮತ್ತು ಬೇರೆ ಬೇರೆ ಬಣ್ಣದ ಜನರಲ್ಲಿದ್ದ ಪರಸ್ಪರ ಪಕ್ಷಪಾತದಿಂದ ಹುಟ್ಟಿದ್ದು ಎಂಬ 
ವಾದ ಸರಿಯಲ್ಲ. ಅದರ ಮೂಲವನ್ನು ಜನರ ಸ್ವಭಾವಜನ್ಯವಾದ ಅವರ ನೈಸರ್ಗಿಕ 
ಗುಣಗಳಿಗನುಸಾರವಾದ ಕಸುಬುಗಳ ಮತ್ತು ಕರ್ತವ್ಯಗಳ ಆಧಾರದಮೇಲೆ ನಿರ್ಣಯಿಸ 
ಬೇಕು. ಸಮಾಜದಲ್ಲಿ ಪ್ರತಿಯೊಬ್ಬನೂ ತನ್ನ ನೈಜವಾದ ಸಾಮರ್ಥ್ಯಕ್ಕೆ ಅನುಗುಣವಾದ 
ಕರ್ಮಗಳನ್ನು ಮಾಡುತ್ತಾ ಸರ್ವರೂ ಸರ್ವರ ಹಿತೈಷಿಗಳಾಗಿ ಸೌಹಾರ್ದ ಸಹಕಾರಗಳಿಂದ 
ಬಾಳಬೇಕೆಂಬುದೇ ಚಾತುರ್ವರ್ಣ ತತ್ವದ ಉದ್ದೇಶ. ಆದರೆ ಸಮಾಜದ ನಿತ್ಯ 
ವ್ಯವಹಾರದಲ್ಲಿ ಈ ಆದರ್ಶ ಈಡೇರಲಿಲ್ಲ. ಜನರಲ್ಲಿ ಮೇಲು ಕೀಳು ಎ೦ಬ ಭಾವನೆಗಳು 
ಬೆಳೆದವು. ರಾಜ್ಯಗಳು ವಿಸ್ತಾರವಾದಂತೆ ಹೊಸ ಹೊಸ ಜನಾಂಗಗಳ ಸಮ್ಮಿಲನವಾದಂತೆ 
ವರ್ಣಸಂಕರ ಉಂಟಾಯಿತು. ವರ್ಣವನ್ನು ನಾನೇ ಸೃಷ್ಟಿಸಿದೆ. ಹಾಗೂ ವರ್ಣಕ್ಕೂ- 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೮೯ 


ಕರ್ಮಕ್ಕೂ ಸಂಬ೦ಧವಿದೆಯೆಂದು ಕೃಷ್ಣನು ಹೇಳುತ್ತಾನೆ. 
ಸಮಾಜದ ಸುವ್ಯವಸ್ಥೆಗೆ ಅಗತ್ಯವಾದ ಇನ್ನೊಂದು ತತ್ವ ಆಶ್ರಮಧರ್ಮ. ವ್ಯಕ್ತಿಯ 
ಆಯುಃ ಪರಿಮಿತಿಯ ನಾಲ್ಕು ಘಟ್ಟಗಳೇ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು 
ಸನ್ಯಾಸ ಎ೦ಬ ನಾಲ್ಕು ಆಶ್ರಮಗಳು. ವರ್ಣಧರ್ಮ ಪಾಲನೆಯಲ್ಲಾದಂತೆ ಆಶ್ರಮಧರ್ಮದ 
ಅನುಷ್ಠಾನದಲ್ಲೂ ಆದರ್ಶಕ್ಕೂ ವ್ಯವಹಾರಕ್ಕೂ ವ್ಯತ್ಯಾಸ ಉಂಟಾಯಿತು. ಕೊನೆಯ 
ಎರಡು ಆಶ್ರಮಗಳ ಹಂತವನ್ನು ಮುಟ್ಟುವವರ ಸಂಖ್ಯೆಯಂತೂ ಅತ್ಯಂತ ವಿರಳವಾಯಿತು. 
ಧೀಮಂತರಾಗಿ ವಿರಕ್ತರಾಗಿ ಲೋಕಹಿತಸಾಧಕರಾಗಿ ಸಮಾಜದಲ್ಲಿ ಕೀರ್ತಿಗಳಿಸಿದ 
ಮಹಾತ್ಮರು ಎಲ್ಲೋ ಕೆಲವರು. ಇವು ವಾಸ್ತವವಾಗಿ ನಾಲ್ಕು ಹ೦ತಗಳು. ಜೀವನದಲ್ಲಿ 
ಮೊದಲಿಗೆ “ಬ್ರಹ್ಮಚರ್ಕ”ವನ್ನು ಪಾಲಿಸಬೇಕು. ಅನಂತರ ಗೃಹಸ್ಥಧರ್ಮಕ್ಕೆ ಬರಬೇಕು. 
ಗೃಹಸ್ಥಧರ್ಮವೆಂದರೆ ಮದುವೆಯಾಗಿ ಸಂಸಾರವನ್ನು ಹೂಂದುವುದು. ಸಂಸಾರ 
ಧರ್ಮದಲ್ಲಿ ಗಂಡ-ಹೆಂಡತಿಯರ “ಧರ್ಮವೇ ಮುಖ್ಯ ಸಂಸಾರ ಜೀವನದ ಅನಂತರ 
ವಾನಪ್ರಸ್ಥ. ವಾನಪ್ರಸ್ಥವು ಮೂರನೆಯ ಹಂತ. ಹೆಸರೇ ಸೂಚಿಸುವಂತೆ ವಾನಪಸ್ಥವೆ೦ದರೆ- 
ಕಾಡಿಗೆ ತೆರಳುವುದು. ಅನಂತರ ಸನ್ಯಾಸ. ಅಂದರೆ -ಎಲ್ಲವನ್ನು ತ್ಕಾಗ ಮಾಡಿ;(ನ್ಯಾಸ) 
ಇಂದ್ರಿಯಗಳನ್ನು ಹತೋಟಗೆ ತಪವಾಚರಿಸುವುದು. ಇದನ್ನು ಜೈನಕಾವ್ಯಗಳೂ 
ಪ್ರತಿಪಾದಿಸುತ್ತವೆ. ವಿವರಗಳಿಗೆ “ಆದಿಪುರಾಣ” ಕೃತಿಯನ್ನು ನೋಡಬಹುದು. 
ಕ್ಷತ್ರಿಯರಿಗೆ ಸತ್ಯ, ಜಲಸ್ಥಲಯಾತ್ರೆ ವೈಶ್ಯರಿಗೆ, ಶುಶ್ರೂಷಾದಿಯನ್ನು ಮಾಡುವ 
ಕೆಲಸವನ್ನು ಆದಿದೇವನು ನೀಡಿದನೆಂದು ಚಾವುಂಡರಾಯ ಪುರಾಣದಲ್ಲಿ ಬರುತ್ತದೆ. 
(ಚಾವುಂಡರಾಯ ಪುರಾಣ - ಆದಿಪುರಾಣ ೪೩ ವ). ಇದನ್ನು ಗಮನಿಸಿದರೆ 
ವರ್ಣ ಮತ್ತು ವೃತ್ತಿಗಳ ನಡುವಣ ಸಂಬಂಧದ ಸ್ವರೂಪ ತಿಳಿಯುತ್ತದೆ. 
ವಿವರಗಳಿಗೆ ನೋಡಿ: ಜಾತಿ ಶ್ರೀ ಸಚ್ಚಿದಾನಂದ ಶಂಕರಭಾರತೀ ಸ್ವಾಮಿಗಳು ೨೦೧೮ 
ಕೌಟಲೀಯ ಅರ್ಥಶಾಸ್ತ್ರ ಪುಟ. ೩$ 
ಗುರುಲಿಂಗಕಾಪಸೆ (ಸಂ ೧) ೨೦೦೬ ಮಧುರಚೆನ್ನರ ಲೇಖನಗಳು ಪುಟ. ೬ 
ಆರ್‌. ಎಸ್‌. ಶರ್ಮ ೨೦೦೪ ಪ್ರಾಚೀನ ಭಾರತದಲ್ಲಿ ಶೂದ್ರರು ಪುಟ. ೧8 
ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಪುಟ. ೧೦೬ 
ಚಕ್ರಕೋಡಿ ಈಶ್ವರಶಾಸ್ತ್ರಿ ೧೯೬೭ ಮನುಸ್ಟಃ 


೬೫೧. ವಶೀಕರಣ 

ಯಕ್ಷರು, ಕಿನ್ನರರು ಮೊದಲಾದ ಅರ್ಧದೇವತೆಗಳ ಸಂಖ್ಯೆ ಹೆಚ್ಚಿದಂತೆ ಅಸಂಖ್ಯಾತ 
ಪ್ರಮಾಣದಲ್ಲಿ ಧಾರ್ಮಿಕ ವಿಧಿಕ್ರಿಯೆಗಳೂ ಹುಟ್ಟಿಕೊಂಡುವು. ಈ ಗೋಜಲು ಗೋಜಲಾದ 
ಕ್ರಿಯೆಗಳೊಂದಿಗೆ, ಅವುಗಳನ್ನು ಮನೋಯೋಗದೊಂದಿಗೆ ಬಳಸಬಲ್ಲಂಥ ರಹಸ್ಯಮಯ 
ಮಂತ್ರಯಾನಿಗಳೂ ಹುಟ್ಟಿಕೊಂಡರು. ಐತಿಹಾಸಿಕ ವ್ಯಕ್ತಿಯಾಗಿದ್ದ ಬುದ್ಧ ಸರ್ವಶಕ್ತನಾದ 
ದೇವತೆಯಾಗಿ ಪರಿಣಮಿಸಿದ. ಬೌದ್ಧಧರ್ಮ ಒಂದು ವಿಚಿತ್ರವಾದ ಹಾಗೂ ಅಲೌಕಿಕವಾದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೯೦ 


ಮಜಲನ್ನು ಪ್ರವೇಶಿಸಿತು. ರಹಸ್ಕಪೂರ್ಣ ವ್ಯಕ್ತಿತ್ವವನ್ನು ಹೊಂದಿದ್ದಂಥ ಮಂತ್ರವಾದಿಗಳು 
ಇದಕ್ಕೆ ಸೂತ್ರಧಾರರಾಗಿ ಪರಿಣಮಿಸಿದರು. ದೀರ್ಥವಾಗಿದ್ದ ಸೂತ್ರಗಳನ್ನು ಅವರು 
ಕಿರಿದಾಗಿಸಿದರು; ಮತ್ತೆ ಅವುಗಳನ್ನು ಇನ್ನಷ್ಟು ಕಿರಿದಾಗಿಸಿ ಮಂತ್ರಗಳನ್ನಾಗಿಸಿದರು. 
ಸುಮಾರು ಈ ಕಾಲದ ಹೊತ್ತಿಗೆ ಸ್ಥೂಲವಾದ, ಹೆಚ್ಚು ಹೆಚ್ಚು ಲಾಭಕರವಾದ ದೈಹಿಕ 
ಪ್ರಕ್ರಿಯೆಗಳು ಎಂಬ ಅರ್ಥದಲ್ಲಿ “ಯೋಗ' ಶಬ್ದವನ್ನು ಬಳಸತೊಡಗಿದರು. ಹಠಯೋಗ 
ತನ್ನ ಭಯಂಕರ ಯಾತನಾಪೂರ್ಣ ಪ್ರಕ್ರಿಯೆಗಳೊಂದಿಗೆ ಪ್ರೇಕ್ಷಕರಲ್ಲಿ ಭಯವನ್ನು 
ಮೂಡಿಸತೊಡಗಿತು. ಮಂತ್ರಯಾನದ ಸಿದ್ಧರು ಹಾಗೂ ಜಟಿಲ ಪ್ರಕ್ರಿಯೆಗಳಲ್ಲಿ 
ತೊಡಗುತ್ತಿದ್ದ ರಹಸ್ಕಪೂರ್ಣ ವ್ಯಕ್ತಿತ್ವದ ಸಾಧಕರು ವಿಹಾರಗಳಲ್ಲಿ ಕುಳಿತು ಹಠಯೋಗದ 
ಪ್ರಕ್ರಿಯೆಗಳ ಮೂಲಕ ಅಲೌಕಿಕ ಶಕ್ತಿಗಳನ್ನು ಸಂಚಯಿಸಿಕೊಳ್ಳತೊಡಗಿದರು. ಅವರಿಗೆ 
ಸಮ್ಮೋಹನಗೊಳಿಸುವ ಹಾಗೂ ಉಚ್ಚಾಟನೆಗೊಳಿಸುವ ಶಕ್ತಿಗಳು ಕೈವಶವಾಗ 
ತೊಡಗಿದುವು. ಈ ಪ್ರಕ್ರಿಯೆಗಳಿಂದ ಲಭಿಸುವ ಶಕ್ತಿ ಇಂದು ನಮ್ಮಲ್ಲಿ ವಶೀಕರಣ 
(Mesmerism) ಮತ್ತು ಸಮ್ಮೋಹನ (ಗypಗಂtismM) ವಿದ್ಯೆಗಳನ್ನು ಅಭ್ಯಾಸ 
ಮಾಡಿರುವ ವ್ಯಕ್ತಿಗಳಲ್ಲಿ ಕಾಣಸಿಗುವಂಥ ಶಕ್ತಿಯೇ ಆಗಿತ್ತು. ಹಠಯೋಗ ಜನರ 
ಮೇಲೆ ಮಂತ್ರಸದೃಶ ಪ್ರಭಾವವನ್ನು ಬೀರಿತು. ಮಠ ಮತ್ತು ವಿಹಾರಗಳ ಅ೦ಗಗಳಲ್ಲ 
ಈ ಸಿದ್ದರ ಪ್ರಯೋಗಗಳಿಂದ ಚಕಿತರಾದ ಹಾಗೂ ಭಯಭೀತರಾದ ನರ-ನಾರಿಯರಿಂದ 
ತುಂಬಿ ಹೋಗಿದ್ದುವು. ಅಕ್ರಿಯ ಉಪಾಸಕರು ಸಮ್ಮೋಹನದ ಪ್ರಭಾವಕ್ಕೆ ಒಳಗಾಗಿ 
ನೇರವಾಗಿ ಈ ಸಿದ್ಧರ ಗುಲಾಮರಾಗಿಬಿಟ್ಟರು. ವಿಹಾರಗಳಲ್ಲಿ ಹಣದ ಸುರಿಮಳೆಯೇ 
ಆಗತೊಡಗಿತು. ಮಠಗಳ ನೆಲ-ಅಂತಸಿನ ಗುಹೆಗಳಂತಿದ್ದ ಕೋಣೆಗಳಿಗೆ ಸುಂದರ 
ಸ್ತ್ರೀಯರು, ಸಂಕೇತ ಮಾತ್ರದಿಂದಲೇ ಕರೆದೊಯ್ಯಲಾಗುವ ಅಂಧರಂತೆ, ಸದ್ದಿಲ್ಲದೆ 
ಸಾಗತೊಡಗಿದರು. ಆ ಅಂಧಕಾರಮಯ ಕೋಣೆಗಳಲ್ಲಿ ಪಾಪಭಕ್ತಿಯ ವೇಷವನ್ನು 
ಧರಿಸಿಕೊಂಡು ಕೂತಿರುತ್ತಿತ್ತು. ಈ ಶ್ರದ್ಧಾವ೦ತರು ಅಲ್ಲಿಗೆ ಬಂದು ಸೇರಿದ ಕೂಡಲೇ 
ಅದು ಅವರನ್ನು ನುಂಗಿ ನೀರು ಕುಡಿಯುತ್ತಿತ್ತು ಹಠಯೋಗ, ಮಂತ್ರ ಮತ್ತು 
ಮೈಥುನ-ಇವೇ ಮಂತ್ರಯಾನದ ಮೂರು ಹೆಜ್ಜೆಗಳಾಗಿಬಿಟ್ಟುವು. 

ವಿವರಗಳಿಗೆ ನೋಡಿ: ಭಗವತ್‌ ಶರಣ ಉಪಾಧ್ಯಾಯ ೨೦೦೪ 

ಭಾರತೀಯ ಸಮಾಜದ ಐತಿಹಾಸಿಕ ವಿಶ್ಲೇಷಣೆ ಪುಟ. ೨೦೮. 


೬೫.೨. ವಸಂತತಿಲಕೆ 

ವಸಂತತಿಲಕೆ ಜೈನಕವಿಗಳಿಗೆ ಪ್ರಿಯನಾದ ಪಾತ್ರ, ವೈರಾಗ್ಯ ಪ್ರತಿಪಾದನೆಗೆ 
ಹೇಳಿಮಾಡಿಸಿದ ಹೆಣ್ಣು ದಿಗಂಬರ ಹಾಗೂ ಶ್ವೇತಾಂಬರ ಅಮ್ನಾಯಗಳಲ್ಲಿ ಈಕೆಯ 
ಕಥೆ ಉಲ್ಲೇಖಗೊಂಡಿದೆ (ಸು. ೪ನೆ ಶತಮಾನ). ವಸುದೇವ ಹಿಂಡಿ, ಜಂಬೂಚರಿಯ, 
ಸ್ವಾಮಿಕುಮಾರನ ಕತ್ತಿಗೆಯಾಣುಪೆಕ್ಟಾ (ಕಾರ್ತಿಕೇಯಾನುಪೇಕ್ಷೆ) ಮೊದಲಾದ ಪ್ರಾಕೃತ 
ಗ್ರಂಥಗಳಲ್ಲಿ ಈ ಕಥೆ ಕುಡಿಯಿಟ್ಟಿದೆ. ಶ್ರೀಚ೦ದ್ರನ (ಅಪಭ್ರಂಶ) ಕಹಕೋಸುವಿನಲ್ಲೂ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೯೧ 


ಪ್ರಭಾಚಂದನ ಕಥಾಕೋಶದಲ್ಲೂ ಪಲ್ಲವಿಸಿದೆ. ಹರಿಷೇಣನ ಬೃಹತ್ಸಥಾಕೋಶ (೧೦ನೆಯ 
ಶತಮಾನ) ಹಾಗೂ ಹೇಮಚಂ೦ದ್ರನ ತ್ರಿಷಷ್ಟಿಶಲಾಕಾ ಪುರುಷಚರಿತದ (೧೨ನೆಯ 
ಶತಮಾನ) ಕಡೆಯ ಭಾಗವಾದ ಪರಿಶಿಷ್ಟಪರ್ವದಲ್ಲೂ (ಸ್ಥಪರಾವಲಿಚರಿತ) 
ಹೊಳಲುಗಟ್ಟಿದೆ. ಈ ಕಥೆಯಲ್ಲಿನ ಮುಖ್ಯಪಾತ್ರಗಳು ತಾಯಿ, ಮಗ ಮತ್ತು ಮಗಳು; 
ವಸಂತಸೇನೆ (ಕುವೇರಸೇಣಾ, ಕುಬೇರಸೇನೆ, ಧನದೇವ (ಕುಬೇರದತ್ರ) ಮತ್ತು 
ಕಮಲೇಕುಬೇರದತ್ರೆ. ಹೆಸರುಗಳಲ್ಲ. ವಿವರಗಳಲ್ಲಿ ಕೃತಿಯಿಂದ ಕೃತಿಗೆ ಕೊಂಚ 
ವ್ಯತ್ಯಾಸಗಳಿವೆ. ಇದೇ ಕಥೆ ಟಬೆಟಿನ್‌ ಟೇಲ್‌ನಲ್ಲಿ (ಇದರ ಇಂಗ್ಲೀಷ್‌ ಅನುವಾದ 
ರಾಲ್ಫ್‌ ಟೊನ್‌, ೧೮೮೨) ಬರುವ ಉತ್ಸಲವರ್ಣಾಳ ಕಥೆಗೆ ಚೆನ್ನಾಗಿ ಹೋಲುತ್ತದೆ. 
ವಸಂತತಿಲಕೆ, ಕುಬೇರಸೇನಾ, ಉತ್ತಲವರ್ಣಾ-ಇವೆಲ್ಲಾ ಒಂದೇ ಆಶಯದ ತ್ರಿಮೂರ್ತಿ 
ಗಳು. ಕನ್ನಡದಲ್ಲಿ ಚಂದ್ರಸಾಗರವರ್ಣಿನೆಂಬ (ಬ್ರಹ್ಮಣಾಂಕ) ಕವಿ “ವಸಂತತಿಲಕೆ' 
ಎ೦ಬ ಕೃತಿಯನ್ನೇ ಬರೆದಿದ್ದಾನೆ. 

ಈ ಜನಪ್ರಿಯ ಕಥೆ ಇನ್ನೂ ಆರಂಭದ ಅವಸ್ಥೆಯಲ್ಲಿದ್ದಾಗಿನ ಪ್ರಸ್ತಾಪ ಪೊನ್ನನ 
ಮೂಲಕ ಕನ್ನಡಕ್ಕೆ ಕಾಲಿಟ್ಟಿದೆ. ತರುವಾಯ ಬಂಧುವರ್ಮ (೧೨೦೦) ತನ್ನ “ಜೀವ 
ಸಂಬೋಧನೆ'ಯಲ್ಲಿ ಇದನ್ನು ನಿರೂಪಿಸಿದ್ದಾನೆ. ವಿಸಂಗತವೂ ವಿಪರೀತವೂ, ಅನೈತಿಕವೂ 
ಆದ ದೇಹಸಂಬಂಧದ ವೈಪರೀತ್ಯವನ್ನು ನಿವೇಗಭಾವನೆ ನೆಲೆಗೊಳ್ಳಲು ನೆರವಾಗುವಂತೆ 
ಈ ಕಥೆ ರಚಿತವಾಗಿದೆ. ಕಥೆಯ ಸಂಕ್ಷಿಪ್ತರೂಪ; ಉಜ್ಜಯಿನಿಯ ಹೆಸರಾಂತ ಸೂಳೆ 
ವಸಂತತಿಲಕೆ (ವಸ೦ತಸೇನೆ, ಕುಬೇರಸೇನೆ, ಕುವೇರಸೇಣಾ). ಆಕೆಗೆ ಗಂಡು ಮತ್ತು 
ಹೆಣ್ಣು ಅವಳಿ ಮಕ್ಕಳು ಹುಟ್ಟಿದರು. ಆಕೆ ಅವಳಿಗಳನ್ನು ದಾಸಿಗೆ ಕೊಟ್ಟು ಊರಾಚೆ 
ಪುತ್ವೇಕ ಕಡೆಗಳಲ್ಲಿ ಇಟ್ಟು ಬರಲು ಕಳಿಸಿದಳು. ಮಕ್ಕಳನ್ನು ಮುದ್ರಿಕೆಗಳೊಡನೆ ತೊಟ್ಟಲಲ್ಲಟ್ಟು 
ಜಮುನಾ(ಜಉಣಾ)ನದಿಯಲ್ಲಿ ಮಕ್ಕಳನ್ನು ತೇಲಿಬಿಟ್ಟಳೆ೦ದು ಜ೦ಬೂಚರಿಯಲ್ಲಿ ಹೇಳಿದೆ. 
ಹಾಗೆ ಬೇರೆಯಾಗಿ ಹೊರಟು ಎಲ್ಲೋ ಸೇರಿ ಬೆಳೆದವರು ಕಮಲೇ(ಕುಬೇರದತ್ರೆಮತು 
ಧನದೇವ(ಕುಬೇರದತ್ರು. ಮುಂದೆ ಇವರು ಅಣ್ಣ ತಂಗಿಯರೆಂದು ತಿಳಿಯದೆ ಗಂಡಹೆಂಡತಿ 
ಯಾದರು. ಒಮ್ಮೆ ಧನದೇವ ವ್ಯಾಪಾರಕ್ಕಾಗಿ ಅಲ್ಲಿ ಇಲ್ಲಿ ಹೊರಟು ಉಜ್ಜಯಿನಿಗೇ 
ಬಂದನು. ಗಣಿಕೆ ವಸಂತತಿಲಕೆಯನ್ನು ಕಂಡು ಸೋತು ಅವಳ ಒಡೆಯನಾಗ 
ಅವಳಲ್ಲೇ ಇರತೊಡಗಿದ. ತಾಯಿಮಗನ ಈ ದಾಂಪತ್ಕದಿ೦ದ ಒಂದು ಮಗು ಹುಟ್ಟಿತು 
ಜೈನಯತಿಯಿ೦ದ ಈ ಸಂಗತಿ ತಿಳಿದ ಕಮಲೆಯೂ ಗೊರವಬ್ಬೆ ವೇಷದಿಂದ ವಸ೦ತತಿಲ! 
ಮನೆಗೆ ಬರುತ್ತಾಳೆ. ಆಗ ಅಲ್ಲಿ ತೊಟ್ಟಿಲಲ್ಲಿ ಮಲಗಿದ್ದ ಮಗುವನ್ನು ತೂಗುತ್ತಾ ಕಮೇ 
ಜೋಗುಳ ಹಾಡುತ್ತಾ ಒಂದು ಒಡಪು ಹೇಳುತ್ತಾಳೆ. ಆ ಒಗಟಿನಲ್ಲಿ ಮೂವರ 
ಸಂಬಂಧವೂ ಧ್ವನಿತವಾಗುತ್ತದೆ. ಸತ್ಯದ ಸ್ಫೋಟವಾದ ಮೇಲೆ ಮೂವರೂ ದೀ] 
ತೆಗೆದುಕೊಳ್ಳುತ್ತಾರೆ. ಎಂದು ಹಂ.ಪ.ನಾ. ಎವರಿಸಿದ್ದಾರೆ. 


ವಿವರಗಳಿಗೆ ನೋಡಿ: ಹಂ.ಪ.ನಾ ೧೯೮೫ ಶಾಂತಿಪುರಾಃ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೯೨ 


೬೫೩. ವಸ್ತುಕ-ವರ್ಣಕ 

ತ್ರೆದಶಸ್ತೃತ್ಯಮಿದಾದಿದೇವಚರಿತಂ ಕರ್ಣಾಮೃತಸ್ಯಂದಿಯ 

ಕ್ವಿದು ಭವ್ಯಾವಳಿಗೆಂದು ಪೇಟೆಸೆ ಬುಧರ್‌ ಸ್ವರ್ಗಾಪವರ್ಗಕ್ಕಮಾ 

ಸ್ವದಮಪ್ಪಾದಿಪುರಾಣವಸ್ತುಕೃತಿಯಂ ಪೇಟ್ಟ೦ ಬೆಡಂಗಪ್ಪ ಮಾ 

ರ್ಗದೊಳಂ ದೇಸೆಯೊಳಂ ಪೊದಟ್ಟ್‌ಸೆವಿನಂ ಸಂಸಾರಸಾರೋದಯಂ 

(ಪಂಪ-ಆದಿ ಪುರಾಣ.) 
ವರ್ಣಕಂ ಕತೆಯೊಳೊಡಂಬಡಂ ಪಡೆಯೆ ಪೇಟ್ವೊಡೆ ಪಂಪನೆ ಪೇಟ್ಗುಮೆಂದ 
ಪಂ 

ಡಿತರೆ ತಗುಳ್ಳು ಬಿಚ್ಚಚೆಸೆ ಪೇಟಲೊಡರ್ಚಿದೆನೀ ಪ್ರಬಂಧಮಂ ॥ ಆದಿ ಪಂಪ- 
ವಿಕಮಾರ್ಜುನವಿಜಯ. 

ಕರ್ಣಾಟಕ ಸಾಹಿತ್ಯದಲ್ಲಿ ವಸ್ತುಕ-ವರ್ಣಕ ಎನ್ನುವ ಎರಡು ಸಂಪ್ರದಾಯಗಳಿವೆ 
ಎಂದು ಹಲಕವಿಗಳೂ ಗತಾನುಗತಿಕವಾಗಿ ಹೇಳುತ್ತಾ ಅವುಗಳ ಲಕ್ಷಣಗಳನ್ನು 
ಸ್ಥೂಲರೂಪದಲ್ಲಿ ಸಹ ಕೊಟ್ಟಿಲ್ಲ. ಪ್ರಾಚೀನರಿಗೆ ಸ್ಪಷ್ಟವಾಗಿದ್ದು ನಿರೂಪಣೆ ಅನವಶ್ಯವಾಗಿ 
ತೋರಿರಬಹುದು; ಆದುದರಿಂದ ಅಂತಹ ಲಕ್ಷಣಗಳನ್ನು ಗಹೀತವಾಗಿ ಇಟ್ಟುಕೊಂಡು, 
ನಾಮನಿರ್ದೇಶನವನ್ನು ಮಾತ್ರ ಲಾಕ್ಷಣಿಕರಲ್ಲಿ ತಿರುಮಲಾರ್ಯನೊಬ್ಬನೆ “ಇದಕ್ಕೆ(ಗದ್ಯ 
ಪದ್ಯ ಮಿಶ್ರತೆಯಿಂದಾ ಚಂಪುವೆಂದುಂ ವಸ್ತುಕಮೆಂದುಂ ಪೆಸರ್‌” ಎಂದು ಮಾತ್ರ 
ಹೇಳಿ ಆ ಪ್ರಸ್ತಾವವನ್ನು ಮುಗಿಸಿಬಿಟ್ಟಿದ್ದಾನೆ. ಆಧುನಿಕರಲ್ಲಿ ಕನ್ನಡ ಕೈಪಿಡಿಯ ಸಂಪಾದಕರು 
ಆಸಿದ್ದಾರೆ. “ಸಂಸ್ಕೃತ ಚಂಪೂ ಲಕ್ಷಣವನ್ನೂ ಸರಣಿಯನ್ನೂ ಅನುಸರಿಸಿ ಪದ್ಯಾತ್ಮಕವಾದ 
ಕಾವ್ಯಕ್ಕೆ ವಸ್ತುಕವೆಂದೂ, ಯಾವುದೊಂದು ವಿಶೇಷ ಕಾವ್ಯ ಸಂಸ್ಕೃತ ಕಾವ್ಯದ 
ಮಾದರಿಯನ್ನಾಗಲಿ, ಇಟ್ಟುಕೊಳ್ಳದೆ ಬರೆದಿರುವ ಪದ್ಯ ಕಾವ್ಯವೆಂದು ಹೆಸರು ಸಲ್ಲುವಂತೆ 
ಹೇಳಬೇಕಾಗುತ್ತದೆ”-ಎಂದು ಅವರ ಅಭಿಪ್ರಾಯ ಕವಿಗಳ ಉಕ್ತಿಯನ್ನು ಅನುವಾದಿಸಿದಲ್ಲಿ, 
ಸರ್ವಲಕ್ಷಣಸಮನ್ವಿತ ಕಾವ್ಯವೆಂದು ಸ್ಥೂಲವಾಗಿ ನಿರೂಪಿಸಬಹುದು. ಇದರ 
ಸೂಕ್ಷನಿರೂಪಣ ವರ್ಣಕವಾದರೂ ಭಿನ್ನ ಭಿನ್ನ. ಕವಿಚಿತ್ತವೃತ್ತಿಗೆ ಅನುಸಾರವಾಗಿ 
ನಾನಾ ಪ್ರಕಾರ ಎಡೆಗೊಟ್ಟಂತೆ ತೋರುತ್ತದೆ. ಎಂದರೆ ಪೂರ್ವಕಾವ್ಯಗಳಲ್ಲಿ ದೊರೆಯುವು 
ಗಳು, ವಿಷಯ ನಿರ್ಣಯದ ದಾರಿಯಲ್ಲಿ ಬಲುದೂರ ಕೊಂಡೊಯ್ಯಲಾಗದು. 

ಚಂಪು ವಸ್ತುಕವೆ ಎಂಬ ಜಿಜ್ಞಾಸೆಯನ್ನು ಕಡೆಂಗೋಡ್ಲು ಶಂಕರಭಟ್ಟರು "ವಸ್ತುಕ- 
ವರ್ಣಕ' ಲೇಖನದಲ್ಲಿ ಚರ್ಚಿಸಿದ್ದಾರೆ: 

“ಚಂಪೂ -ವಸ್ತುಕಗಳನ್ನು ಪರ್ಯಾಯ ಪದಗಳನ್ನಾಗಿ ಸ್ಪೀಕರಿಸಿದವನು 
ತಿರುಮಲಾರ್ಯನೊಬ್ಬನೆ. ಈ ಮತವನ್ನು ಪ್ರಮಾಣವಾಗಿ ಒಪ್ಪಿಕೊಳ್ಳುವುದು ಅಸಾಧ್ಯ 
ಅರ್ಥದ್ಯೋತನವು ವಿಶದವಾಗಬೇಕಾದರೆ ಪದದ ಪೂರ್ವಾಪರಗಳನ್ನು ಚೆನ್ನಾಗಿ 
ವಿಚಾರಿಸಬೇಕಾಗುತ್ತದೆ. ವಸ್ತು ಎನ್ನುವ ಪದಕ್ಕೆ ನಾನಾರ್ಥಗಳಿವೆ. ನಿಜವಾದುದು, 
ಸ್ಥಿರವಾದುದು, ಸತ್ಯಸ್ಥಿತಿಗೆ ಅನುಗುಣವಾದುದು, ಮೊದಲಾದ ಅರ್ಥಗಳಲ್ಲದೆ, 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೯೩ 


ಸಾಮಾನ್ಯವಾದ ಒಡವೆಯೆಂದೂ, ಕಾವ್ಯ ರೂಪಕಗಳ ಕಥಾಂಶ ಅಥವಾ ಇತಿವೃತ್ತವೆಂದೂ 
ಅರ್ಥವಾಗಬಹುದು. ಇವುಗಳಲ್ಲಿ ಸಂದರ್ಭೋಚಿತವಾದ ಅರ್ಥವನ್ನು ಗ್ರಹಿಸಿ 
ಪೂರ್ವಕವಿಗಳು ರಚಿಸಿದ ವಸ್ತುಕ ಕಾವ್ಯ ಲಕ್ಷಣಗಳ ಮುಖ್ಯಾಂಶವನ್ನೂ ಇದನ್ನೂ 
ಹೊಂದಿಸುವುದಕ್ಕೆ ಯತ್ನಿಸಿದಲ್ಲಿ ಒಂದು ಆತಂಕವನ್ನು ಉತ್ತರಿಸಿದಂತಾಗುವುದು. 

ವಸ್ತುಕ ಪದವು ವ್ಯಾಪಕಾರ್ಥವನ್ನು ಒಳಕೊಂಡಿರುವುದರಿಂದ ಗದ್ಯ ಪದ್ಯಾತ್ಮಕವಾಗಿ 
ಅಥವಾ ಚಂಪೂ ರೂಪದಲ್ಲಿ ರಚಿತವಾದ ಕೆಲ ಕಾವ್ಯಗಳನ್ನು ಆ ಪದದಲ್ಲಿ ಅಳವಡಿಸಿ 
ಕೊಳ್ಳಬಹುದೇ ಹೊರತು ಈ ಎರಡರಲ್ಲಿ ಅಭೇದಾಧ್ಯ ವ್ಯವಸಾಯ ಮಾಡುವುದು 
ಯುಕ್ತವಾಗಲಾರದು. ಅಲ್ಲದೆ ಕನ್ನಡ ಕೈಪಿಡಿಯಲ್ಲಿ ಹೇಳಿದಂತೆ ಸಂಸ್ಕೃತ ಚಂಪೂ 
ಕಾವ್ಯಮಾರ್ಗಾನುಸಾರಿಯಾದ ಕನ್ನಡ ಕಾವ್ಯವು ವಸ್ತುಕವೆನ್ನುವುದಕ್ಕೂ ಆಧಾರವಿಲ್ಲ. 
ಚಂಪೂ ಕಾವ್ಯದ ಉತ್ಪತ್ತಿ ವಿಕಾಸದ ಚರಿತ್ರೆಯನ್ನು ಅವಲೋಕಿಸಿದಲ್ಲಿ ಈ ವಿಷಯವು 
ಸ್ಫುಟವಾದೀತು.” 

ಕನ್ನಡ ಕಾವ್ಯ ಸಂಪ್ರದಾಯಗಳ ಕುರಿತ ವಿಶಿಷ್ಟ ಚರ್ಚೆಗಳಲ್ಲಿ ಇದೂ ಒಂದು. 
ಚಂಪುವನ್ನು ವಸ್ತುಕವೆಂದು ಕರೆಯಬೇಕೆ ಬೇಡವೆ ಎನ್ನುವುದು ಹಿರಿಯ ವಿದ್ವಾಂಸರ 
ಚರ್ಚೆಯ ವಸ್ತುವಾಗಿತ್ತು ಎಂಬುದು ಗಮನಾರ್ಹ. 

ಚಂಪೂ ಕಾವ್ಯದ ಆರಂಭ ಕನ್ನಡದಲ್ಲಿ ಆಯಿತೆನ್ನುವುದಕ್ಕೆ ಪ್ರಾಮಾಣಿಕವಾದ 
ಆಧಾರಗಳಿವೆ. ಹತ್ತನೆಯ ಶತಮಾನಕ್ಕಿಂತ ಪೂರ್ವದ ಸಂಸ್ಕೃತ ಚಂಪೂ ಕಾವ್ಯಗಳು 
ಉಪಲಬ್ಬವಾಗಿಲ್ಲ. ಈ ಶತಮಾನದ ತ್ರಿವಿಕ್ರಮ ಭಟ್ಟನೆಂಬಾತನು ದಮಯಂತಿ ಕಥೆ, 
ಮದಾಲಸಾ ಚಂಪೂ ಕಾವ್ಯಗಳನ್ನು ರಚಿಸಿದನೆಂದು ಶಾಸನಗಳಿಂದ ತಿಳಿದುಬರುತ್ತದೆ. 
ಆದರೆ ಈ ಕಾಲದಲ್ಲಿ ಗಣನೀಯವಾದ ಆದ್ಯ ಚಂಪುವೆಂದರೆ ಸೋಮದೇವನ 
ಯಶಸ್ಮಿಲಕ (ಕ್ರಿಶ.೯೫೯) “ಅಭಯ ರುಚಿಕುಮಾರಂ ಮಾರಿದತ್ತಂಗೆ ಹಿಂಸಾ । 
ರಭಸಮತಿಗೆ” ಹೇಳಿ ಆತನನ್ನು ಧರ್ಮಮಾರ್ಗಕ್ಕೆ ತಂದ ಶುಭಕಥನವನ್ನು ಕನ್ನಡ 
ಕವಿ ಜನ್ನನು ಯಶೋಧರ ಚರಿತೆ ಎಂಬ ನಾಮಾಂಕಿತದಿಂದ ಬರೆದಿದ್ದಾನೆ; ಅದನ್ನೆ 
ಅವನಿಗಿಂತ ಹಿಂದಿನ ಕವಿ ಸೋಮದೇವನು ಯಶಸಿಲಕ ಚಂಪುವಿನಲ್ಲಿ ಮಂಡಿಸಿದನು. 
ಇದುವರೆಗೆ ಸಂಸ್ಕೃತದಲ್ಲಿ ಪದ್ಯ ಬಂಧಗಳ ಹೆಚ್ಚಾಗಿದ್ದುವು. ಸುಬಂಧು, ದಂಡಿ, 
ಬಾಣಭಟ್ಟರು ಗದ್ಯ ಕಾವ್ಯ ವ್ಯವಸಾಯಮಾಡಿದ್ದರೂ ಅವರ ಸಂಪ್ರದಾಯವು ಜನ 
ಪ್ರಾಚುರ್ಯವನ್ನು ಹೊಂದಿದಂತೆ ತೋರುವುದಿಲ್ಲ. ಅಲ್ಲದೆ ಗದ್ಯ ಲೇಖನವು 
ಸುಲಭವಾಗಿಯೂ ಇರಲಿಲ್ಲ. “ಗದ್ಯಂ ಕವೀನಾಂ ನಿಕಷಂ” ಎನ್ನುವ ಮಾತಿನಿಂದ ಆ 
ಕಾಲದಲ್ಲ ಅಪ್ರಚುರವಾಗಿದ್ದ ಗದ್ಯವು ಎಂತಹ ಮನ್ನಣೆಯನ್ನು ಪಡೆದಿತ್ತೆಂಬುದನ್ನು 
ಊಹಿಸಬಹುದು. ಭೋಜರಾಜನು ತನ್ನ ಚಂಪೂ ರಾಮಾಯಣದಲ್ಲಿ “ಗದ್ಯಾನುಬಂಧ 
ರಸಮಿಶ್ರಿತಪದ್ಯಸೂಕ್ತಿ | ವಾದ್ಯ ಕಲಯಾ ಕಲಿತೇವ ಗೀತಿಃ” ಎಂದು, ಸಂಗೀತದಲ್ಲಿ 
ವಾದ್ಯಕ್ಕೆ ಯಾವ ಅದನ್ನು ಗದ್ಯಕ್ಕೆ ಕೊಟ್ಟಿರುತ್ತಾನೆ. ಅಲ್ಲದೆ ಗದ್ಮಾನುಬಂಧವು 
“ರಸಮಿಶ್ರಿತ”ತ್ವವಾಗುವುದೆಂಬುದನ್ನೂ ತಿಳಿಸಿದ್ದಾನೆ. ಸಂಸ್ಕೃತ ಸಾಹಿತ್ಯದಲ್ಲಿ ಗದ್ಯ ಪದ್ಯ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೯೮ 


ಕಾವ್ಯವು ತನ್ನ ನೆಲೆಯನ್ನು ಹುಡುಕುತ್ತಿದ್ದಾಗ, ಕನ್ನಡದಲ್ಲಿ ಈ ಬಗೆಯ ಕಾವ್ಯ 
ದೊರಕಿದ್ದಿ ತೆಂಬುದನ್ನು ಗಮನಿಸಬೇಕು. 

ಚ೦ಪೂವಿನ ಕುರಿತ ಶಂಕರಭಟ್ಟರ ಈ ನಿಲುವು ಗಮನಾರ್ಹವಾಗಿದೆ. 

ವಸ್ತುಕ, ವಸ್ತುಬಂಧ, ವಸ್ತುಕೃತಿ, ಅರ್ಥಕೃತಿ, ಪುರಾಣ, ಮೊದಲಾದ ಪದಗಳು 
ಬೇರೆ ಬೇರಾಗಿ ಪ್ರಯುಕ್ತವಾಗಿವೆ. ನೃಪತುಂಗನು “ಮಹಾಧ್ಯಕೃತಿ”ಯನ್ನು ಉಲ್ಲೇಖಿಸುತ್ತಾನೆ. 
ಒಂದನೆಯ ನಾಗವರ್ಮನು ಲಕ್ಷಣಲಕ್ಕಸಮಸ್ತವಸ್ತು ಸಂಯುತವಾದ, ಪರಿಪೂರ್ಣ 
ರಸೋಚಿತವಾದ, ಅರ್ಥಯುಕ್ತವಾದ, ಉಚಿತಪುರಾಣಮಾರ್ಗಪದಪದ್ಧತಿಬಂಧುರ 
ಬ೦ಧವುಳ್ಳ ಕಾವ್ಯ ಮಾರ್ಗವನ್ನು ಪ್ರಸ್ತಾವಿಸಿದ್ದಾನೆ. ಇದನ್ನೆ ಅರ್ಥಕೃತಿಯೆಂದು ನಾಮಾಂತರ 
ದಿಂದ ಹೇಳಿದ ಹಾಗೂ ತೋರುತ್ತದೆ. ಕಾದಂಬರಿಯಂತೂ “ದೋಷಮೊಂದದ 
ಳಂಕಾರದ ವಸ್ತುಬ೦ಧ”ವಾಗಿರುವುದು. ಅಗ್ಗಳನ ಚಂದ್ರಪ್ರಭ ಪುರಾಣವು ವಸ್ತುಕೃತಿ. 
ಹಂಪೆಯ ಹರಿಹರ ರಗಳೆಯ ಕವಿಯಾಗಿದ್ದ. ಗಿರಿಜಾಕಲ್ಯಾಣ ಮಹಾಪ್ರಬಂಧವನ್ನು 
“ಸೊಗಸೊಗುವಂತಹ ವಸ್ತುಕವನ್ನು ನೆಗಳಿದ” ಕಾರಣ ವಸ್ತುಕ ಕವಿಗಳಲ್ಲಿ ಪ್ರಸಿದ್ಧಿಯನ್ನು 
ಪಡೆದ. ವಸ್ತುಕದೊಳಗೆ ಲಕ್ಷಣ ಲಕ್ಷಿತಗಳ ವಿನ್ಯಸ್ತವಲ್ಲದೆ ಪೆರತಿಲ್ಲ; ಎಂದು ಪದ್ಮರಸನೂ, 
ಓದುಗಬ್ಬವನ್ನೇ ವರ್ಣಕವಾಗಿ ಗ್ರಹಿಸಿ “ಸಕಲಲಕ್ಷಣವು ವಸ್ತುಕಕೆ' ಎಂದು 
ರತ್ನಾಕರವರ್ಣಿಯೂ ಹೇಳುತ್ತಿರುವುದನ್ನು ನಾವು ಗಮನಿಸಬಹುದು. ಆದರೆ ಹಲವು 
ವಿಷಯಗಳಲ್ಲಿ ನಮಗೆ ಪಂಪನೇ ಮಾರ್ಗದರ್ಶಕನಾಗಿರುವನು. ಲಾಕ್ಷಣಿಕರು ಲಕ್ಷಣಗಳನ್ನು 
ಕೊಟ್ಟಿದ್ದಾರೆ. ಆದರೆ ಅವುಗಳ ಆದರ್ಶ ಬಿಂಬಗಳನ್ನು ಮಹಾಕವಿಗಳಲ್ಲಿ ಹುಡುಕಬೇಕಾಗಿದೆ. 
ಈ ಭಾಗದಲ್ಲಿ ಪಂಪನ ದಿಗ್ಬರ್ಶನ ಎಂತಹದೆಂಬುದನ್ನು ಪ್ರಬಂಧದ ಮೊದಲಲ್ಲಿ 
ಕೊಟ್ಟ, ಆದಿಪುರಾಣದ ಅಂತ್ಯಾಶ್ವಾಸದಿ೦ಂದ ಉದ್ಧತವಾದ “ತ್ರಿದಶಸ್ತುತ್ಯ..” ಎಂಬ 
ಪದ್ಯದಿ೦ದ ಗ್ರಹಿಸಬೇಕಾಗಿದೆ. ಅದರ ಅನುವಾದ ಹೀಗಿದೆ: ಇದು ಆದಿದೇವಚರಿತ; 
ಇದು ಕರ್ಣಾಮೃತಸ್ಕಂದಿ; ಸ್ಪರ್ಗಕ್ಕೂ ಅಪವರ್ಗಕ್ಕೂ ಕಾರಣೀಭೂತವಾದುದು. ಇದು 
ಆದಿಪುರಾಣ ಎ೦ಬ ವಸ್ತುಕೃತಿ. ಮುಂದಿನ ಪದ್ಯದಲ್ಲಿ ಇನ್ನಷ್ಟು ವಿಸ್ತಾರವಾಗಿ ಲಕ್ಷಣವನ್ನು 
ಕೊಡುತ್ತಾನೆ. ಇದು ರಸಭಾಸವೋಪೇತ ಧರ್ಮಾಮೃತರಸಮಯ; ಘೋರ 
ಸಂಸಾರನಾನಾವ್ಯಸನವ್ಯಚ್ಛಿತಿ; ಧಾರ್ಮಿಕ ಜನಜನಿತಾನಂದಸಂದೋಹವಿದ್ಯಾರಸ; 
ಇದರಿಂದ ಪಂಪನಿಗೆ ಉದ್ದಿಷ್ಟವಾದ ವಸ್ತುಕೃತಿಯ ಸ್ವರೂಪ ಜ್ಞಾನವಾಗುವುದು. ಇನ್ನೊಬ್ಬ 
ಕವಿರತ್ತನಾದ ರನ್ನನು ತನ್ನ ವಸ್ತುಕೃತಿಯಾದ ಅಜಿತ ಪುರಾಣದಲ್ಲಿ ಈ ಬಗೆಯ 
ಮತ್ತು ತದ್ವಿನ್ನ ಕಾವ್ಯ ಸಂಪ್ರದಾಯಗಳನ್ನು ಸೂಚಿಸಿದ್ದಾನೆ: 

ಜಿತಕ೦ದರ್ಪಮೆನಿಪ್ಪ ಶಾಂತರಸಮೆತ್ತುದ್ದಾಮಶೃಂಗಾರಮೆ 

ತ್ತತಿಗ೦ಭೀರಜಿನೋಕ್ತಿಯೆತ್ತ ಸಕಲಂ ಲೋಕೋಕ್ತಿಯೆತ್ತಾಗಮ 

ಮೃತಮೆತ್ತನ್ಯಮತಪ್ರಚಂಡವಿಷಮೆತ್ತೆಂಬಂತು ಕಿಂ ಕೇನ ಸಂ 

ಗತಮೆಂಬಂತಿರೆ ಪೇಳ್ಚಧರ್ಮಕಥೆಯಂ ಪಾಪಕ್ಕೆ ಪಕ್ಕಪ್ಪುದೇ? 

ಇದು “ಜಿತಕಂದರ್ಪಂ ಎನಿಪು” ಶಾ೦ತರಸವೇ ಪ್ರಧಾನವಾಗುಳ್ಳ ಕಾವ್ಯ; ಅತಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೯೫ 


ಗಂಭೀರ ಜಿನೋಕ್ತಿಯಿಂದ ಕೂಡಿದುದು. ಆಗಮಾಮ ತಪೂರ್ಣವಾಗಿರುವುದು. ಇಂತಹ 
ಕೃತಿಯಲ್ಲಿ ಉದ್ದಾಮಶ್ಯ ೦ಗಾರಕ್ಕೂ ಸಕಲಲೋಕೋಕ್ಕಿಗೂ ಅನ್ಯ ಮತಪ್ರಚಂಡವಿಷಕ್ಕೂ 
ಸ್ಥಾನವಲ್ಲಿ? ರನ್ನ! ಕವಿವಾಕ್ಕದಂತೆ ಕ ವಸ್ತುಕೃತಿಯ ಲಕ್ಷಣವಾಗಿದೆ ಎಂದು ಇ. ೫” 
ಶಂಕರಭಟ್ಟರು ಪಯ ಪಡುತ್ತಾರೆ. 


೬೫೪. ವಾನಪ್ರಸ್ಥ 

ಬ್ರಹ್ಮಚರ್ಯ, “ಭೂಮಿಯಲ್ಲಿ ಮಲಗುವುದು, ಜಟೆ ಮತ್ತು ಕೃಷ್ಣಾಜಿನಗಳನ್ನು 
ಧರಿಸುವುದು, "ಅಗ್ಡಿಹೋತ್ರ ಮೂರು ಹೊತ್ತುಸ್ಮಾನ, ದೇವತಾಪಿತ್ಯ ಅತಿಥಿಗಳನ್ನು, 
ಪೂಜಿಸುವುದು, ಗಡ್ಡ ಗೆಣಸುಗಳನ್ನು ಸೇವಿಸುವುದು, ವನದಲ್ಲಿ i ವಾನಪುಸ್ಥ ಸವ 
ಲಕ್ಷಣಗಳಾಗಿವೆ. ಇವು ವಾನಪಸ್ಥನ. ಧರ್ಮಗಳು. ಪಾಂಡು ವಾನಪಸ್ಥಕ್ಕ ಕ್ಟ ಹೋಗಿರುವುದನ್ನು 

ನೆನಪಿಸಿಕೊಳ್ಳಬಹುದು. 
ವಿವರಗಳಿಗೆ ನೋಡಿ: ಶ್ರೀ ಸಚ್ಚಿದಾನಂದ ಶಂಕರಭಾರತೀ ಸ್ವಾಮಿಗಳು ೨೦೧೦ 
ಕೌಟಲೀಯ ಅರ್ಥಶಾಸ್ತ್ರ ಪುಟ. ೩೫. 


೬೫೫. ವಾರವನಿತೆ 

ನೀನಶೀತಭವದೊಳ್‌ ಉಪಾರ್ಜಿತೋರ್ಜಿತಪಣ್ಯನೆಯಾಗಿ ಸೌಧರ್ಮ ಕಲ್ಪದೊಳ್‌ 
ದೇವನಾದ್ಯೆ ನಿನ್ನ ಮೂವರ್ಮಗಳ್ಳಿರೊಳಗಿರ್ವರಲ್ಲಿಯೆ ದಿವಿಜರಾದರ್‌ ಒರ್ವಳನಂಗ 
ರಾಗರಸ ರಸಿಕತೆಯಿ೦ಂದಮಪ್ಪರಂಸಮಯದೊಳಮರ ವಾರವನಿತೆಯಾದಳ್‌.......... 
(ಶಾಂತಿಪುರಾಣ ೬-೮೫ ವ) 

ವಾರಾಂಗನೆ; ವಾರಸ್ತೀ; ಎಂದರೆ ಸೂಳೆಯೆಂದರ್ಥ. ಪೊನ್ನನು ಇಲ್ಲಿ ಒಬ್ಬಳು 
ಸಮ್ಯಕ್ತವಿಲ್ಲದೆ ಕಾಮಾಸಕ್ತ ಹೊಂದಿದುದರಿಂದ “ಅಮರ ವಾರವಿತೆಟ "4 
1 ಕವಿಯು ಬಣ್ಣಿಸುತ್ತಾನೆ. ಲೌಕಿಕದಲ್ಲಿ ಸಮ್ಮಕ್ಟವಲ್ಲದುದರಿಂದ; ರಸಿಕತೆಯ 
ಕಾರಣದಿಂದ ಮರುಜನ್ಮದಲ್ಲಿ ಅವಳು ಸೂಳೆಯಾಗುತ್ತಾಳೆ. ವಾರವಧು, ವಾರವಾಣೀ 
(ಬಹುಜನರ ಆದರಕ್ಕೆ ಪಾತ್ರಳಾದ ವೇಶೈ). ವಾರಸುಂದರೀ(ವೇಶ್ಯೆ, ಸೂಳೆ) ವಾರಸ್ತ್ರೀ 
(ವೇಶೈ) ಎಂಬ ಪದಗಳು "ವಾರವನಿತೆ'ಗೆ ಪರ್ಯಾಯ ಪದಗಳಾಗಿವೆ. 

ವಿವರಗಳಿಗೆ ನೋಡಿ: ಡಿ.ಡಿ. ಕೊಸಾಂಬಿ ೨೦೦೩ ಪುರಾಣ ಮತ್ತು ವಾಸ್ತವ ಪುಟ. ೯೪-೯೬. 


೬೫೬. ವಿಜಾತಿ 

ಏಜಾತಿಯ ಪರಿಕಲ್ಪನೆಯೂ ವಡ್ಡಾರಾಧನೆಯಲ್ಲಿ ಬರುತ್ತದೆ. ವಿಜಾತಿ ಎಂದರೆ 
ಜಾತಿಹೀನ ಕುಲವಿಲ್ಲದವನು ಎಂಬ ಅರ್ಥವನ್ನು ಸೂಚಿಸುತ್ತದೆ. ಜಾತಿ ಶ್ರೇಣಿಕರಣದಲ್ಲಿ 
ಜನ್ಮಕ್ಕೆ ಮತ್ತು ಜಾತಿಗೆ ಸಂಬಂಧವಿದೆ. ಮನುಷ್ಯ ಯಾವ ಜಾತಿಯಲ್ಲಿ ಹುಟ್ಟುತ್ತಾನೋ 
ಆ ಜಾತಿಯ ಮೂಲಕ ಅವನನ್ನು ಗುರುತಿಸಲಾಗುತ್ತದೆ. ಈ ದೃಷ್ಟಿಯಿಂದ ಜಾತಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೯೬ 


ಎನ್ನುವುದು ನಮ್ಮ ಸಮಾಜದಲ್ಲಿ ಸ್ಥಾನಮಾನದ ಪ್ರಶ್ನೆಯಾಗಿದೆ. ಯಾರು ಜಾತಿಯ 
ಚೌಕಟ್ಟಿನ ಒಳಗಡೆ ಇರುವುದಿಲ್ಲವೋ ಅವರನ್ನು ವಿಜಾತಿ ಎಂದು ಕರೆಯಲಾಗುತ್ತದೆ. 
ಜಾತಿ ಮಾನದಂಡದ ದೃಷ್ಟಿಯಿಂದ ವಿಜಾತಿಯರು ಯಾವುದೇ ಸ್ಥಾನಮಾನವನ್ನು 
ಪಡೆದುಕೊಳ್ಳುವುದಿಲ್ಲ. ಜಾತಿ ಚೌಕಟ್ಟಿನಿಂದ ಹೊರಗಡೆ ಇರುವುದರಿಂದ ಅವರಿಗೆ 
ಸಾಮಾಜಿಕ ಸೌಲಭ್ಯವು ಇಲ್ಲ. ವ್ಯಭಿಚಾರದಿ೦ದ ಹುಟ್ಟಿದ ಮಕ್ಕಳನ್ನು ವಿಜಾತಿಯರೆಂದು 
ಗುರುತಿಸಲಾಗುತ್ತದೆ. 


೬೭. ಎದ್ಯಾಧರಕರಣ 

ಗದಾಯುದ್ಧದ ವರಸೆಯೊಂದನ್ನು ಎದ್ಯಾಧರ ಕರಣವೆಂದು ಪಂಪ ಹೇಳುತ್ತಾನೆ. 
(ಪಂಪ ಭಾರತ ೧೩-೯೪ ವ) 

ಆಕಾಶಗಾಮಿನಿ ಎದೆಗೆ ಮತ್ತೊಂದು ಹೆಸರು. 

ಆಯುಧಗಳನ್ನು ಬಿಡುವಾಗ ಆರು ರೀತಿಯ ಸ್ಥಾನಕಗಳು ಇವೆ. ೧.ವೈಷ್ಣವ 
೨.ಸಮಪಾದ ೩.ವೈಶಾಖ ೪.ಮಂಡಲ ೫.ಪತ್ಕಾಲೀಢ ೬.ಆಲೀಢ. ಇದಕ್ಕೆ 
ಸಂಬಂಧಿಸಿದಂತೆ ನಾಲ್ಕು ನ್ಯಾಯಗಳಿವೆ: ೧) ಭರತನು ಬಿಡುವ ಆಯುಧವು ಸೊಂಟಕ್ಕೆ 
ತಗಲಬೇಕು, ಕಟಿಚ್ಛೇದ ೨) ಸತ್ತತ್ತನು ಪಾದಚ್ಛೇದವನ್ನು ೩) ವಾರ್ಷಗಂಗನು 
ವಕ್ಷಚ್ಛೇದವನ್ನೂ ೪) ಕೈಶಿಕನು ಶಿರಚ್ಛೇದವನ್ನು ಮಾಡಬೇಕೆಂಬುದು ಯುದ್ಧ ನ್ಯಾಯ. 
ನಾಟ್ಯದಲ್ಲಿಯೂ ಹದಿನಾರು ಭೌಮಾಚಾರಿಗಳು ೧೬ ಆಕಾಶಚಾರಿಗಳೂ ಇವೆ. ಯುದ್ಧ 
ಕ್ರಮದಲ್ಲಿಯೂ ನೆಲದ ಮೇಲೆ ನಿಂತು; ರಥದ ಮೇಲೆ ನಿಂತು; ಕುದುರೆಯ ಮೇಲೆ 
ಕುಳಿತು, ಆನೆಯ ಮೇಲೆ ಕುಳಿತು ಯುದ್ಧ ಮಾಡುವ ಕ್ರಮವಿದೆ. 

ವಿವರಗಳಿಗೆ ನೋಡಿ: ಯು.ಎಸ್‌. ಕೃಷ್ಣರಾವ್‌ ೧೯೭೧ ಆಧುನಿಕ ಭಾರತದಲ್ಲಿ ನೃತ್ಯಕಲೆ ಪುಟ. ೫೯ 


ಓ೫೮. ವಿದ್ಯಾಭ್ಯಾಸ 

ವಡ್ಡಾರಾಧನೆಯ ಕಾಲದ ವಿದ್ಯಾಭ್ಯಾಸದಲ್ಲಿ ಕಾವ್ಯ, ನಾಟಕ, ಸಾಮುದಿಕ, 
ವಾತ್ವಾಯನ, ವೈದ್ಯ ಇತ್ಯಾದಿಗಳು ವಿಷಯಗಳಾಗಿದ್ದವು 

ಶ್ರೀವತ್ಸ ನಿಘಂಟುವಿನಲ್ಲಿ ವಿದ್ಯೆ ಮತ್ತು ಕಲೆಗೆ ಸಂಬಂಧಿಸಿದಂತೆ ವಿವರವಾದ 
ಪ್ರಸ್ತಾಪವಿದೆ. 

ಎದ್ಯಾ-೨ : (ಅ) ಪರಾ, ಅಪರಾ (ಮುಂಡಕ. ೧-೧-೪) ಸಗುಣವಿದೈೆ, 
ನಿರ್ಗಣ- (ಕೇನ. ಭಾ. ೮) ಶಸ್ತವಿದ್ಯ, ಶಾಸ್ತ್ರ - (ಹಿತೋಪದೇಶ-ಸಂ. ೭) ; (ಈ) 
ಬಲಾ, ಅತಿಬಲಾ (ವಾರಾಮಾ. ಬಾಲ. ೨೨-೧೭), (ಉ) ಸಂಭೂತಿ (ವಿದ್ಯೆ). 
ಅಸಂಭೂತಿ (ಅವಿದ್ಯೆ), (ಸಾಂಖ್ಯ. ೬). 

ವಿದ್ಯಾ-ಹಿ : (ಅ) ನೋ. ವೇದ-೩ (ಆ) ಪ್ರಹರಣ, ವಾರಣ, ಬಂಧಮೋಚನ 
(ಚಾವುಂ.ಪು). (ಇ) ಕುಲವಿದ್ಯೆ, ಜಾತಿ-, ಸಾದಿತ- (ಚಾವುಂ.ಪು). 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೯೭ 


ವಿದ್ಯಾ-೪ : (ಅ) ನೋ. ವೇದ-೪. (ಆ) ಆನ್ವೀಕ್ಷಕೀ (ತರ್ಕಶಾಸ್ತ್ರ. ತ್ರಯೀ 
(ವೇದವಿದೈ), ವಾರ್ತಾ (ಉಪಜೀವನ ವೃತ್ತಿ), ದಂಡನೀತಿ (ರಾಜನೀತಿ) (ಭಾಗ. ೩- 
೧೨-೪೪; ಕಾಮ೦ದಕೀಯ - (ಆಪು. 

ವಿದ್ಯಾ-೬ : ನೋ. ಕರ್ಮ-೬ (ಎ). 

ವಿದ್ಯಾ-೮ : ಜ್ಞಾನದರ್ಶನ, ಮನೋಮಯ ಕಾಯನಿರ್ಮಾಣ, ಖದ್ಧಿವಿಧ, 
ದಿವ್ಯಶ್ರೋತ್ರ, ಚೇತೋಪರಿಯಜ್ಞಾನ, ಪೂರ್ವನಿವಾಸಾನುಸೃತಿಜ್ಞಾನ, ಸತ್ವಗಳ 
ಚ್ಯುತೋಪಪಾತಜ್ಞಾನ, ಆಸ್ರವಕ್ಷಯ ಜ್ಞಾನ (ಮೂಪಾಸೂ. ೪೧). 

ಎದ್ಯಾ-೧೦ : ಉದ್ದೀಥ ಎದೆ. ಸಂವರ್ಗ-, ಮಧು-, ಪಂಚಾಗ್ನಿ-, ಉಪಕೋಸಲ, 
ಶಾಂಡಿಲ್ಕ-, ದಹರ-, ಭೂಮ-, ದೀರ್ಫಾಯುಷ್ಯ-, ಮಂಥ- (ರಾಮಗೀತಾ- ಸಂ. 
೧೭೧). 
ಎದ್ಯಾ-೧೧ : ವ್ಯಾಕರಣ, ಗಾಂಧರ್ವವೇದ, ಸಾಮುದ್ರಿಕ, ವೈದ್ಯಕ, ಅಸ್ತವಿದ್ಯೆ, 
ಯೋಗಶಾಸ್ತ್ರ ಭಕ್ತಿಶಾಸ್ತ್ರ ರುದ್ರಯಾವಲಾದಿ ತಂತ್ರಶಾಸ್ತ್ರ ಸಾಬರಾದಿ ಮಂತ್ರಶಾಸ್ತ್ರ 
ಸ್ವರೋದಯ, ಸರ್ವಪ್ರಕಾರದ ಕಥೆ (ಸಂ. ೧೪೧). 

ವಿದ್ಯಾ-೧೪ : ೪ ವೇದಗಳು (ಯಗ್ಬೇದ, ಯಜುರ್ವೇದ, ಸಾಮವೇದ, 
ಅಥರ್ವವೇದ), ೬ ವೇದಾಂಗಗಳು (ಶಿಕ್ಷಾ, ವ್ಯಾಕರಣ, ಛಂದಸ್ಸು ನಿರುಕ್ತ, ಜ್ಯೋತಿಷ, 
ಕಲ್ಲ), ಮೀಮಾಂಸೆ, ನ್ಯಾಯ, ಪುರಾಣ, ಧರ್ಮಶಾಸ್ತ್ರ (ಗೌಧಸೂ. ಪು. ೧ ; ೭-೧ 
ವ್ಯಾ ; ಭವಿಪು. ೨-೬; ವಿಷ್ಣು ಪು. ೭-೬-೨೭). 

ಎದ್ಯಾ-೧೬ : ಸತ್ಯವಿದೆ, ದಹರ-, ವೈಶ್ವಾನರ-, ಪಂಚಾಗ್ನಿ-, ಷೋಡಶಕಲಾ, 
ಉದ್ಗೀಥ-, ಶಾಂಡಿಲ್ಕ-, ಪುರುಷ-, ಪರ್ಯಂಕ-, ಅಕ್ಷರ-, ಸಂವರ್ಗ-, ಮಧು-, 
ಪ್ರಾಣ-, ಉಪಕೋಸಲ-, ಸತ್‌-, ಭೂಮ- (ಸಂ. ೨೦೧). 

ವಿದ್ಯಾ-೧೮ : ಚತುರ್ದಶ ವಿದ್ಯೆಗಳು + ೪ ಉಪವೇದಗಳು (ಆಯುರ್ವೇದ, 
ಧನುರ್ವೇದ, ಗಾಂಧರ್ವವೇದ, ಅರ್ಥಶಾಸ್ತ್ರ) (ಭಾಗ. ೫-೫ ; ಎಷ್ಟು ಪು. ೩-೬- 
೨೭, ೨೮. ವಾಯುಪು. ೬೧-೭೪, ೭೯ ; ಶಿವತ, ೧-೧-೨೭-೩೦). 

ಎದ್ಯಾ-೩೨ : (ಅ) ವೃಕ್ಷವಿದ್ಯೆ, ಪಶು-, ಮನುಷ್ಯ-, ಸಂಸೇಚನ-, ಸಂಹರಣ, 
ಸ್ಪಂಭನ-, ದೃತಿ-, ಭಸ್ಮೀಕರಣ-, ಸಂಕಟ-, ಪಾರ್ಥಕ್ಕ-, ತರೀ-, ನೌ-, ನೌಕಾ-, 
ಅಶ್ವ-, ಪಥ-, ಘಂಟಾಪಥ-, ಸೇತು-, ಶಕುಂತ-, ವಿಮಾನ-, ವಾಸೋ-, ಕುಟ್ಟೀ, 
ಮಂದಿರ-, ಪ್ರಾಸಾದ-, ದುರ್ಗ-, ಕೂಟ-, ಆಕರ-, ಯುದ್ಧ-, ಆಪಣ-, 
ರಾಜವರಾಲಯ-, ನಗರರಚನಾ-, ವನೋಪವನ-, ದೇವಾಲಯ-(ಭೃಗುಸಂಹಿತಾ, 
ಅ, ೧-ಸಂ. ೨೨೬). (ಆ) ಈಶ್ವರ, ಪರಮಪುರಷ, ಸದ್‌ವಿದ್ಯಾ, ಆನಂದಮಯ, 
ಪರಂಜ್ಯೋತಿ, ಶಾಂಡಿಲ್ಕ ಪರ್ಯಂಕ, ಉದ್ದಾಲಕ, ಅಕ್ಷರಾಕ್ಷರ, ಭೂಮ, ಗಾರ್ಗೀಅಕ್ಷರ, 
ಸತ್ಯಕಾಮ, ದಹರ, ಅಂಗುಷ್ಠಮಾತ್ರ, ಜ್ಯೋತಿಷಾಂ ಜ್ಯೋತಿ, ಮೈತ್ರೇಯೀ, ಗಾಯತ್ರೀ, 
ಉಷಸ್ತಿ ಕಹೋಲ, ಅಂತ ರಾದಿತ್ಯ, ಉಪಕೋಶಲ, ಮಧು, ಬಾಲಾಕಿ, ಆಕಾಶ, ಪ್ರಾಣ, 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೯೮ 


ಪ್ರತರ್ದನ, ನಾಚಿ ಕೇತ, ವೈಶ್ವಾನರ, ಸ೦ವರ್ಗ, ಪಂಚಾಗ್ನಿ ಅಕ್ಷಿ, ಭೃಗುವಾರುಣಿ, 
ಶ್ರೀಮನ್ವ್ವಾಸ 

(The thirty-two Vidyas-K. Narayana Swami Aiyar, Adyar, 
Madras, 20. p. 8). 

ಪರೀಕ್ಷಾ-೩ ವಿಧ : ವುಣಚಿಕಿತ್ತೆಯ-ದರ್ಶನ, ಸ್ಪರ್ಶ, ಸಂಸ್ಪರ್ಶ (ಚರಕ. 1125- 
21). 

ಚರಕ ಮೂರು ವಿಧದ ವಿದ್ಯೆಯನ್ನು ಹೇಳುತ್ತದೆ. ನಾಡಿ, ಮೂತ್ರ, ಮಲ, ಜಿಹ್ವೆ, 
ಶಬ್ದ, ಸ್ಪರ್ಶ, ನೇತ್ರ, ರೂಪ (ಆಕೃತಿ) (ನಿಘಂಟು ರತ್ನಾಕರ-ಸಂ. ೧೪೭). 

ಕಾರಣ, ಕರಣ, ಕಾರ್ಯಯೋನಿ, ಕಾರ್ಯ, ಕಾರ್ಯಫಲ, ಅನುಬಂಧ, ದೇಶ, 
ಕಾಲ, ಪ್ರವೃತ್ತಿ, ಉಪಾಯ ಚರಕಸಂಹಿತೆಯು ಹೇಳುವ ವಿದ್ಯೆಗಳು. 

ಮತ್ತು ಕಲೆಯು ಒಂದು ರೀತಿಯ ವಿದ್ಯೆಯೇ. ಶ್ರೀವತ್ಸ ನಿಘಂಟು ಇದರ ಕುರಿತು 
ಹೀಗೆ ವಿವರಣೆ ನೀಡಿದೆ. 

ನಾವೀಗ ಬಳಸುತ್ತಿರುವ ಪರೀಕ್ಷೆ ಎನ್ನುತ್ತಿರುವುದಕ್ಕೂ ಬೇರೆ ಬೇರೆ ರೀತಿಯ 
ಅರ್ಥಗಳಿವೆ : ಚರಕ ಸಂಹಿತೆಯ ಪ್ರಕಾರ ವಣ ಚಿಕಿತ್ಸೆಯ ದರ್ಶನ ; ಸ್ಪರ್ಶ, 
ಸಂಸ್ಪರ್ಶ. ನಿಘಂಟು ರತ್ನಾಕರದಲ್ಲಿ ಪರೀಕ್ಷಾ ಎಂದರೆ ಎ೦ಟು ವಿಧ : ನಾಡಿ, ಮೂತ್ರ, 
ಮಲ, ಜಿಹ್ವೆ, ಶಬ್ದ, ಸ್ಪರ್ಶ, ನೇತ್ರ, ರೂಪ. ಇದು ದೇಹವನ್ನು ಪರೀಕ್ಷಿಸುವುದಕ್ಕಾಗಿ 
ಬಳಸಿಕೊಳ್ಳುವ ವಿಧಾನ. 

ಮತ್ತೊಂದು ಪರೀಕ್ಷಾ ಇದೆ. ಅದು ಹತ್ತು ವಿಧ, ಕಾರಣ, ಕರಣ, ಕಾರ್ಯಯೋನಿ, 
ಕಾರ್ಯ, ಕಾರ್ಯಫಲ, ಅನುಬಂಧ, ದೇಶ, ಕಾಲ, ಪ್ರವೃತ್ತಿ, ಉಪಾಯ (ಚರಕ- 
೨೬೦). 

ಕಲಾ-೬೪ : (ಅ) ವಾತ್ಕಾಯನ ಕಾಮಸೂತ್ರದಲ್ಲಿ ೬೪ ವಿದ್ಯೆ ಹೇಳಲಾಗಿದೆ. 

ಇಂಗ್ಲಿಷಿನಲ್ಲಿ ಎಜುಕೇಶನ್‌ ಎನ್ನುವ ಪದ ಬಂದಿರುವುದು ಲ್ಯಾಟಿನ್‌ ಮೂಲದಿಂದ. 

೧. Edu Care ಅ೦ದರೆ to lead forth 

೨. Edu Care ಅ೦ದರೆ to bring out 

ಇಂಗ್ಲೀಷಿನಲ್ಲಿ Lಃtೀr೩te ಮತ್ತು 1111107806 ಎ೦ಬ ಪದವನ್ನು ಬಳಸುತ್ತಾರೆ. 
Literate ಎ೦ದರೆ ಅಕ್ಷರಸ್ಥರು ಎ೦ದೂ erate ಎ೦ದರೆ ಅನಕ್ಷರಸ್ಥರು ಎಂದು 
ಅರ್ಥ. ಈ ಪದಗಳ ಹಿ೦ದಿರುವ ಇತಿಹಾಸವು ಗಮನಾರ್ಹ. ವಿದ್ಯೆಯೆಂದರೆ ಎ 
ತಿಳಿಯು, being found : pursuit of learning ಎ೦ದು ಕಿಟ್ಟೆಲ್‌ ಹೇಳುತ್ತಾರೆ 
(ಕಿಟ್ಟೆಲ್‌ ಕೋಶ, ಸಂ. IV, ೧೪೮೨) ಶಿಕ್ಷಣ ಅಂದರೆ ಕಲಿಕೆ. ಪಾಠಶಾಲೆ ೬ ಓದುವ 
ಮನೆ (ಕಿಟ್ಟೆಲ್‌, ಅದೇ, ೧೫೩೦), ರೋಮನ್‌ನಲ್ಲಿ Littera, ಲ್ಯಾಟನ್‌ನಲ್ಲಿ Letter 
(ಅಕ್ಷರಮಾಲೆ) ಎಂಬುದನ್ನು ಸೂಚಿಸುತ್ತದೆ. ಕ್ರಿಶ. ೧೫ನೇ ಶತಮಾನದಲ್ಲಿ Literate 
ಎನ್ನುವುದಕ್ಕೆ ವಿಶೇಷ ಅರ್ಥ ಬಂತು. ಅದಕ್ಕೆ ಸಾಹಿತ್ಯಕ ಅರ್ಥವಂತಿಕೆಯೂ ದೊರೆಯಿತು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೫೯೯ 


literate ಅಂದರೆ ಸರಿಯಾಗಿ ಓದುಲು, ಬರೆಯಲು ಬಾರದ ಎಂಬ ಅರ್ಥ 
ದೊರೆಯುತ್ತದೆ. ಹಾಗೆಯೇ ಮುಗ್ಧ ಎಂಬ ಅರ್ಥ ಕೂಡಾ. Literati ಅಂದರೆ 
ತುಂಬಾ ಓದಿದವನು ಎಂಬ ಅರ್ಥವಿದೆ. ಸಾಹಿತ್ಯ ಮತ್ತು ಅಕ್ಷರ ಚಳುವಳಿಯು 
೧೮ನೇ ಶತಮಾನದ ಪೂರ್ವದಲ್ಲಿ ಯುರೋಪಿನಲ್ಲಿ ವ್ಯಾಪಕವಾಯಿತು. ಅದರೊಂದಿಗೆ 
ಬರವಣಿಗೆ ಮತ್ತು ಸಂವಹನವು ವಿಶೇಷ ಮಾಧ್ಯಮವಾಯಿತು. ಚಿತ್ರಕಲೆ, ಸಂಗೀತ, 
ದಂತ ಬರವಣಿಗೆಯು ಕೂಡಾ ಒಂದು ರೀತಿಯ ಅಭಿವ್ಯಕ್ತಿ ಮಾಧ್ಯಮ. ಹದಿನೆಂಟನೆಯ 
ಶತಮಾನದಲ್ಲಿ ಅಕ್ಷರ ಮಾಧ್ಯಮವೆನ್ನುವುದು ಮುದ್ರಣ ಮಾಧ್ಯಮವಾಗಿ 
ಪರಿವರ್ತಿತವಾಯಿತು. ಇದರಿಂದ ಹೊಸ ಸಾಧ್ಯತೆಗಳು ರೂಪುಗೊಂಡವು. ೧೯ನೆಯ 
ಶತಮಾನದ ಪೂರ್ವದಲ್ಲಿ ಅನಕ್ಷರತೆ ಮತ್ತು ಸಾಕ್ಷರತೆ ಎನ್ನುವುದು ಯುರೋಪಿನ 
ಸಮಾಜದಲ್ಲಿ ಪ್ರಮುಖ ಸಾಮಾಜಿಕ ಪರಿಕಲನೆಗಳಾದವು. ಸಾಮಾಜಿಕ ಅಭಿವೃದ್ಧಿಯ 
ಪ್ರಮಾಣವನ್ನು ಅಳೆಯಲು ಇದು ಕೂಡ ಒಂದು ಸಾಧನವಾಯಿತು. ವಿದ್‌ ಎಂದರೆ 
ತಿಳಿ ಎಂದು ಅರ್ಥವಿದೆ. 

ವಿವರಗಳಿಗೆ ನೋಡಿ: ಟಿ.ವಿ. ವೆಂಕಟಾಚಲಶಾಸ್ತ್ರೀ ೧೯೯೯ ಶ್ರೀವತ್ಸ ನಿಘಂಟು 


೬೫೯. ವಿಧವೆ 

ಎಧವೆಯು ಅವಲಕ್ಷಣ ಸ್ಪರೂಪಿಯಾಗಿದ್ದಾಳೆ ಎಂಬ ನಂಬಿಕೆಯು ನಾಗವರ್ಮನ 
“ಕರ್ಣಾಟಕ ಕಾದ೦ಬರಿ'ಯಲ್ಲಿ ಬರುತ್ತದೆ. (೪-೭೪) ಪಾತಿವ್ರತ್ಯವನ್ನು ವೈಭವೀಕರಿಸುವ 
ಹಿನ್ನೆಲೆಯಲ್ಲಿ ಈ ರೀತಿಯ ನಂಬಿಕೆಯು ರೂಪು ತಳೆದಿರಬೇಕು. 

ಪಂಪನ “ಆದಿಪುರಾಣ'ಕೃತಿಯಲ್ಲಿ ವಿಧವೆಯೊಬ್ಬಳು ಪತಿ ವಿಯೋಗದಿಂದ 
ದುಃಖಿಸುವ ವಿಚಾರವು ಉಕ್ತವಾಗಿದೆ. ವಿಧವೆಯಾದ ಆಕೆಯು ಸಮೀಪಕ್ಕೆ ಮಹತ್ತರ 
ದೇವಿಯರು ಒಂದು, “ಇಂತು ಬಾಯಲಚಿ(ಳಿ)ಪುದೆ ಚಿ:ಗಾಂಪು: ಬಗೆಗೊಂಡು 
ಜನಪತಿಯಂ೦ ಪೂಜಿಸು ಪಡೆವೆಯಿನಿಯನಂ ಮಜುಭವದೊಳೆ ಎನ್ನುತ್ತಾರೆ. ಅಂತೆಯೇ 
ಅವಳು "ಗುರುಪಂಚಕಮಂನೆನೆಯುತ್ತೆ' ಅನಂತರ ಪ್ರಾಣ ಬಿಡುತ್ತಾಳೆ (ಬಸವರಾಜು. 
ಎಲ್‌. ೧೯೭೬. ೩-೧೫). ಪತಿವಿಯೋಗದಿಂದ ತಪ್ಪಳಾದ ಹೆಣ್ಣು ದುಃಖಿಸುವುದು 
ಸಹಜ. ಮಹತ್ತರ ದೇವಿಯರು - ಅಲಾಕಿಕ ಸ್ಥಿತಿಯ ಪ್ರತಿಪಾದಕ ಪಾತ್ರಗಳಾಗಿರುವುದ 
ರಿ೦ದ (ಕೃತಿಯಲ್ಲಿ ಆದರ್ಶ) ಅವು ಹೇಳುವ ನೆಲೆಯೂ ಧಾರ್ಮಿಕ ಮುಖದಿಂದ 
ಪ್ರೇರಿತವಾಗಿದೆ. 

"ವಡ್ಡಾರಾಧನೆ' ಯಲ್ಲಿ ಎಧವೆಯೊಬ್ಬಳು ತನ್ನ ಮಕ್ಕಳಿಗೆ ಎದ್ಕೆಕಲಿಸುವಂತೆ ತನ್ನಣ್ಣನಿಗೆ 
ಪತ್ರ ಬರೆಸುವ ಸನ್ನಿವೇಶವು ಬಂದಿದೆ (ಕೇಶವ ಭಟ್ಟ ಟಿ (ಅನು) ೧೯೭೬ ೧- 
ಪು.೧೧). ಎಧವೆಯಾಗಿದ್ದು ಮಕ್ಕಳ ಎದ್ಯಾಭ್ಯಾಸಕ್ಕೆ ಅಣ್ಣನನ್ನು ಆಶ್ರಯಿಸುವುದು - 
ಅವಳ ಆರ್ಥಿಕ ಸ್ಥಿತಿ ಚೆನ್ನಾಗಿರಲಿಲ್ಲ ಎನ್ನುವುದನ್ನು ಸೂಚಿಸುತ್ತದೆ. 

ರನ್ನನ “ಅಜಿತ ತೀರ್ಥಂಕರ ಪುರಾಣ ತಿಲಕ' ದಲ್ಲಿ ವಿಧವೆಯಾದ ಅತ್ತಿಮಬ್ಬೆಯ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೬೦೦ 


ಎಚಾರವು ಬರುತ್ತದೆ. ಅತ್ತಿಮಬ್ಬೆಯು ತನ್ನ ಜೀವನವಿಡೀ ವ್ರತದ ಮೂಲಕ ಕಳೆದ 
ಎಚಾರ ಪ್ರತಿಪಾದಿತವಾಗಿದೆ. ಸಂತತಿಯನ್ನು ಕಾಯುತ್ತಾ, ಉಪವಾಸ ಮಾಡುತ್ತಾ 
ದಾನ ಇತ್ಯಾದಿಗಳನ್ನು ಪೂಡುತ್ತಾ ಜಿನ ಪ್ರತಿಮೆಗಳನ್ನು ಮಾಡಿಸುತ್ತಾ ಆಕೆಯು ತನ್ನ 
ಜೀವನವನ್ನು ಕಳೆದಳು ಎಂದು ರನ್ನನು ಹೇಳುತ್ತಾನೆ. (ದೇವೀರಪ್ಪ ಎಚ್‌. ಮತ್ತು 
ಜವರೇಗೌಡ ದೆ ೧೯೫೯ ೧-೪೭-೪೮) ಇದೇ ರೀತಿಯ ವಿವರಗಳು ಅತ್ತಿಮಬ್ಬೆಯ 
ಶಾಸನದಲ್ಲಿಯೂ ಪ್ರತಿಪಾದಿತವಾಗಿದೆ. ಉನ್ನತ ವರ್ಗಕ್ಕೆ ಸೇರಿದ ವಿಧವೆಯರು ಧಾರ್ಮಿಕ 
ನಿಷ್ಠೆಯ ಮೂಲಕ ತಮ್ಮ ಜೀವನವನ್ನು ಸವೆಸುತ್ತಿದ್ದರು ಎಂಬುದು ಈ ಮೆಲಿನ 
ಆಧಾರಗಳಿಂದ ಸ ಸ್ಪಷ್ಟವಾಗುತ್ತದೆ. 

ಎಧವೆಯರ ಬದುಕು ಕಷ್ಟಕರವಾಗಿತ್ತು ಎನ್ನುವುದನ್ನು ನಾಗವರ್ಮನೂ ತನ್ನ 
“ಕಾದಂಬರಿ'ಯಲ್ಲಿ ಸೂಚ್ಯವಾಗಿ ತಿಳಿಸುತ್ತಾನೆ. ವಿಧವೆಯಾದ ಸ್ತ್ರೀಯರ ಗಡು 
ಅತ್ಯಂತ ದುಃ ಖಕಾರಕವಾಗಿತ್ತು ಎನ್ನುವುದರ ಪರಿಪೂರ್ಣ ಚಿತ್ರವನ್ನು ಮಹಾಶ್ವೇತೆ 
ಪರಿಯೆಂದೇ ಭಾವಿಸುತ್ತಾಳೆಂಬುದು ಮೂಲದಲ್ಲಿ ಸೂಚ್ಯವಾಗಿದ್ದರೆ ನಾಗವರ್ಮ 
ಅದನ್ನು ವಾಚ್ಯವಾಗಿಯೇ ಅವಳ ಬಾಯಲ್ಲಿ ಹೇಳಿಸಿದ್ದಾನೆ: ಆತ್ಮವಲ್ಲಭಾ೦ತರಿತೆ (ಪು. 
೭೦೪) ಪತಿ. ದುಃಖ ಭಜನೆ (ಪು.೭೦೫) ಪುರುಷ ಭಿಕ್ಷಮನಿಕ್ಕಿಂ (ಪು. ೯೨೫) 
ಮುಂತಾದ ಉಕ್ತಿಗಳನ್ನು ಗಮನಿಸಬೇಕು ಎಂದು (ಸಿ.ಪಿ.ಕೆ ೧೯೭೬ ಪು.೨೩೬) 
ಅವರು ಗುರುತಿಸುವ ಹಾಗೆ, "ಸಹಗಮನ ಅಥವಾ ಸತೀ ಪದ್ಧತಿ ಅಂದು ವಿಶೇಷವಾಗಿ 
ಪ್ರಚಲಿತವಾಗಿದ್ದುದರಲ್ಲಿ ಸಂಶಯವಿಲ್ಲ. (ಹರ್ಷಚರಿತದಲ್ಲಿ ಇದಕ್ಕೆ ಸ್ಪಷ್ಟ ಆಧಾರವಿದೆ) 
ಚಂದ್ರಾಪೀಡ ಮಹಾಶ್ವೇತೆಗೆ ಸಹಗಮನ ನಿಷ್ಟಯೋಜಕತೆಯನ್ನು ಭವ ಹೇಳುವುದನ್ನು 
ಲಕ್ಷಿಸಬಹುದು: ಆಟ್‌ .೧೦೦) ಹಾಗೆಯೇ, “ವಿಧವಾ ವಿವಾಹ ಜಾರಿಯಲ್ಲಿರಲಿಲ್ಲ. 
ಎಧವೆಟುರು ಎಲ್ಲ ಅಲಂಕಾರಗಳನ್ನು ತೊರೆದು ಸರಳ ಜೀವನ ನಡೆಸುತ್ತಿದ್ದರು. 
ಅವಕುಂಠನ ಪದ್ಧತಿಯೂ ಆಗ ಇದ್ದಂತೆ ತೋರುತ್ತದೆ.” (ಅದೇ ಪು.೧೦೦) 
ಸಿ.ಪಿ. ಕೃಷ್ಣಕುಮಾರ್‌ ಅವರು ಅತ್ಯಂತ ಸರಿಯಾಗಿಯೇ "ನಿಧವೆ'ಯರ ಸ್ಥಿತಿಯ ಬಗೆಗೆ 
ಗ್ರಹಿಸಿದ್ದಾರೆ. 

ವಿಧವೆಯರು ಮುಂಗುರುಳಲ್ಲಿ ಮಂದಾರದ ಹೂವಿಟ್ಟುಕೊಳ್ಳುವುದಿಲ್ಲ ಎಂದು 
ಪಂಪನು “ಆದಿಪುರಾಣ'ದಲ್ಲಿ ವರ್ಣಿಸುತ್ತಾನೆ (೩-೧೩). ಗಂಡನನ್ನು ಕಳೆಕೊ೦ಡವರು 
ಮುಡಿಯನ್ನು ಕಟ್ಟುವುದಿಲ್ಲ ಎಂಬ ವಿಷಯ "ವಿಕ್ರಮಾರ್ಜುನ ವಿಜಯ'ದಲ್ಲಿ ಬರುತ್ತದೆ 
(೧೪-೫). ವಿಧವೆಯರು ಎಲ್ಲಾ ಅಲಂಕಾರಗಳನ್ನು ತೊರೆದು ಸರಳ ಜೀವನವನ್ನು 
ನಡೆಸುತ್ತಿದ್ದರು ಎಂದು ನಾಗವರ್ಮನ "ಕಾದಂಬರಿ'ಯಲ್ಲಿ ಬರುತ್ತದೆ. ದುಃಖಿತೆಯರಾದ 
ಸ್ತ್ರೀಯರು ತಲೆಯನ್ನು ಕೆದರಿರುತ್ತಾರೆ. ಅವರಿಗೆ ಅಲಂಕಾರದಲ್ಲಿ ಆಸಕ್ತಿಯಿರುವುದಿಲ್ಲ 
ಎ೦ದು ರನ್ನನು “ಅಜಿತ ತೀರ್ಥಂಕರ ಪುರಾಣ ತಿಲಕಂ' ಕೃತಿಯಲ್ಲಿ ಹೇಳುತ್ತಾನೆ 
(೧೦-೪೧ಪ; ೪೪). ರನ್ನನ “ಗದಾಯುದ್ಧ' ಕೃತಿಯಲ್ಲಿಯೂ ಈ ರೀತಿಯ ಚಿತ್ರಣವಿದೆ 
(೧೦-೧೪; ೧೭). ಕೆದರಿದ ಮುಡಿಯ ವಿಧವೆಯನ್ನು ಹರಿಹರನು 'ಗಿರಿಜಾಕಲ್ಯಾಣ'ದಲ್ಲಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೦೧ 


ವರ್ಣಿಸುತ್ತಾನೆ (೮-೫೬, ೫೭ವ). ಈ ರೀತಿಯ ಚಿತ್ರಣಗಳು ಅನೇಕ ಕೃತಿಗಳಲ್ಲಿ 
ದೊರೆಯುತ್ತದೆ. 

ಇದಕ್ಕೆ ಪೂರಕವಾಗಿ ವಿಧವೆಗೆ "ಮುಂಡೆ' ಎಂಬ ಪದ ಪ್ರಯೋಗವಾಗಿರುವುದನ್ನು 
ಕಾಣಬಹುದು "ಮುಂಡೆ' ಎನ್ನುವ ಪದಕ್ಕೆ ಈ ಅರ್ಥಗಳು ಬರುತ್ತವೆ. 1) Aclose — 
shaved woman; a window. 2) A female mendicant. 3) an unchaster 
woman. A harlot (kittal. F.1894 p.126) ವಿಧವೆಯ ತಲೆಯನ್ನು ಬೋಳಿಸುವ 
ಪದ್ಧತಿಯು ಪ್ರಾಚೀನ ಕಾಲದಲ್ಲಿ ಇರಲಿಲ್ಲ. "ಪಾತಿವ್ರತ್ಯ ವೈಭವೀ' ಕರಿಸಿದ್ದರ ಫಲವಾಗಿ 
ವಿಧವೆಗೆ ಮರು ಮದುವೆಯ ಅವಕಾಶ ತಪ್ಪಿತು. ವಿಧವೆಗೆ ಕಠಿಣ ಜೀವನವನ್ನೂ 
ವಿಧಿಸಿದ್ದರಿಂದ ಸೌಭಾಗ್ಯಕ್ಕೆ ಎಲ್ಲಿಲ್ಲದ ಪ್ರಾಮುಖ್ಯ ಬಂತು. ಹತ್ತನೇ ಶತಮಾನದ 
ತರುವಾಯ ಉಲ್ಬಣಗೊಂಡ "ಸತಿಪದ್ದತಿ'ಯು ದಕ್ಷಿಣ ಭಾರತದಲ್ಲಿಲ್ಲಾ ಪಚುರಗೊಂಡಿತು. 
ಪಲ್ಲವ, ಚೋಳ, ಮೊದಲಾದ ಮನೆತನದ ಶಾಸನಗಳ ಮೂಲಕ ಇವನ್ನು ಅರ್ಥ 
ಮಾಡಿಕೊಳ್ಳಬಹುದಾಗಿದೆ. ಈ ಕಾರಣಗಳಿಂದ ಹತ್ತನೆಯ ಶತಮಾನದ ತರುವಾಯ 
ವಿಧವೆಯರು ಮಂಡೆ ಬೋಳಿಸಿಕೊಳ್ಳುವ ಪದ್ಧತಿಯೂ ಬಂದಿರಬೇಕು. 

ಮನುಸ್ಮೃತಿಯು ವಿಧವೆಯರ ಪುನರ್‌ ವಿವಾಹವನ್ನು ಒಪ್ಪಿಕೊಳ್ಳುವುದಿಲ್ಲ. ಪರಾಶರ 
ಮತ್ತು ನಾರದರು ವಿಧವಾ ವಿವಾಹವನ್ನು ಒಪ್ಪುತ್ತಾರೆ. ನಾರದ ಐದು ಪರಿಸ್ಥಿತಿಗಳಲ್ಲಿ 
ಒಬ್ಬಳು ಹೆ೦ಗಸು ಇನ್ನೊಬ್ಬನನ್ನು ಮದುವೆಯಾಗಬಹುದು ಎಂದು ಹೇಳುತ್ತಾನೆ. 
ಮೊದಲನೆಯ ಗಂಡಸು ನಶಿಸಿದರೆ ಅಥವಾ ಮೃತಪಟ್ಟರೆ ವಿದೇಶವಾಸ ಮಾಡಿದರೆ 
ನಪುಂಸಕನಾಗಿದ್ದರೆ ಜಾತಿಭ್ರಷ್ಟನಾದರೆ ವಿಧವೆಯು ಪುನರ್ವಿವಾಹ ಮಾಡಿಕೊಳ್ಳಬಹುದು. 
೧೮೫೬ರಲ್ಲಿ ವಿಧವೆಯರ ಪುನರ್‌ ವಿವಾಹ ಅಧಿನಿಯಮ ಬಂತು. ಒಬ್ಬ ವಿಧವೆಯು 
ತನ್ನ ಗೋತ್ರಜನನ್ನು ಮದುವೆಯಾಗಬಹುದು. ಅವಳ ಮೊದಲ ವಿವಾಹದಲ್ಲಿ ತನ್ನ 
ತ೦ದೆಯ ಗೋತ್ರವನ್ನು ಕಳೆದುಕೊಳ್ಳುತ್ತಾಳೆ. ಎರಡನೆಯದಾಗಿ ಅವಳು ಪುನರ್‌ 
ಎವಾಹವಾದರೆ ತನ್ನ ಮೊದಲನೆಯ ಗಂಡನ ಸ್ವತ್ತಿನ ಅಧಿಕಾರ ಹೊಂದಿರುವುದಿಲ್ಲ. 
೧೮೫೭ರಲ್ಲಿ ವಿಧವೆಯರ ವಿವಾಹವನ್ನು ಕಾನೂನು ಬದ್ಧಗೊಳಿಸಲಾಯಿತು. 

ವಿಧವಾ - ವಿವಾಹದ ಬಗೆಗೆ ಖಯಗ್ಗೇದವು ಪ್ರಜ್ಞಾವ೦ತರಲ್ಲಿ ಹೆಚ್ಚು ವಾಸ್ತವವಾದ, 
ಸಹಾನುಭೂತಿಪರವಾದ ಸೌಮ್ಯ ಸಮ್ಮತಿ ಕಂಡು ಬರುತ್ತದೆ. “ಕೋ ವಾಂಶಯುತ್ತಾ 
ವಿಧವೇವ ದೇವರಂಮರ್ಯಂನಯೋಷಾ ಕೃಣುತೇ ಸಧಸ್ಥ ಆ” (೧೦-೪೦-೨). 
ಪತಿಯ ಮೃತ್ಯುವಿನ ನಂತರ ವಿಧವೆಯು ತನ್ನ ಮೈದುನನನ್ನು, ಕನ್ಯೆಯು ಎವಾಹಕ್ಕಾಗಿ 
ಪುರುಷನನ್ನು ಆಕರ್ಷಿಸುವಂತೆ ಆಕರ್ಷಿಸಿದಳು. 

ಮನುವು ವಿಧವಾ ಏವಾಹವನ್ನು ನಿಷೇಧಿಸಿದ್ದಾನೆ. ವಿಧವೆಯರಾದ ಅಂಬಾಲಿಕೆ; 
ಅಂಬಿಕೆ ಇವರ ಗಂಡ ವಿಚಿತ್ರ ವೀರ್ಯನು ಸತ್ತಾಗ ವ್ಯಾಸರಿ೦ದ ನಿಯೋಗ ಪದ್ಧತಿಯ 
ಮೂಲಕ ಮಕ್ಕಳನ್ನು ಪಡೆಯುತ್ತಾರೆ. (ಪಂಪ ಭಾರತ ೧-೮೪ ವ) 

ನಾರದ ಸ್ಮೃತಿಯಲ್ಲಿ, ಸ್ತೀಯರ ಮನರ್‌ ವಿವಾಹ; ನಿಯಮಾನುಸಾರವಾಗಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /80೨ 


ದ್ಯೂತಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಮನು ಮತ್ತು ಬೃಹಸ್ಪತಿ ಇಬ್ಬರೂ ನಿಯೋಗವನ್ನು 
ಎರೋಧಿಸಿದ್ದಾರೆ. 

ಭೌದಾಯನ ಮತ್ತು ಗೌತಮರು ನಿಯೋಗವನ್ನು ಒಪ್ಪಿದ್ದಾರೆ. 

ನಿಯೋಗಕ್ಕೆ ಬಾಲವಿಧವಾ ವಿವಾಹಕ್ಕೆ ವಸಿಷ್ಠನ ಸಮ್ಮತಿಯಿದೆ. ಅವನು ಬ್ರಾಹ್ಮ 
ದೈವ, ಆರ್ಷ, ಗಾಂಧರ್ವ, ಕ್ಷಾತ್ರ ಮಾನುಷವೆಂದು ಆರು ಬಗೆಯ ವಿವಾಹವನ್ನು 
ಹೇಳಿದ್ದಾನೆ. 

ನಿಯೋಗದ ವಿಷಯ ಪಂಪ ಭಾರತದಲ್ಲಿ ಉಕ್ತವಾಗಿದೆ. 

ಪತಿಯ ಮೃತ್ಯುವಿನ ಅನಂತರ ವಿಧವೆಯು ತನ್ನ ಮೈದುನನ್ನು ಕನ್ಕೆಯು ವಿವಾಹಕ್ಕಾಗಿ 
ಪುರುಷನನ್ನು ಅಕರ್ಷಿಸುವಂತೆ ಅಕರ್ಷಿಸಿದಳು. (ಯಗ್ಗೇದ ೧೦-೪೦-೨) 

ನಾರೀ ವೈಧವ್ಯ ದಿವ್ಯ ದೀಕ್ಷಾದಕ್ಷಂ. ... ಎ೦ದು ಪಂಪ ಭಾರತದಲ್ಲಿ ಬಂದಿರುವುದು 
ಗಮನಾರ್ಹ. (೭-೧) ವೈಧವ್ಯ ದೀಕ್ಷೆಯೆನ್ನುವುದು ಗಮನಾರ್ಹ ಪದವಾಗಿದೆ. 

ಗಂಡನು ಸತ್ತರೆ ಸ್ತ್ರ ತನ್ನ ದೇಹವನ್ನು ಪರಿಪುಷ್ಪ ಆಹಾರದಿಂದ ಉತ್ತೇಜಿಸಬಾರದು. 
ಪರಪುರುಷರನ್ನು ಸ್ಮರಿಸಬಾರದು ಎಂದು ಮನು ಹೇಳುತ್ತಾನೆ. 

"ವಿಧವಾ ವಿವಾಹ”ವೆನ್ನುವುದು ವಾಸ್ತವಿಕವಾಗಿ ವೈದಿಕ ಧರ್ಮದ ಪಶ್ನೆ ರಾಷ್ಟ್ರೀಯ 
ಆಂದೋಲನ ಸಂದರ್ಭದಲ್ಲಿ ಆಧುನಿಕತಾವಾದಿಗಳು (ಉದಾ : ರಾಜಾರಾಂ ಮೋಹನ 
ರಾಯ್‌) ಈ ಕುರಿತು ದೊಡ್ಡ ಚರ್ಚೆಯನ್ನು ಎತ್ತಿಕೊಂಡರು. ಇದರ ಪ್ರಭಾವ ದ.ಕ. 
ಜಿಲ್ಲೆಯಲ್ಲಿಯೂ ಕಾಣಿಸಿಕೊಂಡಿತ್ತು. ದ.ಕ. ಜಿಲ್ಲೆಯ ಬ್ರಾಹ್ಮಣೇತರ ಕೆಲ ವರ್ಗಗಳಲ್ಲಿ 
ಮರುಮದುವೆಗೆ " ಪತ್ತುನೆ'ಯೆಂಬ ತುಳು ಪಾರಿಭಾಷಿಕ ಪದಚಾಲ್ತಿಯಲ್ಲಿದೆ. ಕೈ 
ಹಿಡಿಯುವುದು ಎಂಧು ಇದರ ಅರ್ಥ. ಇದು ಬ್ರಾಹ್ಮಣರಲ್ಲಿ ಇಲ್ಲ. ವಿಧವೆಯರ 
ಸಮಸ್ಯೆ ಹಾಗೂ ಸ್ವಯಾಚರಣೆಗೆ ಇರುವ ಸಂಬಂಧ ಚರ್ಚೆಯಾಗಬೇಕಾಗಿದೆ. 
ವಿಧವೆಯರ ಮಂಡೆಬೋಳಿಸುವುದು (ಆದ್ದರಿ೦ದ ಮುಂಡೆ) ಅವರು ಶೃಂಗರಿಸಿಕೊಳ್ಳದಿರು 
ವುದು ಪುರುಷಕೇಂದಿತ ಚಿಂತನೆಯ ಒತ್ತಾಸೆಯೆಂದು ಕರೆಯಲಾಗಿದೆ. ಆದರೂ ಈ 
ಸಮಸ್ಯೆಯ ನಿಜವಾದ ರೂಪ ಚರ್ಚೆಗೆ ಒಳಗಾಗಬೇಕಾಗಿದೆ. 
ವಿವರಗಳಿಗೆ ನೋಡಿ: Partha chatarjee 1986 Nationalist thought and the colonial world 

ಅಣ್ಣಿಗೇರಿ, ಎಂ.ಎಂ. ಮತ್ತು ಶೇಷಶಾಸ್ತ್ರಿ ಆರ್‌ (ಸಂ) ೧೯೮೨ ಶಾಸನ ಸಂಗ್ರಹ ಪುಟ. ೯-೨೫ 

ಸಿ.ಪಿ. ಕೃಷ್ಣಕುಮಾರ್‌ ೧೯೭೬ ಕರ್ಣಾಟಕ ಕಾದಂಬರಿ ಪುಟ. ೧೦೦ 

ಚಿದಾನಂದ ಮೂರ್ತಿ. ಎಂ ೧೯೭೭ ಗ್ರಾಮೀಣ ಪುಟ. ೧೫೩ 

ಕೆಎಚ್‌.ಪಭು ? ಹಿಂದೂ ಕಾನೂನು ಪುಟ. ೭೮ 

ಶೇಷ ನವರತ್ನ ೨೦೦೮ ಖಯಗ್ಗೇದ ಪುಟ. ೩೪ 

ಶೇಷ ನವರತ್ನ ೧೯೮೯ ನಾಲ್ಕು ವೇದಗಳು ಪುಟ. ೪೬ 

ಚಕ್ತಕೋಡಿ ಈಶ್ವರಶಾಸ್ಕಿ ೧೯೬೭ ಮನುಸ್ಸ ತಿ ೫-೧೬೧ 

ಯುಗಯಾತ್ರೀ ಭಾರತೀಯ ಸಂಸ್ಕೃತಿ ೧೯೭೧ ಸಂಪುಟ. ೨, ಪುಟ. ೨೨೨, ೨೨೫, ೨೨೬. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /&೦೩ 


೬೬೦. ವಿಧಾತ್ರ 

ಬ್ರಹ್ಮನನ್ನು ವಿಧಾತ್ರನೆಂದು ಕರೆಯುತ್ತಾರೆ. (ಪಂಪ ಭಾರತ ೧-೫೮ ವ, ೨-೩೯ 
ವ) 

ವಿಧಿಯೆಂದರೆ ಹಣೆಯ ಬರಹ. ವಿಧಿಯು ಹಣೆಯ ಮೇಲೆ ಬರೆಯುತ್ತಾನೆ 
ಎನ್ನುವುದು ನಂಬಿಕೆ. ಪ್ರಜಾಪತಿ ಒಂದು ಕಾಲದಲ್ಲಿ ದೇವತೆಗಳಲ್ಲಿ ಒಬ್ಬನಾಗಿದ್ದು 
ಸವಿತೃವಿನ ಒಂದು ರೂಪವಾದದ್ದು. ಪರಮದೇವತೆ ಅನಂತರ ಬ್ರಹ್ಮನಾಗುತ್ತಾನೆ. 
ವೇದಗಳಲ್ಲಿ ವಿಧಿಯೆಂದರೆ ಅನುಷ್ಠಾನಕ್ಕೆ ಅರ್ಹವಾದ ಮಂತ್ರಗಳು. ವಿಧಿಯು ಹೀಗೆ 
ಮಾಡಬೇಕೆಂದು ನಿರ್ದೇಶಿಸುತ್ತದೆ. “ಯಜ್ಞದ ಹೆಸರುಗಳಿಗೆ "*ನಾಮಧೇಯ' ಎಂದು 
ಕರೆದಿದ್ದಾರೆ. ಇಂಥ ಕಾರ್ಯವನ್ನು ಮಾಡಬಾರದು ಎಂಬುದು ನಿಷೇಧ. ಎರಡನೆಯದಾಗಿ 
ಎಧಿವಾದದಲ್ಲಿ ಎಲ್ಲವನ್ನೂ ವಿಧಿಗೆ ಅರ್ಪಿಸುತ್ತೇವೆ. ಅಂದರೆ ಸ್ವಯಂ ಸಾಧನೆಯ 
ಪ್ರಶ್ನೆಯು ಇದರಲ್ಲಿ ಬರುವುದಿಲ್ಲ. ಬ್ರಹ್ಮನೆಂದರೆ ಶುದ್ಧ ಚೈತನ್ಯವೆಂದು ಅದ್ವೈತವು 
ಹೇಳುತ್ತದೆ. (ಅಹ೦ ಬ್ರಹ್ಮಾಸಿ ಶಂಕರರ ಸೂತ್ರವನ್ನು ಶುದ್ಧ ಬ್ರಹ್ನಾದ್ವೈತವೆಂದು 
ಕರೆಯುತ್ತಾರೆ. ಬ್ರಹ್ಮನಿಗೆ ಮೂರ್ತರೂಪವಿಲ್ಲ. ಮತ್ತು ಬ್ರಹ್ಮನಿಗೆ ಅರ್ಚನಾದಿ ವಿಧಿಗಳೂ 
ಇಲ್ಲ. ಬ್ರಹ್ಮವೊಂದೇ ಪರಮಾರ್ಥ ಪದಾರ್ಥ. ಇದನ್ನು ಮುರಾರಿ ಮಿಶ್ರನು ಹೇಳುತ್ತಾನೆ. 
ಧರ್ಮಿ, ಧರ್ಮ, ಆಧಾರ ಪ್ರದೇಶ ವಿಶೇಷಗಳು. ಹಾಗೆಯೇ ವೇದಾಂತಕ್ಕೂ 
ಬ್ರಹ್ಮಮೀಮಾಂಸೆಯೆಂದು ಕರೆಯುತ್ತಾರೆ. ಉಪನಿಷತ್ತುಗಳಲ್ಲಿ ದರ್ಶನ ಚಿಂತನೆಗಳಿವೆ. 
ಆದರೆ ಬಹ್ಮತತ್ವವೆನ್ನುವುದು ವೈದಿಕರಲ್ಲಿ ಹೆಚ್ಚು ಮುಂಚೂಣಿಗೆ ಬಂತು. ಆದರೆ ಬ್ರಹ್ಮನೆಂಬ 
ದೇವರಲ್ಲ. ಈ ದೃಷ್ಟಿಯಿಂದ ಪಂಪ ಅಲ್ಲಲ್ಲಿ ಬಳಸುವ “ವಿಧಿ” “ಎಧಾತ್ಮ” ಇನ್ನಷ್ಟು 
ಚರ್ಚಿಸಬೇಕಾದ ಸಂಗತಿಯಾಗಿದೆ. ಮತ್ತು ಬ್ರಹ್ಮವೆಂದರೆ ಮಾಯೆಯೆಂದೂ 
ಬಳಕೆಯಾಗಿದೆ. 

ಇಲ್ಲಿ ಪಂಪ ವಿಧಾತೃಯೋಗವೆಂದು ಬಳಸಿದ್ದಾನೆ. ವಿಧಾತ ಯೋಗವೆಂದರೂ 
ಎಧಿವಶವೆಂದರ್ಥ. ಹಣೆಯಲ್ಲಿ ಬರೆದುದು ಎಲೆಯಲ್ಲಿ ಒರಸಿದರೆ ಪೋದೀತೆ ಎಂಬ 
ನಾಣ್ಣುಡಿಯನ್ನು ನೆನಪಿಸಿಕೊಳ್ಳಬಹುದು. 

ವಿವರಗಳಿಗೆ ನೋಡಿ; ಡಾ.ಎಂ. ಪ್ರಭಾಕರ ಜೋಶಿ ೨೦೦೮ ಭಾರತೀಯ ತತ್ವಶಾಸ್ತ್ರ ಪ್ರವೇಶ 


೬೬೧; ವಿಭಂಗಜ್ಞಾನ 


ವಿಭಂಗಜ್ಞಾನದಿಂದೆನ್ನ ಪಗವನೀತನೆಂದಟಿ ಪಾಪಕರ್ಮಾ ನಿಷ್ಠಾರಣಮನ್ನಂ 
ಜಲಕ್ತೇಡೆಯಾಡುವೊನಂ.................. 


ಕೊಟೆದಿಕ್ಕಿ ಕಳತ್ರಸಹಿತಂ ಪಿಡಿದೆತ್ತಿಕೊಂಡು ಪೋಗಿ ಸಮುದದೊಳ್‌ ಮಹಪಾತಾಳದ 
ಮೊದಲೊಳಕ್ಕಿ ಪುಡುಕುನೀರಟ್ಟು ತ್ತಂ ಪಿರಿದು ಬೇಗಂ ದುಃಖಮನೆಯ್ದಿ ಸ್ಸ 
(ಡಿ.ಎಲ್‌.ಎನ್‌. ೨೦೦೯ ಪು.೧೮೯). 


ಮೇಲಿನ ಗದ್ಯ ಭಾಗದಲ್ಲಿ ದ್ವೇಷ ಸಾಧಿಸುವುದನ್ನು ಹೇಳಲಾಗಿದೆ. ವಿಭಂಗಜ್ಞಾನದಿಂದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /80೦೮ 


ಎನ್ನ ಪಗೆವನೀತನೆಂದಣಿ'ದು ಎಂದು ವಡ್ಡಾರಾಧನೆಯಲ್ಲಿ ಬರುತ್ತದೆ. ವಿಭಂಗ ಭಗ್ನಗೊಂಡ 
ನಾಶಗೊಂಡಜ್ಞಾನವೆಂದು ಅರ್ಥ. ವಿಭಂಗಜ್ಞಾನವೆಂದರ ಮಿಥ್ಯಾತ್ತಯುಕ್ತ ಅವಧಿಜ್ಞಾನ. 
ಇದರಲ್ಲಿ ಆತ್ಮನಿಗೆ ಅಹಿತವನ್ನುಂಟುಮಾಡುವ ಪದಾರ್ಥಗಳನ್ನು ತಿಳಿದುಕೊಳ್ಳಬಹುದು 
ಮೇಲಿನ ಗದ್ಯಭಾಗದಲ್ಲಿ ವಿಭಂಗ ಜ್ಞಾನದಿಂದ ತನ್ನ ಶತ್ರು (ಪಗೆ)ಯಾರೆಂಬುದನ್ನು 
ತಿಳಿದುಕೊಳ್ಳುವ ಬಗೆಯಿದೆ. 

ಅನ್ನೆಗಂ ಪರಸ್ಪರ ಕಲಹಕಲುಷಿತಗೃಹಕೋಕಿಳಂಗಳೊಂದೊಂದಂತಿನೆ ಪನಿತ 
ಬಂದ ತನ್ನ ಮೆಯ್ಗೆ ಪಾಪ 2! ತಣ್ರಂ ಪಡೆಯೆ ಪರಮೌಷಧಮಂ 
ಪಡೆದೆನೆಂದು ಕರೆಮೊಸೆ ಕುರುವಿಂದನಂ "ಕರೆದುತ್ತನ್ನವಿಭಂಗಚ್ಚಾನದಿಂ 
ಮೃಗಂಗಳಿರ್ದೆಡೆಯನರಿದು....(ಡಿ.ಎಲ್‌. ಎನ್‌. ೨-೧೪.ವ) 

ಮಿಥ್ಯತ್ರ ಕರ್ಮಗಳ ಉದಯದಿಂದ ಇದು ಹುಟ್ಟುತ್ತದೆ. ಇದಕ್ಕೆ ಕುಅವಧಿಜ್ಞಾನವೆಂದೂ 
ಹೆಸರು. ಆತ್ಮನಿಗೆ ಅಹಿತವನ್ನುಂಟುಮಾಡುವ ಪದಾರ್ಥಗಳನ್ನು ಇದು ಪ್ರತ್ಯಕ್ಷವಾಗಿ 
ತಿಳಿಯಬಲ್ಲುದು. ಆದರೆ ಹಿತಕರಪದಾರ್ಥಗಳ ಸ್ವರೂಪವು ಇದಕ್ಕೆ ತಿಳಿಯುವುದಿಲ್ಲ. 

ವಿಭಂಗವೆಂದರೆ ಒಡೆದ; ಛಿದ್ರಗೊಂಡ, ಭಾಗ ಎಂದು ಅರ್ಥವಿದೆ. ವಿಭಂಗ 
ಜ್ಞಾನವೆಂದರೆ ಸಂಪೂರ್ಣವಾದ ಜ್ಞಾನವಲ್ಲ. ಅರೆಕೊರೆಯಾದ ತಿಳುವಳಿಕೆ. ಅಥವಾ 


ಖಂಡಜ್ಞಾನ. 


೬೬.೨. ವಿಮಾನ 

ಬಗೆ ಪೋಯ್ದಿಂತಿದು ನಾಕಲೋಕವಿಭವಂ ಮದ್ದೃತ್ತಕಂ ತಪ್ಪದೀ 

ಮೃಗಶಾಬೇಕ್ಷಣೆ ಮನ್ಮನೋರಮೆ ವಿಮಾನಂ ಮದ್ವಿಮಾನ೦ ಮನಂ... 

(ಕ ಎಲ್‌. ನರಸಿ೦ಹಶಾಸ್ತಿ ೨೦೦೯ ಆದಿಪುರಾಣ ೩-೮೮) 

ವಿಮಾನವೆಂದರೆ ಊರ್ಧ್ವ ಲೋಕದಲ್ಲಿ ಪುಣ್ಯ ಜೀವಿಗಳು ವಾಸಿಸುವ ಸ್ಥಳ. ಇಲ್ಲಿ 
ನಾಕಲೋಕವೆಂದರೆ ಸ್ಪರ್ಗಲೋಕವೆಂದು ಬಳಕೆಂಡಾಗಿ ಗಮನಾರ್ಹ. 

ವಿಮಾನಗಳು:- ಪುಣ್ಯವ೦ತರ ವಾಸಸ್ಥಾನಗಳು. ೮೪೫೭೨೩ಗಳುಂಟು. ಅವು 
ಅಸಂಖ್ಯ ಯೋಜನ ವಿಸೀರ್ಣವಾಗಿವೆ. ವಿಮಾನವಾಸಿಗಳಾದ ವೈಮಾನಿಕ ದೇವರಲ್ಲಿ 
ಕಲ್ಪೋಪಪನ್ನರೆಂದೂ, ಕಲ್ಲಾತೀತರೆಂದೂ ಎರಡು ವರ್ಗಗಳು. ಕಲ್ಬಾತೀತದೇವತೆಗಳಲ್ಲಿ 
ಭೇದಗಳಿಲ್ಲ. ಅಲ್ಲಿ ಎಲ್ಲರೂ ಇಂದ್ರರೇ. ಅದರಿಂದ ಅವರಿಗೆ ಅಹಮಿಂದ್ರ ಎಂಬ 
ಹೆಸರು 

ವಡ್ಡಾರಾಧನೆಯಲ್ಲಿ ವಿಮಾನ ಎನ್ನುವ ಪದವು ವಿಶಿಷ್ಟ ಅರ್ಥದಲ್ಲಿ ಬಳಕೆಯಾಗಿದೆ. 

ಆ ಕಾಡ ನಟ್ಟ ನಡುವಣ ದಡದ ತುತ್ತತುದಿಯೊಳು ವಿಮಾನದ ಮಂಗಳನು 
ಕಡೆ ಹತ್ತಿ ಉರಿಕರಿಯಾದ ಕರಿಕೊಳ್ಳಿಗಳನಜಸಿ........... ಕಾಯುತಿರ್ದನಿರುಳು 
ಹಗಲೆನ್ನದೊಡೆಯಂ ಬೆಸಿದಂತೆ ವಸುಧಾಧೀಶನು ಅಚ್ಚರಿಯೊಳಾ ವಿಮಾನದ ಪೆಣಕೆ 
ಪ್ರಾಣ ಬರಲರಸ ನಮಿಸಿದನು ಬಳಿಕಂ (ಪ್ರಭು.ಪು ೭-೬೨) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /&೬೦೫ 


ಶವವನ್ನು ಸಾಗಿಸುವ ಚಟ್ಟ ಅಥವಾ ಶವಮಂಟಪ. 

ವಡ್ಡಾರಾಧನೆಯಲ್ಲೂ ಇದೇ ಅರ್ಥದಲ್ಲಿ ಬಳಕೆಯಾಗಿದೆ. ಜೈನಧರ್ಮದಲ್ಲಿ 
ವಿಮಾನವೆಂದರೆ ಊರ್ಧ್ವಲೋಕದ ಪುಣ್ಯ ಜೀವಿಗಳ ವಾಸ ಸ್ಥಾನ. ವಿಮಾನ ಎನ್ನುವುದಕ್ಕೆ 
ಇನ್ನೂ ಕೆಲವು ಅರ್ಥಗಳಿವೆ. ಅವಮಾನ, ಅವಮರ್ಯಾದೆ ಅರಮನೆ, ರಾಜಗೃಹ. 
ಏವರಗಳಿಗೆ ನೋಡಿ: ಮಹದೇವ ಪ್ರಭಾಕರ ಪೂಜಾರ ೧೯೭೬ ಜೈನಧರ್ಮ ಪರಿಭಾಷೆ ಪುಟ. ೫೯. 


೬೬೩. ವಿವಾಹದ ರೀತಿಗಳು 

ಯಜ್ಞ ಮಾಡುವ ಯತ್ತಿಜನಿಗೆ ದಕ್ಷಿಣೆಯೆಂದು ಕನ್ಕೆಯನ್ನು ಕೊಡುವುದು 
ದೈವವಿವಾಹ. ವರನಿಂದ ಆಕಳು-ಎತ್ತುಗಳ ಜೋಡಿಯನ್ನು ತೆಗೆದುಕೊಂಡು ಕನ್ಕೆಯನ್ನು 
ಕೊಡುವುದು ಆರ್ಷ. ಕನ್ಕೆಯನ್ನು ಅಲಂಕರಿಸಿ ವಿವಾಹ ಮಾಡಿಕೊಡುವುದು ಪ್ರಾಜಾಪತ್ತ 
ವರನಿಂದ ತನಗಾಗಿ ಇಲ್ಲವೆ ಕನ್ಮೆಗಾಗಿ ಧನವನ್ನು ತೆಗೆದುಕೊಂಡು ಮಾಡುವ ವಿವಾಹವು 
ಆಸುರ. ಪರಸ್ಪರ ಒಪ್ಪಿಗೆ ವರ ಕನ್ಯೆಯರು ಮದುವೆಯಾಗುವುದು ಗಾಂಧರ್ವ, 
ಯುದ್ಧ ಮಾಡಿ ಸೋಲಿಸಿ ಕನ್ಯೆಯನ್ನು ಒಯ್ದು ಮಾಡಿಕೊಳ್ಳುವ ವಿವಾಹವು ರಾಕ್ಷಸ, 
ಕನ್ಯೆಯು ನಿದಿಸಿದಾಗ ಇಲ್ಲವೆ ಅಜಾಗೃತ ವಿದ್ಬಾ ಅಪಹರಿಸಿ ಮದುವೆಯಾಗುವುದು 
ಪೈಶಾಚ ಎಂದು ಯಾಜ್ಯವಲ್ಯ ಹೇಳುತ್ತಾನೆ. 

ಬ್ರಾಹ್ನಣನಿಂದ ಒಂದು ಎತ್ತಾಗಲಿ, ಗೋವಾಗಲಿ ಅಥವಾ ಎರಡನ್ನೂ (ಜೋಡಿ) 
ತಕ್ಕೊಂಡು ಮಾಡುವ ಕನ್ಮಾದಾನವು ಆರ್ಷ ವಿವಾಹವು ಎಂದು ಮನುವಿನ ಅಭಿಪ್ರಾಯ. 
ಅವನ ಪ್ರಕಾರ ವರನನ್ನು ಸತ್ಕರಿಸಿ, "ನೀವಿಬ್ಬರು ಸಹಜೀವನವನ್ನು ನಡೆಸಿರಿ' ಎಂದು 
ಕನ್ಯಾದಾನ ಮಾಡುವುದು ಪ್ರಾಜಾಪತ್ಯ ವಿವಾಹ. 

ಮನಬಂದಂತೆ ಕನ್ಯಾಬ೦ಧುಗಳಿಗೆ ಹಣಕೊಟ್ಟು ಹುಡುಗಿಯನ್ನು ಧನದಿಂದ 
ಸಂತೋಷಪಡಿಸಿ ಕನ್ಯಾಸ್ತೀಕಾರವು ಆಸುರವು. 

ಹುಡುಗ-ಹುಡುಗಿಯರು ತಾವೇ ಸ್ವೇಚ್ಛೆಯಿಂದ ಅನ್ಯೋನ್ಯ ಸಂಬಂಧವನ್ನು 
ಹಿರಿಯರ ತಿಳುವಳಿಕೆ ಇಲ್ಲದೆ ಮಾಡುವುದು ಗಾಂಧರ್ವವು. ಈ ವಿವಾಹದಲ್ಲಿ ಯಾರಿಗೂ 
ಧನಾದಿದಾನವಿಲ್ಲದೆ ಕಾಮವೇ ನಿಯಾಮಕವಾಗಿದೆ. 

ಹುಡುಗಿಗೆ ಇಷ್ಟವಿಲ್ಲದಿದ್ದರೂ, ಅಳುತ್ತಿದ್ದರೂ, ಎರೋಧಿಸುವವರಿದ್ದರೆ ಹೊಡೆದು- 
ಬಡಿದು ಬಲಾತ್ಕಾರದ ಕನ್ನಾ )ಪಹಾರವು ರಾಕ್ಷಸವು. 

ಹೆಹುಗಿಯು ನಿದ್ದೆ ಮಾಡುತ್ತಿರುವಾಗ, ಮದ್ಯ-ಮತ್ತಳಾದಾಗ, ಅಜಾಗರೂಕಳಾಗಿ 
ಒಂಟಿಯಾಗಿರುವಾಗ, ಅವಳ ಶೀಲಭಂಗ ಮಾಡಿ ಆಗುವ ಮದುವೆಯು ಪೈಶಾಚವು. 

ಉಪನಯನ ಸಂಸ್ಕಾರ ಇರುವವರಿಗೆ (ಬ್ರಾಹ್ಮಣ) ಕನ್ಯಾದಾನವನ್ನು ಜಲಧಾರಾ 
ಪೂರ್ವಕವಾಗಿ ವ ಪ್ರಶಸ್ತ ಇತರರಿಗೆ RE ದಾನಸ್ಮೀಕಾರ 
ವಿಲ್ಲದಿರುವುದರಿಂದ ಪರಸರ ರ ಸಮ್ಮತಿಯೇ ಸಾಕಾಗಿ(ರುವುದು)ದೆ. 

ಬ್ರಾಹ್ಮ ದೈವ, ಆರ್ಷ, ಪ್ರಾಜಾಪತ್ಯ ಆಸುರ, ಗಾಂಧರ್ವ, ರಾಕ್ಷಸ, ಪೈಶಾಚ- 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೦೬ 


ಎಂದು ಎಂಟು ವಿವಾಹಗಳು. 
ಮೊದಲಿನಿಂದ ಆರು ವಿಪ್ಪನಿಗೆ, ಕೊನೆಯಿಂದ ನಾಲ್ಕು ಕ್ಷತ್ರಿಯನಿಗೆ, ರಾಕ್ಷಸವೊಂದು 
ಹೊರತು ವಿಟ್ಕೂದರಿಗೆ ಉಳಿದ ಮೂರು-ವಿವಾಹಗಳು ಧರ್ಮಸಮ್ಮತಗಳು. 
(ಪಾಣಿಗ್ರಹಣ) ವಿವಾಹದಲ್ಲಿ ಹೇಳಬೇಕಾದ ವೇದಮಂತ್ರಗಳಲ್ಲಿ ಕನ್ಯಾಪದವಿರುವುದ 
ರಿಂದ ಯತುಮತಿಯು, ಪುರುಷಸ್ಪರ್ಶವುಳ್ಳವಳು ಅಲ್ಲದ ಹುಡುಗಿಯ ವಿವಾಹವು 
ಮುಖ್ಯವಾದ ಧರ್ಮವಿವಾಹವೆಂದು ಆಗುವುದು. ಕ್ಷತಯೋನಿಯಾದ ಗರ್ಭಿಣೀ 
ಸಂಸ್ಕಾರವನ್ನು ಮನು ಸಮ್ಮತಿಸುತ್ತಾನೆ. ಗಂಧರ್ವ ವಿವಾಹದಲ್ಲಿಯೂ ಬಳಿಕ ಮಂತ್ರ 
ಎವಾಹವು ಧರ್ಮವು. ಆದುದರಿಂದ ದುರದೃಷ್ಟದಿಂದ ಅಕನ್ಯಾ ವಿವಾಹವು ಮಂತ್ರ 
ಪೂರ್ವಕವಾದರೂ ಅದು ಧಾರ್ಮಿಕವಾದ ವಿವಾಹವಲ್ಲ. ಹಾಗಾಗಿ ಕನ್ಯಾದೂಷಣೆಯಲ್ಲಿ 
ದಂಡನೆಯು. 
ಹುಡುಗಿಯು ಹೆಂಡತಿಯಾಗುವುದು ಮಂತ್ರಗಳಿಂದ. ಸುಖ, ಧನ, ಪರಿಚರ್ಯೆ 
ಗಳನ್ನು ಸಂಬಳದವಳೂ ಕೊಡಬಹುದು. ದೀರ್ಫಕಾಲದ ವಿವಾಹ ಸಂಸ್ಕಾರದಲ್ಲಿ 
ಸಪ್ತಪದಾ ವಿಧಿಯಲ್ಲಿ ಮಂತ್ರವು ಗೆಳತಿಯಾಗೆಂದು ಹೇಳುವುದರಿಂದ ಆ ಬಳಿಕ 
ವಿಷ್ಛೇದವಿಲ್ಲದ ಸಂಬಂಧ. ಈ ಮೊದಲು ವರನು ಮೃತಪಟ್ಟರೆ, ದೋಷ(ರೋಗುವುಳ್ಳವ 
ನೆಂದು ತಿಳಿದರೆ ಯೋಗ್ಯ ವರನೊಡನೆ ಬೇರೆ ವಿವಾಹ ಮಾಡಬಹುದು. 
ಕೌಟಲ್ಯನು ಬ್ರಾಹ್ಮ ಪ್ರಾಜಾಪತ್ಯ, ಆರ್ಷ ಮತ್ತು ದೈವ ಪದ್ಧತಿಯ ವಿವಾಹಗಳು 
ಪ್ರಾಚೀನವಾದುದು ಎಂದು ಹೇಳುತ್ತಾನೆ. ಅವನ ಪ್ರಕಾರ ಗಾಂಧರ್ವ, ಅಸುರರಾಕ್ಷಸ, 
ಪೈಶಾಚ ವಿವಾಹಗಳು ಸಮಾಜದಲ್ಲಿ ಮನ್ನಣೆ ಹೊಂದಲು ಸಾಧ್ಯ, ಕೌಟಿಲ್ಕನ ಪ್ರಶಿಲೋಮ 
ವಿವಾಹವನ್ನು ಒಪ್ಪುವುದಿಲ್ಲ. | 
ಹಿಂದೂ ವಿವಾಹವು ಉಭಯತರ ಪೈಕಿ ಯಾರಾದರೂ ಒಬ್ಬರ ಸಮಾಜದೊಳಗಿನ 
ಸಾಂಪ್ರದಾಯಿಕ ವಿಧಿಗಳಿಂದ ಇಲ್ಲವೆ ಸಂಸ್ಕಾರಗಳಿಂದ ನೆರವೇರಿಸಲ್ಪಡಬಹುದು. 
ಅಂತಹ ಕ್ರಮ ಅಥವಾ ಸಂಸ್ಕಾರಗಳು ಸಪ್ತಪದಿಯನ್ನು ಒಳ್ಳಗೊಂಡಿದ್ದರೆ ಏಳನೆಯ 
ಹೆಜ್ಜೆ ಇಟ್ಟಾಗ ವಿವಾಹವು 1. 1 ಸಹಾಗುವುದು ಮತ್ತು pe ಗುದ್ದು. 
ರತಿಗಾಗಿ, ಪುತ್ರನಿಗಾಗಿ, ಧರ್ಮಕ್ಕಾಗಿ ಹೀಗೆ ಮೂ: Jes ವಿವಾಹಗಳುಂಟು 
ಎಂದು ಯಾಜ್ಞವಲ್ಯನ ಅಭಿಪ್ರಾಯ. 
ವಿವರಗಳಿಗೆ ನೋಡಿ: ನಿಯೋಗ 
ಚಕಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ್ಮ ತಿ ೮-೨೨೬, ೨೭, ೩-೨೯; ೩೫ 
ದಿ. ನಾಗೇಶ ರಂಗೋ ಕುಲಕರ್ಣಿ (ಅನು) ೨೦೦೭ ಯಜ್ಞಾವಲ್ಕಸ್ಥ ತಿ ವಿವಾಹ ಪ್ರಕರಣ 
ಪುಟ. ೫೫, ೫೯-೬೨ 
ಎಂ. ವಿ. ಕೃಷ್ಣರಾವ್‌ ೧೯೫೩ ಕೌಟಿಲ್ಕ 
ಸಿ. ವೀರಣ್ಣ ೧೯೮೬ ಪ್ರಾಚೀನ ಸಾಹಿತ್ಯ ರಾಜಸತ್ತೆಯ ವೈಭವದ ಕಾಲ 
ಪುಟ. ೯₹೬,೧೩೩,೧೫೫.೧೬೦,೨೦೬,೨೨೮ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /80೭ 


ಹಿ. ವಿ. ಕಾಣೆ ೨೦೦೩ ಧರ್ಮಶಾಸ್ತ್ರದ ಇತಿಹಾಸ ಪುಟ. ೧೫೭ 

ತ್ರೀಕಂಠಯ್ಯ ಕೆ ೧೯೮೩ ವಿಜಯ ನಗರ ಕಾಲದ ಅರಸೊತ್ತಿಗೆಯ ಜನಜೀವನ ಚಿತ್ರಣ ಪುಟ. ೨೮೯ 
ಶೇಷ ನವರತ್ನ ೨೦೦೮ ಯಜುರ್ವೇದ ಪುಟ. ೩೪ 

ಶೇಷ ನವರತ್ನ ೧೯೮೬ ನಾಲ್ಕು ವೇದಗಳು ಪುಟ. ೧೯೩-೨೨೬ 

ಯುಗಯಾತ್ರೀ ಭಾರತೀಯ ಸಂಸ್ಕೃತಿ ೧೯೭೧ ಸಂಪುಟ. ೨ ಪುಟ. ೩೦೧, ೩೦೨. 


೬೬೪. ವಿವಾಹ ನಿಷೇಧಗಳು 

"ವಡ್ಡಾರಾಧನೆ'ಯಲ್ಲಿ ಅಣ್ಣನಿಗೆ ನಿಶ್ಚಯವಾದ ಹೆಣ್ಣನ್ನು ತಮ್ಮನಿಗೆ ಕೊಡಬೇಕೆಂದು 
ನಿರ್ಧರಿಸಿದಾಗ, ಅಣ್ಣನಿಗೆ ನಿಶ್ಚಯವಾದ ಹೆಣ್ಣನ್ನು ತಾನು ಮದುವೆಯಾಗುವುದಿಲ್ಲ 
ಎಂದು ತಮ್ಮನು ಹೇಳುತ್ತಾನೆ. ಅನಂತರ ಆತನ ಅಣ್ಣನು ಅಲ್ಲಿಗೆ ಬಂದಾಗ ಅವನಿಗೆ 
ಆ ಹೆಣ್ಣನ್ನು ಮದುವೆ ಮಾಡಿಕೊಡಬೇಕೆಂದು ಹಿರಿಯರು ಆಲೋಚಿಸುತ್ತಾರೆ. ಆದರೆ, 
ತಮ್ಮನಿಗೆ ನಿಶ್ಚಯವಾದ ಹೆಣ್ಣನ್ನು ತಾನು ಮದುವೆಯಾಗಲಾರೆ ಎಂದು ಅಣ್ಣನು 
ಹೇಳುತ್ತಾನೆ. ಇದರಿಂದ ಮದುವೆಯು ನಿಂತು ಹೋಗುತ್ತದೆ (ಕೇಶವ ಭಟ್ಟ ಟಿ 
(ಅನು) ೧೯೭೬ ಪು. ೪೮) ಅಣ್ಣನ ಹೆಂಡತಿಯು ಮೈದುನನಿಗೆ ಪೂಜನೀಯಳು 
ಮತ್ತು ಮಾತೃಸ್ಥಾನದಲ್ಲಿ ಇರುವವಳು. ಹಾಗೆಯೇ ತಮ್ಮನ ಹೆಂಡತಿಯು ಅಣ್ಣನಿಗೆ 
ಮಗಳ ಸಮಾನಳು ಎನ್ನುವ ನಂಬಿಕೆಯೇ ಈ ರೀತಿಯ ನಿಷೇಧದ ರೂಪದಲ್ಲಿ 
ಕಾಣಿಸಿಕೊಂಡಿರಬೇಕು. ಮುಖ್ಯವಾಗಿ, ಇದು ಬಹುಪತಿತ್ವ ಅಳಿದು ಹೋದ ಅನಂತರದ 
ಬೆಳವಣಿಗೆಯಾಗಿ ರೂಪುಗೊಂಡಿರಬೇಕು. "ರಾಮಾಯಣದಲ್ಲಿ ಈ ರೀತಿಯ ಕಲ್ಪನೆಯಿದೆ. 
ಆದರೆ "ಮಹಾಭಾರತ'ದಲ್ಲಿ ಇದು ಸಮ್ಮತವಾಗಿ ಈ ರೀತಿಯ ನಿಷೇಧವು ಸ್ಪಷ್ಟವಾಗಿ 
ತಲೆದೂರಿತು (ಅದೇ ಪು.೬೮). ಈ ರೀತಿಯ ವಿವಾಹದ ಸಾಧ್ಯತೆಯು ಸೋದರಿಕೆ 
ಸಂಬಂಧದ ಮಾದರಿಯಲ್ಲಿರುತ್ತದೆಂದು ಸಮಾಜ ವಿಜ್ಞಾನಿಗಳು ಒಪ್ಪಿಕೊಳ್ಳುತ್ತಾರೆ (ಅದೇ 
ಪು.೯೧). 

“ಪಂಪ ಭಾರತ'ದಲ್ಲಿ ಭೀಮ ಮತ್ತು ಹಿಡಿಂಬೆಯರ ಮದುವೆ ವಿಚಾರವು ಹೀಗೆ 
ಬರುತ್ತದೆ (ಅನ೦ತರಂಗಾಚಾರ್‌ ಎನ್‌ (ಅನು) ೧೯೭೭ ೩-೮೧ವ) “ಕೊಂತಿಯುಂ 
ಧರ್ಮಪುತ್ರನುಮೀಕೆ ಸಾಮಾನ್ಯ ವನಿತೆಯಲ್ಲಿವಳ್‌ ರಾಕ್ಷಸ ಸ್ತ್ರೀಯೆಂದು 
ಭಾವಿಸಲ್ದೇಡೀಕೆಯಂ ಕೆಯ್ಯೊಳ್ತುದೆ ಕಜ್ಜಮೆ೦ದಾಕೆಗಂ ಭೀಮಸೇನಂಗಂ ಗಂಧರ್ವ 
ವವಾಹಮಂ ಮಾಡಿದೊಡೆ” ಇಲ್ಲಿ ರಾಕ್ಷಸ ಸೀ ಮತ್ತು ಕ್ಷತ್ರಿಯ ಪುರುಪರಿಗೆ ವಿವಾಹವು 
ಸಲ್ಲದು ಎನ್ನುವ ಧ್ವನಿಯು ವ್ಯಕ್ತವಾಗಿದೆ. ವ್ಯಾಸ ಭಾರತದ ಸ್ಪಷ್ಟವಾದ ಉಕ್ತಿಯಿಂದ ಈ 
ವಿಚಾರವು ವ್ಯಕ್ತವಾಗಿದೆ. ಮಹಾಭಾರತದಲ್ಲಿ ಹಿಡಿ೦ಬೆಯು ಕುಂತಿಯಲ್ಲಿ ಹೀಗೆ ಹೇಳುತ್ತಾಳೆ: 
ಕುಲ ಧರ್ಮವನ್ನೂ ಮೀರಿ ನಿನ್ನ ಮಗನನ್ನು ವರಿಸಿರುತ್ತೇನೆ. ಭೀಮನು ನನ್ನನ್ನು 


ಪರಿಗ್ರಹಿಸುವಂತೆ ಹೇಳು. ಕುಲಧರ್ಮವನ್ನು ಮೀರಿದ ವಿವಾಹವು ಸಲ್ಲದು ಎನ್ನುವುದು 
ಇಲ್ಲಿಯ ಭಾವವಾಗಿದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೬೦೮ 


ಬೇರೆ ಬೇರೆ ಮತಗಳಿಗೆ ಸೇರಿದವರು ಮದುವೆಯಾಗಬಾರದು ಎನ್ನುವ ನಿಷೇಧವು 
ಇಲ್ಲಿ ವ್ಯಕ್ತವಾಗಿದೆ. ಇದು ಧಾರ್ಮಿಕತೆಯ ಬಗೆಗಿನ ಕುರುಡು ಹುಟ್ಟರುವುದಾಗಿದೆ. 
೧೯೭೬ರಲ್ಲಿ ಹಿಂದೂ ವಿವಾಹ ಕಾಯಿದೆ ತಿದ್ದುಪಡಿ ಮಾಡಲಾಯಿತು. ಇದರಲ್ಲಿ 
ನಿಷೇಧಿತ ಸಂಬಂಧಗಳ ಕುರಿತು ಹೇಳಲಾಗಿದೆ: ೧. ಒಂದೊಮ್ಮೆ ಒಂದು ಇನ್ನೊಂದು 
ಪಕ್ಷದ ಪಿತ್ಕವಂಶೀಯ ಪೂರ್ವಜರಾಗಿದ್ದಾರೆ. ೨. ಒಂದೊಮ್ಮೆ ಒಂದು ಪಕ್ಷ ಇನ್ನೊಂದು 
ಪಕ್ಷದ ಪಿತೃವಂಶೀಯ ಪೂರ್ವಜನ ಅಥವಾ ಪಿತೃವಂ೦ಶಜನ ಪತ್ನಿ ಅಥವಾ 
ಪತಿಯಾಗಿದ್ದರೆ ಒಂದೊಮ್ಮೆ ಒಂದು ಪಕ್ಷವು ಇನ್ನೊಂದು ಪಕ್ಷದ ಸಹೋದರ ಅಥವ 
ತಂದೆಯ ಅಥವಾ ತಾಯಿಯ ಸಹೋದರನ ಅಥವಾ ತಂದೆಯ ಅಥವಾ ತಾಯಿಯ 
ಸೋದರನ ಅಥವಾ ಅಜ್ಜನ ಅಥವಾ ಅಜ್ಜನ ಸಹೋದರನ ಪತ್ನಿಯಾಗಿದ್ದರೆ ಫಾ 
ಒಂದೊಮ್ಮೆ ಉಭಯತರು ಸೋದರನ ಮತ್ತು ಸೋದರಿಯಾಗಿದ್ದರೆ ಸೋದರಮಾವ 
ಅಥವಾ ಸೋದರಸೊಸೆಯಾಗಿದ್ದರೆ ಸೋದರ ಅತ್ತೆ ಅಥವಾ ಸೋದರಳಿಯನಾಗಿದ್ದರೆ 
ಅಥವಾ ಸಹೋದರನ ಅಥವಾ ಸಹೋದರಿಯ ಮಕ್ಕಳಾಗಿದ್ದರೆ ಅಥವಾ ಇಬ್ಬರು 
ಸಹೋದರರ ಅಥವಾ ಸಹೋದರಿಯ ಮಕ್ಕಳಾಗಿದ್ದರೆ ಹಾಗೂ ೧. ಪೂರ್ಣರಕ್ತದಂತೆ 
ಅರ್ಥರಕ್ತ ಮತ್ತು ಏಕೋದರ ಧಕ್‌: ಅನೌರಸ ರಕ್ತಸಂಬಂಧ ೩. ದತ್ತಕದಿಂದ 
ಹಾಗೂ ರಕ್ತದಿಂದ ಸಂಬಂಧ. 
ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದರಲ್ಲಿ ಕ್ರಮಶಃ ಮೊದಲನೆಯವರಿಗೆ ಅನಂತರ 
ಜಾತಿಯ ಎಲ್ಲ ಸ್ತ್ರೀಯರು ವಿವಾಹಯೋಗ್ಯರು. 
ಪ್ರಥಮ ವಿವಾಹದಲ್ಲಿ ಶೂದ್ರ ಸ್ತ್ರೀಯನ್ನು ಬಿಡಬೇಕು. ಸವರ್ಣ ಸ್ತ್ರೀಯು ಸರ್ವಥಾ 
ಸಿಗದಿದ್ದರೂ ಈವರೆಗೆ ಅನ್ಯವರ್ಣದ ಸ್ತ್ರೀಯನ್ನು ಮದುವೆಯಾದ ಉದಾಹರಣೆ 
ಇಲ್ಲ ಎಂದು ಮನು ಹೇಳುತ್ತಾನೆ. 
ವಿವರಗಳಿಗೆ ನೋಡಿ: ಕಪಾಡಿಯಾ .ಕೆ.ಎಂ (ಮೂಲ) ಮಹೇಶ್ವರಪ್ಪ (ಅನು) ೧೯೭೮ 
ಭಾರತದಲ್ಲಿ ವಿವಾಹ ಮತ್ತು ಕುಟುಂಬ ಪುಟ. ೭೧ 
ರಾಮೇಶ್ವರಾವಧಾನಿ (ಸಂ) ೧೯೭೨-೭೬ ಮಹಾಭಾರತ (ಸಂಪುಟ-೧-೧೧) ಪುಟ. ೧೦೨೨ 
ಚಕಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ್ಮೃ ತಿ ೩-೧೩; ೧೪. 


೬೬೫. ವೀರಗಲ್ಲುಗಳು 

ವೀರಗಲ್ಲುಗಳು ಸಾಮಾನ್ಯ ರೀತಿಯಾದವಲ್ಲ. ಯುದ್ಧದಲ್ಲಿ ಮಡಿದ ವೀರನ 
ನೆನಪಿಗಾಗಿ ವೀರಗಲ್ಲುಗಳನ್ನು ನೆಡುತ್ತಾರೆ. 

ಹೋರಾಟದಲ್ಲಿ ಮಡಿದ ವೀರನ ಸ್ಮಾರಕವಾಗಿ ನೆಟ್ಟಕಲ್ಲುಗಳನ್ನು ವೀರಗಲ್ಲುಗಳು 
ಎಂಬುದಾಗಿ ಕರೆಯುತ್ತಾರೆ. ಈ ವೀರಗಲ್ಲುಗಳು ಬರಹವನ್ನು ಮಾತ್ರವಲ್ಲದೆ ಶಿಲ್ಪದ 
ವಿವರಗಳನ್ನೂ ಹೊಂದಿರುತ್ತವೆ. ಅಂದರೆ, ಶಾಸನ ಮತ್ತು ಶಿಲ್ಪ, ಆ ವೀರಗಲ್ಲು 
ಯಾವ ವೀರನ ಸ್ಮಾರಕವಾಗಿದೆಯೋ ಆ ವೀರನ ಪರಾಕ್ರಮವನ್ನು ಸಾರುವಂತಹವೇ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /80೯ 


ಆಗಿರುತ್ತವೆ. ವೀರಗಲ್ಲುಗಳ ರಚನಾಕ್ರಮವು ಬಹುಮಟ್ಟಿಗೆ ದಾನಶಾಸನಗಳ 
ರಚನಾಕ್ರಮವನ್ನೇ ಅನುಸರಿಸುತ್ತವೆ. ವೀರತ್ವದ ಪ್ರತಿಪಾದನೆ ಮುಖ್ಯ 

ವೀರಗಲ್ಲುಗಳ ಪಾಠದ ಮುಖ್ಯ ಲಕ್ಷಣವೆಂದರೆ ಅದು ತನ್ನ ಗಮನವನ್ನು 
ಮುಖ್ಯವಾಗಿ ವೀರನ ಬಗ್ಗೆ ಮತ್ತು ವೀರತನದ ಬಗ್ಗೆ ಒಲವನ್ನು ಹೊಂದಿರುವುದೇ 
ಆಗಿದೆ. ವೀರಗಲ್ಲುಗಳಲ್ಲಿ ಪ್ರಾರ್ಥನಾ ಶ್ಲೋಕಗಳ ಜೊತೆಗೇ ಅಥವಾ ಶಾಸನದ 
ಆರಂಭದಲ್ಲಿಯೇ ವೀರತನವನ್ನು ಸಾರುವ ಈ ಶ್ಲೋಕಗಳು ಉದ್ದತವಾಗಿರುವುದುಂಟು. 

ದ್ವಾವಿಮೌ ಪುರುಷೌಲೋಕೇ ಸೂರ್ಯಮಂಡಲ ಬೇದಿನೌ 

ಪರಿವ್ರಾಡ್ಕೋಗ ಯುಕ್ತಾಶ್ವ ರಣೇಚ ಅಭಿಮುಖೇಹತಃ 

ಅ೦ದರೆ, ಈ ಲೋಕದಲ್ಲಿ ಇಬ್ಬರು ಮಾತ್ರ ಸೂರ್ಯ ಮ೦ಡಲವನ್ನು ಬೇಧಿಸಿಕೊ೦ಡು 
ಹೋಗುವ ಶಕ್ತಿಯುಳ್ಳವರಾಗಿದ್ದಾರಂತೆ. ಅವರು ಯಾರೆಂದರೆ ಸಾಧನೆಯನ್ನು ಮಾಡಿ 
ಸಿದ್ಧಿ ಪಡೆದವನು ಒಬ್ಬನಾದರೆ, ಯುದ್ಧರಂಗದಲ್ಲಿ ಅಸಾಧಾರಣ ಪರಾಕ್ರಮವನ್ನು 
ಮೆರೆದು ಮಡಿದವನು ಮತ್ತೊಬ್ಬನಂತೆ. ವೀರ ಮೌಲ್ಯವನ್ನು ಇದು ಸೂಚಿಸುತ್ತದೆ. 

ವೀರಗಲ್ಲುಗಳಲ್ಲಿ ಹೋರಾಡಿದ ವೀರನ ಸ್ತುತಿಯಿರುತ್ತದೆ. ಅವನು ಎಷ್ಟು 
ಶೌರ್ಯವಂತನಾಗಿದ್ದ ಎಂಬುದನ್ನು ವೀರಗಲ್ಲುಗಳು ತಿಳಿಯಪಡಿಸುತ್ತವೆ. ವೀರಗಲ್ಲುಗಳಲ್ಲಿ 
ಶೌರ್ಯ, ವೀರರ ಪರಾಕ್ರಮಗಳನ್ನು ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸುವುದನ್ನು ನಾವು 
ಕಾಣಬಹುದು. 

ವೀರಗಲ್ಲುಗಳನ್ನು ಹೋರಾಟದ ದೃಷ್ಟಿಯಿ೦ದ ಈ ಕೆಳಕಂಡಂತೆ ವಿಂಗಡಿಸುವುದು 
ಸೂಕ್ತವೆಂದು ತೋರುತ್ತದೆ. 

ಯುದ್ಧದಲ್ಲಿ ಮಡಿದ ವೀರರ ವೀರಗಲ್ಲುಗಳು. ತುರುಗಾಳಗ ಅಂದರೆ, ಗೋಗ್ರಹಣ 
ದಲ್ಲಿ ಮಡಿದ ವೀರರ ವೀರಗಲ್ಲುಗಳು. 

ಬೇಟೆಯಲ್ಲಿ ಮಡಿದ ವೀರರ ವೀರಗಲ್ಲುಗಳು. ಹೆ೦ಗಸರ ಮಾನಭಂಗ ಪ ಪ್ರಸಂಗ 
ಗಳಲ್ಲಿ, ಹೋರಾಡಿ ಮಡಿದ ವೀರರ ವೀರಗಲ್ಲುಗಳು. ಊರಳಿವಿನಲ್ಲಿ ಮಡಿದ ವೀರರ 
ವೀರಗಲ್ಲುಗಳು. ಕಳ್ಳರು ಮತ್ತು ದಾರಿಗಳ್ಳರೊಡನೆ ಹೋರಾಡಿ ಮಡಿದ ವೀರರ 
ವೀರಗಲ್ಲುಗಳು. ಸೀಮಾಸಂಬಂಧದಲ್ಲಿ ಮಡಿದ ವೀರರ ವೀರಗಲ್ಲುಗಳು. ಎಂಬುದಾಗಿ 
ಏಳು ಗುಂಪುಗಳಾಗಿ ವಿಂಗಡಿಸುವುದು ಸೂಕ್ತ. ರಾಜ್ಯ ವಿಸ್ತರಣೆಗಾಗಿಯೋ, ವ್ಯಕ್ತಿ 
ಮಾತ್ಸರ್ಯದಿಂದಲೋ ಅರಸರಲ್ಲಿ ಯುದ್ಧಗಳು ನಡೆಯುತ್ತಿದ್ದುವು. ಇಂಥ ಹೋರಾಟಗಳಲ್ಲಿ 
ಸೈನಕರದೇ ಮಹತ್ವದ ಪಾತ್ರವಾಗಿತು' ಒ೦ದು ರೀತಿಯಲ್ಲಿ ಹೇಳುವುದಾದರೆ ಎರಡು 
ಕಡೆಯ ಸೈನಿಕರ ಸೊಲು ಗೆಲುವುಗಳೇ ಅರಸರ ಸೋಲು ಗೆಲುವುಗಳಾಗಿದ್ದವು. 
ತಮ್ಮ ಜಾ? ಹೋರಾಡಿ ಮಡಿದ ವೀರನ ಸೇವೆಯನ್ನು ಮೆಚ್ಚಿ ಅವನ ವೀರತನವನ್ನು 
ಹೊಗಳುವ ಸ್ಮಾರಕಶಿಲೆಗಳನ್ನು ಅರಸರೋ ಅಥವಾ ಹಿತ ಕೈಕೆಳಗಿನ ಅಭಾ 2 
ಹಾಕಿಸುತ್ತಿದ್ದರು. ಇದೇ ಸ್ಮಾರಕಗಳಲ್ಲಿ ವೀರನ ಮನೆಯವರಿಗೆ 'ದತಿ ಬಿಟ್ಟ ವಿಷಯವನ್ನು 
ಬರೆಯಿಸುತ್ತಿದ್ದರು. ಆದ್ದರಿಂದ ವೀರಗಲ್ಲುಗಳು ಒಂದು ರೀತಿ ದಾನ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೧೦ 


ಆಗುತ್ತವೆ, ಸ್ಮಾರಕ ಶಿಲೆಗಳೂ ಆಗುತ್ತವೆ. ಇದು ಸ್ಮಾರಕವೆಂಬುದನ್ನು ಮರೆಯಬಾರದು. 

ವೀರಗಲ್ಲುಗಳು ಮೇಲೆ ಹೇಳಲಾಗಿರುವಂತೆ ಬೇರೆ ಬೇರೆ ಎಧದಲ್ಲಿರುತ್ತದೆ. 

ಮಧ್ಯಕಾಲೀನ ಗ್ರಾಮಗಳಲ್ಲಿ ಅಸಂಖ್ಯಾತ ವೀರಗಲ್ಲುಗಳನ್ನು ಕಾಣಬಹುದಿತ್ತು. 
ಇವೆಲ್ಲಾ ಸಾಮಾನ್ಯವಾಗಿ ಕದನಗಳಲ್ಲಿ ಮರಣ ಹೊಂದಿದ ವೀರರ ಸ್ಮಾರಕಗಳಾಗಿದ್ದವು. 
ಸಾಮಾನ್ಯವಾಗಿ ಈ ಕದನಗಳಲ್ಲಿ ಸ್ಥ ಳೀಯವಾಗಿ ದನಗಳಿಗೋಸ್ಕರ ನಡೆದಂತಹ 
ಕದನಗಳಾಗಿದ್ದವು, ಈ ಯೋಧರ ಸ್ಥಾನ-ಮಾನ, ಸಾಧಾರಣ ಹಳ್ಳಿಗನಿಗಿಂತ 
ಮೇಲ್ಮಟ್ಟದ್ದಾಗಿತ್ತು ಹಿಂದಿನ ಕಾಲದಲ್ಲಿ ಪ್ರಾದೇಶಿಕ ರಕ್ಷಣೆಗೆ೦ದೇ ನೇಮಿಸಿದ್ದ ಗುಲ್ಲಗಳು 
ರಕ್ಷಿತವಾದ ಹಳ್ಳಿಗಳ ರಕ್ಷಣೆಯನ್ನು ಮಾಡುತ್ತಿದ್ದವು. ವಿವಿಧ ಹಳ್ಳಿಗಳಲ್ಲಿ ಚದುರಿಕೊಂಡಿದ್ದ 
ಒ೦ದು ನಿರ್ದಿಷ್ಟ ಗುಂಪಿನ ಜನರಿಗೆ ಶಸ್ತ್ರ ಧರಿಸುವ ಆಧಿಕಾರವನ್ನು ವಹಿಸಿಕೊಡಲಾಯ್ತ್ವು 
ಕರೆ ಬ೦ದ ತಕ್ಷಣ ರಕ್ಷಣೆಗೆ ಧಾವಿಸುವುದು ಅವರ ಕರ್ತವ್ಯವಾಗಿತ್ತು ತಮ್ಮ ದೊರೆಯ 
ಶ್ರೇಯಸ್ಸಿಗಾಗಿ, ದೇವರ ವಿಗ್ರಹವೊ೦ದರ ಮುಂದೆ ತಮ್ಮ ತಲೆಯನ್ನು ಕತ್ತರಿಸಿಕೊಂಡ 
ಗಂಗ ಸಾಮಂತರ ಪ್ರಶಂಸೆಯನ್ನು ಹಲವಾರು ಶಾಸನಗಳಲ್ಲಿ ಕಾಣಬಹುದು. ದೊರೆಯ 
ಪಾರ್ಥಿವ ಶರೀರದೊಡನೆ ಭಸ್ಮವಾಗಬೇಕೆಂದು ೧೩ನೇ ಶತಮಾನದ ಪಾಂಡ್ಯ 
ಸಾಮಂತರು ದೊರೆಯ ಚಿತೆಗೇ ಹಾರುತ್ತಿದ್ದರು ಎಮದು ಮಾರ್ಕೋಪೋಲೋ 
ವರದಿ ಮಾಡಿದ್ದಾನೆ. ಇದು ಭಕ್ತಿಯ ಮನಃಸ್ಥಿತಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ. 
ಅಮಾನುಷ ಎನಿಸಬಹುದಾದ ಇಂತಹ ಸ್ವಾಮಿನಿಷ್ಠೆಯನ್ನು ಕಿರಾತ ಬುಡಕಟ್ಟಿನ 
ಮುಖಂಡನು, ತನ್ನ ಹಿಂಬಾಲಕರಿಂದ ತೀರಾ ಅಸಾಧಾರಣವಾದ ಕೆಲವು ಸಂದರ್ಭ 
ಗಳನ್ನು ಬಿಟ್ಟರೆ ಉಳಿದಂತೆ ನಿರೀಕ್ಷಿಸಲು ಸಾಧ್ಯವಿರಲಿಲ್ಲ. 

ವೀರ ಸ್ಮಾರಕವು ವೀರಗಲ್ಲು ಎಂಬ ಹೆಸರಲ್ಲಿಯೂ ಕಾಣಸಿಗುತ್ತದೆ. ಹೆಸರೇ 
ಸೂಚಿಸುವಂತೆ ಇದು ವೀರರ ಸ್ಮಾರಕಗಳಾಗಿವೆ. 

ವಿವರಗಳಿಗೆ ನೋಡಿ: ಆರ್‌. ಶೇಷಶಾಸ್ತಿ ೨೦೦೫ ಶಾಸನ ಪರಿಚಯ ಪುಟ. ೫೬-೫೭ 


೬೬೬. ವೀರಜನನಿ 

ಪಲರಿರ್ದು ಕಾದಿದರ್‌ ಮೆ 

ಯ್ಗಲಿಗಳ್‌ ನಿನ್ನೊಂದು ಮೆಯ್ಯೊಳಂ ತವೆ ಕೊಂದಯ್‌ । 

ಪಲರಂ ನಿನ್ನ ಪೆತ್ತಳ್‌ 

ಮೊಲೆವೆತ್ತಳೆ ವೀರಜನನಿವೆಸರಂ ಪೆತ್ತಳ್‌ ॥ 

(ಸಾಹಸಭೀಮ ವಿಜಯಂ ೪-೫೬) 

ಅಭಿಮನ್ಯುವಿನ ಕುರಿತು ಹೇಳುತ್ತಾ ನಿನ್ನನ್ನು ಹಡೆದವಳು ಕೇವಲ ಮೊಲೆವೆತ್ತ 
ಹೆಣ್ಣಲ್ಲ. ವೀರಜನನಿವೆಸರಂ ಪೆತ್ತಳ್‌ ಎಂದು ಕೌರವನು ಅಭಿಮನ್ಯು ಹೆಣವನ್ನು 
ನೋಡಿ ಹೇಳುತ್ತಾನೆ. ವೀರನಾದ ಮಗುವನ್ನು ಹೆತ್ತವಳು ವೀರ ಜನನಿಯೆಂಬ 
ಹೆಸರನ್ನು ಪಡೆಯುತ್ತಾಳೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೧೧ 


ರನ್ನನ "ಅಜಿತ ತೀರ್ಥಂಕರ ಪುರಾಣ' ಕೃತಿಯಲ್ಲಿ ತಾಯನವು ಪಾ ಪಾವನವಾದುದು 
ಎನ್ನುವ ಸೂಟು, ವ್ಯಕ್ತವಾಗಿದೆ. (೬-೪) ಜಂ “ಗದಾಯುದ್ಧ'ದಲ್ಲಿಯೂ ವೀರ 
ಜನ (1 ಹೆಮ್ಮೆಯ ಸಂಗತಿ ಎ೦ಬ ವಿಚಾರವು ಬರುತ್ತದೆ. (೪-೫೬) 
ಹತ್ತನೇ ಶತಮಾನದ ವೀರಯುಗಕ್ಕೆ ಸಂಬಂಧಿಸಿದಂತೆ ಈ ರೀತಿಯ ಆಶಯವು 
ಹುಟಿಕೊಂಡಿರಬೇಕು. 

"ಹತ್ತನೆಯ ಶತಮಾನದ ವೀರಯುಗದ ಸಂದರ್ಭದಲ್ಲಿ ಶೂರನಾದವನಿಗೆ 
ಸಮಾಜದಲ್ಲಿ ಅಪಾರ ಗೌರವವಿದ್ದಿತ್ತು “ಆಯುಧಯುಕ್ತನಂ ಮೆಚ್ಚದರಾರ್‌” ಎಂದಿದೆ 
ಕವಿರಾಜಮಾರ್ಗ. ವೀರನನ್ನು ಪೋಷಿಸಿಕೊಂಡು ಬರುವುದು ತಮ್ಮ ಕರ್ತವ್ಯವೆಂದು 
ಜನರು ಭಾವಿಸಿದ್ದರು. ಅತಿಮಬೆಯಂತಹ ಸ್ತ್ರೀಯರು ಯುದ್ಧ ವೀರರನ್ನು ಸಾಕುತ್ತಿದ್ದರು. 
ಕೀರ್ತಿಸುತ್ತಿದ್ದರೆಂದು ತಿಳಿಯುತ್ತದೆ. ವೀರಕ್ವವು ದೈವತ್ವದ "ಮಟ್ಟಕ್ಕೇರಿತು. ಸ್ತ್ರೀಯರೂ 
ವೀರಜನನಿ 'ವೀರಮಡದಿ ಎಂದು ಕರೆಯಿಸಿಕೊಳ್ಳಲು ಇಷ್ಟ ಪಡುತ್ತಿದ್ದ ಕಾಲವದು. 
ವೀರ ಮಕ್ಕಳಿಗಾಗಿ ಹಂಬಲಿಸುತ್ತಿದ್ದ ಮಾತೆಯರಿದ್ದಿದ್ದರು. 

“ನಿನ್ನಂ ಪೆತ್ತಳ್‌ ಮೊಲೆವೆತ್ತಳೆ. ವೀರಜನನಿವೆಸರಂ ಪೆತ್ತಳ್‌” 

ಎಂದು ಜನರಿಂದ ಹೊಗಳಿಸಿಕೊಳ್ಳುವ ಇಚ್ಛೆ ಆ ಕಾಲದ ಸ್ತೀಯರಲ್ಲಿ ಪ್ರಬಲವಾಗಿತ್ತು. 

ತಾಯ್ತನವು ಸಾರ್ಥಕವಾಗುವುದು ವೀರಪುತ್ರರನ್ನು ಪಡೆಯುವಲ್ಲಿ ಎನ್ನುವುದು 
ಇದೇ ಕೃತಿಯಲ್ಲಿ ಪ್ರತಿಪಾದಿತವಾಗಿದೆ. ವಿಕ್ರಮಾರ್ಜುನ ವಿಜಯ (೧-೧೧೭) ಇದು 
ವೀರಯುಗವನ್ನು ಸಂಕೇತಿಸುತ್ತದೆ. ಮಾತೃತ್ವದ ತೀವ್ರ ಹಂಬಲದ ಕುರಿತಂತೆ ಪಂಪನು 
“ಕಾಂತೆ ಸುತ ಭ್ರಾಂತೆ' (೧-೧೨೩) ಎನ್ನುವ ಪದವನ್ನು ಬಳಸಿದ್ದು, ಇದು ಆ ಕಾಲದ 
ಒಟ್ಟು ಹಿನ್ನೆಲೆಯನ್ನು ಸೂಚಿಸುತ್ತದೆ. ಹಾಗೆಯೇ ಕುಂತಿಯು, "ಕುಡುರಿಪು ತಂತ್ರ 
ಕ್ಷಯಕರನ ನೆನಗೆ ಹಿತನಂ ಸುತನಂ' (೧-೧೨೪) ಎಂದು ಹೇಳುವಲ್ಲಿ ಆ ಕಾಲದ 
ಸಾಮಾಜಿಕ ಚಿತ್ರವನ್ನು ಸೂಚಿಸುತ್ತದೆ. ಹತ್ತನೆಯ ಶತಮಾನದಲ್ಲಿನ ರಾಜಕೀಯ 
ವ್ಯವಸ್ಥೆಯಲ್ಲಿ ವೀರತ್ವ pe ಮೌಲ್ಯವಾಗಿತ್ತು. ಜೊತೆಗೆ ಇದು ಆಸ್ತಿ, ಕುಟುಂಬ, 
1 ಪಧಾನ ವ್ಯವಸ್ಥೆಯ ಮೌಲ್ಯಗಳನ್ನೂ ಹೊಂದಿದೆ. ಹಿರಿಯ ಗಂಡು ಮಕ್ಕಳಿಗೆ 
ಪಟ್ಟ ಎನ್ನು ವುದು ವ ರೀತಿಯ ವಸ್ಥೆ ಯ ಮುಖ್ಯ ಅಂಶ. ಆದ್ದರಿಂದಲೇ ಐ 
ಬಾಜ ವ್ಯವಸ್ಥೆಯು ಹೆಣ್ಣಿನ ತಾಯ್ಯನಕ್ಕೆ ಒತ್ತು "ಕೊಡುತ್ತದೆ 

ಜನ ಯಾವುದನ್ನು ಪಾರಮಾರ್ಥಿಕದೃಷ್ಟಿಯಿಂದ ಶ್ರೇಷ್ಠವಾದುದೆಂದು ಭಾವಿಸಿದ್ದರೋ 
ಅದಕ್ಕೆ ಸಮಾನವಾದುದು ಈ ಯುದ್ಧದಲ್ಲಿ ಮಡಿಯುವುದು, ಎಂಬುದಾಗಿ ನಮ್ಮ ಜನ 
ನಂಬಿದ್ದರೆಂದು ಇದರಿಂದ ತಿಳಿಯಬಹುದಾಗಿದೆ. ಈ ಕಾರಣದಿಂದಲೇ ವೀರಸ್ಪರ್ಗದ 
ಕಲ್ಪನೆ ಹುಟ್ಟಿಕೊಂಡದ್ದು. ವೀರಮರಣವನ್ನು ಪಡೆಯುವುದು ವೀರನಿಗೆ ಮಾತ್ರವಲ್ಲ ; 
ಆತನ ತಾಯಿಗೂ ಹೆಮ್ಮೆಯ ಸಂಗತಿಯಾಗಿತ್ತು. 


ಏವರಗಳಿಗೆ ನೋಡಿ: ಡಾ. ಆರ್‌, ಶೇಷ ಶಾಸ್ತಿ ೨೦೦೪ ಕರ್ನಾಟಕದ ವೀರಗಲ್ಲುಗಳು ಪುಟ. ೪೩. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೬೧೨ 


೬೬೭. ವೀರಮರಣ 

ಜಿತೇನ ಲಭ್ಯತೇ ಲಕ್ಕೀ ಮೃತೇನಾಪಿ ಸುರಾಂಗನಾ 

ಕ್ಷಣ ವಿಧ್ವಂಸಿನಿ ಕಾಯೇ ಕಾ ಚಿಂತಾ ಮರಣೇ ರಣೇ 

ಇದು ವೀರಯುಗದ ಮಾತೂ ಹೌದು. ಕರ್ನಾಟಕದ ಅನೇಕ ವೀರಗಲ್ಲುಗಳು 
ಇದಕ್ಕೆ ಸಾಕ್ಷಿಯಾಗಿವೆ. ಕ್ಷಣಮಾತ್ರದಲ್ಲಿ ಸಾಯುವ ಈ ದೇಹವನ್ನು ಯುದ್ಧದಲ್ಲಿ 
ಕಳದುಕೊ೦ಡರೆ ಯಾಕೆ ಚಿಂತಿಸಬೇಕು ಎಂಬುದು ಧ್ಯೇಯವಾಕ್ಯ ಯುದ್ದದಲ್ಲಿ 
ಸಾಯುವುದಕ್ಕೆ ಚಿಂತಿಸಬಾರದು ಎಂಬುದು ಇದರ ಆಶಯವಾಗಿದೆ. 


೬೬೮. ವೀರಶೈವ ಧರ್ಮ 

ಮೊಹೆಂಜೊದಾರೊ ಮತ್ತು ಹರಪ್ಪಗಳ ಈಚಿನ ಸಂಶೋಧನೆಗಳಿಂದ ಸಿಂಧೂ 
ನದಿಯ ಕೊಳ್ಳದ ಪ್ರದೇಶದಲ್ಲಿ ಊರ್ಜಿತ ಸ್ಥಿತಿಯಲ್ಲಿದ್ದ ಒಂದು ಜನಾಂಗದಲ್ಲಿ 
ನಾಗರಿಕತೆಯು ಬಹಳ ಮುಂದುವರೆದಿದ್ದಿತೆಂದು ಸಿದ್ದವಾಗಿರುತ್ತದೆ. ಕ್ರಿಶ.ಪೂರ್ವದ 
೩೦೦೦ ವರ್ಷಗಳ ಹಿಂದೆ ರೂಢವಾಗಿದ್ದ ಆ ಕಂಚಿನಯುಗದಲ್ಲಿಯ ಸಿಂಧೂನದಿಯ 
ಕೊಳ್ಳದ ಈ ಜನಾಂಗಕ್ಕೆ ಬಹಳ ಉನ್ನತವಾದ ಸಂಸ್ಕೃತಿಯೂ ಇತ್ತು: ಮತ್ತು ಈ 
ಸಂಸ್ಕೃತಿಯ ಮೇಲೆ ಭಾರತದೇಶದ ಆರ್ಯಜನಾಂಗದ ಪ್ರಭಾವದ ಗುರುತು ಎಷ್ಟೂ 
ಇದ್ದಿಲ್ಲ ಎಂಬ ಅಂಶವನ್ನು ಆ ಸಂಶೋಧನೆಗಳು ವ್ಯಕ್ತಗೊಳಿಸುತ್ತವೆ. ಸರ್‌ ಜಾನ್‌ 
ಮಾರ್ಶಲ್‌ ಅವರು "ಮೊಹೆಂಜೊದಾರೊ ಮತ್ತು ಸೈಂಧವ ಸಂಸ್ಕೃತಿ' ಎಂಬ ಹೆಸರಿನ 
ತಮ್ಮ ಗ್ರಂಥದಲ್ಲಿ ಈ ಜನಾಂಗವು ಅನುಸರಿಸುತ್ತಿದ್ದ ಧರ್ಮವನ್ನು ಕುರಿತು ಬರೆಯುವಾಗ 
ಅದಕ್ಕಾಗಿ ಸಮಗ್ರವಾದ ಒಂದು ಅಧ್ಯಾಯವನ್ನೇ ಮೀಸಲಾಗಿರಿಸಿದ್ದಾರೆ. ಅದರಲ್ಲಿ 
ಅವರು ಈ ಜನಾಂಗವು ಒಂದು ಸ್ತೀದೇವತೆ - ಶಕ್ತಿಮಾತೆಯನ್ನೂ ಮತ್ತು ಒಬ್ಬ 
ಪುರುಷದೇವತೆ ಶಿವನನ್ನೂ ಪೂಜಿಸುತ್ತಿದ್ದರೆಂದು ನಿರ್ಣಯಿಸಿದ್ದಾರೆ. ಆ ಪ್ರದೇಶದ 
ವಿವಿಧ ಭಾಗಗಳಲ್ಲಿ ಕಂಡುಹಿಡಿದ ನುದ್ರೆ ಮೂರ್ತಿ ಕೆತ್ತನೆ ಹಾಗೂ ಇನ್ನಿತರ ಚಿಹ್ನೆಗಳಲ್ಲಿ 
ಕಾಣುವ ಪುರುಷದೇವತೆಯನ್ನು "ಶಿವ' ಎಂದು ಗುರುತಿಸಲಾಗಿದೆ: ಯಾಕೆಂದರೆ 
ಶಿವನಿಗಿರುವ ವಿಶಿಷ್ಟವಾದ ಮೂರು ಕಣ್ಣುಗಳು ಈ ದೇವತೆಗೆ ಇರುತ್ತವೆ. ಈ ಶಿವನು 
ಒಬ್ಬ ಮಹಾಯೋಗಿ ಎಂದೂ ಗಣಿಸಲಾಗಿದೆ. ಈ ಜನರು ಲಿ೦ಗ ಸೂರ್ಯ ಪ್ರಾಣಿ 
ವೃಕ್ಷ ಇತ್ಯಾದಿಗಳನ್ನು ಪೂಜಿಸುತ್ತಿದ್ದರೆಂದೂ ಮಾರ್ಶಲ್‌ ಅವರು ತಿಳಿಸುತ್ತಾರೆ. “ಸಿಂಧೂ 
ನದಿಯ ಜನಾಂಗದ ಧರ್ಮದಲ್ಲಿ ಇನ್ನುಳಿದ ದೇಶಗಳಲ್ಲಿಯ ಧರ್ಮ ತತ್ವಗಳಿಗೆ 
ಸಮಾನವಾದ ಅನೇಕ ಅಂಶಗಳು ಇರುತ್ತವೆ. ಈ ಮಾತು ಇತಿಹಾಸ ಪೂರ್ವದ 
ಮತ್ತು ಇತಿಹಾಸ ಕಾಲದ ಅನೇಕ ಧರ್ಮಗಳ ವಿಷಯದಲ್ಲಿಯೂ ಸತ್ಕವಾಗಿರುತ್ತದೆ. 
ಒಟ್ಟಾರೆ, ಅವರ ಧರ್ಮವು ವೈಶಿಷ್ಟಪೂರ್ಣವಾದ ಭಾರತೀಯ ಧರ್ಮವಾಗಿದೆ. 
ಇಂದು ಪ್ರಚಾರದಲ್ಲಿರುವ ಹಿಂದೂಧರ್ಮಕ್ಕೆ ಇಲ್ಲವೆ ಪ್ರಾಕೃತಿಕವಸ್ತು ಪೂಜೆಗೆ ಹೊಂದಿಕೆ 
ಯಾಗುವ ಹಿಂದೂ ಧರ್ಮದ ಆ ಸ್ವರೂಪಕ್ಕೆ ಅದು ಬಹಳ ಅಭ್ಯಂತರವಾಗಿರುವುದಿಲ್ಲ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /&೬೧೬೩ 


ಅಥವಾ ಈಗಲೂ ಜನಸಾಮಾನ್ಕರ ಪೂಜೆಯಲ್ಲಿ ಅತಿಶಯವಾದ ಪ್ರಭಾವವನ್ನು 

ಬೀರಿರುವ ಶೈವ ಮತ್ತು ಶಾಕ್ತ ಮತಗಳ ತತ್ವಗಳಿಗೆ ಅದರ ತತ್ವಗಳು ಬಹಳ 

ಭಿನ್ನವಾಗಿರುವುದಿಲ್ಲ” - ಎಂದು ಸರ್‌ ಜಾನ್‌ ಮಾರ್ಶಲ್‌ ಅವರು ಸೈಂಧವ ಜನಾಂಗದ 

ಧರ್ಮದ ಬಗೆಗೆ ಅಭಿಪ್ರಾಯ ಪಡುತ್ತಾರೆ. ಶೈವ ಧರ್ಮದ ಟೀಕೆ ಅನೇಕ ಕಾವ್ಯಗಳಲ್ಲಯೂ 
ಬಂದಿರುವುದು ಗಮನಾರ್ಹ. 

ವಿವರಗಳಿಗೆ ನೋಡಿ: ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ 

ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಪುಟ. ೪೦೩ 


೬೬೯. ವೇಷಭೂಷಣ 

ಕುಲಿಶಿಯ ತೋಳಳೊಳಮುರ 

ಸ್ಥಲದೊಳ್‌ ಕರತಲದೊಳೆಸೆವ ಮಣಿಬಂಧದೊಳಂ೦ | 

ಗುಲಿಯೊಳ್‌ ನಖದೊಳ್‌ ನರ್ತನ 

ವಿಲಾಸಮಂ ಮೆಅ*ದರಿಂದಸೌಂದರಿಯರ್ಕಳ್‌ ॥ 

(ಅಜಿತತೀರ್ಥಂಕರ ಪುರಾಣ ತಿಲಕ ೫-೨೦) 

ನರ್ತನದಲ್ಲಿ ವೇಷಭೂಷಣವನ್ನು ರನ್ನನು ವರ್ಣಿಸಿದ್ದಾನೆ. ಕುಲಿಶಿಯ ತೋಳು. 
(ಕುಲಿಶಿ ಎಂದರೆ ಇಂದ) ಮಣಿ ಬಂಧ; ಎಂದರೆ ಮಣಿ ಕಂಕಣ; ತೋಳಿನ 
ಆಭರಣ. ನರ್ತನದ ಸಂದರ್ಭದಲ್ಲಿ ಇಂದನ ತೋಳಿನ ಆಭರಣವು ಗಮನ ಸೆಳೆಯಿತು 
ಎಂದು ಭಾವಾರ್ಥ. 

ವೇಷ ಭೂಷಣಗಳ ಕುರಿತ ಕೆಲವು ತಾಂತ್ರಿಕ ಪದಗಳು ಹೀಗಿವೆ: 

ಚೀನಾಂಬರ - ಪಚ್ಚಿವಸ್ತ ರೇಷ್ಮವಸ್ತ, 


ಮೇಲುದ - ಹೆಗಲಿನಿಂದ ಇಳಿಬಿಡುವ ವಸ್ತ್ರ (9) ಉತ್ತರೀಯ 
ಸವಂಗ ೨ ಅಂಗಿ ಫು 
ಕುಪ್ಪುಸ - ರವಿಕೆ 

ಶಿರಷೇಷ - ಕಿರೀಟದ ತುದಿಯ ಗುಚ್ಛ 
ಚೂಡಾರತ್ನ - ಚೂಡಾಮಣಿ 

ಚುಲಕ - ಸೀರೆ 

ಚೂಳೆಯ - ತಿಲಕ 

ಚೋಲಿ - ರವಿಕೆ 

ದುಕೂಲ — ರೇಷ್ಮೆವಸ್ತ 

ಉಡೆ ಉಡುವ ಬಟ್ಟೆ 

ಉರಚಲಿ — ಮೊಲೆಕಟ್ಟು 


ನೂಲಿನ ವಸ್ತ್ರ - ಕಷ್ಟವಸ್ತ ಇತ್ಯಾದಿ... 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩8೧೪ 


೬೭೦. ವೈಯಾಕರಣ 

ಮೆಟ್ಟೆಯುಂ ಅಟ್ಟೆಯ ಬೆಟ್ಟಘಟ್ಟದಿಟ್ಟೆಡೆಗಳೊಳ್‌ ನಿಟ್ಟಿಸಿಯುಂ ವೈಯಾಕರಣನಂತೆ 
ಶಬ್ದಮನಾಲಿಸಿಯು೦ ಬೇಟೆಕಾರನಂತೆ ಅಡಿವಜ್ಜೆಯನಅಸಿಯು೦ ಗರುಡನಂತೆ 
ಹಾವಿನಹಟವಿಗೆಯನಾರಯ್ದು ನೋಡಿಯುಂ ವೈದ್ಯನಂತಹಿತಗದನ್ವೇಷಣ೦ಗೆಯ್ದು 
ನೋಡಿಯು೦ ಮುನ್ನಂ ಪರಶುರಾಮನೀ ನೆಲದೊಳುಳ್ಳರಸುಮಕ್ಕಳೆಲ್ಲರುವು 
ನಿರ್ಪತ್ತೊಂದು ಸೂಟ್ವರೆಗಂ ಪಿಳ್ಳಪೆಸರಿಲ್ಲದಂತು ಮಾಡಿದ ಸ್ಥಮಂತಕಪಂಚಕಂಗಳೆಂಬ 
ಪೆಸರ ಪೆರ್ಮಡುವಂ ತಂದೆಗೆ ನೀರ್ಗಡಲುಮೆಂದು ಮಾಡಿದ ಸ್ಥಮಂತಪಂಚಕಗಳೆಂಬ 
ಪೆಸರ ಪೆರ್ಮಡುಗಳೊಳಗೆ ಮೂಡಿ ಮುಟ್ಥಾಡಿ ನೋಡಿಯುಂ ನಾಲ್ವಾತ್ಮೆಣ್ಗಾವುದ 
ಪರಿಪ್ರಮಾಣ ಕುರುಕ್ಷೇತ್ರದೊಳೆಲ್ಲಿಯುಂ ದುರ್ಯೋಧನನಂ ಅಜಸಿ ಕಾಣದೆ 
ವಿಸ್ಥಯಂಬಟ್ಟವನ ಬಿಟ್ಟ ಬೀಡಿ೦ಂಗೆನಿಟ್ಟುರಿಗೊ೦ಡು- 

(ಸಾಹಸ ಭೀಮ ವಿಜಯ ೬-೨೯ ವ) 

ಬೇರೆ ಬೇರೆ ಉದ್ಯೋಗಿಗಳು ಬೇರೆಬೇರೆ ವಿಧದಲ್ಲಿ ಪರೀಕ್ಷಿಸುವ ವಿಧಾನವನ್ನು 
ಮೇಲೆ ವರ್ಣಿಸಿದೆ ಅದರ ವಿವರಣೆಯು ಈ ಕೆಳಗಿನಂತಿದೆ: 

ವೈಯಾಕರಣನಂತೆ ಶಬ್ದ ೧) ಅಕ್ಷರಗಳಿಂದಾದ ಪದ. ೨. ಸೊಪ್ಪುಳ, (ಧ್ವನಿ)ವನ್ನು 
ಕಿವಿಗೊಟ್ಟು ಆಲಿಸಿ, ಬೇಟೆಗಾರನಂತೆ ಹೆಜ್ಜೆ ಗುರುತುಗಳನ್ನು ಹುಡುಕುತ್ತ ಗರುಡನಂತೆ 
ಸರ್ಪಧ್ದಜವನ್ನು ಕಾಣಲು ಹುಡುಕಾಡಿ ನೋಡಿ, ವೈದ್ಯನಂತೆ ವಿಅಹಿತ ಗದಾನ್ವೇಷಣಹಿ 
ಮಾಡಿ ೧) ಅಹಿತಕಾರಿಯಾದ ರೋಗವನ್ನು ಕಂಡುಹಿಡಿಯಲು ಪ್ರಯತ್ನಿಸಿ. ೨. 
ವೈರಿಯ ಗದೆಗಾಗಿ ಹುಡುಕಾಡಿ) ನೋಡಿದನು; ಪೂರ್ವಕಾಲದಲ್ಲಿ ಪರಶುರಾಮನು 
ಭೂಮಿಯ ಮೇಲಿರುವ ಕ್ಷತ್ತಿಯರಾಜರನ್ನೆಲ್ಲ ಒಂದು ಪಿಳ್ಳೆ ಕೂಡ ಉಳಿಯದಂತೆ 
ಇಪ್ಪತ್ತೊಂದು ಬಾರಿ ಸುತ್ತಾಡಿ ಕೊ೦ದು ಅವರ ನೊರೆಸಹಿತವಾದ ರಕ್ತದಿ೦ದ ತುಂಬಿದ 
ಐದು ಕೊಳಗಳನ್ನು ತನ್ನ ತಾಯಿಗೆ ಸೂತಕಸ್ನಾನ ಮಾಡಲೂ ತಂದೆಗೆ ತರ್ಪಣ 
ಬಿಡಲೂ ನಿರ್ಮಿಸಿದ್ದನು; ಭೀಮನು ಕೌರವನನ್ನು ಹುಡುಕುವ ಸನ್ನಿವೇಶದ ಚಿತ್ರ 
ಇದರಲ್ಲದೆ. ಪದ್ಯ ಶ್ಲೇಷಾತ್ಮಕವಾಗಿದೆ. ವೈಯಾಕರಣನೆಂದರೆ ವ್ಯಾಕರಣಶಾಸ್ತ್ರ ತಿಳಿದವನು. 
ಇಲ್ಲಿ ವೈಯಾಕರಣೆಯ ಕರ್ಮವನ್ನು ರನ್ನನು ವಿವರಿಸುವುದು ಗಮನಾರ್ಹ. 


೬೭೧. ವೈಶಾಖಸ್ಥಾನ 

ಲೋಕಾಕಾರಮನಭಿನಯಿ 

ಪಾಕಾರಂ ನೆಗಟ”ನಿಂದು ವೈಶಾಖಸ್ಥಾ / 

ನಾಕಾರದೊಳ್‌ ಮರು [ದ್‌ ವೃ)ತ 

ನಾ ಕುಳಿಶಾಯುಧನದೊಂದು ಚೆಲ್ಪ್ಲಂ ಪಡೆದಂ ॥ (ಕೆ.ಎಲ್‌.ನರಸಿ೦ಹಶಾಸ್ತಿ 
೨೦೦೯ ಆದಿಪುರಾಣ ೭-೧೧೬) 

ಅಭಿನಯದ ಮಾದರಿಯೊಂದನ್ನು ಪಂಪನು ಪ್ರಸ್ತಾವಿಸಿದ್ದಾನೆ. ಲೋಕಾಕಾರ 


0 ಎ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೧೫ 


ಅಭಿನಯ ಅಂದರೆ ಲೋಕವೃತ್ತಿಯ ಅನುಕರಣೆ. ಎರಡನೆಯದಾಗಿ ವೈಶಾಖಸ್ಥಾನ 
ಅಂದರೆ ಎರಡೂ ಪಾದಗಳನ್ನು ಅಡ್ಡಲಾಗಿ ಅಗಲಿಸಿ ಕಿಸುಗಾಲಿನಲ್ಲಿ ನಿಲ್ಲುವುದು. 
ಸೊಂಟದ ಮೇಲೆ ಎರಡು ಕೈಗಳಿರುತ್ತವೆ. 

ಎರಡು ಹೆಜ್ಜಿ ಸರಿಸಿದರೆ ಅದು "ಕರಣ' ಮತ್ತು ಕರಣಗಳ ಸಮಾಯೋಗ 
(ಒಂದಕ್ಕಿಂತ ಹೆಚ್ಚು ಕೂಡಿ ಬರಬಹುದು) 'ಖಂಡ', ಮೂರು ಇಲ್ಲವೆ ನಾಲ್ಕು 
ಖಂಡಗಳ ಸಮಾಯೋಗ “ಮಂಡಲ” ಎನ್ನಿಸುವುದು, ಶಸ್ತಮೋಕ್ಷ, ಆಕಾಶಯಾನ 
ಮುಂತಾದುವುಗಳು ಚಾರೀಗಳಿ೦ದಲೆ ಅಭಿನಯಿಸುವುದು ಶಕ್ಯ. ನೃತ್ಯ ಮತ್ತು ಯುದ್ಧಗಳಲ್ಲಿ 
ಬಳಸಬೇಕಾದ ಚಾರೀಗಳು ಹದಿನಾರು:-ಸಮಪಾದ, ವಾರ್ತಾ, ಶಕಟಾಸ್ಕಾ, ಅಧ್ಯರ್ಧಿಕಾ, 
ಚಾಷಗತಿ, ವೀಚವಾಕ್‌, ಏಡಕಾಕ್ರೀಡಿತಾ, ಬದ್ಧಾ, ಊರೂದ್‌ ವೃತ್ತಾ, ಉಡ್ಡಿತಾ, 
ಉತ್‌ಸ್ಕಂದಿತಾ, ಜನಿತಾ, ಸ್ಯಂದಿತಾ, ಅಪಸ್ಯಂದಿತಾ, ಸಮೋತ್ಪಾರಿತಮತಲ್ಲೀ, ಮತ್ತು 
ಮತಲ್ಲೀ. 

ಮೇಲಿನ ಹದಿನಾರು ಭೂಮಿಯ ಮೇಲೆ ಹೆಜ್ಜೆಗಳನ್ನಿಡಬೇಕಾದಾಗ ಅಭಿನಯಿಸುವ 
ಚಾರೀಗಳು. ಇನ್ನು ಆಕಾಶದಲ್ಲಿ ಹೆಜ್ಜೆಗಳನ್ನಿಡುವ ಅಭಿನಯಕ್ಕಾಗಿ ಬೇರೆ ಹದಿನಾರು 
ಇವೆ. ಅವೆಂದರೆ, ಅತಿಕ್ರಾಂತಾ, ರಸಕ್ರಾಂತಾ, ಪಾರ್ಶ್ವಕ್ರಾಂತಾ, ಊರ್ದ್ವಜಾನು, ಸೂಚೀ, 
ನೂಪುರ ಪಾದಿಕಾ, ದೋಲಾಪಾದಾ, ಆಕ್ಷಿಪ್ತಾ ವ್ಯಾವಿದ್ಬಾ, ಉದ್‌ವೃತ್ತಾ, ವಿದ್ಯುದ್‌ 
ಭ್ರಾಂತಾ, ಅಲಾತಾ, ಭುಜ೦ಗನಾಸಿತಾ, ಮೃಗಪ್ಪುತಾ, ದಂಡಾಪಾದಾ ಮತ್ತು ಭ್ರಮರೀ. 

ಕಾಲು, ಕೈ, ಸೊ೦ಟ, ಎದೆ, ತಲೆ-ಇವೆಲ್ಲವೂ ಒಂದೇ ರೇಖೆಯಲ್ಲಿರಬೇಕು. 
ಶಸ್ತ್ರಮೋಕ್ಷ ಮೊದಲಾದವುಗಳ ಅಭಿನಯಕ್ಕಾಗಿ ನಿಂತುಕೊಳ್ಳುವ ಭಂಗಿ ಆರು ವಿಧದ್ದಿದೆ; 
ವೈಷ್ಣವ, ಸಮಪಾದ, ವೈಶಾಖ, ಮಂಡಲ, ಪ್ರತ್ಯಾಲೀಢ ಮತ್ತು ಅಲೀಢ. ಉದಾ: 
ಎರಡೂ ಪಾದಗಳ ನಡುವೆ ಎರಡೂವರೆ ಹೆಜ್ಜೆ ಅಂತರವನ್ನಿಟ್ಟು, ಹಿಂದಿನ ಕಾಲನ್ನು 
ಸ್ಥಿರವಾಗಿ ನೇರಾಗಿ ಇಟ್ಟು, ಮುಂದಿನ ಕಾಲನ್ನು ಕೆಳದೊಡೆಯನ್ನು ತುಸು ಬಗ್ಗಿಸಿಟ್ಟು 
ನಿಲ್ಲುವುದು ವೈಷ್ಣವಸ್ಥಾನ; ಈ ಸ್ಥಾನ(ಭಂಗಿ)ದಲ್ಲಿ ನಿಂತು ರಾಜರು, ಉತ್ತಮ ಪಾತ್ರಗಳು 
ಸಂಲಾಪವನ್ನು ನಡೆಸಬೇಕು. ಕೆಲವರ ಅಭಿಪ್ರಾಯದಲ್ಲಿ ಈ ಭಂಗಿಯನ್ನು 
ಧನುರ್ಧಾರಣಕ್ಕಾಗಿಯೂ ಬಳಸಬಹುದೆಂದಿದೆ. ಇದೇ ರೀತಿಯಲ್ಲಿ ಮಿಕ್ಕ ಐಯ್ದೂ 
ಸ್ಥಾನಗಳಲ್ಲಿ ಪಾದಗಳು, ಮೇಲೆ ಕಾಣಿಸಿದ ಮಿಕ್ಕ ನಾಲ್ಕು ಅವಯವಗಳನ್ನು ಹೇಗೆ 
ಇಡಬೇಕೆಂಬುದನ್ನು ವಿವರಿಸಲಾಗಿದೆ. ಇನ್ನೊಂದು ಉದಾ: ಬಲಗಾಲನ್ನು ಮಡಚಿ, 
ಎಡಗಾಲನ್ನು ಹಿಂದೆ ದೂರ ಚಾಚಿ ಶಸ್ತ್ರವನ್ನು ಹಿಡಿಯುವುದು ಆಲೀಢ ಸ್ಥಾನ. ಈ 
ಬೇರೆ ಬೇರೆ ಸ್ಥಾನ(ಭಂಗಿ)ಗಳಿಂದ ನಿಂತಾಗ ಸೊಂಟ, ಪಾದ, ಎದೆ, ತಲೆ ಇವುಗಳನ್ನು 
ಭಾರತೀ, ಸಾತ್ಪತೀ, ಕೈಶಿಕೀ ವೃತ್ತಿಗಳ ನಾಟ್ಯದಲ್ಲಿ ಬೇರೆ ಬೇರೆಯಾಗಿ ಇಡಬೇಕು 
ಎ೦ದೂ ಹೇಳಲಾಗಿದೆ.” ಇದು ಸತ್ಯವೂ ಹೌದು. | 

ಗದಾಯುದ್ಧದ ಸಂದರ್ಭದಲ್ಲಿ ವೈಶಾಖಸ್ಥಾನದ ಪ್ರಸ್ತಾಪ ಬಂದಿದೆ. ಎಂಟುಂ 
ತೆಆದ ಪ್ರಹರಣಗಳೊಳಂ ಅತಿಪರಿಚಿತರಾಗಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೧೩ 


ಜುಲ: ವೈಶಾಖಸ್ಥಾನದೊಳ್‌ (ಗುಲ 
ವಚನ) ಎಂದಿದೆ. 
ಇಲ್ಲಿ ವೈಶಾಖಸ್ಥಾನ-ಸಮಪಾದದ ಒಂದು ಭಂಗಿ ಎಂಬರ್ಥವಿದೆ. 
ವಿವರಗಳಿಗೆ ನೋಡಿ: ಆದ್ಯರಂಗಾಚಾರ್ಯ ೧೯೮೩ ಶ್ರೀರಂಗ ನಾಟ್ಯಶಾಸ್ತ್ರ ಸಂಗ್ರಹ ಪುಟ. ೬೦೭. 


೬೭೨. ವೈಷ್ಣವ 

“ವೈಷ್ಣವದಿ೦ ಮುರಾ೦ತಕಂ” ಎಂದು ಪಂಪ ಭಾರತದಲ್ಲಿ ಬರುತ್ತದೆ. 

(ಪಂಪ ಭಾರತ ೯-೬೦) 

ಎಷ್ಟುವಿನ ಶಕ್ತಿಯೇ ವೈಷ್ಣವ. 

ವೈಷ್ಣವ-ವಿಷ್ಟುವಿನ ಆರಾಧಕ, ಭಕ್ತ ಎಂಬ ಅರ್ಥದಲ್ಲಿಯೂ ಬಳಕೆಯಲ್ಲಿದೆ. 
(ವೈಷ್ಣವರು) 

ವೈಷ್ಣವ-ವಿಷ್ಟು ಸಂಬಂಧಿಯಾದ. 

ಹಾಗೆಯೇ ವೈಷ್ಣವಾಸ್ತವು ಭಗದತ್ತನಿಂದ ಅರ್ಜುನನ ಮೇಲೆ ಪ್ರಯೋಗಿಸಲ್ಪಟ್ಟಿತು. 
ಇದು ವರಹಾವತಾರದ ಕಾಲದಲ್ಲಿ ಭೂದೇವಿಗೆ ವರಾಹನ ದಾಡೆ ಕೊಡಲ್ಪಟ್ಟಿತು. 
ಆಕೆಯಿಂದ ಈ ಅತ್ರವು ತನ್ನ ಮಗನಾದ ನರಕಾಸುರನಿಗೆ; ಅನಂತರ ಅವನ ಮಗ 
ಭಗದತ್ತನಿಗೆ ಕೊಡಲ್ಪಟ್ಟಿತು. ಅವನಿಂದ ಶ್ರೀ ಕೃಷ್ಣನ ಕೈ ಸೇರಿತು. ವೈಷ್ಣಾಗಮಗಳಿಗೆ 
ವಿಷ್ಣುವೇ ಪರಬ್ರಹ್ಮ ವೈಷ್ಣವ ಪಂಥದಲ್ಲಿ ವಿಷ್ಣುವೇ ವೇದಪುರುಷ. ಅವನಿಗೆ(ಯಜ್ಞಕ್ಕೆ 
ಸಂಬಂಧಿಸಿದಂತೆ) ಯಜ್ಞ ನಾರಾಯಣ ಎಂದು ಕರೆಯುತ್ತಾರೆ. ನಾರಾಯಣ, 
ವಾಸುದೇವ, ವಿಷ್ಣುಕಲ್ಪನೆಗಳು ಇದರಲ್ಲಿ ಬರುತ್ತವೆ. ಶತಪಥ ಬ್ರಾಹ್ಮಣ, ಮಹಾಭಾರತ, 
ಭಗವದ್ಗೀತೆ, ಭಾಗವತ ಪುರಾಣಗಳು ವಿಷ್ಣು ಕೇ೦ದ್ರಿತ. ವೈಷ್ಣವರಲ್ಲಿ ನಾಲ್ಕು ಪಂಥಗಳು: 
ಶ್ರೀ ಸಂಪ್ರದಾಯವಿಶಿಷ್ಟಾದ್ವೈತ) ಬಹ್ಮ ಸಂಪ್ರದಾಯ-ತತ್ವವಾದ(ದ್ವೈತ) ರುದ್ರ ಸಂಪ್ರದಾಯ 
(ಶುದ್ಧಾದ್ವೈತ) ಸನಕ ಸಂಪ್ರದಾಯ(ದ್ವೈತಾ ದ್ವೈತ) ಎಂದು ಭಾರತೀಯ ತತ್ವಶಾಸ್ತ್ರ 
ಪ್ರವೇಶದಲ್ಲಿ ಬರುತ್ತದೆ. 

ಜಲಶಾಯಿ : ನಾಗಸ್ಪರೂಪೀ "ವಿಷ್ಠ'ವು ಚ೦ದ್ರರೂಪವೇ ಹೊರತು ಸೂರ್ಯನಾಗಲು 
ಶಕ್ಯವಿಲ್ಲ. "ಸೂರ್ಯ -ನಾರಾಯಣ' ಎಂಬ ರೂಢಿಯ ಮಾತಿನಲ್ಲಿ 'ನಾರಾಯಣ' 
ಎಂಬುದು ಸೂರ್ಯನ ಪರ್ಕಾಯನಾಮ, ಎಂಬ ಹಾಗಿನ ಸಂಭ್ರಮಕ್ಕೆ ಅವಕಾಶವನ್ನು 
ಕಲ್ರಿಸಲಾಗಿದೆ. ಇದು ಶಂಬಾ ಅವರ ಅಭಿಪ್ರಾಯ. 

ಶ್ರೀಮದ್‌ ಭಗವದ್ಗೀತೆಯ ತಳಹದಿಯಲ್ಲಿ ನಾಗ : ಸರ್‌ ಪ ತತ್ವಜ್ಞಾನವೇ 
ಇರಲಿಕ್ಕೆ ಬೇಕೆಂಬುದನ್ನು ಅಲ್ಲಗಳೆಯಲಿಕ್ಕೆ ಆಗುವುದಿಲ್ಲ “ಕಾಲೋಸ್ಕಿ' ಎಂದು ತಾನೇ 
ಸಾರಿ-ಸಾರಿ ಹೇಳುತ್ತಿರುವ ವಿಷ್ಣು: (ಕೃಷ್ಣ, ಕಾಲ: ಸರ್‌ಪ ಎಂಬುದನ್ನು ಸಿದ್ದಪಡಿಸುವ 
ಆವಶ್ಯಕತೆಯುಂಟೆ? ಇಷ್ಟರಿಂದಲೇ ಸಮಾಧಾನವಾಗದವರು ವಿಷ್ಣುವಿನ ಪರ್ಯಾಯ 
ನಾಮಾವಳಿಯನ್ನು ನೋಡಬಹುದು; “ಅನಂತ”: ಹಾವಿನ ರೂಪ; ಹಾವಿನ ಮೇಲೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೧೭ 


ಒದಗಿರುವ ವಿಷ್ಣುವನ್ನು ನಾನಾ ಚಿತ್ರ ಮೂರ್ತಿ ರೂಪದಲ್ಲಿ ನೋಡಲು ದೊರೆಯುತ್ತದೆ. 
ನಾಗಭೂಷಣ: ರುದ್ರ; ಅನಂತ : ನಾರಾಯಣನು ಎಷ್ಟು, ದುರ್ಗೆ, ಕಾಲಿ: 
(ಸರ್ಪಿಣಿ) ದೇವಿ ಈ ಪರ್ಯಾಯನಾಮಗಲು ನಮ್ಮ ದೈವತ ಪ್ರತಿಮೆಗಳ ಮೂಲ 
ಆಕೃತಿಯನ್ನು ಬೆಳಕಿನಲ್ಲಿ ತರುತ್ತಿವೆ ಎಂಬುದು, ಸಂಶೋಧನ ಪದ್ಧತಿಯ ಒಂದು 
ಆಧುನಿಕ ಸೂತ್ರ ತಂತ್ರದಿಂದಲೂ ಹೀಗೆ ನಿರ್ಧರಿಸಲ್ಪಡುತ್ತಿದೆ ಎಂದು ಶಂಬಾ ಹೇಳುತ್ತಾರೆ. 
ವಿವರಗಳಿಗೆ ನೋಡಿ: ಪ್ರಭಾಕರ ಜೋಶಿ .ಎಂ ೨೦೦೮ ಭಾರತೀಯ ತತ್ವಶಾಸ್ತ್ರ ಪ್ರವೇಶ 

ಶಂಬಾ ಜೋತಿ ೧೯೯೯ ಸಂಪುಟ. ೪ ಪುಟ. ೧೫೬, ೧೭೩, ೧೭೪. 


೬೭೩. ವೈಷ್ಣವಾಸ್ತ್ರ 
ಜ್‌ ನಾರಾಯಣಾಸ್ವಮಂ ನಾರಾಯಣನುಪಾಯದೊಳೆಗೆಲ್ಪ ನನ್ನೆಗಂ 
(ಪಂಪ ಭಾರತ ೧೨-೩೨ ವ) 
ಅಂದು ಬಾಳನೊಳಗಿನ ಜೀವನ-ಮೂಲ್ಯಗಳಾಗಿ "ಅಹಿ' ಸ್ವರೂಪೀ ಶತ್ರುವನ್ನು 
ಎದುರಿಸುವವನೆಂಬ ದೈವತ ಪ್ರತಿಮೆಯನ್ನು ಎಂದರೆ ಇಂದ್ರನನ್ನು, ಭ್ರಷ್ಟಗೊಳಿಸಿದ 
ಈ ನಾರಾಯಣೀಯ ಅಸ್ತ: ಎಷ್ಟುಮಾಯೆ ಅಮೋಘವಲ್ಲವೆ? ಎಂದು ಶಂಬಾ 
ಅಭಿಪ್ರಾಯ. ಅಸ್ತಗಳಲ್ಲಿ ಬೇರೆ ಬೇರೆ ಮಾದರಿಗಳಿರುವುದು ಗಮನಾರ್ಹ: ಇಂದ್ರಾಸ್ತ್ರ 
ಆಗ್ಗೆ ಯಾಸ್ತ್ರ ವರುಣಾಸ್ತ ಇತ್ಯಾದಿ. ಅಸ್ತಗಳು ಆಯಾಗುಣ ಧರ್ಮಗಳನ್ನು ಸೂಚಿಸುತ್ತವೆ. 
ವರುಣಾಸ್ತ ಮಳೆ; ಆಗ್ನೇಯಸ್ತ-ಜೆ0 ಸರ್ಪಾಸ್ತ್ರ-ಸ ರ್ಪಭಾಣ; ಇತ್ಯಾದಿ. 


ನರ ನೋಡಿ: ಶಂಬಾ ಜೋತಿ ೧೯೯೯ ಸಂಪುಟ. ೪ ಪುಟ. ೪೨೭ 


೬೭೪. ವ್ಯೂಹ 
“ಗೋಪಕುಮಾರರಣಿಯ ನಡುವೆ' ಎಂದು ಪಂಪ ಭಾರತದಲ್ಲಿ ಬರುತ್ತದೆ. 
(ಪಂಪ ಭಾರತ ೧೦-೫೭ ವ) 
ಅಣಿಯೆಂದರೆ ಪದಾತಿ ಸೈನ್ಯ, ಪದಾತಿ ಸೈನ್ಯ ನೆಲದ ಮೇಲೆ ನಿಂತು ಯುದ್ಧ 
ಹೂಡುವವರು. ಇವರನ್ನು ಕಾಲಾಳುಗಳು ಎಂದು ಕರೆಯುತ್ತಾರೆ. ಯುದ್ಧದ ಸಂದರ್ಭದಲ್ಲಿ 
ಮೊದಲು ಎದುರು ಇ ಪದಾತಿ ಸೈನ್ಯ. ಅದರ ಅನಂತರ ಅಶ್ವಾರೋಹಿ; 
ಮತ್ತು ಆನೆಯ ಮೇಲೆ ನಿಂತು ಯುದ್ಧ ಮಾಡುವವರು. ತರುವಾಯ ಗಳು 
(ಪಂಪ ಭಾರತ-೩-೬೭, ೮-೯೯, ೧೦೫೧) 
ಭೀಷ್ಮನದು ಮಕರ ವ್ಯೂಹ. ಅದರೆದುರು ಇರುವುದು ಸೂಚಿವ್ಯೂಹ. 
(ಪಂಪ ಭಾರತ ೧೦-೫೨ ವ) 
ಯುದ್ಧದಲ್ಲಿ ಮೊದಲು ಕಾಲಾಳು ಪಡೆ. ಅದರ ಹಿಂದೆ ಗಜ ನಡುವೆ ರಥ. 
ರಾಜನ ಎರಡೂ ಭಾಗಗಳಲ್ಲಿ ಶ್ರೇಷ್ಠವಾದ ಕುದುರೆಗಳು ಇರುತ್ತವೆ. ಸೂಚ್ಯಗ್ರದಂತೆ 
ಮುಂಭಾಗದಲ್ಲಿ ನಿಯಮಿತವಾದ ಕೆಲವೇ ಸೈನಿಕರನ್ನಿಟ್ಟು ಸೇನಾಪತಿಗಳ ಸಂಕೇತಗಳಿಗೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೬೧೮ 


ಅನುಸಾರವಾಗಿ ಕಲವುಸೈನಿಕರು ಧನುಷ್ಯಗಳನ್ನು ಧರಿಸಿ ಮುಂದೆ ಸಾಗಬೇಕು ಎಂದು 
ಅಥರ್ವವೇದದಲ್ಲಿ ಬರುತ್ತದೆ. (೧-೨೭-೨) 
ಯರ್ಜುವೇದದಲ್ಲಿ ಹೀಗೆ ಬರುತ್ತದೆ: ಸೇನಾನಾಯಕನಾಗಿ ಇಂದ್ರನ ಜೊತೆಗೆ 
ಅವನ ಮಂತ್ರಿಯಾದ ಬೃಹಸ್ತತಿಯಿರಲ್ಲಿ. ಯಜ್ಞ ಪುರುಷನು ದಕ್ಷಿಣಭಾಗದಲ್ಲಿ, ಸೋಮನು 
ಮುಂಭಾಗದಲ್ಲಿ ಅಥವಾ ಯಜ್ಞ ಸೋಮರು ಸೇನೆಯ ಬಲಭಾಗದಲ್ಲಿ 
ಮುನ್ನಡೆಯುತ್ತಿರಲಿ. 
ಬೇರೆ ಬೇರೆ ರೀತಿಯ ವ್ಯೂಹಗಳಿವೆ - ಗರುಡ, ಮಕರ, ಶ್ಯೇನ, ಅರ್ಧಚಂದ್ರ, 
ವಜ್ರ, ಮೆಂಡ, ಸರ್ವತೋಭದ, ಚಕ್ರ, ಸೂಚೀ, ಪದ್ಮ ಇತ್ಯಾದಿ. 
ಯುದ್ದದ ಸಂದರ್ಭದಲ್ಲಿ ವ್ಯೂಹ ರಚನೆಯ ಸಂದರ್ಭದಲ್ಲಿಯೂ ಇದು ಪ್ರಧಾನ 
ಪಾತ್ರ ವಹಿಸುತ್ತದೆಯೆಂಬುದು ಗಮನಾರ್ಹ. 
ದಂಡ, ಶಕಟ, ವರಾಹ, ಮಕರ, ಸೂಚಿ, ಗರುಡ ಎಂಬ ಆಕೃತಿಯಲ್ಲಿ 
ಸೇನಾರಚನೆಯನ್ನು ಮಾಡಬಹುದು. ಎದುರು ಸೇನಾಧ್ಯಕ್ಷನು, ಮಧ್ಯದಲ್ಲಿ ರಾಜನು, 
ಹಿಂದೆ ಸೇನಾಪತಿ, ಪಕ್ಕಗಳಲ್ಲಿ ಆನೆ, ಕುದುರೆಗಳು, ಕಾಲಾಳುಗಳು -ಹೀಗೆ ದೊಣ್ಣೆಯಂತೆ 
ನಿಲ್ಲಿಸಿ ಮಾಡುವ ವ್ಯೂಹವು ದಂಡವ್ಯೂಹ. ಶತ್ರು ಭಯವು ಸುತ್ತಲಿನಿಂದ ಇದ್ದರೂ 
ಅದರ ರಕ್ಷಣೆಗೆ ಈ ವ್ಯೂಹವು ಉಪಯೋಗಿಯು. ಸೂಚೀ ವ್ಯೂಹವು ಹಿಂದೆ 
ದೊಡ್ಡದಾದರೆ ಅದು ಶಕಟವ್ಯೂಹ. ಅದು ಹಿಂದಿನಿಂದ ಭಯವಿದ್ದರೆ, ಎರಡು ತುದಿ 
ಕೃಶವಾಗಿ ನಡು ಅಗಲವಾದರೆ ವರಾಹ ವ್ಯೂಹ. ನಡು ಇನ್ನೂ ದೊಡ್ಡದಾದರೆ ಗರುಡ 
ವ್ಯೂಹ. ಪಾರ್ಶ್ವಭಯ ನಿವಾರಕವು. ನಡು ಸಣ್ಣದು ತುದಿ ದೊಡ್ಡದು ಇದ್ದರೆ ಮಕರವ್ಯೂಹ. 
ಇದು ಹಿಂದೆ-ಮುಂದೆ ಭಯವಿದ್ದರೆ ಇರುವೆ ಸಾಲಿನಂತೆ ಪಿಪೀಲಿಕಾ ವ್ಯೂಹ. ಇದು 
ಎದುರಿನ ಭಯ ಶತ್ರು ಸೇನಾಭೇದಗಳಿಗೆ ನಿವಾರಕವು ಎ೦ದು ಮನು ಹೇಳುತ್ತಾನೆ. 
ಸೂಚ್ಯಗ್ರಹದಂತೆ ಮುಂಭಾಗದಲ್ಲಿ ನಿಯಮಿತವಾದ ಕೆಲವೇ ಸೈನಿಕರನ್ನು 
ಇಟ್ಟುಕೊಂಡು ಸೇನಾಪತಿಗಳ ಸಂಕೇತಕ್ಕೆ ಅನುಸಾರವಾಗಿ ಕೆಲವು ಸೈನಿಕರು ಧನುಸ್ಸನ್ನು 
ಧರಿಸಿ ಮುಂದೆ ಎಂದು ಅರ್ಥವೇದದಲ್ಲಿ ಬರುತ್ತದೆ. (೧-೨೩-೨) 
ವಿವರಗಳಿಗೆ ನೋಡಿ: ವೇದವ್ರತ ವೈಶಂಪಾಯನ ೧೯೮೪ ಯಗ್ಗೇದ ಪುಟ. ೧೯೭ 
ಚಕಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ್ಮೃ ತಿ ೭-೧೮೭ 


೬೭೫. ವ್ರತ 
ವ್ರತದಿಂದಂ ಪಡೆದಿಂದಲೋಕವಿಭವಂ ಮುನ್ನಾದ ದೇವಾಂಗನಾ. . . 
(ಕೆ.ಎಲ್‌.ನರಸಿ೦ಹಶಾಸ್ಥಿ ೨೦೦೯ ಆದಿಪುರಾಣ ೨-೭೬) 
ವ್ರತವನ್ನು ಬತ; ನೋಂಪಿಯೆಂದೂ ಕರೆಯುತ್ತಾರೆ. ವ್ರತವೆಂದರೆ ಆಚಾರ- 
ವಿಚಾರಗಳಲ್ಲಿ ಶುದ್ಧಿಯನ್ನು ಕಾಪಾಡಿಕೊಳ್ಳುವುದು. ಖತ ಎನ್ನುವುದಕ್ಕೂ ವ್ರತವೆಂಬ 
ಅರ್ಥವಿದೆ. ವ್ರತವೆನ್ನುವುದು ಎರಡು ಅರ್ಥಗಳಲ್ಲಿ ಬಳಕೆಯಾಗುತ್ತವೆ; ಒಂದು- 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೧೯ 


ಏಕಾಗ್ರ ನಿಷ್ಠೆಯಿಂದ ಮಾಡುವ ತಪಸ್ಸು. ಎರಡನೆಯದು ನಿಷ್ಠೆ. ಉದಾ: ಪತಿವ್ರತೆ- 
ಪತಿಯನ್ನೇ ಅವಲಂಬಿಸಿಕೊಂಡು ಅವನಿಂದ ಹೊರತುಪಡಿಸಿ ಬೇರೆ ಯಾರನ್ನೂ 
ಜಿಂತಿಸದಿರುವವಳು. ವ್ರತವು ಅಂತರಂಗ ಮತ್ತು ಬಹಿರಂಗ ಶುದ್ಧಿಯನ್ನು ಬಯಸುತ್ತದೆ. 
ಹಿಂಸಾ, ಹಿನೃತಸ್ತೇಯಾ ಬ್ರಹ್ಮಪರಿಗ್ರಹೇಭ್ಯೋವಿರತಿರ್ವತಂ । 
ಹಿಂಸೆ, ಕಳವು, ಅಸತ್ಯ, ಅಬ್ರಹ್ಮ ಮತ್ತು ಪರಿಗ್ರಹದಿಂದ ವಿರಕ್ಷವಾಗುವುದೇ 
ವತವೆನಿಸುತ್ತದೆ. (ತ.ಸೂ ೭-೧) 


೬೭೬. ಶಕುನ 

ಬಿಡೆ ತಿರ್ದಿದ ಶಕುನದ ನಯ 

ದಡಿವಿಡಿದು ಪುರೋಹಿತಂ ನೃಪಂಗೀ ನುಡಿಯಂ.... 

(ಕೆ.ಎಲ್‌. ನರಸಿ೦ಹಶಾಸ್ತಿ ೨೦೦೯ ಆದಿಪುರಾಣ ೫-೬) 

ಶಕುನಶಾಸ್ತ್ರ (ವಡ್ಡಾರಾಧನೆ ಟಿ. ಕೇಶವಭಟ್ಟ ೨೦೧೦. ಪು. ೧೩೮)ದ ಲಕ್ಷಣ 
ಅಂಗ, ಸ್ಪರ, ವ್ಯಂಜನ, ಭೌಮ, ಅಂತರಿಕ್ಷ, ಸ್ಪಪಷ್ನಚಿಹ್ನ. ಶಕುನಗಳು ಎರಡು ಬಗೆ- 
ಒಂದು ಶುಭಶಕುನ ಮತ್ತೊಂದು ಅಪಶಕುನ. ಶುಭಶಕುನದಿ೦ದ ಶುಭ ದೊರೆಯುತ್ತದೆ. 
ಅಪಶಕುನದಿಂದ ಕೆಟ್ಟದಾಗುತ್ತದೆಯೆ೦ಬ ನಂಬಿಕೆಯಿದೆ. ಶಕುನದ ಬಗೆಗಿನ ನಂಬಿಕೆಗಳು 
ಎಲ್ಲಾ ಜನಾಂಗ ಮತ್ತು ದೇಶಗಳಲ್ಲಿ ಇರುತ್ತದೆ. ಬೆಕ್ಕು ಅಡ್ಡ ಹೋದರೆ; ಸೌದೆ 
ಹೊರುವವನು ದಾರಿಯಲ್ಲಿ ಸಿಕ್ಕಿದರೆ; ಹಲ್ಲಿಯು ಮೈಮೇಲೆ ಬಿದ್ದರೆ; ಕಾಗೆಯು 
ನೀರು ಕುಡಿಯುವುದನ್ನು ನೋಡಿದರೆ; ಎಡಮಗ್ಗುಲಲ್ಲಿ ಎದ್ದರೆ; ಹೊರಡುವಾಗ 
ಯಾರಾದರೂ ಎಲ್ಲಿಗೆ ಎಂದು ಕೇಳಿದರೆ ಅದಕ್ಕೆ ಅಪಶಕುನವೆಂದು ಕರೆಯುತ್ತಾರೆ. 
ನರಿಯ ಮುಖ ನೋಡಿದರೆ; ಬಲಗಣ್ಣು ಅದುರಿದರೆ; ದಾರಿಯಲ್ಲಿ ಕಬ್ಬಿಣ ಸಿಕ್ಕಿದರೆ 
ಅವುಗಳನ್ನು ಶುಭ ಶಕುನಗಳಂದು ಕರೆಯುತ್ತೇವೆ. ಇವು ನಂಬಿಕೆಗಳು ಮಾತ್ರ. 

RT ಬೇಗದೊಳುರ್ವರಾಸ್ಯ ತಿಲಕಂಗತ್ಕ್ಯುನ್ನತ೦ ದಕ್ಷಿಣಾಂ 

ಸದ ಬದ್ಧಶ್ಚಥ ಬಾಹುಕೀರ್ತಿ ಕಳೆದತ್ತಂದಾದ ಸಂದೇಹಮಂ ॥ 

(ಶಾಂತಿಪುರಾಣ ೫-೧೪೮) 

ಬಲದೋಳು ಸುರಿಸುವುದು ಶುಭಶಕುನವೆ೦ದು ಪೊನ್ನ ಬರೆಯುತ್ತಾನೆ. 

ಕೆಲವು ಕಡೆಗೆ ಅಭಿಚಾರಕ ಸೂಕ್ತಗಳಲ್ಲಿ (ಹತ್ತನೆಯ ಮಂಡಲ) ವಾಮಾಚಾರದ 
ಮಾರ್ಗವನ್ನು ಅನುಸರಿಸಿದಂತೆ ಕಂಡುಬರುತ್ತದೆ. ಪರಿಸರದಲ್ಲಿಯ ಅಶುಭ ಘಟನೆಗಳ 
ಪೂರ್ವಸೂಚಿತ ಶಕುನವನ್ನು ಕೆಲವು ಹಕ್ಕಿಗಳು ನುಡಿಯುತ್ತವೆ. ಇಂಥ ಹಕ್ಕಿಗಳ 
ಶಕುನವನ್ನಾಲಿಸಿದಾಗ ರಕ್ಷಣಾರ್ಥವಾಗಿ ಕೆಲವು ವಶಿಷ್ಟ ಸೂಕ್ತಗಳನ್ನು ಜಪಿಸಬೇಕೆಂದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8 ೨೦ 


ವಿಧಿಸಲಾಗಿದೆ. ಮರಣ ಶಯ್ಕೆಯಿಂದ ಮನುಷ್ಯನನ್ನು ಬದುಕಿಸುವ ಸಲುವಾಗಿ 
ಹೇಳಬೇಕಾದ ಮಂತ್ರಗಳು ಹತ್ತನೆಯ ಮಂಡಲದ ೫೮ ಮತ್ತು ೬೦ ನೆಯ ಸೂಕ್ತದಲ್ಲಿವೆ. 
ರೋಗೋಚ್ಚಾಟನೆಗಾಗಿಯೂ ದೇವತೆಗಳನ್ನು ಪ್ರಾರ್ಥಿಸಿದ್ದಾರೆ. 


ವಿವರಗಳಿಗೆ ನೋಡಿ: ಶೇಷನವರತ್ನ ೨೦೦೮ ಯಜುರ್ವೇದ ಪುಟ. ೯೬. 


೬೭೭. ಶರೀರ 
ಧನಮಂ ಮಿತ್ತನಂ ಹಂಡತಿಯಂ ಭೂಮಿಯಂ ಇವೆಲ್ಲಮ೦ ಮರಳಿ 
ಹಡೆಯಬಹುದು, 
ಶರೀರಮೆ೦ಬುದ೦ ಮರಳಿ ಹಡೆಯಲ್ಲಾರದು. 
(ಭೇದ ಪ್ರಕರಣ, ಶ್ಲೋಕ ೧೦೩) 
ಶರೀರವನ್ನು ಮರಳಿ ಪಡೆಯಲಾಗದು, ಧನವನ್ನು, ಮಿತ್ರರನ್ನು, ಭೂಮಿಯನ್ನು 
ಹೆಂಡತಿಯನ್ನು ಮರಳಿ ಪಡೆಯಬಹುದು. ಆದರೆ ಸತ್ತ ಮೇಲೆ ಪುನಃ ದೇಹವನ್ನು 
ಪಡೆಯಲು ಬರುವುದಿಲ್ಲವೆಂದು ಕರ್ಣಾಟಕ ಪ೦ಚತಂತ್ರದಲ್ಲಿ ಬರುತ್ತದೆ 
ಈ ಶರೀರದಲ್ಲಿರುವ ಜೀವಾತ್ಮನು ಬಾಲ್ಯ ಯೌವನ, ಮುಪ್ಪಿಗೆ ಸಾಗಿ ಮತ್ತೊಂದು 
ದೇಹಕ್ಕೆ ಹೋಗುತ್ತಾನೆ. (ಭಗವದ್ಗೀತೆ ೨-೧೩) ಶರೀರದಲ್ಲಿ ಐದು ಸೂಕ್ಷಭೂತಗಳು, 
ಅಹಂಕಾರವು ಮಹತ್ತತ್ವವು ಅವ್ಯಕ್ತವು. ಹತ್ತು ಇಂದ್ರಿಯಗಳು ಹನ್ನೊ೦ಂದನೆಯದಾದ 
ಮನಸ್ಸು ಐದು ಇಂದ್ರಿಯಗಳಿಗೆ ಗೋಚರವಾಗುವ ವಿಷಯಗಳು ಸೇರಿಕೊಂಡಿರುತ್ತವೆ. 
(ಭಗವದ್ಗೀತೆ - ೧೩-೬೭) ಪ್ರಕೃತಿಯಿಂದ ಬಂದಿರುವ ಸತ್ವ, ರಜಸ್ಸು, ತಮಸ್ಸುಗಳೆಂಬ 
ಗುಣಗಳು ಶರೀರವನ್ನು ಕಟ್ಟಿಹಾಕುತ್ತವೆ. (ಭಗವದ್ಗೀತೆ -೧೪-೫) ಶರೀರಗಳು ಬೇರೆ 
ಬೇರೆಯಾಗಿ ಕಂಡು ಬಂದರೂ ಅವೆಲ್ಲವುಗಳನ್ನ ಒಬ್ಬನೇ ಆತ್ಮನು ವ್ಯಾಪಿಸಿರುತ್ತಾನೆ. 
(ಭಗವದ್ಗೀತೆ ೧೮-೨೦) ಶರೀರವು ಧರ್ಮಸಾಧನವೂ ಹೌದು. ಆದರೆ ಜೈನಧರ್ಮದ 
ಪ್ರಕಾರ ಶರೀರ ದಂಡನೆಯೂ ಮೋಕ್ಷದ ಹಾದಿಯಾಗಿದೆ. 
ವಿವರಗಳಿಗೆ ನೋಡಿ: ಡಿ.ವಿ.ಜಿ. ೧೯೯೬ ಭಗವದ್ಗೀತೆ ೧೮-೨೦. 


೬೭೮. ಶವ ಸಂಸ್ಕಾರ 

ಆಗಳ್‌ ಮಂತ್ರಿಪರೋಹಿತಸೇನಾನಾಯಕಾಂತಃಪುರಾವರೋಧಜನ೦ಗಳ್‌ ಹಾಹಾ 
ಕರುಣ ಧ್ವನಿಬಧಿರಿತಾಶಾವಳಯರರಸಂ೦ಗಮ ರಸಿಯರ್ಗಂ ಸತ್ಯಭಾಮಗಂ 
ಶರೀರಪೂಜೆಯಂ ಮಾಡಿ ಕರ್ಪೂರಾಗರು ತುರುಷ್ಠ ಚಂದನ ಹರಿಚಂದನಾದಿ 
ನಾನಾವಿಧ ಸುರಭಿತರೇಂಧನಂಗಳೊಳ್‌ ಶರೀರ ಸಂಸ್ಕಾರ ಎಧಿಯಂ ವಿಧಿಪೂರ್ವಕಂ 
ನಿರ್ವರ್ತಿಸಿ ರಾಜ್ಯಾರ್ಹನಪ್ತಿ೦ದ್ರನ ಮಗಂ ಚಂದ್ರನಂ ಧರಾಭಾರ ಧುರಂಧರಂ 
ಮಾಡಿದರಿತ್ತ ಶ್ರೀಷೇಣಂಗಮಾ ಮೂವರುಮ೦ಗನೋತ್ತಮೆಯರ್ಗಮುತ್ತಮಪಾತ್ರದಾನದ 
ದಾನಾನುವೋದದ್ದ ಭೂತಪುಣ್ಯದಿ೦ ಧಾತಕೀಷಂಡದ ಮೂಡಣ ಮಂದರುತ್ತರದಿಗ್ಳಾಗ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೩೨೧ 


ದೊಳುತ್ತರ ಕುರುವೆಂಬುತ್ತಮ ಭೋಗಭೂಮಿ ಸಮುತ್ಪತ್ತಿಸ್ಥಾನಮಾದುದಲ್ಲಿ a 
(ಶಾಂತಿಪುರಾಣ, ೬-೯೭ವ) 

ಇದನ್ನು ಹೊಸಗನ್ನಡಕ್ಕೆ ಹಂ.ಪ.ನಾ.ಹೀಗೆ ಅನುವಾದಿಸಿದ್ದಾರೆ: 

ಆಗ ಮಂತ್ರಿ, ಪುರೋಹಿತ, ಸೇನಾಪತಿ, ಅಂತಃಪುರದ ಸ್ತ್ರೀಯರು ಮುಂತಾದವ 
ರೆಲ್ಲರೂ ಕರುಣಾಜನಕವಾದ ಹಾಹಾಕಾರದಿಂದ ದಿಕ್ಕುಗಳಲ್ಲ ಕಿವುಡು ಬೀಳುತ್ತಿರಲಾಗಿ 
ಅರಸನಿಗೂ, ಅರಸಿಯರಿಗೂ, ಸತ್ಯಭಾಮೆಗೂ ಕಳೇವರ ಪೂಜೆಮಾಡಿ ಕಪ್ಪುರ, 
ಅಗರು, ಶ್ರೀಗಂಧ, ಹರಿಚಂದನ ಮೊದಲಾದ ಶ್ರೀಗಂಧದ ಇಂಧನಗಳನ್ನೊಟ್ಟಿ ಆ 
ದೇಹಗಳಿಗೆ ವಿಧಿವತ್ತಾಗಿ ಅಗ್ನಿಸಂಸ್ಕಾರವನ್ನು ನೆರವೇರಿಸಿದರು. ಇಂದ್ರನ ಮಗನಾದ 
ಚೆಂದನೆಂಬವನಿಗೆ ಪಟ್ಟಿಗಟ್ಟಿ ರಾಜ್ಯಾಧಿಕಾರವನ್ನಿತ್ತರು. ಇತ್ತ ಶ್ರೀಷೇಣನಿಗೆ ಉತ್ತಮವಾದ 
ಪಾತ್ರದಾನದ ಪುಣ್ಯವೂ ಆ ಮೂವರೂ ಸ್ತ್ರೀಯರಿಗೆ ದಾನಾನುಮೋದದ ಪುಣ್ಯವೂ 
ಲಭಿಸಿ ಅವರೆಲ್ಲರಿಗೆ ಧಾತಕೀಷಂಡದ ಪೂರ್ವಮಂದರಕ್ಕೆ ಉತ್ತರ ದಿಕ್ಕಿನಲ್ಲಿರುವ 
ಉತ್ತರಕುರುವೆಂಬ ಭೋಗಭೂಮಿಯಲ್ಲಿ ಜನ್ಮವಾಯಿತು. 

ಇವುಗಳಲ್ಲಿ ಎರಡು ವಿಷಯಗಳು ಮುಖ್ಯವಾಗಿವೆ. ಒಂದನೆಯದಾಗಿ ಅಗ್ನಿಸಂಸ್ಕಾರದ 
ವಿಷಯದ ವಿಷಯ. ಭಾರತದಲ್ಲಿ ಶವಸಂಸ್ಥಾರಗಳು ಎರಡು ರೀತಿಯಲ್ಲಿ ನಡೆಯುತ್ತವೆ: 
ಒಂದು ಅಗ್ನಿ ಸ೦ಸ್ಕಾರ. ಹೆಣವನ್ನು ಸುಡುವ ಪದ್ದತಿ. ಇನ್ನೊಂದು ಹೆಣವನ್ನು 
ಹೂಳುವ ಪದ್ಧತಿ. ಆದರೆ ಈ ಎರಡೂ ಸಂಸ್ಕಾರಗಳಿದ್ದರೂ ಸತ್ತ ನಂತರ ಮರುಹುಟ್ಟು 
ಇದೆಯೆಂದು ಕೆಲವು ಮತಗಳು ವಾದಿಸುತ್ತವೆ. ಮತ್ತೆ ಕೆಲವರ ಪ್ರಕಾರ ಯಾರು 
ಲೌಕಿಕದಲ್ಲಿ ಪುಣ್ಯಮಾಡಿರುತ್ತಾರೋ ಅವರು ಸ್ಪರ್ಗ ಸೇರುತ್ತಾರೆ. ಆದರೆ ಜೈನಧರ್ಮದ 
ಪ್ರಕಾರ ಮರುಜನ್ಮವಿದೆ. 

ವಿಧವೆಯರಾದ ಅನೇಕ ಸ್ತ್ರೀಯರು ತಮ್ಮ ಪತಿಗಳ ಶವಸಂಸ್ಕಾರ ವಿಧಿಯನ್ನು 
ನೆರವೇರಿಸುವ ಸನ್ನಿವೇಶವು "ಪಂಪ ಭಾರತ'ದಲ್ಲಿ ಉಕ್ತವಾಗಿದೆ (೧೪-೮). ಇದರಿಂದ 
ವಿಧವೆಯರು ಬದುಕಿ ಉಳಿಯುವುದು ಮಾತ್ರವೇ ಅಲ್ಲ, ಗಂಡನ ಶವಸಂಸ್ವಾರವನ್ನೂ 
ಅವರೇ ಮಾಡುತ್ತಿದ್ದರು ಎ೦ದು ತಿಳಿಯಬಹುದಾಗಿದೆ. 

ವಿವರಗಳಿಗೆ ನೋಡಿ: ಡಾ॥ ಟಿವಿ. ವೆಂಕಟಾಚಲಶಾಸ್ತಿ ೧೯೯೯ ಶ್ರೀವತ್ತ ನಿಘಂಟ: 


೬೭೯. ಶಾಕಟಿಕ 
ಮತ್ತೊಂದು ದಿವಸಂ ಪಲ೦ಬರ ಶಾಕಟಿಕ ಪರದರುಂಬೆರಸು ಬ೦ಡಿಗಳೊಳ್‌....... 
ಧಾನ್ಯಮಂ ತೀವಿಕೊಂಡು (ಡಿ.ಎಲ್‌.ಎನ್‌. ೨೦೦೯ ಪುಟ.೭೬) 
ವಡ್ಡಾರಾಧನೆಯಲ್ಲಿ ಶಾಕಟಿಕ ಎನ್ನುವ ಪದ ಪ್ರಯೋಗವಿದೆ ಶಾಕಟಿಕ ಎಂದರೆ 
ಸರಕುಳ್ಳ ಬ೦ಡಿಯನ್ನು ನಡೆಸುವವನು. ಇದು ಉದ್ಯೋಗ ಸಂಬಂಧಿಯೂ ಹೌದು. 


ಹುಟ್ಟು ಹಾಕುವವನು ಅಂಬಿಗ ಸಾರಥ್ಯ ನಡೆಸುವವನು ಸಾರಥಿ ರಥ ನಡೆಯಿಸುವವನು 
ರಥಿಕನೆನ್ನುವಂತೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೨೨ 


೬೮೦. ಶಾಸನಗಳ ಪ್ರಾರ್ಥನಾ ಶ್ಲೋಕಗಳು 

ಸಾಮಾನ್ಯವಾಗಿ ಕಾವ್ಯಗಳು ಪೀಠಿಕೆಯಿ೦ದ ಪ್ರಾರಂಭವಾಗುತ್ತವೆ. ಪೀಠಿಕಾಸಂಧಿಯು 
ದೇವರ ಸ್ಮರಣೆಯೊಂದಿಗೆ ಪ್ರಾರಂಭವಾಗುತ್ತದೆ. ಅಂತೆಯೇ ಆಯಾ ಮತಧರಕ್ಕೆ 
ಅನುಸಾರ ಪೀಠಿಕಾಪದ್ಯಗಳು ಬೇರೆಯಾಗಿರುತ್ತವೆ. ಅಂತೆಯೇ ಶಾಸನಗಳಲ್ಲಿಯೂ 
ಕೂಡಾ ಆರಂಭದ ಶಾಸನಗಳಲ್ಲಿ ಮತ್ತು ಕೆಲವು ಚಿಕ್ಕ ಚಿಕ್ಕ ಶಾಸನಗಳಲ್ಲಿ ಬರಹದ 
ಆರಂಭದಲ್ಲಿಯೇ ಓಂ, ಸಿದ್ದಂ, ಶ್ರೀ, ಸ್ವಸ್ತಿ ಶ್ರೀ ಎ೦ಬ ಅಕ್ಷರಗಳನ್ನು ಗಮನಿಸಬಹು 
ದಾಗಿದೆ. ಅನಂತರದ ಶಾಸನಗಳಲ್ಲಿ ಈ ಅಂಶಗಳ ಜೊತೆಗೆ, ಶಾಸನವನ್ನು ಯಾವ 
ವ್ಯಕ್ತಿ ಹಾಕಿಸಿರುತ್ತಾನೆಯೋ ಅಥವಾ ಯಾವ ದೇವಾಲಯಕ್ಕೆ ದತ್ತಿ ಬಿಡುತ್ತಾನೆಯೋ 
ಅಥವಾ ಯಾವ ಸಂಸ್ಥೆಗೆ ದತ್ತಿಬಿಡುತ್ತಾನೆಯೋ, ಆ ವ್ಯಕ್ತಿಯ, ದೇವಾಲಯದ, ಸಂಸ್ಥೆಯ 
ಪ್ರಕಾರ ಯಾವ ದೇವರು ಶ್ರೇಷ್ಠವೆಂದು ಭಾವಿಸಲಾಗಿರುತ್ತದೆಯೋ ಆ ದೇವರನ್ನು 
ಕುರಿತು ಶೋಕವಿರುತ್ತದೆ. 

ಶಿವೋಪಾಸಕರ ಶಾಸನಗಳಲ್ಲಿ ಸಾಮಾನ್ಯವಾಗಿ, 

ನಮಸ್ತುಂಗ ಶಿರಶ್ಚುಂಬಿ ಚಂದ್ರ ಚಾಮರ ಚಾರವೇ 

ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಶಂಭವೇ॥ 

ಎಂಬ ಶಿವನನ್ನು ಸುತ್ತಿಸುವ ಶ್ಲೋಕವು ಬರುತ್ತದೆ. 


ಜಯತ್ಯಾವಿಷ್ಯತಂ ಎಷ್ಟೋರ್ವಾರಾಹಂ ಕ್ಷೋಭಿತಾರ್ಣವಂ 
ದಕ್ಷಿಣೋನ್ನತದಂಷ್ಟಾಗ ವಿಶ್ರಾಂತ ಭುವನಂ ವಪುಃ 
ಎ೦ಬ ವಿಷ್ಣು ಸ್ತುತಿಯನ್ನು ಗಮನಿಸಬಹುದುದಾಗಿದೆ. 


ಜೈನಧರ್ಮದ ಅನುಯಾಯಿಗಳ ಪರವಾದ ಶಾಸನಗಳಲ್ಲಿ 

ಶ್ರೀಮತ್ಪರಮಗ೦ಭೀರ ಸ್ಯಾದ್ದಾದಾ ಮೋಘ ಲಾ೦ಛನಂ 

ಜೀಯಾತ್‌ ತ್ರೈಲೋಕ್ಕನಾಥಸ್ಯ ಶಾಸನಂ ಜಿನಶಾಸನಂ॥ 

ಎ೦ಬ ಶ್ಲೋಕವನ್ನು ಗಮನಿಸಬಹುದಾಗಿದೆ. 

ಕೆಲವು ಕನ್ನಡ ಶಾಸನಗಳಲ್ಲ ಈ ಸಂಸ್ಕೃತ ಶ್ಲೋಕಗಳಲ್ಲದೆ, ಕನ್ನಡ ಭಾಷೆಯಲ್ಲಿಯೂ 
ಪದ್ಯ ರೂಪದಲ್ಲಿ ಆಯಾ ಧರ್ಮದ ದೇವರನ್ನು ಸ್ತುತಿಸಿರುವ ನಿದರ್ಶನಗಳನ್ನು 
ಗಮನಿಸಬಹುದಾಗಿದೆ. ಕ್ರಿ.ಶ. ೧೨೩೨ರ ಒಂದು ಶಾಸನದಲ್ಲಿ ಶಿವನನ್ನು ಪ್ರಾರ್ಥಿಸುವ 
ಕಂದ ಪದ್ಯವೊಂದು ಈ ರೀತಿ ಇದೆ. 

ಪತ್ತಿರೆ ಗಂಗೆಯ ಪನಿಗಳು 

ಮುತ್ತಿನ ಬಾಸಿಗವಿದೆನಿಸಿ ವಾಸುಗಿ ಸುಖದಿಂ | 

ಸುತ್ತಿರ್ದ ಜೂಟದ ದೇ 

ವೋತ್ತಮನೆಮಗೊಸೆದು ಕೊಡುಗೆ ಸುಖ ಸಂಪದಮಂ ॥ 

ತಲೆಯ ಮೇಲಿನ ಗಂಗೆಯ ಹನಿಗಳು ಶಿವನ ಹಣೆಯ ಮೇಲೆ ಬಿದ್ದು ಮುತ್ತಿನ 


ಹಳಗನ್ನಡ ಸಾ೦ಸ್ಕೃತಿಕ ಪದಕೋಶ /8೨೩. 


ಬಾಸಿ೦ಗದಂತೆ ಶೋಭಿಸುತ್ತಿದೆಯಂತೆ, ವಾಸುಕಿ ಶಿವನ್ನನು ಆಪ್ಕಾಯಮಾನವಾಗಿ 
ಬಳಸಿಕೊಂಡಿದ್ದು ಶೋಭಿಸುತ್ತಿದೆಯಂತೆ, ಈ ರೀತಿಯಿರುವ ದೇವೋತ್ತಮನಾದ ಶಿವನು 
ನಮಗೆ ಸುಖ ಸಂಪದಗಳನ್ನಿತ್ತು ಹಾರೈಸಲಿ ಎಂದು ಶಾಸನ ಕವಿ ಬೇಡುತ್ತಾನೆ 
ಕಾವ್ಯಗಳ ಪ್ರಾರಂಭದಂತೆ ಶಾಸನಗಳ ಪ್ರಾರಂಭವೂ ವಿಶಿಷ್ಠವಾಗಿರುತ್ತದೆ. ಮತ್ತು ನಿರ್ದಿಷ್ಟ 
ಸಂಕೇತಗಳಿರುತ್ತವೆ ಎನ್ನುವುದು ಶೇಷಶಾಸ್ತ್ರಿಯವರ ನಿಲುವು. 

ವಿವರಗಳಿಗೆ ನೋಡಿ: ಆರ್‌. ಶೇಷಶಾಸ್ತಿ ೨೦೦೫ ಶಾಸನ ಪರಿಚಯ ಪುಟ. ೮೯ 


೬೮೧. ಶಾಸನಗಳಲ್ಲಿ ಕೆರೆಯ ಉಲ್ಲೇಖಗಳು 

ನದಿಗಳು ಹರಿಯದೆ ಇರುವ ಪ್ರದೇಶಗಳಲ್ಲಿನ ಕೃಷಿಕರು ಕೆರೆ ಮತ್ತು ಬಾವಿಗಳನ್ನು 
ನೀರಾವರಿಗಾಗಿ ಅವಲಂಬಿಸಬೇಕಾಗಿತ್ತು ಕೆರೆಗಳಲ್ಲಿ ಮಳೆಯ ನೀರನ್ನು ಸಂಗಹಿಸಲಾಗು 
ತ್ತಿತ್ತು ಕೆರೆಗಳನ್ನು ಅರಸರು ಹಾಗೂ ಇತರ ಖಾಸಗಿ ವ್ಯಕ್ತಿಗಳು ಕಟ್ಟಿಸುತ್ತಿದ್ದರು. 
ಪ್ರತಿಯೊಂದು ಹಳ್ಳಿಯಲ್ಲಿಯೂ ಅಲ್ಲಿನ ಬೇಸಾಯದ ಭೂಮಿಯ ವಿಸ್ತಾರ ಹಾಗೂ 
ಬೆಳೆಯುವ ಬೆಳೆ ಇವುಗಳನ್ನು ಅವಲಂಬಿಸಿಕೊಂಡು ಕೆರೆಗಳಿರುತ್ತಿದ್ದವು. ಪ್ರತಿಯೊಂದು 
ಕೆರೆಗೂ ಹೆಸರುಗಳಿರುತ್ತಿದ್ದವು. ಕೆರೆಗಳನ್ನು ಕಟ್ಟಿಸಿದವರ ಹೆಸರು ಅಥವಾ ಯಾರ 
ಗೌರವಾರ್ಥವಾಗಿ ಕಟ್ಟಿಸಲಾಗಿದೆಯೋ ಅವರ ಹೆಸರನ್ನು ಆಯಾ ಕೆರೆಗಳಿಗೆ ಇಡುವುದು 
ರೂಢಿಯಲ್ಲಿತ್ತು. ಇದಕ್ಕೆ ಉತ್ತಮ ಉದಾಹರಣೆಯೆಂದರೆ, ಪ್ರಧಾನ ವೀರದಂಡನಾಯಕನು 
ಕಟ್ಟಿಸಿದ ನಾಲ್ಕು ಕೆರೆಗಳು. ವೀರದಂಡನಾಯಕನು ತನ್ನ ತಂದೆ, ತಾಯಿ, ಸಹೋದರ 
ಹಾಗೂ ತನ್ನದೇ ಹೆಸರಿನಲ್ಲಿ ರದ್ರ ಸಮುದ್ರ, ಗಂಗ ಸಮುದ್ರ, ಅಚ್ಯುತ ಸಮುದ 
ಹಾಗೂ ವೀರ ಸಮುದ್ರ ಎನ್ನುವ ಕೆರೆಗಳನ್ನು ನಿರ್ಮಿಸಿದನು. (ಎ.ಕ. ೫. ೧೬೫. 
೧೧೮೬.) ಮಾಚಗಾವುಂಡ ಎನ್ನುವವನು ರಾಮಪುರದಲ್ಲಿ ಒಂದು ಕೆರೆ ಮತ್ತು 
ತೂಬು ನಿರ್ಮಿಸಿದ ಉಲ್ಲೇಖ ಶಾಸನದಲ್ಲಿದೆ. ಒಡೆದುಹೋದ ಇಲ್ಲವೇ ಬಿರುಕುಬಿಟ್ಟ 
ಕೆರೆಗಳನ್ನು, ತೂಬುಗಳನ್ನು ಸರಿಪಡಿಸುತ್ತಿದ್ದರ ಉಲ್ಲೇಖಗಳು ಶಾಸನಗಳಲ್ಲಿ ಸಿಗುತ್ತವೆ. 
ಇದಕ್ಕೆ ಒಂದು ಉದಾಹರಣೆಯೆಂದರೆ, ಅರಸೀಕೆರೆ ಕೆರೆಯ ತೂಬನ್ನು ಹೊಯ್ದಳರ 
ಎರಡನೆಯ ವೀರನರ ಸಿ೦ಹನ ಅನುಮತಿಯಂತೆ ಮಹಾಪಧಾನ ದಂಡನಾಯಕನು 
ದುರಸ್ತಿ ಮಾಡಿದುದು. ಕೆರೆಗಳಲ್ಲಿ ಕೆಸರು ತುಂಬಿಕೊಂಡು ನೀರು ನಿಲ್ಲುವ ಪ್ರಮಾಣ 
ಕಡಿಮೆಯಾದಾಗ ಕೆಸರನ್ನು ಕೆರೆಗಳಿಂದ ಹೊರತೆಗೆಯುವ ಕಾರ್ಯವೂ ನಡೆಯುತ್ತಿತ್ತು 
ಕೆರೆಯಿಂದ ಹೂಳನ್ನು ತೆಗೆಯುವ ಕೆಲಸಕ್ಕಾಗಿ ಬಂಡಿಯನ್ನು ದಾನ ನೀಡಿರುವ, 
ಬ೦ಡಿಗಳ ಚಾಲಕರ ನಿರ್ವಹಣೆಗಾಗಿ ಭೂಮಿಯನ್ನು ದಾನ ನೀಡಿರುವ ಉಲ್ಲೇಖಗಳು 
ಶಾಸನಗಳಲ್ಲಿ ಸಿಗುತ್ತವೆ. 

ಮಾಚಗೌಂಡನ ಶಾಸನದ ಕಾಲ ಕ್ರಿಶ. ೧೦೦೮. (ಎಂ.ಎ.ಆರ್‌. ೧೯೮) 

ಮಹಾದಂಡನಾಯಕನ ಶಾಸನದ ಕಾಲ ಕೆರೆಯಿಂದ ಹೂಳು ತೆಗೆಯುವ ಕೆಲಸಕ್ಕಾಗಿ 
ಬ೦ಡಿಯನ್ನು ನಿರ್ವಹಿಸುವವ ಭೂದಾನ ನೀಡಿದ ವಿವರಗಳು ಅರಸೀಕೆರೆ ೧೧೬ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩8೨೮ 


ಕ್ರಿಶ. ೧೨೩೪; ನಾಗಮಂಗಲ ಕ್ರಿಶ. ೧೨೩೭) ಈ ಶಾಸನಗಳ ವಿವರಗಳಲ್ಲಿ 
ನೀರಾವರಿಯ ಬಗ್ಗೆ ಹಿಂದೆ ಕೊಟ್ಟಿರುವ ಆದ್ಯತೆಗಳು ಏನು ಎ೦ಬುದು ತಿಳಿಯುತ್ತವೆ 
ಎ೦ಬುದು ಮೋಹನಕೃಷ್ಣ ರೈಯವರ ಅಭಿಪ್ರಾಯ. 

ವಿವರಗಳಿಗೆ ನೋಡಿ: ಮೋಹನಕೃಷ್ಣ ರೈ ೨೦೦೪ ಪ್ರಭುತ್ವ ಮತ್ತು ಜನತೆ ಪುಟ. ೨೨. 


೬೮೨. ಶಾಸನಗಳು ಮತ್ತು ಸ್ತ್ರೀಯರು 

ಕರ್ನಾಟಕದ ಅನೇಕ ಶಾಸನಗಳಲ್ಲಿ ಸ್ತ್ರೀಯರ ಧಾರ್ಮಿಕ ಸಹಭಾಗಿತ್ವದ ಬಗೆಗಿನ 
ಉಲ್ಲೇಖಗಳಿವೆ: ಶ್ರವಣ ಬೆಳಗೊಳದ ಶಾಸನವೊಂದು ಶಾಂತಲೆಯ ತಾಯಿ ಮಾಜಿಕಬ್ಬೆಯು 
ವ್ರತ ಹಿಡಿದು ಮರಣವನ್ನಪ್ಪಿದ ವಿಷಯವನ್ನು ತಿಳಿಸುತ್ತದೆ. ಇದರ ಕಾಲ ಕ್ರಿಶ. ೧೧೩೧. 
ಮತ್ತೊಂದು ಶಾಸನವು ಅಹಲ್ಕೆಯ ನಿರ್ವಾಣವನ್ನು ಸೂಚಿಸುತ್ತದೆ. ಶ್ರವಣಬೆಳಗೊಳದ 
ನೂರೆಂಟು ನಿಶಿಧಿ ಶಾಸನಗಳಲ್ಲಿ ಇಪ್ಪತ್ತೆರಡು ಶಾಸನಗಳು ಸ್ತೀಯರಿಗೆ ಸಂಬಂಧಿಸಿರುವವು 
ಗಳು. ಅದರಲ್ಲಿ ೧೩ ಶಾಸನಗಳು ಕಂತಿ ಅವ್ವೆಯವರ ಮರಣವನ್ನು ಸೂಚಿಸುತ್ತದೆ. 
ನಾಲ್ಕು ಶಾಸನಗಳು ರಾಜಪರಿವಾರದ ಸ್ತ್ರೀಯರ ಹತತ ಹೇಳುತ್ತವೆ. ಚು ಶಾಸನಗಳು 
ಸಾಮಾನ್ಯ ಸ್ತ್ರೀಯರ ಮರಣವನ್ನು ಸೊಚಿಸುತ್ತವೆ. (ಅದೇ ಪುಟ.೧೧) ಕೊಂಗಾಳ್ವನಬ್ಬೆ 
ಪೋಜಬ್ಬರಸಿಯ ಧಾರ್ಮಿಕ ಸೇವೆಯನ್ನು ಶಾಸನವೊಂದು (ಕಾಲ: ೧೧ನೇ ಶತಮಾನ) 
(ಎ.ಕ..ಸಂ:೧ ೧೯೭೨ ಪುಟ.೪೫) ವರ್ಣಿಸುತ್ತದೆ. 

ಶ್ರವಣಬೆಳಗೊಳದ ಶಾಸನವೊಂದು ವೈಜಬ್ದೆಯು ನೋಂತ ಸನ್ಯಾಸನವನ್ನು 
ತಿಳಿಸುತ್ತದೆ. (ಎ.ಕೆ.ಸಂ:೨ ೧೯೭೩ ಪುಟ.೫೫) ಗುಣಮತಿ ಅಬ್ಬೆಯ ನಿಶಿಧಿಗೆ 
ಸಂಬಂಧಿಸಿದಂತೆ ಮತ್ತೊಂದು ಶಾಸನವು ತಿಳಿಸುತ್ತದೆ. (ಅದೇ ಪುಟ.೭೭) 
ಶ್ರವಣಬೆಳಗೊಳದ ಮತ್ತೊಂದು ಶಾಸನದಲ್ಲಿ ಲಕ್ಷೀಮತಿಯು ಸನ್ಯಸನದ ಮೂಲಕ 
ದೇವಲೋಕಕ್ಕೆ ಸಂದ ವಿಚಾರವಿದೆ. (ಇದರ ಕಾಲ. ಕ್ರಿಶ. ೧೦೪೪) (ಅದೇ ಪುಟ.೯೯) 
ಹತ್ತನೇ ಕಂಪನ ನಂಜನಗೂಡಿನ ಶಾಸನವೊಂದು ಅತ್ತೆಯ್ಯನ ಅಬ್ಬೆಯು 
ಸನ್ಯಸನಂಗೆಯ್ದು ಮುಡುಪಿದ ವಿಚಾರವನ್ನು ಪಸ್ತಾವಿಸುತ್ತದೆ. Eo ಸಂ: ೩ 
ಪುಟ.೩೦೦) ಧಾರ್ಮಿಕ ವಿಚಾರಗಳಲ್ಲಿ ಸಕ್ರಿಯವಾಗಿ ಅನೇಕ ಸ್ತ್ರೀಯರು ಭಾಗವಹಿಸಿದ 
ವಿಚಾರವನ್ನು ಇನ್ನೂ ಕೆಲವು ಶಾಸನಗಳು ಹೇಳುತ್ತವೆ. ಶಾಸನಗಳಲ್ಲಿ ಬಂದಿರುವ 
ವಿಷಯಗಳನ್ನು ಸ್ಥೂಲವಾಗಿ ಪರಿಶೀಲಿಸಲಾಗಿದೆ. ಈ ಆಧಾರಗಳ ಹಿನ್ನೆಲೆಯಲ್ಲಿ 
ಧಾರ್ಮಿಕ ರಂಗದಲ್ಲಿ ಸ್ತ್ರೀಯರು ಭಾಗವಹಿಸಿರುವ ವಿಚಾರಗಳನ್ನು ಎರಡು ನೆಲೆಗಳಲ್ಲಿ 
ಗಮನಿಸಬಹುದು: 

೧. ಸಾಮಾಜಿಕ ಸ್ಥಾನಮಾನಕ್ಕಾಗಿ ಧಾರ್ಮಿಕ ಸೇವೆಯನ್ನು ಕೈಗೊಂಡಿರುವ 
ಸಂಗತಿಗಳು. ಉದಾ: ಜೈನ ಬಸದಿಗೆ ಸೇವೆ. ಇವು ಶ್ರೀಮಂತ ವರ್ಗದ ಸ್ತ್ರೀಯರು 
ಕೈಗೊಂಡಿರುವ ಸೇವ | 
| ೨. ಸನ್ಯಸನವನ್ನು ಸ್ವೀಕರಿಸಿ ಅದರ ಮೂಲಕ ಪ ಪ್ರಾಣಹರಣವನ್ನು ು ಮಾಡಿಕೊಳ್ಳು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೨೫ 


ವುದು ಇದು ಆತ್ಮಾಹುತಿಯ ಪ್ರಕಾರಗಳಲ್ಲಿ ಒಂದಾಗಿ ಸಂಸ್ಕ ತಿಯಲ್ಲಿ ಮೂಡಿ 
ಬಂದಿದೆ. ಇಲ್ಲಿಯೂ ಧಾರ್ಮಿಕ ಶ್ರ ಶ್ರದ್ದೆಯೇ ಪ್ರಧಾನವಾದ bes nn 

ರಾಣಿಯಾದ ಶಾಂತಲೆಯು ಚೆ ನೆಯಾಗಿದ್ದರೂ ವೈಷ್ಣವ ದೇವಾಲಯವನು 

ಸ್ಥಾಪಿಸಿದ ವಿಚಾರವು ಈಗಾಗಲೇ ಸ ಜಾ ಪ್ರಚಲಿತವಾದ ವಿಚಾರವಾಗಿದೆ. ಈಕೆಯ 

ಕಾಲ ಕ್ರಿಶ.೧೧೩೧. ಈಕೆಯು ಸನ್ಯಸನ ವಿಧಿಯ ಮೂಲಕವೇ ತನ್ನನ್ನು ಮುಡುಫಿ 

ಕೊಂಡಳು. ಖಾಸಗಿಯಾಗಿ ಒಂದು ಧರ್ಮಕ್ಕೆ ಸೇರಿದ್ದು, ಮತ್ತೊಂದು ಧರ್ನದ ಕೆಲಸವನ್ನು 

ಮಾಡುವ ಕ್ರಮವೂ ಇತ್ತು ಎನ್ನುವುದಕ್ಕೆ ಮೇಲಿನ ಮಾತು ಸಾಕ್ಷ್ಯವನ್ನು ಒದಗಿಸುತ್ತದೆ. 

ವಿವರಗಳಿಗೆ ನೋಡಿ: ಕಲಬುರ್ಗಿ ಎಂ.ಎಂ. ೧೯೮ 

ಸಮಾಧಿ-ಬಲಿಡಾನ-ವೀರಮರಣ ಸ್ಮಾರಕಗಳು ಪುಟ. : 

Gururaj achar .S.1974 Some aspect of economic & Social Life in ಸಾಹಸ್‌ P24 


೬೮೩. ಶಾಸನವೆಂದರೇನು? 

ಶಾಸನವೆಂದರೆ ಅಪಣೆ. (ಮೂಲಾರ್ಥ) ರಾಜಾಜ್ಞೆ ಎ೦ದು. 

ಕಮೇಣ-ಕಲ್ಲಿನಲ್ಲಿ ಶಾಶ್ವತವಾಗಿಇರಬೇಕೆಂಬ ದೃಷ್ಟಿಯಲ್ಲಿ ಕೊರೆದು ಬರೆ 
ಬರೆಹ(Mnscription) ಎಂಬರ್ಥದಲ್ಲಿ ಬಳಕೆಯಾಯಿತು. ಉದಾಹರಣೆಗೆ "ಕಲ್ಲೊಳಿಃ 
ಅಕ್ಕರಂ' ಎಂಬ ಮಾತನ್ನು ನೆನೆಯಬಹುದು. ಇಲ್ಲಿಯೂ ಶಾಸನವೆಂದಃ 
(Inscription) aouಬ ಅರ್ಥದಲ್ಲಿಯೇ ಬಳಕೆಯಾಗಿದೆ. 

ಶಾಸನವೆಂದರೆ ಪ್ರಭುತ್ವ ಅಪ್ಪಣೆ, ಕಾನೂನು, ಕರಾರು, ತಾಮ್ರ ಅಥವಾ ಕಲ್ಲಿ 
ಮೇಲೆ ಕೊರೆದಿಟ್ಟ ಬರಹವೆ೦ದು ಅರ್ಥವಿದೆ. ಶಾಸಿಸು ಎ೦ದರೆ ನಿಯಂತ್ರಿಸು ಶಾಸನಃ 
ಕುರಿತು ಆರ್‌. ಶೇಷಶಾಸ್ತಿಯವರು ಹೀಗೆ ಹೇಳಿದ್ದಾರೆ. “ಶಾಸನ' ಎಂಬ ಪದವನ 
ವಿದ್ವಾಂಸರು ಆಂಗ್ಲ ಪದವಾದ '1880ಗ0800' ಎ೦ಬ ಪದಕ್ಕೆ ಸಮಾನಾರ್ಥಕ ಪದವಾ 
ಬಳಸುತ್ತಾರೆ. ಇನ್ಸ್‌ಕ್ರಿಪ್‌ಷನ್‌ ಎ೦ದರೆ ಬಹುಕಾಲ ಉಳಿಯಬಲ್ಲ ಶಾಶ್ಚತವಾದ ವಸ್ತುಎ 
ಮೇಲೆ ಕೊರೆಯಲ್ಪಟ್ಟ ಬರಹ ಎಂದು ಅರ್ಥ. ಇದೇ ಅರ್ಥದಲ್ಲಿ "ಶಾಸನ' ಎಂ! 
ಪದವನ್ನು ಇಂದು ನಾವು ಬಳಸುವುದು. "ಕೊರೆಯುವ ಕ್ರಿಯೆ' ಮತ್ತು ಬಹುಕಾ 
ಉಳಿಯುವ ಲೇಖನ ಶಾಮಗ್ರಿ - ಈ ಎರಡೂ ಅಂಶಗಳು ಯಾವ ರೀತಿಯ ಬರ: 
“ಶಾಸನ' ಅಥವಾ 'ಶಾಸನ'ವಲ್ಲ ಎ೦ಬುದನ್ನು ನಿರ್ಧರಿಸುವಂತಹವುಗಳಾಗಿಃ 
ಶಾಸನವೆಂದರೆ ಪ್ರಾಚೀನ ಬರಹಗಳೇ ಆಗಿರಬೇಕೆಂಬ ನಿಯಮವೇನೂ ಇಲ್ಲ. ಇಂರ 
ಕಲ್ಲು, ತಾಮ್ರ, ಬೆಳ್ಳಿ ಮು೦ತಾದ ಲೋಹಗಳ ಮೇಲೆ ಕೊರೆಯಲ್ಪಟ್ಟ ಬರಹಗಳ 
ಸಹ ಶಾಸನಗಳೇ. 

ಭೂರ್ಜಪತ್ರ, ತಾಳೇಗರಿ ಮುಂತಾದ ಲೇಖನ ಸಾಮಗಿಗಳ ಮೇಲೆ ಕಂಠದಿಂ 
ಕೊರೆದು ಬರೆದಿರುವ ಬರಹಗಳು ಭಾರತದಲ್ಲಿ ನಮಗೆ ವಿಫುಲವಾಗಿ ದೊರೆಯುತಃ 
ಇವುಗಳು ಬಹುಕಾಲ ಉಳಿಯುವ ಲೇಖನ ಸಾಮಗಿಗಳಾಗದೆ ಇರುವುದರಿಂದ ಇಂ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩8೨೬ 


ಬರಹಗಳನ್ನು ಶಾಸನಗಳಂದು ಪರಿಗಣಿಸಲಾಗುವುದಿಲ್ಲ. ಹಾಗೆಯೇ ಬಹುಕಾಲ ಉಳಿಯ 
ಬಹುದಾದ ಸಾಮಾಗ್ರಿಗಳ ಮೇಲೆ ಮಸಿಯಿ೦ದಲೋ, ಬಣ್ಣದಿ೦ದಲೋ ಬರೆದಿರುವ 
ಬರಹಗಳು ನಮಗೆ ದೊರೆಯುತ್ತವೆ. ಇವುಗಳನ್ನು ಶಾಸನಗಳಂದು ಪರಿಗಣಿಸಲಾಗದು. 
ಆದ್ದರಿಂದ "ಇನ್ಸ್‌ಕ್ರಿಪ್‌ಷನ್‌' ಎ೦ಬ ಆಂಗ್ಲ ಪದಕ್ಕೆ ಪರ್ಯಾಯವಾಗಿ ಬಳಸುವ "ಶಾಸನ' 
ಎಂಬ ಪದವು ಬರಹದ ಮೇಲೈ ಲಕ್ಷಣವನ್ನು ಕುರಿತದ್ದೇ ವಿನಾ ಅದರ ಆಂತರಿಕ 
ವಷಯವನ್ನಲ್ಲ ಎ೦ಬುದನ್ನು ಮರೆಯಬಾರದು ಎಂಬ ಅರ್ಥದಲ್ಲಿಯೇ ಪ್ರಯೋಗವಾಗಿದೆ. 
'ಶಾಸನ' ಎಂಬ ಪದದ ಧಾತುವಾದ "ಶಾಸ್‌' ಎಂಬುದಕ್ಕೆ ಆಜ್ಞೆಮಾಡು, ಶಿಕ್ಷಿಸು, ನಿಯಂತ್ರಿಸು, 
ಮೊದಲಾದ ಅರ್ಥಗಳಿವೆ. ಪ್ರಾಚೀನ ಭಾರತದ ಆಡಳಿತ ಪದ್ಧತಿಯ ಬಗ್ಗೆ ತಿಳಿಸುವ 
ಗ್ರಂಥಗಳಾದ ಶುಕ್ರನೀತಿಸಾರ, ಕೌಟಿಲ್ಯನ ಅರ್ಥಶಾಸ್ತ್ರ ಮುಂತಾದ ಗ್ರಂಥಗಳು 'ಶಾಸನ' 
ಎ೦ಬ ಪದವನ್ನು ರಾಜಾಜ್ಞೆ ಎಂಬ ಅರ್ಥದಲ್ಲಿ ಪ್ರಯೋಗಮಾಡಿದೆ. ಶಾಸನವೆಂದರೆ 
ಲಿಖಿತ ಮಾಧ್ಯಮವೂ ಹೌದು. ಶಾಸನವನ್ನು ಅಳಿಸಲಾಗುವುದಿಲ್ಲ. ಹತ್ತನೆಯ ಶತಮಾನದ 
ಶಾಸನಗಳು ಚಾರಿತ್ರಿಕವಾಗಿಯೂ ಮಹತ್ವದವು. ಎರಡನೆಯದಾಗಿ ಶಾಸನಗಳು 
ಚಿರಸ್ಥಾಯಿಯೆಂಬ ಪರಿಕಲ್ಪನೆಯೂ ಕೂಡಾ ಶಾಸನ ಲಿಖಿತಕ್ಕೆ ಕಾರಣವಾಗಿರಬೇಕು. 

ವಿವರಗಳಿಗೆ ನೋಡಿ: ಆರ್‌. ಶೇಷಶಾಸ್ತ್ರಿ ೨೦೦೫ ಶಾಸನ ಪರಿಚಯ ಪಟ, ೨. 


೬೮೪. ಶಿವಾಗಮ ಮತ್ತು ಜೈನಧರ್ಮದ ಆಂತರಿಕ ಸಂಬಂಧ 

“ಶೈವಧರ್ಮಕ್ಕೆ ಶಿವಾಗಮಗಳೇ ಮೂಲವೆಂದು ಶೈವಾಚಾರ್ಯರು 
ಪ್ರತಿಪಾದಿಸಿದ್ದಾರೆ. ಶಿವಾಗಮಗಳಲ್ಲಿ ಬರುವ ವಿಷಯಗಳನ್ನೆಲ್ಲ ನಾಲ್ಕು ಪಾದಗಳಲ್ಲಿ 
ವಿಂಗಡಿಸಲಾಗಿದೆ. ಅವುಗಳಿಗೆ ೧) ಕ್ರಿಯಾಪಾದ ೨) ಚರ್ಯಾಪಾದ ೩) ಯೋಗಪಾದ 
೪) ಜ್ಞಾನ ಪಾದಗಳಮದು ಹೆಸರುಗಳಿವೆ. ಇವುಗಳಲ್ಲಿ ಕ್ರಮವಾಗಿ ಮೂರ್ತಿ ನಿರ್ಮಾಣ, 
ಸ್ಥಾಪನೆ, ಪೂಜಾಕ್ರಮ, ಶುದ್ಧಾಚರಣೆ, ಯೋಗಿಕ ಸಾಧನ ಮತ್ತು ಜೀವ - ಶಿವರ 
ಸಂಬಂಧ, ಲೋಕವಿಚಾರ, ಪದಾರ್ಥಗಳ ಸ್ವರೂಪ ವಿವರಣೆಯು ವಿವರವಾಗಿ ಬರುವುದು. 
ಈ ವಿಷಯಗಳೆಲ್ಲ ಶೈವದರ್ಶನದ “ಅಸ್ತಿವಾರದಂತಿವೆ. ಬಹು ವಿಸ್ತಾರವಾಗಿಯೂ 
ಮೂಲದಲ್ಲಿ ವಿವರಿಸಲ್ಪಟ್ಟಿರಬೇಕು. ಪ್ರತಿಯೊಂದು ಆಗಮದಲ್ಲಿ ಇರುವ ಗಂಥ 
ಸಂಖ್ಯೆಯನ್ನು ಗಮನದಲ್ಲಿ ತಂದರೆ ಈ ಮಾತು ಲಕ್ಕದಲ್ಲಿ ಬರುವುದು ಕಾರಣಾಗಮದ 
ಸಂಖ್ಯೆ ಕೋಟಿ, ಸೂಕ್ಷಾಗಮದ ಸಂಖ್ಯೆ ಪದ್ಯ ಅಜಿತಾಗಮ ಸಂಖ್ಯೆಯಲ್ಲಿ ನಿಯತವೆಂದು 
ಹೇಳಿದೆ. ಹೀಗೆ ಆಗಮ ಗಂಥಗಳ ಸಂಖ್ಯಾ ಪ್ರಮಾಣವು ಬೆಳೆಯುತ್ತ ಹೋಗುವುದು. 

ಇಲ್ಲ ಯಗ್ಕೇದದಲ್ಲಿ, ಭಗವಾನ್‌ ಯಷಭದೇವನ ವರ್ಣನೆಯು ಬರುವಲ್ಲಿ "ಹೇ 
ಶೈವ-ಜೈನ ದರ್ಶನಗಳು ರುದ್ರತುಲ್ಕದೇವ' ಎಂದು ವರ್ಣನೆಯು ಆರಂಭವಾಗಿರುವು 
ದೆಂದು ವೈದಿಕ ವಿದ್ವಾಂಸರಾದ ಪ್ರೊ. ವಿರುಪಾಕ್ಷ ಎಂ.ಎ ವೇದತೀರ್ಥ ಅವರು 
ಒಂದೆಡೆಗೆ, ಸೂಚಿಸುವರು. ಶ್ರಮಣ ಸಂಪ್ರದಾಯದ ಯಷಭದೇವರನು ಜೈನರ 
ಆದಿತೀರ್ಥಂಕರನು ಅವೈದಿಕ ಜನಾಂಗ ದೇವರು ಯಷಭನು ತಪಸ್ಸು ಮಾಡಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೬೨೭ 


ಮುಕ್ತನಾದುದು ಕೈಲಾಸ ಶಿಖರದಲ್ಲಿ. ಅವನ ಸಮವಸರಣದಲ್ಲಿಯೂ ಅನೇಕ 
ಗಣಧರರಿದ್ದಾರೆ. ಬ್ರ ಲಾ೦ಛನ ಎತ್ತು ಇವನೂ ಲೋಕ ಕಲ್ಯಾಣಕರವಾದ ಧರ್ಮವನ್ನು 
ಬೋಧಿಸಿದ್ದಾನೆ. ಯಷ ಭದೇವ ದಿಗಂಬರ, ಸರ್ವಜ್ಞ ಸ ಜ್ಞಾನರೂಪಿ, ಶಿವಸ್ತರೂಪಿಯೆನಿಸಿ 
ದ್ದಾನೆ. ಅವನಿಗೆ ಶಿವನೆಂದೂ ಒಂದು ಹೆಸರಿದೆ. 
ಜೈನಧರ್ಮ ದರ್ಶನಗಳು ಪ್ರಾಚೀನ ಕಾಲದಿಂದಲೂ ಭಾರತದ ವಿವಿಧ ಭಾಗಗಳಲ್ಲಿ 
ಪ್ರಚಾರದಲ್ಲಿವೆ. ಇವುಗಳನ್ನು ಪ್ರಸಿದ್ಧಿಸಿದವರು. ತ್ರಿಷಷ್ಠಿ ಶಲಾಕಾ ಪುರುಷರು, ಇವರ 
ಚರಿತ್ರೆಗಳನ್ನು ವರ್ಣಿಸುವ ಗ್ರಂಥವು “ಮಹಾಪುರಾಣ”ವೆಂದು ಜೈನಾಗಮಗಳಲ್ಲಿ 
ಪ್ರಸಿದ್ಧವಾಗಿದೆ. ಮಹಾಪುರುಷರ ಸಂಖ್ಯೆಯಲ್ಲಿಯೂ ಶೈವ ಜೈನ ಸಂಪ್ರದಾಯಗಳು 
ಒ೦ದೇ ಧ್ವನಿಯನ್ನು ಎತ್ತಿವೆ. ಇವರು ನಮ್ಮ ನಮ್ಮ ಸಂಸ್ಕೃತಿಯಲ್ಲಿ ಆದರ್ಶ ಪುರುಷರು. 
ಧರ್ಮೊದ್ಧಾರಕರು, ಐತಿಹಾಸಿಕ ವ್ಯಕ್ತಿಗಳೂ ಆದುದು. ಇವರು ಆಯಾ ಧರ್ಮಗಳ 
ಇತಿಹಾಸವನ್ನು ರೂಪಿಸಿದ್ದಾರೆ. ಪರಮಪೂಜ್ಯರೆನಿಸಿದ್ದಾರೆ.” 
ಮಿರ್ಜಿ ಅಣ್ಣಾರಾಯರು ಮೇಲಿನಂತೆ ಶಿವಾಗಮನದ ಕುರಿತು ವಿವರಿಸಿದ್ದಾರೆ. 
ಶೈವಧರ್ಮಕ್ಕೆ ಶಿವಾಗಮಗಳೇ ಮೂಲವೆಂದು ಅವರ ನಿಲುವಾಗಿದೆ. ಅವರ ಪ್ರಕಾರ 
ಶೈವ ಮತ್ತು ಜೈನ ಧರ್ಮಗಳು ಒಂದೇ ರೀತಿಯ ಧ್ವನಿಯನ್ನು ಎತ್ತಿವೆ. 
ಸ ನೋಡಿ: ಗುರುಲಿಂಗಕಾಪಸೆ (ಸಂ ನ ೨೦೦೬ ಮಧುರಚೆನ್ನರ ಲೇಖನಗಳ 
(ಮಿರ್ಜಿ ಅಣ್ಣಾರಾಯರ ಆಯ್ದ ಲೇಖನಗಳು 


೬೮೫. ಶುಕ್ಷಧ್ಯಾನ 
'ಶುಕ್ಷಧ್ಯಾನಮಂ ಧ್ಯಾನಿಸಿ ಘಾತಿಕರ್ಮ೦ಗಳಂ೦ ಕಿಡಿಸಿ ಕೇವಲಜ್ಞಾನಿಯಾದೊಡ 
ಚತುರ್ವಿಧಮಪ್ಪ ದೇವನಿಕಾಯಂ ಬ೦ದರ್ಚಿಸಿ ಪೂಜಿಸಿ ಪೋದೊಡವರುಂ ಬಟೆಃ 
ಘಫಾತಿಕರ್ಮಂಗಳಂ ಕಿಡಿಸಿ ಮೋಕ್ಷಕ್ಕೆ ವೋದರ್‌ ಟಿ | 
(ಡಿ.ಎಲ್‌.ಎನ್‌.೨೦೦೯ ಪು.೧೪೮ 
ಎಂದು ವಡ್ಡಾರಾಧನೆಯಲ್ಲಿ ಬರುತ್ತದೆ ಶುಚಿತ್ವ ಸಮೇತವಾದದ್ದು ಶುಕ್ಷಧ್ಯಾನ 
ಧರ್ಮಧ್ಯಾ ನವನ್ನು ಮುಗಿಸಿ ಮುಕ್ತಿ ಹೊಂದುವುದನ್ನು ಕುರಿತು ಚಿಂತಿಸುವುದು. ಶುಕ್ಷದ್ಯಾನವ 
ಸಾಕ್ಷಾತ್ತಾಗಿ ಮುಕ್ತಿಗೆ ಸಾಧನವಾಗುವುದು ಅಘಾತಿಕರ್ಮ ಎಂದರೆ ಆತ್ಮನ ಗುಣಗಳನ್ನು 
ನಾಶಮಾಡದ ಕರ್ಮ. ಇದು ನಾಲ್ಕು ತೆರ: 
ಆಯು. ೫ ಆಯಸ್ಸಿನ ಅವಧಿಯನ್ನು ನಿರ್ಣಯಿಸುವ ಕರ್ವ 
ನಾಮ = ವ್ಯಕ್ತಿಯ ತೂಕ, ಎತ್ತರ, ಬಣ್ಣ ಮುಂತಾದುವನ್ನು ನಿರ್ಣಯಿಸುವ 
ಕರ್ಮ. 
ಗೋತ್ರ ವ್ಯಕ್ತಿಯ ವಂಶ, ಕುಲ, ದೇಶವನ್ನು ನಿರ್ಣಯಿಸುವ ಕರ್ಮ. 
ನೇಡ ಪ ಇಹಜೀವನದಲ್ಲಿ ಸಾಡು! ಖ ಕಾರಣವಾದ ಕರ್ಮ. 
(ಡಿ.ಎಲ್‌.ಎನ್‌.೨೦೦೯ ಪು.೧೪೮ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೨೮ 


ಧ್ಯಾನ ಮಾಡುತ್ತ ಮಾಡುತ್ತ ಸಾಧುವಿಗೆ ಬುದ್ಧಿಪೂರ್ವಕ ರಾಗ ಸಮಾಪ್ತವಾದ 
ಮೇಲೆ ಯಾವ ನಿರ್ವಿಕಲ್ಪ ಸಮಾಧಿ ಪ್ರಕಟವಾಗುವುದೋ ಅದಕ್ಕೆ ಶುಕ್ರಧ್ಯಾನವೆಂದು 
ಅಥವಾ ರೂಪಾತೀತ ಧ್ಯಾನವೆಂದು ಹೆಸರು. ಇದು ಸಾಕ್ಟಾತ್‌ ಮೋಕ್ಷದ ಕಾರಣವಾಗಿರು 
ತ್ತದೆ. ಆತ್ಮವು ಅತಿ ಶುದ್ಧ ಅಥವಾ ಶುಕ್ಷವಾಗಿರುವುದರಿಂದ ಈ ಹೆಸರು ಪ್ರಾಪ್ತವಾಗಿದೆ. 
ಇದರಲ್ಲಿ ೪ ಭೇದಗಳಿವೆ. ಮೊದಲ ಎರಡನ್ನು ಶುಕ್ಷವೆಂದೂ ಉಳಿದೆರಡನ್ನು ಪರಮಶುಕ್ಷ 
ವೆಂದೂ ಕರೆಯುತ್ತಾರೆ. ಪರಮ ಶುಕ್ಷವೆಂದರೆ ಪರಮೋಚ್ಛವಾದ ಬಿಳಿಯೆಂದು ಅರ್ಥ. 


೬೮೬. ಶುಭಲಕ್ಷಣ 
ಅರುಣೋತ್ರಲದಳಲೋಹಿತ 
ಕರಂಗಳೊಳ್‌ ಶಂಖಚಕರಚಿಹ್ನ೦ಗಳನಾ೦ | 
ತಿರೆ ಮುರವೈರಿಯ ಕರದಂ 
ತಿರೆ ಕರಮೆಸೆದಪುದು ಕರಯುಗಂ ಬಾಲಕನಾ ॥ 


ಕರಿತುರಗಾತಪತ್ರ ಶತಪತ್ರಪರಿಸ್ಫುಟರೇಖೆಗಳ್‌ ಮನೋ 

ಹರತರಮಾಗೆ ಕಲ್ಪತರು ಕೋಮಲಪಲ್ಲವದಂತೆ ಮೆಲಿಿನಿಂ ॥ 

ಪೊರೆದ ನರೇಂದವೃಂದ ಮಣಿಮೌಳಿಕದ೦ಂಬಕಚು೦ಬನೋಚಿತಂ 

ಚರಣಯುಗಂ ಮನಂಗೊಳಿಸುತಿರ್ದಪುದಿಂತಿದೆನಲ್‌ ಕುಮಾರನಾ ॥ 

(ಕರ್ಣಾಟಕ ಕಾದ೦ಬರಿ, ೨-೧೧೨) 
ಕೆಂದಾವರೆಯ ಎಸಳುಗಳಂತೆ ಕೆಂಪಾದ ಈ ಎರಡು ಕೈಗಳು, ಶಂಖ, ಚಕ್ರ 
ರೇಖೆಗಳನ್ನು ಹೊಂದಿರಲಾಗಿ ಶ್ರೀಮನ್ನಾರಾಯಣನ ಕೈಗಳಂತೆ ಶೋಭಿಸುತ್ತಿವೆ. 

ಈ ಶಿಶುವಿನ ಎರಡು ಕಾಲುಗಳಲ್ಲಿ ಆನೆ, ಕುದುರೆ, ಛತ್ರಿ, ಕಮಲ ರೇಖೆಗಳು 
ಬಹಳ ಮೃದುವಾದ ಕಾಲಿಗೆರಗುವ ಅಸಂಖ್ಯಾತ ರಾಜರ ಕಿರೀಟಗಳ ತಗಲುವಿಕೆಗೆ 
ಪಾತ್ರವಾಗುವ ಈ ಚರಣಯುಗಳವು ಬಹಳ ಮನೋಹರವಾಗಿದೆ. ಮಗುವಿನ 
ಶುಭಲಕ್ಷಣಗಳನ್ನು ಇಲ್ಲಿ ಹೇಳಲಾಗಿದೆ. ಇದು ಹಸ್ತ ಮತ್ತು ಪಾದರೇಖೆಗಳಿಗೆ ಸಂಬಂಧಿಸಿದ 
ಶಾಸ್ತ್ರಗಳಿಗೆ ಸಂಬಂಧಿಸಿದೆ. ಮಗುವಿನ ಭವಿಷ್ಯವನ್ನು ಇದು ಸೂಚಿಸುತ್ತದೆ. ಮುಂದೆ 
ಅಸಂಖ್ಯಾತ ರಾಜರು ಮಗುವಿನ ಪಾದಕ್ಕೆ ಎರಗಲಿದ್ದಾರೆಂದು ಇದು ಸೂಚಿಸುತ್ತದೆ. 


೬೮೭. ಶೂದ್ರ 
ಶೂದ್ರಾತಿಶೂದ್ರ ಮತ್ತು ಶೂದ್ರವೆಂಬ ಪರಿಕಲ್ಪನೆಯು ಭಾರತೀಯ ಸಾಮಾಜಿಕ 
ಸ್ವರೂಪವನ್ನು ವಿವರಿಸುತ್ತದೆ ಮತ್ತು ಬ್ರಾಹ್ಮಣರನ್ನು ಕೇಂದವಾಗಿರಿಸಿಕೊಂಡಿದೆ. ಬ್ರಾಹ್ಮಣರು 


ದ್‌ 
Hd 


ಶೂದ್ರರೆಂದು ಕರೆದು, ಬ್ರಾಹ್ಮಣರು ತಮ್ಮನ್ನು ಪ್ರತ್ಯೇಕ ವರ್ಗವಾಗಿರಿಸಿಕೊ೦ಡರು. 
ದು ಬ್ರಾಹ್ಮಣರನ್ನು “ಕುಲದ ಅಗ್ಗಳಿಕೆಗೂ' ಶೂದ್ರರನ್ನು "ಕೀಳರಿಮೆ'ಗೂ ತಳ್ಳಿತು. ಈ 


ಭಿಪ್ರಾಯ ಜ್ಯೋತಿಭಾಪುಲೆಯವರಿಗೂ ಇತ್ತು 


€) 


ಓ 


(0 


ಹಳಗನ್ನಡ ಸಾ೦ಸ್ಕೃತಿಕ ಪದಕೋಶ /&೨೦೯ 


ಅಂತೆಯೇ ಭಾರತದ ವಾಯವ್ಯದಲ್ಲದ್ದ ಎಲ್ಲ ಬುಡಕಟ್ಟುಗಳವರನ್ನೂ ನಿಕೃಷ್ಟರ 
ನ್ನಾಗಿಯೇ ಕಾಣಲಾಗುತ್ತಿತ್ತು. “ಶೂದ್ರ ಹೆಂಗಸು” ಎಂದಾಗ ಅದು ಒಂದು ಬುಡಕಟ್ಟನ 
ಸೂಚನೆಯಾಗಿ ಕಾಣುತ್ತದೆ. ಅದೇ ಅಥರ್ವ ವೇದ ಮಂತ್ರವು ಪೈಪ್ಪಲಾದ ಸಂಹಿತೆ 
ಯಲ್ಲಿಯೂ ಬರುತ್ತದೆ (೧೩. ೧.೯); ಆದರೆ ಅಲ್ಲಿ 'ಶೂದ್ರ' ಸ್‌ ಪದದ ಬದಲು 
"ದಾಸೀ" ಎಂಬ ಪದವನ್ನು ಬಳಸಲಾಗಿದೆ. ಆ ಮಂತ್ರದ ಕರ್ತೃವಿನ ದೃಷ್ಟಿಯಲ್ಲಿ 
"ಶೂದ್ರ' ಮತ್ತು "ದಾಸೀ' ಪದಗಳ ನಡುವೆ ವ್ಯತ್ಯಾಸವಿರಲಿಲ್ಲ. ಇದೆಲ್ಲದರಿಂದ 
ತೀರ್ಮಾನಿಸಬಹುದಾದ ಅಂಶ ಇದು : ಅರ್ಥರ್ವವೇದದ ಅತಿ ಪ್ರಾಚೀನ ಘಟ್ಟದಲ್ಲಿ 
"ಶೂದ್ರ' ಪದವು ಒಂದು ಬುಡಕಟ್ಟು ಸೂಚಕವೇ ಹೊರತು ಒಂದು ವರ್ಣದ ಹೆಸರಾಗಿ 
ಬರುವುದಿಲ್ಲ. 
ವೈದಿಕ ಕಾಲದ ಕಡೆಯ ವೇಳೆಗೆ, ಕೆಲವು ಆಚರಣೆಗಳ ಸಂದರ್ಭದಲ್ಲಿ ಶೂದನನ್ನು 
ಮುಟ್ಟುವುದು ಮತ್ತು ನೋಡುವುದು ಕೂಡದೆಂಬ ನಿಯಮ ಅಸ್ತಿತ್ವಕ್ಕೆ ಬಂದಿತು. 
ಅವನೊಡನೆ ಮಾತನಾಡಕೂಡದು ಕೂಡ (ಶ.ಬ್ರಾ. 11.೧.೧.೧೦). ಸೋಮಯಾಗದ 
ಪೂರ್ವಭಾಗವಾದ ಪ್ರವರ್ಗ್ಯವೆಂಬ ಆಚರಣೆಯ ಸಮಯದಲ್ಲಿ ಯಾಗ ಮಾಡುವವನು 
ಶೂದ್ರ ಮತ್ತು ಸ್ತ್ರೀ ಇಬ್ಬರನ್ನೂ ದೂರವಿಡಬೇಕು; ಏಕೆಂದರೆ ಅವರು ಅಸತ್ಯ ಎನ್ನುತ್ತದೆ 
ಶತಪಥ ಬ್ರಾಹ್ಮಣ (0೬% .1.1.31). ಕಾಠಕ ಸಂಹಿತೆಯಲ್ಲಿ ಬರುವ ಇಂತಹ ಮಾತನ್ನು 
ಬಿಟ್ಟರೆ ಶೂದ್ರ ಮತ್ತು ಸ್ತ್ರೀಯರನ್ನು ಹೀಗೆ ಒಟ್ಟಾಗಿಸಿರುವ ಭಾಗಗಳಲ್ಲಿ ಇದೇ ಅತ್ಯಂತ 
ಪ್ರಾಚೀನವಾದ ಆಕರ. ಒಬ್ಬ ಬಡಗಿಯೇನಾದರೂ ಯಜ್ಞ ಪಾತ್ರೆಗಳನ್ನು ಮುಟ್ಟಿಬಿಟ್ಟರೆ 
ಆಚರಣೆಯೆಲ್ಲಾ ಅಶುದ್ಧವಾಗುತ್ತದೆಂಬ ಮಾತೂ ಇದೆ. 

ಚಾತುರ್ವರ್ಣದ ಹೊರಗಿನ ಪಂಚಮರೂ ಅದಿತಿಯೇ ಅಹುದು, 
ಎಂದಂತಾಯಿತು. ಉಚ್ಛ ಸ ವರ್ಣದವರೆಂದು ಬಗೆಯಲಾದ ತೈವರ್ಕಿಕರಲ್ಲದೆ "ಶೂದ' 
ಎ೦ಬ ಇನ್ನೂ ಒಂದು ವನ (ಅಂದಿನ ಸಮಾಜ 8 ವಿರಾಟ್‌ ಪುರುಷನ 
ಅಂಗವಾಗಿದುದರ ಪ್ರತಿಮಾ ಉಲ್ಲೇಖವು ಯಗ್ಗೇದದ “ಸಹಸ್ರಶೀರ್ಷ': ಪುರುಷನ 
ವರ್ಣನೆಯಲ್ಲಿ ಬರುತ್ತದೆ. ಚಾತುರ್ವರ್ಣ್ಯದ ಹೊರಗೆ ಇರುವ ಐದನೆಯ ಗುಂಪೂ 
ಒಂದು, ಆಗ ಇರಬೇಕೆಂದು, ಅದಿತಿಯ 'ಭಕಕೋಟಿಯ ಯಾದಿಯಿಂದ ತಿಳಿಯುತ್ತದೆ. 
ಮೊದಲಿನ ನಾಲ್ಕೂ ವರ್ಣದ ಜನ, ಪಂಚಮರನ್ನು ತಮ್ಮಿಂದ ಬೇರೆ ಎಂದು 
ಬಗೆಯುತ್ತಿರಬೇಕು. ಅವರನ್ನು ತಮ್ಮ ಸಮಾಜದಿಂದ ದೂರವಿರಿಸುತ್ತಿರಬೇಕು. ಪುಳಿಂದ 
ಮೊದಲಾದವರ ಉಲ್ಲೇಖಗಳು "ಮುಂದಿನ ಕಾಲದಲ್ಲಿ ಬರುತ್ತವೆ. ಯಗ್ವೇದದ 
ಅದಿತಿದೇವಿಯ ವಿರಾಟ್‌ ರೂಪದಲ್ಲಿ ಪಂಚಮರೂ ಅದಿತಿಯೇ 'ಆಗಿದಾಳೆ ಎಂಬ 
ಈ ಮಾತು ಅಪೂರ್ವವಾಗಿದೆ. ಅಥರ್ವಣದಲ್ಲಿ ಬರುವ 'ವ್ರಾತ್ಮಸ್ತೋಮ'ವನ್ನು ಇಲ್ಲಿ 
ನೆನದುಕೊಳ್ಳಬೇಕು. ಆ ಕಾಲದ ವ್ರಾತ್ಯ (ಜನ)ರನ್ನು ಸಂಸ್ಕಾರಪೂರ್ವಕ ತಮಲ್ಲಿ 
ಪತಿತ-ಪರಾವರ್ತನದ ಇತಿಹಾಸ ದೃಷ್ಟಿಯಿಂದ ಸ್ವೀಕರಸುತಿದ್ದುದಾಗಿ ಈ ಹೋಮದ 
ಉದ್ದೇಶವಿರುವುದಾಗಿ ಬಲ್ಲಿದರ ಅಭಿಪ್ರಾಯ ಎರಕ ಶಂಬಾ "ಹೇಳುತ್ತಾರೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೩೦ 


ವಜಸೂಚಿಯಲ್ಲಿ ಈ ಕೆಳಗಿನಂತೆ ಬರುತ್ತದೆ: ಶೂದ್ರನೂ ಬ್ರಾಹ್ಮಣನಾಗಬಲ್ಲ. 
ಹೇಗೆ೦ಬುದನ್ನು ಮಾನವ ಧರ್ಮದಲ್ಲಿ ಹೇಳಲಾಗಿದೆ - “ಮಹಾಮುನಿ ಕಠನು 
ಅರಣಿಯ ಗರ್ಭದಿಂದ ಜನಿಸಿದನು-ತಪಸ್ಸಿನಿ೦ದ ಅವನು ಬ್ರಾಹ್ಮಣನಾದ. ಆದ್ದರಿ೦ದ 
ಜಾತಿಯು ಬ್ರಾಹ್ಮಣತ್ವಕ್ಕೆ ಕಾರಣವಾಗುವುದಿಲ್ಲ” (೨೨) “ಮಹರ್ಷಿ ವ್ಯಾಸನು ಒಬ್ಬ 
ಬೆಸ್ತರವಳ ಗರ್ಭದಿಂದ ಜನಿಸಿದ. ಅವನೂ ತಪಸ್ಸಿನ ಸಾಮರ್ಥ್ಯದಿಂದ ಬ್ರಾಹ್ಮಣನಾದ. 
ಆದ್ದರಿ೦ದ ಬ್ರಾಹ್ಮಣನಾಗಲು ಹುಟ್ಟೇ ಆಧಾರವಾಗಬೇಕಾಗಿಲ್ಲ” (೨೩) “ಮಹಾಮುನಿ 
ವಸಿಷ್ಠನು ಊರ್ವಶಿಯ ಗರ್ಭದಿಂದ ಜನಿಸಿದವನು. ತಪೋ ಬಲದಿಂದ ಅವನು 
ಮುಂದೆ ಬ್ರಾಹ್ಮಣನಾದ”. ಆದ್ದರಿಂದ ಜನ್ಮದಿಂದ ಬ್ರಾಹ್ಮಣನಾಗುತ್ತಾನೆ ಎಂಬುದರಲ್ಲಿ 
ಹುರುಳಿಲ್ಲ.(೨೪) “ಪ್ರಖ್ಯಾತ ಮಹಾಮುನಿ ಯಷ್ಯಶೃಂಗ ಒಂದು ಜಿಂಕೆಯಿಂದ 
ಉಗಮಿಸಿದ ಮತ್ತು ತನ್ನ ಉತ್ಕೃಷ್ಟ ತಪಸ್ಸಿನಿ೦ದ ಅವನೂ ಬ್ರಾಹ್ಮಣನಾದ, ಬ್ರಾಹ್ಮಣತ್ವ 
ಪ್ರಾಪ್ತವಾಗಲು ಕಾರಣ ಜಾತಿ ಅಲ್ಲ.” (೨೫) “ಮಹಾಸಂತ ಎಶ್ವಾಮಿತ್ರ ಒಬ್ಬ 
ಚಾಂಡಾಲಿನಿಯ ಗರ್ಭದಿಂದ ಜನಿಸಿದ, ಉಗ್ರ ತಪಸ್ಸಿನಿಂದ ಬ್ರಾಹ್ಮಣನಾದ, ಬ್ರಾಹ್ಮಣ 
ನಾಗಲು ಕಾರಣ ಜಾತಿ ಅಲ್ಲ” (೨೬) “ಮಹರ್ಷಿನಾರದ ತಂಡೂಲಿ (ಮನೆ 
ಕೆಲಸದವಳು)ಯ ಗರ್ಭದಲ್ಲಿ ಜನಿಸಿದನು. ತಪೋಬಲದಿ೦ದ ಅವನು ಬ್ರಾಹ್ಮಣನಾದ. 
ಜಾತಿಯು ಬ್ರಾಹ್ಮಣತ್ವಕ್ಕೆ ಕಾರಣವಲ್ಲ.” (೨೭) ಆತ್ಮ ಸಂಯಮಿಯಾದ ವ್ಯಕ್ತಿಯನ್ನು 
ಜಿತೇಂದ್ರಿಯ "ಯತಿ' ಅಥವಾ "ಸಂತ' ಎಂದೂ ಕರೆಯುತ್ತಾರೆ. ತಪಸ್ಸಿನಿ೦ದ ವ್ಯಕ್ತಿ 
ತಪಸ್ವಿಯಾಗುತ್ತಾನೆ. ಹಾಗೆಯೇ ಬ್ರಹ್ಮಚರೈೆ ಪಾಲನೆ ಅಂದರೆ ಇಂದ್ರಿಯ ಸುಖ ಎರಕ್ತಿಯ 
ಮೂಲಕ ಅವನು ಬ್ರಾಹ್ಮಣ ಎಂದು ಕರೆಯಲ್ಲಡುತ್ತಾನೆ. (೨೮) ಸಮಾಜದಲ್ಲಿ ಬ್ರಾಹ್ಮಣ 
ರೆಂದು ಗುರುತಿಸಲ್ಪಡುವ ಬ್ರಾಹ್ಮಣಸ್ತ್ರೀಯ ಪುತ್ರರು ಬ್ರಾಹ್ಮಣರಲ್ಲ. ಶೀಲ ಸಚ್ಚಾರಿತ್ರಗಳಿ೦ದ 
ಕೂಡಿದವರು ಬ್ರಾಹ್ಮಣರು. ಆದ್ದರಿಂದ ಕುಟುಂಬವು ಬ್ರಾಹ್ಮಣತ್ವಕ್ಕೆ ಕಾರಣವಾಗುವುದಿಲ್ಲ. 
(೨೯) “ಒಬ್ಬ ವ್ಯಕ್ತಿ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ದರೂ ಅವನಿಗೆ ಸಚ್ಚಾರಿತ್ಯವಿಲ್ಲವಾದರೆ 
ಏನು ಪ್ರಯೋಜನ. ಕೆಳಸ್ತರದ ಕುಟು೦ಬಗಳಲ್ಲಿ ಜನಿಸಿದವರಾದರೂ ಅನೇಕ ಸದ್ಗುಣ 
ಸಂಪನ್ನರಾದ ಧೀರರು ಅವರ ನಡತೆಯಿಂದ ಸ್ವರ್ಗವನ್ನು ತಲುಪಿದ್ದಾರೆ.” (೩೦) 
ಪಾಣಿನಿ ಮತ್ತು ಮನುಗಳು ಶಕ; ಹೂಣರನ್ನು ಶೂದ್ರರೆಂದು ಕರೆಯುತ್ತಾರೆ. ಬೌದ್ಧಮತದ 
ಬಹುತೇಕ ಕೃತಿಗಳು ಕ್ಷತ್ರಿಯರಿಗೆ ಬ್ರಾಹ್ಮಣರಿಗಿ೦ತ ಹೆಚ್ಚಿನ ಮಹತ್ವವನ್ನು ಕೊಟ್ಟಿವೆ. 
ಬುಡಕಟ್ಟು ಜನರ ಗುರಿಕಾರ ಮತ್ತು ಜಮೀನುದಾರನಿಗಿಂತಲೂ ಕ್ಷತ್ರಿಯನಿಗೆ ಹೆಚ್ಚಿನ 
ಪ್ರಾಶಸ್ಯವಿತ್ತು. 
ವಿವರಗಳಿಗೆ ನೋಡಿ: ಬಿ.ವಿ. ವೀರಭದ್ರಪ್ಪ ೨೦೦೭ ಅಶ್ವಘೋಷನ ವಜ್ರಸೂಚಿ ಪುಟ. ೧೮-೧೯ 
ಶಂಬಾ ಜೋಶಿ ೧೯೯೯ ಸಂಪುಟ. ೩ ಹಾಲುಮತ ದರ್ಶನ ಪುಟ. ೧೪೪, 1. ೧.೩೧೨ 
0011110 Thapar 1975 The Past and Prejudice 1153-16, 34 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /&೩೧ 


೬೮೮. ಶೂದ್ರರ ಮದುವೆ ಆಚರಣೆಗಳು ಮತ್ತು ಮಿಶ್ರ ಜಾತಿಗಳ ರಚನೆ 

ಅರ್ಥಶಾಸ್ತ್ರವು ಮುಖ್ಯವಾಗಿ ಆರ್ಥಿಕ ಹಾಗೂ ರಾಜಕೀಯ ನೀತಿಗಳಿಗೆ 
ಸಂಬಂಧಿಸಿದ ಕೃತಿಯಾದ್ದರಿಂದ ಶೂದ್ರರ ಸಾಮಾಜಿಕ ಪರಿಸ್ಥಿತಿಯನ್ನು ಕುರಿತು 
ಧರ್ಮಸೂತ್ರಗಳು ಕೊಡುವಷ್ಟು ಮಾಹಿತಿಯನ್ನು ಅದು ಕೊಡುವುದಿಲ್ಲ. ಅದಾಗ್ಯೂ 
ಅದು ಶೂದರ ಮದುವೆ ನಡಾವಳಿ ಹಾಗೂ ಶೂದ್ರ ಹಂಗಸರ ಸ್ಥಾನಮಾನದ ಬಗ್ಗೆ 
ಬೆಳಕನ್ನು ಚೆಲ್ಲುತ್ತದೆ. ಮೂರು ಉಚ್ಛ ವರ್ಣಗಳ ಮದುವೆ ಪದ್ಧತಿ ಪ್ರಕಾರ, ಪಾಣಿಗಹಣಕ್ಕೆ 
ಮುಂಚ! ಮದುಮಗಳನು  ತಿರಸ್ಕರಿಸಿದ್ದಾದರೆ ಅದು 4] ಆದರೆ ಶೂದರಲ್ಲಿ 
ಕೂಡಿಕೆಗೆ ಮುಂಚೆ ಹೆಣ್ಣನ್ನು ತಿರಸ್ಕರಿಸಬಹುದು ಎಂದು ಅರ್ಥಶಾಸ್ತ್ರ (111. ೧೫) 
ತಿಳಿಸುತ್ತದೆ. ಸಮ್ಮತಿಸಲ್ಪಟ್ಟ ವಿವಾಹ ಪದ್ದತಿಗಳ ಪೈಕಿ ಮೊದಲ ನಾಲ್ಕು ಬಗೆಯ 
ವಿವಾಹಗಳಲ್ಲಿ ವಿಚ್ಛೇದನಕ್ಕೆ ಅನುಮತಿಯಿಲ್ಲ ಎಂದು ಅದು ಹೇಳುತ್ತದೆ (11. ೩); 
ಅಂದರೆ ಗಾಂಧರ್ವ, ಅಸುರ, ರಾಕ್ಷಸ ಮತ್ತು ಪೈಚಾಚ ರೀತಿಯ ವಿವಾಹಗಳಲ್ಲಿ 
ವಿಚೆ ತೇದನಕ್ಕೆ ಅಡ್ಡಿಯಿಲ್ಲ ಎಂದಾಗುತ್ತದೆ. ಸಮ್ಮತವಾದ ವಿವಾಹ ಪದ್ದತಿಗಳಲ್ಲಿ ತಂದೆಯ 
ಒಪ್ಪಿಗೆ ಪಡೆಯತಕ್ಕದ್ದೆಂದು ಮತ್ತು ಮಾನ್ಯ ವಿರದ ಪದ್ಧತಿಗಳಲ್ಲಿ ಆರ್‌ ಒಪ್ಪಿಗೆ ಸಹ 
ಅಗತ್ಯವೆಂದು ಕೌಟಿಲ್ಯ ಹೇಳುತ್ತಾನೆ (111 ಮಾತೃ ಆಳ್ವಿಕೆ ಸಮಾಜದ "ಮೂಲ 
ಲಕ್ಷಣಗಳು ಕೆಳ ದರ್ಜೆ ಜನರಲ್ಲಿ ಇನ್ನೂ ಪ್ರಚಲಿತವಿದ್ದದ್ದರಿ೦ದ ಅವು ಆ ದರ್ಜೆಯ 
ಹಂಗಸರಿಗೆ ಸ್ವಲ್ಪಮಟ್ಟಿನ ಪ್ರಾಮುಖ್ಯತೆ ತಂದುಕೊಟ್ಟಿದ್ದವು ಎಂಬುದನ್ನು ಇದು 
ಪರೋಕ್ಷವಾಗಿ ತೋರಿಸುತ್ತದೆ. ಕೌಟಲ್ಯನ ಇತರ ಕಟ್ಟಳೆಗಳನ್ನು ವಿಶ್ಲೇಷಿಸಿದಾಗ ಶೂದರಲ್ಲಿ 
ಮದುವೆಯ ಬಂಧ ಉಚ್ಚ ವರ್ಣಗಳಲ್ಲಿದ್ದಷ್ಟು ಬಲವಾಗಿರಲಿಲ್ಲವೆಂದೂ, ಉಚ್ಚ ವರ್ಣಗಳ 
ಹೆಂಗಸರು ತಮ್ಮ ಗಂಡಂದಿರನ್ನು ಹಚ್ಚಾಗಿ ಅವಲಂಬಿಸಿದ್ದರೆಂದೂ ತಿಳಿದುಬರುತ್ತದೆ. 

ನಟರು, ಆಟಗಾರರು (ಹಾವಾಡಿಗರು) ಹಾಡುಗಾರರು, ಮೀನುಗಾರರು, 
ಬೇಟೆಗಾರರು, ಮಂದೆ ಕಾಯುವವರು, ಮದ್ಯದ ಭಟ್ಟ ಇಳಿಸುವವರು, ಮಾರಾಟಗಾರರು 
ಮತ್ತು ಇಂಥ ಇತರ ಕಸುಬುಗಾರರು (ತಮ್ಮ ತಮ್ಮ ಉದ್ಯೋಗಗಳನ್ನು ಅನುಸರಿಸುತ್ತ) 
ಮಾಡುವ ಪ್ರವಾಸದಲ್ಲಿ ಅವರ ಹೆಂಗಸರೂ ಅವರೊಡನಿರುತ್ತಾರೆ ಎಂದು ಕೌಟಿಲ್ಯ 
ತಿಳಿಸುತ್ತಾನೆ (111. ೩). 

ಪಾಣಿನಿಯು ಚಂಡಾಲರನ್ನು ಶೂದ್ರ ವರ್ಣದಲ್ಲಿ ಸೇರಿಸಿದಂತಿದೆ ಎ೦ಬುದನ್ನು 
ಈಗಾಗಲೇ ನೋಡಿದ್ದೇವೆ. ಆದರೆ ಕೌಟಲ್ಯ ಅವರನ್ನು ಶೂದ್ರರೆಂದು ಪರಿಗಣಿಸುವುದಿಲ್ಲ. 
ಚಾತುರ್ವರ್ಣ್ಯ ಸಂಘಟನೆಯೊಳಗೆ ಶೂದರಿಗೆ ಸ್ಥಾನವರಲಿಲ್ಲ ಎಂಬ ವಿಷಯ ಕೌಟಲ್ಯನು 
ದಂಡ ಬರ್ಸ ತೋರುವ ತಾರತಮ್ಯದ ನೀತಿಯಿಂದ ಗೊತ್ತಾಗುತ್ತದೆ. ಈ 
ಪ್ರಾಣಿ ಪಕ್ಷಿಗಳಿಗೆ ಎ ಉಂಟುಮಾಡು ವಿಧಿಸುವ ದಂಡ, ಅಂಥದೇ ಅಪರಾಧಕ್ಕೆ 
ಚಾತುರ್ವರ್ಣ್ಯ ಸದಸ ರಿಗೆ ವಿಧಿಸುವ ದಂಡದಲ್ಲಿ ಅರ್ಥದಷ್ಟು ಇರಬೇಕೆಂದು ಅವನು 
ಹೇಳುತ್ತಾನೆ (1%. ೧೦). ಚೆಂಡಾಲನು ಆರ್ಯ ಮಹಿಳೆಯನ್ನು ಮುಟ್ಟಿದ್ದಾದರೆ 
ಅವನಿಗೆ ಒಂದು ನೂರು ಪಣಗಳ ದಂಡ ಹಾಕಬೇಕೆಂದು ಚೇಲಾ ಆದರೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೩೨ 


ಅವನು ಶೂದ್ರ ಸ್ತ್ರೀಯನ್ನು ಮುಟ್ಟಿದ್ದಾದರೆ ಅಂಥ ದಂಡ ವಿಧಿಸಬೇಕೆಂದು ಹೇಳಿಲ್ಲ. 
ಹಾಗೆಯೇ ಚಂಡಾಲನು ಉಪಯೋಗಿಸುವ ಕೆರೆಯ ನೀರನ್ನು ಇತರರು ಯಾರೂ 
ಉಪಯೋಗಿಸುವ ಹಾಗಿರಲಿಲ್ಲ (ಅ.ಶಾ. 1 ೧೪). ಆದ್ದರಿಂದ ಚಂಡಾಲರನ್ನು 
ಅಸ್ಪ] ಶ್ಕರೆಂದು ಪರಿಗಣಿಸಲಾಗಿತ್ತೆಂಬುದು ನಿಸಂಶಯವಾಗಿದೆ. ಆದರೆ ನಿಷಾದ, ಪಾರಶವ 
ಮುಂತಾದ ಮಿಶ್ರ ಜಾತಿಗಳ ಬಗ್ಗೆ ಕೌಟಿಲ್ಯ ಇಂಥ ನಿಲುವನ್ನು ತಾಳುವುದಿಲ್ಲ. 
ವ್ಯಭಿಚಾರಕ್ಕೆ ಸಂಬ೦ಧಿಸಿದ ಕಾನೂನಿನ ಪ್ರಕಾರ ಒಬ್ಬ ಬ್ರಾಹ್ಮಣನು, ರಕ್ಷಣೆಯೊಲ್ಲದ 
ಮೂರು ಕೆಳವರ್ಣಗಳ ಸ್ತ್ರೀಯರನ್ನು ಸಮೀಪಿಸಿದ್ದಾದರೆ ಅವನಿಗೆ ೫೦೦ ಪಣಗಳ 
ದಂಡ ಹಾಕಬೇಕು; ಒಬ್ಬ ಅ೦ತ್ಯಜಳ ಮೇಲೆ ಇಂತಹುದೆ ಅಪರಾಧವೆಸಗಿದರೆ ದಂಡವನ್ನು 
೧೦೦೦ ಪಣಗಳಿಗೆ ಏರಿಸಬೇಕು (1111. ೩೮೫). ರಕ್ಷಣೆ ಹೊಂದಿರುವ ಶೂದ್ರ 
ಹೆಂಗಸಿನೊಡನೆ ಸಂಭೋಗ ನಡೆಸುವ ಒಬ್ಬ ಕ್ಷತ್ರಿಯ ಅಥವಾ ವೈಶ್ಯನಿಗೆ ಒಂದೇ 
ಸಮನಾದ ದಂಡ ವಿಧಿಸತಕ್ಕದ್ದು (1111. ೩೮೩). ಬ್ರಾಹ್ಮಣನೊಬ್ಬನು ಒಬ್ಬ ವೃಷಲೀ 
ಯೊಡನೆ ಚಕ್ಕಂದವಾಡುತ್ತ ಒಂದು ರಾತ್ರಿ ಕಳೆದರೆ ಅವನು ಮೂರು ವರ್ಷಗಳ ಕಾಲ 
ಭಿಕ್ಷಾಟನೆ ಮತ್ತು ನಿತ್ಯ ಮಂತ್ರಪಠಣ ಮಾಡುತ್ತ ಜೀವಿಸಿದ್ದಾದರೆ ಆ ಪಾಪವನ್ನು 
ಕಳದುಕೊಳ್ಳುವನು ಬಾಹ್ಮಣನು ಅಡ್ಡ ದಾರಿ ಹಿಡಿಯದೆ ತನ್ನ ಸದಾಚಾರವನ್ನು 
ಕಾಯ್ದುಕೊಂಡಿರಲಿ ಎಂಬುದೇ ಈ ಬಹುತೇಕಕಾಯ್ದೆಗಳ ಉದ್ದೇಶವಾಗಿದೆ. ಅದೇ 
ಸಮಯಕ್ಕೆ ಶೂದ್ರ ಹೆಂಗಸಿನ ಸಚ್ಚಾರಿತ್ರ್ಯವನ್ನು ಸಹ ಮನು ರಕ್ಷಿಸುತ್ತಾನೆ ಎಂಬುದನ್ನು 
ಈ ಕಾಯ್ದೆಗಳು ಸ್ಪಷ್ಟಪಡಿಸುತ್ತವೆ. ನಾಲ್ಕೂ ವರ್ಣಗಳಿಗೆ ಸೇರಿದ ಸ್ತ್ರೀಯರು 
ಸುರಕ್ಷಿತಾಗಿರಬೇಕು ಎ೦ಬ ಮನು ತತ್ಪಕ್ಕ ಇವು ಅನುಗುಣವಾಗಿವೆ (111. ೩೫೯). 
ಬೇರೆಯವರ ಪತ್ನಿಯರೊಂದಿಗೆಯಾಗಲೀ ಅಥವಾ ಒಬ್ಬ ಯಜಮಾನ ಅಡಿಯಲ್ಲಿ 
ಕೆಲಸ ಮಾಡುವ ಹೆಣ್ಣು ಗುಲಾಮರೊಂದಿಗೆಯಾಗಲೀ ಜನರು ಸಂಭಾಷಣೆ ನಡೆಸಿದ್ದಾದರೆ 
ಅಂತಹವರು ಒಂದು ಸಣ್ಣ ಮೊತ್ತದ ದಂಡ ಕೊಡಬೇಕೆಂದು ಮನು ನಿಯಮಿಸುತ್ತಾನೆ 
(11111.೩.೬೩). ಬೌದ್ಧ ಹಾಗೂ ಜೈನ ಸಂನ್ಯಾಸಿಯರೊಡನೆ ಮಾತನಾಡಿದಾಗಲೂ 
ಇದೇ ದಂಡ ಅನ್ವಯಿಸುತ್ತದೆ (ಮನು, ಅದೇ). ಶೂದ್ರ ವ್ಯಭಿಚಾರಿಗೆ ಮನು ಅತಿ 
ಕಠಿಣ ಶಿಕ್ಷೆಯನ್ನು ವಿಧಿಸುತ್ತಾನೆ. ಶೂದ್ರನು ಒಬ್ಬ ರಕ್ಷಣೆಯಿಲ್ಲದ ದ್ವಿಜಾತಿ (ಬ್ರಾಹ್ಮಣ) 
ಸ್ಲೀಯೊಡನೆ ಸಂಭೋಗ ನಡೆಸಿದರೆ ಅಂತಹವನು ತನ್ನ ಶಿಶ್ನವನ್ನೂ ಎಲ್ಲ ಆಸ್ತಿಯನ್ನೂ 
ಕಳೆದುಕೊಳ್ಳುವನು; ರಕ್ಷಣೆಗೆ ಒಳಪಟ್ಟ ಸ್ತ್ರೀಯ ಮೇಲೆ ಈ ಅಪರಾಧವೆಸಗಿದರೆ 
ಅವನು ಎಲ್ಲವನ್ನೂ - ತನ್ನ ಜೀವ ಸಹಿತ - ಕಳೆದುಕೊಳ್ಳುವನು ಎನ್ನುತ್ತಾನೆ ಮನು 
(1111. ೩೭೪). ಕ್ಷತ್ರಿಯರು ಮತ್ತು ವೈಶ್ಯರು ಒಬ್ಬ ಶ್ರೇಷ್ಠ ಬ್ರಾಹ್ಮಣರ ಪತ್ನಿಯ ಮೇಲೆ 
ಅಪರಾಧ ಮಾಡಿದರೆ ಶೂದನಿಗೆ ಕೊಡುವ ಶಿಕ್ಷೆಯೇ ಅಂಥವರಿಗೆ ಸಲ್ಲುತ್ತದೆ ಅಥವಾ 
ಒಣ ಹುಲ್ಲಿನ ಬೆಂಕಿಯಲ್ಲಿ ಅವರನ್ನು ಸುಡಬೇಕು (1. ೩೭೭). ಕ್ಷತ್ರಿಯ ಹಾಗೂ 
ವೈಶ್ಯ ಅಪರಾಧಿಗಳ ವಿಷಯದಲ್ಲಿ ಹೇಳಲ್ಪಟ್ಟಿರುವ ಜೀವಸಹಿತ ಸುಡುವ ಮರಣ 
ದಂಡನೆ ವಸಿಷ್ಠನಲ್ಲಿಯೂ ಕಂಡುಬರುತ್ತದೆ (ವಸಿಷ್ಠ ಧರ್ಮಸೂತ್ರ XX1. ೨-೩); 


( 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೩೩ 


ಆದರೆ ಕೌಟಿಲ್ಯ ಈ ಉಗ್ರ ಶಿಕ್ಷೆಯನ್ನು ಶೂದನಿಗೆ ಸೀಮಿತಗೊಳಿಸುತ್ತಾನೆ (ಅ.ಶಾ. IV. 
೧೩). ಸ ವ್ಯಭಿಚಾರಿಗೆ 201 ದಂಡನೆಯನ್ನು ಇತರ ಮೂಲಗಳೂ 
ಸಮರ್ಥಿಸುತ್ತವೆಯಾದ್ದರಿಂದ ಮನುವಿನ ಈ ಶಿಕ್ಷೆ ಪರಿಣಾಮರಹಿರವಾಗಿತ್ತಂದು 
ಹೇಳಲಿಕ್ಕಾಗುವುದಿಲ್ಲ. 
ವಿಧವೆಯ ಪುನರ್ವಿವಾಹ ಹಾಗೂ ನಿಯೋಗ ಪದ್ದತಿಗಳು ಪಶುಧರ್ಮವೆಂದು 
ಶಾಸ್ತ್ರಗಳನ್ನು ಬಲ್ಲ ದ್ವಿಜರು ಪರಿಗಣಿಸುತ್ತಾರೆ (೩ ೬೬). 
ಜ್‌ 110 ಇರು ವಸಿಷ್ಠ ಎಂದೂ (11. ೧೯೬-೯೮), ನಾಮಧೇಯ 
(ನಾಮಕರಣ) ಪದ್ಧತಿಯನ್ನು ಅವರು ಆಚರಿಸಬಹುದೆಮದೂ (61೬ ೩೦-೩೧) 
ಹೇಳಲಾಗಿದೆ. ಶೈವ ಹಾಗೂ ಬೌದ್ಧ ಸಂಪ್ರದಾಯದವರಾಗಿದ್ದ ಕುಷಾಣ ರಾಜರು 
ಕೆಳವರ್ಗದ ಜನರ ಬಗ್ಗೆ ಉದಾರ ಧಾರ್ಮಿಕ ಮನೋಧರ್ಮವನ್ನು ತಾಳಿದ್ದರಿಂದಲೂ 
ಶೂದ್ರರ ಸ್ಥಿತಿ ಉತ್ತಮಗೊಂಡಿತೆಂದು ಹೇಳಬಹುದು. ಕ್ರಿಸ್ತಶಕದ ಮೊದಲ ಹಾಗೂ 
ಎರಡನೆಯ ಶತಮಾನಗಳಲ್ಲಿ ಬೌದ್ಧಮತದ ಪ್ರಭಾವವಿದ್ದ ಸಾತಾವಾಹನರ ರಾಜ್ಯಗಳೂ 
ಇದೇ ರೀತಿಯ ಬದಲಾವಣೆಗಳನ್ನು ಕಂಡಿರುವ ಶಕ್ಕತೆಯಿದೆ. 
ಆದಾಗ್ಯೂ, ಸ್ತ್ರೀ ಗುಲಾಮರು ಹಾಗೂ ಹೆಣ್ಣಾಳುಗಳು ಶ್ರೀಮ೦ತರ ಮನೆಗಳಲ್ಲಿ 
ಕೆಲಸ ಮಾಡಿಕೊಂಡಿದ್ದರೆನ್ನುವುದಕ್ಕೆ ಸಾಕಷ್ಟು ಸಾಕ್ಯಾಧಾರವಿದೆ. ಬಹು ಸಂಖ್ಯೆಯ 
ಸ್ತ್ರ ಗುಲಾಮರು ಹಾಗೂ ಮನೆಗೆಲಸದವರನ್ನು ಬುಡಕಟ್ಟು ಜನರಿ೦ದ ಹಿಡಿದು 
ತರಲಾಯಿತೆಂದು ಈ ಕಾಲದ ಜೈನ ಕೃತಿಗಳು ತಿಳಿಸುತ್ತವೆ. (ಬೃಹತ್‌ಕಲ್ಪ ಭಾಷ್ಯಗಾಥಾ 
ಎ೦ಬ ಕೃತಿಯಲ್ಲಿ ನಾಪಿತ-ದಾಸಿಯರ ಪ್ರಸ್ತಾಪವಿದೆ). 
ರೈತರನ್ನು ವೈಶ್ಯರೆ೦ದು ಕರೆಯುವ ಸಾಂಪ್ರದಾಯಿಕ ನಿಲುವು ಈ ಕಾಲದ 
ಸಾಹಿತ್ಯದಲ್ಲಿ ಪುನರುಕ್ತವಾಗಿದೆ. ಜಮೀನುಗಳನ್ನು ಬ್ರಾಹ್ಮಣರಿಗೆ ದತ್ತಿಯಾಗಿ ಕೊಟ್ಟಾಗ 
ಅಥವಾ ಇತರರಿಗೆ ವರ್ಗಾಯಿಸಿದಾಗ ಸಹ ಕೃಷಿಕರು ಆಯಾ ಜಮೀನುಗಳ ಫಸಲು- 
ಪಾಲುದಾರರಾಗಿ ಮುಂದುವರಿದರೆಂದು ಪಲ್ಲವರ (ಕ್ರಿಶ. ೨೫೦-೩೫೦) ಎರಡು 
ಭೂ ದತ್ತಿ ಶಾಸನಗಳು ತಿಳಿಸುತ್ತವೆ. 
ವಿವರಗಳಿಗೆ ನೋಡಿ: ಚಕಕೋಡಿ ಈಶ್ವರಶಾಸ್ತ್ರಿ ೧೯೬೭ ಮನುಸ್ಥೃ 
ದಿ. ನಾಗೇಶ ರಂಗೋ ಕುಲಕರ್ಣಿ ೨೦೦೭ ಯಾಜ್ಞವಲ್ಕ್ಯ ಸ್ಥ ತೆ 
ಆರ್‌.ಎಸ್‌, ಶರ್ಮ ೨೦೦೪ ಪ್ರಾಚೀನ ಭಾರತದಲ್ಲಿ ಶೂದ್ರರ 


ಲ 


೬೮೯. ಶೇಷಾಕ್ಷತ 
ಸೂಸುವ ಶೇಷಾಕ್ಷತಮಂ ಸಮಂತು ಪಿರಿದುಂ ಮನ ಸಂತಸದಿಂದಮಾಂತು 


ಸಷ ಭಾರತ ೪-೧೦ 
ಆ ಪಟ್ಟಣದ ಬೆಡಗನ್ನು ವಿಶೇಷವಾಗಿ ಮೆಚ್ಚಿ ದೇವೇಂದ್ರನ ವೈಭವದಿಂದ ಕೂರ 
ಪಾಂಡವರು. ನಡೆದು ಜಾಗ ಪಟ್ಟಣದ ಸ್ತೀಜನರು ವಿಶೇಷ ME 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೩ಲ 


ಕೂಡಿ ಆದರದಿಂದ ಹರಸಿದರು. ಅವರು ಚೆಲ್ಲುವ ಮಂತ್ರಾಕ್ಷತೆಗಳನ್ನೂ ಸಂಪೂರ್ಣವಾಗಿ 
ಮನಸ್ಸಂತೋಷದಿಂದ ಸ್ವೀಕರಿಸಿ ಉಪ್ಪರಿಗೆಯನ್ನು ಆದರದಿಂದ ಹತ್ತಿ ಸುಖವಾಗಿ 
ನೆಲಸಿದರು ಎಂದು ಪಂಪ ಭಾರತದಲ್ಲಿ ಬರುತ್ತದೆ. 

ಆಶೀರ್ವಾದ ಮಾಡಿದ ಮಂತ್ರಾಕ್ಷತೆಯನ್ನು ಶೇಷಾಕ್ಷತವೆಂದು ಕರೆಯುತ್ತಾರೆ. 
ಕ್ಷತ-ತುಂಡಾದ, ಖಂಡವಾದ ಅ-ಕ್ಷತ-ತುಂಡಾಗದ, ಇಡಿಯಾದ ಅಖಂಡವಾದ 
ಎಂಬರ್ಥವಿದೆ. ಅಕ್ಷತೆ ಎಂಬುದಕ್ಕೆ ಅರ್ಥವಾಗಿ ಕುಂಕುಮ ಬೆರೆಸಿದ ಅಕ್ಕಿಕಾಳು 
ಎ೦ಬುದೇ ಹೆಚ್ಚು ಬಳಕೆಯಲ್ಲಿದೆ. ಆದ್ದರಿಂದಲೇ ಅಕ್ಷತೆಗೆ ಇಡಿಯಕ್ಕಿಯನ್ನೇ ಬಳಸುತ್ತಾರೆ. 
ಶೇಷೆ ಎಂದರೂ ಮಂತ್ರಾಕ್ಷತೆ ಎಂದೇ ಅರ್ಥ. 


೬೯೦. ಶೈವ ದರ್ಶನ ಮತ್ತು ಜೈನ ದರ್ಶನ 
ಶೈವದರ್ಶನ ಮತ್ತು ಜೈನ ದರ್ಶನದ ನಡುವೆ ಇರುವ ಸಂಬಂಧಗಳನ್ನು ಕೆಲವು 
ಸಮಾನಾ೦ತರ ಆಶಯಗಳನ್ನು ಕುರಿತು ಮಿರ್ಜಿಯವರು ಈ ರೀತಿಯಲ್ಲಿ ಹೇಳುತ್ತಾರೆ: 
ಶೈವ ದರ್ಶನದಲ್ಲಿ ಜೀವಾತ್ಮನು ಪಶು, ಅವನು ಅಣುಸ್ಪರೂಪಿ, ಕ್ಷೇತ್ರಜ್ಞ ಶಾಶ್ವತನೂ 
ಸರ್ವವ್ಯಾಪಿಯೂ ಆಗಿರುವನು. ಇಂಥ ಜೀವಾತ್ಮರು ಅನೇಕರಿರುವರು. ಪಾಶ ಹರಿದ 
ನಂತರ ಜೀವನು ಶಿವಸ್ವರೂಪವನ್ನು ಹೊಂದುವನು. ಈ ವಿಚಾರದಲ್ಲಿ ಜೈನ - ಶೈವ 
ದರ್ಶನಗಳಲ್ಲಿ ತುಂಬ ಹೊಂದಿಕೆಯಿದೆ. ಜೀವನಗಳು ಅನೇಕ, ಅನಂತ ಎಂಬ 
ಸಂಗತಿಯನ್ನು ಅದೂ ಪ್ರತಿಪಾದಿಸಿದೆ. ಪಾಶ ಹರಿಯುವ ಮಾತನ್ನು ಕರ್ಮ ಬಂಧನದಿಂದ 
ಬಿಡುಗಡೆ ಶೈವದರ್ಶನ ಹೊಂದುವುದೆಂದು ಜೈನ ದರ್ಶನವು ಹೇಳುವುದು. ಕರ್ಮಬಂಧ 
ಕಳೆದುಕೊ೦ಡವನೇ ಮುಕ್ತ. ಅವನೇ ಸಿದ್ಧಾತ್ಮ ಪರಮಾತ್ಮ ಅವನನ್ನೇ ಶಿವ ಸ್ವರೂಪಿ 

ಯೆಂದೂ ಹೇಳಬಹುದು 

ವಿವರಗಳಿಗೆ ನೋಡಿ: ಗುರುಲಿಂಗಕಾಪಸೆ (ಸಂ ೧) ೨೦೦೬ 
ಮಧುರಚೆನ್ನರ ಲೇಖನಗಳು (ಮಿರ್ಜಿ ಅಣ್ಣಾರಾಯ) ಪುಟ. ೬೯, 


೬೯೧. ಶೈವ ಮತ್ತು ಶಾಕ್ತ ಮತ 

ತಮಿಳು ದೇಶದಲ್ಲಿ ಪ್ರಚಾರದಲ್ಲಿರುವ ಶೈವಮತಕ್ಕೆ ಶೈವ ಸಿದ್ದಾಂತವೆಂದು ಹೆಸರು. 
ಪ್ರಮಾಣಗಳಿಂದ ನಿಶ್ಚಯವಾಗಿರುವ ತೀರ್ಮಾನಕ್ಕೆ ಸಿದ್ಧಾಂತವೆನ್ನುವರು. ಶೈವ ಸಿದ್ಧಾಂತವು 
ಶೈವೇತರ ಮತಗಳಿಗಿಂತಲೂ ಇತರ ಶೈವ ಸ೦ಪ್ರದಾಯಗಳಿಗಿ೦ತಲೂ ಬೇರೆಯಾಗಿದೆ 
ಯೆಂಬುದನ್ನು ತೋರಿಸುತ್ತದೆ. ಈ ಶೈವ ಸಿದ್ಧಾಂತವಲ್ಲದ ಇತರ ಮತಗಳನ್ನು ನಾಲ್ಕು 
ವಿಭಾಗಗಳಾಗಿ ವಿಂಗಡಿಸಬಹುದು. 

೧. ಪುರಪ್‌ - ಪುರಾಕ್‌ - ಚಮಯಮ್‌ (ಎಲ್ಲಕ್ಕಿಂತಲೂ ಹೊರಗಿನದು) 

೨. ಪುರಾಕ್‌ - ಚಮಯನ್‌ (ಹೊರಗಿನದು) 

೩. ಅಹಪ್‌ - ಪುಕಾರ್‌ - ಚಮಯಮ್‌ (ಆಂತರ್ಯವಾದದ್ದು) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /88೫ 


೪. ಅಹಕ್‌ - ಚಮಯಮ್‌ (ಆ೦ಂತರ್ಯತಮವಾದದ್ದು) 

ಲೋಕಾಯತ, ಜೈನ ಮತ್ತು ಬೌದ್ಧ ಮೊದಲಾದ ವೇದ ಬಾಹ್ಯಮತಗಳು ಸಿದ್ಧಾಂತಕ್ಕೆ 
ವೇದವನ್ನೂ ದೇವರನ್ನೂ ನಂಬುವುದಿಲ್ಲ. ನ್ಯಾಯ, ಮೀಮಾಂಸ ಏಕಾತ್ಮವಾದ, ಸಾಂಖ್ಯ 
ಯೋಗ ಮತು ಪಾಂಚರಾತ್ರಗಳು ಹೊರಗಿನವು. ಇವುಗಳು ವೇದಪ್ರಾಮಾಣ್ಯವನ್ನು 
ಒಪ್ಪಿದರೂ ಕೈವಾಗಮಗಳನ್ನು ಆಧಾರವಾಗಿ ಅಂಗೀಕರಿಸುವುದಿಲ್ಲ. ಆಂತರ್ಯ 
ಮತಗಳಾದ ಪಾಶುಪತ, ಮಹಾವತ ಕಾಲ, ವಾಮಭೈರವ ಮತ್ತು ಐಕ್ಕವಾದ ಮೊದಲಾದ 
ಕೆಲವು ಮತಗಳು ಶಿವನನ್ನು ಪರತತ್ವವೆಂದು ಒಪ್ಪಿವೆ: ಆದರೆ ಸಿದ್ಧಾ ೦ತದಲ್ಲಿ 
ಪ್ರಶಿಪಾದಿಸಿರುವ ತತ್ತವಿಭಾಗವನ್ನು ಒಪ್ಪುವುದಿಲ್ಲ ಪಾಶಣವಾದ ಶೈವ, ಶಿವಸ ಣಾ 
ತಿಪಸಂಕಾ ಈಶ್ವರ ಜ.1 ಮತ್ತು ನ್‌್‌ ಇವೇ ಮೊದಲಾದ 
ಶೈವ ಸಂಪ್ರದಾಯಗಳು ಆಂತರ್ಯ ಕರವಾದವುಗಳಾಗಿವೆ. ಸಿದ್ದಾಂತದ ಎಲ್ಲಾ 
ತತ್ವಗಳನ್ನೂ ಅ೦ಗೀಕರಿಸುತ್ತವೆ. ಆದರೂ ಕೆಲವು ತತ್ವಗಳ ನಿರೂಪಣೆಯಲ್ಲಿ 
ಭಿನ್ನಾಭಿಪ್ರಾಯವುಳ್ಳವುಗಳಾಗಿವೆ. ಈ ರೀತಿಯಾಗಿ ಸಿದ್ದಾಂತಿಯು ಬಹಳ ಹತ್ತಿರದ 
ಮತ್ತು ಬಹಳ ದೂರದ ಮತ ಸಂಪ್ರದಾಯಗಳನ್ನು ಪ್ರಚಾರದಲ್ಲಿರುವ ತಾತ್ತಿಕ 
ಕ್ರಮದಿಂದ ವಿಮರ್ಶಿಸಿ ತನ್ನ ಸಿದ್ದಾಂತವನ್ನು ಸಮರ್ಥಿಸುತ್ತಾನೆ. ಇಲ್ಲಿ ಸಿದ್ದಾಂತದ 
ಮುಖ್ಯ ತತ್ವಗಳನ್ನು ಪ್ರತಿಪಾದಿಸುವುದೇ ಈ ಪ್ರಬಂಧದ ಉದ್ದೇಶವಾಗಿದೆ. ನಾವು ಈ 
ವಿಷಯ ಪ್ರವೇಶಕ್ಕೆ ಪೂರ್ವಭಾವಿಯಾಗಿ ಶೈವ ಸಿದ್ಧಾಂತ ಸಂಪ್ರದಾಯಗಳ ಆಧಾರ 
ಗಂಥಗಳನ್ನು ವಿವರಿಸುತ್ತೇವೆ. 

ಶಕ್ತಿಯು ಎರಡನೆಯ ತತ್ವ ಮತ್ತು ಸೃಷ್ಟಿಕ್ರಮದಲ್ಲಿ ಶಿವನ ತರುವಾಯ ಬರುತ್ತದೆ. 
ಅದನ್ನು ಎರಡನೆಯದು ಎಂದು ಕರೆಯುವುದೂ ಕಷ್ಟವೇ, ಏಕೆಂದರೆ ಅದರ ಅಭಿವ್ಯಕ್ತಿಯು 
ಸ್ವಲ್ಪ ಹೆಚ್ಚು ಕಡಿಮೆ ಮೊದಲನೆಯದರ ಸಮಕಾಲದಲ್ಲಿಯೇ ಆಗುತ್ತದೆ. ಅಭಿವ್ಯಕ್ತವಾದುದರ 
ಅರಿವು ಇಲ್ಲದಿದ್ದಲ್ಲಿ, ಅದು ಅಭಿವ್ಯಕ್ತವಾಯಿತು ಎಂದು ಹೇಳುವುದಾದರೂ ಹೇಗೆ? 
ಆದರೂ ಅದನ್ನು ಎರಡನೆಯದೆಂದು ಪರಿಗಣಿಸಬೇಕು, ಏಕೆಂದರೆ ಕಿರಣಗಳು 
ಜ್ವಾಲೆಯೊಂದನ್ನು ಪೂರ್ವಭಾವಿಯಾಗಿ ಒಳಗೊಳ್ಳುವಂತೆ ಜ್ಞಾನವು ಅವಶ್ಯವಾಗಿ 
ಅಸ್ತಿತ್ವವನ್ನು ಪೂರ್ವಭಾವಿಯಾಗಿ ಒಳಗೊಳ್ಳುತ್ತದೆ. ಜ್ವಾಲೆಯಿಲ್ಲದಿದ್ದಲ್ಲಿ ಕಿರಣಗಳು 
ಇಲ್ಲದಿರುವಂತೆಯೇ, ಅಸಿತ್ವವಿರದಿದ್ದಲ್ಲಿ ಯಾವುದೇ ಜ್ಞಾನ ಇರಲಾರದು ಈ ಅಭಿವ್ಯಕ್ತಿಯು 
ನಾನು ಎಂಬುದಕ್ಕೆ ಇದ್ದೇನೆ ಎಂಬ ಅಂಶದ ಅನ್ವಯದ ಮೂಲಕ “ನಾನು ಇದ್ದೇನೆ” 
(ಅಹಂ ಅಸ್ಥಿ) ಸೂಚಿತವಾಗುತ್ತದೆ. ಸೃಷ್ಟಿಯ ಈ ಹಂತದಲ್ಲಿ ಅನಂದಶಕಿಯು 
ಪ್ರಧಾನವಾಗಿರುತ್ತದೆ. 

ಶಕ್ತಿತತ್ವದ ಕುರಿತು ಅಭಿನವಗುಪ್ಪನ ನಿಲುವು ಮೇಲಿನಂತಿದೆ. 

ಶಾಕ್ತಪ 1. ಅನುಯಾಯಿಗಳು ಒಳಗೆ ಬಂದ ನಂತರ ಶೈವರಲ್ಲಿ ಈ ಪ್ರಕಾರದ 
ಅನಾಚಾರಗಳು ಹೆಚ್ಚಾಗಿರುವ ಸಂಭವವಿದೆ. ಯೋನಿ-ಲಿಂಗ ಪೂಜಕರಾದ ಶಾಕ್ತ 
ಸಂಪ್ರದಾಯ ಕೈವರಿಗಿಂತ ಭಿನ್ನವಾಗಿದ್ದು ಅದು ಮುಂದೆ ಶ್ರೆ ೈವಸಂಪ್ರದಾಯದಲ್ಲಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8&೩ 


ಒ೦ದಾಗಿರುವ ಸಾಧ್ಯತೆ ಇದೆ. ಇದರಿಂದ ಶೈವಪಂಥ ಮೂಲದಲ್ಲಿ ವೈದಿಕವಾಗಿತ್ತೆಂದು 
ಕೆಲವರು ಹೇಳಬಹುದಾಗಿದೆ. ಆದರೆ, ಶಿವ ಎ೦ಬ ಶಬ್ದ ಮೂಲದಲ್ಲಿ ಸಂಸ್ಕೃತವಾಗಿರದೆ 
ಆರ್ಯೇತರ ದ್ರಾವಿಡವರ್ಗದ ಭಾಷೆಯಿಂದ ಬಂದದ್ದಾಗಿದೆ. ಇದರಿಂದ, ಶಿವ-ದೇವತೆ 
ಮತ್ತು ಶೈವಪಂಥ ಇವು ವೈದಿಕ ಮಾರ್ಗದಿಂದ ಭಿನ್ನ ಎಂದು ಹೇಳಬೇಕಾಗುತ್ತದೆ 
ಎಂದು ಶಂಬಾ ಅಭಿಪ್ರಾಯ. 

ಕರ್ಣಾಟಕ ಕಾದಂಬರಿಯಲ್ಲಿ ಸ್ನಾನಮಾಡಿ ಪರಮೇಶ್ವರನ ದರ್ಶನ ಮಾಡುವ 
ವಿಷಯವು ಬರುತ್ತದೆ. (೮-೧೧೫) 

ಅಭವವೆಂದರೆ ಭವವಿಲ್ಲದವನು ಎಂದು ಅರ್ಥ. ಶಿವನನ್ನು ಕರ್ಣಾಟಕ “ಭವವಿಲ್ಲದ, 
ಭವರಹಿತ, ಹುಟ್ಟಿಲ್ಲದ, ಶಿವ ಜಿನ: ಅರ್ಹಂತೆ ಇಲ್ಲದಿರುವಿಕೆ, ನಾಶ”. ಕಾದಂಬರಿ 
ಹೀಗೆ ಹೇಳುತ್ತದೆ. 

ವಿವರಗಳಿಗೆ ನೋಡಿ: ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ 


ಅ 


ಶಂಬಾ ಜೋತಿ ೧೯೯೯ ಸಂಪುಟ. ೧ ಪುಟ. ೧೩ 


೬೯೨. ಶೌಚಚಾರ 

ವಡ್ಡಾರಾಧನೆಯಲ್ಲಿನ ವಿದ್ಯುಚ್ಚೋರನೆಂಬ ರಿಸಿಯ ಕಥೆಯಲ್ಲಿ ಇದು ಉಕ್ತಗೊಂಡಿದೆ. 
ಪಾಲ್ಮರವೆಂದರೆ ಹಾಲು ಸುರಿಸುವ ಮರಗಳು ಎಂದರ್ಥ. ಆಲ, ಅಶ್ವತ್ಥ, ಅತ್ತಿ, ಇಪ್ಪೆ 
ಗೋಳಿ - ಈ ಐದು ಬಗೆಯ ಮರಗಳು ಪಾಲ್ಮರಗಳಾಗಿವೆ. 

(ಟಿ. ಕೇಶವಭಟ್ಟ ೨೦೧೦. ಪು.೨೧೬) 

ಅಂದರೆ ಈ ರೀತಿಯ ಮರಗಳ ವಿಶಿಷ್ಟತೆಯೆಂದರೆ ಎಲೆಯನ್ನೋ, ಅದರ 
ರೆಂಬೆಯನ್ನೋ ಚಿವುಟಿದಾಗ ಅದರಲ್ಲಿ ಹಾಲಿನಂಥ ರಸ ಜಿನುಗುತ್ತದೆ. ಆದುದರಿಂದ 
ಯಾವುದು ಹಾಲನ್ನು ನೀಡುತ್ತದೋ ಅವುಗಳನ್ನು ಪಾಲ್ಮರವೆಂದು ಕರೆಯುತ್ತಾರೆ. 


೬೯೩. ಶ್ರಾವಕ 

ಪ್ರಾಚಿನ ಜೈನ ಸಾಹಿತ್ಯ ಕೃತಿಗಳಲ್ಲಿ ಶ್ರಾವಕರು; ಅವರ ತಪೋ ಸಿದ್ದಿಗಳು ಅವರ 
ಉಪವಾಸಗಳ ಕುರಿತು ಹೇರಳವಾದ ವಿವರಗಳು ಬರುತ್ತವೆ. ಜೈನ ಸಮಾಜವನ್ನು 
ಮುನೀ(ಸನ್ಯಾಸಿ) ಆರ್ಯಿಕಾ (ಸನ್ಯಾಸಿನಿ) ಶ್ರಾವಕ (ಗೃಹಸ್ಥ). ಶ್ರಾವಕಿ(ಗೃಹಿಣಿ) ಹೀಗೆ 
ನಾಲ್ಕು ಗು೦ಪುಗಳಲ್ಲಿ ವಿಂಗಡಿಸಲಾಗಿದೆ. ಇದನ್ನೇ ಚಾತುರ್ವರ್ಣ ಸಂಘ. ಎಂದು 
ಕರೆಯುತ್ತಾರೆ. ಚಾತುರ್ವರ್ಣ ಶ್ರವಣಸಂಘ ಎಂಬ ಮಾತು ಅನೇಕ ಶಾಸನ ಮತ್ತು 
ಜೈನ ಧಾರ್ಮಿಕ ಗ್ರಂಥಗಳಲ್ಲಿ ಬರುತ್ತದೆ. ಇದು ಮುನಿಗಳಿಗೆ ಮತ್ತು ಜೈನ ಸಮಾಜಕ್ಕೆ 
ಸಂಪರ್ಕವನ್ನು ಕಲ್ಪಿಸಲು ಮಾಡಿದ ಪ್ರಯತ್ನಗಳಲ್ಲೊಂದು. ಇದು ಜನಸಾಮಾನ್ಯರಲ್ಲಿ 
ಜೈನಧರ್ಮ ಪ್ರಸಾರ ಮಾಡಲು ಅವರಲ್ಲಿ ಜೈನ ಧರ್ಮದ ಮೇಲಿನ ಶ್ರದ್ಧೆ ಕುಂದದಂತೆ 


) 
9 


ಮಾಡಲು ಅನುಸರಿಸಿದ ಮಾರ್ಗಗಳಲ್ಲಿ ಒಂದಾಗಿದೆ. ಇಲ್ಲಿ ಬರುವ ಶ್ರಾವಕ ಮತ್ತು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೩೭ 


ಶ್ರಾವಕಿಯರು ಮನೆ ಮಾಡಿಕೊಂಡಿದ್ದು ಗೃಹಸ್ಥ ಜೀವನವನ್ನು ನಡೆಸುತ್ತಿರುತ್ತಾರೆ. 
ಇವರು ಸಾಮಾನ್ಯವಾಗಿ ಜನಪದರೇ ಆಗಿರುತ್ತಾರೆ. ಇವರಿಗೆ ಜೈನ ಸಂಘದಲ್ಲಿ ಬಹಳ 
ಮಹತ್ವದ ಸ್ಥಾನವಿದೆ. ಇವರಿಲ್ಲದೇ ಮುನಿಯ ಅವಸ್ಥೆಯಲ್ಲಿರುವ ಸಂಘ 
ಮುಂದಕಕ ಸ ಸಾಧ್ಯವಾಗುವುದಿಲ್ಲ. ಮುನಿಗಳೆಲ್ಲ ಮೊದಲು "ಶಾವಕರೇ ಆಗಿರುತ್ತಾರೆ. 
ಆದ್ದರಿ೦ದ ಶ್ರಾವಕ ಆಚಾರವು ಮುನಿಜೀವನ ಚಾರಿತ್ರದ ಮೂಲಭೂಮಿಕೆಯಾಗಿರುತ್ತದೆ. 
ಶ್ರಾವಕರಲ್ಲಿ ಪಾಕ್ಷಿಕ ಶ್ರಾವಕ ಮತ್ತು ನೈಷ್ಠಿಕ ಶಾವಕರೆಂದು ಎರಡು ಬಗೆ. ಪಾಕ್ಷಿಕ 
ಶಾವಕ- ಅಣುವ್ರತ ಮೊದಲಾಗೊಡೆಯ ಎ೦ಟು ವ್ರತಗಳನ್ನು ಕೈಕೊಂಡರೆ, ನೈಷ್ಠಿಕ 
ಶ್ರಾವಕರು ಅಣುವ್ರತ, ಗುಣವತ, ಶಿಕ್ಷಾವುತ ಎಂಬ ಹನ್ನೆ Hus ಗಟ ವ್ರತಗಳನ್ನು 
ಸ್ವೀಕರಿಸುತ್ತಾರೆ. ಇನ್ನು ಮುನಿಗಳಿಗೆ ಮಹಾವತಗಳನ್ನು ಉಪದೇಶಿಸಳಗಣೆ ಗೃಹಸ್ಥ 
ನಾಗಿದ್ದುಕೊಂಡು ಶಕ್ಕಾನುಸಾರ ಧರ್ಮಾಚಾರಣೆ ಸವದು ಶ್ರಾವಕ ಧಮರ 
ಸನ್ಯಾಸಿಯಾಗಿ ಸಂಪೂರ್ಣ ಧರ್ಮಾಚರಣೆ ಕೈಕೊಳ್ಳುವುದು ಮುನಿಧರ್ಮವೆಂದೂ 
ಎಭಾಗಿಸಿದರೂ ಅವರೆಡೂ ಪರಸ್ಪರ ವ, 
(೧) ಮುನಿ (೨) ಯತಿ (೩) ಸನ್ಯಾಸಿ. 

ವಿವರಗಳಿಗೆ ನೋಡಿ: ವಿ. ಎಲ್‌. ಪಾಟೀಲ್‌ ೨೦೦೯ 
ವಡ್ಡಾರಾಧನೆ ಜಾನಪದೀಯ ಅಧ್ಯಯನ ಪುಟ. ೧೪೬-೧೪೯ 


೬೯೪. ಶ್ರುತಜ್ಞಾನ 

ಅನುಮಾನದವರೆಗೆ ಹೇಳಿದ ಜ್ಞಾನವು ಮತಿಜ್ಞಾನವು. ಎ೦ದರೆ ಇಂದ್ರಿಯ 
ಸ೦ಶ್ರಿಷ್ಟವಾದುದು. ಶುತಜ್ಞಾನವು ನಿತ್ಕಸತ್ಯದ ಭಾಂಡಾರವು. ಅದು ನಮ್ಮ ಇಂದ್ರಿಯಗಳಿಗೆ 
ಸಂಬಂಧಿಸಿದುದಲ್ಲ. ಇದನ್ನು ಆಗಮವೆಂದು ಹೇಳುವರು. ಜೈನರು ಖಗ್ಗೇದಾದಿ 
ಚತುರ್ವೇದಗಳನ್ನು ಆಗಮಗಳೆಂದು [ಪ್ರಮಾಣವೆಂದು] ಹೇಳುವುದಿಲ್ಲ. ಅವರಲ್ಲಿ 
ಸರ್ವಜ್ಞರಾದ 12466 ವಚನ ಸಮೂಹಗಳೇ ಆಗಮಗಳು. ಜೈನರು ತಮ್ಮ 
ಆಗಮಗಳನ್ನು ವೇದಗಳೆಂದು ಹೇಳುವರು. ಅವರು ತಮ್ಮ ವೇದಗಳನ್ನು] ನಾಲ್ಕು 
ಭಾಗವಾಗಿ ವಿಂಗಡಿಸಿರುವರು. ಮತಿಜ್ಞಾನದಲ್ಲಿ ಅವಗ. ಮಧ ನಾಲ್ಕು 
ಭಾಗಗಳನ್ನು ಹೇಳಿರುವಂತೆ ಶ್ರುತಜ್ಞಾನದಲ್ಲಿಯೂ ಲಬ್ಬಿ, ಭಾವನೆ, ಉಪಯೋಗ, 
ನಯ ಎಂದು ನಾಲ್ಕು ಪ್ರಕಾರಗಳನ್ನು ಹೇಳಿರುವರು. 

ಶ್ರುತಜ್ಞಾನ - ಶ್ರುತಜ್ಞಾನಾವರಣ ಕರ್ಮದ ಕ್ಷಯೋಪಶಮವಾಗಲು ಚಕ್ಷುರಾದಿ 
ಇಂದ್ರಿಯಗಳು, ಮನಸ್ಸು ಇವುಗಳ ಸಹಾಯದಿಂದ ಆತ್ಮನಿಗೆ ಆಗುವ ಮೂರ್ತ, 
ಅಮೂರ್ತ ಪದಾರ್ಥಗಳ ವಿಕಲಜ್ಞಾನವು, ಶ್ರುತಜ್ಞಾನವು. ಶುತಜ್ಞಾನಕ್ಕೆ ಮತಿಜ್ಞಾನವು 
ಕಾರಣವು. ಎಂದರೆ ಮೊದಲು ಮತಿಜ್ಞಾನವು ಬಳಿಕ ಶ್ರುತಜ್ಞಾನವು. ಮತಿಜ್ಞಾನದಲ್ಲಿ 
ಸಮಾವೇಶವಾಗುವ ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ ಇವುಗಳಲ್ಲಿ ಯಾವುದೊಂದು 
ಜ್ಞಾನವಾದ ಬಳಿಕ ಉಂಟಾಗುವ ಜ್ಞಾನವು ಶ್ರುತಜ್ಞಾನವು. ಉದಾ :- ಈ ದಿನ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೩೮ 


ಪಂಚಕಲ್ಯಾಣೋತ್ಸವವುಂಟೆಂದು ಒಬ್ಬನು ನಮಗೆ ಹೇಳಲು ಆ ಉತ್ಸವ ದರ್ಶನದಿಂದ 

ಪುಣ್ಯ ಸಂಪಾದನ ಮಾಡಬೇಕೆಂದೆನಿಸುವುದು. ಇಲ್ಲಿ ಪಂಚಕಲ್ಯಾಣೋತ್ಸವವುಂಟೆಂಬ 

ಶಬ್ದಗಳನ್ನು ಕೇಳಿದರಿಂದ ಮತಿಜ್ಞಾನವು, ಪುಣ್ಯಸಂಪಾದನೆ ಮಾಡಬೇಕೆಂಬ ಜ್ಞಾನವು 

ಶ್ರುತಜ್ಞಾನವು. ಶ್ರತಜ್ಞಾನದಲ್ಲಿ ದ್ರವ್ಯಶ್ರುತ, ಭಾವಶ್ರುತ, ಇಲ್ಲವೆ ಅಂಗಬಾಹ್ಯ, ಅ೦ಗಪ್ರವಿಷ್ಣ 

ಎಂಬ ಎರಡು ಭೇದಗಳು. ಅ೦ಗಪ್ರವಿಷ್ಣದಲ್ಲಿ ಆಚಾರಾಂಗ ಮೊದಲಾದ ೧೨ 

ಅ೦ಗಗಳು೦ಟು. ಉತ್ಪಾದಪೂರ್ವ ಮೊದಲಾದ ೧೫ ಪೂರ್ವಗಳು ಶ್ರುತಜ್ಞಾನದಲ್ಲಿ 
ಸೇರುವುವು. ಅಂಗಬಾಹ್ಯಗಳು ಹಲವುಂಟು. 

ವಿವರಗಳಿಗೆ ನೋಡಿ: ಮಹಾದೇವ ಪ್ರಭಾಕರ ಪೂಜಾರ್‌ ೧೯೭೬ 

ಜೈನಧರ್ಮ ಪರಿಭಾಷೆ ಪುಟ. ೮, ೪೨-೪೩ 

ಜಯಚಂದಭಾಬಡಾ ೨೦೧೦ ಅಷ್ಟಪಾಹುಡ ಪುಟ. ೯-೧೨ 


೬೯೫. ಶ್ರುತಸ್ಕಂಧ 

ಅನುಯೋಗಕುಸುಮಪಾದಪ 

ಮನೇಕನಯಲತಿಕಮಂಗಫಲಮಹಿಜಂ ಸ । 

ದೃನಜವನಮೆಮಗೆ ವಿಶಮ 

ವನಮಕ್ಕತಿವಿಶ್ರುತಶ್ರುತಸ್ಥಂಧವನಂ ॥ (ಆದಿಪುರಾಣ ೧-೧೦) 

ತೀರ್ಥಂಕರರ ಉಪದೇಶದ ಅನುಸಾರ ಗಣಧರರು ರಚಿಸಿದ ದ್ವಾದಶಾಂಗ 
ಸೂತ್ರಗಳು; ಧರ್ಮಗ್ರಂಥಗಳ ಸಮೂಹ. ಇದರಲ್ಲಿ ನಾಲ್ಕು ವಿಭಾಗಗಳಿವೆ: ಮೊದಲನೆಯ 
ದಾದ ಪ್ರಥಮಾನುಯೋಗದಲ್ಲಿ ೨೪ ತೀರ್ಥಂಕರರು. ೧೨ ಚಕ್ರವರ್ತಿಗಳು. ೯ 
ಬಲದೇವರು, ೯ ವಾಸುದೇವರು, ೯ ಪ್ರತಿವಾಸುದೇವರು-ಈ ಅರವತ್ತು ಮೂವರು 
ಶಲಾಕಾಪುರುಷರ ಚರಿತ್ರೆಗಳನ್ನು ವಿವರಿಸಿದೆ. ಮಹಾಪುರಾಣ ಮೊದಲಾದವು 
ಪ್ರಥಮಾನುಯೋಗಕ್ಕೆ ಸೇರಿದವು. ಎರಡನೆಯದು ಕರಣಾನುಯೋಗ. ಇದರಲ್ಲಿ ಮೂರು 
ಲೋಕಗಳ ಕ್ಷೇತಪ್ರಮಾಣ ಮೊದಲಾದ ವಿವರಗಳು ದೊರೆಯುತ್ತವೆ. ಸೂರ್ಯಪ್ರಜ್ಞಪ್ತಿ 
ಚ೦ದ್ರ ಪ್ರಜ್ವಪ್ತಿ ಜಯಧವಳ ಮೊದಲಾದ ಗ್ರಂಥಗಳು ಕರಣಾನುಯೋಗಕ್ಕೆ ಸೇರಿದವು. 
ಮೂರನೆಯದು ಚರಣಾನುಯೋಗ. ಈ ಅನುಯೋಗದಲ್ಲಿ ಜೈನಮುನಿಗಳೂ ಶ್ರಾವಕರೂ 
ಅನುಸರಿಸಬೇಕಾದ ಆಚಾರಶುದ್ದಿ ವರ್ಣಿತವಾಗಿದೆ. ನಾಲ್ಕನೆಯದು ದ್ರವ್ಯಾನುಯೋಗ. 
ಇದರಲ್ಲಿ ಜೀವಾದಿ ದ್ರವ್ಯಗಳನ್ನು ವಿವರಿಸಿದೆ; ಇವು ತತ್ವಾರ್ಥಸೂತ್ರ ಗೊಮ್ಮಟಸಾರ 
ಮೊದಲಾದವು. ಪ್ರಥಮಾನುಯೋಗಕ್ಕೆ ಸೇರಿದ ಪುರಾಣಗಂಥಗಳಲ್ಲಿ ಉಳಿದ ಮೂರು 
ಅನುಯೋಗಗಳ ಮುಖ್ಯ ವಿಷಯಗಳನ್ನು ಅಲ್ಲಲ್ಲಿ ಪ್ರತಿಪಾದಿಸಿರುವುದು ಕಂಡುಬರುತ್ತದೆ. 

ಶ್ರುತವೆ೦ದರೆ ಹೇಳಲ್ಪಟ್ಟ ಸ್ಕಂಧವೆಂದರೆ ಭಾಗವೆಂಬ ಅರ್ಥ. ಶ್ರುತಸ್ಕಂಧವೆಂದರೆ 
ಹೇಳಲಾಗಿರುವ ಭಾಗಗಳು. ವಿಶ್ರುತ ಶ್ರುತಸ್ಕಂಧವೆಂದು ಅವನು ಹೇಳುತ್ತಾನೆ. 

ವಿಶ್ರುತವೆಂದರೆ ವಿಶೇಷವಾಗಿ ಹೇಳಿರುವ ಶ್ರತಸ್ಕಂಧವು; "ತೀರ್ಥಂಕರರ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೩೯ 


ಉಪದೇಶಗಳು' ನಮಗೆ ಒಳ್ಳೆಯದನ್ನು ಕೊಡಲಿ ಎಂದು ಪಂಪ ಹಾರೈಸುತ್ತಾನೆ. ಈ 
ಎಲ್ಲವೂ ಆಗಮಿಕದ ಪರಿಕಲ್ಪನೆಗಳು ಎ೦ಬುದನ್ನು ಗಮನಿಸಬೇಕು. 
ಏವರಗಳಿಗೆ ನೋಡಿ: ಯೋಗ; ಆಗಮಿಕ; ಅರಹಂತ 


೬೯೬. ಶ್ವೇತಾಂಬರ-ದಿಗ೦ಂಬರರು 

ಜೈನ ಧರ್ಮ ಭರತಖಂಡದ ಹಲವು ಪ್ರಮುಖ ಧರ್ಮಗಳಲ್ಲಿ ಒಂದು. ಇದರಲ್ಲಿ 
ಎರಡು ಪ್ರಮುಖ ಪಂಥಗಳಿವೆ. ಒಂದು ಶ್ವೇತಾಂಬರ ಇನ್ನೊಂದು ದಿಗಂಬರ. 
ಶ್ವೇತಾ೦ಬರ ಉತ್ತರ ಭಾರತದಲ್ಲಿಯೂ. ದಿಗಂಬರ ದಕ್ಷಿಣ ಭಾರತದ ಈಗ 
ಪ್ರಚಲಿತವಾಗಿವೆ. 

ಶ್ವೇತಾಂಬರವೆಂದರೆ ಬಿಳಿಯ ವಸನಗಳನ್ನು ಧರಿಸುವುದಂಥ ಬಿಳಿಯ ವಸನ 
ಶುಭ್ರತೆ ಅಕಳಂಕತೆಯನ್ನು ಸಂಕೇತಿಸುತ್ತದೆ. ದಿಕ್ಕೇ ಅಂಬರ (ವಸನ) ವಾಗಿರುವುದು 
ದಿಗಂಬರತ್ವ ದಿಗಂಬರರು ಬಟ್ಟೆಯನ್ನು ಧರಿಸುವುದಿಲ್ಲ. 

"ಪ್ರಾಚೀನ ಕರ್ನಾಟಕದಲ್ಲಿ ದಿಗಂಬರ ಪಂಥವೇ ಪ್ರಮುಖವಾಗಿತ್ತು. ಆದರೂ 
ಅಲ್ಲಿ ಇಲ್ಲಿ ಶ್ವೇತಾ೦ಬರರು ಇದ್ದರೆಂದು ಶಾಸನಗಳಿಂದ ಮತ್ತು ಗ್ರಂಥಗಳಿಂದ ತಿಳಿದು 
ಬರುತ್ತದೆ. ಕ್ರಿಶ ಪೂರ್ವದಲ್ಲಿ ಉತ್ತರ ಭಾರತದಲ್ಲಿ ದೊಡ್ಡ ಕ್ಷಾಮ ತಲೆದೋರಿದಾಗ 
ಭದ್ರಬಾಹು ಮುನಿಗಳು ತಮ್ಮ ಶಿಷ್ಠ ಸಮೂಹದೊಂದಿಗೆ “ಕಳ್ಹಪು'ಗೆ ಬರುವದರೊಂದಿಗೆ 
ಜೈನಧರ್ಮ ಕರ್ನಾಟಕದಲ್ಲಿ ಕಾಲಿಸಿರಿತೆಂಬುದು ವಿದ್ವಾಂಸರು ಒಪ್ಪಿಕೊಂಡಿರುವ ಮಾತು. 
ಇದು ವಡ್ಡಾರಾಧನೆಯ ಭದ್ರಬಾಹು ಭಟಾರರ ಕಥೆಯಲ್ಲಿಯೂ ಸಹ ಮೂಡಿ ಬಂದಿದೆ. 
ಭದ್ರಬಾಹು ಭಟಾರರ ಜೊತೆಗೆ ಸಂಪ್ರತಿ ಚ೦ದ್ರಗುಪ್ತನು (ಮೌರ್ಯ ದೊರೆ ಅಶೋಕನ 
ಮೊಮ್ಮಗ) ಬ೦ದದ್ದನ್ನು ಅದು ದಾಖಲಿಸಿದೆ. ಅಲ್ಲದೆ ಶ್ವೇತಾ೦ಬರ ಪಂಥಗಳಂತೆ 
ಜೈನ ಧರ್ಮದಲ್ಲಿ "ಯಾಪನೀಯ' ಎಂಬ ಇನ್ನೊಂದು ಪಂಥಗಳಂತೆ ಅದಕ್ಕೆ 
“ದಕ್ಷಿಣಾಪಥದೊಳ್‌ ಸಾಮಳಿಪುತ್ತನೆಂಬರಸನಪುನವರಯೆ ಸಂತತಿಯ ಶ್ವೇತಭಿಕ್ಷು ಜಾಪಲಿ 
ಸಂಘಕ್ಕೆ ಮೊದಲಿಗನಾದಂ' ಎಂದು ವಡ್ಡಾರಾಧನೆ ಹೇಳುತ್ತದೆ. "ಯಾಪನೀಯ' ಎಂಬುದು 
'ಜಾಪುಲಿ' ಆಗಿದೆ. ಒಬ್ಬ ಶ್ವೇತಾಂಬರ ವ್ಯಕ್ತಿ ಅದನ್ನು ದಕ್ಷಿಣ ಭಾರತದಲ್ಲಿ ಸ್ಥಾಪಿಸಿದ. 
ಈ ಯಾಪನೀಯ ಪಂಥದ ಆಡುಂಬೊಲ ಉತ್ತರ ಕರ್ನಾಟಕವೇ ಆಗಿತ್ತು. ಬೆಳಗಾಂವ 
ಜಿಲ್ಲಯ ಹಲ್ಲಿ, ಧಾರವಾಡ ಜಿಲ್ಲೆಯ ದೋಣಿ, ನವಲಗುಂದ, ಗುಲ್ಬರ್ಗಾ ಜಿಲ್ಲೆಯ 
ಆಡಕಿ, ಸೇಡಂ ಇತ್ಯಾದಿಗಳು ಇದರ ಕೇಂದ್ರ ನೆಲೆಗಳಾಗಿದ್ದವು. ಕರ್ನಾಟಕದ ಕದಂಬ 
ರಾಷ್ಟ್ರಕೂಟ, ಇತ್ಯಾದಿ ಮಿಶಗಳ ರಾಜರು ಈ ಸಂಘಕ್ಕೂ ಈ ಸಂಘದ ಆಚಾರ್ಯರಿಗೂ 
ಅನೇಕ ದಾನಗಳನ್ನು ಕೊಟ್ಟು ಪ್ರೋತ್ಸಾಹಿ ಸಿದ್ದರು. "ರಾಜರಿಂದ, ಜನತೆಯಿಂದ 
ಮಾನ್ಯತೆಯನ್ನು ಪಡದು ಅನೇಕ ಕ್ರಾಂತಿಕಾರ ಸುಧಾರಣೆಗಳಿಂದೊಡಗೂಡಿದ್ದ ಈ 
ಜೈನಶಾಖೆಯು ೧೩-೧೪ನೇ ಶತಮಾನಗಳಿಂದ ಈಚೆಗೆ ಕರ್ನಾಟಕದಿಂದ ಲುಪ್ಪವಾಗಿ 
ಹೋಯಿತು'. ಎಂದು ವಿ. ಎಲ್‌. ಪಾಟೀಲರು ಉಲ್ಲೇಖಿಸಿದ್ದಾರೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೪೦ 


ಜೈನರಲ್ಲಿ ದಿಗಂಬರ ಪಂಥಿಗಳಿಗಿ೦ತ ಶ್ವೇತಾ೦ಬರರು ಅರ್ವಾಚೀನರೆ೦ದು ಆ 
ಸಂಪದಾಯಗಳ ಇತಿಹಾಸದಿಂದಲೂ ತಿಳಿಯುವಂತಿದೆ. ಬೌದ್ಧಧರ್ಮದ ಒಟ್ಟಿನ ಆಚಾರ- 
ಎಚಾರಗಳ ಆಕೃತಿ, ಜೈನ ಧರ್ಮಕ್ಕಿಂತ ಅರ್ವಾಚೀನ ಎಂದು ಶಂಬಾ ಅಭಿಪ್ರಾಯ. 

ವಿವರಗಳಿಗೆ ನೋಡಿ: ಶಂಬಾ ಜೋಶಿ ೧೯೯೯ ಸಂಪುಟ. ೪ ಪುಟ. ೨೪೪ 
ಡಾ. ವಿ.ಎಲ್‌. ಪಾಟೀಲ್‌ ೨೦೦೯ ವಡ್ಡಾರಾಧನೆ ಜಾನಪದೀಯ ಅಧ್ವಯನ ಪುಟ. ೧೩೪ 


ಷ 


೬೯೭. ಷಡಾವಶ್ಯಕಗಳು 
ಹಿತಸಾಧುಸಮಾಧಿ ವ್ಯಾ 
ಪೃತಿ ಗುರುವಂದಿತ ಜಿನಪ್ರವಚನ ಷಡಾವ 
ಶ್ಯತೆಯೆನಿಸಿ ನೆಗಟ್ಟು ವೀಜಿನ 
ಪತಿಶಾಸನ ದೀಪಕತೆ ಶ್ರುತಾಭಿಪ್ರಣಯಂ ॥ (ಶಾಂತಿಪುರಾಣ ೯-೧೧೬) 
ಸಮಾಧಿ, ವೈಯಾಪೃತ್ಯ, ಆಚಾರ್ಯಭಕ್ತಿ, ಜಿನೋಕ್ತವಾದ ಷಡಾವಶ್ಯಕ, ಜಿನಶಾಸನ 

ದೀಪಕವಾದ ರತ್ನತ್ರಯಗಳು ಮತ್ತು ಸದ್ದರ್ಮಪೇಮ. 
ಮೂಲಾಚಾರದಲ್ಲಿ ಷಡಾವಶ್ಯಕಗಳ ಸಂಕ್ಷಿಪ್ತ ಸ್ವರೂಪವನ್ನು ಹೀಗೆ ಹೇಳಿದ್ದಾರೆ.- 

೧) ಪರದವ್ಯಗಳಿಂದ ರಾಗ-ದ್ವೇಷರಹಿತರಾಗಿ ಸಾಮ್ಯಭಾವವಿಟ್ಟುಕೊಳ್ಳುವುದು ಅದು 
ಸಾಮಾಯಿಕವಾಗಿದೆ. 

೨) ಖಷಭ, ಅಜಿತ ಮೊದಲಾದ ಚೌವ್ಹೀಸ ತೀರ್ಥಂಕರುಗಳಲ್ಲಿ ಯಾರಾದರೂ 
ಓರ್ವ ತೀರ್ಥಂಕರ ಅಥವಾ ಎಲ್ಲರ ಗುಣಗಳ ಸ್ತುತಿ ಮಾಡುವುದು ಹಾಗೂ 
ಮನ-ವಚನ-ಕಾಯಗಳ ಎಶುದ್ಧಿಯೊಡನೆ ಅವರಿಗೆ ನಮಸ್ಕಾರ ಮಾಡುವುದು 
ಅದು ಸ್ತವನವಾಗಿದೆ. 

೩) ಅರಹಂತ ಮತ್ತು ಸಿದ್ದರ ಪ್ರತಿಬಿಂಬಗಳ ದರ್ಶನ-ಪೂಜನ ಮತ್ತು ಶ್ರುತಧರ 
ಹಾಗೂ ತಪಸಿನಲ್ಲಿ ವಿಶೇಷರಾದ ಗುರುಗಳು ಮನ-ವಚನ-ಕಾಯಗಳಿಂದ 
ಸ್ತುತಿಪೂರ್ವಕವಾಗಿ ನಮಸ್ಕಾರ ಮಾಡುವುದು ಅದು ವಂದನೆಯಾಗಿದೆ. 

೪) ದವ್ಯ-ಕ್ಷೇತ್ರ-ಕಾಲ-ಭಾವಗಳ ಆಶ್ರಯದಿ೦ದ ಅಹಿಂಸೆ ಮೊದಲಾದ ವ್ರತಗಳಲ್ಲಿ 
ತಗಲಿದ ದೋಷಗಳನ್ನು ನಿಂದೆ ಗರ್ಹ್ಯಗಳ ಮುಖಾಂತರ ಪರಿತ್ಯಾಗ(ನಾಶ) 
ಮಾಡುವುದು ಅದು ಪ್ರತಿಕ್ರಮಣವಾಗಿದೆ. 

೫) ವಾಚನ, ಪೃಚ್ಛನೆ, ಅನುಪ್ರೇಕ್ತೆ, ಆಮ್ನಾಯ ಮತ್ತು ಧರ್ಮೋಪದೇಶರೂಪದಿಂದ 
ಶಾಸ್ತ್ರಗಳ ಅಧ್ಯಯನ ಮತ್ತು ಆತ್ಮ ಚಿಂತನವು ಅದು ಸ್ವಾಧ್ಯಾಯವಾಗಿದೆ. 

೬) ನಿತ್ಯ ಮತ್ತು ನೈಮಿತ್ತಿಕ ಕ್ರಿಯೆಗಳಲ್ಲಿ ಜಿನೇಂದ್ರ ದೇವರ ಗುಣಗಳ ಸ್ಮರಣೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೬೧ 


ಮಾಡುತ್ತಿರುವಾಗ ಆ ಶರೀರದ ಕುರಿತಾಗಿರುವ ಮಮತ್ಹಥ ತ್ಯಾಗವಾಗುತ್ತದೆ. 

ಅದನ್ನು 'ಕಾಯೋತ್ಸರ್ಗವೆಂದು ಹೇಳುತ್ತಾರೆ. ಇಲ್ಲಿ ಸಾತ: ಸವನ; ವಂದನೆ; 

ಪ್ರತಿ pe (ಪಡಿಕಮಣ) ಸ್ವಾಧ್ಯಾಯ; ಕಾಯೋತ್ಸರ್ಗಗಳಿಗೆ ಅರ್ಥ 

ಪಭೇದವಿದೆಯೆಂಬುದನ್ನು ಗಮನಿಸಬೇಕು. 

ವಿವರಗಳಿಗೆ ನೋಡಿ: ಶ್ರೀಮದ್‌ ಭಗವತ್ಕುಂದಕುಂದಾಚಾರ್ಯವಿರಚಿತ ೨೦೦೯ ಪ್ರವಚನಸಾರ 
ಶ್ರೀ ಎಂ. ಬಿ. ಪಾಟೀಲ ೨೦೧೦ ತತ್ವಾರ್ಥಸೂತಿ 


೬೯೮. ಷೋಡಶ ಭಾವನೆಗಳು 
ಸ್ವಾಧ್ಯಾಯಧ್ಯಾನವ್ಯುತ್ಸರ್ಗಂಗಳಂ೦ ಕೈಕೊಂಡು ಪನ್ನೆರಡು ತಪ ಪದೊಳ್‌ 
ನೆಚೆದಿರ್ಪತ್ತೆರಡುಪರೀಷಹ೦ಗಳ೦ ಗೆಲ್ಲು Nec . ಬಿಟ್ಟೇಕವಿಹಾರಿಯಾಗಿ 
ಬಳಿಯಂತ್ರೆಲೋಕ್ಕಕೋಭಕಾರಣ ತೀರ್ಥಕರಪುಣ್ಯಹೇತುಗಳಪ್ಪ ಹೋಡಕಭಾವನೆಗಳಂ 
ಭಾವಿಸಿ, ಭಾವನೆಯೊಳಾದ ಬುದ್ಧಿತಪೋವಿಕ್ರಿಯೌಷ ಷಧಿರಸ ಸಬಲಾಕ್ಷೀಣಾಭಿಧಾನ 
ಸಪ್ಪರ್ಧಿಗಳೊಳಂ ನೆರೆದು, ಬಳಿಯಂ ವೋಹನೀಯಕರ್ಮೋಪಶಮದೊಳ್‌: ಹ್‌ 
(ಆದಿಪುರಾಣ ೬-೩೩ ವ) 
ಷೋಡಶ ಭಾವನೆಗಳೆಂದರೆ ಈ ಕೆಳಗಿನವುಗಳು. ಆದರೆ ಇವು ಜೈನ ಧರ್ಮದ 
ಆಚರಣೆಗಳು ಎಂಬುದನ್ನು ಸೂಚಿಸುತ್ತದೆ. 
ಈ ಪರಿಕಲ್ಪನೆಯು ಹೆಚ್ಚಿನ ಜೈನಕಾವ್ಯಗಳಲ್ಲಿ ಕಾಣಿಸಿಕೊಂಡಿದೆ. ಚಾವುಂಡರಾಯ 
ಪುರಾಣದಲ್ಲಿ ಹೀಗೆ ಬರುತ್ತದೆ : 
“ದಿಗಂಬರನಾಗಿ ಷೋಡಶ ಭಾವನೆಗಳಂ ಭಾವಿಸಿ” (ಆದಿಪುರಾಣ ೨೯ ವ). 
ಷೋಡಶ ಭಾವನೆಗಳು (೬-೩೩ ವ): ತೀರ್ಥಂ೦ಕರತ್ವವನ್ನು ಸಾಧಿಸಿಕೊಡುವುದೇ 
ತೀರ್ಥಂಕರತ್ವ 
| ನಾಮಕರ್ಮ ಭಾವನೆಗಳು. ಅವು ಹದಿನಾರು: ೧. ದರ್ಶನವಿಶುದ್ಧಿ- 
ಸಮ್ಯಗ್ಗರ್ಶನವನ್ನು ದೋಷರಹಿತವಾಗಿ ಪಾಲಿಸಲು ಸದಾ ಚಿಂತನೆ ಮಾಡುವುದು. 
ಬಿ ವಿನಯಸಂಪನ್ನತೆ-ವಿನಯವನ್ನು ನೆಲೆಗೊಳಿಸುವ ಭಾವನೆ. ೩. ಶೀಲೇಷ್ಟನತಿಚಾರ- 
ಅಹಿಂಸೆ, ಕ್ರೋಧವರ್ಜನ ಮುಂತಾದ ಶೀಲಗಳಲ್ಲಿಯೂ ವ್ರತಗಳಲ್ಲಿಯೂ ದೋಷ 
ಬಾರದಂತೆ ಭಾವಿಸುವುದು. ೪. ಆಭೀಕಜ್ಞಾನೋಪಯೋಗ-ಪ ಸ 
ಉಪಯೋಗವನ್ನು ಭಾವಿಸುವುದು. es ಸಜ 
ಗಳಲ್ಲ ವೈರಾಗ್ಯ ೬. ಶಕ್ತಿತಸ್ಥಾ ಸಾಗ-ಶಕ್ತಿ ಉಳಿಸಿಕೊಳ್ಳದೆ ತ್ಯಾಗ ಮಾಡಲು ಭಾವಿಸುವುದು. 
೭. ಶಕ್ತಿತಸ್ತಪ-ಶಕ್ತ ಉಳಿಸಿಕೊಳ್ಳದೆ ತಪಸ್ಸು ಮಾಡಲು Rs ೮. ಸಾಧುಸಮಾಧಿ- 
ಸಾಧುಗಳ ತಪಸ್ಸಿಗೆ ವಿಘ ಗಳುಂಟಾದರೆ ಅದನ್ನು ದೂರ ಮಾಡುವುದು. ೯. 
ವೈಯಾವ್ನ ತ್ಯಕರಣ-ಗುಣವಂತರ ಕಷ್ಟಗಳನ್ನು ನಿರ್ದಷರೀತಿಯಿಂದ ಪರಿಹರಿಸುವುದು. 
೧೦ ಅರ್ಹದ್ಭಕ್ತಿ-ಅರ್ಹಂತರ ಗುಣಗಳನ್ನು ಭಾವಶುದ್ಧಿಯಿ೦ದ ಸ್ಮರಿಸುವುದು. ೧೧. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೪೨ 


ಆಚಾರ್ಯಭಕ್ತಿ ೧೨. ಉಪಾಧ್ಯಾಯಭಕ್ತಿ ೧೩. ಪ್ರವಚನ ಭಕ್ತಿ-ಜಿನವಾಣಿಯಲ್ಲಿ ಭಕ್ತಿಯಿಟ್ಟು 
ಅದನ್ನು ಗ್ರಹಿಸುವುದು. ೧೪. ಆವಶ್ಯಕಾಪರಿಹಾಣಿ-ಮುನಿಯಾಗಲಿ, ಶ್ರಾವಕನಾಗಲಿ 
ತನ್ನ ನಿತ್ಯದ ಆವಶ್ಯಕ ಕ್ರಿಯೆಗಳನ್ನು ಬಿಡದೆ ಮಾಡುತ್ತಿರುವುದು. ೧೫. ಮಾರ್ಗಪ್ರಭಾವನೆ- 
ಮೋಕ್ಷಮಾರ್ಗದ ವೃದ್ಧಿಯನ್ನು ಭಾವಿಸುವುದು. ೧೬. ಪ್ರವಚನವಶ್ಸಲತ್ವ-ಸಧರ್ಮೀಯರಲ್ಲಿ 
ವಾತ್ಸಲ್ಯ ಇಡುವುದು. (ಆದಿಪುರಾಣ ೬-೩೩ ವ) 


೬೯೯. ಷೋಡಶ ಸಂಸ್ಕಾರ 

“ಅಂತವನೆಧಿಜಾತಕರ್ಮ ನಾಮಕರಣಾನ್ನ ಪ್ರಾಶನ ಚೌಲೋ 

ಪನಯನಾದಿ ಷೋಡಶ ಕ್ರಿಯೆಗಳಂ....... (ಪಂಪ ಭಾರತ ೮೭ ವ) 

ಸಂಸ್ಕಾರ ಎಂಬ ಸಂಸ್ಕೃತ ಪದವು "ಕೃ' ಎಂಬ ಮೂಲ ಧಾತುವಿನಿಂದ ಜನಿಸಿ 
'ಸಂ' ಎ೦ಬ ಉಪಸರ್ಗ ಮತ್ತು 'ಫನ್‌' ಎಂಬ ಅಂತ್ಯ ಪ್ರತ್ಯಯದಿಂದೊಡಗೂಡಿ 
ಅನೇಕ ಅರ್ಥಗಳಲ್ಲಿ ಬಳಕೆಯಾಗಿದೆ. ವಿವಿಧ ದರ್ಶನಗಳು ಈ ಪದವನ್ನು ವಿವಿಧ 
ಅರ್ಥಗಳಲ್ಲಿ ಬಳಸಿವೆ. ಮೀಮಾಂಸಕರು "ಯಜ್ಞಾಹುತಿಯ ಪ್ರೋಕ್ಷಣೆ ಮುಂತಾದ 
ಕರ್ಮದಿಂದುದಿಸುವ ಗುಣಧರ್ಮ' ಎಂಬುದಾಗಿಯೂ, ಅದ್ವೈತಿಗಳು “ಶರೀರ 
ಪ್ರವೃತಿಯಿಂದುದಿಸಿದ ಆತ್ಮದ ಒಂದು ಕೃತಕ ಗುಣಧರ್ಮ'ವೆಂದೂ, ನೈಯಾಯಿಕರು 
“ಅನುಭವಗಳಾಗಿರುವ ಸ್ವಯಂ ಪುನರುತ್ಪತ್ತಿ ಶಕ್ತಿ ಅಥವಾ ಸಾಮರ್ಥ್ಯ'ವೆಂದೂ ಇದನ್ನೂ 
ಅರ್ಥ ಮಾಡಿಕೊಂಡಿದ್ದಾರೆ. ಪ್ರಮಾಣಭೂತವಾದ ಸಂಸ್ಕೃತ ಸಾಹಿತ್ಯ, ಸ೦ಸ್ಕಾರವೆ೦ದರೆ 
ಶಿಕ್ಷಣ, ತರಬೇತಿ, ಅಭಿವೃದ್ಧಿ, ಶಿಷ್ಟಾಚಾರ, ನೈಪುಣ್ಯ, ವ್ಯಾಕರಣ ಸ್ವಚ್ಛತೆ, ಗುಣವರ್ಧನ, 
ಒಪ್ಪು ಹಾಕುವುದು, ಅಲಂಕಾರ ಮತ್ತು ಆಭರಣ, ಆಕಾರ, ಮುದ್ರೆ, ಹಸಕ್ರಿಯೆ, 
ಪ್ರಭಾವ; ಜ್ಞಾನ ಸಂಚಯಕ್ಕೆ ಕಾರಣವಾದ ಕ್ರಿಯಾಪ್ರವೃತ್ತಿ, ಪ್ರಾಯಶ್ಚಿತ್ರವಿಧಿ, ಪವಿತ್ರಮಯ 
ಅನುಷ್ಠಾನ ಮತ್ತು ಆಚಾರ, ದೀಕ್ಷೆ, ಪಾವಿತ್ಯಗೊಳಿಸುವಿಕೆ ಮತ್ತು ಪ್ರೋಕ್ಷಣೆ, ನಡೆದುಹೋದ 
ಕಾರ್ಯದ ಫಲ, ಕಾರ್ಯದಿಂದಾದ ಪುಣ್ಯ, ಮುಂತಾದ ಅರ್ಥಗಳಲ್ಲಿ ಬಳಸಿ, ಹಿಂದೂ 
ಸಂಸ್ಕಾರಗಳು ಕೇವಲ ಸಾಂಪ್ರದಾಯಿಕವಾದ ಶಾರೀರಿಕ ಶುದ್ಧತೆಯೊಂದನ್ನೇ 
ಗುರಿಯಾಗಿಟ್ಟುಕೊಳ್ಳದೆ, ಪರಿಗ್ರಾಹಕನಲ್ಲಿ ಒ೦ದು ವಿಶಿಷ್ಟವಾದ ಅರ್ಹತೆಯನ್ನುಂಟುಮಾಡಿ 
ಅವನ ಪೂರ್ಣ ವ್ಯಕ್ತಿತ್ವವನ್ನು ಪವಿತ್ರಗೊಳಿಸಿ ನೈಪುಣ್ಯ, ಶಿಷ್ಟಾಚಾರವನ್ನೊದಗಿಸುತ್ತವೆ 
ಎಂಬುದನ್ನು ಸೂಚಿಸುತ್ತದೆ. ವೈದಿಕ ಧರ್ಮದ ಪೋಡಶ ಸಂಸ್ಕಾರಗಳು ಈ ರೀತಿಯಿವೆ: 
೧. ಗರ್ಭಧಾರಣ ೨. ಪುಂಸವನ ೩. ಸೀಮ೦ತೋನ್ನಯನ ಲ, ಜಾತಕರ್ಮ 
೫. ನಾಮಕರಣ ೬. ನಿಷ್ಕ್ರಮಣ ೭. ಅನ್ನಪ್ರಾಶನ ೮. ಚೂಡಾಕರಣ ೯. ಕರ್ಣವೇಧ 
) ವಿದ್ಯಾರಂಭ ಅಥವಾ ಅಕ್ಷರಾರಂಭ ೧೧. ಉಪನಯನ ೧೨. ವೇದಾರಂಭ 
)೩ಿ. ಶೇಶಾಂತ ೧೪. ಸಮಾವರ್ತನ ೧೫. ವಿವಾಹ ೧೬. ಅಂತೇಷ್ಟಿ ಇವು ಹತ್ತು 
ಹನ್ನೆರಡು ಮತ್ತು ಹದಿಮೂರು ಆಮೇಲೆ ಆರಂಭವಾದವು. 

ವಿವರಗಳಿಗೆ ನೋಡಿ: ಯುಗಾಯಾತ್ರೀ ಭಾರತೀಯ ಸಂಸ್ಕೃತಿ ೧೯೭೧ ಪುಟ. ೨೯೧. 


ಕ 
೦ 


ಸ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೮8 


LL 


೭೦೦. ಸಂಕೇತ 
ಅಂತಾಗಳೊಂದುತ್ತರಂ ಬಳೆಯೆ ಸೊಗಯಿಸುವ 
ಪೊಟಲೊಳಷ್ಟಶೋಭೆಯಂ ಮಾಡಿ ದುರ್ಯೋಧನನ 
ಸಂಕೇತದೊಳ್‌ ಮುನ್ನಮೆ ಸಮೆದಿರ್ದ ಪುರೋಚನರಂ..... 
(ಪಂಪ ಭಾರತ ೩-೨ ವ) 
ಸಂಕೇತವೆಂದರೆ ಚಿಹ್ನೆ ಅಥವಾ ಸೂಚನೆ. ಪ೦ಪನು ಅದನ್ನು ಹೇಳುತ್ತಾನೆ. 
ದುರ್ಯೋಧನನ ಸೂಚನೆಯ ಪ್ರಕಾರ ಮೊದಲೇ ಸಿದ್ಧವಾಗಿದ್ದ ಪುರೋಚನನು 
ಗೋರೋಚನ, ಅಕ್ಷತೆ, ಗರಿಕೆಯ ಚಿಗುರು, ಮೊದಲ ಹಣ್ಣು, ಕನ್ನಡಿ. ಕಳಮಾಕ್ಷತೆ 
ಮೊದಲಾದವುಗಳನ್ನು ಕೈಯ್ಯಲ್ಲಿ ಧರಿಸಿದ್ದ ಸ್ತ್ರೀಯರು ಮಂಗಳವಾದ್ಯಗಳು 
ಮೊದಲಾದವುಗಳಿಂದ ಕೂಡಿ ಎದುರಿಗೆ ಬಂದು ದೀರ್ಫದ೦ಡ ನಮಸ್ಕಾರ ಮಾಡಿ 
ಪಾಂಡವರನ್ನು ಮುಂದಿಟ್ಟುಕೊಂಡು ಬಂದು ಪಟ್ಟಣವನ್ನು ಪ್ರವೇಶ ಮಾಡಿಸಿ ಎಲ್ಲಿ 
ಬೀಡು ಬಿಡೋಣ? ಎಂದು ಪಾಂಡವರು ಪ್ರಶ್ನೆ ಮಾಡಲು, ಅವನು ನಿಮ್ಮಯ್ಯನಾದ 
ಧೃತರಾಷ್ಟನ ಆಜ್ಞೆಯ ಪ್ರಕಾರ ಮೊದಲೇ ಮನೆಯನ್ನು ಸಿದ್ಧಪಡಿಸಿದ್ದೇನೆ ಎನ್ನುತ್ತಾನೆ. 
ಆಧುನಿಕ ಸಾಹಿತ್ಯದಲ್ಲಿ ಸಂಕೇತದ ಅರ್ಥವು ಭಿನ್ನವಾಗಿದೆ. 
ವಿವರಗಳಿಗೆ ನೋಡಿ: ಜಿ. ಎಸ್‌. ಶಿವರುದ್ರಪ್ಪ ಕಾವ್ಯಾರ್ಥಜಿಂತನ 

೭೦೧. ಸಂಚಿತ 

ಜೇನುನೊಣಗಳು ಸಂಗ್ರಹಿಸಿದ ಜೇನನ್ನು ಜನರು ಕೊ೦ಡು ಹೋಗುತ್ತಾರೆ. 
ಐಶ್ವರ್ಯವನ್ನು ಸಂಚಿತ ಮಾಡಿಕೊಂಡರೆ ಅದರಿಂದ ಯಾವ ಉಪಯೋಗವೂ 
ಇಲ್ಲ. ಐಶ್ವರ್ಯವಿದ್ದಾಗ ಪರಪುರುಷಾರ್ಥ ಮಾಡಬೇಕು. ಮತ್ತೆ ತಾವು ಉಣ್ಣಬೇಕು 
ಎಂದು ಕರ್ಣಾಟಕ ಪಂಚತಂತ್ರದಲ್ಲಿ ಬರುತ್ತದೆ. (ಕರ್ಣಾಟಕ ಪಂಚತಂತ್ರ, ಭೇದ 
ಪ್ರಕರಣ, ಶ್ಲೋಕ ೪೪) 

ಸಂಚಿತವೆಂದರೆ ಆರ್ಜಿತ, ಕೂಡಿಟ್ಟ ಎಂಬ ಅರ್ಥವಿದೆ. ಸಂಚಿತವೆನ್ನುವುದು 
ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಸಂಚಿತಕರ್ಮವೆಂಬ ಅರ್ಥದಲ್ಲಿಯೂ ಬಳಕೆಯಾಗಿರುವುದು 


ಗಮನಾರ್ಹ. ನಾವು ಯಾವುದನ್ನು ಆರ್ಜಿಸಿರುತ್ತೆವೆಯೋ ಅದರ ಪ್ರತಿಫಲವು ನಮಗೆ 
ದಕುತದೆ 
ಹ 


೭೦೨. ಸಂಧಿವಿಗ್ರಹಿ 
ಸಂಧಿವಿಗ್ರಹಾಸ್ಪದಮನಾತ್ಮಸಾತ್ಮೃತನೃಪತ್ರಿವರ್ಗಂ ದುರ್ಗಂ. (ಪಂಚತಂತ್ರ, ೪೨) 
ದುರ್ಗಸಿಂಹ ತಾನು ಸಂಧಿ ವಿಗಹಿಯೆಂಬ ಪದವಿಯನ್ನು (ಬಿರುದನ್ನು) 


ಎ 


ಪಡೆದೆನೆಂದು ಹೇಳುತ್ತಾನೆ. ವಾಸ್ತವವಾಗಿ ಸಂಧಿ ವಿಗಹಿಯೆಂದರೆ ಯುದ್ಧ-ರಾಜಿಗಳ 


೧ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8&೪೪ 


ಬಗೆಗಿನ ಮಂತ್ರಿ. 
ರಾಜರು ಯುದ್ಧಕ್ಕಿಂತ ಮೊದಲು ಸಂಧಿಯೋ ಸಮರವೋ ಎಂದು ನಿರ್ಣಯಿಸಲು 
ಯಾರಾದರೂ ಒಬ್ಬರನ್ನು ಕಳಿಸುತ್ತಿದ್ದರು. ಇದಕ್ಕೆ ಪೂರಕವಾಗಿ ಕೃಷ್ಣಸಂಧಾನವನ್ನು 
ನೆನಪಿಸಿಕೊಳ್ಳಬಹುದು. ಮಂತ್ರಿಗಳನ್ನು ಸ೦ಧಿ-ವಿಗ್ರಹಿಗಳೆಂದು ಕರೆದಿರುವುದೂ ಇದೆ. 
(ಶಾಂತಿಪುರಾಣಂ ೩-೭೩) 
ಕೌಟಿಲ್ಯನು ಆತ್ಮಾಮಿಷ, ಆತ್ಮರಕ್ಷಣ, ಅದೃಷ್ಟಪುರುಷ ಸಂಧಿ ದಂಡೋಪನತಸಂಧಿ, 
ಪರಿಕ್ರಯಸಂಧಿ, ಉಪಗಹಸಂಧಿ, ಸುವರ್ಣಸಂಧಿ, ಕಪಾಲಸಂಧಿ, ಆದಿಷ್ಠಸಂಧಿ, 
ಉಚ್ಚಿನ್ನಸ೦ಧಿ, ಅವಶ್ರಯಸಂಧಿಗಳ ಕುರಿತು ಅರ್ಥಶಾಸ್ತ್ರದಲ್ಲಿ ಹೇಳಿದ್ದಾನೆ. 
ವಿವರಗಳಿಗೆ ನೋಡಿ: ಶ್ರೀ ಸಚ್ಚಿದಾನಂದ ಶಂಕರಭಾರತೀ ಸ್ವಾಮಿಗಳು ೨೦೧೦ 
ಕೌಟಲೀಯ ಅರ್ಥಶಾಸ್ತ್ರ ಪುಟ. ೩೭೬-೩೮೮೪. 


೭0೦೩ ಸಂನ್ಯಸನ 
ಸುರಚಾಪಂಬೋಲೆ ವಿದ್ಧುಲ್ಲತೆಗಳೆಣವೋಲೆ ಮ೦ಜುವೋಲ್‌ ತೋಜೆ ಬೇಗಂ. 
ಪಿರಿಗುಂ ಶ್ರೀರೂಪ ಲೀಲಾ ಧನ ವಿಭವ ಮಹಾರಾಶಿಗಳ್‌ ನಿಲ್ಲವಾರ್ಗ್ಗಂ 
ಪರಮಾರ್ತ್ರಂ ಮೆಚ್ಚೆನಾನೀಧರಣಿಯುಳಿರವಾನೆಂದು ಸನ್ಯಸನಂಗೆ 
ಯ್ದರುಸತ್ವನ್ನಂದಿಸೇನ ಪ್ರವರ ಮುನಿವರನ್‌ ದೇವಲೋಕಕ್ಕೆ ಸಂದಾನ್‌ 
ಇದರ .ಕುರಿತು ಆರ್‌ ಶೇಷಶಾಸ್ತಿಯವರು ಹೀಗೆ ಹೇಳುತ್ತಾರೆ: ಮುನಿಗಳ 
ಜೀವನ ದರ್ಶನವನ್ನು ನಾಲ್ಕು ಸಾಲುಗಳಲ್ಲಿ ಒ೦ದು ಶಾಸನ ಈ ರೀತಿ ಮಾಡಿಕೊಡುತ್ತದೆ. 
ಅಂದರೆ, ಈ ಪ್ರಂಪಚದ ಎಲ್ಲಾ ವೈಭೋಗಗಳೂ ಕಾಮನವಿಲ್ಲಿನಂತೆ, ಮಿಂಚಿನ 
ಬೆಳಕಿನಂತೆ, (ಸುರಚಾಪ) ಮಂಜಿನಂತೆ (ಮಂಜು) ಕ್ಷಣ ಮಾತ್ರ ನಮ್ಮನ್ನು ಆಕರ್ಷಿಸಿ 
ಬೇಗ ಮಾಯವಾಗುವಂಥವು. ಇವು ಯಾರಿಗೂ ಬಹುಕಾಲ ಉಳಿಯುವಂಥದ್ದಲ್ಲ. 
ಮುಂದಿನ ಸುಕೃತಕ್ಕಾಗಿ ಆಶಿಸಿ ನಂದಿಸೇನ ಮುನಿವರರು ಈ ಭೂಲೋಕದ ಆಸೆ 
ಆಮಿಷಗಳನ್ನು ತೊರೆದು ಸನ್ಯಸನವಿಧಿಯಿಂದ ದೇಹತ್ಯಾಗ ಮಾಡಿ ದೇವಲೋಕಕ್ಕೆ 
ಸೇರಿಹೋದರೆಂತೆ, ಜೀವನದ ನಶ್ಚರತೆ, ಸಾವನ್ನು ಎದುರಿಸಿದ ನಂದಿಸೇನ ಮುನಿಗಳ 
ಮನಸ್ಸಿನ ದೃಢತೆಯನ್ನು ಶಾಸನಕಾರ ಮನೋಜ್ಞವಾಗಿ ಸೆರೆ ಹಿಡಿದಿದ್ದಾನೆ. 
ಶ್ರವಣಬೆಳಗೊಳದ ೧೧೩೧ರ ಮತ್ತೊಂದು ಶಾಸನವು ವಿಷ್ಣುವರ್ಧನನ ಹೆಂಡತಿ 
ಶಾಂತಲೆಯ ತಾಯಿಯಾದ ಮಾಚಿಕಬ್ಬೆಯ ಸನ್ಯಸನ ಮರಣವನ್ನು ಮನಮಿಡಿಯುವಂತೆ 
ಚಿತ್ರಿಸುತ್ತದೆ. ಉಪದೇಶ ಮಾಡುತ್ತ. ಸೋತ್ರಗಳನ್ನು ಹೇಳುತ್ತ ಗುರುಗಳ ಎದುರು, 
ತದೇಕ ಚಿತ್ತದಿಂದ ಕುಳಿತು ಆಲಿಸುತ್ತಿದ್ದ ಮಾಚಿಕಬ್ಬೆಯ ಶ್ರದ್ಧಾಸಕ್ತಿಗಳನ್ನು, ಅವಳು 
ಅನುಸರಿಸುತ್ತಿದ್ದ ಕಠೋರ ವಿಧಿಗಳನ್ನು ಚಿತ್ರಿಸುವ ಸಂದರ್ಭದಲ್ಲಿಯೇ, ಅವಳ ಈ 
ಘೋರ ವ್ರತಾಚರಣೆಯನ್ನು ಲೌಕಿಕ ದೃಷ್ಟಿಯಿಂದ ಪರಿಗಣಿಸಿ, ತೀವ್ರವಾದ ಚಿತ್ರಣವನ್ನು 


ಆ 


ಶಾಸನಕಾರ ನೀಡುತ್ತಾನೆ. ತನ್ನ ಬಂಧುಗಳನ್ನು ಸಮಾಧಾನ ಪಡಿಸಿ, ಅವರ ದುಃಖದಿಂದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8ಆ೫ 


ತಾನು ವಿಚಲಿತಳಾಗದೆ ಒಂದು ತಿಂಗಳಕಾಲ ಉಪವಾಸ ಮಾಡಿ ದೇಹತ್ಯಾಗ ಮಾಡುತ್ತಾಳ. 
ಅವರ ಧಾರ್ಮಿಕ ನಿಷ್ಠೆಯನ್ನು ಶಾಸನ ಮುಕ್ತ ಕಂಠದಿಂದ ಹೊಗಳಿದೆ. 
ವಿವರಗಳಿಗೆ ನೋಡಿ: ಶ್ರೀ ಶೇಷಶಾಸ್ತ್ರಿ ೨೦೦೫ ಶಾಸನ ಪರಿಚಯ 


೭೦೪. ಸಂಬಳಿಕೋಲು 

ಕರತಳದೊಳ್‌ ತಳೆದದೊಂದು ಸಂಬಳಿಗೋಲಿಂ 

ದಿರದೆ ಪಳಂಚಿಸಿದಳ್‌ ಜ 

ರ್ಗುರರವಮೊಗೆಯಲ್ಲೆ ನೃಪಸಭಾಕುಟ್ಟಿಮಮಂ 

(ಕರ್ಣಾಟಕ ಕಾದಂಬರಿ ೧-೩೧) 

ಕೈಯಲ್ಲಿ ಹಿಡಿದುಕೊಳ್ಳುವ ಬಿದಿರ ಕೋಲನ್ನು ಸಂಬಳಿ ಕೋಲು ಎಂದು 
ಕರೆಯುತ್ತಾರೆ. ಅಸ್ಪಶ್ಯರು ಹಾದಿಯಲ್ಲಿ ಬರುವಾಗ ಮೇಲು ಜಾತಿಯವರು ಬಂದರೆ 
ತಾವು ಬರುತ್ತಿದ್ದೇವೆ ಎಂದು ಸೂಚಿಸಲು ಬಿದಿರ ಕೋಲನ್ನು ನೆಲಕ್ಕೆ ಕುಟ್ಟಿ, "ಸ೦ಭೋಳಿ' 
ಎಂದು ಹೇಳುತ್ತಾರೆ. ಆದುದರಿಂದ ಅವರ ಕೈಯಲ್ಲಿರುವ ಬಿದಿರ ದೊಣ್ಣೆಗೆ 
ಸಂಬಳಿಕೋಲು ಎಂದು ಬಂದಿರಬೇಕು. ಅಸ್ಪಶ್ಕೆಯಾದ ಚಾಂಡಾಲ ಕನ್ಕೆಯು ಸಭಾಪ್ರದೇಶ 
ಮಾಡಿ ನೆಲವನ್ನು ಕುಟ್ಟ ದ್ವನಿಗೈದಳು ಎಂದು ಕಾದಂಬರಿ ಕಾವ್ಯದಲ್ಲಿ ವರ್ಣನೆಯಿದೆ. 

“ಸ೦ಬಳಿಗೋಲು' ಎಂಬುದು ತುದಿ ಜಜ್ಜಿ ಸೀಳುಬಿಟ್ಟ ಬಿದಿರು ಗೋಲಾಗಿರುವುದು 
ಸಂಭವ ಎಂದಾಯಿತು. ಅದನ್ನು ಹೊಲೆಯರು ತಮ್ಮ ಗುರುತಾಗಿ ಉಪಯೋಗಿಸುತ್ತಿದ್ದರು 
ಎಂದೂ ಇಟ್ಟುಕೊಳ್ಳಬಹುದು. ದ ಕೋಲನ್ನು ಕುಟ್ಟಿ ಸದ್ದುಮಾಡಿ ಜನರಿಗೆ “ಎಚ್ಚರಿಕೆ' 
ಕೊಡುತ್ತಿದ್ದರು ಎಂಬುದನ್ನು “ಸ೦ಬಳಿ' ಶಬ್ದದ ಪರಿಶೀಲನದಿ೦ದ ತಿಳಿಯಬಹುದು. 

(ಣೇ)-ಕ್ರಿಯಾಪದ, ರಕ್ಷಣಕರಣೇ, ಪಾಳಣೇ, ಕಾಳಜೀಫೇಣೇ 10 protect, to 
take care, to rear. 

(ಸಂಸ್ಕೃತ-ಸಂಭಾರಯತಿ, ಸಂಭಾರಃ (ಯೋಗಕ್ಷೇಮ), ಬಂಗಾಳಿ-ಸಾಮಾಲಾ. 
ಪುಳಿ-ಸಂಭಾರೋ (ಏಕೀಕರಣ, ಪುಂಜ) . . . .ಸ೦ಂಪಾಲಯತಿ ಎಂಬುದರಿಂದ 
ಸಂಭಾಳಣೇ ಎಂಬುದರ ವೃತ್ತಿ ಹೆಚ್ಚು ಗ್ರಾಹ್ಯವಾಗಿದೆ). 

(೧. ಯ. ರಾ. ದಾತೆಯವರ 'ಮಹಾರಾಷ್ಟ್ರ ಶಬ್ದಕೋಶ'ದಲ್ಲಿ (೧೯೩೮: ಸಂಪುಟ 
ಪುಟ. ೩೦೨೪) ಹೀಗೆ ಹೇಳಿದೆ: 

ಸಂಭಾಳ- . . . , ಅಕರ್ಮಕ ಕ್ರಿಯಾಪದ, ಜಪಣೇ, ಕಾಳಜೀಯೇಣೇ, 
ಸಾವಧರಾಹಣೇ. "ಸಂಭಾಳ, ಅಪಥ್ಯ ಕೇರ್ಲೇಸತರ ಕುಖಣೇ ವಾಢೇಲ.' 

ಇವುಗಳಿಂದ “ಸಂಭಾಳ' ಶಬ್ದಕ್ಕೆ ಸ೦ರಕ್ಷಿಸು, ಪಾಲಿಸು, ಯೋಗಕ್ಷೇಮ ನೋಡಿಕೊ, 
ಒಟ್ಟುಗೂಡಿಸು ಎಂಬ ಅರ್ಥಗಳಲ್ಲದೆ "ಎಚ್ಚರಿಕೆ? ಎಂಬ be ಇವೆ ಎಂದು 
ಗೊತ್ತಾಗುತ್ತೆ ಇದೂ ಪಾಲನದಿಂದ ಬಂದ ಬ "ನಿನ್ನನ್ನು ರಕ್ಷಿಕೋ' ಎಂಬುದನ್ನೇ 
ಹುಷಾರ್‌! : ಜೋಕೆ! ಎಚ್ಚರಿಕೆ” ಎಂದು ಒಂದು ಮಾತಿನಲ್ಲಿ ಹೇಳುತ್ತೇವೆ. ಈ ಅರ್ಥದಲ್ಲಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೬೪೮೬ 


ಮಹಾರಾಷ್ಟ್ರ ಶಬ್ದಕೋಶವು ಒಂದು ಪ್ರಯೋಗವನ್ನು ಮೇಲೆ ಕೊಟ್ಟಿದೆ. ಆ ವಾಕ್ಯಕ್ಕೆ 
“ಅಪಥ್ಯ ಮಾಡಿದರೆ ರೋಗ ಹೆಚ್ಚಾದೀತು!' ಎಂದು ಅರ್ಥ» ಈ ಮಾತು ಈ 
ಅರ್ಥದಲ್ಲಿ ಇಂದಿಗೂ ಮರಾಠಿಗರ ಬಾಯಲ್ಲಿ ಕೇಳ ಬರುತ್ತದೆ. 

ವಿವರಗಳಿಗೆ ನೋಡಿ: ಎ.ಆರ್‌. ಕೃಷ್ಣಶಾಸ್ತ್ರಿ - ಸಂಬಳಿಗೋಲು (ಲೇಖನ) 


೭೦೫. ಸಂಸರ್ಗ 
ಸಂಸರ್ಗಂ ಜನಿಯಿಸುಗುಂ ಗುಣದೋಷೋಪನ 
ತತ್ವಮನ್‌.... (ಪಂಚತಂತ್ರ) (೩-೭೯) 
ನಿನ್ನ ತಮ್ಮನ ದುರಾಚರಣೆಯಿಂದಾಗಿ ನೀನೂ ದುರಾಚಾರಿಯಾಗಬೇಕಾಯಿತು. 
ಈ ಭೂಮಿಯಲ್ಲಿ ಎಲ್ಲಿಯಾದರೂ ಅಪ್ಟೇ- ಗುಣದೋಷಗಳು ಸಂಸರ್ಗದಿಂದಲೇ 
ಉದ್ಭವಿಸುತ್ತವೆ. 
ಸಂಸರ್ಗವೆಂದರೆ ಸಹಯೋಗವೆಂದು ಎಂದು ಅರ್ಥ. ವೇದಾಂತಸಾರದಲ್ಲಿ ಈ 
ಕೆಳಗಿನಂತೆ ಬರುತ್ತದೆ: 
ಅದನ್ನು ಹೀಗೆ ಹೇಳಿದೆ-“ಸಂಸರ್ಗ(ರೂಪ) ವಾದ ಅಥವಾ ವಿಶಿಷ್ಟ (ರೂಪ) 
ವಾದ ವಾಕ್ಕಾರ್ಥ ಇಲ್ಲಿ ಸಮ್ಮತವಲ್ಲ. ಅಖಂಡೈಕ ರಸರೂಪವಾದ ವಾಕ್ಕಾರ್ಥ ಎದ್ವಾಂಸರ 
ಅಭಿಮತ.” ಸಂಸರ್ಗವಾದ - ಅಭೇದರೂಪಸಂಸರ್ಗ ವಿಶಿಷ್ಟವಾದ - ಭೇದರೂಪ 
ಸಂಸರ್ಗ ವಾಕ್ಕಾರ್ಥ ಇಲ್ಲಿ - ತತ್ವಮಸಿ ಎ೦ಬ ವಾಕ್ಯದಲ್ಲಿ ಅಖಂಡೈಕ ರಸರೂಪವಾದ 
- ನಿರವಯವವಾದ ಏಕಾಕಾರವಾದ ಶುದ್ಧ ಚೈತನ್ಯ ವಾಕ್ಕಾರ್ಥ ವಿದ್ವಾಂಸರ - 
ವೇದಾಂತಶಾಸ್ತಜ್ಞರ ಅಭಿಮತ - ವಾಕ್ಯವೃತ್ತಿ-೩೮ 
ಅಭೇದ ರೂಪ ಸ೦ಸರ್ಗದಲ್ಲಿ ಜೀವ ಮತ್ತು ಪರಮಾತ್ಮನಿಗೆ ಭೇದವಿಲ್ಲ. ಎರಡೂ 
ಒಂದೇ. ಭೇದರೂಪದಲ್ಲಿ ಜೀವಾತ್ಮ ಮತ್ತು ಪರಮಾತ್ಮದಲ್ಲಿ ಭಿನ್ನತೆಯಿದೆ. ತತ್ವಮಸಿ 
ಎನ್ನುವಲ್ಲಿ ಬ್ರಹ್ಮ ನೀನೇ ಆಗಿರುವೆಯೆಂಬ ವಾದವಿದೆ. 
ವಿವರಗಳಿಗೆ ನೋಡಿ: ಸುಕುಮಾರ್‌ ಅಟೆಕೋಡ್‌ ೨೦೦೫ ತತ್ವಮಸಿ 
ಎನ್‌. ಬಾಲಸುಬ್ರಹ್ಮಣ್ಯ ೧೯೭೩ ವೇದಾಂತಸಾರ ಪುಟ. ೯೦ 


೭೦೬. ಸಂಸಾರ 

ಸಿ೦ಬುಟು ಕೀವು ಕೆರಂಕ ಸೃ 
ಗಂಬು ಮಲಂ ಮೂತ್ರಮಾ ಪುರೀಷಂ ಜೀವಂ | 
ಬೆಂಬಿಡದೀ ಪಂದೊವಲ ಪ 
ಸುಂಬೆಯೊಳೀಯೊಡಲೊಳಾವ ಸುಖಕಿರ್ದಪುದೋ ॥ (೬-೫೪) 
ಸಕಲ ಸ್ಥ ರ್ಗಾದಿಚತು 


ರ್ವಿಕಲಗತಿಭೇದಭಿನ್ನಮಂತದೆ ಪಂಚಾ । 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೪೭ 


ತ್ಮಕಮಕ್ಕು೦ ದವ್ಮಕ್ತೇ 


ತ್ರಕಾಲಭವಭೇದದಿ೦ದಮೀ ಸಂಸಾರಂ. ॥ 
(ಅಜಿತತೀರ್ಥಂಕರ ಪುರಾಣ ತಿಲಕಂ ೬-೫೫) 
ಪೊನ್ನನ "ಶಾಂತಿಪುರಾಣ'ದಲ್ಲಿ ಸಂಸಾರಕ್ಕೆ ಹೇಸಿ, ತಪವಾಚರಿಸಿ ಸಾಯುವ 
ಸ್ತ್ರೀಯರ ಚಿತ್ರಣವಿದೆ (೪-೬೬ವ, ೪-೮೪. ೯-೧೦೧ವ, ಇತ್ಯಾದಿ). 
ಸಂಸಾರಸ್ಥ- ಶುದ್ಧ ನಿಶ್ಚಯನಯಾನುಸಾರವಾಗಿ ಜೀವನ ಸಂಸಾರರಹಿತನೂ, 
ನಿತ್ಯಾನಂದೈಕ ರೂಪನೂ ಆಗಿದ್ದರೂ ಅಶುದ್ಧನಯಾನುಸಾರವಾಗಿ ದ್ರವ್ಯ ಕ್ಷೇತ್ರ, ಭವ, 
ಭಾವರೂಪವಾದ ಪಂಚವಿಧ ಸಂಸಾರದಲ್ಲಿರುವವನು. 
ಸಿಂಬಳ, ಕೀವು, ಮಲ-ಮೂತ್ರಾದಿಗಳಿಂದ ಕಷ್ಟಗಳಿಂದ ಹಸುಬೆಯಂತಿರುವ 
ಚರ್ಮದ ಈ ದೇಹ ಯಾವ ಸುಖಕ್ಕಿರುವುದು? ಸಕಲ ಸ್ವರ್ಗ ಚತುರ್ವಿಕಲ್ಪ ಗತಿಬೇದ, 
ಪಂಜಾತ್ಮ ಕಾಲ, ಭವ, ಭೇದಗಳಿ೦ದ ಈ ಸಂಸಾರವು ಕೂಡಿದೆಯೆಂದು ರನ್ನ ಹೇಳುತ್ತಾನೆ. 
ಸಂಸಾರವೆಂಬುದು ಯಥಾರ್ಥವಲ್ಲವೆಂಬುದನ್ನು ವೇದಾಂತಿಗಳು ಹೇಳುತ್ತಾರೆ. 
ಸಂಸಾರವು ಒಂದು ಬಂಧವಷ್ಟೇ ಅಲ್ಲ. ಅದು ಕಲ್ಪಿತವಾಗಿರುವುದು ಕೂಡಾ. ಸುಷುಪ್ತಿ 
ಕಾಲದಲ್ಲಿ ಮನಸ್ಸು ಲಯವಾಗಿರುವಾಗ ಯಾವುದೊಂದು ವಸ್ತುವೂ ಇರುವುದಿಲ್ಲ 
ವೆಂಬುದು ಜಗತ್ತಸಿದ್ದವಾದ ವಿಷಯ. ಆದುದರಿಂದ ಮನುಷ್ಯನಿಗೆ ಸಂಸಾರವು 
ಮನಸ್ಸಿನಿಂದಲೇ ಕಲ್ಪಿತವಾಗಿರುವುದು, ಯಥಾರ್ಥವಾಗಿರುವುದಿಲ್ಲ. 
ಸಂಸಾರವು ಅಸಾರವೆಂದೂ ದುಃಖಪ್ರದವೆಂದು ಕಂಡು ಎಷ್ಟೋ ಜನರು ಸಂಸಾರ 
ಬಂಧನದಿಂದ ಮುಕ್ತವಾಗಿ ಬ್ರಹ್ಮ ಪದವನ್ನು ಪ್ರಾಪ್ತಿ ಮಾಡಿಕೊಳ್ಳುವರು. 
(ಯೋಗವಸಿಷ್ಠ. ೨೦೦೭. ಪು. ೭೫) 
ಕೌಟುಂಬಿಕ ಸಂಬಂಧಗಳ ಕುರಿತು ಪಂಪನು ವಿಕ್ರಮಾರ್ಜುನ ವಿಜಯದಲ್ಲಿ 
ಬಕಾಸುರವಧೆಯ ಸಂದರ್ಭದಲ್ಲಿ ವಿವರಿಸಿದ್ದಾನೆ. ಬ್ರಾಹ್ಮಣನು ತನ್ನ ಸಂಸಾರದ ಕುರಿತು 
ಈ ರೀತಿಯಾಗಿ ಹೇಳುತ್ತಾನೆ: "ಮನೆಯೊಳಾನುಮೆಮ್ಮ ಧರ್ಮ ಪತ್ನಿಯುಂ, ಮಗನುಂ 
ಮಗಳುಮೀಂತೀ ನಾಲ್ವರ ಮಾನಸರೆಮ್ಮ ಪೆಂಡತಿಯ ನೀವೆನೆಪ್ಲೊಡಾಕೆಯಿಂ ಬಚೆಯಮೀ 
ಕೂಸುಗಳಂ ನಡೆಪುವರಿಲ್ಲೀ ಮಗಳ ನೀವೆಪ್ಪೊಡೆ ಕೊಡಗೂಸೆಂಬುದು ಪೆಜರೊಡವೆ 
ಮಗನನೀವೆನಪ್ಪೊಡೆ ಸಂತತಿಚೆ ಶೇ ದಮುಂ ಪಿ೦ಡಜ್ಜೆ ಫೇ ದಮುಮಕ್ಕು.......(ಹಿ-೨೫ ವ) 
ನಮ್ಮ ಮನೆಯಲ್ಲಿ ನಾನು; ಧರಪತ್ನಿ ಮಗ, ಸು! ಎ೦ದು ನಾಲ್ಕು ಜನರಿದ್ದೇವೆ. 
ಹೆಂಡತಿಯನ್ನು ಬಕಾಸುರನಿಗೆ ಒಪ್ಪಿಸಿದರೆ ಮಕ್ಕಳನ್ನು ಸಾಕುವವರಿಲ್ಲ. ಮಗಳನ್ನು 
ಕೊಡುವೆನೆಂದರೆ(ಕೊಡಗೂಸು) ಪರರ ಒಡವೆ. ಮಗನನ್ನು ಕೊಟ್ಟರೆ ನಿರ್ವಂಶವಾಗುತದೆ. 
ಮತ್ತು ಪಿಂಡ ಪ್ರಧಾನ ಮಾಡಲು ಯಾರೂ ಇಲ್ಲ. ಇಲ್ಲಿ ಹೆಂಡತಿಯನ್ನು 
ಧರ್ಮಪತ್ನಿ! ಯೆಂದು ಕರೆಯಲಾಗಿದೆ. ಮದುವೆಯ ಸಂದರ್ಭದಲ್ಲಿ “ಧರ್ಮಚ; Beis: 
ತ ಚರಾಮಿ ಎಂದು ದಂಪತಿಗಳು ಹೇಳುತ್ತಾರೆ. ಇದು ಬ್ರಾಹ್ಮ ವಿವಾಹ 
ಪದ್ಧತಿಯಲ್ಲಿ ಬರುತ್ತದೆ. ಆದುದರಿಂದ ಇಲ್ಲಿ ಹೆಂಡತಿಯನ್ನು. ಧರ್ಮಪತ್ನಿ ಔಕದಿರುವುದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೬೪೮ 


ಗಮನಾರ್ಹ. ಎರಡನೆಯದು ಮಗಳ ಕುರಿತ ಉಲ್ಲೇಖ. ಇಲ್ಲಿ ಎರಡು ಮಾತನ್ನು 
ಪಂಪ ಬಳಸುತ್ತಾನೆ. ಕೊಡಗೂಸು ಮತ್ತು ಮಗಳು ಪರರೊಡನೆ ಪರರ ಒಡವೆಯನ್ನು 
ಕೊಡುವ ಹಕ್ಕಿಲ್ಲ. ಮಗನ ಕುರಿತು ಹೇಳುವಾಗ ಮಗನು ಸತ್ತು ಹೋದರೆ ವಂಶಚ್ಛೇದ 
ಮತ್ತು ಪಿಂಡ ಪ್ರಧಾನ ಮಾಡಲು ಯಾರೂ ಇರುವುದಿಲ್ಲ. ಅಂದರೆ ವೈದಿಕ ಧರ್ಮವು 

ಕುಟುಂಬವನ್ನು ವ್ಯಾಖ್ಯಾನಿಸುವುದು ಹೀಗೆ. 
ವಿವರಗಳಿಗೆ ನೋಡಿ: ಸ್ವಾಮಿ ಆದಿದೇವಾನಂದ ೧೯೮೧ ವಿವೇಕ ಚೂಡಾಮಣಿ ಶ್ಲೋಕ ೧೭೧ 
ಛಾಂದೋಗ್ಯ ಉಪನಿಷತ್ತು ೬-೬-೫ 


೭೦೭. ಸಂಸಾರದ ಭಯ 

ಜೈನತತ್ವ ಸಂಪನ್ನರನಾಜವಂಜವ 

ಭಯಂ ಗೆಲಲಾರ್ಕುಮೊ ಮೀರಲಾರ್ಕುಮೊ (ಶಾಂತಿಪುರಾಣ ೭-೭೯) 

ಜೈನತತ್ವ ಅರಗಿಸಿಕೊಂಡು ಆಚರಿಸುವ ಸಂಪನ್ನರಿಗೆ ಸಂಸಾರದ ಭಯವಿದೆಯೆ? 
ಆಯುಷ್ಯ ಅವರನ್ನು ಸೋಲಿಸಬಲ್ಲುದೆ? ಸಂಸಾರವೆಂದರೆ ಅಜ್ಞಾನ; ಆತ್ಮಜ್ಞಾನಿ 
ಯಲ್ಲದವನು ಅನುಭವಿಸುವ ಹುಟ್ಟು ಸಾವುಗಳ ಕೋಟಲೆಯೆಂದು ಅದ್ವೆತವು ನಂಬುತ್ತದೆ. 
ಎಶಿಷ್ಟಾದ್ವೃತದ ಪ್ರಕಾರ ಕರ್ಮದಿಂದ ಜನ್ಯವಾದ ಸಂಬಂಧಗಳು. "ಜೀವಾತ್ಮನಿಗೆ ಮತ್ತು 
ಪಂಚಭೂತಗಳಿಗೆ ಇರುವ ಸಂಬಂಧವೇ ಸಂಸಾರ. ಜೈನಧರ್ಮ ಸಂಸಾರವನ್ನು 
ಒಂದು ಬಗೆಯ ಮೋಹವೆಂದು ಕರೆಯುತ್ತದೆ. 

ಶಿವೋಪಾಸಕ ಬ್ರಾಹ್ಮಣನಾದ ನಾಗವರ್ಮನು ಬರೆದ "ಕಾದಂಬರಿ'ಗೆ ಮೂಲವಾದ 
ಹೊತ್ತಿಗೆ ವೈದಿಕ ಧರ್ಮವು ಪ್ರಾದುರ್ಭಾವವನ್ನು ಪಡೆದಿತ್ತು ನಾಗವರ್ಮನು ಮೂಲ 
ಆಶಯವನ್ನು ಹೆಚ್ಚು ಬದಲಾಯಿಸದೆ ಕನ್ನಡದಲ್ಲಿ ಕೃತಿ ರಚಿಸಿದ್ದಾನೆ. ಎರಡೂ ಕಾವ್ಯಗಳ 
ಕೇಂದ್ರ ಬಿಂದು ಪ್ರೇಮದ ದಿವ್ಯತೆಯನ್ನು ಪ್ರಕಟಿಸುವುದೇ ಆಗಿದ್ದರೂ, ಅದರಲ್ಲಿ ವೈದಿಕ 
ಧರ್ಮದ ಪ್ರತಿಪಾದನೆಯಾಗಿರುವುದು ಕಂಡು ಬರುತ್ತದೆ. ವಿಲಾಸವತಿಯೂ ಮತ್ತೊಬ್ಬಳು 
ಸ್ತ್ರೀಯು ಸಂಸಾರಕ್ಕೆ ಹೇಸಿ ತಪ ಕೈಗೊಳ್ಳುತ್ತಾಳೆ. (೧೫-೪೨ವ) 

ಬಹುತೇಕ ತತ್ವಜ್ಞಾನಿಗಳೂ, ಭಕ್ತರು, ಯೋಗಿಗಳು ಸಂಸಾರವನ್ನು ಬಂಧನವೆಂದು 
ಪರಿಗಣಿಸಿದ್ದಾರೆ. ಸಂಸಾರವನ್ನು ತೊರೆಯುವುದರಿಂದ ಮಾತ್ರ ಮುಕ್ತಿ ಸಾಧ್ಯವೆಂದು 
ಎಲ್ಲಾ ಮತ ಪ್ರಚಾರಕರು ನಂಬಿದ್ದಾರೆ. 

ಆತ್ಮ ಚಿಂತನದಲ್ಲಿ, ನಿಷ್ಠೆಯುಳ್ಳವರೂ ಧೀಮಂತರೂ (ತಮ್ಮ ಬುದ್ದಿಯನ್ನು 
ವಶದಲ್ಲಿಟ್ಟಿರುವವರು) ಆದ ವಿವೇಕಿಗಳು ಸರ್ವಕರ್ಮಗಳನ್ನೂ (ಕರ್ಮಕಾಂಡದಲ್ಲಿ 
ಹೇಳಿರುವ ಕಾಮ್ಯಕರ್ಮಗಳನ್ನು) ತ್ಯಜಿಸಿ ಸಂಸಾರವೆಂಬ ಕಟ್ಟನಿಂದ ಬಿಡಿಸಿಕೊಳ್ಳಲು 
ಪ್ರಯತ್ನಿಸಲಿ. 

ಬ್ರಹ್ಮ ವಿಷಯವನ್ನೇ ಯಾವಾಗಲೂ ಚಿಂತಿಸುತ್ತ, ಅದನ್ನೇ ಮಾತಾಡುತ್ತ. ಅದಕ್ಕೆ 
ಎರುದ್ಧವಾದ ಭಾವನೆಗಳನ್ನು ನಿರಾಕರಿಸುತ್ತ ಅದರಲ್ಲೇ ತನ್ನಯವಾಗಿರುವುದು ಆತ್ಮಾಭ್ಯಾಸ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೪೮೯ 


ತಚ್ಚಿಂತನಂ ತತ್ಕಥನಮನ್ಯೋ ನ್ಯಂ ತತ್ರಬೋಧನಮ್‌ । ಏತದೇಕಪರತ್ವಂಚ ಬ್ರಹ್ಮಾಭ್ಕಾಸಂ 
ವಿದುರ್ಬುಧಾಃ ॥ (ಲಘುವಾಕ್ಕವೃತ್ತಿ ಮು. 
ವಿವರಗಳಿಗೆ ನೋಡಿ: ಶಂಕರಾಚಾರ್ಯ - ವಿವೇಕ ಚೂಡಾಮಣಿ ಶ್ಲೋಕ ೧೦. 


೭೦೮. ಸತ್‌ ಅಸತ್‌ 
ಯ.ವೇ ೧೦.೧೨೯ನೆಯ ಸೂಕ್ತದಂತೆ, ಆದಿಕಾಲದಲ್ಲಿ “ಅಸತ್ತೂ” ಇರಲಿಲ್ಲ 


“ಸತೂ” ಇರಲಿಲ್ಲ: ಗಾಳಿಯ ಲೇಶವಾಗಲೀ ಆಕಾಶವಾಗಲೀ ಇರಲಿಲ್ಲ: ಎಂತಹುದೇ 
ಆಶ್ರಮವಾಗಲೀ, ಶರಣನಾಗಲೀ, ನೀರಾಗಲೀ, ಗಭೀರವಾದ ಮಡುವಾಗಲೀ, 
ಸಾವಾಗಲೀ, ಅಮರತ್ವವಾಗಲೀ, ರಾತ್ರಿಯಾಗಲೀ, ಹಗಲಾಗಲೀ ಇರಲಿಲ್ಲ: “ಇದ್ದುದು 
ಅದೊಂದೇ ತನ್ನದೇ ಸ್ಪರ್ಧೆಯಿಂದ (ಸಹಜಶಕ್ರಿ ವಾಯುವಿಲ್ಲದೆಯೂ ಉಸಿರಾಡುತ್ತಿತ್ತು”. 
ಅದರ ಜೊತೆಯಲ್ಲಿ ಬೇರೊಂದೇನೂ ಇರಲಿಲ್ಲ. ಅಂಧಕಾರವೇ ಅಂಧಕಾರದಲ್ಲಿ 
ಸುತ್ತಿಹೋಗಿ ಎಲ್ಲವೂ ವಿವೇಚಿಸಲಾಗದ “ದವ”(ಸಲಿಲ) ಅನಂತರ “ಆಗಬೇಕಾಗಿರುವ” 
(ಆಭೂ) ಶೂನ್ಯ (ತುಚ್ಛ)ದಲ್ಲಿ ಅಡಗಿದ್ದ ಅದು ತಪಸ್ಸಿನ ಮಹಾಪ್ರಭಾವದಿ೦ದ 
ಆವಿಷ್ಯತವಾಯಿತು. ಮನಸ್ಸಿನ ಮೊದಲಬೀಜವಾದ ಕಾಮ ಇದರ ಮೇಲೆ ಕಂಡುಬಂದಿತು. 
ಧ್ಯಾನದಿಂದ (ಮನೀಷಾ) ತಮ್ಮ ಹೃದಯಗಳೊಳಗೇ ಹುಡುಕಿದ ಯಷಿಗಳು “ಭಾವ”ದ 
“ಜರಿದ” (ಕಾರಣ)ವನ್ನು “ಅಭಾವ”ದಲ್ಲಿ ಕಂಡರು. ಮೇಲೆ ಕೆಳಗೆ ಎಲ್ಲಕಡೆ ಬಳಸಿ 
ಎಳೆದು ಹಿಡಿದ ಅವರ ನಿರ್ಧಾರಣೆಗೆ ಬಳಸಿದ ಹಗ್ಗವು “ರೇತೋಧಾಃ” (ಬೀಜ 
ನೆಡುವವರು) ಮತ್ತು “ಹಿರಿಯ ಶಕ್ತಿಗಳು” (ಮಹಿಮಾನಃ) “ಸ್ವಧಾ(ಸಹಜಶಕ್ತಿ)” 
ಎಂಬುವು ಕೆಳಗೂ, “ಯತಿ: (ಪ್ರಯತ್ನಶೀಲತೆ) ಮೇಲೆಯೂ ಇರುವುದನ್ನು ಗುರುತಿಸಿತು. 
ಸತ್‌-ಅಸತ್‌ಗಳ ಬಗ್ಗೆ ಭಗವದ್ಗೀತೆ ಮತ್ತು ಶಂಕರಾಚಾರ್ಯರ ಮಾತುಗಳಲ್ಲಿಯೂ 
ಕಾಣಿಸಿಕೊಂಡಿದೆ. 
ವಿವರಗಳಿಗೆ ನೋಡಿ: ಡಿ.ವಿ.ಜಿ ೧೯೯೬ ಭಗವದ್ಗೀತೆ ಎನ್‌ ಬಾಲಸುಬ್ರಹ್ಮಣ್ಯ ೧೯೭೩ ವೇದಾಂತಸಾರ 
ಸ್ವಾಮಿ ಆದಿದೇವಾನಂದ ೧೯೮೧ ವಿವೇಕಚೂಡಾಮಣಿ 
ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ ತತ್ವಶಾಸ್ತ್ರ: ಪ್ರಾಚ್ಯ ಮತ್ತು ಪಾಶ್ಚಾತ್ಯ 
೭೦೯. ad 
ಪಂಚತಂತ್ರ' ಕೃತಿಯಲ್ಲಿ ಹೆಂಡತಿಯು ತನಗೆ ಅನುಕೂಲೆಯಾಗಿದ್ದಲ್ಲಿ ಜೀವನವು 
ಸುಖಕರವಾಗುತ್ತದೆ ಎನ್ನುವ ನಂಬಿಕೆಯು ಪ್ರಕಟವಾಗಿದೆ. (ಭೇದಪಕರಣ. ಪು. ೬೬) 
ಆದರೆ ಕಥೆಗಳ ಒಟ್ಟು ಅಶ ದುಡಿದಿರುವುದು ಮಾತ್ರ. ವೈದಿಕ ಪುನರುತ್ಥಾನದ 
ಮೂಲಕ ವರ್ಣಾಶ್ರಮಗಳನ್ನು ಭದಪಡಿಸಲೆಂದೇ ಎಂಬುದರಲ್ಲಿ ki ಅನುಮಾನವಿಲ್ಲ 
5 ಪುನರುತ್ಥಾನದ ಚಳುವಳಿಯಲ್ಲಿ ಹೆಣ್ಣಿನ ಸ್ಥಿತಿ ಏನೆಂಬುದನ್ನು ಪಟ್ಟಸಾಲಿಗನ 
ಹೆಂಡತಿ, ಮೊಸಳೆ ಹೆಂಡತಿ, ನಾವಿದನ ಹೆಂಡತಿ "ಇವರನ್ನು ಚಿತ್ರಿಸಿರುವ ರೀತಿ, ಇಲ್ಲಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೯&೫೦ 


ಅವರ ಸ್ಥಿತಿಯನ್ನು ಹೇಳುತ್ತಾರೆ. 
“ಬಾಯ್ಗೆ ವಂದಂತೆ ಭಂಗಿಸಿ ಪೆಂಡಿರಂ ಬಯ್ವಂತೆ” 
“ತುಡುಗಣಿ ತೊತ್ತನಂತೆ ಬಾಯಂ ತೊಡೆದು” 
ಮುಂತಾದ ಮಾತುಗಳೆಲ್ಲ ವೈದಿಕ ಪುನರುತ್ಥಾನ ಚಳವಳಿ ಹೆಣ್ಣನ್ನು ಮತ್ತು 
ತುಚ್ಛವಾಗಿ ನಡೆಸಿಕೊಂಡಿತೆಂಬುದನ್ನೇ ಸೂಚಿಸುತ್ತದೆ. 
ಪೆಂಡಿರ ಮಾತಂ ಸತಿ ಕೈ 
ಕೊ೦ಡ೦ರಭಿಮತದೆ ನಡೆವನಪ್ಪೊಡೆ ಗಂಡು । 
ಗಂಡನಣ ಮಾಗಲಜೆಯಂ 
ಭಂಡಂ ಮೇಣ್‌ ಷಂಡನಕ್ಕುಮಾ ಚಂಡಾಲಂ ॥ 
ಎ೦ಬ ಒಂದು ಪದ್ಯವೇ ಸಾಕು ಆ ಮನೋಭಾವವನ್ನು ಚೆನ್ನಾಗಿ ಸ್ಪಷ್ಟಪಡಿಸುತ್ತದೆ. 
ಹೆಂಗಸರು ಆ ಕಾಲದಲ್ಲಿ ಬೇರೆ ಧರ್ಮಕ್ಕೆ ಗಂಡಂದಿರನ್ನು ಎಳೆಯುತ್ತಿದ್ದುದೂ ಈ 
ಬಗೆಯ ಕೋಪಕ್ಕೆ ಕಾರಣವಿರಬಹುದು. 
ಏವರಗಳಿಗೆ ನೋಡಿ: ಡಾ. ಸಿ. ವೀರಣ್ಣ ೧೯೮೬ 
ಪ್ರಾಚೀನ ಸಾಹಿತ್ಯ ರಾಜಸತ್ತೆಯ ವೈಭವದ ಕಾಲ ಪುಟ. ೩೪೦ 


೭೧೦. ಸತ್ಕಾರ 

ಅವನಾನೊರ್ವನ ಮನೆಗೆ ಬಂದ ತಿಥಿ ಭಗ್ನಮನಸ್ಕನಾದೊಡೆ ತಾಂ ಮಾಡಿದ 
ಪಾಪಮಂ 

ಗೃಹಸ್ಥಂಗೆ ಕೊಟ್ಟು ಆ ಗೃಹಸ್ಥನುಪಾರ್ಜಿಸಿದ ಪುಣ್ಯಮನುಯ್ವಂ...... 

(ಕರ್ಣಾಟಕ ಪಂಚತಂತ್ರ ಭೇದ ಪ್ರಕರಣ, ಶ್ಲೋಕ ೮೮) 

ಅಪರಾಧವನ್ನು ಮಾಡಿದ್ದರೂ ಹೊಸದಾಗಿ ಬಂದವನನ್ನು ಸತ್ವರಿಸಬಾರದು. 
ಪೂರ್ವಾಶ್ರಿತನಲ್ಲದೆ ಮತ್ತೊಬ್ಬನು ರಾಜ್ಯವನ್ನು ಸಾಧಿಸಲರಿಯನು ಎಂದು ಕರ್ಣಾಟಕ 
ಪಂಚತಂತ್ರದಲ್ಲಿ ಬರುತ್ತದೆ (ಭೇದ ಪ್ರಕರಣ, ಶ್ಲೋಕ ೫೯). ಯಾರನ್ನು ಸತ್ಕರಿಸಬೇಕು, 
ಯಾರನ್ನು ಸತ್ಕರಿಸಬಾರದು ಎಂದು ಮೇಲಿನ ವಾಕ್ಯವು ಹೇಳುತ್ತದೆ. 

ಅತಿಥಿ ಸತ್ಕಾರ್ಯಕ್ಕೆ ವಿಶೇಷ ಮಹತ್ವವಿದೆ. ಯಾರಾದರೂ ಮನೆಗೆ ಬಂದರೆ ಅವರನ್ನು 
ಅತಿಥಿಗಳು ಎಂದು ಕರೆಯುತ್ತೇವೆ. ಅತಿಥಿಗಳನ್ನು ಅಭ್ಯಾಗತರು ಎಂದೂ ಕರೆಯತ್ತಾರೆ. 
ರೂಢಿಯಲ್ಲಿ ಮನೆಗೆ ಅತಿಥಿಗಳಿಗೆ ಕಾಲು ತೊಳೆಯಲು ನೀರನ್ನು ಕೊಟ್ಟು, ಅನಂತರ 
ಅವರನ್ನು ಮನೆಯೊಳಗೆ ಕರೆತರುತ್ತೇವೆ. ಹಾಗೆಯೇ ಅವರಿಗೆ ದಾಹ ಇಂಗಿಸಲು 
ನೀರನ್ನು ಕೊಟ್ಟು ಅನಂತರ ಕುಶಲೋಪರಿ ನಡೆಸುತ್ತೇವೆ. ಅವರ ಸುಖದುಃಖ 
ವಿಚಾರಿಸಿ. ಅನಂತರ ಅವರನ್ನು ಸತ್ಕರಿಸುತ್ತೇವೆ. ಹಿ೦ದಿನ ಕಾಲದಲ್ಲಿ ಅವರಿಗೆ ಮಧು 
ಪರ್ಕಾದಿಗಳನ್ನು ಕೊಟ್ಟು ಸತ್ಕರಿಸುತ್ತಿದ್ದರು. ಅತಿಥಿಗಳನ್ನು ದೇವರ ಸಮಾನ ಎಂದೂ 
ಕರೆಯುತ್ತಿದ್ದರು. ಅತಿಥಿ ದೇವೋಭವ. ಅಂದರೆ ಅತಿಥಿಗಳು ದೇವರಿಗೆ ಸಮಾನ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೩೫೧ 


ಅವರನ್ನು ಮನೆಯಿಂದ ಹೊರಡುವಾಗಲು ಅವರನ್ನು ಸತ್ಕರಿಸಿ ಬೀಳ್ಕೊಡುವುದು 
ಕ್ರಮ. 

ಮನೆಗೆ ಬ೦ದ ಅತಿಥಿಯು ಪಾಪಿಷ್ಠನಾದರೆ ತನ್ನ ಪಾಪವನ್ನು ಮನೆಯವನಿಗೆ 
ಕೊಟ್ಟು, ಮನೆಯವನ ಪುಣ್ಯವನ್ನು ಅವನು ಕೊಂಡೊಯ್ಯುತ್ತಾನೆ. ಮನೆಗೆ ಬರುವ 
ಅತಿಥಿಯು ಸದ್ಗುಣವನ್ನು ಹೊಂದಿರಬೇಕು. ಅವನು ಸದ್ಗುಣವಂತನಲ್ಲವಾದರೆ ಗೃಹಸ್ಥನಿಗೆ 
ತೊಂದರೆ, ಅವನು ತನ್ನ ಪಾಪದ ಬೀಜವನ್ನು ಗೃಹಸ್ಥನ ಮನೆಯಲ್ಲಿ ಬಿತ್ತಿ ಹೋಗುತ್ತಾನೆ. 
ಅತಿಥಿಯೆಂದರೆ ಅವನು ಗೃಹಸ್ಥನ ಮನೆಯಲ್ಲಿ ಹೇಗೆ ವ್ಯವಹರಿಸಬೇಕೆಂಬುದನ್ನು 
ತಿಳಿದಿರಬೇಕು. 

ವಡ್ಡಾರಾಧನೆ ಕೃತಿಯಲ್ಲಿ ನ೦ದಿಮಿತ್ರನ ಹೆಂಡತಿಯು ತನ್ನ ಊಳಿಗದವರಿಗೆ 
ನಂದಿಮಿತ್ರನ ಆದೇಶವಿದ್ದರೂ ಒಂದು ದಿನ ಪ್ರೀತಿಯಿಂದ ಬಡಿಸುವ ಚಿತ್ರಣವು 
ಬರುತ್ತದೆ. (ಭದ್ರಬಾಹು ಭಟಾರರ ಕತೆ. ಪು.೧೫೮) ಈ ಸನ್ನಿವೇಶದಲ್ಲಿ ಗಂಡನು 
ಹೆಚ್ಚು ಕಟ್ಟುನಿಟ್ಟು ನಿಯಮಗಳನ್ನು ಪಾಲಿಸುತ್ತಿದ್ದು, ಹೆಂಡತಿಯು ಕರುಣೆಯನ್ನು 
ಪ್ರತಿಪಾದಿಸುವವಳಾಗಿದ್ದಾಳೆ. ಕೆಲಸದ ವಿಭಾಗೀಕರಣದ ದೃಷ್ಟಿಯಿ೦ದ ಇದು ಬಹು 
ಮುಖ್ಯವಾದ ಅಂಶ. ಇದು ಕುಟುಂಬದ ಉಗಮದಿಂದ ಪ್ರಾರಂಭವಾಗುತ್ತದೆ. ಮನೆಯ 
ಹೊರಗಿನ ಕೆಲಸವನ್ನು ಗಂಡನು ಮಾಡಿದರೆ ಮನೆಯ ಒಳಗಿನ ಕೆಲಸವನ್ನು ಹೆಂಡತಿಯು 
ಮಾಡುತ್ತಾಳೆ. ಹೀಗಾಗುವುದಕ್ಕೆ ಲೈ೦ಗಿಕ ವ್ಯತ್ಯಾಸವು ಮುಖ್ಯ ಕಾರಣವಾದರೂ ಮಾನವ 
ಜನಾ೦ಗದ ಇತಿಹಾಸದಲ್ಲಿ ಇದು ಅತಿ ಮುಖ್ಯವಾದ ಹೆಜ್ಜಿಯಾಗಿದೆ. ಹಿಂದೂ ಧರ್ಮದಲ್ಲಿ 
ಮನೆಯ ಹೆಂಗಸನ್ನು ಅನ್ನಪೂರ್ಣೆಶ್ಚರಿ ಎಂದು ಕರೆಯುವುದು ಈ ಹಿನ್ನೆಲೆಯಲ್ಲಿ. 

ಅತಿಥಿ ಸಂಸ್ಕಾರವನ್ನು ಹೆಂಡತಿಯು ಮಾಡುತ್ತಾಳೆ ಮತ್ತು ಗಂಡನಿಗೆ ಅನುಗುಣವಾಗಿ 
ಹೆ೦ಡತಿಯು ಇರುತ್ತಾಳೆ ಎನ್ನುವ ದೃಷ್ಟಿಯು ಇದೇ ಕೃತಿಯಲ್ಲಿ ಮತ್ತೊಂದು ಕಡೆ 
ಬರುತ್ತದೆ. (ಕಾರ್ತಿಕ ಯಷಿಯ ಕತೆ. ಪು.೨೩೫) 


೭೧೧. ಸತ್ತಥ 


RN ಚಾರಣಮುನೀಂದರ್‌ ಬೆಸಸಿ ಸತ್ತಥೋನ್ನತಿಯಂ 
ನನ್ನಿಮಾಡುವಂತೆ ಸತ್ರಥಿಗಳಾದರ್‌................ 
(ಕ.ಎಲ್‌.ನರಸಿ೦ಹಶಾಸ್ತಿ ೨೦೦೯ ಆದಿಪುರಾಣ ೫ -೨೦ವ) 
ಚಾರಣ ಮುನೀಂದ್ರ: ಸಂಚಾರಿಯಾದ ಮುನಿ. ಸತ್ತಥ: ಒಳ್ಳೆಯ ದಾರಿ. ಇಲ್ಲಿ 
ಸನ್ಮಾರ್ಗ ಎಂಬರ್ಥ. ನನ್ನಿ ಮಾಡುವಂತೆ: ಸತ್ಯಮಾಡುವಂತೆ. ಸತ್ರಥಾತಿಥಿ: ಸನ್ನಡತೆಯ 
ಅತಿಥಿಗಳು. 
ಜೈನಧರ್ಮದಲ್ಲಿ ಮಾತ್ರ ಚಾರಣ ಮುನೀಂದ್ರರ ಪರಿಕಲ್ಪನೆಯಿದೆ. ಸಂಚಾರಿ 
ಯಾಗಿರುವ ಮುನಿಗಳು ಜನರನ್ನು ಸತ್ಪಥಕ್ಕೆ ಕರೆದೊಯ್ಯುತ್ತಿದ್ದರು. ಇಲ್ಲಿ ಮುನಿಗಳ 
ಸಂಚಾರವೆನ್ನುವುದು ಮುಖ್ಯ ವೈದಿಕ ಧರ್ಮದ ಖುಷಿಗಳು; ಮುನಿಗಳು; ಸನ್ಯಾಸಿಗಳು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೫೨ 


ತಮ್ಮ ಆಶ್ರಮದಲ್ಲಿ ವಾಸವಾಗಿರುವ ಕಲ್ಪನೆಗಳಿವೆ. ಆಯಾ ವಂಶಗಳಿಗೆ ಬೇರೆ ಬೇರೆ 
ರಾಜಗುರುಗಳಿದ್ದು ಅವರು ರಾಜರಿಗೆ ಮಾರ್ಗದರ್ಶನ ಮಾಡುವುದು ಕೂಡಾ ಇದೆ. 
ಉದಾ: ವಸಿಷ್ಟ ಯಷಿಯಾದರೂ ಸೂರ್ಯವಂಶದ ಕುಲಗುರು. 


ಆಪಿ: ಸತ್ಯ 
ವೈದ್ಧನುಂ ವಿದ್ವಾಂಸನುಂ ಮಂತ್ರಿಯಿ೦ ಅರಸಿನಿಚ್ಛೆಯನೆ ನುಡಿದಹರ್‌; ಆ ನೃಪ 
ನಾರೋಗ್ಯಧರ್ಮಕೋಶ೦ಗಳ ದೆಸೆಯಂ ಬೇಗಂ ಹೀಯಮಾನನಹನು 
(ಐತಾಳ, ಪು. ೧೫೮) 
ಸತ್ಯವಾದಿಯಯ್‌ ಪೋಗಬ್ಬಾ ಎಂದು ಪೋಗಲ್ಲೇಟ್ಟಾಡೆ........... 
(ಡಿ.ಎಲ್‌.ಎನ್‌. ೨೦೦೯ ಪು.೬೧). 
ಜೈನಧರ್ಮವು ಅತ್ಯಂತ ಹೆಚ್ಚು ನಂಬುವ ಅಂಶಗಳಲ್ಲಿ ಸತ್ಯವೂ ಒಂದು. ಹಾಗೆ 
ನೋಡುವುದಿದ್ದರೆ ಸತ್ಯವನ್ನು ಹೆಚ್ಚಿನ ಸಂದರ್ಭಗಳಲ್ಲಿ ಎಲ್ಲಾ ಧರೃಗಳೂ ಮತಗಳೂ 
ಒಪ್ಪಿಕೊಂಡಿವೆ. “ಯಣಂ ಕೃತ್ವಾ ಫೃತಂ ಪಿಬೇತ್‌' (ಸಾಲಮಾಡಿಯಾದರೂ ತುಪ್ತತಿನ್ನು) 
ಎನ್ನುವುದಕ್ಕೂ ಅಹಿ೦ಸೆ ಸತ್ಯ ಎ೦ಬ ಈ ವಾದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. 
ವೈದ್ಯರು ಅರಸನ ಇಚ್ಛೆಗೆ ಅನುಸಾರವಾದುದನ್ನು ಮಾತ್ರ ಹೇಳಬಾರದು. ಇರುವ 
ಸತ್ಯವನ್ನು ಹೇಳಬೇಕು. ಯಾಕೆಂದರೆ ಅದು ಅವನ ಆರೋಗ್ಯಕ್ಕೆ ಸಂಬಂಧಿಸಿದ 
ವಿಷಯ. ವೈದ್ಯನು ಸುಳ್ಳು ಹೇಳಿದರೆ ಅರಸನ ಆರೋಗ್ಯಕ್ಕೆ ಹಾನಿಯೂ ಆಗುವುದು. 
ಎದ್ವಾಂಸನೂ ಸತ್ಯವನ್ನು ಮಾತಾಡಬಾರದು. ಮಂತ್ರಿಯೂ ಕೂಡಾ ಅರಸನ ಇಚ್ಛೆಗೆ 
ಬೇಕಾದ ರೀತಿಯಲ್ಲಿ ಮಾತಾಡುವುದು ಸರಿಯಲ್ಲ. ಮಂತ್ರಿಯು ಕೂಡಾ ಸತ್ಯವನ್ನೇ 
ಹೇಳಬೇಕು. ಇಲ್ಲವೆಂದಾದರೆ ರಾಜ್ಯವು ಕೆಡುವುದು ಎಂದು ಕರ್ಣಾಟಕ ಪಂಚತಂತ್ರದಲ್ಲಿ 
ಬರುತ್ತದೆ (ಭೇದ ಪ್ರಕರಣ, ಶ್ಲೋಕ ೯೬). 
ಸತ್ಯಕ್ಕಿರುವ ವಿಶಿಷ್ಠಮೌಲ್ಕಗಳನ್ನ ಇದು ಸೂಚಿಸುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ 
ಸತ್ಯಕ್ಕೆ ವಿಶೇಷ ಮೌಲ್ಯವಿದೆಯೆಂಬುದು ಗಮನಾರ್ಹ ಸಂಗತಿಯಾಗಿದೆ. “ಸರ್ವಾತ್ಮದಲ್ಲಿ 
ಸ೦ಕಲ್ಪ ನಗರಗಳು ಮಿಲನವಾಗುವುದಿಲ್ಲವೆಂಬುದೂ ಸತ್ಯವು; ಮಿಲನವಾಗುವುದೆಂಬುದೂ 
ಸತ್ಯವು. ಸತ್ಯವಿಲ್ಲ. ಅದರ ಅಸ್ತಿತ್ವವಿಲ್ಲ. ಮಿಥ್ಯವಿಲ್ಲ. ಅದರ ಅಸ್ತಿತ್ವವೂ ಇಲ್ಲ. ಯಾಕೆಂದರೆ 
ಸರ್ವಾತ್ಮದಲ್ಲಿ ಎಲ್ಲವೂ ಸರ್ವಥಾ ಸರ್ವದಾ ಸ್ಥಿತವಾಗಿರುವವು” "ಸತ್ಯ ಬ್ರಹ್ಮನಲ್ಲಿ ಸತ್ಯ 
ಅಸತ್ಯಗಳು ಒಂದೇ ಆಗಿವೆ. ಆದುದರಿ೦ದ ಎಲ್ಲವೂ ಕಾಷ್ಠಮಾನ ಹಾಗೂ ಚಿದ್ರೂಪವಾಗಿದೆ 
ಯೆಂದು ಯೋಗವಾಸಿಷ್ಠದಲ್ಲಿ ಬರುತ್ತದೆ.ಯೋಗವಾಸಿಷ್ಠ ೨೦೦೭ ಪುಟ.೩೯೭) 
ಅಹಿಂಸೆ, ಸತ್ಯ, ಅಸ್ಕೇಯ, ಬ್ರಹ್ಮಚರ್ಯ, ಅಪರಿಗ್ರಹಗಳಿಗೆ ಯಮವೆಂದು ಹಸರು. 
ಜ್ಞಾನವನ್ನು ಇತರರಿಗೆ ತಿಳಿಸಲು ವಾಕ್ಕನ್ನು ಉಪಯೋಗಿಸುತ್ತೇವೆ. ವಾಕ್ಕಿನಲ್ಲಿ ಸತ್ಯವಿರ 
ನೇಕಾದರೆ ವಂಚನೆ, ಭ್ರಾಂತಿ ಇರಕೂಡದು. ವಾಕ್‌ ಮನಸುಗಳು ಯಥಾರ್ಥವನ್ನನು 
ಸರಿಸುವುದು ಸತ್ವ ನೋಡಿದಂತೆ. ಅನುಮಾನ ಮಾಡದಂತೆ, ಕೇಳಿದಂತೆ ಮಾತಾಡುವುದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೫೩ 


ಮತ್ತು ಆಲೋಚಿಸುವುದು ಸತ್ಯ. ಭಗವದ್ಗಿತೆಯಲ್ಲಿ ಸತ್ಯದ ಬಗ್ಗೆ ಬರುತ್ತದೆ. 
ಸಾಯಣಾಚಾರ್ಯರ ಪ್ರಕಾರ ಮನಸ್ಸಿನಲ್ಲಿ ಯಥಾರ್ಥವನ್ನು ಕುರಿತ ಚಿಂತನೆ “ಯತ?” 
ಮಾತಿನಿಂದ ನುಡಿದ ಯಥಾರ್ಥ ವರ್ಣನೆ “ಸತ್ತ 
“ಯತ” ಶಬ್ದವು ಬಹುಶಃ ಸತ್ಯ ಎಂಬ ಶಬ್ದಕ್ಕಿಂತಲೂ ಪ್ರಾಚೀನವಾದದ್ದಾಗಿದ್ದರೂ 
ಇರಬಹುದು. ಶಂಕರಾಚಾರ್ಯರವರ ಕಾಲಕ್ಕೆ ಸತ್ಯ ಎಂಬ ಪದವು ಯತ ಎಂಬುದಕ್ಕಿಂತ 
ಹೆಚ್ಚು ಬಳಕೆಯಲ್ಲಿಯೂ ಇದ್ದಿರಬಹುವೆ೦ದು ಊಹೆ ಮಾಡಲು ಒಂದು ಕಾರಣ 
ತೋರುತದೆ. 
ಹೀಗಿದು ಚಾ೦ದ್ರಸತ್ಯದ-ಪ್ರಕಾಶ : ನೀರ-ಅಂಜನ=ದೀಪ : ಅಥವಾ "ಹರಿವಾಣ" 
ಸೇವೆಯ ಕದಲಾರತಿ ಪ್ರಕಾಶ, ಇವು ರಾತ್ರೀ "ಸಮೆ' (-ಸಮಯ) ಆಚಾರ 
ಸಂಪ್ರದಾಯವಾಗಿ ಇಂದಿಗೂ ಉಳಿದಿವೆ! ಸತ್ಯವು ಸಾಂಕೇತಿಕವಿದ್ದು, ಸಾಂಕೇತಾತ್ಮಕ 
ಸತ್ಯವು, ನಿನ್ನೆ-ಇಂದುಗಳಂತೆ. ನಾಳೆಗಳಲ್ಲಿಯೂ ಉಳಿದು ಬರಬಲ್ಲ ತ್ರಿಕಾಲ ಸತ್ಯದ ತ್ರಿವಾರ 
ಸತ್ಯ ಆಗಿದೆ. "ವಿದ್ವನಿಯಾಮಾಧಿಷ್ಠಿತ "ಯತ ಸ್ವರೂಪೀ ಸತ್ಯ ಸತ್ಯ ಎಂದರೆ ಇದು. (ಡಿ.ವಿ.ಜಿ 
ವಿವರಗಳಿಗೆ ನೋಡಿ: ಸ್ವಾಮಿ ಆದಿದೇವಾನಂದ ೧೯೭೦ 
ಪಾತಂಜಲಿ ಯೋಗ ದರ್ಶನ ೧೯೭೦ ೫೪ 
ಡಿ.ವಿ.ಜಿ. ೧೯೯೬ ಶ್ರೀಮದಗವದ್ಗಿತೆ ಪುಟ. ೨೭೭ 
ಡಿ. ವಿ. ಜಿ. ೧೯೭೫ ಯತ, ಸತ್ಯ ಧರ್ಮ ಪುಟ. ೧೩ 
ಶಂಬಾ ಜೋತಿ ೧೯೯೯ ಸಂಪುಟ. ೪ ಪುಟ. ೨೯. 


A 


Kc 


ಪ 


೭೧೩. ಸನ್ಯಾಸಿ 
ಭಾರತೀಯ ಮುಂಡ, ಮುಂಡಿ : ಬೋಳುತಲೆಯವ: ಸಂನ್ಯಾಸಿ ಎಂಬ ಅರ್ಥದ 
ಸಂಕೇತದ ಆಕ ತಿಯ ಹೋಲಿಕೆ ಇದೆ. ಈ ಸ್ಟೆ ೈಕ್ಲೋಪ ಸರು ಪಜಸ: ಗುಹೆಯಲ್ಲಿ 
ವಾಸವಾಗುತ್ತಿದ್ದ ವರಕ್ಷ-ಯಶಿಪಂಧಿಗಳೂ 2 ಗದು ಈ ತುಲನೆ ಹೇಳುತ್ತಿದೆ. 
ಪ್ರತಿಯೊಬ್ಬರೂ. ಬೇರೆ. ಬೇರೆ ಇರುವುದು, ಇವರು ಯಾಯಾವರ : ಯತಿಯಾತಿ 
ವರ್ಗದವರಾಗಿರುವ ಸೂಚಕವಾಗಿದೆ ಎಂದು ಶಂಬಾ ಅಭಿಪ್ರಾಯ. 
ವಿವರಗಳಿಗೆ ನೋಡಿ: ಶಂಬಾ ಜೋಶಿ ೧೯೯೯ ಸಂಪುಟ. ೪ ಪುಟ. ೪೧೯ 


೭೧೪. ಸಪ್ತ ವ್ಯ ಸನಗಳು 


ಸುಳ್ಳು: rd. ಕಳವು: ಪರಸ್ತ್ರೀ ವ್ಯಸ ಸನಗಳೆಂದು ಹಲವು ವಿಧಗಳಿವೆ. ಇವು 
ಮನುಷ್ಯರ. ಭವಬಂಧನಕ್ಕೆ mer . ದ್ಯೂತ ಮದ್ಯ, ಮಾಂಸ, ವ್ಯಸನಗಳು 


ಮನುಷ್ಯರನ್ನು ಭವಸಾಗರದಲ್ಲಿ ಮುಳುಗಿಸುತ್ತದೆ. ಎಂದು ರನ್ನ on 
ಪುರಾಣ ತಿಲಕಂ ಕೃತಿಯಲ್ಲಿ ಹೇಳುತ್ತಾನೆ. (೨-೬೩) 


ಅದು ಕಾಂ ಪಿ೦ಗಳಕನಪ್ಪೊಡೆ ಮಹಾವ್ಯಸನಮಂ ಕೈಕೊ೦ಡಂ; 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೩೫೮ 


ಅವಾವುವೆಂದೊಡೆ ಅರಸನಪ್ಪಾತಂಗೆ ಸ್ಥಭಾವ ಪ್ರದೋಷ ಪ್ರಸಂಗಗುಣಪತಿಲೋಮ 
ದಿನಮೆ೦ದಯ್ದು ಮೂಲ ವ್ಯಸನಂಗಳಕ್ಕುಂ. ಅವಳೊಳ್‌ ಅವಳ್‌ ಸ್ವಾಮಮಮಾತ್ಯ 
ಜನಪದ ದುರ್ಗಸುಹೃತ್‌ಕೋಶದಂಡೆಮೆಂಬೇಟಂಗದೊಳೇಕಾಂಗಂ ವಿಕಳಮಾದೊಡ೦ 
ಸ್ಥಭಾವಮೆಂಬುದಕ್ಕುಂ. ಬಾಹ್ಕ೦ತಃಪಕೃತಿಗಳೆರಡುಮೊರ್ಮೆಯೆ ಪಕೋಪಂಗೆಯ್ದದು 
ಪ್ರ ದೋಷಮೆಂಬುದಕ್ಕುಂ. ಅಂಗನಾದ್ಧೂತಮೃಗಯಾಪಾನ ವಾಗ್ದಂಡಹರ್ಷಾರ್ಥ 
ದೂಷಣ೦ಗಳೆಂಬೇಟು೦ ಪ್ರಸಂಗಗುಣಮೆಂಬುದಕ್ಕುಂ. ಕಾಂತಾದ್ಯೂತಮೃಗಯಾ 
ಪಾನ೦ಗಳ್‌ ನಾಲ್ಕು೦ ಕಾಮಜ೦ಗಳ್‌; ಉಟೆದ ವಾಗ್ರಂಡಹರ್ಷಾರ್ಥದೂಷಣಂಗಳ್‌ 
ಮೂಖುಂ೦ ಕ್ರೋಧಜಂ೦ಗಳಕ್ಕುಂ. ಸಂಧಿವಿಗ್ರಹಯಾನಾಸನದ್ವೈಧೀಭಾವಸಮಾಶ್ರಯಂ 
ಗಳೆಂಬಾಜುಗುಣಂಗಳೊಳಂ ಸಂಧಿಕಾರ್ಯದೆಡೆಯೊಳ್‌ ವಿಗ್ರಹಮನೆತ್ತಿಕೊಳ್ಳುದುಂ, 
ವಿಗಹಮಪೆಡೆಯೊಳ್‌ ಸಂಧಿಯನೊಡರ್ಚುವುದುಮುಟೆದ ಗುಣಂಗಳುಮನೀಯಂದ 
ದೊಳ್‌ ಪ್ರತಿಲೋಮಂಗೆಯ್ದುದುಂ ಪ್ರತಿಲೋಮವೆಂಬ ವ್ಯಸನಮಕ್ಕುಂ, ವೈರಾಗ್ಯ. 
ಅಗ್ನಿ, ಉದಕ, ವ್ಯಾತಂಕ, ಮಾರಿಗುತ್ತ ದುರ್ಭಿಕ್ಷ, ಅತಿವೃಷ್ಟಿ, ಅನಾವೃಷ್ಟಿಗಳ೦ಬೆಂಟುಂ 
ಪೀಡನಮೆಂಬುದಕ್ಕುಂ. ಇಂತೈದುಂ ವ್ಯಸನಂಗಳೊಳ್‌ ನಮ್ಮ ರಸನಪ್ಪ ಪಿಂಗಳಕಂ 
ಪಶುವಂಗೆ ವಶಗತನಾಗಿ ವಿರಕ್ಷ ಪಕೃತಿಯಪ್ಪದಜೆ೦ ಸ್ಥಭಾವಮೆಂಬ ವ್ಯಸನಂಗೂಡಿ 
ವಿರಕ್ಷನಾಗಿರ್ದಪಂ. ಅದಜೆಂದಾತಂಗೆ ಸಂಜೀವಕನೊಳ್‌ ವಿರಕ್ಷಿಯಂ ಮಾಡುವುದೆ 
ಕಜ್ಜಮೆನೆ - ಕರಟಕ೦ ಅ೦ತಪ್ಪೊಡೆ ನಿನ್ನ ಪೇಟ ಗುಣ೦ಗಳೀಗಳಿವರಿರ್ಬರ್ಗ೦ ವಿರಕ್ತಿಯಂ 
ಮಾಡುವುದು೦ ನಾಡೆಯು೦ ಗಹನಮೆನೆ ದವನಕನದಾವ ಗಹನಂ, ಬುದ್ಧಿಗಸಾಧ್ವ 
ಮಾವುದುಮಿಲ್ಲೆಂಬುದು ಕೇಳ್ದಜೆವುದಿಲ್ಲಕ್ಕುಮೆ೦ದಿ೦ತೆ೦ದಂ...... (ಕರ್ಣಾಟಕ ಪಂಚತಂತ್ರ 
೧೯೯೪ ಪುಟ. ೨೧) 


೭೧೫. ಸಪ್ತಾಂಗ 
ಪೆಜರ್‌ ಗಂಡರಂತಿರಲೇವಂ ಬಡೆದಿರ್ದೊಡಟ್ಟು ಕಿಡುಗುಂ ಸಪ್ತಾಂಗಮೂ ರಾಜಕ | 
(ಪಂಪ ಭಾರತ ೪-೮) 
ಈ ಭೂದೇವಿಗೆ ಪಾಂಡುರಾಜನಾದ ಮೇಲೆ ಬೇರೆ ಒಡೆಯರಾದವರಾರೂ 
ಇಲ್ಲ. ಹಾಗಿರುವಾಗ ನಿಮ್ಮ ಮಾತ್ನರ್ಯಕ್ಕೊಳಗಾದರೆ ರಾಜ್ಯದ ಸಪ್ತಾಂಗಗಳೂ 
ನಾಶವಾಗುತ್ತವೆ. ಪ್‌ ರಾಜ್ಯಕ್ಕೆ ಧರ್ಮರಾಯನು ರಾಜನಾಗಲಿ ಎಂದು ರಾಜ 
ನೀತಿಗನುಗುಣವಾಗಿ ಆ ಧರ್ಮರಾಜನಿಗೆ ಉತ್ಸಾಹದಿಂದ ಪಟ್ಟವನ್ನು ಕಟ್ಟಿದರು. ಎಂದು 
ಪಂಪ ಭಾರತದಲ್ಲಿನ ಪ್ರಸ೦ಗವೊ೦ದರಲ್ಲಿ ಬರುತ್ತದೆ. 
ಸ್ವಾಮಿ, ಅಮಾತ್ಯ, ಸುಹೃತ, ಕೋಶ, ರಾಷ್ಟ್ರ ದುರ್ಗ, ಬಲ ಎ೦ಬ ರಾಜ್ಯದ ಈ 
ಏಳು ಅಂಗಗಳು. 
ಮಂತ್ರಿ ಪರಿಷತ್ತಿನಲ್ಲಿ ಹನ್ನೆರಡು ಜನರು ಇರಬೇಕೆಂದು ಮನುಶಿಷ್ಯರ ಮತ. 
ಹದಿನಾರು ಎಂದು ಬೃಹಸೃತಿ ಶಿಷ್ಯರು ಹೇಳುತ್ತಾರೆ. ಇಪತ್ತು ಜನರಿರಬೇಕೆಂದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೫೫ 


ಶುಕ್ರಶಿಷ್ಯರು. ಕೌಟಿಲ್ಯ ಮಾತ್ರ ಮಂತ್ರಿ ಸಂಖ್ಯೆಯ ನಿಗದಿಯು ಮಂತ್ರಾಲೋಚನೆಯಲ್ಲಿ 
ತೊಡಗುವ ಜನರ ಸಾಮರ್ಥ್ಯ ಹ್‌ ಎಂದೆನ್ನುವನು. 
ಅಜ್ಞ-ಮುತ್ತಜ್ಜರಾದಿಯಾಗಿ ಹಿತಚಿಂತಕರಾದವರು, ಶಾಸ್ತ್ರಜ್ವರು. ಶೂರರು, ಶಸ್ತ್ರಾಸ್ತ್ರ 
ನಿಪುಣರು. ಸತ್ಕುಲ 'ಪ್ರಸೂತರು ಆದವರನು ಸ ಯೋಗ್ಯರೆಂದು ಕೊಡುಕೊಂಡು ಏಳುಮಂದಿ 
ಮಂತ್ರಿಗಳನ್ನು ಎ 1 ಜಡಿ ಮನು "ಹೇಳುತ್ತಾನೆ. 
ಕೌಟಿಲ್ಯನ ಪ್ರಕಾರ ಸಪ್ತಾಂಗಗಳಲ್ಲಿ ಮಂತ್ರಿಯೇ ಮುಖ್ಯ ವೇದಗಳ ಕಾಲದಲ್ಲಿ 
ಪುರೋ | ರಾಜಕೀಯದಲ್ಲಿ ಮುಖ್ಯ ಪಾತ್ರವಿತ್ತು ಕೌಟಲ್ಯನ ಅರ್ಥಶಾಸ್ತ್ರದ 
ಸಪ್ತಾಂಗಗಳಲ್ಲಿ ಅವನನ್ನು ಸೇರಿಸಿಲ್ಲ. ಸು ಮಂಡಲಕ್ಕೆ 1. ಇಸ ಸ್ರದಲ್ಲಿ ಪರಿಷೆತ್ತು 
ಎಂದು ನಮೂದಿಸಿದೆ. pe ಪುರೋಹಿತ, ಸೇನಾಪತಿ: ಯುವರಾಜ 
ಇವರುಗಳಿಂದ ಕೂಡಿದ ಒಳಮಂಡಲ ದೌವಾರಿಕ, ಅಂತರ್ವಂಶಿಕ, ಪ್ರಾಶಾಸ್ತ್ರ 
ಸಮೂಹರ್ತಾ, ಸನ್ನಿಧಾತಾ, ಪ್ರದೇಷ್ಟಾ ಮತ್ತು ಇತರ ಅಮೂತ್ಯರಿಂದ ಕೂಡಿದ 
ಹೊರಮಂಡಲ. 
ವಿವರಗಳಿಗೆ ನೋಡಿ: R.P. ₹0181 1965 
The kautiliya Artha sastra (part-3) P. 194-215 
ಎಂ. ವಿ. ಕೃಷ್ಣರಾವ್‌ ೧೯೫೩ ಕೌಟಲ್ಯ ಪುಟ. ೨೦ 
ಚಕ್ರಕೋಡಿ ಈಶ್ವರಶಾಸ್ತ್ರಿ ೧೯೬೭ ಮನುಸ್ಮೃತಿ ೭-೫೪ 


೭೧೬. ಸಮಬಂಧ 
ಸಮ(ಬಂಧ) (ದಕ್ಷಿಣ ಮಾರ್ಗ): "ಸಮನಿಸಿ ಕಿವಿಗೆ ಎಡರೆ ಬಾರದೆ ಅಂದಂಬಟ್ಟು 
ಇಂ(ಇನ್‌) ಸಮೆದ ಪದದಾ ವಿಭೇದ ಕ್ರಮಂ'- “ಕೇಳುವುದಕ್ಕೆ ತೊಂದರೆಯಾಗದಂತೆ 
(ಎಂದರೆ, ಶ್ರವಣ ಸುಭಗವಾಗಿ) ಅಂದವನ್ನು ಹೊಂದಿ ಜೋಡಿಸಿದ ಪದಗಳ 
ಜೋಡಣೆಯ ಕ್ರಮವೆ "ಸಮ'(ಎಂದರೆ, ವಿಷಮವಲ್ಲದ್ದು). ಇದರಲ್ಲಿ ಮತ್ತೆರಡು ವಿಧ: 
೧) ಮೃದು ಬಂಧ; ೨) ಸ್ಪುಟಬಂಧ (ದಂಡಿಯು ಸಮಬಂಧವನ್ನು "ಮೃದು, 
ಸ್ಪುಟ', “ಮಧ್ಯಮ' ಎಂದು ಮೂರು ಬಗೆಯಾಗಿ ವಿಂಗಡಿಸಿದ್ದಾನೆ. ಮೃದು 
ವರ್ಣಗಳುಳ್ಳದ್ದು ಎಂದರೆ ಅಲ್ಪಪ್ರಾಣಾಕ್ಷರ ಸಹಿತವಾದದ್ದು ಮೃದುಬಂಧ; ಸ್ಫುಟವರ್ಣಗಳು 
ಎಂದರೆ ಮಹಾಪ್ರಾಣಗಳನ್ನುಳ್ಳದ್ದು ಸ್ಫುಟಬಂಧ; ಮಿಶ್ರವರ್ಣಗಳುಳ್ಳದ್ದು ಮಿಶ್ರಬಂಧ) 
ಮೃದು ಸ್ಫುಟ ಬಂಧಗಳ ಲಕ್ಷಣ ವಿವರಣೆಯಲ್ಲಿ ಮಾರ್ಗಕಾರನು ದಂಡಿಯನ್ನೇ 
ಅನುಸ ರಸಿದ್ದಾನೆ. (ಪ.೫೭). ಸಮಬಂಧದ ಎರಡು ಭೇದಗಳಿಗೂ ಲಕ್ಷಗಳು ೫೮ನೆಯ 
ಪದ್ಯದಲ್ಲಿ ಅಡಕಗೊಂಡಿವೆ. ಅಲ್ಲಪ್ರಾಣಗಳಾದ ಮೃ ಹ ಪೋಲು ಪದ್ಯದ 
ಪೂರ್ವಾರ್ಧದಲ್ಲಿಯೂ, ಮಹಾಪ್ರಾಣ ಸಹಿತಗಳಾದ ಬು ಸ್ಫುಟ (ಬಿಡ 
ಬಿಡಿಯಾದ) ವರ್ಣಗಳು ಉತ್ತರಾರ್ಧದಲ್ಲಿಯೂ ಪ್ರಯೋಗವಾಗಿರುವುದನು 
ಗಮನಿಸಬಹುದು. ಆಯತ-ವಿಸ್ತಾರವಾದ, ವಿಶಾಲವಾದ, ಕರುಣಾಪಾಂಗ=ಕರುಣೆಯಿಂದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8%೫8 


ಕೂಡಿದ ಕಡೆಗಣ್ಣ ನೋಟ, ಜಘನ-ಸೊ೦ಟದ ಹಿಂಭಾಗ, ನಿತಂಬ, ಪಯೋಧರ-ಮೊಲೆ, 
ವಿಧುರೆ-ಧರಿಸಿದವಳು, ಹೊತ್ತವಳು, ವಿಧುಮುಖಿ-ಚಂದಮುಖಿ. 
'ವಿಷಮಬಂಧಮಿನ್ನಿಂತಕ್ಕುಂ”- 'ವಿಷಮಬಂಧವು ಹೀಗಿರುತ್ತದೆ” ಎಂದು ಹೇಳಿ, 
ಪದ್ಯದ ಉತ್ತರಾರ್ಧದಲ್ಲಿ ಆ ಬಂಧದ ಉದಾಹರಣೆಯನ್ನು ಕೊಟ್ಟಿದ್ದಾನೆ. 
ಸಮಬಂಧವಲ್ಲದ್ದು ವಿಷಮಬಂಧ. ಎಂದ ಮೇಲೆ, ಇದು ದಕ್ಷಿಣ ಮಾರ್ಗ. 
(ಕವಿರಾಜಮಾರ್ಗ ೧-೫೬-೫೮) 


೭೧೭. ಸಮರಧಿ 
ಕುರುರಾಜ ನೀನುಮಾ ಮ 
ದರಾಜನುಂ [ಸೋಮದತ್ತನುಂ] ಕೃಪ ಕೃತವ । 
ರ್ಮರುಮೊಡನೆ ಶಕುನಿಯುಂ ಕೂ 
ಡಿರೆ ಸಮರಥರೆಂಬರಲ್ಲೆ ನಿಮ್ಮಜುವರುಮಂ ॥ 
(ಸಾಹಸ ಭೀಮ ವಿಜಯ ೩-೫೩) 
ದುರ್ಯೋಧನರಾಜನೆ, ನೀನು, ಶಲ್ಕರಾಜ, ಸೋಮದತ್ತ, ಕೃಪ, ಕೃತವರ್ಮ 
ಮತ್ತು ಶಕುನಿ - ಈ ಆರು ಜನರನ್ನು ಸಮರಥರು ಎಂದು ಕರೆಯುತ್ತಾರೆ. ತನಗೆ 
ಸಮಾನರಾದವರೊಂದಿಗೆ ಕಾದಾಡುವವರನ್ನು (ಅದು ರಥದಲ್ಲಿ ನಿಂತುಕೊಂಡು) 
ಸಮರಥರು ಎಂದು ಕರೆಯುತ್ತಾರೆ. 
ಸಮರಥರು ಅರ್ಧರಥರಿಗಿ೦ತ ಕೆಳದರ್ಜೆಯವನಾಗಿರುತ್ತಾನೆ. ಒಮ್ಮೆಗೆ ಒಬ್ಬನನ್ನಷ್ಟೇ 
ಎದುರಿಸಿ ಕಾದಾಡಬಲ್ಲಾತನು ಸಮರಥಿಯಾಗಿರುತ್ತಾನೆ. 
ವಿವರಗಳಿಗೆ ನೋಡಿ : ಅತಿರಥ, ಅರ್ಧರಥ, ಮಹಾರಥ 


೭೧೮. ಸಮರಾಯುಧಗಳು 

ನಿಮ್ಮಯ ಮೆಲ್ಲಡಿ ಭಿಂಡಿವಾಳದಂ 

ಬಿನ ಕರವಾಳ ಕಕ್ಕಡೆಯ ಕೊಂತದ ಧಾರೆಗಳುರ್ಚಿ ಸಂಯುಗಾ । 

ವನಿತಳದೊಳ್‌ ವಿಧಾತ್ರವಶದಿ೦ ನಿಮಗಂ ನಡೆವಂತುಟಾದುದೇ....... 

(ಸಾಹಸ ಭೀಮವಿಜಯ ೪-೧೮) 

ಭಿಂಡಿವಾಳ ಅಂದರೆ ಬ೦ಡಿವಾಲ. ಕರವಾಳ ಅಂದರೆ ಖಡ್ಗ. ಕಕ್ಕಡೆ ಎಂಬುದೊಂದು 
ಆಯುಧ. ಕೊಂತ ಎಂದರೆ ಒಂದು ಬಗೆಯ ಈಟಿ, ಸಬಳ. ಮೇಲಿನ ಪದ್ಯದ 
ವಿವರಣೆಯು ಹೀಗಿದೆ. ಶತ್ರು ಮಾಂಡಲಿಕರ ಕಿರೀಟಗಳು ಬಾಗಿ ಬಡಿಯುತ್ತಿರುವ 
ಸಿಂಹಾಸನದ ಪಾದಪೀಠದ ಮೇಲೆ ಕಮಲಗಳಂತೆ ಶೋಭಿಸುವ ನಿಮ್ಮ ಮೃದು 
ಪಾದಗಳಿವು, ಈಗ ಭಿ೦ಡಿವಾಳ, ಬಾಣ, ಖಡ್ಗ, ಕಕ್ಕಡೆ ಮೊದಲಾದ ಆಯುಧಗಳ 
ಅಲಗುಗಳಿಂದ ಚುಚ್ಚಿಸಿಕೊಳ್ಳುತ್ತ ರಣಭೂಮಿಯಲ್ಲಿ ನಡೆಯುವಂತಾಯಿತೆ? ನಿಮಗೆ 


ಚ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /4೫೭ 


ಈ ಸಿತಿ ಬಂದಿತೆ? ಎಂದು ಸಾಹಸಭೀಮವಿಜಯದಲ್ಲಿ ವರ್ಣಿಸಲಾಗಿದೆ. ಇವುಗಳೆಲ್ಲ 
ಯುದ್ಧದ ಸಂದರ್ಭದಲ್ಲಿ ಬಳಸುವ ಆಯುಧಗಳೆಂಬುದು ಗಮನಾರ್ಹ. 
ಅಕ್ರಮಣಕಾರಿ ಆಯುಧಗಳಲ್ಲಿ ಪ್ರಧಾನವಾದ ಪಾತ್ರವಹಿಸಿದ ಆಯುಧವೆಂದರೆ 
ಖಡ್ಗ. ಈ ಕಾರಣದಿ೦ದಲೇ ಖಡ್ಗಗಳು ವೀರನಾದವನಿಗೆ ದೈವದತ್ತವಾದದ್ದು ಎಂಬ 
ಟ್‌ ಐತಿಹ್ಯಗಳು ಸ ,ಷಿಯಾಗಿರುವುದನ್ನು ಮನಸು Ree 
ಹೆಸರು ಒಂದೇ ಅದನ ಇಷ ವಿವಿಧ ಆಕಾರಗಳಲ್ಲಿರುವುದನ್ನು ಗಮನಿಸಬಹುದಾಗಿದೆ. 
ವೀರಗಲ್ಲುಗಳಲ್ಲಿ ಖಡವನ್ನು ಕಡಿತಲೆ, ಖಡ್ಗ, ಕರವಾಳ್‌, ಬಾಳ್‌, (ವಾಳ್‌), ಖಂಡೆಯ 
ಮುಂತಾದ ಹೆಸರುಗಳಿಂದ ಕರೆಯಲಾಗಿದೆ. ಈ ರೀತಿಯ ಪರ್ಯಾಯ ಪದಗಳು 
ಹುಟ್ಟಲು ಬಹುಶಃ ಅವುಗಳಲ್ಲಿನ ಆಕಾರ ವ್ಯತ್ಯಾಸವೇ ಕಾರಣವಿರಬಹುದು. ಕತ್ತಿಯ 
ಆಕಾರವು ವೀರಗಲ್ಲುಗಳ ಶಿಲ್ಪದಲ್ಲಿ ಹಲವು ರೀತಿಯಲ್ಲಿ ಬಂದಿರುವುದನ್ನು ಗಮನಿಸಬಹುದು. 


ಕಠಾರಿ - ಕಟಾರಿ: 

ಇದು ಕತ್ತಿಗಿಂತಲೂ ಚಿಕ್ಕದಾದದ್ದು. ಇದನ್ನು ಇರಿಯುವುದಕ್ಕಾಗಿ ಉಪಯೋಗಿಸು 
ತಿದರು. 
ಇರಿ (ಎ 


ಭರ್ಜಿ: 

ಕತ್ತಿಯನ್ನು ಬಿಟ್ಟರೆ ಪ್ರಯೋಗದಲ್ಲಿದ್ದ ಮತ್ತೊಂದು ಪ್ರಮುಖ ಆಯುಧವೆಂದರೆ 
ಭರ್ಜಿ. ಇದರ ಮೊನೆಯ ಭಾಗದ ಆಕಾರವನ್ನು ಅನುಸರಿಸಿ ಎಲೆ ಭರ್ಜಿ, ಸೂಜಿ 
ಭರ್ಜಿ ಎ೦ಬುದಾಗಿ ಗುರುತಿಸುತ್ತಾರೆ. ಇದು ಯಾವುದೇ ವಾಹನದ ಮೇಲೆ ಕುಳಿತು 
ಪ್ರಯೋಗಿಸುವುದಕ್ಕೆ ಅನುಕೂಲವಾಗುವುದರಿಂದ, ಶತ್ರುವು ತನ್ನ ಮೇಲೆರಗಿ ಬಂದು 
ಅಪಾಯ ಮಾಡುವ ಮೊದಲೇ, ದೂರದಿಂದಲೇ ಶತ್ರುಸ೦ಹಾರ ಮಾಡಬಹುದಾದ 
ಮಾರಕಾಸ್ತವಾಗಿತ್ತು. ಕುದುರೆಯ ಮೇಲೆ ಕುಳಿತು ಭರ್ಜಿಗಳಿಂದ ಯುದ್ಧ ಮಾಡುತ್ತಿರುವ 
ದೃಶ್ಯವನ್ನು "`ನಾವು ಕಾಣಬಹುದು ಭರ್ಜಿಯನ್ನು ದೂರದಿ೦ದಲೇ ಶತ್ರುವಿಗೆ ದ, 


ಬಾಕು: 


ಕತ್ತಿಯ ಆಕಾರವನ್ನೇ ಹೋಲುವ ಈ ಗೇಣುದ್ದದ ಆಯುಧವು ಆರಂಭದ 
ವೀರಗಲ್ಲುಗಳಿಂದ ಹಿಡಿದು ವಿಜಯನಗರದವರೆಗಿನ ವೀರಗಲ್ಲುಗಳ ಶಿಲದಲ್ಲಿ ನಿರೂಪಿತ 
ವಾಗಿದೆ. ಇದನ್ನು ವೀರರು ಸೊಂಟಕ್ಕೆ ಕಟ್ಟಕೊಳ್ಳುತ್ತಿದ್ದರು. ಇರಿಯಲು ಇದನ್ನು 
ಉಪಯೋಗಿಸುತ್ತಿದ್ದರು. ಶತ್ರು ಹತ್ತಿರವಿದ್ದಾಗ. ನವರ "ಪ್ರಯೋಗ ಸಾಧ್ಯ. 


ಸಬಳ: 


ಇದು ಈಟಿಯಂತಹುದೇ ಆಯುಧ. (ಆದರೆ ಈಟಿಯ ಮೊನೆಯಭಾಗದಲ್ಲಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೫೮ 


ಅಡ್ಡಲಾಗಿ ಇನ್ನೊಂದು ಮೊನೆಯಾದ ಭಾಗವನ್ನು ಸಿಕ್ಕಿಸುತ್ತಿದ್ದರು) ಇದು ವಿಶೇಷವಾಗಿ 
ಕೋಟೆಕಾಳಗದಲ್ಲಿ ಉಪಯೋಗವಾಗುತ್ತಿತ್ತು. 


ಕೊಂತ: 

ಇದು ಕತ್ತಿಯಂತಹುದೇ ಒಂದು ಆಯುಧ. ವೀರನು ಒಂದು ಕೈಯಲ್ಲಿ 
ಗುರಾಣಿಯನ್ನು ಮತ್ತೊಂದು ಕೈಯಲ್ಲಿ ಕೊ೦ತವನ್ನು ಹಿಡಿದು ಹೋರಾಡಿದ ವರ್ಣನೆ 
ಬರುತ್ತದೆ. 


ಬಿಲ್ಲು - ಬಾಣಗಳು: 

ಇವುಗಳನ್ನು ಪ್ರಾಚೀನ ಕರ್ನಾಟಕದಲ್ಲಿ ಪದಾತಿಗಳು ಬಹಳವಾಗಿ ಉಪಯೋಗಿಸು 
ತ್ತಿದ್ದರು. ಇವುಗಳ ಹೆಸರು ಮತ್ತು ಯುದ್ಧದಲ್ಲಿ ಇವುಗಳ ಉಪಯೋಗದ ಬಗ್ಗೆ 
ಸಾಕಷ್ಟು ಮಾಹಿತಿ ಶಾಸನಗಳಿ೦ದ ಮತ್ತು ಕಾವ್ಯಗಳಿ೦ದ ತಿಳಿದುಬರುತ್ತದೆ. ಇವುಗಳನ್ನು 
ಯುದ್ಧದಲ್ಲಿ ಮಾತ್ರವಲ್ಲದೆ ಬೇಟೆಯಲ್ಲಿಯೂ ಸಹ ಉಪಯೋಗಿಸುತ್ತಿದ್ದರು. 

ಬಾಣವು ಆದಷ್ಟು ಬಿರುಸಾಗಿ ಹೋಗಿ ಶತ್ರುವನ್ನು ತಾಗಲಿ ಎಂಬ ಉದ್ದೇಶದಿಂದ 
ಬಿಲ್ಲನ್ನು ವಿವಿಧ ರೀತಿಗಳಲ್ಲಿ ಬಾಗಿಸಿಕಟ್ಟುತ್ತಿದ್ದರು. ಬಾಣವು ಶತ್ರುವಿನ ದೇಹವನ್ನು 
ನಾಟುವುದೆಂದು ವಿವಿಧ ರೀತಿಯ ಮೊನಚಾದ ಭಾಗಗಳನ್ನು ಮಾಡುತ್ತಿದ್ದರು. ಅವುಗಳನ್ನು 
ಹಿಡಿದು ಬಿಲ್ಲಿಗೆ ಹೂಡುವುದಕ್ಕೆ ಅನುಕೂಲವಾಗಿ ಅವುಗಳ ವೇಗ ಹೆಚ್ಚಲೆಂದು ಬಾಣಗಳ 
ಹಿ೦ಭಾಗದಲ್ಲಿ ಗರಿಗಳನ್ನು ಕಟ್ಟುತ್ತಿದ್ದರು. ಬಾಣಗಳನ್ನು ಇಟ್ಟುಕೊಳ್ಳಲು ಬೆನ್ನಿಗೆ ಬತ್ತಳಿಕೆ 
ಯನ್ನು ಕಟ್ಟಿಕೊಳ್ಳುತ್ತಿದ್ದರು. ಸಾಹಸ ಭೀಮ ವಿಜಯದಲ್ಲಿ ಅಂಬು ಎಂದು 
ಪ್ರಯೋಗವಾಗಿರುವುದು ಗಮನಾರ್ಹ. 


ಕರ್ಕಡೆ - ಕಕ್ಕಡೆ: 

ಇದು “ಕೈಯಿಂದ ಎಸೆಯುವ ಶೂಲದಂತಹ ಆಯುಧ” ಎಂಬುದಾಗಿ ಡಾ. 
ಎಂ. ಚಿದಾನಂದ ಮೂರ್ತಿಯವರು ಅಭಿಪ್ರಾಯ ಪಡುತ್ತಾರೆ. ಅವರ ಅಭಿಪ್ರಾಯವನ್ನು 
ಸಮರ್ಥಿಸುವ ಅಂಶ ಶಾಸನವೊಂದರಿಂದ ದೊರೆಯುತ್ತದೆ. ಅಂತಪಾಲನೆಂಬ 
ದಂಡಾಧೀಶನ ನಾಲ್ವರು ತಮ್ಮಂದಿರನ್ನು ಹೂಗುಳುತ್ತಾ ಶಾಸನಕಾರ, 
“ಆರ್ದ್ದಾ೦ತೂರ್ಪ್ಚಿಡುವ ಕಕ್ಕಡೆಯೆಂಬವೋಲಿರ್ದಪರ್‌” ಎಂಬುದಾಗಿ ವರ್ಣಿಸುತ್ತಾನೆ. 
ಕಾಯ್ಕಿಣಿಯ ಮೂರು ವೀರಗಲ್ಲುಗಳ ಪಾಠದಿ೦ದ ವೀರರು, “ಚಿನ್ನದಿ೦ದ ಮಾಡಿದ 
ಕಕ್ಕಡೆ' ಎ೦ಬ ಆಯುಧವನ್ನು ಹಿಡಿದು ಯುದ್ಧಕ್ಕೆ ಹೊರಟ ವಿಷಯ ತಿಳಿಯುತ್ತದೆ. 
ಕಾಯ್ಕಿಣಿಯ ವೀರಗಲ್ಲುಗಳ ಶಿಲ್ಪವನ್ನು ಅವಲಂಬಿಸಿ ಕರ್ಕ್ಕಡೆಯ ಬಗ್ಗೆ ಹೇಳುವುದಾದರೆ, 
ಇದು ಅರ್ಧಭಾಗ ಕತ್ತಿಯ ಆಕಾರವನ್ನೂ ಉಳಿದ ಅರ್ಧಭಾಗ ಈಟಿಯನ್ನೂ 
ಹೋಲುತ್ತದೆ. ನಡುಭಾಗದಲ್ಲಿ ಹಿಡಿದುಕೊಳ್ಳಲು ಬರುವಂತಿದೆ. ಇದರಿಂದ ಇರಿಯಲು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /88೫೯ 


ಮತು ಎಸೆಯಲು ಸಹ ಬರುವಂತೆ ತೋರುತ್ತದೆ. 


ಸುರಿಗೆ: 

ಇದನ್ನು ಯುದ್ಧದಲ್ಲಿ ಮತ್ತು ಬೇಟೆಯಲ್ಲಿ ಉಪಯೋಗಿಸುತ್ತಿದ್ದರು. ಇದು ಕಬ್ಬಣದ 
ಸಲಾಕೆಯ ಸ ಉದ್ದವಾಗಿದ್ದು ತಳಭಾಗದಲ್ಲಿ ಹಿಡಿಯುತ್ತದೆ. ತ್‌ 
ಭಾಗಕ್ಕೆ ವಿಷವನ್ನು ಸವರಿರುತ್ತಾರೆಂಬ ನಂಬಿಕೆ ಇದೆ. ಶತ್ರುಗಳ ಅಸ್ತಗಳಿ೦ದ ಆಗುವ 
ಪೆಟ್ಟನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ಉಪಯೋಗಿಸುತ್ತಿದ್ದ ರಕ್ಷಣಾಯುಧವೇ "ಗುರಾಣಿ. 
“ಕನ್ನಡದಲ್ಲಿ ಗುರಾಣಿಯನ್ನು ಪಲಗೆ ಎಂದು ಕರೆಯುತ್ತಾರೆ” ಇದನ್ನು ವೀರಗಲ್ಲುಗಳಲ್ಲಿ 
“ಹರಿಗೆ”. "ಅಡ್ಡಣ ಎಂಬುದಾಗಿ “ಅಡಣ' ಎಂಬುದಾಗಿ ಹೆಸರಿಸಲಾಗಿದೆ. 

ಆಯುಧಗಳ ಕುರಿತು ಶಂಬಾ ಜೋಶಿ ಹೀಗೆ ಹೇಳಿದ್ದಾರೆ: 

ಸಂಸ್ಕೃತದಲ್ಲಿ “ಕು೦ತ' ಎಂದರೆ ಇಂದಿನ ದೇಶಿಯಲ್ಲಿ ಈಟಿ, ಭರ್ಚಿ, ಭಾಲೆ. 
"ಭಾಲಾ' (ಭಲ್ಲೂಕ) ಎಂಬುದು ಮರ್ಯಾಟಿಯಲ್ಲಿ ಈಗ ವಿಶೇಷ ರೂಢಿಯಲ್ಲಿದೆ. ಈ 
ಆಯುಧದ “ಂತ' ಎಂಬ (ಸಂಕೇತ) ಪ್ರತಿಮೆಯಲ್ಲಿ ಅದು ಮೂಲದಲ್ಲಿ ಯಾವ 
ಆಕಾರದ್ದಿರಬೇಕೆಂಬ ಸೂಚನೆಯು ಅಳವಟ್ಟದೆ. ಕೊಂಕು-ಕೋಲು (ಕುಡು-ಕೋಲು) 
ಹೀಗೆ ಕುಂತವು ಕೊಂಕುಳ್ಳ ಆಯುಧವಾಗಿರುವ ಶಕ್ಕತೆಯಿದೆ. ಕಬ್ಬಿಣವು ಗೊತ್ತಾಗುವ 
ಮುನ್ನ “ಬೂಮರಾಂಗ'ದ೦ತಹ ಬಿಸುಡುವ "ಬಡಿಗೋಲು' ಆಗಿರುವ ಶಕ್ಕತೆಯಿದೆ. 
"ಈಟಿ' ಇದು ಕುಟ್ಟಿ ಹೊಡೆವ ಸಾಧನ. ಇಂದಿನ ಕಡುಗೋಲು, ಕೊಂಕು (ವೃತ್ತಾಕಾರದ್ದು) 
ಇದ್ದರೂ, 3. 'ಹಿಡಿಕೆ' (ಕೈಯಲ್ಲಿ ಹಿಡಿವಮಟ್ಟಿಗೆ ಇರುವುದರಿಂದ) ಕೋಲು 
ಎಂಬ ಹೆಸರಿನ ಅರ್ಹತೆಯನ್ನು ಕಳೆದುಕೊಂಡಿದೆ. ಕೊಲಲುವುದಕ್ಕಾಗಿ ಬಳಸುವುದು 
'ಕೋಲು'. ಇದೇ ಶರ; ಬಾಣ. ಪ್ರಾಥಮಿಕ ಮಾನವನು "“ಆತ್ತಸಜ್ಜ-ಧನುಷ'ನಾಗಿ 
ಬತ್ತಳಿಕೆಯನ್ನು ಬೆನ್ನಿಗೆ ಕಟ್ಟಕೊ೦ಡು ಹೊರಬೀಳಬೇಕಾಗುತ್ತಿದ್ದ ಕಾಲವೊಂದಾಯ್ತು. 

ಆಯುಧಗಳ ಕುರಿತು ಚಿದಾನಂದ ಮೂರ್ತಿಯವರು ಈ ರೀತಿ ಹೇಳಿದ್ದಾರೆ: 

ಯುದ್ದಕ್ಕಾಗಿ ನಡೆಯುತ್ತಿದ್ದ ಸೇನೆಯು ತನ್ನೊಡನೆ ಕೊಂಡೊಯ್ಯುತ್ತಿದ್ದ ಪರಿಕರಗಳ 
ಒ೦ದು ಚಿತ್ರವು ಸೂಕ್ತಿಸುಧಾರ್ಣದಲ್ಲಿ ದೊರೆಯುತ್ತದೆ. ಗುಡಿ (ವಧ್ಜಜ), ಹಗ್ಗ, ಕಾಂಡಪಟ 
(ತೆರೆ), ಮೊರ, ಗಳಗೆ (-ಧಾನ್ಯದ ಕಣಜ), ತೊತ್ತು ಎತ್ತು. ಬಂಡಿ, ಸಂಗುಡಿ 
(ಎ9), ಕಂಟಣೆ (-ಪ್ರಾಣಿಗಳ ಮೇಲೆ ಹೇರುವ ಇಬ್ಬಾಗದ' ಚೀಲ), ದಂಡಿಗೆ (-ಪಲ್ಲಕ್ಸಿ), 
ಸವಂಗ (-ಕವಚ), ಮೊಚ್ಚಿ (-ಪ ಇಪಾದರಕ್ಕೆ), ಹಲ್ಲಣ' (ಎಜೀನು), ಕುಡುಗೋಲು, ಕತ್ತಿ, 
ದಬ್ಬಳ, ಕೊಡಲಿ, ಗೂಟ, ಹಾರೆ, ಹಾರಂಗಿ, ತಾಮ್ರದ ಪಾತ್ರೆಗಳು - ಇವಿಷ್ಟೂ 
“ದಂಡಿಂಗೆ ಸಾಮಗಿಗಳ್‌” ಈ ಸಾಮಾನುಗಳ ಜೊತೆಯಲ್ಲಿ ಬಿಲ್ಲು, ಸರಳು, ಈಟಿ, 
ತೋಮರ, ಖಡ್ಗ - ಮುಂತಾದ ಆಯುಧಗಳನ್ನು ಹೇರಿಕೊಂಡು ಬಂಡಿಗಳು 
ಬರುತ್ತಿದ್ದವು. ಅರಮನೆಯ ಖಜಾನೆಯೂ (ಕೊಟಿ ಆಕೋಷ್ಠಾಗಾರ) ರಾಜನ 
ಜೊತೆಯಲ್ಲಿ ಬರುತ್ತಿತ್ತು ಆಯುಧಗಳಿಗೆ ಸಾಣೆಹಿಡಿದು ಹರಿತ ಮಾಡುವವರು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /&೩೬೦ 


ಬರುತ್ತಿದ್ದರು. ರಾಣಿವಾಸದ ಕೆಲವರು ಸ್ತ್ರೀಯರೂ, ಹಿರಿಯ ಅಧಿಕಾರಿಗಳ ಸ್ತ್ರೀಯರೂ, 
ಸೇನೆಯ ಜೊತೆಗೆ ಬರುತ್ತಿದ್ದರೆ೦ಬುದಕ್ಕೆ ಶಾಸನಾಧಾರಗಳಿವೆ. 

ಏವರಗಳಿಗೆ ನೋಡಿ: ಡಾ.ಎಂ ಚಿದಾನಂದಮೂರ್ತಿ ೨೦೦೮ 

ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ವಯನ ಪುಟ. ೨೮೪-೨೮೫ 

ಡಾ. ಆರ್‌. ಶೇಷಶಾಸ್ತ್ರಿ ೨೦೦೪ ಕರ್ನಾಟಕದ ವೀರಗಲ್ಲುಗಳು ಪುಟ. ೨೨೧-೨೨೪ 

ಶಂಬಾ ಜೋತಿ ೧೯೯೯ ಸಂಪುಟ. ೩ ಪುಟ. ೫೭. 


೭೧೯. ಸಮಾನಶೀಲ ವ್ಯಸನ 

ಸುರಭಿಕುಸುಮಮಾಲಾಲಂಕೃತೋತ್ತಮಾ೦ಗನುಂ, ಸರ್ವಾಭರಣಭೂಷಿತನುಮಾಗಿ 
ಕತಿಪಯ ಸಮಾನಶೀಲವ್ಯಸನ ಸಹಾಯರ್ವೆರಸು........ (ಭೇದ ಪಕರಣ, ವ. ೧೨೩) 

ಕರ್ಣಾಟಕ ಪಂಚತಂತ್ರದಲ್ಲಿ ಈ ವಿಷಯದ ಕುರಿತು ಬರುತ್ತದೆ. ಸಮಾನಶೀಲರು 
ಸಮಾನ ಮನಸ್ಕರು ಒಂದಾಗಿ ನಡೆಯುತ್ತಾರೆ ಎಂಬುದು ಇದರ ಭಾವ. ಸಮಾನಶೀಲರಿಗೆ 
ಮತ್ತು ಸಮಾನ ಮನಸ್ಸರಿಗೆ ಸಮಾನವಾದ ಆಲೋಚನೆಯ ಕ್ರಮವಿರುತ್ತದೆ. 
ಸಮಾನಶೀಲವೆಂದರೆ ಸಮಾನ ಗುಣ ಮತ್ತು ಸಮಾನ ಮನೋಸ್ಥಿತಿಯು ಗೆಳೆತನಕ್ಕೆ 
ಕಾರಣವಾಗುತ್ತದೆ. “ಸಮಾನ ಶೀಲ ವ್ಯಸನೇಷು ಸಖ್ಯಂ' - ಎಂಬ ಸಂಸ್ಕೃತೋಕ್ತಿಯೂ 
ಇದೆ. 


೭೨೦. ಸರಸ್ವತಿ 

ಪರಮಜಿನೇಂದವಾಣಿಯೆ ಸರಸ್ವತಿ ಬೇಜದು ಪೇಣ್ಣ ರೂಪಮಂ 

ಧರಿಯಿಸಿ ನಿಂದುದಲ್ಲದುವೆ ಭಾವಿಸಿಯೋದುವ ಕೇಳ್ದ ಪೂಜಿಪಾ ! 

ದರಿಸುವ ಭವ್ಯಕೋಟಿಗೆ ನಿರಂತರ ಸೌಖ್ಯಮನೀವುದಾನದ 

ರ್ಕೆರೆದಪೆನಾ ಸರಸ್ಥತಿಯೆ ಮಾಟ್ಟಮಗಿಲ್ಲಿಯೆ ವಾಗ್ತಿಳಾಸಮಂ೦ ॥ 

(ಆದಿಪುರಾಣ ೧-೯) 

ಸರಸ್ವತಿಯನ್ನು ಪಂಪ ಗ್ರಹಿಸುವ ಕ್ರಮವೇ ಬೇರೆ. ಪರಮಜಿನೇ೦ದ್ರವಾಣಿಯೆ 
ಸರಸ್ವತಿ ಅಂದರೆ ಜಿನನ ಮಾತು ಸರಸ್ವತಿ. ಅದು ವೈದಿಕ ಕಲ್ಪನೆಯ ಸರಸ್ವತಿಯ 
ರೀತಿಯದಲ್ಲ ಅದು ಹೆಣ್ಣು ರೂಪವನ್ನು ಹೊಂದಿಲ್ಲ. ಭಾವಿಸಿ ಓದುವ ಕೇಳುವ 
ಪೂಜಿಸುವ ಆದರಿಸುವ ಜನರಿಗೆ ನಿರಂತರ ಸೌಖ್ಯವನ್ನು ನೀಡಲಿ. ನನಗೆ ವಾಗ್ನಿಲಾಸವನ್ನು 
ಜಿನವಾಣಿಯು ನೀಡಲಿ ಎಂದು ಪ್ರಾರ್ಥಿಸುತ್ತಾನೆ. ವಿಶೇಷವೆಂದರೆ ವಾಣಿಯ 
ಪರಿಕಲ್ಪನೆಯು ಸಾಹಿತ್ಯದ ಜೊತೆಗೆ ಸಂಬ೦ಧವನ್ನು ಇರಿಸಿಕೊ೦ಡಿದ್ದು ಇದು ಸಂಪ್ರದಾಯ 
ರೂಪವಾಗಿ ಬಂದಿದ್ದು ವೈದಿಕ ಕವಿಗಳು ಬ್ರಹ್ಮನ ಹೆಂಡತಿ ವಾಣಿ ಎಂತಲೂ ಕರೆಯುತ್ತಾರೆ. 
ಪುಸ್ತಕವನ್ನು ಮತ್ತು ಅಕ್ಷರವನ್ನು ಸರಸ್ಪತಿ ರೂಪವಾಗಿ ಕಾಣುತ್ತಾರೆ. ಮೊದಲ ಅಕ್ಷರಭ್ಯಾಸ 
ಸಂದರ್ಭದಲ್ಲಿ ಗಣಪತಿಯನ್ನು ಮತ್ತು ಸರಸ್ವತಿಯನ್ನು ಪೂಜಿಸುವ ಕ್ರಮವಿದೆ. ಆದ್ದರಿಂದಲೇ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೬೧ 


ವಾಣಿಯು ವಾಗ್ದೇವಿಯಾಗಿದ್ದಾಳ. 

ವಾಗ್ದೇವಿ ಎಂದರೆ ವಾಕ್‌-ದೇವತೆ. ವಾಕ್‌ ಅಂದರೆ ಮಾತು. ವಾಗ್ದೇವತೆಯ 
ಪರಿಕಲ್ಪನೆಯು ಮೂಲತಃ ಸಂಸ್ಕ ಫದ್ದು ಮತ್ತು ವೈದಿಕ ಮೂಲವಾದುದು. 

ಜರ ಮಾರ್ಗದಲಿ ಇದೇ ಪರಿಕಲನೆಯಿದೆ. 

ಚತುರ್ಮುಖ ಬ್ರಹ್ಮನ ಮುಖಕಮಲವನದ ಹೆಣ್ಣು ಹಂಸದಂತೆ ಬಿಳಿಯ 
ವರ್ಣವುಳ್ಳವಳೂ ಆದ ಸರಸ್ವತಿ ನನ್ನ ಮನಸ್ಸಿನಲ್ಲ ನಿತ್ಯವೂ ನಲಿಯಲಿ ಎಂದು 
ಕವಿರಾಜ ಮಾರ್ಗಕಾರನು ಹೇಳುತ್ತಾನೆ. ಕವಿಯು ಜೈನನಾದುದರಿಂದ ಸರಸ್ವತಿಯನ್ನು 
ಧವಳವರ್ಣಕ್ಕೆ ಹೋಲಿಸಿದ್ದಾನೆ. (ಕವಿರಾಜಮಾರ್ಗ ೧-೨) (ನೋಡಿ: ವಾಣಿ) 

ಯಗ್ಗೇದದಲ್ಲಿ “ವಾಕ್‌'ನ ವಿಷಯವು ಉಕ್ತವಾಗಿದೆ. ಅದರಲ್ಲಿ ದೇವೀಂ ವಾಚಂ 
ಅಜನಯಂತ ದೇವಾಃ ತಾಂ ವಿಶ್ವರೂಪಾಃ ಪಶವಃ ವದಂತಿ (NII -೧೦೦- 
೧೦೧) 

ವಾಕ್‌ದೇವಿ. ಈ ವಾಕ್‌, ಆಪಃ, ರಸ ಪಾತಳಿಯ ಜೀವನ ರೀತಿ ಮೈದಾಳುತ್ತದೆ. 
ಹಾಗೆಯೇ "ಯತ್‌ ಪೈರತಃ ಸಂದೃಕ್‌(ದರ್ಶನ) ಭೂಮಿಕೆಯೇ ವಾಕ್ಕು ಖಗ್ಬೇದದಲ್ಲಿ 
ವಾಕ್‌ ಎಂಬುದನ್ನು ನಾಲ್ಕು ಪ್ರಕಾರವಾಗಿ ವಿಂಗಡಿಸಲಾಗಿದೆ. ನಾಲ್ಕು ಪಾದಗಳಿಂದ 
ಅದು ಪರಿಮಿತವಾಗಿದೆ. ಈ ನಾಲ್ಕು ಪಾದಗಳನ್ನು ಮನೀಷಿಗಳಾದ ಬ್ರಾಹ್ಮಣರು 
ತಿಳಿದಿರುತ್ತಾರೆ. ನಾಲ್ಕನೆಯ ಪಾದವನ್ನು ಮನುಷ್ಯರು ಮಾತಾಡುತ್ತಾರೆ. ಸಾವಿತ್ರಿಯೇ 
ವಾಕ್‌. ಸರಸ್ಪತಿ ವಾಕ್‌ನ ಅಧಿದೇವತೆ ವಾಕ್‌ ಪವಿತ್ರವೆಂಬ ಭಾರತೀಯ ಸಾಂಸ್ಕೃತಿಕ 
ನಂಬಿಕೆಯಿಂದ ಈ ನಿಲುವುಗಳು ಹುಟ್ಟಿಕೊಂಡಿವೆ. 

ವಿವರಗಳಿಗೆ ನೋಡಿ: ಚಿದಂಬರಾನಂದ ೧೯೭೭ ಖಗ್ಗೇದ ರಹಸ್ಯ ಪುಟ. ೩೬೮ 


೭೨೧. ಸರಳ ಶ್ರಾವಕ ವ್ರತ 

ಸ್ತ್ರೀಯು ಮಕ್ಕಳ ಮೇಲಣ “ಮೋಹ ಕಾರಣವಾಗಿ ತಪಮಂ ಕೈಗೊಳ್ಳದೆ - 
ಸರಳ ಶ್ರಾವಕ ವ್ರತಂಗಳನೆ ಕೈಕೊಂಡು, ಪಲವುಂ ತೆರೆದ ನೋಂಪಿಗಳಂ ನೋಂತು 
ಜೀವಿತಾ೦ತದೊಳಾ ಈಶಾನಕಲ್ಪದೊಳ್‌ ಶ್ರೀಪ್ರಭ-ವಿಮಾನದೊಳ್‌ ಲಲಿತಾಂಗ 
ದೇವನಾದಂ” ಎಂದು ಬರುತ್ತದೆ (ಆದಿಪುರಾಣ -೩-೪೯ವ). ಜೈನ ತತ್ವಜ್ಞಾನ ಈ 
ರೀತಿಯ ತಪದಿಂದ ಉಂಟಾಗುವ ಮರಣಕ್ಕೆ ಆತ್ಮಘಾತವಲ್ಲ, ಅದು ಮೋಕ್ತ ಎನ್ನುತ್ತದೆ. 
ಜೈನದರ್ಶನದಲ್ಲಿಯೂ ಆತ್ಮಘಾತಕ್ಕೆ ಜ್‌ ಪರಿಗಣಿಸಲಾಗಿದೆ (ಅಣ್ಣಾರಾಯ: 
ಮಿರ್ಜಿ: ೧೯೬೯. ಪು. ೪೮೨ ಹ ರಾಗ, ದ್ವೇಷ್ಠ ಕ್ರೋಥ, ಮಾನ, ಮಾಯಾ, 
ಲೋಭಗಳನ್ನು ತ್ಯಜಿಸಿ, ಶುದ್ಧ ಅಹಿಂಸಾತ್ಮಕ ವೃತ್ತಿಯನ್ನು ಪಾಲಿಸುತ್ತ ಸಮಾಧಿ 
ಮರಣವನ್ನು ಹೊಂದುತ್ತಾನೆ (ಅದೇ. ಪು. ೪೮೩, ಆತ್ಮಹತ್ಯೆಯನ್ನು 'ಮೋಕ್ಷ'ವೆಂದು 
ಸುವ ಧಾರ್ಮಿಕ ಸಂಕಲ್ಪವೇ ಪ್ರಧಾನವಾಗಿ ರೂಪುಗೊಂಡಿರುವುದನ್ನು. ಮೇಲಿನ 
ಸನ್ನಿವೇಶದಲ್ಲಿ ಸ್ತ್ರೀಗೆ ತನ್ನ ಮಕ್ಕಳ ಮೋಹವಿರಬಾರದು ಎನ್ನುವುದನ್ನು ಪಂಪನ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩8೨ 


"ಪ್ರಭಾವತಿಯುಂ ಪದ್ಮಾವತ್ಕಾರ್ಯಿಕಾ ಪಾದಮೂಲದೊಳ್‌ ಪಾಲಿತ ರತ್ನಾವಳಿ 
ತಪದೊಳ್‌ ಅಚ್ಯುತ ಕಲ್ಪದೊಳ್‌ ಪ್ರತೀಂದ್ರ ಪದವಿಯಂ ಪಡೆದಳ್‌' (ಅದೇ. ೩- 
೫೬ವ). ಇದು ಕೂಡಾ ಆತ್ಮಾಹುತಿಯ ಲಕ್ಷಣವನ್ನೇ ಸೂಚಿಸುತ್ತದೆ. ಇಲ್ಲಿಯ ತಪಸ್ಸು 
ಒ೦ದು ವಿಶಿಷ್ಟ ಕ್ರಮದಲ್ಲಿ ಹತ್ತು ಪಾರಣೆಗಳಿರುವ ಮೂವತ್ತು ಉಪವಾಸಗಳನ್ನು 
ಮಾಡುವುದು ಎಂದು ಡಾ. ಎಲ್‌. ಬಸವರಾಜು ಅವರು ಹೇಳುತ್ತಾರೆ (ಅದೇ. ಪು 
೮೧. ಅಡಿಟಿಪ್ಪಣಿ). 

“ಆದಿಪುರಾಣ' ಕೃತಿಯಲ್ಲಿಯೂ ಹೆಣ್ಣೊಬ್ಬಳು ಸನ್ಯಾಸನವನ್ನು ಸ್ವೀಕರಿಸಿ, 
“ಗುರುಪಂಚಕಮಂ ನೆನೆಯುತ್ತೆ ಭೋಂಕನುತ್ತನ್ನ ಶರೀರೆಯಾದಳ್‌' ಎಂದು ಬರುತ್ತದೆ 
(೩-೧೬). ಈ ಹೆಣ್ಣು “ಬಹಳ ಸುಕುಮಾರಿಯು ನೊಂದವಳೂ ಆದುದರಿಂದ 
ಪಂಪನು ಕರುಣಿಯಿಂದಲೇ ಎಂಬಂತೆ "ಗುರುಪಂಚಕಂ ನೆನೆಯುತ್ತೆ ಭೋಂಕನುತ್ತನ್ನ 
ಶರೀರೆಯಾದಳು' ಎ೦ದು ನವುರಾಗಿ ನಡೆಸಿಕೊಂಡಿದ್ದಾನೆ. ಆದರೆ ಧರ್ಮನಿಷ್ಟುರರಾದ 
ಜಿನಸೇನಾಚಾರ್ಯರ ಪ್ರಕಾರ - ಆಕೆ ಆರು ತಿಂಗಳು ಜಿನಪೂಜೆಮಾಡಿ ಆಮೇಲೆ 
“ಮೂತೀ ಬೈತ್ರಕಲೋ: ಸಮ್ಯಕ್‌ ಸ್ವರಂತೀ ಗುರು ಪಂಚಕಂ, ಸಮಾಧಿನಾ ಕೃತಿ 
ಪ್ರಾಣತ್ಯಾಗಾ ಪ್ರಾಚಷ್ಟ ಸಾದಿವ:' (೬-೫೬; ೫೭) (ಬಸವರಾಜು ಎಲ್‌. (ಸಂ) 
೧೯೭೬ ಅಡಿಟಿಪ್ಪಣಿ ಪು. ೬೧). ಹೆಣ್ಣು ತಪಸ್ಸಿನ ಮೂಲಕ, ನಿರಾಹಾರದ ಮೂಲಕ 
ಆತ್ಮಹತ್ಯೆಯನ್ನು ಮಾಡಿಕೊಂಡಳು ಎನು ವುದು ಇಲ್ಲಿಯ ಧಾರ್ಮಿಕ ಆಶಯವಾಗಿದೆ. 
| ಕವಾಗಿ ಪ್ರಚಲಿತವಿರುವ ತ್ಯಾಗಪೂರ್ಣವಾದ ಆತ್ಯಹತ್ಯೆಯನ್ನು ಸಾಂಸ್ಕ್ರ ತಿಕ 
ಸಂದರ್ಭವೇ ಸೃಷ್ಟಿಸುತ್ತದೆ. ಈ ರೀತಿಯ ಆತ್ಮಹತ್ಯೆಗಳನ್ನು ನಾಲ್ಕು ವರ್ಗೀಕರಣದಲ್ಲಿ 
ಡುರೆಕ್ಟಿಮ್‌ (Durkheim) ನಿಲ್ಲಿಸುತ್ತಾನೆ: ಹಾಲ ಜನ್ನ (Ezostic 

ಪರಹಿತಾಸಕ್ತಿಗಾಗಿ (Altruistic) 

ವಿಧಿವಿರೋಧ ಮನೋಭಾವ (Aಗಂmic) 

ಅದೃಷ್ಟವಾದ ಅಥವಾ ದೈವಯುಕ್ತವಾದ (Fatalistic) 

ಪರಹಿತಾಸಕ್ತಿಗಾಗಿ ತನ್ನ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಲ್ಲಿ ವೈಯಕ್ತಿಕ ನೆಲೆಯೇ 
ಪ್ರಧಾನವಾಗಿರುತ್ತದೆ. ದೈವಯುಕ್ತವಾದದಲ್ಲಿ ಈ ನೆಲೆಯೇ ಗುಂಪಿನ ಮೂಲಕ 
ವ್ಯಕ್ತವಾಗುತ್ತದೆ. ಇದು ಗುಲಾಮರಲ್ಲಿ ಹೆಚ್ಚಿರುತ್ತದೆ. ಈ ಮೇಲಿನ ಎರಡೂ ರೀತಿಯ 
ಆತ್ಮಹತ್ಯೆಯು ಸರಳ ಸಮಾಜದಲ್ಲಿ ಕಾಣಿಸಿಕೊಳ್ಳುತ್ತದೆ. ಇಲ್ಲಿ ವ್ಯಕ್ತಿತ್ವಕ್ಕೂ ಸಾಮಾಜಿಕ 
ಸಂದರ್ಭಕ್ಕೂ ಉಂಟಾಗುವ ಬಿರುಕೇ ಕಾರಣವಾಗಿರುತ್ತದೆ (Durkheim; ೧೯೭೦. 
P. ೨೨೮) (Abercrombic; Nicholes ೧೯೭೪. P. ೪೪). ಜೈನಧರ್ಮವನ್ನು 
ಪ್ರತಿಪಾದಿಸುವ ಕಾವ್ಯಗಳಲ್ಲಿ ಸಾಮಾನ್ಯವಾಗಿ ಬಂದಿರುವ Wh ಸ್ತ್ರೀಯು 
ತಪವಾಚರಿಸಿ ಅದರ ಸಾ ಮರಣವಪುವುದು. ಇಲ್ಲಿ ಧಾರ್ಮಿಕ ಗುಲಾಮಿತನವು 
ಪ್ರಧಾನವಾಗಿರುತ್ತದೆ. ದೈವಯುಕ್ತವಾದವೇ ಇಲ್ಲಿಯ ಮುಖ್ಯ ನೆಲೆಯಾಗಿರುತ್ತದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೩88 


ಜೈನಧರ್ಮ ಹೊಸದೊಂದು ಸಾಮಾಜಿಕ ಸಂದರ್ಭದಲ್ಲಿ ಹುಟ್ಟಿರುವಾಗ, ಹೊಸದಾದ 
ಆಚರಣೆಯು ರೂಪುಗೊಂಡಿರುವುದನ್ನು ಇದು ಸೂಚಿಸುತ್ತದೆ. ಈ ಆಚರಣೆಯು 
ಗುಂಪಿನ ಮನೋಭಾವವನ್ನು ಪ್ರಕಟಿಸುತ್ತದೆ. ಈ ಧಾರ್ಮಿಕ ಆಚರಣೆಯು ಭೌತಿಕ 
ಗುಲಾಮಿತನವನ್ನು ನಿರಾಕರಿಸಿ, ಅಲೌಖಿಕ ಗುಲಾಮಿತನವನ್ನು ಪ್ರದರ್ಶಿಸುತ್ತದೆ. 
(೧) ಸಲ್ಲೇಖನ. (೨) ಲೆಂಕರು. (ಹ) ವೇಳೆವಾಳಿ. 
ವಿವರಗಳಿಗೆ ನೋಡಿ: Durkhein .E. 1970 Suicide 0 226 
Nicholas Abercrombie 1984 The dominant Ideology & Thesis P44. 


- 5. ಶೆಟ್ಟರ್‌. 


೭೨೨. ಸರ್ಪಮೇಧ 
ಪುರುಷಮೇಧ, ಸರ್ಪಮೇಧ ಮತ್ತು ಅಶ್ವಮೇಧ ಇವುಗಳಲ್ಲಿರುವ ಪುರುಷ : 
ಸರ್ಪ : ಅಶ್ವ ಈ ಸಾಂಕೇತಿಕ ಪ್ರತಿಮೆ ಸಮಾನವಿರುವುದರಿ೦ದ ಇವು ಅಪ : ರಸ 
ಪಂಥೀಯ "ಗೌತಮಾಗ್ನೀ' ಕುಂಡದಲ್ಲಿ *'ಆಪ'ದಲ್ಲಿ ನಡೆವ ಹೋಮದ ಪ್ರಕಾರಗಳೇ 
ಎಂದಲ್ಲಿ ತಪ್ಪಾಗಲಾರದಷ್ಟೇ. ಮೊದಲನೆಯದು ವಿರಾಟ್‌-ಸಿದ್ದಿಗಾಗಿ ಪರಿವ್ರಾಜಕ : 
ಜ೦ಗಮ ದೀಕ್ಷೆ ಪಡೆವಾಗಿನ “ಸತ್ರ; ಶತಪಥದ "ಪುರುಷ ಮೇಧೀ' ನಾರಾಯಣನೇ 
ಸಾಕ್ಷಿ. ಇದಕ್ಕೆ ಎರಡನೆಯದು ಸರ್ಪ-ಸತ್ರ; ಇದು ಕೇವಲ ಕಾಲ್ಪನಿಕ. ಇಂದ್ರನು ಅಹಿ 
ತಕ್ಷಕನೂ ಉಳಿಯಲೇ ಬೇಕು, ಎಂಬ ನೀತಿಬೋಧಕ ಕಟ್ಟುಕತೆ () ಇನ್ನು ಅಶ್ಚಮೇಧ 
ವಿಚಾರ : ಸಂನ್ಯಾಸ ಪಂಥೀಯ ಭೂಮಿಕೆಯಿಂದ ಮಾಡಲಾಗಿರುವ ವಿಜಗೀಷು 
ವೃತ್ತಿಯ ವಿಡಂಬನ: ಈ ಅಶ್ವಮೇಧ ಆಚಾರವಿಧಿ. ಕ್ಷತ್ರಿಯ ವೃತ್ತಿಯ ಮೂಲ ಪ್ರೇರಣೆ 
ಯಾದ ಪೌರುಷವನ್ನೇ ತುಂಡರಿಸಿ ಬಿಡುವ ಅಶ್ವಮೇಧದ ಈ ಕೃತಿಯು, ಆ 
ಯಜಮಾನನಿಗೆ ಸಾಮ್ರಾಟ್‌ ಪದವಿಯ ಅರ್ಹತೆಯನ್ನು ತರಲು ಶಕ್ಕವಿಲ್ಲ. ಆದುದರಿಂದ, 
ಈ ಅಶ್ವಮೇಧವು ಸಹ, ಇಂದ-ತಿತ ಸಂಪ್ರದಾಯದ ಆ ಮೂಲ ಸಮಯದ ವಿಕೃತಿಯೆ 
ಇರಲಿಕ್ಕೆ ಬೇಕೆಂದು ಊಹಿಸಬೇಕಾಗುತ್ತದೆ ಎ೦ದು ಶ೦ಬಾ ಅಭಿಪ್ರಾಯ. 
ವಿವರಗಳಿಗೆ ನೋಡಿ: ಶಂಬಾ ಜೋಶಿ ೧೯೯೯ ಸಂಪುಟ. ೪ ಪುಟ. ೪೬೩. 


೭೨೩. ಸರ್ವತೋಭದ್ರ 
ಅದಜೊಳಗೆ ಸುತ್ತಾಮನೆ ಸೂತ್ತಧಾರನಾಗಿಯುಂ ಕಲಜರೆ ಶಿಲ್ರಿಗಳಾ 
ಗಿಯುಂ ಸಮೆದ ಚೆಲ್ಟಿ೦ಗೆ ಸರ್ವತೋಭದ್ರಮೆನಿಸಿದ ಸರ್ವತೋಭದಂ೦ಗಳೊಳಂ ॥ 
(ಕೆ.ಎಲ್‌.ನರಸಿಂಹಶಾಸ್ತಿ ೨೦೦೯ ಆದಿಪುರಾಣ ೪) 


ಸರ್ವತೋಭದ್ರಮೆನಿಸಿದ ಎಂದರೆ ಮಂಗಳಕರವಾದುದು. ಚೌಕಾಕಾರವಾಗಿ ಕಟ್ಟಿಸಿದ 
ಮನೆ. ದೇವಸ್ಥಾನಗಳಿಗೆ ಸರ್ವತೋಭದ್ರವೆಂದು ಕರೆಯುತಾರೆ. 


“ಸರ್ವತೋಭದ್ರ ೧ ಎಪ್ಪತ್ತೈದು ಉಪವಾಸಗಳೂ ಇಪ್ಪತ್ತೈದು ಪಾರಣೆಗಳೂ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /88ಅ 


ಇರುವ ಒಂದು ವ್ರತದ ಹೆಸರು. 

೨ ಅರಮನೆಯ ಗೋಪುರ (ಭರತನ) 

೩ ಅರ್ಧ ಮಾಂಡಳಿಕರು ಮಾಡುವ ಜಿನಪೂಜೆ. 

೪ ವರ್ತುಲಾಕಾರದಲ್ಲಿ ಕಟ್ಟಿರುವ ವಿಶೇಷಾಕೃತಿಯ ಮನೆ. 

ಇಲ್ಲಿ ಶಿಲ್ಪಿಗಳ ಉಲ್ಲೇಖ ಬಂದಿರುವುದರಿಂದ ಸರ್ವ ರೀತಿಯಿಂದಲೂ 
ಭದ್ರವಾಗಿರುವ ಮನೆಯೆಂಬ ಅರ್ಥದಲ್ಲಿ ನಾಲ್ಕನೆಯದೇ ಹೌದೆನಿಸುತ್ತದೆ. ಇಲ್ಲಿ ಭದ್ರ 
ಎನ್ನುವುದು ಗಮನಾರ್ಹ. 


೭೨೪. ಸಲ್ಲೇಖನ ವ್ರತ 

ಅಂತು ಮಹಾಬಳಖಚರೇಂದಂ ಪ್ರಾಯೋಪಗಮನವಿಧಿಯಿ೦ದಮಾತ್ಮೀಯಶರೀರ 
ಭಾರಮನಿರಿಪಿ ತತ್ತಮಯದೊಳನಲ್ಲಸುಖನಿವಾಸಮೆನಿಸಿದೀಶಾನ ಕಲ್ಪದೊಳಪತಿಹತ 
ಚಂಚತ್ತಂಚರತ್ನ ಪಭಾಪ್ರಸರಪ್ರಕಟಿತ ಸಂಧ್ಯಾಭವಿಭಮಭ್ರಾಜಿ ಯಪ್ಪ ದಿವ್ಯತಳ್ಳತಳದ 
ಪೊರೆಂಯೊಳಗೆ ತೊಳತೊಳತೊಳಗಿ ಪೊರಮಡುವೆಳನೇಸರಿ ಬಳಗದ 
ಬೆಳಗನೊಳಕೊಂಡು. (ಆದಿಪುರಾಣ೦ ಪುಟ. ೩೨ (೨-೬೧ ವ) 

ಇದು ಜೈನಧರ್ಮದ ಒಂದು ವೈಶಿಷ್ಟವಾಗಿದೆ. ಶ್ರಾವಕನು ತನ್ನ ಆಯುರವಸಾನವನ್ನು 
ತಿಳಿದ ಬಳಿಕ ಗುರುಗಳ ಸನ್ನಿಧಿಯಲ್ಲಿ ಜೀವಿತಾವಧಿಯಲ್ಲಿ ಘಟಿಸಿದ ಎಲ್ಲ ಎಚಾರಗಳನ್ನು 
ಆಲೋಚಿಸಬೇಕು. ಎಲ್ಲರಲ್ಲಿಯೂ ಕ್ಷಮೆಯನ್ನು ಯಾಚಿಸಬೇಕು. ಕ್ರಮದಿ೦ದ ಆಹಾರವನ್ನು 
ತೊರೆದು, ಶುದ್ಧಾತ್ಮ ಸ್ವರೂಪವನ್ನು ಚಿಂತಿಸುತ್ತಾ, ಪಂಚಪದಗಳನ್ನು ಭಾವಿಸಿ, ದೇಹದ 
ಭಾರವನ್ನು ಇಳುಹುವುದು ಈ ಸಲ್ಲೇಖನೆಯಲ್ಲಿ ಶರೀರ ಸಲ್ಲೇಖನೆ ಮತ್ತು ಕಷಾಯ 
ಸಲ್ಲೇಖನೆಗಳೆಂದು ಎರಡು ಭೇದಗಳುಂಟು. ಉಪವಾಸ ಮೊದಲಾದುವುಗಳಿಂದ 
ಶರೀರವನ್ನು ಕೃಶ ಮಾಡುವುದು ಶರೀರ ಸಲ್ಲೇಖನೆಯಾದರೆ, ಪರಿಣಾಮದ ಉತ್ತತ್ತಿಗಳಿಗೆ 
ಕಾರಣಗಳಾದ ಸಮಸ್ತ ವಸ್ತುಗಳನ್ನು ತೊರೆಯುವುದು, ಕಷಾಯಗಳನ್ನು ಇಲ್ಲದಂತೆ 
ಮಾಡುವುದೂ ಕಷಾಯ ಸಲ್ಲೇಖನೆಯೆನಿಸುವುದು ಒಟ್ಟಿನಲ್ಲಿ ಧರ್ಮಕ್ಕಾಗಿ ಶರೀರವನ್ನು 
ಬಿಡುವುದು ಸಲ್ಲೇಖನ ವತವೆನಿಸುತ್ತದೆ. ಇದು ತಪದ ಫಲ ಈ ರೀತಿಯಲ್ಲಿ ತಪಸ್ವಿಗಳು 
ಮರಣ ಹೊಂದಿದರೆ ಅದನ್ನು ಜೈನಧರ್ಮದಲ್ಲಿ ಸಮಾಧಿ ಮರಣವೆನ್ನಲಾಗುವುದು. 

ಸಮಂತ್ರಭದ್ರಂ “ರತ್ನಕರಂಡ ಶ್ರಾವಕಾಚಾರ'ದಲ್ಲಿ ಸಲ್ಲೇಖನದ ಕುರಿತು ಹೀಗೆ 
ಹೇಳಲಾಗಿದೆ: 

ಉಪಸರ್ಗೇ ದುರ್ಭಿಕ್ಷೇ ಜರಸಿ ರುಜಾಯಾಂ ಚ ನೀಃಪ್ಪತಿಕಾರೇ । 

ಧರ್ಮಾಯ ತನುವಿಮೋಚನಮಾಹು: ಸಲ್ಲೇಖನಾಮಾರ್ಯಾ: ೧೨೨ 

ಅರ್ಥ: ಪರಿಹಾರವು ಕಂಡುಬಾರದಂಥ ನಾಶದ ಉಪಾಯವು ಕಂಡುಬಾರದಂಥ 
ಉಪಸರ್ಗವಾದ ಮೇಲೆ, ದುರ್ಭಿಕ್ಷವು ಬ೦ದ ಮೇಲೆ, ವೃದ್ಧಾವಸ್ಥೆಯು ಬಂದ ಮೇಲೆ, 
ರೋಗವಾಗಿ ಹೋದ ಮೇಲೆ, ಧರ್ಮದ ರಕ್ಷಣೆಯ ಸಲುವಾಗಿ ಯಾವ ಶರೀರದ 
ತ್ಯಾಗ ಮಾಡಲಾಗುತ್ತದೆ ಅದನ್ನು ಗಣಧರದೇವರು ಸಲ್ಲೇಖನವೆಂದು ಹೇಳುತ್ತಾರೆ. 

ಭಾವಾರ್ಥ: ದೇಹದಲ್ಲಿರುವುದು, ಮತ್ತು ದೇಹದ ರಕ್ಷಣೆ ಮಾಡುವುದಂತೂ 

ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /&೩೬೫ 


ಧರ್ಮವನ್ನು ಧಾರಣ ಮಾಡುವುದರ ಸಲುವಾಗಿ ಇದೆ; ಮನುಷ್ಯತನ, ಇಂದ್ರಿಯಗಳು 
ಮತ್ತು ಮನಸ್ಸು ಇತ್ಯಾದಿಗಳನ್ನು ಪ್ರಾಪ್ತ ಮಾಡಿಕೊಳ್ಳುವುದೆಲ್ಲವೂ ಧರ್ಮದ ಪಾಲನೆ 
ಮಾಡು ೫ ಸಾವ ಎಲ್ಲಿ ಧರ್ಮದ ನಾಶವಾಗುತ್ತಿರುವುದೇ ಕಂಡು 
ಬರುತ್ತದೆ, ಈಗ ಧರ್ಮವು ಉಳಿಯಲಾರದೆಂದು ನಿಶ್ಚಯವಾಗಿ ಹೋಗುತ್ತದೆ, ಶ್ರದ್ಧೆ- 
ಜ್ಞಾನ” -ಚಾರಿತ್ರಗಳು ನಷ್ಟವಾಗಿ ಹೋಗಬಹುದೆಂದು. ಎನಿಸುತ್ತದೆ ಅಲ್ಲಿ ಧರ್ಮದ 
ರಕ್ಷಣೆಯ ಸಲುವಾಗಿ ದೇಹದ ತ್ಯಾಗ ಮಾಡುವುದು ಅದು ಸಫೇಖನವಾಗಿದೆ. 
“ಚಾವುಂಡರಾಯ ಪುರಾಣ'ದಲ್ಲಿಯೂ ವ್ರತಾಚರಣೆ ಮಾಡುವ ಮತ್ತು ಅದರ 
ಮ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ತೀಯರು ಉಲ್ಲೇಖಗೊಂಡಿದ್ದಾರೆ (ಆದಿಪುರಾಣ, 
ಲ ಹ ತಾ ಶಿ ಶೀತಲನಾಥ ಪುರಾಣಂ. ಪು. ೧೨೫ ಇತ್ಯಾದಿ). 
ಅಡಪ ಗಮನ ಎನ್ನುವುದು ಜೈನಧರ್ಮ ಮತ್ತೊಂದು ಪ್ರಮುಖ ಪರಿಕಲ್ಪನೆ 
ಯಾಗಿದೆ. ಆದರೆ ಇದು ಕೂಡಾ ಸ್ವಯಂ ಮರಣವನ್ನು ಆಹ್ವಾನಿಸುವ ಕ್ರಮವನ್ನು 
ಸೂಚಿಸುತ್ತದೆ. 
ಪ್ರಾಯೋಪಗಮನ: ಜೈನಯತಿಗಳು ತಮ್ಮ ರೋಗಕ್ಕೆ ತಾವೂ ಚಿಕಿತ್ಸೆ ಮಾಡಿಕೊಳ್ಳದೆ, 
ಬೇರೆಯವರು ಮಾಡಲೂ ಡಡ ಧ್ಯಾನದಲ್ಲಿ ಬಜ್‌ ಅಚಲರಾಗಿದ್ದುಕೊಂಡು 
ಪ್ರಾಣತ್ಕಾಗಮಾಡುವುದು. 
ಯಾವುದರಿಂದ ಅಧಿಕ ಸಮಯದವರೆಗೆ ಒಳ್ಳೆಯ ರೀತಿಯಿಂದ ಮುನಿತನ, 
ಶ್ರಾವಕತನ ಮತ್ತು ಮಹಾವ್ರತ, ಅಣುವತಗಳನ್ನು ಪಾಲಿಸುತ್ತಿರುವುದು ಕಂಡು ಬರುತ್ತದೆ; 
ಸ್ವಾಧ್ಯಾಯ ಧ್ಯಾನ, ಶೀಲ, ತಪ, ವ್ರತ, ಉಪವಾಸ ಮೊದಲಾದುವನ್ನು ಮಾಡುತ್ತಿರುವರು; 
ಜನಪ ಸ್ಥಾಧ್ಯಾಯ, ಧರ್ಮೋಪದೇಶ, ಧರ್ಮಶ್ರವಣ, ನಾಲ್ಕು ಆರಾಧನೆಗಳ 
ಸೇವನೆಯನ್ನು ಒಳ್ಳೆಯ ರೀತಿಯಿಂದ ನಿರ್ವಿಘ್ನವಾಗಿ ಸಾಧಿಸುತ್ತಿರುವರು; ದುರ್ಭಿಕ್ಷೆ 
ಮೊದಲಾದವುಗಳ ಭಯವುಂಟಾಗಿಲ್ಲ, ಶರೀರದಲ್ಲಿ ಅಸಾಧ್ಯ ರೋಗವುಂಟಾಗಿಲ್ಲ, 
ಸ್ಮರಣಶಕ್ತಿ ಮತ್ತು ಜ್ಞಾನವನ್ನು ನಷ್ಟ ಮಾಡುವಂಥ ವೃದ್ಧಾವಸ್ಥೆಯೂ ಪ್ರಾಪವಾಗಿಲ್ಲ; 
ದಶಲಕ್ಷಣ ಧರ್ಮ ಮತ್ತು ರತ್ನತ್ರಯ ಧರ್ಮವನ್ನು ದೇಹದಿಂದ ಪಾಲಿಸುತ್ತಿದ್ದಾರೆ 
ಅಂಥವರು ಆಹಾರವನ್ನು ತ್ಕಾಗ ಮಾಡಿ ಸಮಾಧಿ ಮರಣ ಮಾಡುವುದು ಯೋಗ್ಯವಿಲ್ಲ. 
ಧರ್ಮದ ಸಾಧನೆಯಾಗುತ್ತಿದ್ದರೂ ಕೂಡ ಅವನು ಆಹಾರದ ತ್ಯಾಗ ಮಾಡಿ 
ಮರಣ ಹೊಂದುತ್ತಿದ್ದರೆ ಅವನು ಧರ್ಮದಿಂದ ಪರಾಜ್ಮುಖನಾಗಿ ತ್ಯಾಗ, ವ್ರತ, ಶೀಲ, 
ಸಂಯಮ ಮೊದಲಾದವುಗಳಿಂದ ಮೋಕ್ಷದ ಸಾಧಕನು ಉತ್ತಮ ಮನುಷ್ಯ ಪರ್ಯಾಯ 
ದಿಂದ ವಿರಕ್ತನಾಗಿ ತನಗೆ ದೀರ್ಫಾಯುಷ್ಯವಿದ್ದರೂ ಕೂಡ ಮತ್ತು ಧರ್ಮದ ಸೇವನೆ 
ಯಾಗುತ್ತಿದ್ದರೂ ಕೂಡ ಆಹಾರಾದಿಗಳ ತ್ಯಾಗ ಮಾಡುವಂಥವನು ಆತ್ಮಘಾತನಾಗುತ್ತಾನೆ. 
(ರತ್ನಕರಂಡ ಶ್ರಾವಕಾಚಾರ - ಶ್ರೀ ಎಂ. ಬಿ. ಪಾಟೀಲ, ಸೇಡಬಾಳ) 
ಏವರಗಳಿಗೆ ನೋಡಿ: Durkhein .E. 1970 Suicide ಔ 228 
Nicholas Abercrombie 1984 The dominant Ideology & Thesis P 44 


ಹಳಗನ ನಡ ಸಾ೦ಸ್ಥ ತಿಕ ಪದಕೋಶ /888 


೭೨೫. ಸವತಿ 

ಸವತಿಗೆ ಮಕ್ಕಳಾದಾಗ ಹೆಣ್ಣು ತನ್ನ ತಾಯ್ತನಕ್ಕಾಗಿ ಚಿಂತಿಸುತ್ತಾಳೆ. ಸವತಿ ಮಾತ್ಸರ್ಯದ 
ಕುರಿತು ಈ ಕೃತಿಯಲ್ಲಿಯೂ ಉಲ್ಲೇಖವು ಬರುತ್ತದೆ. ಕರ್ಣಾಟಕ ಕಾದಂಬರಿ (೩- 
೩೯) ಸವತಿ ಮಾತ್ಪರ್ಯವಿರುವುದು ಬಹುಪತ್ನಿತ್ತ ಇರುವ ಕಡೆ ಎನ್ನುವುದು ಸ್ಪಷ್ಟವಾಗಿಯೇ 
ಇದೆ. ಅರಸೊತ್ತಿಗೆಯಲ್ಲಿ ಬಹುಪತ್ನಿಯರಿರುವುದು ಸಾಮಾನು ವಿಚಾರ. ರಾಜರ 
ಕುರಿತು ವರ್ಣಿಸುವಾಗ ಬಹುಪತ್ನಿವಲ್ಲಭ ಎ೦ಬ ಬಿರುದನ್ನು ಪ್ರಾಚೀನ ಕವಿಗಳು 
ಕೊಟ್ಟಿದ್ದಾರೆ. ರಾಜನು “ಬಹುಪತ್ನೀವಲ್ಲಭ' ನಾಗುವ ಸಾಧ್ಯತೆಗಳು ಹೀಗಿವೆ. 

ರಾಜನು ಸಂಪನ್ಮೂಲದ ಅತ್ಯುಚ್ಚ ಅಧಿಕಾರಿಯಾಗಿರುವುದರಿಂದ ಮದುವೆಯ 
ಸಂಬಂಧದ ಸುಲಭ ಸಾಧ್ಯತೆ. ಯಾಕೆಂದರೆ, ಮದುವೆಗೆ ಆರ್ಥಿಕತೆಯೂ ಪ್ರಬಲವಾದ 
ಕಾರಣ ವಾಗಿರುತ್ತದೆ. 

ಮೈತ್ರಿಯ ಕಾರಣಕ್ಕಾಗಿ ಮದುವೆ. ಈ ಸ೦ದರ್ಭದಲ್ಲಿ ಹೆಣ್ಣನ್ನು ಒಂದು 
ಮಾಧ್ಯಮವಾಗಿ ಮಾಡಲಾಗುತ್ತದೆ. ಇದು ರಾಜಕೀಯ ಕಾರಣ. 

“ಸವತಿ ಮಾತ್ತರ್ಯ”ವು ಈ ನೆಲೆಯಿಂದ ಆರ್ಥಿಕ ಸಂಪನ್ಮೂಲತೆಯ ಮತ್ತೊಂದು 
ಪರಿಣಾಮವಾದ ಅಧಿಕಾರ, ರಾಜನನ್ನು (ಇಲ್ಲಿ ಗಂಡ) ಒಲಿಸಿಕೊಳ್ಳಬೇಕೆಂಬ ಬಯಕೆ: 
ಒಡೆತನ ಇತ್ಯಾದಿಗಳಿಂದ ಪ್ರೇರಿತವಾಗಿರುತ್ತದೆ. ಮೇಲು ವರ್ಗದಲ್ಲಿ ಸ್ಪಷ್ಟವಾಗಿ ಕಾಣಿಸುವ 
"ಸವತಿ ಮಾತ್ತರ್ಯ'ದ ಕಲ್ಪನೆಯು ಕೆಳವರ್ಗದಲ್ಲಿ ಇರುವುದಿಲ್ಲ. (ಇದಕ್ಕೆ ಚಾರಿತ್ರಿಕ 
ದಾಖಲೆಗಳಾಗಲೀ, ಕಾವ್ಯಗಳಲ್ಲಿ ಕುರುಹಾಗಲೀ ಅಷ್ಟಾಗಿ ಕಾಣಸಿಗುವುದಿಲ್ಲ.) ಯಾಕೆಂದರೆ 
ಅಲ್ಲಿ ಲಿಂಗಭೇದಕ್ಕೆ ಅನುಗುಣವಾಗಿ ದುಡಿಮೆಯಲ್ಲಿ ಹೆಚ್ಚಿನ ವ್ಯತ್ಯಾಸ ಇರುವುದಿಲ್ಲ. 
ಉತ್ಪಾದನೆಯ ಸರಿಸಮವಾದ ಹಂಚುವಿಕೆಯು ಸಾಮಾನ್ಯವಾಗಿ ಇರುತ್ತದೆ. 

ವಿವರಗಳಿಗೆ ನೋಡಿ: ಸಿ.ಪಿ. ಕೃಷ್ಣಕುಮಾರ್‌ ೧೯೭೬ 
ನಾಗಾರ್ಜುನನ ಕರ್ಣಾಟಕ ಕಾದಂಬರಿ ಪುಟ. ೨೦೧. 


೭೨೬. ಸಹಗಮನ 
ಕಟೆದವರ್ಗಟ್ದುದಬಳ್ಗ್ಲೊಡವರೇಬಸ್ಲೊಡಮಂತವರಿಂಬಲೆಕ್ಕೆ ತಾ 
ಮುಟೆವೊಡಮೇಬಿರಂತವರಣಂ ತಮಗಂ ಬರ್ದುಕಿಲ್ಲ ಧರ್ಮಮಂ | 
ಗಟೆಯಿಸಿಕೊಳ್ಳು ದೊಂದೆಚದುರಿಂತುಟು ಸಂಸ್ಕೃತಿಧರ್ಮಮೇಕೆ ಬಾ 
ಯಚಿವುದಿದೇಕೆ ಚಿಂತಿಸುವುದೇಕೆ ಪಲಂಬುವುದೇಕೆ ನೋವುದೊ ॥ 
(ಪಂಪ ಭಾರತ: ಅನಂತರಂಗಾಚಾರ್‌. ಎನ್‌ (ಅನು) ೧೯೭೭. ೨-೨೭) 
ಮೇಲಿನ ಪದ್ಯಭಾಗದಲ್ಲ ಉಕ್ತವಾದಂತೆ, ಸಾಯುವುದಕ್ಕಿಂತ ಜೀವಂತವಾಗಿದ್ದು 
ಕೊಂಡು ಉನ್ನತಿಯನ್ನು ಸಾಧಿಸಬಹುದು. ಬದುಕಿದ್ದುಕೊಂಡು ಧರ್ಮ ಸಂಗ್ರಹ 
ಮಾಡುವುದು ಒಳ್ಳೆಯದು ಎನ್ನುವುದು ಸಹಗಮನದ ನಿರಾಕರಣೆಯನ್ನು ಸೂಚಿಸುತ್ತದೆ. 
ಎರಡು ಜನ ಪತ್ನಿಯರಿದ್ದಾಗ ಒಬ್ಬಳ ಸಹಗಮನವನ್ನು ಆಚರಿಸುತ್ತಿದ್ದ ಪದ್ಧತಿಯು 


ಹಳಗನ್ನಡ ಸಾಂಸ್ಥ ತಿಕ ಪದಕೋಶ /8೬೩೭ 


ಇದ್ದಿರಬೇಕು. 

ಪಂಪನ "ವಿಕ್ರಮಾರ್ಜುನ ವಿಜಯ'ದಲ್ಲಿ ಬರುವ ವಿಧವೆಯರ ಪಾತ್ರಗಳು ವ್ಯಾಸ 
ಭಾರತದ ಚೌಕಟ್ಟಿನಲ್ಲಿಯೇ ಒಡ ಮೂಡಿದವುಗಳು. ವಿಧವೆಯರ ಕ್‌ೆ 
ಮಹಾಕಾವ್ಯದ ಕಾಲಕ್ಕೆ ಅಪರಿಚಿತವಾಗಿತ್ತು ಎ೦ದು ವಿದ್ವಾಂಸರು ಅಭಿಪ್ರಾಯ ಪಡುತ್ತಾರೆ. 
ಕ್ರಿಶ ಎ ಚ ಹೊತ್ತಿಗೆ ಸ ಸತಿಪದ್ಭತಿಯು ಜಾರಿಗೆ ಬಂದಿತು. ಈ 
ಕಾಲದಲ್ಲಿ ವಿಧವೆಯು ಬ್ರಹ್ಮಚರ್ಯವ್ರತವನ್ನು ಪ ಪಾಲಿಸಬೇಕು ಅಥವಾ ಸತಿ ಆಚರಣೆಯನ್ನು 
ಮಾಡಬೇಕು ಎನ್ನುವ ಪದ್ಧತಿಯು ಬಂದಿತು ಎ೦ದು ಇತಿಹಾಸಕಾರರು ಸಾಬು 
ಪಡುತ್ತಾರೆ. ಈ ಕಾರಣದಿಂದಲೇ ಮಹಾಭಾರತದಲ್ಲಿ ಸಹಗಮನವು ಕೆಲವೆಡೆಯಲ್ಲಿ 
ಮಾತ್ರವೇ ಉಕ್ತವಾಗಿದೆ. “ಪಂಪ ಭಾರತ'ದಲ್ಲಿ ಪಾಂಡುವಿನ ಇಬ್ಬರು ಪತ್ನಿಯರಲ್ಲಿ 
ಒಬ್ಬಳು ಮಾತ್ರ (ಮಾದಿ) ಸಹಗಮನ ಮಾಡುತ್ತಾಳೆ. ಕು೦ತಿಯು ಮಕ್ಕಳನ್ನು ಸಾಕುವ 
ಸಲುವಾಗಿ ನಿಲ್ಲಬೇಕಾಗುತ್ತದೆ. ಶೋಕ ಕ್ರಾಂತೆಯಾದ ಕುಂತಿಯನ್ನು ಕುರಿತು ತಾಪಸರು 
ಹೀಗೆ ಹೇಳುತ್ತಾರೆ: 

ಸತಿಸಹಗಮನ ಮತ್ತು ವಿಧವೆಯರ ಸ ಸ್ಥಾನಮಾನವು ಪರಸ್ಪರ ಸಂಬಂಧಿಯಾದ 
ಮತ್ತು ನೈತಿಕ ನೆಲೆಯಲ್ಲಿ. ಹೆಣ್ಣಿನ ಪರಿಕಲನೆಯನ್ನು ರೂಪಿಸುವ ವ್ಯವಸ್ಥೆಯಾಗಿ 
ಮೂಡಿಬಂದಿರುವುದನ್ನು ಪ್ರಾಚೀನ ಕನ್ನಡ ಸಾಹಿತ್ಯವು ಹೇಳುತ್ತವೆ. 

"ಮಾರ್ಕಂಡೇಯ ಪುರಾಣ: ವಿಷ್ಣು ಪುರಾಣ, ಮುಂತಾದವುಗಳು ಬ್ರಾಹ್ಮಣ 
ಸಂಸ್ಕ ಶ್ರಿಯ ಅತ್ಯುಚ್ಛವಾದ ಕಾಲದಲ್ಲಿ ರೂಪುಗೊಂಡವು. ಈ ಕಾಲದಲ್ಲಿ ವಿಧವೆಯರು 

ಇಹಗಮನ'ದ ಸು 1. ಗಂಡನನ್ನು ಅನುಸರಿಸಬೇಕಾಗಿ ಬಂತು. ಈ ಸಂಸ್ಥ ತಿಯ 

ಸಂಕೀರ್ಣವಾದ ಸ್ಥಿತಿಯನ್ನು ಆ ದ ಕಾವ್ಯಗಳು ಪ್ರತಿಪಾದಿಸುತ್ತವೆ. ವ್ರ ಅಲ್ಲದೆ 
ಬೃಹದ್ದರ್ಮ ಪುರಾಣ'ದಲ್ಲಿ ಪತಿಯೊಡನೆ ಚಿತೆಯನ್ನೇರುವ ಅವನ ವಿಧವೆ ಪತ್ನಿ 
ಎಂತಹ ಪಾಪ ಮಾಡಿದ್ದರೂ ಅವನ ಅತ್ಮಕ್ಕೆ ಶ್ರೇಯಸ್ಸು ಕೋರುತ್ತಾಳೆ ಎಂದಿದೆ. 
ಆದರೆ ಶಾಸ್ತ್ರಜ್ಞರು ತಾರುಣ್ಯಾವಸ್ಥೆ ಯನ್ನು ಪಡೆಯನ್ನು ಪಡೆಯದ ಪತ್ನಿಯನ್ನು 
ಗರ್ಭಿಣಿಯನ್ನು 'ಮತು ಚಿಕ್ಕ ಮಕ್ಕಳಿರುವ ತಾಯಿಯನ್ನು ಸ. ನಿಷೇಧಿಸುತ್ತಾರೆ. 
ಅಂತೆಯೇ "ಅಲ್‌ಬೆರೊನಿ' "ವಯಸ್ಸ 1] ಮಕ್ಕಳಿರುವವರು ಸಹಗಮನ 
ಮಾಡುತ್ತಿರಲಿಲ್ಲ. ಎಂದಿದ್ದಾನೆ. ಆತನೇ ಮುಂದುವರಿದು, "ವಿಧವೆಯು ನೆ೦ಟರಿಷ್ಟರ 
ಹೀನಾಯದಲ್ಲಿ ಬಾಳ್ವೆ ಮಾಡುವುದಕ್ಕಿಂತಲೂ ಜೀವಂತವಾಗಿ ಸುಟ್ಟು ಹೋಗುವುದು 
ಉತ್ತಮವೆಂದು ಭಾವಿಸಿದ್ದಳು' ಎನ್ನುತ್ತಾನೆ. ಆದರೆ ಈ ಕಾಲದಲ್ಲಿ (ಕ್ರಿಶ.೫೦೦ರ 
ಬಳಿಕ) ವಿಧವೆಯರು ಸಹಗಮನ ಮಾಡಲೇಬೇಕೆಂಬ ನಿಯಮವಿರಲಿಲ್ಲ. "ಪತಿಯಾಗುವ 
ಅಥವಾ ಬಿಡುವ ನಿರ್ಧಾರ ಸಹಗಮನ ಮಾಡಲಿದ್ದ ಮಹಿಳೆಯನ್ನು ಸಂಪೂರ್ಣವಾಗಿ 
ಅಥವಾ ಬಿಡುವ ನಿರ್ಧಾರ ಸಹಗಮನ ಮಾಡಲಿದ್ದ ಮಹಿಳೆಯನ್ನು ಸಂಪೂರ್ಣವಾಗಿ 
ಅವಲಂಬಿಸಿತ್ತು' ಎಂದು ವ್ಯಾಪಾರಿ ಸುಲೀಮಾನ್‌ (ಒಂಬತ್ತನೆಯ ಶತಮಾನ) ಹೇಳುತ್ತಾನೆ. 
ಹೀಗೆ ಬ್ರಾಹ್ಮಣ ಧರ್ಮವು ಅತ್ಯ೦ತ ಸಂಕೀರ್ಣವಾದ ಸ್ಥಿತಿಯನ್ನು ತಲುಪಿದ್ದರಿ೦ದ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೬೮ 


ಅದಕ್ಕೆ ವಿರೋಧವಾಗಿ ಹುಟ್ಟಿದ ಜೈನ ಧರ್ಮವು ಪರ್ಯಾಯ ಸಂಸ್ಕೃತಿಯ ಭಾವುಕತೆಯಲ್ಲಿ 
ಎರಮಿಸಿತು. ಇದರ ಪರಿಣಾಮವೆಂದರೆ ಕೆಳವರ್ಗದ ಜನಜೀವನದ ಆಶಯಗಳನ್ನು 
ಇದು ಹೊಂದಿದ್ದರೂ ನಿರ್ದಿಷ್ಟವಾಗಿ ಪರ್ಯಾಯ ಸಂಸ್ಕೃತಿಯನ್ನೇ ಹುಟ್ಟು ಹಾಕುವ 
ಮುಖ್ಯ ಪ್ರಯತ್ನದಲ್ಲಿ ಇದು ತೊಡಗಿತು. “ಜೈನಧರ್ಮ ಸ್ತ್ರೀಯರಿಗೆ ಮೋಕ್ಷವಿಲ್ಲೆಂದು 
ಹೇಳಿದ್ದರೂ. ಅವರು ವ್ರತಗಳನ್ನು ಮಾಡಿ ಪುರುಷ ಜನ್ಮ ಪಡೆದು ಮೋಕ್ಷ 
ಪಡೆಯಬಹುದೆಂದು ಹೇಳಿತ್ತು ಆದ್ದರಿಂದ ಸನ್ಯಾಸಿನಿಯರು, ಕಂತಿಯರು ಅಜ್ಜಿಯರು 
ಈ ಧರ್ಮದಲ್ಲಿ ಸ್ಥಾನ ಪಡೆದಿದ್ದರು. "ಆದಿ ಪುರಾಣ'ದಲ್ಲಿ ಬರುವ ವಿಧವೆಯ ಪಾತ್ರವು 
ಜೈನಧರ್ಮದ ಪ್ರತಿನಿಧಿಯಾಗಿದೆ. ಯಾಕೆಂದರೆ ಈ ಪಾತ್ರವು ಸೂಚಿಸುವ ಅಂಶಗಳು 
ವೈದಿಕ ಮತದ ದೃಷ್ಟಿಕೋನದಿಂದ ಭಿನ್ನವಾಗಿದ್ದು ಜೈನತತ್ವವನ್ನು ಪ್ರತಿಪಾದಿಸುತ್ತದೆ. 
ಇಲ್ಲಿಯ ವಿಧವೆಗೆ ಪುನರ್ವಿವಾಹದ ಉಲ್ಲೇಖವಿಲ್ಲ. ಸ್ಮೃತಿಗಳು ಹೇಳಿರುವ ಅಪುತ್ರವತಿ 
ಯಾಗಿದ್ದಲ್ಲಿ "ನಿಯೋಗ' ಆಚರಿಸಬಹುದೆನ್ನುವ ಕಲ್ಪನೆಯೂ ಪ್ರತಿಪಾದಿತವಾಗಿಲ್ಲ. 
ಆಯಸ್ಸು ಕೊನೆಯಾಗುವವರೆಗೆ ಗುರು ಪಂಚಕವನ್ನು ನೆನೆಯುತ್ತಾ ಮರಣವಪ್ಪುತ್ತಾಳೆ 
ಎಂದು ಪಂಪನು ಚಿತ್ರಿಸುತ್ತಾನೆ. 

ಇಂತಹ ಸಹಗಮನ ಪಂಪಭಾರತದ ಮಾದ್ರಿಯಲ್ಲಿ ಪೌರಾಣಿಕವಾಗಿ ಕಂಡುಬಂದರೆ, 
ಅಜಿತಪುರಾಣದ ಗು೦ಡಮಬ್ಬೆಯದು ಐತಿಹಾಸಿಕವಾಗಿದೆ. ಅನಂತನಾಥ ಪುರಾಣದಲ್ಲಿ 
ಸುನಂದೆಯ ಶವದೊಡನೆ ಚಿತೆಯೇರುವ ಚಂಡಶಾಸನನೊಂದಿಗೆ ಅವನ ರಾಣಿಯರು 
ಚಿತೆಯೇರುತ್ತಾರೆ. ಪತಿಯೊಂದಿಗೆ ಮಹಾಸತಿಯಾಗಿ ಸಾಯುವುದು ಅಷ್ಟೇ 
ಶ್ರೇಯವೆಂಬುದು ಜನರ ಮನೋಧರ್ಮವಾಗಿತ್ತು. 

ಕ್ರಿಶ. ಆರನೆಯ ಶತಮಾನದ ವೇಳೆಗೆ ರಾಜನನ್ನು "ಪ್ರತ್ಯಕ್ಷ ದೈವ'ವೆಂದು ನಂಬುವ 
ಪರಿಕಲ್ಪನೆಯು ಬೆಳೆದು ಬಂತು. ಈ ಹೊತ್ತಿನಲ್ಲಿ ರಾಜನ ಬಿರುದುಗಳು ಸಾಮಾನ್ಯವಾಗಿ 
“ರಾಜಾಧಿರಾಜ' “ರಾಜಾ ಪ್ರತ್ಯಕ್ಷದೇವತಾ' ಮುಂತಾವುಗಳಿಂದ ಕೂಡಿದ್ದವು. ಇದೇ 
ಕಾರಣಕ್ಕೆ ರೂಪುಗೊಂಡ "ಸತಿ' ಪದ್ಧತಿಯು ಹೊಸ ರಾಜಕೀಯ ವ್ಯವಸ್ಥೆಯ 
ಪರಿಣಾಮವೇ ಆಗಿತ್ತು ರಾಜಕೀಯ ವ್ಯವಸ್ಥೆಯು ನಂಬಿದ ಹೊಸ ನೈತಿಕ ಮೌಲ್ಯಗಳ 
ಪರಿಣಾಮವೆಂದರೆ - ಸತಿಪದ್ಧತಿ, “ಮೇಲು ವರ್ಗವು ನಂಬಿದ ಮೌಲ್ಯಗಳ ಆದರ್ಶಿೀಕರಣ' 
ವನ್ನು ಆ ಕಾಲದ ಜನಜೀವನದ ಕ್ರಮವನ್ನು ವಿಸ್ತರಿಸುವ ಯತ್ನವನ್ನು ರಾಜಕೀಯ 
ವ್ಯವಸ್ಥೆಯು ಮಾಡಿದುದನ್ನು ಕಾಣಬಹುದು. ಪದ್ಧತಿಗೂ ನೈತಿಕ ಮೌಲ್ಯದ ವಿಸ್ತ; ತತೆಗೂ 
ಸಂಬಂಧವಿದೆ. ಕಾರಣಗಳು ಹೀಗಿವೆ. 

ಸತಿ ಪದ್ಧತಿಯ ಮೂಲಕವೇ ಮೋಕ್ಷವು ಸಿಗುವುದೆಂಬ ನಂಬಿಕೆ ಅಂದರೆ ಇದು 
ಗಂಡನೇ ಪರದೈವೆಂಬ ನಂಬಿಕೆಯ ಬೆಳವಣಿಗೆಯಾಗಿದೆ. ಸತಿ ಪದ್ಧತಿಯೆಂದರೆ ಅತ್ಯಂತ 
ಪವಿತ್ರವಾದ ಕೆಲಸವೆನ್ನುವ ಪರಿಕಲ್ಪನೆಯನ್ನು ಈ ಕಾಲದ ಸಾಹಿತ್ಯವು ಪ್ರತಿಪಾದಿಸುತ್ತವೆ. 
ಇದರೊಂದಿಗೆ ಊಹಿಸಬಹುದಾದ ಮತ್ತೊಂದು ಕಾರಣವೆಂದರೆ - ರಾಜಕೀಯ 
ಯುದ್ಧಗಳು ಮತ್ತು ಹೆಣ್ಣಿನ ಅಪಹರಣದ ಸಾಧ್ಯತೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೩೬೯ 


* "ಏಕಪತಿತ್ವ ಮತ್ತು ಹೆಣ್ಣಿನ ಪಾತಿವ್ರತ್ಯದ ಮೇಲೆ ನಂಬಿಕೆಯು ಹೆಚ್ಚಾಗಿರುವುದು. 

* ಜಾತಿಯ ನಂಬಿಕೆಗಳು ಹೆಚ್ಚಾಗಿರುವುದು. 

* ಆಸ್ತಿಯ ಮೇಲೆ ಏಕ ಪ್ರಭುತ್ವ ರೂಪಿತವಾದುದು. 

ಬಹುಶಃ ಈ ಮೇಲಿನ ಕಾರಣಗಳಿಂದ “ಸತಿಪದ್ಧತಿ'ಯ ಆಚರಣೆಯನ್ನು ಸ್ತ್ರೀಯರು 
ಆಚರಿಸುವ ಸ್ಥಿತಿಯು ಬಂತು. ಒಂದು ವೇಳೆ “ಸತಿ'ಯಾಚರಣೆ ಮಾಡದಿದ್ದ ಸ್ತ್ರೀಯು 
(ವಿಧವೆ) ಸರಳವಾದ ಜೀವನವನ್ನು ನಡೆಸಬೇಕೆಂಬ ನಿಯಮವು ಬಂದಿರಬೇಕು. 
ಹೆಣ್ಣಿನ ಅಪಯಶಸಿನ (ಅವಲಕ್ಷಣದ) ಕಾರಣದಿ೦ದಲೇ ಗಂಡನ ಮರಣವುಂಟಾಗುತ್ತದೆ. 
ಆ ಕಾರಣದಿಂದಲೇ ಹೆಣ್ಣು (ವಿಧವೆಯು) ವ್ರತಾಚರಣೆ ಮಾಡಬೇಕೆಂಬ ನಂಬಿಕೆಯು 
ನಾಗವರ್ಮನ ಕೃತಿಯಲ್ಲಿ ಪ್ರತಿಪಾದಿತವಾಗಿದೆ. (ಅದೇ ೬-೧೯೩, ೧೯೮) ಮೇಲೆ 
ಉಲ್ಲೇಖಿಸಲಾದ ಕಾರಣಗಳಿಂದ ಈ ಮಾತು ಸ್ಪಷ್ಟವಾಗುತ್ತದೆ. ಬ್ರಾಹ್ಮಣಧರ್ಮದ 
ಅತ್ಯಂತ ವೈಭವ ಕಾಲದಲ್ಲಿ ಸೃಷ್ಟಿಯಾದ "ಕಾದ೦ಬರಿ'ಯಲ್ಲಿ ಈ ಮಾತುಗಳು ತೀರಾ 
ಸಹಜವಾಗಿ ಹೊರ ಹೊಮ್ಮಿದೆ. 

ಎಧವೆಯರ ಸಹಗಮನವು ಮಹಾಕಾವ್ಯದ ಕಾಲಕ್ಕೆ ಅಷ್ಟೊಂದು ಪ್ರಚಲಿತ 
ವಾಗಿರಲಿಲ್ಲ. ಕ್ರಿಶ. ೫ನೆಯ ಶತಮಾನದ ಅನಂತರ ಸತಿಪದ್ಧತಿಯು ಜಾರಿಗೆ ಬಂತು. 
ಈ ಕಾಲದಲ್ಲಿ ವಿಧವೆಯು ಬ್ರಹ್ಮಚರ್ಯವ್ರತವನ್ನು ಪಾಲಿಸಬೇಕು ಅಥವಾ ಸತಿಯಾಚರಣೆ 
ಮಾಡಬೇಕು ಎನ್ನುವ ಪದ್ಧತಿಯು ಜಾರಿಗೆ ಬಂತು ಎಂದು ರೊಮಿಲಾ ಥಾಪರ್‌ 
ಹೇಳುತ್ತಾರೆ. (೧೯೮೨ ಪು.೧೫೨) ಈ ಕಾರಣದಿಂದ ಮಹಾಭಾರತದಲ್ಲಿ ಕೆಲವೆಡೆ 
ಮಾತ್ರ ಸತಿಯಾಚರಣೆಯ ವಿವರ ಬರುತ್ತದೆ. ಹತ್ತನೆಯ ಶತಮಾನದ ತರುವಾಯ 
ಉಲ್ಬಣಗೊಂಡ "ಸತಿಪದ್ದತಿ'ಯು ದಕ್ಷಿಣ ಭಾರತದಲ್ಲೆಲ್ಲಾ ಪ್ರಚುರಗೊಂಡಿತು. ಪಲ್ಲವ, 
ಚೋಳ, ಪಾಂಡ್ಯ ಮೊದಲಾದ ಮನೆತನಗಳ ಶಾಸನಗಳ ಮೂಲಕ ಇವನ್ನು 
ಅರ್ಥಮಾಡಿಕೊಳ್ಳಬಹುದು. 

ಕಾಲಾನ೦ತರದಲ್ಲಿ ಹೂಣರು ಗುಪ್ತರು ವಿಶಾಲ ಸಾಮ್ರಾಜ್ಯದ ಮೇಲೆ ಎರಗಿ 
ಅದನ್ನು ಚೆಲ್ಲಾಪಿಲ್ಲಿಯಾಗಿಸಿಬಿಟ್ಟರು. ಅವರ ಜೊತೆಯಲ್ಲಿ ಗುರ್ಜರರೇ ಮೊದಲಾದ 
ಅನೇಕ ವಿದೇಶೀಯ ಸಮುದಾಯಗಳು ಭಾರತವನ್ನು ಪ್ರವೇಶಿಸಿದುವು ಹಾಗೂ ತಮ್ಮ 
ತಮ್ಮ ಸಾಮ್ರಾಜ್ಯಗಳನ್ನು ಸ್ಥಾಪಿಸಿದವು. ಅವುಗಳಿ೦ದ ಭಾರತದಲ್ಲಿ ರಾಜಪೂತರ ಅನೇಕ 
ಸಮುದಾಯಗಳು ಜಾಟರು, ಗುರ್ಜರರು ಮೊದಲಾದ ಸಮುದಾಯಗಳು - ಹುಟ್ಟ 
ಕೊಂಡುವು. ಸಮಾಜದ ಪವಿತ್ರತೆಯ ಬಗೆಗಿನ ಕಲನೆ ದಿನೇ ದಿನೇ ಹದಗೆಡಲಾರಂಭಿಸಿತು. 
ಇವುಗಳಲ್ಲಿ ಅನೇಕ ಸಮುದಾಯಗಳು ತಮ್ಮ ತಾಯ್ನಾಡುಗಳಲ್ಲಿ ತಮ್ಮ ಹೆಣ್ಣುಮಕ್ಕಳನ್ನು 
ಕೊಂದುಹಾಕುವ ಪದ್ಧತಿಯನ್ನಿರಿಸಿಕೊ೦ಡಿದ್ದಂಥವು. ಅವರು ಭಾರತಕ್ಕೆ ಬಂದ ಮೇಲೂ 
ಅನೇಕ ಅಂಶಗಳಲ್ಲಿ ತಮ್ಮ ಹಿಂದಿನ ಪದ್ಧತಿಗಳನ್ನು ಮುಂದುವರಿಸಿಕೊಂಡು ಬಂದರು. 
ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಹಗಮನ ಪದ್ಧತಿ ಒ೦ದಲ್ಲ ಒಂದು ರೂಪದಲ್ಲಿ 


a) 
ಎಂದಿನಿಂದಲೂ ನಡೆದುಕೊಂಡು ಬಂದಿತ್ತು ಎಂಬುದು ನಿಜ. ಆದರೆ, ಅದೀಗ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೭೦ 


ತುಂಬ ಪುಬಲವಾಗಿ ಪರಿಣಮಿಸಿತು; ಅಗ್ನಿ ಪ್ರವೇಶದ ರೂಪವನ್ನೇ ಪಡೆದುಕೊಂಡುಬಿಟ್ಟಿತು. 

ಸಹಗಮನ ಪದ್ಧತಿಯು ಪ್ರಾಚೀನ ಕರ್ನಾಟಕದಲ್ಲಿ ಪ್ರಚಲಿತದಲ್ಲಿದ್ದರೂ, ಕೆಲವಾರು 

ವೀರಗಲ್ಲುಗಳನ್ನು ಸತ್ತವೀರನ ಹೆಂಡತಿಯೇ ಹಾಕಿಸಿರುವ ನಿದರ್ಶನಗಳು ದೊರೆಯುತ್ತವೆ. 

ಇದರಿಂದ ಸಹಗಮನ ಪದ್ಧತಿಯು ಕಡ್ಡಾಯವಾದ ಸಂಪ್ರದಾಯವಾಗಿರಲಿಲ್ಲವೆಂದು 
ತೋರುತ್ತದೆ. 

ಏವರಗಳಿಗೆ ನೋಡಿ: ಮಹಾಸತಿ 

ಡಾ. ಆರ್‌. ಶೇಷಶಾಸ್ತ್ರಿ ೨೦೦೪ ಕರ್ನಾಟಕದ ವೀರಗಲ್ಲುಗಳು ಪುಟ. ೧೦೬ 

ಭಗವತ್‌ ಶರಣ್‌ ಉಪಾಧ್ಯಾಯ ೨೦೦೪ 

ಭಾರತೀಯ ಸಮಾಜದ ಐತಿಹಾಸಿಕ ವಿಶ್ವೇಷಣೆ ಪುಟ. ೨೦೧-೨೦೨ 

ಎಸ್‌.ಕೆ.ಡೇ. (ಸಂ) ೧೯೭೧ ಯುಗಯಾತ್ರೀ ಭಾರತೀಯ ಸಂಸ್ಕೃತಿ 

(ಮೊದಲ ಸಂಪುಟ) ಪುಟ. ೪೫೪-೪೫೫ 

Althsar.A.S. 1962 The Position of Wmenin Hindu Civilisation P128 

ಎಂ. ಎಂ. ಕಲಬುರ್ಗಿ ೧೯೮೮ ಮಾರ್ಗ-ಸಂಪುಟ. ೧ 

Barth .A. 1963 The Religion of India P 96 

ವೀರಣ್ಣ ಸಿ. ೧೯೮೬ ಪ್ರಾಚೀನ ಸಾಹಿತ್ಯ ರಾಜಸತ್ತೆಯ ವೈಭವದ ಕಾಲ ಪುಟ. ೬೭-೬೮ 


ei ಸಾಂಖ್ಯ 

ಸಾಂಖ್ಯ ಎಂಬ ಶಬ್ದದ ಅರ್ಥ ಎಣಿಸುವುದು ಎಂದು. ಇದು ಮೊದಲಿಗೆ 
ರೂಪುಗೊಂಡ ದರ್ಶನ ಎಂದು ತೋರುತ್ತದೆ. ಆರಂಭಿಕ ಸಾಂಖ್ಯ ದರ್ಶನದ ಪ್ರಕಾರ 
ಜಗತ್ತಿನ ಸೃಷ್ಟಿಗೆ ಯಾವುದೇ ಬಗೆಯ ದೈವಶಕ್ತಿಯು ಸಹ ಇರಬೇಕಾದ ಅಗತ್ಯವಿಲ್ಲ. 
ಜಗತ್ತು ಸೃಷ್ಟಿಯಾಗಿ ವಿಕಾಸಗೊಂಡುದಕ್ಕೆ ದೇವರಿಗಿ೦ತ ಪ್ರಕೃತಿಯೇ ಹೆಚ್ಚು ಕಾರಣ. 
ಇದು ವಿಚಾರವಾದಿ ಹಾಗೂ ವೈಜ್ಞಾನಿಕ ದೃಷ್ಟಿಕೋನ. ಕ್ರಿಶ. ನಾಲ್ಕನೆಯ ಶತಮಾನದ 
ವೇಳೆಗೆ ಸಾಂಖ್ಯ ದರ್ಶನ ಪದ್ಧತಿಯಲ್ಲಿ ಪ್ರಕೃತಿಯ ಜೊತೆಗೆ ಪುರುಷ ಅಥವಾ 
ಚೈತನ್ಯವೆಂಬ ಇನ್ನೊಂದು ಅಂಶವನ್ನು ಸೇರಿಸಿ ಜಗತ್ತಿನ ಸೃಷ್ಟಿಗೆ ಪ್ರಕೃತಿ ಮತ್ತು 
ಪುರುಷ ಇವೆರೆಡೂ ಕಾರಣ ಎಂದು ಹೇಳಲಾಯಿತು. ಈ ಹೊಸ ದೃಷ್ಟಿಯ ಪ್ರಕಾರ 
ಪ್ರಕೃತಿ ಹಾಗೂ ಚೈತನ್ಯ ಇವರೆಡೂ ಸಂಯುಕ್ತವಾಗಿ ಜಗತ್ತನ್ನು ಸೃಷ್ಟಿಸಿದವು. ಹೀಗೆ 
ಆರಂಭದಲ್ಲಿ ಸಾಂಖ್ಯದರ್ಶನವು ಭೌತವಾದಿಯಾಗಿದ್ದು, ಅನಂತರ ಚೈತನ್ಯವಾದದತ್ತ 
ವಾಲಿತು. ಆದರೂ ಈ ದರ್ಶನದ ಪ್ರಕಾರ ವ್ಯಕ್ತಿಯು ನಿಜವಾದ ಜ್ಞಾನರ್ಜನೆಯ 
ಮೂಲಕ ಮುಕ್ತಿಯನ್ನು ಗಳಿಸಬಹುದು. ಅವನ ಸಂಕಟಗಳಲ್ಲಾ ಆಗ ಪರಿಹಾರವಾಗುತ್ತವೆ. 
ಈ ಜ್ಞಾನವನ್ನು ಗ್ರಹಿಕೆ, ಊಹೆ ಮತ್ತು ಶ್ರವಣ (ಶಬ್ದ ಕೇಳುವುದು)ಗಳಿಂದ 
ಪಡೆಯಬಹುದು. ಇಂತಹ ವಿಧಾನವು ವೈಜ್ಞಾನಿಕ ಚೆ೦ತನದ ಹೆಗ್ಗುರುತು. 

ವಿವರಗಳಿಗೆ ನೋಡಿ: ಆರ್‌. ಎಸ್‌. ಶರ್ಮ ೨೦೦೭ ಪ್ರಾಚೀನ ಭಾರತ ಪುಟ. ೨೪೭-೨೪೮. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೭೧ 


೭೨೮. ಸಾಮಂತ 
ಸಾಮಂತ ಚೂಡಾಮಣಿಯನಣಿಯರಂ೦ ಬಂದು ಕಂಡು ಸುರೇಂದಂ 
(ಪಂಪ ಭಾರತ ೭-೯೫) 
ಸಾಮಂತರೆಂದರೆ ಹತ್ತಿರದವರು ಮತ್ತು ಪರ್ಕಾಯ ಆಡಳಿತಗಾರರು. ಆಡಳಿತದ 
ವಿಕೇಂದ್ರಿಕರಣದ ಸೂಚನೆಗಳಿವು. 
ಅಗ್ರಹಾರದ ಅರ್ಥ ಹುಡುಕಬೇಕು 
ಸಾಮಂತ ಚೂಡಾಮಣಿಯೆಂದರೆ ಸಾಮಂತರ ಸಾಲಿನಲ್ಲಿ ಚೂಡಾಮಣಿ 
ಯಾಗಿದ್ದವನು. ಅಂದರೆ ಸಾಮಂತ ಶ್ರೇಷ್ಠವೆಂದರ್ಥ. ಚೂಡಾಮಣಿಯೆಂದರೆ ತಲೆಯ 
ಆಭರಣ. ಚೂಡಾರತ್ನವೆಂದೂ ಕರೆಯುತ್ತಾರೆ. 
ವಿವರಗಳಿಗೆ ನೋಡಿ : Romila Thapar 1975 The Past and Prejudice P. 56 
ಡಾ. ವಿ. ಚಿದಾನಂದ ಮೂರ್ತಿ ೨೦೦೮ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ. 


೭೨೯. ಸಾರ್ಥಾಧಿಪತಿ 

ಬೆಲೆಬಾಳುವ ಸರಕಿನ ಬಂಡಿಗಳ ಶ್ರೇಣಿಗೆ ಒಡೆಯ. 

(ವ್ಯಾಪಾರಿಗಳ ತಂಡದ ಮುಖ್ಯಸ್ಥ. ವರ್ತಕರ ಮುಖಂಡ ಎ೦ಬ ಅರ್ಥಗಳಿವೆ.) 

ಸರಕು ಸಾಗಾಣಿಕೆ ಎನ್ನುವುದು ವ್ಯವಹಾರ ಉದ್ದಿಮೆಯಲ್ಲಿ ಪ್ರಮುಖ ಪಾತ್ರ 
ವಹಿಸಿದಾಗ ಈ ರೀತಿಯ ಪರಿಭಾಷೆಗಳು ಹುಟ್ಟಿಕೊಳ್ಳುತ್ತದೆ. 

ವರ್ತಕರಲ್ಲಿ ಬೇರೆ ಬೇರೆ ವರ್ಗೀಕರಣ ಇರುವುದನ್ನು ಇದು ಸೂಚಿಸುತ್ತದೆ. 
ವರ್ತಕರಲ್ಲಿ ಮೇಲುಜಾತಿಯ ವರ್ತಕರನ್ನು ಸಾರ್ಥಾಧಿಪತಿ ಎಂದು ಕರೆಯಲಾಗಿದೆ. 
ಮತ್ತು ವರ್ತಕರು ಬೇರೆ ಬೇರೆ ಸ್ಥಳಗಳಿಂದ ಸರಕುಗಳನ್ನು ತಂದು ಮಾರಾಟ 
ಮಾಡುವ ಸಂಗತಿಯೂ ಇದರಲ್ಲಿ ವ್ಯಕ್ತವಾಗುತ್ತದೆ. 


೭೩೦. ಸಾಲಿಗರ ಬಿರ್ದಿ 
ಹಿರಿದು ತಂತ್ರಮಂ ಮಾಡಿ ಸಾಲಿಗರ 
ಬಿರ್ದ್ದಿಯ ಪೇಲ್ತಂತೆ ನಂದನ ನಾಡಂ ಕಿಡಿಸಿ ಸಾಮಂತ ಮಹಾಸಾಮಂತರ್ಕ 
ಳ೦ ದವ್ಯದಿಂ ಭೇದಿಸಿ ತತ್ರತಿಪಕ್ಷಮಂ ಬಾರ್‌ ಟ್‌ 
(ಡಿ.ಎಲ್‌.ಎನ್‌.೨೦೦೯ ಪುಟ. ೨೩೩). 
ಸಾಲಿಗರೆ೦ದರೆ ನೇಕಾರರು ಎಂದರ್ಥ. ವಿರ್ದಿನ ಎಂದರೆ ಅತಿಥಿ, ಬಿರ್ದ್ದಿ 
ಎಂಬುದು (ವೃದ್ಧಾ) ಮುದುಕಿ ಹೆಂಗುಸು ಎಂಬ ಅರ್ಥವನ್ನು ಕೊಡುತ್ತದೆ. ಆದ್ದರಿಂದ 
ನೇಕಾರರ ವೃದ್ಧಸ್ತೀ ಎ೦ಬ ಅರ್ಥವೇ ಇಲ್ಲಿ ಬಂದಿದೆ. ವಾಸ್ತವವಾಗಿ ಬೀದಿಗಳಿಗೂ 


ಜಾತಿಗಳಿಗೂ ಇರುವ ನಂಟು ಬಹಳ ಮುಖ್ಯವಾದುದು. ಉದಾ: ಬ್ರಾಹ್ಮಣ ಬೀದಿ; 
ನೇಕಾರ ಬೀದಿ; ಇತ್ಯಾದಿ. 


ಹಳಗನ್ನಡ ಸಾಂಸು.ತಿಕ ಪದಕೋಶ /8೭೨ 
7) 


೭೩೧. ಸಾಷ್ಟಾಂಗ ಪ್ರಣತ 
ಅಂತು ವಜ್ರದಂತಚಕ್ರವರ್ತಿ ಲಬ್ದಾವಧಿಲೋಚನ೦ ತೈಲೋಕ್ಕಲೋಚನಂಗೆ 
ಸಾಷ್ಟಾಂಗಪ್ರಣತನಾಗಿ ಮಗುಟ್ಟು ಬ೦ದು.............. 
(ಕೆ.ಎಲ್‌. "ನರಸಿಂಹಶಾಸ್ತಿ ೨೦೦೯ ಆದಿಪುರಾಣ ೩-೨೯ವ ) 
ಪ್ರಣತನೆಂದರೆ ಸಾಷ್ಟಾಂಗ ಧಮಸ್ಕಾರವೆಂದು ಅರ್ಥ. ಆದುದರಿಂದ 
ತ ಗಾ ಸಾಷ್ಟಾಂಗ ನಮಸ್ಕಾರವೆನು ವುದಕ್ಕೆ ವಿಶೇಷ ಅರ್ಥವಿದೆ. ಸ- ಅಷ್ಟಾಂಗ 
ಪ್ರಣಾಮಗಳು ಸಜ ಹ ಭಾವಾರ್ಥ. ಅಷ್ಟಾಂಗವೆಂದರೆ ದೇಹದ ಎಂಟು 
ಅಂಗಗಳು. ಹಣೆ; ಎದೆ; ಎರಡುಕಾಲು; ಮೂಗು; ಎರಡೂ ಮಂಡಿ; ಎರಡು 
ಪಾದಗಳು; ಭೂಮಿಗೆ ಸರ್ಶಿಸುವಂತೆ ನಮಸ್ಕರಿಸುವ ವಿಧಿಯೇ ಸಾಷ್ಟಾಂಗ ನಮಸ್ಕಾರ. 
ಯೋಗಶಾಸ್ತ್ರ ಅಷ್ಟಾಂಗ ಯೋಗದ ವಿಚಾರ ಬರುತ್ತದೆ. 
ಇನ್ನೊಂ ೦ದು ರೀತಿಯಲ್ಲಿ - ಉರ(ಎದೆ), ಶಿರ, ಮನ, ಮಾತು, ಹಸ್ತ, ಪಾದ, 
ದೃಷ್ಟಿ ಎ ಈ ಅಷ್ಟಾಂಗಗಳ ಸಮೇತ ನಮಸ್ಕರಿಸುವುದು. 
೭೩.೨. ಸಿಂಗದಮುಪ್ಪು 
“ಸಿಂಗದ ಮುಪುಂನೆಗಲ್ರೇಗಾಂಗೇಯರಮುಪುಮಿಆಕೆವಡೆಗುಮು.................. ಘಾ 
(ಪಂಪಭಾರತ ೧೦-೧೯) 
ಇಟಿಕೆ-ಕಡಿಮೆಯಾಗು, ತಗ್ಗು, ಅವಜ್ಜೆಗೆ ಗುರಿಯಾಗು ಎಂದರ್ಥ. 
ಸಿಂಹದ ಮುಪು ಆನೆಗಳಿಗೆ ಅವಜ್ಞೆಯೇ? ಅದೇ ರೀತಿಯಲ್ಲಿ ಭೀಷ್ಮರ ಮುಪ್ಪನ್ನು 
ಅವಜ್ಞೆ ಮಾಡುವಂತಿಲ್ಲ ಎಂಬುದು ಭಾವಾರ್ಥ. ಅವಜ್ಞೆ ಅಥವಾ ಔದಾಸೀನ್ಯವು 
ಮನುಷ್ಯರಿಗೆ ಮಾಡುವ ಅವಮಾನವೂ ಹೌದು. ಸಿಂಹವನ್ನು ಮೃಗರಾಜ ಎಂದು 
ಕರೆಯುವುದಿದೆ. ಅರಣ್ಯ ನೀತಿಯ ಪ್ರಕಾರ ಸಿ೦ಹವು ಆನೆಯ ಕು೦ಭಸ್ಮಲ (ಹಣೆಯ 
ಭಾಗ.) ಹೊಡೆದು ಸಾಯಿಸುತ್ತದೆ. ಆದುದರಿಂದ ಆನೆಯಂಥ ದೊಡ್ಡ ದೇಹದ 
ಪ್ರಾಣಿಯೂ ಕೂಡಾ ಸಿಂಹಕ್ಕೆ ಹೆದರುತ್ತದೆ. ಅರಣ್ಯ ಶಾಸ್ತ್ರದ ಹಿನ್ನೆಲೆಯಿಂದ ಹೇಳುವುದಿದ್ದರೆ 
- ಶಕ್ತಿಶಾಲಿ ಬದುಕುತ್ತಾನೆ. ದುರ್ಬಲ ಸಾಯುತ್ತಾನೆ. ಇದರಲ್ಲಿ ಶಕ್ತಿ ಪ್ರಧಾನ ಹೊಡೆದು 
ತಿನ್ನುವುದು ಅರಣ್ಯನ್ಯಾಯ ಆದುದರಿಂದ ಸಿಂಹವು ಮುಪ್ಪಾದರೂ ಮೃಗರಾಜನು 
ರಾಜನೇ. ಅದರಂತೆ ಭೀಷ್ಮ - ಮುಪ್ಪಾದರೂ ಅವನು ಸಿಂಹದ ತರಹ ಬದುಕಿದ್ದಾನೆಂದು 
ಭಾವಾರ್ಥ. 
ಏವರಗಳಿಗೆ ನೋಡಿ: ಡಿ.ಎಲ್‌. ನರಸಿಂಹಾಚಾರ್‌ ೧೯೭೧ ಪಂಪ ಭಾರತ ದೀಪಿಕೆ 
ಎನ್‌. ಅನಂತರಂಗಾಚಾರ್‌ ೨೦೧೦ ಪಂಪ ಭಾರತಂ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೨೩ 


೭೩೩. ಸಿಬಿಗೆ 
ಪೆಂಡವಾಸದಗ್ಗಳದ ಸೂಳೆಯರ್ಕಳುಂ ಬೆರಸು ವೇಸರಿಗಟ್‌ಗಳುಂ 
ಪಿಡಿಗಳುಂ ಸಿಬಿಗೆಗಳುಮನೇಬ್‌........... (ವಡ್ಡಾರಾಧನೆ ಪುಟ.೧೨೪-೧೯) 
ಶಿವಿಗೆಯ ಕೆಲದೊಳ್‌ ತಾನುಂ ತುರಂಗಾರೂಢನಾಗಿ ಬರ್ಪಂದಮಂ........... 
(ಚಾವುಂಡರಾಯ ಪುರಾಣ ಪುಟ.೩೦೪) 
ಪಲ್ಲಕ್ಕಿ, ದಂಡಿಗೆ ಎಂದು ಅರ್ಥ. ಹೆಣವನ್ನು ಹೊರುವ ಸಾಧನ; ಶವವನ್ನು 
ಸ್ಮಶಾನಕ್ಕೂ, ಸಮಾಧಿಗೂ ಕೊಂಡೊಯ್ಯಲು ಚಟ್ಟವನ್ನು ನಿರ್ಮಿಸುತ್ತಾರೆ. ಚಟ್ಟವು 
ಸಾಮಾನ್ಯವಾಗಿ ಬಿದಿರಿನಿಂದ ರಚಿಸಲಾಗುತ್ತದೆ. ಚಟ್ಟವನ್ನು ಹೊರಲು ನಾಲ್ಕು ಜನರು 
ಇರುತ್ತಾರೆ. ಮೇಲಿನ ಎರಡು ಗದ್ಯಭಾಗಗಳಲ್ಲಿ ಪಲ್ಲಕ್ಕಿ ದಂಡಿಗೆ ಎಂಬ ಅರ್ಥವೇ 
ಬಂದಿದೆ. 


೭೩೪. ಸೀಮಾ ಸಂಬಂಧದ ಕಲಹ 

ಸೀಮೆಯೆಂದರೆ ಎಲ್ಲೆ, ಗಡಿ, ಮೇರೆ ಎಂದರ್ಥ. ಇದು ಎಲ್ಲೆಯ ಗುರುತು 
ಕೂಡಾ ಹೌದು. ಊರಿನ ಮೇರೆಯನ್ನು ಸೀಮಾರೇಖೆಯು ಗುರುತಿಸುತ್ತದೆ. 
ಸೀಮಾರೇಖೆಯನ್ನು ದಾಟಿದಾಗ ಎರಡು ಸೀಮೆಯವರಿಗೆ ಜಗಳವಾಗುವುದು ಸಹಜ. 

ನಾವು ಗಡಿಕಲ್ಲುಗಳು ಎ೦ಬ ಶಾಸನ ಪ್ರಭೇದ ಒಂದರ ಶೀರ್ಷಿಕೆಯಡಿಯಲ್ಲಿ 
ನೋಡುವಂತೆ, ಒಂದು ಗ್ರಾಮಕ್ಕೂ ಮತ್ತೊಂದು ಗ್ರಾಮಕ್ಕೂ ಗ್ರಾಮಗಳ ಎಲ್ಲೆಗಳ 
ಬಗ್ಗೆ ಆಗಾಗ ಜಗಳಗಳು ಆಗುತ್ತಿದ್ದವು. ಇವು ಕೆಲವೊಮ್ಮೆ ಪ್ರಾಣ ಹಾನಿಯಾಗದೆ 
ತೀರ್ಮಾನವಾಗುತ್ತಿದ್ದುದು ಉಂಟು. ಕೆಲವೊಮ್ಮೆ ಉದ್ದೇಗದಿಂದ ಕೈ ಕೈ ಮಿಲಾಯಿಸಿ 
ಪ್ರಾಣ ಹತ್ಯೆಗೆ ಆಸ್ಪದ ನೀಡಿದ ನಿದರ್ಶಗನಳೂ ಉಂಟು. ಇಂಥ ಹೋರಾಟದಲ್ಲಿ 
ಮಡಿದವರಿಗೆ ಸ್ಮಾರಕಗಳನ್ನು ಆಯಾ ಗ್ರಾಮದವರು ಹಾಕಿಸುತ್ತಿದ್ದರು. ಈ ದೃಷ್ಟಿಯಿ೦ದ 
ಚಿಕ್ಕಮಗಳೂರು ತಾಲ್ಲೂಕಿನ ಒಂದು ಶಾಸನ ಗಮನಾರ್ಹವಾಗಿದೆ. “ಉಪ್ಪರವಳ್ಳಿ' 
ಎ೦ಬ ಗ್ರಾಮದವರಿಗೂ ಮತ್ತು ಆ ಗ್ರಾಮದ ಪಕ್ಕದ ಗ್ರಾಮದವರಿಗೂ ಸೀಮಾ 
ಸಂಬಂಧದಲ್ಲಿ ವ್ಯಾಜ್ಯ ನಡೆಯುತ್ತದೆ. ನಡೆದ ಈ ಜಗಳದಲ್ಲಿ ಎರಡೂ ಕಡೆಯವರಲ್ಲಿ 
ಕೆಲವರು ಸಾಯುತ್ತಾರೆ. ನಡೆಯುತ್ತಿರುವ ಈ ಅನ್ಯಾಯವನ್ನು ಕಂಡು ಬೇರೆಯ 
ಊರಿನ ಹಿರಿಯರು ನಡುವೆ ಪ್ರವೇಶ ಮಾಡಿ ವೃಥಾ ಸಾವುನೋವು ಸಲ್ಲದು ಎಂದು 
ಇಬ್ಬರಿಗೂ ಬುದ್ಧಿವಾದ ಹೇಳಿ ಹಿ೦ದಿನ ದಾಖಲೆಗಳನ್ನು ಪರಿಶೀಲಿಸಿ ಮೇರೆಗಳನ್ನು 
ನಿಗದಿ ಮಾಡಿ ಜಗಳದಲ್ಲಿ ವ್ಯಕ್ತಿಗಳ ಮನೆಯವರಿಗೆ ಪರಿಹಾರ ದೊರಕಿಸಿ ಕೊಡುತ್ತಾರೆ. 

ಕ್ರಿಶ ೧೪೦೨ರ ಒಂದು ವೀರಗಲ್ಲು ಎರಡು ಊರುಗಳವರಿಗೆ ನಡೆದ ಜಗಳವನ್ನು 
ತಿಳಿಸುತ್ತದೆ. ಮಲ್ಲಿಸೆಟ್ಟ ಎ೦ಬುವನನ್ನು ಲಾಯದಕೇರಿ ಎಂಬ ಗ್ರಾಮದ ಮಲ್ಲಿಶೆಟ್ಟಿ 
ಎಂಬುವವನು ಕೊಲ್ಲುತ್ತಾನೆ. ತನ್ನ ಅಣ್ಣನನ್ನು ಕೊಂದ ಲಾಯದಕೇರಿಯ ಮಲ್ಲಿಸೆಟ್ಟಿಯನ್ನು 
ಕೊಂದು ಮುಯ್ಯಿ ತೀರಿಸಿಕೊಳ್ಳಲು ಮಲ್ಲಿಸೆಟ್ಟಯ ತಮ್ಮ ಬೋವನು ತನ್ನೂರಿನವರನ್ನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೯೩೭೪ 


ಜೊತೆ ಮಾಡಿಕೊ೦ಡು ಲಾಯದಕೇರಿಗೆ ಹೋಗಿ ಜಗಳ ಮಾಡುತ್ತಾನೆ. ಬೋವನು 
ತನಗೆ ಎದುರಾದ ಲಾಯದ ಕೇರಿಯ ಮಲ್ಲಿಸೆಟ್ಟಿಯ ಮಗ ಸಾವಂಣ ಎಂಬುವವನ್ನು 
ಕೊ೦ದು ಹೋರಾಟದಲ್ಲಿ ತಾನೂ ಸಾಯುತ್ತಾನೆ. 
ಮೇಲೆ ಗಮನಿಸಿದ ಎಲ್ಲಾ ವಿಧವಾದ ವೀರಸ್ಮಾರಕಗಳಲ್ಲಿಯೂ ಅಂದರೆ, 
ವೀರನೊಡನೆ ಅವನ ಹೆಂಡತಿ ಸಹಗಮನ ಮಾಡಿದ್ದರೆ ಅವರ, ಅವಳ ಪ್ರಸ್ತಾಪ 
ಬರುತ್ತದೆಯಾದರೂ ಇಲ್ಲಿ ಮುಖ್ಯವಾಗಿ ವೀರನಿಗೆ ಪ್ರಾಶಸ್ತ ದೊರೆತಿರುತ್ತದೆ ಎಂಬುದರಲ್ಲಿ 
ಸಂದೇಹವಿಲ್ಲ. (ಆರ್‌. ಶೇಷಶಾಸ್ತೀ) 
ಗಡಿಗಾಗಿ ವ್ಯಾಜ್ಯದಲ್ಲಿ ಮರಣ ಹೊಂದಿದವರು ಕೂಡಾ ವೀರರೆಂದೇ ಪರಿಗಣಿಸಲ್ಪಟ್ಟಿ 
ದ್ದರು. ಮುಯ್ಯಿ ಮುಯ್ಯಿ ಎನ್ನುವ ತತ್ವ ಊರಿನ ಬಗೆಗಿನ ಅಭಿಮಾನವು ಇದರಲ್ಲಿ 
ವ್ಯಕ್ತವಾಗುತ್ತದೆ. ಇಲ್ಲಿ ಸೀಮಾ ರೇಖೆಯೆನ್ನುವುದು ಮುಖ್ಯ ಒಂದು ಊರಿಗೂ 
ಮತ್ತೊಂದು ಊರಿಗೂ ಕಲ್ಪಿತ ರೇಖೆಗಳಿರುತ್ತವೆ. ಹಿಡುವಳಿ ಜಮೀನಿಗೂ ಕೂಡಾ 
ಬಾಂದಿನ ಕಲ್ಲು ಮುಖ್ಯವಾಗಿದೆ. ದೇಶಾಭಿಮಾನ; ನಾಡಿನ ಅಭಿಮಾನ; ಊರಿನ 
ಅಭಿಮಾನ, ಕುಟು೦ಬದ ಅಭಿಮಾನವೆಂದು ಬೇರೆ ಬೇರೆ ರೀತಿಯ ಅಭಿಮಾನಗಳಿರುತ್ತವೆ. 
ವಿವರಗಳಿಗೆ ನೋಡಿ: ಆರ್‌. ಶೇಷಶಾಸ್ತ್ರೀ ೨೦೦೫ ಶಾಸನ ಪರಿಚಯ ಪುಟ. ೨೮-೨೯. 


ಟ್ಹಮನೊಡಂಬಡೆಯೆಂದು ಪಂಪ ಭಾರತದಲ್ಲಿ ಬರುತ್ತದೆ. 
(ಪಂಪ ಭಾರತ ೧-೧) 
ಪುಷ್ಪಪಟ್ಟವೆಂಬುದು ಶಿಲ್ಪಶಾಸ್ತ್ರ ಸಂಬಂಧಿಸಿದ್ದು, ರಾಜರೂ ದೇವತೆಗಳು ಧರಿಸುವ 
ಶಿರೋಭರಣದಲ್ಲಿ "ಜಟಾ' ಚೂಡ, ಮಕುಟ, ಪಟ್ಟವೆಂಬ ಹನ್ನೆರಡು ವಿಧಾನಗಳಿವೆ. 
ಅರಿಕೇಸರಿಯು ಸಾಮಾನ್ಯ ರಾಜನಲ್ಲದುದರಿಂದ ಸುಷುಷ್ಟ ವಟ್ಟ ಧರಿಸಿದ್ದಾನೆ. ಇವುಗಳಲ್ಲಿ 
ಪಟ್ಟವೆಂಬುದು ಪತ್ರಪಟ್ಟ, ರತ್ನಪಟ್ಟ, ಪುಷ್ಪವೃಷ್ಟಿ ಎಂದು ಮೂರು ವಿಧ. ಇಲ್ಲಿಯ 
ಪುಷ್ಪವೃಷ್ಟಿಯೆ೦ಬ ಪಾಠವನ್ನು ಪುಷ್ಪಪಟ್ಟ ಎಂದು ತಿಳಿದುಕೊಳ್ಳಬೇಕು. 
ಇಲ್ಲಿಯ "ಸುಪುಷ್ಟ ವೃಷ್ಟಿ' (ಸುಪುಷ್ಪಗಳಮಳೆ) ಎಂಬುದಕ್ಕೆ "ಸುಪುಷ್ನದೃಷ್ಟಿ' 
(ಚೆನ್ನಾಗಿ ಬಲಿತ ಕಣ್ಣು) ಎ೦ಬ ಭಿನ್ನಪಾಠವಿದೆ. ಆದರೆ ನಾರಾಯಣ ಮತ್ತು ಅರಿಕೇಸರಿ 
ಇಬ್ಬಬರಿಗೂ ಸುಪುಷ್ಪವೃಷ್ಟಿಯಾಯಿತೆಂದಾಗಲೀ, ಸುಪುಷ್ಟ ದೃಷ್ಟಿಗಳಿವೆ ಎಂದಾಗಲೀ 
ಹೇಳಿದರೆ ನಾರಾಯಣನಿಗಿಂತ ಅರಿಕೇಸರಿ "ಉದಾತ್ತ'ನೆಂದು ಹೇಳಿದ ಹಾಗಾಗುವುದಿಲ್ಲ. 
ಈ ಎರಡೂ ಪಾಠಗಳು ಅಪ್ರಯೋಜಕವೆಂದು ಹೇಳುತ್ತ ಡಾ. ಡಿ. ಎಲ್‌. ನರಸಿಂಹಾಚಾರ್‌ 
ಅವರು ಇನ್ನೆರಡು ಪಾಠಗಳನ್ನು ಊಹಿಸುತ್ತಾರೆ. ಅವು ಸುಪುಷ್ಟ ಪಟ್ಟ ಮತ್ತು ಸುಪುಷ್ಪದೃಷ್ಟಿ 
ಇವುಗಳಲ್ಲಿ ಮೊದಲನೆಯದರ ವಿವರಣೆ ಹೀಗಿದೆ. “ ರಾಜರೂ ದೇವತೆಗಳೂ 
ಧರಿಸಬಹುದಾದ ಶಿರೋ ವೇಷ್ಟನಗಳಲ್ಲಿ ಜಟಾ, ಮಾಳಿ, ಕಿರೀಟ, ಕರಂಡ ಶಿರಸ್ತಕ, 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೭೫ 


ಕುಂಡಲ (ಕುಂತಲ?) ಕೇಶಬ೦ಧ, ಧಮ್ಮಿಲ್ಲ. ಅಲಕ, ಚೂಡ, ಮಕುಟ ಮತ್ತು ಪಟ್ಟ- 

ಎಂಬ ೧೨ ವಿಧಾನಗಳಿವೆ. ಕೊನೆಯದಾದ “ಪಟ್ಟ' ಎಂಬುದರಲ್ಲಿ ಪತ್ರಪಟ್ಟ, ರತ್ನಪಟ್ಟ 

ಪುಷ್ಪಪಟ್ಟ ಎಂಬ ೩ ಬಗೆಗಳಿವೆ. ಇಲ್ಲಿ ಬರುವ ಪುಷ್ಪಪಟ್ಟ ಎಂಬುದು ತಲೆಗೆ 
ಹಾಕಿಕೊಳ್ಳುವ ಒಂದು ತೆರನಾದ ಕಿರೀಟವೆಂದು ಹೇಳಬಹುದು. 

ವಿವರಗಳಿಗೆ ನೋಡಿ: ಪಂಪ ಭಾರತ ಗದ್ಯಾನುವಾದ 

ಡಾ. ಎಂ. ಎಂ. ಕಲಬುರ್ಗಿ ೧೯೮೮ ಮಾರ್ಗ ೧ ಮತ್ತು ಮಾರ್ಗ ೨ ಪುಟ. ೭೧-೭೨. 


ಮುಳಿಯ ತಿಮ್ಮಪ್ಪಯ್ಯ - ನಾಡೋಜ ಪಂಪ. 


೭೩೬. ಸೂತಕ 

ಅಂತುಕಂಡು ಮನ೦ಗೊಂಡೆತ್ತಿಕೊ೦ಡು ಮೆನೆಗೆ 

ತಂದು ರಾಧೆಯೆಂಬ ತನ್ನ ನೆಲ್ಲಳ ಸೋಂಕಿಲೊಳ್‌ 

ಕೂಸನಿಟ್ಟೊಡಾಕೆ ರಾಗಿಸಿ ಸುತನ ಸೂತಕಮಂಕೊಂಡಾಡೆ 

(ಪಂಪ ಭಾರತ ೧-೯೬ ವ) 

ಜನನವನ್ನು ಸೂತಕವೆಂದು ಪಂಪ ಭಾರತದಲ್ಲಿ ಹೇಳಲಾಗಿದೆ. ಇಲ್ಲಿ ರಾಧೆಯ 
ತಮಗೆ ಮಗನು ಹುಟ್ಟಿದ ಸೂತಕ (ಮೈಲಿಗೆ)ವನ್ನಾಚರಿಸಿದಳೆಂಬ ವರ್ಣನೆ ಬಂದಿದೆ. 

ಪೆಣನ೦ ಮುಟ್ಟಲು೦ ಬಾರದು. ಕರ್ಬಿನ ತೋಟಮಂ ಪುಗಲುಂ ಬಾರದು 

(ಪಂಚತಂತ್ರ ೧-೭೦ ವಚನ) 

ಹೆಣವನ್ನು ಮುಟ್ಟಬಾರದು. ಕಬ್ಬಿನ ತೋಟವನ್ನು ಪ್ರವೇಶಿಸಲಾಗದು ಎಂಬುದು 
ನಾಣ್ನುಡಿ. ಹೆಣವನ್ನು ಮುಟ್ಟದರೆ ಮತ್ತೆ ಸ್ನಾನ ಮಾಡಿ ಮನೆಯೊಳಗೆ ಪ್ರವೇಶಿಸಬೇಕು. 
ಹೆಣವನ್ನು ಮುಟ್ಟುವುದೆ೦ದರೆ ಅದು ಅಪವಿತ್ರವಾದ ಕೆಲಸ. ಹಾಗೆಯೇ ಕಬ್ಬಿನ ಗದ್ದೆಯನ್ನು 
ಪ್ರವೇಶಿಸಬಾರದು. ಅದರಿ೦ದ ಹೊರಗೆ ಬರುವುದು ಕಷ್ಟ 

ರಜಸ್ವಲೆಯಾದ ಸ್ತ್ರೀಯನ್ನು ಮುಟ್ಟಬಾರದು ಎನ್ನುವ ನಂಬಿಕೆಯು “ಪಂಪಭಾರತ'ದಲ್ಲಿ 
ಬಂದಿದೆ. (೭-೪) ರಜಸ್ಪಲೆಯಾದ ಸ್ತ್ರೀಯನ್ನು ಮುಟ್ಟಬಾರದು ಎನ್ನುವ ನಂಬಿಕೆಯು 
ಅನೇಕ ಜನಾಂಗಗಳಲ್ಲಿಯೂ ಇದೆ. ಅನೇಕ ಜನಾಂಗಗಳಲ್ಲಿ ಖತುಮತಿಯಾದ 
ಸ್ತ್ರೀಯರನ್ನು ಪ್ರತ್ಯೇಕವಾದ ಜಾಗದಲ್ಲಿ ನಿಗದಿಗೊಳಿಸುತ್ತಾರೆ. ಕಾಡುಗೊಲ್ಲರಲ್ಲಿ ಈ 
ರೀತಿಯ ಸಂಪ್ರದಾಯವಿದೆ. (ಶಂಕರನಾರಾಯಣ. ತೀ.ನಂ. ೧೯೮೨. ಪು ೧೫೦) 
ಮಾನವಶಾಸ್ತ್ರಜ್ಞರು ಈ ಕುರಿತು ಹೀಗೆ ಹೇಳುತ್ತಾರೆ. ಕನ್ಯೆಯು ಖುತುಮತಿಯಾದ 
ಕಾಲದಲ್ಲಿ ಆಕೆಯನ್ನು ಪ್ರತ್ಯೇಕವಾದ ಸ್ಥಳದಲ್ಲಿ ಇರಿಸಿರುತ್ತಾರೆ. ಆಕೆಯು ಪುರುಷರ 
ಮುಖ ನೋಡಕೂಡದು. ಹಾಗೆಯೇ ಪುರುಷರೂ ಸಹ ಅವಳ ಮುಖವನ್ನು ನೋಡ 
ಬಾರದು ಎ೦ಬ ನಿಷೇಧವಿದೆ. (ನ೦ಜಮ್ಮಣ್ಣಿ ಎಂ ೧೯೭೧ ಪು.೧೫೩) ಮತು ಇದಕ್ಕೆ 
ಮುಟ್ಟಿನ ಬಗೆಗೆ ಇಟ್ಟುಕೊಂಡಿರುವ ಭೀತಿಯೇ ಕಾರಣ (ಅದೇ. ಪು. ೨೦೩) 

ಹಾಗೆಯೇ ಶವವನ್ನು ಬೂದಿ ಮಾಡಿದ ವಿಷಯವು ಕೂಡಾ ಪ್ರಾಚೀನ ಕನ್ನಡ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೭8 


ಸಾಹಿತ್ಯದಲ್ಲಿ ಬರುತ್ತದೆ. ಸಾವು ಎಂಬುದು ಸೂತಕವೂ ಹೌದು. 

ಉತ್ತರಕ್ರಿಯೆಯ ಆಚರಣೆಗಳಲ್ಲಿ ಪ್ರದೇಶ, ಜಾತಿ, ಜನಾ೦ಗಗಳಲ್ಲಿ ವ್ಯತ್ಯಾಸವಿದೆ. 
ಇದು ಸಹಜ ಆಚರಣೆ ಸತ್ತ ವ್ಯಕ್ತಿಯನ್ನು ಸುಡುವುದು; ಏಳುದಿನದ ಸೂತಕ; ಅನ೦ತರ 
ಉತ್ತರ ಕ್ರಿಯೆ ಹಾಗೂ ಗುರಿಕಾರ ಸತ್ತವರ ಜೀವನವನ್ನು ಹಿರಿಯರು ಸೇರಿಸಿಕೊಳ್ಳುವಂತೆ 
ಪ್ರಾರ್ಥಿಸುವುದು ಗಮನಾರ್ಹ ಅಂಶವಾಗಿದೆ. ಆದರೆ “ಇವರಲ್ಲಿ ಸತ್ತರೆ ಹೂಳುವೆಯೂ 
ಸುಡುವ ಎರಡೂ ಕ್ರಮಗಳಿವೆ. ಸತ್ತ ಏಳನೇ ದಿನ ಹೂಳಿಟ್ಟ ಸ್ಥಳದಲ್ಲಿ ಸಣ್ಣ ಚಪ್ಪರ 
ಕಟ್ಟಿ ಅದರ ಮೇಲೆ ಮಡಿವಸ್ತ ಸವನ್ನು ಅಗಸನಿಂದ ಹಾಕಿಸುವರು ಮತ್ತು “ತೆಂಗಿನ 
ಕಾಯಿ ಒಡೆದು ಒಂದು ಗಡಿಗೆಯಲ್ಲಿ ಎಣ್ಣೆ ಹೊಯ್ದು ಚಪ್ಪರದ ಮೂಲೆಯಲ್ಲಿ ದೀಪ 
ಇಡುವುದು. ಅನ೦ತರ ಅಕ್ಕಿಕಾಳನು ಚಪ್ಪರಕ್ಕೆ ಬಿಸಾಡುವರು' ಸತ್ತವರು ಲೋಕವನ್ನು 
ಸೇರುತ್ತಾರೆಂಬ ತಿಳುವಳಿಕೆಯು 2 ಜು ಗಮನಾರ್ಹ. 

ಜೈನಕಾವ್ಯಗಳಲ್ಲಿ ಎರಡು ರೀತಿಯ ಸಾವಿನ ಪರಿಕಲ್ಪನೆಗಳಿರುತ್ತವೆ. ಯುದ್ಧ 
ಮುಂತಾದವುಗಳಿಂದ ಬರುವ ಸಾವು, ಇದಕ್ಕೆ ನಡೆಯುವ ಶವ ಸಂಸ್ಕಾರ ಪ್ರಕ್ರಿಯೆಗಳು. 
ಉದಾ: ಪಂಪಭಾರತ, ರನ್ನನಗದಾಯುದ್ಧ, ಇನ್ನೊಂದು ಸಾವನ್ನು ಆಹ್ವಾನಿಸುವ 
ಕ್ರಿಯೆ, ಅದು ಸಲ್ಲೇಖನ ವ್ರತದಿಂದ ಬರುತ್ತದೆ. ಇದನ್ನು ಸಮಾಧಿ ಮರಣವೆಂದೂ 
ಕರೆಯುತ್ತಾರೆ. 

ಸ್ತ್ರೀಯರು ಮುಟ್ಟಾದಾಗ ಯಾರಿಂದಲೂ ಮುಟ್ಟಿಸಿಕೊಳ್ಳಬಾರದು ಎನ್ನುವ ಆಚಾರ 
ವಿಚಾರವು ಸರ್ವೆ ಸಾಮಾನ್ಯ ಸ್ತ್ರೀಯರ ಮುಟ್ಟಿನ ಬಗ್ಗೆ ಇರುವ ಚ ಒಂದು 
ಕಾರಣವಿರಬಹುದು. ಮತ್ತು ಕೌವು ಜನಾಂಗಗಳಲ್ಲಿ "ಸ್ತ್ರೀಯರು ಮುಟ್ಟಾಗುವುದು 
ಶಾಪವೆಂಬಂಥ ನಂಬಿಕೆಯೂ ಇರುತ್ತದೆ. “ಕೇರಿಯ ಬಳ ಕಟ್ಟಿದ ಚಿಕ್ಕದೊಂದು 
ಗುಡಿಸಲಿನಲ್ಲಿ ಆಕೆ ಕುಳಿತು, ಬೀಳಲಿನ ಬುಟ್ಟಿ ಹೆಣೆಯುತ್ತಿದ್ದಳು. ಜಿ ಮುಟ್ಟಿನ 
ಮನೆ, ಕುಡಿಯರಲ್ಲಿ ಸ್ತ್ರೀಯರು ಹೊರಗಾದಾಗ ಆ ಮನೆಯಲ್ಲಿ ದಿನ ಕಳೆಯುವುದು 
ವಾಡಿಕೆ' ಮುಟು ಅಸ್ಪಶ್ಯ ಶ್ರತೆಯ ಪರಿಕಲ್ಪನೆಯನ್ನು ಹಾಗೂ ರೂಢಿಗತ ಸಂಪ್ರದಾಯವನ್ನು 
ರೂಪಿಸಿಕೊಂಡಿದೆಯನು ವುದಕ್ಕೆ ಇದು 0 ಮಡಿ-ಮೈಲಿಗೆಯೆನ್ನುವುದು 
ಒಂದು ಜೀವನ ದೃಷ್ಟಿಮಾತ್ರ. ಮೈಲಿಗೆಯೆಂದರೆ "ಹೂರಗೆ" ಸ ಹಾಗೂ 
ಮೈಲಿಗೆಗೆ ದ. ಕ. ಜಿಲ್ಲೆಯಲ್ಲಿ "ಹೊರಗೆ' ಎಂಬ ಮಾತು ಹೆಚ್ಚು ಪ್ರಚಲಿತ. 

ವಿವರಗಳಿಗೆ ನೋಡಿ: ಪಂಪ ಭಾರತ ಗದ್ಯಾನುವಾದ. 


೭೩೭. ಸೂತಾವತಾರ 
ಅನಿಮೇಷಾದ್ಯವತಾರಂ 
ತನಗಾಗೆ ದಶವತಾರಮನಿತಜ್‌ೌಳಿರದ | 
ರ್ಜುನನ ರಥಮೆಸಗಿ ಪನ್ನೊಂ 
ದನೆಯದು ಸತಾರ ಹರಿಗಾಯ್ತೇ ॥ 
(ಸಾಹಸ ಸಭೀಮವಿಜಯಂ ೩-೪೪) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೭೭ 


ಕೃಷ್ಣನ ಕುರಿತು ಕೌರವನು “ಸಾಹಸಭೀಮವಿಜಯ'ದಲ್ಲಿ ಹೇಳುವ ಮಾತಿದು. 
ಸೂತ ಎಂದರೆ ಅಂಬಿಗ ಎ೦ಬ ಅರ್ಥವೂ ಇದೆ. ಕರ್ಣನನ್ನು ಸೂತಪುತ್ರ (ಅಂಬಿಗನ 
ಮಗ) ಎಂದು ಕರೆಯುತ್ತಾರೆ ಸೂತನೆಂದರೆ ರಥನಡೆಸುವವನು ಎ೦ದರ್ಥವಿದೆ. ಇಲ್ಲಿ 
ಎರಡನೆಯ ಅರ್ಥವು ಅನ್ವಯವಾಗಿದೆ. ಮತ್ತ, ಕೂರ್ಮ, ವರಾಹ, ನಾರಸಿಂಹ, 
ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿಯೆಂಬ ಹತ್ತು ಅವತಾರಗಳನ್ನು 
ಎತ್ತಿದ ಕೃಷ್ಣ ಈಗ ಅರ್ಜುನನ ಸಾರಥಿಯಾಗಿ ಹನ್ನೊಂದನೆಯ ಅವತಾರವನ್ನೆತ್ತಿದನೇ 
ಎಂದು ಕೌರವ ಹೇಳುತ್ತಾನೆ. ಇಲ್ಲಿರುವ ವ್ಯಂಗ್ಯ ಗಮನಾರ್ಹ. 


೭೩೮. ಸೂದಕರ್ಮಿ 
ಸಕಲಜನನಿಂದ್ರೋಲೋಕೋ 
ತ್ಲುಕನಯ್‌ ನೀಂ ಸಕಲ ಭಾಉವನ ದೂಷಕನಯ್‌ 
ತ್ವಕನಲ್ಲಿ ವಲಲನಯ್‌ ಸೂ | 
ದ ಕರ್ಮಿ ನಿನಗಿಂತು ಗಂಡಗರ್ವಮುಮಾಯ್ತೇ 
(ಸಾಹಸ ಭೀಮ ವಿಜಯ ೭-೩೭) 
ನೀನು ಸಕಲ ಜನರ ನಿಂದೆಗೆ ಪಾತ್ರನಾಗುವಂತೆ ವರ್ತಿಸಿದವನು. ಮೂರು 
ಲೋಕದಲ್ಲಿಯೂ (ಭೂಮಿ ಸ್ವರ್ಗ; ಪಾತಾಳ) ಅಯೋಗ್ಯನಾದವನು ವಿರಾಟರಾಜನ 
ಆಶ್ರಯದಲ್ಲಿ ವಲಲನೆಂದು ಅಡುಗೆ ಭಟ್ಟನಾಗಿದ್ದ ನಿನಗೆ ಈಗ ಬಂಟನೆಂಬ ಗರ್ವವು 
ಬಂದಿತೆ? ಎಂದು ಸುಯೋಧನನು ಭೀಮನನ್ನು ಮೂದಲಿಸುತ್ತಾನೆ. ಸೂದಕರ್ಮಿಯನ್ನು 
ಬಾಣಸಿಗ ಎ೦ದು ಕರೆಯುತ್ತಾರೆ. 
ಅಡುಗೆಯ ಭಟ್ಟನಾಗುವುದು ಹೇಯಕರವೆಂಬ ಭಾವನೆಯು ಇಲ್ಲಿ ವ್ಯಕ್ತವಾಗಿದೆ. 
ನೀತಿಶಾಸ್ತ್ರದ ಪ್ರಕಾರ ಬ್ರಾಹ್ಮಣನು ದರ್ಭೆಯನ್ನು ಹಿಡಿಯಬೇಕು. ಹೊರತು ಅಡುಗೆಯ 
ಸೌಟನ್ನು ಅಲ್ಲ. ಬ್ರಾಹ್ಮಣನು ಅನ್ನವಿಕ್ರಯಿಸಿ ಬಾಳಬಾರದು. ಅದು ಪಾಪವೆಂಬ ಭಾವನೆಯು 
ಇಲ್ಲಿದೆ. 
ಏವರಗಳಿಗೆ ನೋಡಿ: ದರ್ಭಾಧಿಕಾರ. 


ಇ 
೭೩೯. ಸೆಟ್ಟಿ (ವ್ಯಾಪಾರಿ) 


ವಡ್ಡಾರಾಧನೆಯಲ್ಲಿ ಜೈನಧರ್ಮಿಯರು ವಾಣಿಜ್ಯಕ್ಕೆ ತಿರುಗಿದ ವಿಷಯ ಬರುತ್ತದೆ. 
ಇದರಲ್ಲಿ ಈ ಕೆಳಗಿನ ವಿವರವಿದೆ. 


“ಕೌಶಂಬಿಯೆಂಬ ಪೊಳಲೊಳ್‌ ಸುಮಿತ್ತನೆಂಬೊಂ ಶೇಷ್ಠಿ ಕೋಟಿ ಕಸವರ 
ಮನೊಡೆಯೊ 


ನಾತನ ಮಗಂ ವಸುಮಿತನೆಂ ಬೊಂಗೆ 
ಸರ್ಪ ದಪ್ಪಮಾದೊಡೆ ಸತ್ತನೆಂದು ಶ್ಮಶಾನಕ್ಕೆ ಕೊಂಡು ಪೋಗಿ...... 
(ನರಸಿಂಹಾಚಾರ್‌ ಡಿ.ಎಲ್‌.೨೦೦೯ ಪುಟ. ೫೮) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩8೭೮ 


ಇದೇ ಕತೆಯಲ್ಲಿ ಮತ್ತೊಂದು ಕಡೆಗೆ ಶ್ರೇಷ್ಠಿಯ ವಿಚಾರ ಬರುತ್ತದೆ. 
ಪಾಟಳೀಪುತ್ರವೆ೦ಂಬ ಪುರಮಲ್ಲಿ ಶ್ರೇಷ್ಠಿಸುದತ್ತನೆಮಬೊನಾತನ ಮಗಳ್‌ 
ಸುದಾಮೆಯೆಂಬ ಕನ್ನೆಯೊಂದು ದಿವಸಂ ಗಂಗೆಯಂ ಮೀಯಲ್ಟೋಗಿ ಮೀವಲ್ಲಿ 
ನೆಗಳ್‌ ಪಿಡಿದೊಡಾದಮಾನು ಮಂಜಿ ತಡಿಯೊಳಿರ್ದ ಧನದತ್ತನೆಂಬೊ೦ ಸೋದರ 
(ಅದೇ. ಪು. ೫೯) 
ಇದೇ ಕತೆಯಲ್ಲಿ ಇನ್ನೊಂದು ಉಲ್ಲೇಖವು ಹೀಗಿದೆ. 
ಧರ್ಮಪುರಮೆಂಬುದು ಪೊರೆಲಲ್ಲಿ ನಾಗದತ್ತನೆಂಬೊಂ ಶ್ರೇಷ್ಠಿಯಾತನ ಬಂಟಂ 
ವೈನಾಕನೆಂಬೊನಾತನೊಂದು ದಿವಸಂ ಕರ್ಬ್ಬನಕೆಯ್ಯ ನುಬೊ೦ ನಿದಾನಮಂ 
ಕಂಡದಂಮಜಸಲ್ಪೇಡಿ ತನ್ನ ಹೆಂಡತಿಯ ಮನಮಂ ಪರೀಕ್ಷಿಸಲ್ಪೇಡಿ ಕೃತಕ ಗರ್ಭಮಂ 
ತಾಳ್ಲಿರೆ ಪೆಂಡತಿ ಕಂಡಿದೇನ್‌ 
ಶ್ರೇಷ್ಟಯೆಂದರೆ ವರ್ತಕರು ಎಂಬುದು ಇಲ್ಲಿ ಗಮನಾರ್ಹವಾಗಿದೆ. 
ವೈರಾಗ್ಯಂ ಕಾರಣಮಾಗಿ ಸೂರದತ್ತಸೆಟ್ಟಿ ಸುಕುಮಾರಸ್ತಾಮಿಗೆ ಸೆಟ್ಟಿವಟ್ಟಂಗಟ್ಟಿ 
ಣೆ (ಡಿ.ಎಲ್‌. ನರಸಿಂಹಾಚಾರ್‌ ೨೦೦೯ Wl ೬೮) 
ಇಲ್ಲಿ ಶ್ರೇಷ್ಠಿಯೆನ್ನುವುದು ಸೆಟ್ಟಿಯೆಂದಾಗಿದೆ. ಆದರೆ ಸೆಟ್ಟಿಗೂ ಕೂಡಾ ಪಟ್ಟಗಟ್ಟಲಾಗು 
ತ್ತದೆ. 
ಧರ್ಮಪುರಮೆಂಬುದು ಪೊಲಲಲ್ಲಿ ನಾಗದತ್ತನೆಂಬೊಂ ಶ್ರೇಷ್ಠಿ...... 
(ಡಿ.ಎಲ್‌.ಎನ್‌.೨೦೦೯ ಪು.೬೨). 
ಜೈನ ಮತಾವಲಂಬಿಗಳು ಅತ್ಯಂತ ಹೆಚ್ಚು ಆಸಕ್ತಿಯನ್ನು ತೋರಿಸಿದ್ದು ವ್ಯಾಪಾರದಲ್ಲಿ, 
ವರ್ತಕರಾಗುವುದೆಂದರೆ ಆಗಿನ ಕಾಲದಲ್ಲಿ ವ್ಯಾಪಾರಕ್ಕೂ ಹೆಚ್ಚಿನ ಮಹತ್ವವಿತ್ತು ಎಂಬುದನ್ನು 
ಸೂಚಿಸುತ್ತದೆ. 
ಶ್ರೇಷ್ಠಿಯೆ೦ಬುದು ವರ್ತಕರನ್ನು ಉದ್ದೇಶಿಸಿ ಹೇಳಲಾಗಿರುವ ಪದ ಜೈನಧರ್ಮಕ್ಕೂ 
ವರ್ತಕ ವರ್ಗದ ಉದಯಕ್ಕೂ ಒಂದು ನಿರ್ದಿಷ್ಟ ಸಂಬಂಧವಿದೆ. (ನೋಡಿ : ದಮ 
ವ್ಯಾಪಾರ ಮಾಡುವುದಕ್ಕೆ ಯೋಗ್ಯ ಸ್ಥಳ ಬೇಕು. ವ್ಯಾಪಾರಕ್ಕೆ ಯೋಗ್ಯ ಸ್ಥಳವನ್ನು 
ಆಯ್ಕೆ ಮಾಡಿಕೊಳ್ಳದಿದ್ದಲ್ಲಿ ಕೀಲನ್ನು ತೆಗೆದ ಮಂಗನಂತಾಗುವನು. (ಕರ್ಣಾಟಕ 
ಪಂಚತಂತ್ರ ಭೇದ ಪ್ರಕರಣ ೬) (ಸಿ.ಪಿ.ಕೆ ಪುಟ. ೨೨) 
ವ್ಯಾಪಾರವು ಉದ್ಯೋಗಕ್ಕೆ ಸಂಬಂಧಿಸಿರುವುದು. ಅದು ಕಾರ್ಯಾಸಕ್ತಿಯನ್ನು 
ಸೂಚಿಸುತ್ತದೆ. 
ಮರುಳಲ್ಲದರಸಿಲ್ಲ, ಬುದ್ಧಿಯುಳ್ಳ ಛಾ೦ದಸರಿಲ್ಲ, ಜಾಣೆಯಲ್ಲದ ಸ್ತೀಯಿಲ್ಲ, 
ಹುಸಿಯದ ವ್ಯವಹಾರಿಯಿಲ್ಲ. 
(ಕರ್ಣಾಟಕ ಪಂಚತಂತ್ರ, ಭೇದ ಪ್ರಕರಣ, ಶ್ಲೋಕ ೫೩) 


ಮರುಳಲ್ಲದ ಅರಸನಿಲ್ಲ. ಬುದ್ಧಿವಂತನಾದ ಛಾಂದಸನಿಲ್ಲ, ಜಾಣೆಯಿಲ್ಲದ ಸ್ತೀಯಿಲ್ಲ. 
ಹಾಗೆಯೇ ಸುಳು ಹೇಳದ ವ್ಯವಹಾರಿಯಿಲ್ಲ. ಇಲ್ಲಿ ಪ್ರತಿಯೊಬ್ಬರ ಗುಣ ಸ್ವಭಾವವನ್ನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೬೭೯ 


ಹೇಳಲಾಗಿದೆ. ಅರಸರಿಗೆ ಮರುಳಿದ್ದೇ ಇರುತ್ತದೆ. ಅವರದು ಗಳಿಗೆಗೊಂದು ಚಿತ್ತಸ್ಥಿತಿ. 
ಬುದ್ಧಿವ೦ತನಾದ ಛಾಂದಸನಿಲ್ಲ. ಹಾಗೆಯೇ ಸ್ತ್ರೀಯರು ಜಾಣರು. ಮತ್ತು ಸುಳ್ಳು 
ಹೇಳದ ವ್ಯವಹಾರಿಯಿಲ್ಲ. ಅದರಂತೆ ಲೋಕದ ವ್ಯವಹಾರವು ನಡೆಯುತ್ತದೆ. ವ್ಯಾಪಾರಿಯ 
ಮುಖ್ಯ ಲಕ್ಷಣವೆಂದರೆ ಮೇಲಿನ ಒಳ್ಳೆಯ ಗುಣವನ್ನು ಹೇಳುವುದು ಮತ್ತು ಅದಕ್ಕೆ 
ಒಂದೆರಡರಷ್ಟು ಬೆಲೆ ಹೇಳುವುದು. ವ್ಯಾಪಾರಿಯು ಸತ ೈವಂತನಾದರೆ 
ಎಂಬುದು ಇದರ ಭಾವಾರ್ಥ. 

ಹಳೆಗನ್ನಡದಲ್ಲಿ ಬರುವ ಪರದರು. ಸೆಟ್ಟಿಗಳು ವೈಶ್ಯಪದಕ್ಕೆ ಪರ್ಯಾಯಗಳಾಗಿವೆ. 
(ಸೆಟ್ಟಿ ವರ್ತಕ; ಪರದರು) 

ವರ್ತಕರು ಮತ್ತು ವ್ಯಾಪಾರದ ಸ ಸಾಂಸ್ಕೃತಿಕ ಬೆಳವಣಿಗೆಯು ಕುತೂಹಲದಾಯಕ. 

ವ್ಯಾಪಾರವನ್ನು “ವ ತ್ರಿಯಾಗಿಸಿಕೊಂಡವರನ್ನು ವರ್ತಕರು ಎ೦ಬ ಹೆಸರಿನಿಂದ 
ಕರೆಯಲಾಗಿದೆ. ವರ್ತಕರಲ್ಲಿ ಎರಡು ರೀತಿಯ ಪ್ರಕಾರಗಳೂ ಕಂಡುಬರುತ್ತವೆ. 
ಅವರುಗಳೆಂದರೆ, ವಿನಿಮಯ ವರ್ತಕರು ಮತ್ತು ಉತ್ಪಾದಕ ವಿನಿಮಯ ವರ್ತಕರು. 
ಸೆಟ್ಟ-ಬಣಂಜಿಗ, ಸೆಟ್ಟಿಗುತ್ತ ನಕರ, ಮುಂಮುರಿದಂಡ, ವಡ್ಡ ವ್ಯವಹಾರಿ, ಗಾತ್ರಿಗ, 
ಸೆಟ್ಟಿಕಾರ, ಹಲರು, ಎಳಮೆ, ಸಾಲಿಕೆ ಬಲ್ಲಾಳುಗಳು, ನಾನಾದೇಶಿ, ಉಭಯ ನಾನಾ 
ದೇಶಿಗಳು ಮುಂತಾದವರು ವ್ಯಾಪಾರವನ್ನೇ ವೃತ್ತಿಯನ್ನಾಗಿಸಿಕೂಂಡ ವಿನಿಮಯ 
ವರ್ತಕರು, ಅಕ್ಕಸಾಲಿ, ಮಾದಿಗ, ಸಮಗಾರ ಮೇದ ಮೊದಲಾದವರು ಉತ್ಪಾದಕ- 
ವಿನಿಮಯ ವರ್ತಕರು. ಇವರೆಲ್ಲರೂ ಮಧ್ಯಕಾಲೀನ ಕರ್ನಾಟಕದಲ್ಲಿ ನಗರ 
ವ್ಯವಸ್ಥೆಯೊಂದು ಕಾಣಿಸಿಕೊಳ್ಳುವುದಕ್ಕೆ ಕಾರಣರಾದರು. ವ್ಯಾಪಾರಸ್ಥರು ಆಂತರಿಕ 
ವ್ಯಾಪಾರ ಮಾತ್ರವಲ್ಲದೆ ವಿದೇಶಿ ವ್ಯಾಪಾರವನ್ನೂ ನಡೆಸುತ್ತಿದ್ದರು. ಕ್ರಿ ಶ. ೧೦೫೪ರ 
ಗ ವ್ಯಾಪಾರಸ್ಥ ರು ಭೂ ಮತ್ತು ನ್‌್‌ ಮೂಲಕ 
ಹೊರರಾಜ್ಯಗಳೊಡನೆ ಮಾಸ ನಡೆಸುತ್ತಿದ್ದ ಮಾಹಿತಿ ನೀಡುತ್ತದೆ. ಸಮುದ್ರ ವ್ಯಾಪಾರವು 
ಮುಖ್ಯವಾಗಿ ಹೊನನಾವರ, ಭಟ್ಕಳ, ಮಂಗಳೂರು ಮುಂತಾದ ಬಂದರುಗಳ ಮೂಲಕ 
ನಡೆಯುತ್ತಿತ್ತು ಎನ್ನುವ ವಿಚಾರ ಅರಬ್‌ ಪ್ರವಾಸಿಗರ ಬರಹಗಳಿಂದ ತಿಳಿದಿಬರುತ್ತದೆ. 
ದೋರಸಮುದ್ರ, ಬೇಲೂರು, ವಿಷ್ಣು ಸಮುದ್ರ, ಶ್ರವಣಬೆಳಗೊಳದ ವ್ಯಾಪಾರಸ್ಥರು 
ಸಮುದ್ರ ವ್ಯಾಪಾರದಲ್ಲಿ ಹೆಚ್ಚು ಭಾಗವಹಿಸುತ್ತಿದ್ದರು ಎನ್ನುವುದು ಶಾಸನಗಳಿಂದ 
ತಿಳಿದುಬರುತ್ತದೆ. ಚೀಣಾ, ಮಲಯಾ, ಜಾವ, ಸಿಲೋನ್‌, ಮಲಾಕ್ಕ, ಫಾರ್ಮೊೋಸಾ, 
ಮುಂತಾದ ದೇಶಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಇಟ್ಟುಕೊಳ್ಳಲಾಗಿತ್ತು. 
ಕರ್ನಾಟಕದ ಕರಾವಳಿ ಪ್ರದೇಶಗಳನ್ನು ವಿದೇಶಿ ವ್ಯಾಪಾರಕ್ಕಾಗಿ ಬಳಸಿಕೊಳ್ಳಲಾಯಿತು. 
ವಿದೇಶಿ ವ್ಯಾಪಾರಿ ಹಡಗುಗಳು ಹೊನ್ನಾ ವರ, ಭಟ್ಟಳ. ಕೆಕೆ ವ 
ಬಂದರುಗಳಿಗೆ ಬರುತ್ತಿದ್ದವು. 

ವೈಶ್ಯ ಜಾತಿ ಅನ್ನುವುದು ಭಾರತದಲ್ಲಿ ಒಂದು ಅಸ್ಪಷ್ಟ ಜಾತಿಯಾಗಿದೆ. ಬ್ರಾಹ್ಮಣ 
ನೀತಿ ಸಂಹಿತೆಗಳ ಪ್ರಕಾರ ವೈಶ್ಯ ಜಾತಿಯೆನ್ನುವುದು ಮೂರನೆಯ ವರ್ಣಕ್ಕೆ ಸೆ ಸೇರುತ್ತದೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೮೦ 


ಆದರೆ ಬೌದ್ಧ ಪಂಥದ 
ಹತ್ತಿರವಾದವರು ಮಾ 
ಪಟ್ಟಣಗಳನ್ನು ತನ್ನ ಹಿಡಿತ 
ಪಧಾನ ಪಾತ್ರ ವಹಿಸಿದರು. 

ವರ್ತಕರು ಹಿಂದಿನ ಕರ್ನಾಟಕದಲ್ಲಿ ಸಮಾಜದ ಅತ್ಕಂತ ಪ್ರಮುಖ ಭಾಗವಾಗಿದ್ದರು. 
ಈಗಲೂ ಕುಂಬಾರರೂ ಗಾಣಿಕರೂ ಇವರೇ ಮೊದಲಾದವರು ತಮ್ಮನ್ನು ತಾವು 
“ಶೆಟ್ಟಿಗಳು” ಎಂದು ಕರೆದುಕೊಳ್ಳುವುದರ ಮೂಲಕ (ಕುಂಬಾರ ಶೆಟ್ಟರು, ಗಾಣಿಗ 
ಶೆಟ್ಟರು) ತಾವೂ ವರ್ತಕರೆ೦ದು ಭಾವಿಸುವುದರಿ೦ದ, (ವಾಸ್ತವವಾಗಿ ಅವರು ಮಡಕೆ, 
ಎಣ್ಣೆ ಮಾರುವ ವರ್ತಕರೆ ತಾನೆ), ಶಾಸನ ಪಾಠದ ಆರಂಭದ "ಸ್ವಯಂಭು ಸೆಟ್ಟಿ', 
“ಪಸುಂಬೆ ಸೆಟ್ಟಿ' ಮಾತುಗಳು ಕುಂಬಾರರು ತಮ್ಮ ಕುಲದ (ಕು೦ಬಾರ ಜಾತಿಯ) 
ನಾಯಕರನ್ನೇ ಉದ್ದೇಶಿಸಿ ಹೇಳಿರುವಂತಿದೆ ಎಂಬ ಊಹೆಗೂ ಅವಕಾಶವಿದೆ. ಉಳಿದ 
ವರ್ತಕ ಸಮೂಹವೇ ವಿಷಯದಲ್ಲಿ ಬಳಸುವ ಮಾತುಗಳನ್ನೇ ತಮ್ಮ ಕುಲದ ಮುಖ್ಯರಿಗೂ, 
ಬಳಸಿರಬಹುದೆಂದೂ ಹೇಳಬಹುದು. ಆದರೆ “ಐಸಾವ೦ತರ ಪ್ರಶಸ್ತಿಯೆಂತೆಂದಡೆ... 
ಉತ್ತಮ ಸಮಯಕ್ಕೆ ನಮಸ್ಕಾರವ೦ ಮಾಡಿದೆವು. ಅವಧಾರಿಸಿ ಸ್ವಾಮಿಗಳಿರಾ” ಎಂಬ 
ಮಾತಿನ ಹಿನ್ನೆಲೆಯಲ್ಲಿ ಮತ್ತ “ಪಸುಂಬೆ”ಯು ಅಕ್ಕಿ ಬೇಳೆ ಬೆಲ್ಲದಂತಹ ಮಾರಾಟದ 
ವಸ್ತುಗಳನ್ನು ಕೊಂಡೊಯ್ಯುವ ಹಸುಬೆ ಚೀಲವನ್ನು ಸೂಚಿಸುವುದರ ಹಿನ್ನೆಲೆಯಲ್ಲಿ 
(ಹಸುಬೆ ಚೀಲದಲ್ಲಿ ಮಡಕೆಗಳನ್ನು ಕೊಂಡೊಯ್ಯುಲು ಸಾಧ್ಯವಿಲ್ಲ ತಾನೆ), 
“ಪಟ್ಟಣಾಧೀಶ್ವರ” (ಪಟ್ಟಣಸ್ವಾಮಿ, ಪಟ್ಟಣಶೆಟ್ಟಿಒಂದು ನಗರದ ವರ್ತಕ ಸಮೂಹದ 
ಮುಖ್ಯಸ್ಥನನ್ನು ಸೂಚಿಸುವ ಪಾರಿಭಾಷಿಕ ಪದವಾಗಿರುವುದರಿಂದ, “ನಮ್ಮ ಎಂಬ 
ಪಾಠವೇ ಸ್ವೀಕಾರಾರ್ಹ. ಒಂದು ರೀತಿಯ ಮಾರಾಟಗಾರರೂ ಆಗಿರುವ ಅಯಾವಂತ 
ಅಥವಾ ಕುಂಬಾರರು ತಮ್ಮಗಿಂತ ಮೇಲೆ ಜಾತಿಗೆ ಸೇರಿದ ಬಣಜಿಗ ವರ್ತಕರ (ಚಿನ್ನ, 
ಬೆಳ್ಳಿ, ಧಾನ್ಯ, ಬಟ್ಟೆ ವ್ಯಾಪಾರಿಗಳ) ಮುಖ್ಯರಿಗೆ ಗೌರವವನ್ನು ತೋರಿ (“ಉತ್ತಮ 
ಸಮಯಕ್ಕೆ ನಮಸ್ಕಾರವಂ ಮಾಡಿದೆವು”) ತಮ್ಮ ಕುಲೋತ್ಪತ್ತಿಯ ಕತೆಯನ್ನು ಅವರಿಗೆ 
ನಿವೇದಿಸಿಕೊಂಡ ಧಾಟಿಯಲ್ಲಿ ಶಾಸನವು ರಚಿತವಾಗಿದೆ. 

ಬಣ ಎಂಬುದಕ್ಕೆ ವಿಸ್‌ ಎಂಬ ಇನ್ನೊಂದು ಪರ್ಯಾಯ ಶಬ್ದವನ್ನು ಸಹ 
ಯಗ್ವೇದದಲ್ಲಿ ಕಾಣಬಹುದು. ಅದು ೧೭೦ ಬಾರಿ ಬರುತ್ತದೆ. ಬಹುಶಃ ಈ ವಿಸ್‌ 
ಕಾದಾಡುವ ಸಣ್ಣ ಘಟಕಗಳಾದ ಗ್ರಾಮಗಳಾಗಿ ವಿಂಗಡಗೊಂಡಿರುತ್ತಿತ್ತು. ಗ್ರಾಮಗಳು 
ಒಂದನ್ನೊಂದು ಎದುರಿಸಿ ನಿಂತು ಹೋರಾಡುವುದು ಸಂಗ್ರಾಮ ಅಥವಾ ಯುದ್ಧ 
ವಿಪುಲ ಜನಸಂಖ್ಯೆಯಿಂದ ಕೂಡಿದ ವೈಶ್ಯರ್ಣವು ಈ ವಿಸ್ಸಿಂದಾಗಿಯೇ (ಪ್ರಜೆಗಳಿಂದ) 
ಉದ್ಭವಿಸಿತು. 

ಯಜುರ್ವೇದ ಸಾಹಿತ್ಯದಲ್ಲಿ ಮಾತ್ರ ಯಾವುದೇ ಸಂದೇಹಗಳಿಗೆ ಎಡೆಕೊಡದಷ್ಟು 
ಸಷ್ಟವಾಗಿ ವರ್ಣವ್ಯವಸ್ಥೆಯ ನಿರ್ಮಾಣ, ಅದರ ಉದ್ದೇಶಗಳರಡನ್ನೂ ವಿವರಿಸಲಾಗಿದೆ. 


ಕಾರ ಸೆಟ್ಟಿ-ಗ್ರಹಪತಿಗಳು ವರ್ತಕರು. ಮತ್ತು ವೈಶ್ಯವರ್ಣಕ್ಕೆ 
ಬೌದ್ದ ಮತವು ಹೆಚ್ಚು ಪ್ರಭಾವಶಾಲಿಯಾದಾಗ ಅದು 
ಕ್ಕೆ ತೆಗೆದುಕೊಂಡಿತು. ಮತ್ತು ವರ್ತಕರು ಸಮಾಜದಲ್ಲಿ 


ಈ 
ತ್ರ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೮೧ 


ಯಗ್ಗೇದದಲ್ಲಿ ಸಮುದಾಯದ ಸಾಮಾನ್ಯ ಜನತೆಯನ್ನು "ವಿಶ್‌' ಪ್ರಜೆಗಳು ಎನ್ನಲಾಗಿದೆ. 
ಈಗ ಇದನ್ನು ಕೃಷಿಕರು ಎಂಬ ಅರ್ಥದಲ್ಲಿ ಪ್ರಯೋಗಿಸಲು ಆರಂಭವಾಯಿತು. ಈ 
ಮೂಲದಿಂದಲೇ "ವೈಶ್ಯ' ಎಂಬ ವರ್ಣದ ಹೆಸರು ಬಂತು. ಈ "ವಿಶ್‌? ಜನಗಳಿಗೆ 
ಸಂಬಂಧಿಸಿದ ದೇವರುಗಳು ಮರುತ್ತರು. ಇಂದನಿಗೂ ಮರುತ್ತರಿಗೂ ಯಗ್ಗೇದದಲ್ಲೇ 
ಶತ್ರುತ್ತವಿದೆ. ರಾಜನು "ವಿಶ್‌' ಜನರನ್ನು ಭುಂಜಿಸಿದಂತೆ, ಇಂದ್ರನು ಮರುತ್ತರನ್ನು 
ಭುಂಜಿಸುತ್ತಾನೆ ಎ೦ದು ಖಗ್ವೇದದಲ್ಲಿ ಹೇಳಿದ್ದಾರೆ. ಯಗ್ದೇದ ಕಾಲದಲ್ಲೇ ಸಾಮಾನ್ಯ 
ಸಮುದಾಯ ಸಭ್ಯರನ್ನು ಸಮುದಾಯ ಮುಖ್ಯರು ಪೀಡಿಸುತ್ತಿದ್ದಿರಬೇಕು. ಕೃಷಿ ಸಮಾಜ 
ಬರುವ ಹೊತ್ತಿಗೆ ಈ ಪೀಡನೆ ಹೆಚ್ಚುತ್ತಾ ಹೋಗಿರಬೇಕು. ಶತಪಥ ಬ್ರಾಹ್ಮಣಗಳಲ್ಲಿ 
ಮರುತ್ತರನ್ನು ಸಾಮಾನ್ಯ ಕೃಷಿಕರು ಎನ್ನಲಾಗಿದೆ. ಐತ್ತರೇಯ ಬ್ರಾಹ್ಮಣದಲ್ಲಿ ವೈಶ್ಯನು 
ಇತರರಿಗೆ ಅಧೀನನಾಗಿರುತ್ತಾನೆಂದೂ, ಇತರರಿಂದ ಭುಂಜಿಸಲಡುತ್ತಾನೆಂದೂ, 
ಮನಬಂದಂತೆ ಪೀಡನೆಗೆ ಒಳಗಾಗುತ್ತಾನೆಂದೂ ಹೇಳಲಾಗಿದೆ. ಶೂದ್ರರು ಸೇವಕರೆಂದೂ, 
ಇಷ್ಟಾನುಸಾರವಾಗಿ ಇವರನ್ನು ಹೊಡದಟ್ಟಲಾಗುತ್ತದೆ೦ದೂ, ಮನಬಂದಂತೆ ಇವರನ್ನು 
ಸಾಯಿಸಲಾಗುತ್ತದೆಂದೂ ಹೇಳಿದ್ದಾರೆ. ಯಜ್ಞದ ಆಚರಣೆಯ ಉದ್ದೇಶವೂ ಈ ಕಾಲಕ್ಕೆ 
ಸಾಕಷ್ಟು ಬದಲಾಯಿತು. ಶತಪಥ ಬ್ರಾಹ್ಮಣದಲ್ಲಿ ವೈಶ್ಯ ಶೂದ್ರ ಜನರನ್ನೂ ಪುರೋಹಿತರ 
ನೆರವಿನಿಂದ ಅಧೀನಪಡಿಸಿಕೊಳ್ಳುವುದಕ್ಕೆ ರಾಜರುಗಳು ಯಜ್ಞಗಳನ್ನು ಮಾಡಿದರೆಂಬುದಕ್ಕೆ 
ಪುರಾವೆಗಳೆವೆ ಎಂದು ಕೊಸಾ೦ಬಿಯವರು ಹೇಳುತ್ತಾರೆ. ಯಜ್ಞದ ಅಂಗವಾಗಿ ಪ್ರದಕ್ಷಿಣೆ 
ಮಾಡುವಾಗ ಪುರೋಹಿತರು ಒಂದು ಬದಿಗೆ, ರಾಜರುಗಳು ಒಂದು ಬದಿಗೆ ನಿಂತು, 
ಶೂದ್ರ ವೈಶ್ಯ ಜನರನ್ನು ಮಧ್ಯಕ್ಕೆ ಬರುವಂತೆ ಆವರಿಸಿ ಅಧೀನಗೊಳಿಸಿಕೊಳ್ಳಬೇಕೆ೦ದು 
ಆ ಬ್ರಾಹ್ಮಣಗಳಲ್ಲಿ ಹೇಳಲಾಗಿದೆ. 
ವಿವರಗಳಿಗೆ ನೋಡಿ: ಡಿ.ಡಿ. ಕೊಸಾಂಬಿ ೧೯೯೮ ಪ್ರಾಚೀನ ಭಾರತದ ಚರಿತ್ರೆ ಪುಟ. ೯ 
ಮೋಹನಕೃಷ್ಣ ರೈ ೨೦೦೪ ಪ್ರಭುತ್ವ ಮತ್ತು ಜನತೆ ಪುಟ. ೯೦-೯1 
1101110 Thapar 0 ೭೫ The Past and Prejudice 0. ೩೬ 
ಡಾ. ಎಂ. ಚಿದಾನಂದಮೂರ್ತಿ ವಿವಾಹ ಪುರಾಣ ಲೇಖ: 
ಆರ್‌. ಎಸ್‌. ಶರ್ಮ ೨೦೦೭ ಪ್ರಾಚೀನ ಭಾರತ ಪುಟ. ೭೫ 


೭೪೦. ಸೆರಗಿಲ್ಲದ ಗಂಡ 

ಮೇಲೆ ಬಂದ ಕೃತಾ೦ತರಾಜವಾಹಿನಿ ಸಿತ ಪತಾಕೆಗಳನನ್ನುಕರಿಸುವ ಪಳಿತಂಗಳ 
ದರ್ಪಣದೊಳ್ನೋಡಿ ಕಂಡು ಪರಪತಾಕಿ ನೀಪತಾಕೆಯಂ ಕಂಡು ಸೆರಗಿಲ್ಲದ 
ಗಂಡನಂತಿನಿಸಪ್ಪೊಡಂ ಮಾಣದೆ... (ಆದಿಪುರಾಣ ೧-೭೯. ವ) 

ಸೆರಗು ಎಂದರೆ ಭಯ. ಸೆರಗಿಲ್ಲದ ಗಂಡನೆಂದರೆ ಅಸಹಾಯ ಶೂರನೆಂದರ್ಥ 
ಯಾರ ನೆರವು ಸಹಾಯವನ್ನೂ ಬಯಸದೆ ಸ್ವತಃ ಹೋರಾಡುವ ಶೂರ ಸೆರಗು 
ಎಂಬ ಪದವು ಪಂಪಭಾರತದಲ್ಲಿಯೂ ಹಲವಡೆ ಬಳಕೆಯಾಗಿದೆ. ಉದಾಹರಣೆಗೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೮೨ 


"ಸೆರಗಿಲ್ಲದೆ ಪಿಡಿಯೆಂದನಿದೇಂ ಕಲಿಯೋ ಚಾಗಿಯೋ ರವಿತನಯಂ' ಎಂಬ ಮಾತು 
ಕರ್ಣನ ದಾನಶೂರತೆಯನ್ನು ವರ್ಣಿಸುವಲ್ಲಿ ಬಳಕೆಯಾಗಿದ್ದನ್ನು ಸ್ಮರಿಸಬಹುದು. 


೭೪೧. ಸೇನಾನಾಯಕ 
ಆನೆ, ಕುದುರೆ, ರಥ, ಪದಾತಿಗಳ ಪತಿಯು ಪತ್ತಿಕನು. ಹತ್ತು ಪತ್ತಿಕರಿಗೆ ಪತಿ 
ಸೇನಾಪತಿ, ಹತ್ತು ಸೇನಾಪತಿಗಳಿಗೆ ಒಬ್ಬ ಸೇನಾನಾಯಕ. ಅವನೇ ಬಲಾಧ್ಯಕ್ಷ. 
ಭಯವಿರುವಲ್ಲಿಗೆ ಸೇನಾಪತಿ ಸೇನಾನಾಯಕರನ್ನು ನಿಲ್ಲಿಸಬೇಕು. 
ವಿವರಗಳಿಗೆ ನೋಡಿ: ಚಕಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ್ಮೃ ತಿ ೭-೧೮೯ 


೭೪೨. ಸೇವಕರು 

ಪರಸೇವೆಯೆಂಬುದು ಬಾಳ ಬಾಯ್ದಾರೆಯಂ ನಕ್ಕಿದಂತೆಯುಂ, ಸಿ೦ಗಮನಾಲಿಂಗಿಸಿ 
ದಂತೆಯುಂ, ಪಾವಿನ ನಂಜುವಾಯನಂಜದೆ ಚುಂಬಿಸಿದಂತೆಯುಮಿರ್ಕುಂ, (ಪುಟ. 
೯೩ ಐತಾಳ ಪುಟ. ೧೫೮ ಕರ್ಣಾಟಕ ಪಂಚತಂತ್ರ ಭೇದ ಪ್ರಕರಣ, ವಚನ ೯೫) 

ಪರಸೇವೆಯೆನ್ನುವುದು ಕತ್ತಿಯ ಅಥವಾ ಅಲಗಿನ ಹರಿತವಾದ ಬಾಯ್ದಾರೆಯನ್ನು 
ನೆಕ್ಕಿದಂತೆ. ಸಿಂಹವನ್ನು ಆಲಿಂಗಿಸಿದಂತೆ, ಹಾವಿನ ವಿಷದ ಬಾಯಿಯನ್ನು ಹೆದರದೆ 
ಚುಂಬಿಸಿದಂತೆ. ಪರಸೇವೆಯನ್ನುವುದು ಯಾವಾಗಲೂ ಅಪಾಯಕಾರಿ. ಪರರನ್ನು 
ಸೇವಿಸುವುದೆಂದರೆ ಅವರ ಅಭಿರುಚಿಗೆ ತಕ್ಕಂತೆ ದುಡಿಯುವುದು. ಆದರೆ ಪರಸೇವೆಯು 
ಯಾವತ್ತೂ ಸರಿಯಾಗುವುದಿಲ್ಲ. 


೭೪೩. ಸೋಮಪಾನ 
ಪುರೋಡಾಶ ಪವಿತ್ರೋದರನು೦ ಸೋಮಪಾನ ಕಷಾಯಿತೋದರನುಮಾಗಿ 
ಮೂವತ್ತೆರಡು ದಿವಸದೊಳ್‌ ಕ್ರತುವಂ ನಿರ್ವರ್ತಿಸಿ ಮಹಾದಾನಂ ಗೆಯ್ದ................ 
(ಪಂಪ ಭಾರತ ೬-೩೮ ವ) 
ಧರ್ಮರಾಜನು ಪುರೋಡಾಶದಿಂದ ಪವಿತ್ರೀಕೃತವಾದ ಹೊಟ್ಟೆಯುಳ್ಳವನೂ 
ಸೋಮರಸ ಪಾನದಿಂದ ಕದಡಿದ ಉದರವುಳ್ಳವನೂ ಆಗಿ ಆ ಮುವ್ವತ್ತೆರಡು ದಿವಸಗಳಲ್ಲಿ 
ಯಜ್ಞವನ್ನು ಮುಗಿಸಿ ಮಹಾದಾನವನ್ನು ಮಾಡಿ ದಕ್ಷಿಣೆಯನ್ನು ಕೊಡುವ ಕಾಲದಲ್ಲಿ. 
ಕಷಾಯಿತವೆಂದರೆ ಕಷಾಯದಿಂದ ವ್ಯಾಪ್ತವಾದ. ಮನಃ ಕಷಾಯ - ಮನಸ್ಸಿನ 
ದುಗುಡಕ್ಕೆ ಸಂಬಂಧಿಸಿದ್ದು. ಇಲ್ಲಿ ಧರ್ಮರಾಯ ಸೋಮಪಾನದಿಂದ ಕಷಾಯಿತೋದರನು 
ಆಗಿದ್ದಾನೆಂಬುದು ಇಲ್ಲಿ ಗಮನಾರ್ಹ. ಪುರೋಡಾಶವೆಂದರೆ ಹವಿಸ್ಸು ಯಾಗದಲ್ಲಿ 
ಹಿಟ್ಟಿನಿಂದ ಮಾಡಿದ ಹೋಮಸಾಧನ ದ್ರವ್ಯ ಯಜ್ಞದಲ್ಲಿ ಸೋಮಪಾನ ಆಚರಣೆಯ 

ಒ೦ದು ಭಾಗ. 

ವಿವರಗಳಿಗೆ ನೋಡಿ: ಆಸವ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೬೮೩ 


೭೪೪. ಸೌರಮತ 

ಐದಂ ತಿಥಿಭಿ: ತದ್ದತ್‌ ಸಂಕ್ರಾಂತ್ಯ ಸೌರ ಉಚ್ಕತೆ. ಮೇಷ, ವೃಷಭ, ಕರ್ಕಾಟಕ 
ಇತ್ಯಾದಿ ಹನ್ನೆರಡು ತಿ೦ಗಳುಗಳ ಲೆಕ್ಕವನ್ನು ಸೌರಮಾನವೆಂದು ಕರೆಯುತ್ತಾರೆ. 

ಚಾ೦ದ್ರ ಮಾತೃಪ್ರಧಾನ ಕುಟುಂಬ ಪದ್ಧತಿಯು ಅಮಾನ್ಯವಾಗಿ ಸೌರ ಪಿತೃಪ್ರಧಾನ 
ಕುಟುಂಬ ಪದ್ಧತಿ ರೂಢಿಗೆ ಬಂದುದು ನಿಜವಿದ್ದರೂ ಪ್ರಪಂಚದಲ್ಲಿ ಏಕಂ : ಸತ್‌ 
ಭೂಮಿಕೆಯ ಚಾಂದ್ರ ಸಂಪ್ರದಾಯದ ದೈವತಗಳು ಹಾಗೂ ಸಮಯಾಚಾರಗಳೇ 
ಒಟ್ಟಿನಲ್ಲಿ ಉಳಿದಿವೆಯೆ ಹೊರತು; ಯತಃ: ಸತ್ಯದ ಭೂಮಿಕೆಯ ಸೌರ ದೈವತಗಳಾಗಲಿ 
ಸಮಯಾಚಾರಗಳಾಗಲಿ ಎಲ್ಲಿಯೂ ಜೀವಂತ ಕಾಣುವುದಿಲ್ಲ. 

ಸೌರ-ಪ್ರಕಾಶ ತತ್ವದ ದೈವತ ಪೂಜೆಯ ಹಂತಕ್ಕೆ ಬಂದಿದ್ದ ಮಾನವ ಸಮಸ್ಥೃತಿಯು 
ಮರಳಿ ಚಾಂದ್ರ : ನೀರ-ಅ೦ಜನ ಪ್ರಕಾಶದ ರಾತ್ರೀ "ಸಮೆ' (ಸಮಯ)-ನಾಗಹೆಡೆವಣಿಯ 
ಬೆಳಕಿನಲ್ಲಿ ಬಾಳಬಟ್ಟೆಯಲ್ಲಿ ಸಾಗಿದ್ದು ಕಾಣಿತ್ತಿದೆ. ಆದರೆ ಒಮ್ಮೆ ಕೆಲಕಾಲವಾದರೂ 
ರೂಢಿಯಲ್ಲಿ ಇದ್ದಿತೆಂಬ ಸೌರ : ಪ್ರಕಾಶ ಪೂಜಾ ಸಮಯಾಚಾರದ ಏನೂ ಅವಶೇಷಗಳೇ 
ಉಳಿಯದೆ ಅದು ನಾಮಶೇಷವಾಗಲಾರದು ಎಂದು ಶಂಬಾ ಅಭಿಪ್ರಾಯ. 

ಅವರ ಪ್ರಕಾರ ಆಪ: ರಸ ಪಂಥೀಯ ನಾಗಾರಾಧನೆಯು, ಭಾರತೀಯ ಮೂಲದ್ದು- 
ಭೂಮಧ್ಯ ಸಮುದ್ರ, ಇರಾಕದವರೆಗಿನ ಕ್ರಿಪೂ.೪೦೦೦ ವರುಷಗಳ ಸುಮಾರಿನ 
ಸಂಸ್ಕೃತಿಗೆ ಸಂಬಂಧಪಟುದು ಅಥವಾ ಸುಮಾರಾಗಿ ಆ ಸಮಾನ ಆಕೃತಿಯದು 
ಆಗಿದೆಯೆಂದು ಗ್ರಹಿಸಬೇಕಾಗುತ್ತದೆ. ಸೌರ ಪ್ರತಿಮಾ ಪೂಜಕರ ಅಗ್ಮಾರಾಧನೆಯು 
ಇರಾಣ ದತ್ತಣೆಂದ ಭಾರತಕ್ಕೆ ಪಂಚನದ ದೇಶಕ್ಕೆ ಬಂದಿತೆಂದು ಯಗ್ಕೇದದ ಹಲವು 
ಯಚೆಗಳ ಮೂಲಕ ಊಹಿಸಲು ಅವಕಾಶವಿದೆ. 

“ರಸೋಹಂ ಅಪ್ಪು ಎಂಬ ಗೀತೆಯ ಭಗವಂತನಿಗೆ, “ಸೋಮ'ಪಾಯಿಗಳ 
ಯಜ್ಞವು, ಎಂದರೆ ನೆಲದ ಮೇಲೆ ರಚಿಸಿದ ಅಗ್ನಿಕು೦ಡದಲ್ಲಿ ಆಹುತಿ ಹಾಕಿ ಮಾಡುತ್ತಿದ್ದ 
ಸೌರ ಪರಂಪರೆಯ ಯಜ್ಞವು ಅಮಾನ್ಯವಿತ್ತು. ೧೪ ಆಪ: ರಸ ಪಂಥೀಯ ಈ 
'ಪ್ರಾಜಾಪತ್ಯ ಯಜ್ಞವು ಲೋಕಪ್ರಿಯವಾಗಿ, ಸೌರಪಂಥೀಯ ಯಜ್ಞ ಎಧಾನವು 
ತಿರಸ್ಕೃತವಾಗುತ್ತದೆ. "ಪ್ರಾಜಾಪತ್ಯ ಅಗ್ನಿ'೧೫ “ಪ್ರಾಜಾಪತ್ಯ ಸೂರ್ಯ', ಎ೦ಬ ನೂತನ 
ಅಗ್ನಿ, ನೂತನ ಸೂರ್ಯರ ಪ್ರತಿಮಾ: ಸಂಕೇತಗಳು ತಲೆಯೆತ್ತುತ್ತವೆ. 

ಸೌರ ಪಂಥೀಯರ ಅಕೃತ್ಯಗಳಿ೦ದ "ಸವಿತೃ'ಪ್ರತಿಮೆಗೆ ಕುಂದುಬಂದಂತೆ ಆಪ : 
ರಸ ಪಂಥೀಯರು ಈ ದಿವ್ಯ ತೇಜೋಮಯ ಸವಿತೃವನ್ನು "ಅಪಾಂ ನಪಾತ್‌' : 
(ನೀರೊಳಗಿನ ಅಗ್ನಿ : ಸರ) ಈ ದೈವತದ ಸಾಲಿನಲ್ಲಿ ತಂದು ನಿಲ್ಲಿಸುವಲ್ಲಿ, ಆಗಿರುವ 
ಅರ್ಥ : ಮೂಲ್ಯ : ಸೌಂದರ್ಯದ ಅಪಾರ ಹಾನಿ ಎಂದೂ ತುಂಬಿ ಬರಲಾರದು. 

ಇದು ಅಖಿಲ ಭಾರತೀಯ ಶ್ರದ್ಧಾಸ್ಥಾನ. ಕರ್ಣಾಟ-ಮರ್ಹಾಟಿಗಳಲ್ಲಿ ಹಿಂದಿನ 
ಕಾಲದ ಸೂರ್ಯದೇವಾಲಯಗಳಿವೆ. ರವಿ, ಆದಿತ್ಯ, ಭಾನು-ಭಾಸ್ಕರಾದಿ ಹೆಸರಿನಲ್ಲಿ 
ಪೂಜೆ ಸಲ್ಲುತ್ತಿತ್ತು ಈ ದೇವನಾಮದ ಸ್ಥಲನಾಮಗಳೂ ಉಂಟು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೬೮೪ 


ಸೂರ್ತಾರಾಧನೆ “ಮಾರ್ತಂಡ' ರೂಪದಲ್ಲಿ ಮು ಖ್ಯವಾಗಿ ಮೈಲಾರ ಸಂಪ್ರದಾಯದಲ್ಲಿ 
ಈಗಲೂ ಉಳಿದಿದೆ. 

ವಿವರಗಳಿಗೆ ನೋಡಿ: ಶಂಬಾ ಜೋಶಿ ೧೯೯೯ ಸಂಪುಟ. ೩, ೪ 

ಹಾಲುಮತ ದರ್ಶನ ಪುಟ. ೩೩, ೯೮, ೧೭೮, ೧೮೧. 


೭೪೫. ಸ್ತ್ರೀಧನ 

ಪಂಪನ "ಆದಿಪುರಾಣದಲ್ಲಿ' ಮುತ್ತಮ್‌ ಆತ್ಮೀಯ ಸ್ಥಪತಿ ರತ್ನ ವಿರಚಿತ ಮಣಿ 
ಕನಕ ಖಚಿತ ಶಿಬಿಕಾಂದೋಳಾದಿ ಯಾನಂಗಳು ಮಂ: ಕನಕಮಯ ಯೋಗಾಳಂಕೃತ 
ಗಳಾಗಿ ಮೆಟ್ಟುವ ಬಜ್ಜರಿಗರೆಗಳುಮಂ, ವ್ಯೋಢದೊಳ್‌ ನಿಟ್ಟೆ ಪಟ್ಟ ಮಣಿಮಯ 
ಮಂಡನಾಯೋಗದೊಳೋಡಂ ಬಟ್ಟ ಪಿಡಿಗಳುಮಂ, ಮುಖಿವ ತಿಳಿದ ಗಂಡರ 
ಪೆಂಡಿರ ನುಡಿಗಳಿಗೆ ಬಂಡಳಿಸುವ ಪುರುಳಿಗಳುಮನ್‌, ಆಕಾಂಡ ತಾಂಡವಾರಂಭ, 
ಶೌಂಡ ಶಿಖಂಡಿ ಮಂಡಳಮುಮಂ; ಲೀಲಾಲಸಹಮನಮನ್‌: ಅಲಸಗಮನೆಯರ್ಗು 
ಪದೇಶಂಗೆಯ್ದ ದೀವದ ರಾಜಹಂಸೆಗಳುಮಂ: ಕಬ್ಬ-ವಾಮನ - ಬಧಿರ-ಮೂಕ- 
ಕಿರಾತೋನ್ಫತ್ತ ಬಡ ಜನಂಗಳುಮಂ: ಗಾಯಕ - ವಾದಕ - ನರ್ತಕ - ಕಥಕ - 

ಪುಣ್ಯ ಪಾಠಕ - ವೈತಾಳಿಕ ನಿಕರಮುಮಂಕೊಟ್ಟು, ಪಂಡಿತೆಯುಮನ್‌ ಒಡವೋಪಂತು 

ಮಾಡಿ” ಎಂದು ಬರುತ್ತದೆ. (೪-೫೪ವ) 

ತಂದೆಯು ಮಗಳಿಗಾಗಿ ಇವೆಲ್ಲವನ್ನೂ ಕೊಡುತ್ತಾನೆ. ಕಾತ್ಕಾಯನನು ಸ್ತೀಧನದ 
ಕುರಿತು ವಿವರವಾದ ಚರ್ಚೆ ಯನ್ನು ಮಾಡುತ್ತಾನೆ. 

ಇದು "ಪಿತೃದತ್ತ' ಆಸ್ತಿಯ ವರ್ಗಕ್ಕೆ ಸೇರುವಂಥ ಆಸ್ತಿಯಾಗಿದೆ. 

ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಆಸ್ತಿಯು ಸಂಪತ್ತಿನ ಸೂಚಕವಾಗಿ ಬರುತ್ತದೆ. 
ಭಾರತೀಯ ಪರಂಪರೆಯಲ್ಲಿ ಚಾರಿತ್ರಿಕವಾಗಿ ಗಮನಿಸಿದಾಗ, ಆಸ್ತಿಯನ್ನು ನೇರವಾಗಿ 
ಹೆಣ್ಣಿಗೆ ಕೊಡುವ ವಿಚಾರವು ಅಷ್ಟಾಗಿ ಉಕ್ತಗೊಂಡಿಲ್ಲ. ಬಹುತೇಕ ಸಂದರ್ಭಗಳಲ್ಲಿ 
ಸ್ತ್ರೀ ಧನದ ಕುರಿತಂತೆ ಉಲ್ಲೇಖಗಳು ದೊರೆಯುತ್ತವೆ. ಇದಕ್ಕೆ ದಾಯಾಭಾಗ ಎಂದೂ 
ಕರೆಯಲಾಗಿದೆ. ಸ್ತ್ರೀಗೆ ನೇರವಾಗಿ ಆಸ್ತಿಯ ಹಕ್ಕು ಇಲ್ಲವಾದರೂ, ಅವಳ ಜೊತೆ 
ಬ೦ದ ಬಳುವಳಿಯನ್ನು ಅವಳ ಸಂಪತ್ತೆಂದು ಪರಿಗಣಿಸಿದ್ದು ಕಂಡು ಬರುತ್ತದೆ. 

ಇದೇ ಕೃತಿಯಲ್ಲಿ ಹೆಣ್ಣೊಬ್ಬಳು ರಾಜ್ಯಸೂತ್ರವನ್ನು ಕೈಗೆ ಎತ್ತಿಕೊಂಡ ವಿಷಯವು 
ಬರುತ್ತದೆ (೪-೮೧ವ). ಮತ್ತೊಂದು ಕಡೆ, ಹೆಣ್ಣನ್ನು ಕನ್ಯಾರತ್ನವೆಂದು ಕರೆಯಲಾಗಿದೆ 
(ಅದೇ ೮-೧೫ವ). ಮೊದಲನೆಯ ಘಟನೆಯಲ್ಲಿ ಹೆಣ್ಣಿಗೂ - ಆಸ್ಪಿಗೂ ನೇರ 
ಸಂಬಂಧ ಕಲಿತವಾಗಿದೆ. ಎರಡನೆಯ ಘಟನೆಯಲ್ಲಿ ಹೆಣ್ಣನ್ನು ಆಸ್ತಿಗೆ, ರತ್ನಕ್ಕೆ ಹೋಲಿಸ 

ಲಾಗಿದೆ. ಕನ್ನಡ ಕಾವ್ಯಗಳಲ್ಲಿ ಈ ರೀತಿಯ ಕಲ್ಪನೆಯು. ಪದೇ "ಪದೇ ಕಾಣಿಸುತ್ತದೆ. 

ಸ ಮಾ ತೃಮೂಲೀ ಯ ಅಂಶವುಳ್ಳ ದೇವತೆಯಾದರೂ ನಂತರ ಬ್ರಾಹ್ಮಣ 
ಪಾಬಲ್ಲವು ಉಂಟಾದಾಗ ಇದಕ್ಕೆ ಹೊಸ ಅರ್ಜ ವು ಪ್ರಾಪವಾಯಿತು. ಇವಳು ವಿಷ್ಣುವಿನ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೮೫ 


ಹೆಂಡತಿಯೆಂಬ ಹೋಲಿಕೆಯನ್ನು ಕೊಡಲಾಯಿತು 

ಈ ಕೃತಿಯಲ್ಲಿ ಹೆಣ್ಣೊಬ್ಬಳಿ೦ದ ರಾಜ್ಯವನ್ನು ವಶಪಡಿಸಿಕೊಂಡು, ಅನಂತರ 
ಅವಳನ್ನೇ ರಾಜ್ಯದ ಉತ್ತರಾಧಿಕಾರಿಯಾಗಿ ನೇಮಿಸಿದ ವಿಚಾರವು ಬರುತ್ತದೆ (ಅದೇ. 
೧೩೬೩೫) 

ಮತ್ತೊಂದು ಕಡೆ, ಅಣ್ಣ೦ದಿರು ತಂಗಿಯರನ್ನು ಅರಸನಿಗೆ ಒಪ್ಪಿಸಿ, ಅದರ 
ಜೊತೆಯಲ್ಲಿ ರತ್ನಾದಿಗಳನ್ನು ಬಳುವಳಿಯಾಗಿ ಕೊಟ್ಟ ವಿಚಾರವು ಉಕ್ತವಾಗಿದೆ (ಅದೇ. 
೧೩-೮೦). ಈ ಎರಡೂ ಸನ್ನಿವೇಶಗಳು 'ಪೂರ್ವಪುರಾಣ'ದಲ್ಲಿ ಉಕ್ತವಾಗಿವೆ. 

"ಪಂಪಭಾರತ'ದಲ್ಲಿ ತಂದೆಯು ತನ್ನ ಮಗಳ ಮಕ್ಕಳಿಗೆ ಆಸ್ತಿಯು ಸಲ್ಲಬೇಕೆಂದು 
ಕೇಳುತ್ತಾನೆ (೧-೭೦ವ). ಅನಂತರ ಇದೇ ಹೆಣ್ಣು ತನ್ನ ರಾಜ್ಯದ ಮತ್ತು ಕುಲದ 
ಬೆಳವಣಿಗೆಯ ಬಗ್ಗೆ ಚಿಂತಿಸುತ್ತಾಳ (೧-೮೪ವ). ಇವೆಲ್ಲಾ ಮುಖ್ಯವಾಗಿ ಆಸ್ತಿ ಸಂಬಂಧಿತ 
ಆಸಕ್ತಿಯಾಗಿದೆ. 

“ಮದುವೆಯ ಸಂದರ್ಭದಲ್ಲಿ ಅಣ್ಣನು ತಂಗಿಗೆ ಆಭರಣ, ಆನೆ, ಕುದುರೆ, ವೇಶ್ಯಾ ಸ್ತ್ರ 
ಮುಂತಾದ ಸೊತ್ತುಗಳನ್ನು ಬಳುವಳಿಯಾಗಿ ಕೊಡುತ್ತಾನೆ. (ಅದೇ. ೫-೨೬) 
ಇದನ್ನು ಧಾಯಾಭಾಗದ ಕಾನೂನಿನ ದೃಷ್ಟಿಯಿಂದ "ಯೌತಕ” ಎಂದು ಕರೆಯಬಹುದು. 

ಒಂದನೆಯದರಲ್ಲಿ ನಾಲ್ಕು ವಿಭಾಗಗಳಿವೆ: 

ಶುಲ್ಕ - ಇದು "ಮಿತಾಕ್ಷರ'ದ ಪದ್ಧತಿಯನ್ನೇ ಅನುಸರಿಸುತ್ತದೆ. 

ಯೌವತಕ (೧7018868) - (೧) ಮದುವೆಯಾಗದ ಮಗಳಿಗೆ (೨) 
ಮದುವೆಯಾದ ಮಗಳಿಗೆ. 

ಅನ್ವಧೇಯ (Aಗvadheya and ) ಮತ್ತು ಭಾತೃಪ್ರೀತಿ ದತ್ತ (Bhatripriti- 
datta) 

ಗಂಡು ಮಕ್ಕಳಿಗೆ ಮತ್ತು ಮದುವೆಯಾಗದ ಹೆಣ್ಣು ಮಕ್ಕಳಿಗೆ. 

ಗ೦ಡು ಮಕ್ಕಳಿಗೆ ಮತ್ತು ಮದುವೆಯಾದ ಹೆಣ್ಣು ಮಕ್ಕಳಿಗೆ 

ಹೆಣ್ಣು ಮಕ್ಕಳ ಭಾಗ. 

ಗ೦ಡು ಮಕ್ಕಳ ಮಕ್ಕಳಿಗೆ. 

ಇತರ ಕ್ರಮಗಳು: ಮಿತಾಕ್ಟರದ ಅನುಸಾರವಾಗಿ. 

ಎರಡನೆಯ ಭಾಗವಾದ. - ಅಪರಿಭಾಷಿಕ (Non-Technical) ಸ್ತ್ರೀಧನವು 
ಮಗನಿಗೆ: ಮಗನ ಮಗನಿಗೆ: ಮಗನ ಮಗನ ಮಗನಿಗೆ, ಮಗಳಿಗೆ ಮಗಳ ಮಗನಿಗೆ, 
ಮಗಳ ಮಗಳಿಗೆ, ಮತ್ತು ಅದೇ ರೀತಿಯಲ್ಲಿ ಸಲ್ಲುತ್ತದೆ. ಶುಲ್ಕಂ: ಹೆಣ್ಣು ಮದುವೆಯಾಗಿ 
ಗಂಡನ ಮನೆಗೆ ಹೋಗುವಾಗ ಅವಳ ಮನಫ 1 ಮತ್ತು. ಗಂಡನ ಮನೆಗೆ 
ಹೋಗುವಂತೆ ಪ್ರೇರಿಸುವ ಬಹುಮಾನ. 


ಯೌತಕ: ರಕ್ತ ಸಂಬಂಧಗಳಿಂದ ಮತ್ತು ಅತಿಥಿಗಳಿಂದ ಮದುವೆಯ ಸ ಸಂದರ್ಭದಲ್ಲಿ 
ಕೊಡುವ ಬಹುಮಾನ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೬೮೩ 


ಪಿತ್ಯದತ್ತ: ಮದುವೆಯ ಅನಂತರ ತಂದೆಯಿಂದ ವಧುವಿಗೆ ಬರುವ ಬಹುಮಾನ. 

ಆಯುಕ್ತ: ಬಂಧುಗಳಿಂದ ಮತ್ತು ರಕ್ತ ಸಂಬಂಧಿಗಳಿಂದ ಮದುವೆಯ ಪೂರ್ವ 
ಅಥವಾ ಅನಂತರ ಸಿಗುವ ಉಡುಗೊರೆ. (ಅದೇ ಪು.೮೯) 

ಸ್ಥೂಲವಾಗಿ, ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಹೆಣ್ಣಿನ ಆಸ್ತಿಯ ಪರಿಕಲ್ಪನೆಯ 
ಚಿತ್ರಣವು ಮೇಲಿನಂತಿದೆ. 

ಆಸ್ತಿಯು ಸಂಪತ್ತಿನ ಸೂಚನೆಯಾಗಿದ್ದರೆ ಕೇಂದ್ರಿತ ಕುಟುಂಬ ವ್ಯವಸ್ಥೆಯಲ್ಲಿ 
ಸಂಪತ್ತು ಪುರುಷ ಕೈಯೊಳಗೆ ಇರುತ್ತದೆ. ಕ್ರಿಶ. ಆರನೇ ಶತಮಾನದ ಹೊತ್ತಿಗೆ 
ಭಾರತೀಯ ಪರಂಪರೆಯಲ್ಲಿ ಉತ್ಪಾದನಾ ಸಂಬಂಧಗಳ ದೃಷ್ಟಿಯಿಂದ ಮಹತ್ವದ 
ಬದಲಾವಣೆಯಾದುದು ಕಂಡುಬರುತ್ತದೆ. ಈ ಬದಲಾವಣೆಯು ಆಸ್ತಿಯನ್ನು ಕೊಳ್ಳುವ 
ಮತ್ತು ಮಾರುವ ದೃಷ್ಟಿಯಿ೦ದ "ಏಕಕೇ೦ದ್ರಿತವಾಗಿರುವುದು ತಿಳಿದುಬರುತ್ತದೆ. ಆಸ್ತಿ 
ಮತ್ತು ಉತ್ಪಾದನಾ ಸಂಬಂಧದ ಅತ್ಯಂತ ಸಂಕೀರ್ಣವಾದ ವ್ಯಾಖ್ಯೆಯನ್ನು ಸೂತ್ರಗಳು 
ಮಾಡುತ್ತವೆ ಈ ರೀತಿಯ ಬದಲಾವಣೆಯ ಹಿನ್ನೆಲೆಯಲ್ಲಿ ಹೆಣ್ಣಿಗೆ ಆಸ್ಥಿಯ ಕೆಲವಂಶ 
ಮಾತ್ರವೇ ಸಿಗುತ್ತದೆ ಎಂಬುದನ್ನು ಕಾತ್ಕಾಯನ, ಮನು ಮೊದಲಾದವರ ಸೂತ್ರಗಳು 
ಪ್ರತಿಪಾದಿಸುತ್ತವೆ. 

ಎರಡನೆಯದಾಗಿ, ರಾಜಕೀಯ ಪ್ರಾಬಲ್ಯದ ಸ್ಥಿತಿಯು ರಾಜನನ್ನು ಕೇಂದ್ರಿತ 
ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಈ ಕೇಂದ್ರಿತ ಅರ್ಥವ್ಯವಸ್ಥೆ ನಯ ಒಟ್ಟು ಇರಿಣಾಮನೆ 
ಚ! ಆಸ್ಥಿಯ "ವಿಚಾರದಲ್ಲಿ ಹೆಚ್ಚು ಹಕ್ಕಿಲ್ಲದೇ ಇರುವುದು. ಕನ್ನಡ ಕಾವ್ಯಗಳಲ್ಲಿ 
ಬರುವ ಕೆಲವು ರಾಣಿಯರ ಉಲ್ಲೇಖವು ಕೂಡಾ ರಾಜನಿಗೆ A ರೀತಿಯಲ್ಲಿ 
ಇರುವುದನ್ನು ಗಮನಿಸಿದಾಗ ಇದು ಸ್ಪಷ್ಟವಾಗುತ್ತದೆ. ಮುಖ್ಯವಾಗಿ ಇದು ಪುರುಷ 
ಪ್ರಾಬಲ್ಯದ ಸ್ಥಿತಿಯನ್ನು ಸೂಚಿಸುತ್ತದೆ. ಮೇಲು ವರ್ಗದ ಸ್ತ್ರೀಯರನ್ನು ಸಂಕೇತಿಸುವ 
ರಾಣಿಯರು ಕೆಲವೆಡೆಯಲ್ಲಿ ಆಕಸ್ಮಿಕವಾಗಿ ರಾಜ್ಯವನ್ನು ಹೊಂದಿದ್ದರೂ ಅವರು ಕಾವ್ಯಗಳಲ್ಲಿ 
ಪುರುಷನಿಗೆ ಶರಣಾಗುವ ರೀತಿಯು ಚಿತ್ರಿತವಾಗಿದೆ. ಇದಕ್ಕೆ ಕಾರಣವೆಂದರೆ: ಗಂಡಿನ 
ಪ್ರಾಬಲ್ಯದ ಎದುರು ಹೆಣ್ಣು ಶರಣಾಗುವುದು. 

ಈ ಕಾಠಣದಿಂದಲೇ ಹೆಣ್ಣಿಗೆ ಸ್ಥಿರ ಆಸ್ಲಿಯು ವಂಶಪಾರಂಪರ್ಯವಾಗಿ ಬಂದ 
ಸೂಚನೆಗಳು ಕನ್ನಡ ಕಾವ್ಯದಲ್ಲಿ ಕಾಣಸಿಗುವುದಿಲ್ಲ. 

ಸ್ತೀಧನದ ಕುರಿತಂತೆ ಕನ್ನಡ ಕಾವ್ಯಗಳಲ್ಲಿ ಉಲ್ಲೇಖಗಳಿವೆ. ತಂದೆ ಅಥವಾ 
ಸಹೋದರನು ಮಗಳು ಅಥವಾ ತಂಗಿಯನ್ನು ಮದುವೆ ಮಾಡಿಕೊಡುವಾಗ ಜೊತೆಯಲ್ಲಿ 
ಚಳುವಳಿಯನ್ನು ಕೊಡುವ ಕ್ರಮವು ಪ ಪ್ರಾಚಿ ಕನ್ನಡ ಸಾಹಿತ್ಯದಲ್ಲಿ ವಿಶೇಷವಾಗಿ 
ಉಲ್ಲೇಖವಾಗಿದೆ. ವರನನ್ನು (ಗಂಡನ್ನು) ಆದರ್ಶೀಕರಿಸಿದ್ದರ ಪ್ರತಿಫಲವಿದು. ಗಂಡು 
ಆರ್ಥಿಕ ವ್ಯವಸ್ಥೆ ಸಿಯನ್ನು ಕೈಗತ್ತಿಕೊಂಡುದರ ಬಗೆಗೆ ಈಗಾಗಲೇ ಉಲ್ಲೇಖಿಸಲಾಗಿದೆ. 
ಎರಡನ | ಯು ಹಣ್ಣಿನ ಜೊತೆಯಲ್ಲಿ ಬರುವುದರಿಂದ ಇದು ಆಕೆಯ 
“ಚರ' ಸೊತ್ತು ಆಗುತ್ತದೆ. ಬಳುವಳಿ ರೂಪದಲ್ಲಿ ಸಿಗುವ ಸೊತ್ತು ಕೂಡಾ ಅಂತಿಮವಾಗಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೮೭ 


ಅವಳ ವಿನಿಯೋಗಕ್ಕೆ ಸಲ್ಲುವಂಥದ್ದು ಆಗಿದ್ದರೂ, ಪರೋಕ್ಷವಾಗಿ ಗಂಡಿಗೆ ಅದರ 
ಮೇಲೆ ಅಧಿಕಾರವಿರುತ್ತದೆ. 

ಕೇಂದಿತ ಕುಟುಂಬ ಸ್ವರೂಪದಲ್ಲಿ ಗಂಡು ಆರ್ಥಿಕ ಉಸ್ತುವಾರಿಯನ್ನು ನೋಡುವವ 
ನಾಗಿರುತ್ತಾನೆ. ಇದರಿಂದ ಆಸ್ತಿ ಇತ್ಯಾದಿ ವಿಚಾರಗಳು ನೇರವಾಗಿ ಆಸಿಯ ಹಕ್ಕು 
ತರುವುದಿಲ್ಲ. ಅವಳಿಗೆ ಆಸ್ತಿಯು ಸಿಕ್ಕಿದರೂ ಕೇವಲ ಆಕಸ್ಮಿಕ ಅಷ್ಟ. ಈ ನೆಲೆಯಿಂದ 
ಹೆಣ್ಣಿಗೆ - ಅವಳು ಹೆಂಡತಿಯಾಗಿ ಹಾಯಿ ನಿರ್ವಹಿಸುವ ಅಂಶವು ಮತ್ತು ತಾಯಿಯಾಗಿ 
ಮಗುವನ್ನು ಹೆರುವ ಅಂಶವು ಮಾತ್ರವೇ ಮುಖ್ಯವನ್ನು! ವಂತೆ ಕನ್ನಡ ಕವಿಗಳು ಚಿತ್ರಿಸಿದ್ದಾರೆ. 
ಇದರಿಂದ ಅವ ನೇರವಾಗಿ ಆಸಿಯ ತದಾ ಎನ್ನುವ ಅಂಶವನ್ನು ಕವಿಗಳು 
ಪರೋಕ್ಷವಾಗಿ ನಿರಾಕರಿಸಿದ್ದಾರೆ. 

೧೯೫೬ರ ಹಿಂದೂ ಕಾನೂನಿನ ಅಧಿನಿಯಮದ ಪಕಾರ- 

ಪತ್ನಿ, ವಿಧವೆಸೊಸೆ, ಮಕ್ಕಳು ಮತ್ತು ವಯಸ್ಸಾದ ತಂದೆ ತಾಯಿಗಳು ಮಗಳಂದಿರು, 
ಅಧರ್ಮಜ ಮಗಂದಿರು, ವಯಸ್ಸಾದ ತಂದೆ ತಾಯಿಗಳು, ಮೃತನ ಅಥವಾ ಮೃತಳ 
ತಂದೆ, ಅವನ ತಂದೆ ತಾಯಿ, ಅವನ ವಿಧವೆ. ಅವನ ಮಗ, ಅವನ ಅವಿವಾಹಿತ 
ಮಗಳಂದಿರು ವಿಧವೆಯಾದ ಮಗಳು, ಅವಳ ಮಗನ ವಿಧವೆ ಅವನ ಅಪ್ರಾಯಸ್ಥ 
ಅಧರ್ಮಜ ಮಗ, ಅವನು ಅಧರ್ಮಜ ಅವಿವಾಹಿತ ಮಗಳು - ಇಷ್ಟು ಜನರು 
ಧನಕ್ಕೆ ಪಾಲುದಾರರಾಗಿರುತ್ತಾರೆ. ಹಳೆಯ ಹಿಂದೂ ಕಾನೂನಿನ ಪ್ರಕಾರ ಒಬ್ಬ ತಂದೆಯು 
ತನ್ನ ಅವಿವಾಹಿತೆಯರಾದ ಮಗಳಂದಿರನ್ನು ಪೋಷಿಸಲು ಬಾಧ್ಯ, ತಂದಯ ಮರಣದ 
ಬಳಿಕ ತನ್ನ ಅವಿವಾಹಿತೆಯರಾದ ಮಗಳಂದಿರನ್ನು ತಂದೆಯ ಆಸ್ತಿಯ ಹಕ್ಕಿಗೆ 
ಪಾಲುದಾರರಾಗಿದ್ದರು. 

ಮಿತಾಕ್ಷರದ ಪ್ರಕಾರ ಒಬ್ಬ ದಾಯಾದಿಯು ಸ್ತ್ರೀ ಉತ್ತರಾಧಿಕಾರಿಯನ್ನು ಬಿಡದೆ 
ಅಥವಾ ಸ್ತೀವಾರಸುದಾರರೂ ಸ್ವತ್ತಿನಲ್ಲಿ ಪಾಲು ಪಡೆಯಲು ಹಕ್ಕುದಾರರಾಗುವರು. 
ಉತ್ತರಾಧಿಕರತ್ವವು ಪ್ರೀತಿ ಮತ್ತು ಮಮಕಾರದ ಮೇಲೆ ಆಧಾರಿತವಾಗಿದೆ. ಪಿಂಡ 
ಪ್ರಧಾನ ಮಾಡುವ ಹಕ್ಕಿನ ಮೇಲೆ ಆದ್ಯತರಯ ಹಕ್ಕು ನೀಡಲಾಗಿದೆ. ಗೋತ್ರಜ 
ಅಥವಾ ಬಂಧುವಿಗೆ ವಾರಸುದಾರರಾಗುವ ಹಕ್ಕು ಕೊಡಲಾಗಿದೆ. ಒಬ್ಬ ಅವಿವಾಹಿತ 
ಹೆಂಗಸಿಗೆ, ಒಬ್ಬ ವಿಧವೆಗೆ ಅಥವಾ ತನ್ನ ಗ೦ಡನಿ೦ದ ಅಭಿತ್ಯಜಿಸಲ್ಪಟ್ಟ ಒಬ್ಬ ಹೆಂಗಸಿಗೆ 
ತನ್ನ ತಂದೆಯ ಮನೆಯಲ್ಲಿ ನಿವಾಸ ಮಾಡುವ ಹಕ್ಕು ಇಪ: ಒಬ್ಬ ವಿಧವೆಯು 
ಉತ್ತರಾಧಿಕಾರ ಪಡೆಯುವೆಂದು - ಆಕೆಯು ಪುನರ್ವಿವಾಹಿತೆಯಾಗಿದ್ದರೆ ಆಕೆಯು 
ವಾರಸಿನ ಹಕ್ಕು ಪಡೆಯಲಾರಳು, ಮಗಳು, ವಿಧವೆ, ತಾಯಿ, ಪೂರ್ವ ಮೃತನ 
ಮಗನ ಮಗಳು, ಪೂರ್ವಮೃತ ಮಗನ ಪೂರ್ವ ಮೃತನ ಮಗನ ವಿಧವೆ, ಪೂರ್ವಮೃತ 
ಮಗಳ ಮಗಳು ಹಕ್ಕುದಾರರಾಗಿರುತ್ತಾರೆ. 

ಸ್ತ್ರೀಯ ಸೊತ್ತನ್ನು ಸ್ತೀಧನವೆಂದು ಕರೆಯುತ್ತಾರೆ. ಗೌತಮ ಧರ್ಮ ಸೂತ್ರದಲ್ಲಿ 
ಇದರ "ಉಲ್ಲೇಖವಿದೆ. ಇ ಗ್ನಿಗಿಂತ ಮೊದಲು ಏನು ಕೊಡಲಾಗಿದೆಯೋ, ಪ್ರೀತಿಯ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೬೮೮ 


ಸಂಕೇತವಾಗಿ ಏನು ನೀಡಲಾಗಿದೆಯೋ ಮತ್ತು ಸೋದರನಿಂದ ಪಡೆಯಲಾಗಿದೆಯೋ, 
ಒಬ್ಬ ತಾಯಿಯಿಂದ ತಂದೆಯಿಂದ ಪಡೆಯಲಾಗಿದೆಯೋ ಇವು ಸ್ತೀಧನಗಳಾಗುತ್ತವೆ 
ಯೆಂದು ಮನುವು ಹೇಳುತ್ತಾನೆ. ನಾರದನು ಇದರ ಜೊತೆಗೆ ಗಂಡನಿಂದ 
ಪಡೆಯಲಾಗಿರುವುದು ಕೂಡಾ ಸೀಧನವಾಗುತ್ತದೆಯೆಂದು ಹೇಳುತ್ತಾನೆ. 
ಹೆಣ್ಣಿಗೆ ತಂದೆಯಿಂದ, ತಾಯಿಯಿಂದ, ಗಂಡನಿಂದ, ಸಹೋದರನಿಂದ ಕೊಡಲ್ಪಟ್ಟದ್ದು 
ಅಥವಾ ಅಧ್ಯಗ್ವಿಯ ಕಾಲದಲ್ಲಿ ಅವಳಿಂದ ಪಡೆಯಲ್ಪಡ್ಡುದು ಅಥವಾ ಅತ್ಯಧಿವೇಶನದಲ್ಲಿ 
ಕೊಡಲಟುದು ಸ್ತ್ರೀಯ ಸೊತ್ತಾಗುತ್ತದೆಯೆಂದು ಯಾಜ್ಯವಲ್ಕ ಹೇಳುತ್ತಾನೆ. ಕಾತ್ಯಾಯನನು 
ಕರಕುಶಲತೆಯಿ೦ದ ಮಾಡಿದ ಸಂಪಾದನೆ ಮತ್ತು ಯೌವನಾವಸ್ಥೆ ಗೌರ ದಿಬ್ಬಣ 
ಅಥವಾ ವೈಧವ್ಯದಲ್ಲಿ ಆದರೆ ದಾಂಪತ್ವದಲ್ಲಲ್ಲದ ಅಪರಿಚಿತರಿಂದ ನೀಡಲ್ಪಟ್ಟ ಕೊಡುಗೆ. 
ಮಿತಾಕ್ಷರದಲ್ಲಿ ತಂದೆಯಿಂದ, ತಾಯಿಯಿಂದ, ಗಂಡನಿಂದ, ಸೋದರನಿಂದ. 
ಸೋದರಮಾವನಿಂದ, ಅಧ್ಯಗ್ನಿಗಿಂತ ಮೊದಲು ಕೊಡಲ್ಪಟ್ಟುದು, ಎರಡನೆಯ ವಿವಾಹದಲ್ಲಿ 
ಮಾಡಲಾದ ಕೊಡುಗೆ, ಅತ್ಯಧಿವೇಶನದಲ್ಲಿ ಕೊಡಲಾದ ಕೊಡುಗೆ, ವಾರಸಿನಿಂದ 
ಖರೀದಿಯಿಂದ ವಿಭಜನೆಯಿಂದ ಪ್ರತಿಕೂಲ ಕಬ್ಲೆಯಿಂದ ತೀರ್ಪಿನಿಂದ ಪಡೆಯಲಾದ 
ಸ್ಪತ್ತು ಸ್ತೀಧನಗಳೆಂದು ಹೇಳಲಾಗಿದೆ. 
ಹೆಚ್ಚುವರಿ ಉತ್ಪಾದನಾ ಅಥವಾ ಮಿಗುವ ಮೌಲ್ಯದಲ್ಲಿ ಹೆಣ್ಣು ಗಂಡು ಸಮಾನ 
ಹಕ್ಕುದಾರರು. 
ವಿವರಗಳಿಗೆ ನೋಡಿ: ಪಿ.ವಿ ಕಾಣಿ. ೧೯೮೦ ಧರ್ಮಶಾಸ್ತ್ರ ದ ಇತಿಹಾಸ ಪುಟ. ೨೭೫, ೨೭೬ 
1.1. Kosambi; 1983 Myth & Reality P. 170 
Jack Goody(Ed) 1973 The Character of Kinship P89 
Romila Thapar 1975 The Past and Prejudice P.55 


೭೪೬. ಸ್ತ್ರೀ ಮತ್ತು ರಾಜಕಾರಣ 
ಗುಪ್ತ ಅರಸರ ಕಾಲದಲ್ಲಿ (ಕ್ರಿಪೂ. ನಾಲ್ಕರಿಂದ ಕ್ರಿಶ. ನಾಲ್ಕನೇ ಶತಮಾನದವರೆಗೆ) 
ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಹೆಣ್ಣಿನ ಸ್ಥಾನ- ಸದ ಬಗ್ಗೆ ಆ ಕಾಲದ 
ಮಹತ್ವದ ದಾಖಲೆಯಾಗಿರುವ ಕೌಟಲ್ಯನ ಅರ್ಥಶಾಸ್ತ್ರದಲ್ಲಿ ವಿವರಗಳು ದೊರೆಯುತ್ತವೆ. 
ಶಾತವಾಹನರ ಕಾಲದಲ್ಲಿ ಸ್ತ್ರೀಗೆ ಇ ವಿಧದ ಸ್ವಾತಂತ್ರ್ಯ ಎತ್ತೆಂದು ತೋರುತ್ತದೆ. 
ಅಂದಿನ ಹಲವರು ಸ್ತ್ರೀಯರು ಪದ್ಧ ದೇವಾ ನ ದಾನವನ್ನು 
ನೀಡಿದ್ದರು. ದೇವಿ (ರಾಣಿಯನ್ನು. ತನ್ನಲ್ಲಿಗೇ ಕರೆಸಿಕೊಳ್ಳಬೇಕು. ಅವಳದ್ದ ಲಿಗೇ 
ರಾಜನು ಹೋಗುವುದರಿಂದ ಅಪಾಯ ಆಗ 
ವಿವರಗಳಿಗೆ ನೋಡಿ: ಶ್ರೀ ಸಚ್ಚಿದಾನಂದ ಶಂಕರಭಾರತೀ ಸ್ವಾಮಿಗಳು ೨೦೧೦ 
ಕೌಟಲೀಯ ಅರ್ಥಶಾಸ್ತ್ರ ಪುಟ. ೭೯ 
೦.ವಿ. ಕೃಷ್ಣರಾವ್‌ ವ್‌ ಮತ್ತು ಕೇಶವ ಭಟ್ಟ ಎಂ. ೧೯೭೦ ಕರ್ನಾಟಕ ಇತಿಹಾಸ ದರ್ಶನ 
ಕೃಷ್ಣ ಭಟ್ಟ ಕೆ. ೧೯೭೨ ಕೌಟಲ್ಯನ ಅರ್ಥಶಾಸ್ತ್ರ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩a೮೯ 


೭೪೭. ಸ್ತ್ರೀಯರು 

ಸ್ತ್ರೀಯರು ನೀಚರಿ೦ದ ಭೋಗಿಸಲ್ಪಡುವರು. ಅರಸುಗಳು ಯೋಗ್ಯರಲ್ಲದವರನ್ನು 
ಸಲಹುತ್ತಾರೆ. ಅತಿಲೋಭಿಗಳಿಗೆ ವಸ್ತು ಸೇರುವುದು ಇಂದ್ರನು ಮಳ ಸುರಿಯುವುದು 
ನಾಡಿಗಲ್ಲ. ಗಿರಿಸಮುದಗಳಿಗೆ ಮಳೆ ಸುರಿಯುತ್ತಾನೆ (ಕರ್ಣಾಟಕ ಪಂಚತಂತ್ರ, ಭೇದ 
ಪ್ರಕರಣ, ಶ್ಲೋಕ ೯೨) 

ಸ್ತೀಯರ ಬಗೆಗೆ ಪಂಚತಂತ್ರವು ತಳೆಯುವ ಧೋರಣೆಯನ್ನು ಇದು ಸೂಚಿಸುತ್ತದೆ. 
ಆದರೆ ಈ ಅಭಿಪ್ರಾಯ ವಿಶ್ವಾತ್ಮಕ ಧೋರಣೆಯಂದು ನಾವು ತಿಳಿಯುವಂತಿಲ್ಲ. ಇದು 
ಕೇವಲ ಒಂದು ಅಭಿಪ್ರಾಯ. ಸ್ತ್ರೀಯರು ನೀಚರಿಂದ ಭೋಗಿಸಲ್ಪಡುವರು ಎನ್ನುವ 
ವಾಕ್ಯಕ್ಕೆ ಪೂರಕವಾಗಿ ಉಳಿದ ಮಾತುಗಳು ಬಂದಿವೆ. 

“ವಿಶಾಲವಾದ ಹೃದಯದ ಜ್ಞಾನಿ ಪುರುಷನು ನಾರಿಶರೀರದಿಂದ ಮೋಹವಶನಾಗು 
ವುದಿಲ್ಲ. ಸ್ತ್ರೀಯರಲ್ಲಿ ರಮಣಿಯತೆಯನ್ನು ಕಾಣುವುದು ಮೋಹದಿಂದ ಮನದಲ್ಲಿ 
ಎಕಾರಗಳನ್ನು ಉತ್ಪನ್ನ ಮಾಡುವ ಮದಿರೆಯಲ್ಲಿಯೂ ಯುವ ಸ್ತ್ರೀಯಲ್ಲಿಯೂ 
ಯಾವ ಅ೦ತರವೂ ಇರುವುದಿಲ್ಲ. ಯುವತಿಯು ಕಾಮ ಭಾವವನ್ನು ಜಾಗೃತಗೊಳಿಸು 
ತ್ತಾಳೆ. 

ಸ್ತ್ರೀಯರಿಗೆ ಪುರುಷದೋಹಕತ್ವವು ಜನ್ಮಸಿದ್ಧವು. ಆದುದರಿಂದ ಬುದ್ಧಿವ೦ತರು 
ಸ್ತೀಯರ ವಿಷಯದಲ್ಲಿ ಅಜಾಗರೂಕತೆ ವಹಿಸಬಾರದು. 

ಹೆಣ್ಣು ರತ್ನ, ಎದೆ. ಧರ್ಮ, ಶೌಚ, ಸೂಕ್ತಿ ಶಿಲ್ಪಗಳನ್ನು ಎಲ್ಲಿದ್ದರೂ ಸ್ವೀಕರಿಸಬಹುದು 
ಎ೦ದು ಮನು ಹೇಳುತ್ತಾನೆ. 

ಬ್ರಹ್ಮನು ತನ್ನ ದೇಹವನ್ನು ವಿಂಗಡಿಸಿ ಸ್ತ್ರೀ ಮತ್ತು ಪುರುಷರಿಗೆ ಜನ್ಮ ನೀಡಿದನು. 
(ಮನುಸ ತ ೧೭೩) 

ಸ್ತ್ರೀ ಸತ್‌ ರತ್ನವನ್ನು ಯಾವ ಕುಲದಿಂದ ಬೇಕಾದರೂ ಆರಿಸಿಕೊಳ್ಳಬಹುದು. 
(ಮನುಸ್ಮೃತಿ. ೧-೧೩೮) 

ಸ್ತ್ರೀಯರಿಗೆ ಮೊದಲು ದಾರಿ ಬಿಡಬೇಕು. (ಮನುಸ್ಮೃ ತಿ. ೧-೧೩೮) 

ಸ್ತ್ರೀಯರು ಬಾಲ್ಯದಲ್ಲಿ ತಂದೆಯ ವಶದಲ್ಲಿಯೂ” ಯೌವನದಲ್ಲಿ ಗಂಡನ 
ವಶದಲ್ಲಿಯೂ ಗಂಡ ಸತ್ತ ಮೇಲೆ ಮಗನ ಆಶ್ರಮದಲ್ಲಿಯೂ ಇರಬೇಕು. ಈ 
ದೃಷ್ಟಿಯಿಂದ ಸ್ತ್ರೀಯು ಸ್ವಾತಂತ್ರಕ್ಕೆ ಅರ್ಹಳಲ್ಲ. (ಮನುಸ ಸ್ಮತಿ. ೫-೧೪೮) 

ಸರಿಯಾದ ವಯಸ್ಸಿಗೆ ಸುವ ಮಾಡದ ತಂದೆಯೂ, ಪ್ರೀತಿಸದ ಗಂಡನೂ, 
ಗ೦ಡ ತೀರಿದಾಗ ರಕ್ಷಿಸ ಮಕ್ಕಳೂ ನಿಂದಾರ್ಹರು. (ಮನುಸ ತಿ. ೯-೪) 

ಅನ್ಯ ಪೂರ್ವ "ಸೀಯರು. ಎರಡು ಪ್ರಕಾರದವರಿದ್ದಾರೆ. ಒಬ್ಬಳು ಪುನರ್ಭೂ 

ಎರಡನೆಯವಳು ಸೈರಿಣಿ ಪುನರ್ಭೂಗಳಾದರೂ ಎ | ಪ್ರಕಾರದವರಿರುವರು. 


ಒಬ್ಬಳು ಕೃತಾ, ಎರೆಡು ಅಕ್ಷತಾ. ಸಂಸ್ಕಾರಕ್ಕೆ ಮುಂಚಿತವಾಗಿ ಪುರುಷ 
ಸಟಾಸಟ್‌ ದೂರವಾದವಳು ಕತಾ. 


(b 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8€೦ 


ಪ್ರಾಚೀನ ಸ೦ಕೇತಗಳಂತೆ ಸ್ಕೀ-ಮತ್ತು ನೀರು ಇವುಗಳಲ್ಲಿ ನಿಕಟ ಸಂಬ೦ಧವಿರ 
ಬೇಕೆಂದು ಕಂಡುಬರುತ್ತದೆ. ನಿ ರಿನ ಸಿ ಸೀ-ಪ್ರತಿಮೆಗಳ ತಾರತಮ್ಯದಲ್ಲಿ ಅದ್ಭುತ ಪ್ರತಿಭೆಯು 
ವ್ಯಕ್ತವಾಗುತ್ತಿದೆ. ಇಡಾ, ಇರಾ, ಸರಸ ಸೃತಿ, ಮಹಿ (ರಸಾ-ಭೂಮಾತೆ), ಅದಿತಿ ಹಾಗೂ 
ಶ್ರೀದೇವಿ ಇವರ ವಿಚಾರವು ಆಗಿದೆ. ಈ ಆಪೋ ದೇವಿಯರು ಮಾನವ ಕುಲದ 
ಉದ್ಧಾರಕ ಶಕ್ತಿಗಳು. ಇವರಿಗೆ ನಾರೀಮಣಿಗಳು ಎನ್ನಬಹುದು. 

ಸಂಕೇತದಲ್ಲಿ ಎರಡು ಅಂಶಗಳು ಅಡಕವಾಗಿರುವಂತಿದೆ. (೧) “ನಾರ'(ಣ) 
ಸಂಪ್ರದಾಯವು ಇಂದ್ರನನ್ನು ಹೆದರಿಸುವಷ್ಟು ಪ್ರಬಲವಾಗಿತ್ತು.(೨) ಅಪ್‌ ಸರೆ ಇವಳು 
“ನಾರ'ದಿಂದಾದ ನಾರಿ. ಅರ್ಥಾತ್‌ ನೀರೆ. ದೇಶೀಯ ನಾರಿ ಸಂಸ್ಕೃತದಲ್ಲಿ ಪ್ರೌಢ 
ಗೃಹಿಣಿಯಾಗುತ್ತಾಳೆ. “ಗೃಹ೦ತು ಗೃಹಿಣೀ ಹೀನಂ ಕಾಂತಾರಾತ್‌ ಅತಿರಿಚ್ಛತೇ' ಎನ್ನುವಷ್ಟು 

ಗೃಹಸ್ಥನ ಯ ಆಕರ್ಷಕ ವಿಷಯಳಾಗುತ್ತಾಳೆ ಎಂದು ಶಂಬಾ ಅಭಿಪ್ರಾಯ. 
ವಿವರಗಳಿಗೆ ನೋಡಿ: ಶಂಬಾ ಜೋತಿ ೧೯೯೯ ಹಾಲುಮತ ದರ್ಶನ ಸಂಪುಟ. ೩ ಪುಟ. ೧೫೬ 
ಚಕಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ್ಥ ತೆ ೨-೨೪೦ 


ಸ 


೭೪೮. ಸ್ತ್ರೀಯರು ಮತ್ತು ಧರ್ಮ 
ಕರ್ನಾಟಕ « ಅನೇಕ ಶಾಸನಗಳಲ್ಲಿ ಸ್ತ್ರೀಯರ ಧಾರ್ಮಿಕ ಸಹಭಾಗಿತ್ವದ ಬಗೆಗಿನ 
ಉಲ್ಲೇಖಗಳಿವೆ: ಶ್ರವಣ ಬೆಳಗೊಳದ ಶಾಸನವೊಂದು ಶಾಂತಲೆಯ ತಾಯಿ ಮಾಚಿಕಬೆಯು 
ವತ ಹಿಡಿದು ಮರಣವನ್ನಪಿದ ವಿಷಯವನ್ನು ತಿಳಿಸುತ್ತದೆ. ಇದರ ಕಾಲ ಕ್ರಿಶ. ೧೧೩೧. 
ಮತ್ತೊಂದು ಶಾಸನವು ಅಹಲ್ಕೆಯ ನಿರ್ವಾಣವನ್ನು ಸೂಚಿಸುತ್ತದೆ (ಕಲಬುರ್ಗಿ; 
ಎಂ.ಎಂ. ೧೯೮೦. ಪು. ೬). 4 ಬೆಳಗೊಳದ ನಿಕರ ನಿಶಿಧಿ ಶಾಸನಗಳಲ್ಲಿ 
ಇಪತ್ತೆರಡು ಶಾಸನಗಳು ಸ್ಲೀಯರಿಗೆ ಸಂಬಂಧಿಸಿರುವವುಗಳು. ಅದರಲ್ಲಿ ೧೩ ಶಾಸನಗಳು 
ಕಂತಿ ಅವ್ವೆಯವರ ಮರಣವನ್ನು ಸೂಚಿಸುತ್ತದೆ. ನಾಲ್ಕು ಶಾಸನಗಳು ರಾಜಪರಿವಾರದ 
ಸ್ತೀಯರ ಕುರಿತಂತೆ ಹೇಳುತ್ತವೆ. "ದು ಶಾಸನಗಳು ಸಾಮಾನ್ಯ ಸ್ತ್ರೀಯರ ಮರಣವನ್ನು 
ಸೂಚಿಸುತ್ತವೆ (ಅದೇ. ಪು. ೧೧). ಕೊಂಗಾಳ್ಸನಬ್ಬೆ ಹೋಚಬ್ಬರಸಿಯ ಜಾರ್ಜ 
ಸೇವೆಯನ್ನು ಶಾಸನವೊಂದು (ಕಾಲ: ೧೧ನೇ ಯಾನ) (215; ಸಂ: ೧. ೧೯೭೨. 
ಪು. ೪೫). ಶ್ರವಣಬೆಳಗೋಳದ ಶಾಸನವೊಂದು ವೈಜಬ್ದೆಯು ನೋಂತು ಸನ್ಯಾಸನವನ್ನು 
ಸ್ವೀಕರಿಸಿದ ವಿಷಯವನ್ನು ತಿಳಿಸುತ್ತದೆ (ಎಕ. ಸಂ: ೨, ೧೯೭೩. ಪು ೫೫). 
ಗುಣಮತಿ ಅಬ್ಬೆಯ ನಿಶಿಧಿಗೆ ಸಂಬಂಧಿಸಿದಂತೆ ಮತ್ತೊಂದು ಶಾಸನವು ತಿಳಿಸುತ್ತದೆ 
(ಅದೇ. ಪು. ೭೭). ಶ್ರವಣಬೆಳಗೊಳದ ಮತ್ತೊಂದು ಶಾಸನದಲ್ಲಿ ಲಕ್ಷ್ಮೀಮತಿಯು 
ಸನ್ಯಸನ ಮೂಲಕ ದೇವಲೋಕಕ್ಕೆ ಸಂದ ವಿಚಾರವಿದೆ (ಇದರ ಕಾಲ. ಕ್ರಿಶ. ೧೦೪೪) 
(ಅದೇ. ಪು. ೯೯). ಹತ್ತನೇ ಶತಮಾನದ ನಂಜನಗೂಡಿನ ಶಾಸನವೊಂದು ಅತ್ತಯ್ಯನ 
ಅಬ್ಬೆಯು ಸನ್ಯ ನ್ವಸನಂತೆಯ್ದು ಮುಡುಪಿದ ವಿಚಾರವನ್ನು ಪಸ್ತಾವಿಸುತ್ತದೆ (ಅದೇ. ಸಂ: 
೩ ಪು ಪ ೩೦೦). ಜಾರ್ಮಿಕ ವಿಚಾರಗಳಲ್ಲಿ ಸಕ್ರಿಯವಾಗಿ ude ಸ್ತ್ರೀಯರು ಭಾಗವಹಿಸಿದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8€೧ 


ವಿಚಾರವನ್ನು ಇನ್ನೂ ಕೆಲವು ಶಾಸನಗಳು ಹೇಳುತ್ತವೆ. ಶಾಸನಗಳಲ್ಲಿ ಬಂದಿರುವ 
ವಿಷಯಗಳನ್ನು ಸ್ಥೂಲವಾಗಿ ಪರಿಶೀಲಿಸಲಾಗಿದೆ. ಈ ಆಧಾರಗಳ ಹಿನ್ನೆಲೆಯಲ್ಲಿ 
ಧಾರ್ಮಿಕ ರಂಗದಲ್ಲಿ ಸ್ತ್ರೀಯರು ಭಾಗವಹಿಸಿರುವ ವಿಚಾರಗಳನ್ನು ಎರಡು ನೆಲೆಗಳಲ್ಲಿ 
ಗಮನಿಸಬಹುದು: 
ಸಾಮಾಜಿಕ ಸ ಸ್ಥಾನಮಾನಕ್ಕಾಗಿ ಧಾರ್ಮಿಕ ಸೇವೆಯನು ಕೈಗೊಂಡಿರುವ ಸಂಗತಿಗಳು. 
ಉದಾ: ಜೈನ 1.0] ಸೇವೆ. ಜ.. ಶೀಮಂತ ವರ್ಗದ ಸ್ತ್ರೀಯರು ಕೈಗೊಂಡಿರುವ 
ಸೇವೆಗಳಾಗಿರುತ್ತವೆ. 
ಸನ್ಯಸನವನ್ನು ಸ್ವೀಕರಿಸಿ ಅದರ ಮೂಲಕ ಪ್ರಾಣಹರಣವನ್ನು ಮಾಡಿಕೊಳ್ಳುವುದು 
ಇದು ಆತ್ಮಾಹುತಿಯ ಪ್ರಕಾರಗಳಲ್ಲಿ ಒಂದಾಗಿ ಸಂಸ್ಕೃತಿಯಲ್ಲಿ ಮೂಡಿಬಂದಿದೆ. ಇಲ್ಲಿಯೂ 
ಧಾರ್ಮಿಕ ಶ್ರದ್ಧೆಯೇ ಪ್ರಧಾನವಾದ ಅಂಶವಾಗಿದೆ. 
ರಾಣಿಯಾದ ಶಾಂತಲೆಯು ಜೈನೆಯಾಗಿದ್ದರೂ ವೈಷ್ಣವ ದೇವಾಲಯವನ್ನು 
ಸ್ಥಾಪಿಸಿದ ವಿಚಾರವು ಈಗಾಗಲೇ ಸಾಕಷ್ಟು ಪ್ರಚಲಿತವಾದ ವಿಚಾರವಾಗಿದೆ. ಈಕೆಯ 
ಕಾಲ. ಕ್ರಿಶ. ೧೧೩೧. ಈಕೆಯು ಸನ್ಯಾಸನ ವಿಧಿಯ ಮೂಲಕವೇ ತನ್ನನ್ನು ಮುಡುಪಿ 
ಕೊಂಡಳು. ಖಾಸಗಿಯಾಗಿ ಒಂದು ಧರ್ಮಕ್ಕೆ ಸೇರಿದ್ದು, ಮತ್ತೊಂದು ಧರ್ಮದ 
ಕೆಲಸವನ್ನು ಮಾಡುವ ಕ್ರಮವೂ ಇತ್ತು ಎನ್ನುವುದಕ್ಕೆ ಮೇಲಿನ ಮಾತು ಸಾಕ್ಷ್ಯವನ್ನು 
ಒದಗಿಸುತ್ತದೆ. 
ದಕ್ಷಿಣದ ಚೋಳ ಅರಸರ ಕಾಲದಲ್ಲಿ ಯೋಗಿಣಿ ಮತ್ತು ಯೋಗೀಶ್ವರ ದೇವತೆಗಳ 
ನೆ ಮತ್ತು ಅವರ ನೈವೇದ್ಯಕ್ಕಾಗಿ ಮಧ್ಯದ ವ್ಯವಸ್ಥೆಯೂ "ಇತ್ತೆಂದು ಗು 
ಊಹಿಸುತ್ತಾರೆ (ಕೃಷ್ಣರಾವ್‌. ಕಪಟರಾಳ ೧೯೭೦.ಪು. ೨೮). 
ಈ ಮೇಲಿನ ಆಧಾರಗಳಿಂದ ದೇವಾಲಯದ ನೃತ್ಯ ಪದ್ಧತಿಯ ಬಗೆಗೆ ಕೆಲವು 
ಅಂಶಗಳನ್ನು ಗಮನಿಸಬಹುದಾಗಿದೆ. 
ದೇವಾಲಯದ ನೃತ್ಯ ಪದ್ಧತಿಯು ಆಚರಣೆ ಬದ್ಧ ಸ್ವರೂಪವನ್ನು ಇಟ್ಟುಕೊ೦ಡ 
ವೇಶ್ಯಾ ಪದ್ಧತಿಯಾಗಿದೆ. “ದಾಸಿ' ಪದವು ವರ್ಗೀಕೃತ ಸಮಾಜದ ಕೆಳಗಿನ ದರ್ಜೆಯ 
ಸೂಚಕ ಪದವಾಗಿದೆ. ದೇವರ ಬಾ ಹೆಣ್ಣುಗಳ ಸಂಸ್ಕ ಸತಿಯನ್ನು 
ಸಾದಾ ಪದ್ಧತಿಯು ಸೂಚಿಸುವುದಾದರೂ, ಇದಕ್ಕೂ ಕಜ | ಸಂಸ್ಕ ತಿಗೂ 
ಷ್ಪವಾದ ಸಂಬಂಧವಿರುವುದನ್ನು ಶಾಸನಗಳು ಪ್ರತಿಪಾದಿಸುತ್ತವೆ. ದ 
ರಾಜ್ಯಶಾಹಿ ವ್ಯಕ್ತಿತ್ವವು ಕೆಳವರ್ಗದ ಸ್ತ್ರೀಯರನ್ನು "ದೇವದಾಸಿ 'ಯನ್ನಾಗಿ ಮಾಡಿರುವುದನ್ನು 
ರ ಚ್‌ ಪ್ರ ದೃಷ್ಟಿಯಿಂದ ER ಪದ್ಧತಿಯ ಮೇಲೆ ಇಬ್ಬಗೆಯ 
ಪ್ರಭಾವವು ಉಂಟಾಗಿರುವುದನ್ನು ಕಾಣಬಹುದು. (ಅ)ರಾಜಶಾಹಿ ಪಭಾವ (ಆ)ಮತ್ತು 
ಧಾರ್ಮಿಕ ಗುಲಾಮಿತನ. 
ಕನ್ನಡ ಕವಿಗಳು ದೇವಸ್ಥಾನದಲ್ಲಿ ನೃತ್ಯಮಾಡುವ ಪದ್ಧತಿಯ ಕುರಿತ ಚಿತ್ರಣವನ್ನು 
ಕೊಡುತ್ತಾರೆ. ನೇರವಾಗಿ ದೇವದಾಸಿ. ಪದ್ಧತಿಯ ಕುರಿತ ಚಿತ್ರಣವನ್ನು ಕೊಡುವುದಿಲ್ಲ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8€೨ 


ದೇಗುಲ ಸಂಸ್ಕೃತಿಯಲ್ಲಿ ದೇವಾಲಯಕ್ಕೂ ನೃತ್ಯಕ್ಕೂ ಕವಿಗಳು ಸಂಬಂಧವನ್ನು ಕಲಿಸಿದ್ದಾರೆ. 

ಕನ್ನಡ ಕಾವ್ಯಗಳಲ್ಲಿ ಗುರುತಿಸಲಾಗಿರುವ ನರ್ತಕಿಯರು ರಂಗಭೋಗದ ಅನಿವಾರ್ಯ 
ಅ೦ಗಗಳಾಗಿ ಚಿತ್ರಿತರಾಗಿದ್ದಾರೆ. 

ಏವರಗಳಿಗೆ ನೋಡಿ: ಎಂ. ಎಂ. ಕಲಬುರ್ಗಿ ೧೯೮೦ 

ಸಮಾಧಿ-ಬಲಿದಾನ-ವೀರಮರಣ ಸ್ಮಾರಕಗಳು ಪುಟ. ೬ 

Gururajachar .S 1974 Some aspect of economic & Social Life in Karnataka P249 

Basham; A.L. (Ed) 1975 BashamA.L. (Ed) A Cultural History of India P 58-59 

Stein; Burton. (Ed) 1976 Stein, Burton (Ed) Essays on South India P 48 

ಶಿವಾನಂದ ವಿರಕ್ತಮಠ ೧೯೭೮ ಪ್ರೌಢದೇವರಾಯನ ಕಾಲದ ಕನ್ನಡ ಸಾಹಿತ್ಯ ಪುಟ. ೬೧ 


ಶ್ರೀಕಂಠಯ್ಯ ಕೆ. ೧೯೮೩ ಭಾರತೀಯ ಸಂಸ್ಕೃತಿ ಪುಟ. ೨೦೫, ೨೬೧, ೨೪೯ 


೭೪೯. ಸ್ವಭಾವ 

ತನ್ನ ಪ್ರಕೃತಿ ಬಿಡದಿರಲ್‌ ಅಜೆಕೆಯೇನಂ ಮಾಡುವುದು ? ಎಂಬ ಪುರಾಣವಾಕ್ಕಮೇಕೆ 

ಪುಸಿಯಕ್ಕುಂ 
(ಪಂಚತಂತ್ರ ಪುಟ. ೧೩) 

ತನ್ನ ಸ್ವಭಾವವನ್ನು ಬಿಡಲು ಸಾಧ್ಯವಿಲ್ಲದಿದ್ದ ಮೇಲೆ ತಿಳುವಳಿಕೆ ಎಷ್ಟಿದ್ದರೇನು 9 
ಎನ್ನುವುದು ಪುರಾಣ ವಾಕ್ಯ. ಅದು ಸುಳ್ಳಾಗುವುದಿಲ್ಲ. 

'ವಿದ್ಯಾದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ' ಹಿನ್ನೆಲೆಯಲ್ಲಿ ವಿದ್ಯೆಯಿಂದ 
ವಿನಯ ವಿನಯದಿಂದ ವ್ಯಕ್ತಿಗೆ ಯೋಗ್ಯತೆ ಎಂಬುದು ಮೇಲಿನ ಶ್ಲೋಕಾರ್ಥ ಓದು(ವಿದ್ಕೆ) 
ಮನುಷ್ಯನ ಸ್ವಭಾವವನ್ನು ಪರಿವರ್ತಿಸದಿದ್ದ ರೆ ಅದೆಂತಹ ವಿದ್ಯೆ? ಎಂಬರ್ಥದಲ್ಲಿ 
ದುರ್ಗಸಿಂಹ ಬಳಸಿದ್ದಾನೆ. 

ಸ್ವಭಾವವು ಮನುಷ್ಯರ ಗುಣಕ್ಕೆ ಸಂಬಂಧಿಸಿರುವುದು. "ಅದು ಅವರವರ ಸ್ಪಭಾವ' 
ಎ೦ದು ಲೋಕೋಕ್ತಿಯಿದೆ. ಇದರಲ್ಲಿ ವ್ಯಕ್ತಿಯ ಅನನ್ಯತೆಯು ಮುಖ್ಯ. 


೭೫೦. ಸ್ಪಮತ ಶ್ರೇಷ್ಠತೆ 

ಹೇಳಿಕೇಳಿ ಪೊನ್ನ ಸವಣ, ಅದರಿಂದ ಆತ ತನ್ನ ಧರ್ಮ ಕುರಿತು ಹೇಳುವ 
ಅವಕಾಶ ಸಿಕ್ಕಿದರೆ ಉಪಯೋಗಿಸಿದೆ ಬಿಡುವುದಿಲ್ಲ. ಪಂಚ ಪರಮೇಷ್ಟಿಗಳನ್ನು ಪರಿಚಯಿಸು 
ವಾಗಲೂ ಈ ಕೆಲಸ ಮಾಡುತ್ತಾನೆ: 

ಕ್ಹಾಯಿಕ ದೃಷ್ಟಿ ತುಪ್ಪಿಯೊಳೊಡ೦ಬಡೆ ಜೈನ ವಚೋಮೃತಂ ಮುಖ 

ಶ್ರೀಯ ಪೊದಳ್ಳೆಯಂ ಬೆಳಗೆ ಸೌಗತ ಸಾಂಖ್ಯ ಶಿವಾಗಮಂಗಳಂ 

ನ್ಯಾಯ ನಯ ಪ್ರಮಾಣ ಸುವಚಃ ಕ್ರಮದಿಂ ಸಲೆ ಸೋಲೆ ಗೆಲ್ದುಪಾ 

ಧ್ಯಾಯರಜೇಯರೀಗೆಮಗೆ ಮುಕ್ತಿ ನಿವೇಶಮನಪಣಾಶಮಂ ॥ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /868 


ಕ್ಲಾಯಿಕ ದೃಷ್ಟಿಯು ಸಂತೋಷ ಸಮಾಧಾನಗೊಳ್ಳಲು ಜೈನವಾಣಿಯೆಂಬ ಅಮೃತವು 
ಮುಖಲಕ್ಷ್ಮಿಯ ವ್ಯಾಪಕತೆಯನ್ನು ಬೆಳಗಲು ಬೌದ್ಧ-ಸಾಂಖ್ಯ -ಶಿವಾಗಮಗಳನ್ನು ನ್ಯಾಯ- 
ನಯ ಕೈಕೆ ಒಳ್ಳೆಯ. ಮಾತಿನ ರೀತಿಯಿಂದ ಸೌರ ಸೋಲಿಸಿ 
ಗೆದ್ದವರು ಉಪಾಧ್ಯಾಯರು. ಅವರನ್ನು ಗೆಲ್ಲುವುದು ಅಸಾಧ್ಯ. ಅಂಥ ಅಜೇಯರಾದ 
ಉಪಾಧ್ಯಾಯರು ನಮಗೆ ಶಾಶ್ವತವಾದ. ಮುಕ್ತಿಯನ್ನು ದಯಪಾಲಿಸಿ (ಹಂ.ಪ.ನಾ, 
ಶಾಂತಿಪುರಾಣದ ಮುನ್ನುಡಿ ಪುಟ. ೧೩೩) 

ಧರ್ಮವು ಇಳಿಮುಖವಾದಾಗ ಧರ್ಮ ಧರ್ಮಗಳಲ್ಲಿ ಪರಸರ ಸ್ಪರ್ಧೆ ಏರ್ಪಟ್ಟ 
ಸಂದರ್ಭದಲ್ಲಿ ಜೈನ ಧರ್ಮದ ಕವಿಗಳು ಸ್ವಮತ ಶ್ರೇಷ್ಠ ಪ್ಠತೆಯನ್ನು ಹೇಳುವುದು ಅನಿವಾರ್ಯ 
ವಾಗಿತ್ತು. ತರುಗಳಲ್ಲಿ ಮಲಯಜದಂತೆ, ನಕ್ಷತಗಳಲ್ಲಿ ಚಂದ್ರನಂತೆ ದೇವತೆಗಳಲ್ಲಿ 
ಸುರೇಶ್ವರನಂತೆ, ಭೂಲೋಕದ ದೇವರುಗಳಲ್ಲಿ ಜಿನೇಶ್ವರನಿದ್ದಾನೆ ಎನ್ನುತ್ತಾನೆ 
ನಯಸೇನ(೩-೧೮) 

“ಜೈನರು ತಿಕರಣ ಪೂರ್ವಕವಾಗಿ ಅಹಿಂಸೆಯನ್ನು ಪಾಲಿಸುತ್ತಾರೆ. ಇನ್ನೊಬ್ಬರನ್ನು 
ಕೊಲ್ಲು LN ವುದಿಲ್ಲ. ಹಿಂಸೆಗೆ ಯಾವ ನಸನತ ಅವರು ಪ್ರೋತ್ಸಾಹಿಸುವುದಿಲ್ಲ. 
ಆದ್ದರಿಂದ ಜೈನರಿಗಿಂತ ದಯಾಪರರು ಯಾರೂ ಇಲ್ಲ” ಎನ್ನು ತ್ತಾನೆ ಬ್ರಹ್ಮಶಿವ. (೧-೫೦) 


೭೫೧. ಸ್ವಯಂವರ 
ಅನುರೂಪನಾದ ವರನು ದೊರೆಯದೆ ಹೋದಾಗ, ಅ೦ತಹ ಸಂದರ್ಭದಲ್ಲಿ 
ಸ್ವಯಂವರದ "ಏರ್ಪಾಟು ಮಾಡಲಾಗುತ್ತದೆ' (ಶಾಂತಿಪುರಾಣ ೪-೮೮ವ) 
ಮತ್ತೊಂದು ರೀತಿಯ ವಿವಾಹದ ಕ್ರಮವೆಂದರೆ - ಸ್ವಯಂವರ ಪದ್ಧತಿ. ಪಣವನ್ನು 
ಗೆದ್ದ ಗಂಡನ್ನು ಹೆಣ್ಣು ವರಿಸುತ್ತಾಳೆ. ಈ ಕುರಿತು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ 
ಹೇರಳ ಉಲ್ಲೇಖಗಳು ದೊರೆಯುತ್ತವೆ. 
ಸ್ವಯಂವರದಲ್ಲಿ ಇಡುವ ಪಣವುಪಮುಖವಾಗಿ ಗಂಡಿನ ಅರ್ಹತೆಯನ್ನು 
ಪ್ರಶ್ನಿಸುವಂತಿರುತ್ತದೆ. ಮತ್ತ್ಯ ಯಂತ್ರದ ಛೇದ. ಗತಿಯುದ್ಧ; ವೀಣೆ ಬಾರಿಸುವುದು. 
ಕನ್ಯಾಶುಲ್ಕವನ್ನು ತೆತ್ತು ಹೆಣ್ಣನ್ನು ವಿವಾಹ ಮಾಡಿಕೊಳ್ಳುವುದು ಮಹಾಭಾರತದಲ್ಲಿ 
ಉಕ್ತವಾಗಿದೆ. ಪಂಪನಲ್ಲಿ ಈ ಅಂಶವು ಉಕ್ತವಾಗಿಲ್ಲ. ಈ ಪದ್ಧತಿಯು ಕರ್ನಾಟಕದಲ್ಲಿ 
ಸಾಕಷ್ಟು ಪ್ರಚಲಿತವಾಗಿತ್ತು. ಆದರೆ ನಿಧಾನವಾಗಿ ಇದಕ್ಕೆ ಜ್‌ ಆಕ್ಷೇಪಗಳು 
ಬಂದವು. 
ಕೆಲವನ್ನು ಮಾತ್ರ ಇಲ್ಲಿ ಉಲ್ಲೇಖಿಸಬಹುದು: 
“ಪಂಪಭಾರತ” ಬರುವ ದೌಪದಿ ಸ್ವಯಂವರ. 
(ಅನಂಶರಂಗಾಚಣರ್‌ ಎನ್‌. (ಅನು) ೧೯೭೭ ಪು.೨೦೬) 
ಪೊನ್ನನ 'ಶಾಂತಿಪುರಾಣದಲ್ಲಿ ಬರುವ ಸುಮತಿಯ ಸ್ವಯಂವರ. 
(ನಾಗರಾಜಯ್ಯ. ಹಂ.ಪ. (ಅನು) ೧೯೮೨ ಪುಟ. ೧೨೪) 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೩೯೮ 


“ವಡ್ಡಾರಾಧನೆ'ಯಲ್ಲಿ ಮನೋಹರಿಯ ಸ್ವಯಂವರದ ವರ್ಣನೆಯು ಬರುತ್ತದೆ. 
ನಡೆಸುವ ಕ್ರಮವು ಇತ್ತೆಂದು ಊಹಿಸಬಹುದು. ಪ್ರಾಯ ಪ್ರಬುದ್ದೆಯಾದ ಸಂಧ್ಯಾವಳಿಯು 
ಗಂಡಿಗೆ ಪತ್ರ ಬರೆಯುವ ಸನ್ನಿವೇಶವು “ವಡ್ಡಾರಾಧನೆ'ಯಲ್ಲಿ ಉಕ್ತವಾಗಿದೆ. (ಸನತ್ಕುಮಾರ 
ಚಕ್ರವರ್ತಿಯ ಕತೆ ಅದೇ ಪುಟ. ೧೨೫) 

ಪಂಪನ “ಆದಿಪುರಾಣದಲ್ಲಿಯೂ ಶ್ರೀಮತಿಯ ಯೌವನದಲ್ಲಿ ಆಕೆಗೆ ವಿವಾಹ 
ನಡೆಯುತ್ತದೆ ಎನ್ನುವ ವಿವರವು ಬಂದಿದೆ. (ಬಸವರಾಜು ಎಲ್‌ (ಸಂ) ೧೯೭೬ ೪- 
೨೧ವ) ಈ ಕೃತಿಯಲ್ಲಿ ಬೇರೆಡೆಯೂ ಇದೇ ರೀತಿಯ ಕಲ್ಪನೆಯು ಬಂದಿದೆ. (೪- 
೫೨ವ) “ಪಂಪಭಾರತ'ದಲ್ಲಿಯೂ ಹೆಣ್ಣಿಗೆ ಯೌವನ ಪ್ರಾಪ್ತಿಯಾದ ಮೇಲೆ ಮದುವೆಯು 
ಆಗುತ್ತದೆ ಎನ್ನುವ ವಿಚಾರವು ಪ್ರತಿಪಾದಿತವಾಗಿದೆ. "ಚಾವುಂಡರಾಯ ಪುರಾಣ' 
ಕೃತಿಯಲ್ಲಿಯೂ ಪ್ರಭಾವತಿಗೆ “ಯೌವನ' ನೆರೆದ ಮೇಲೆ ಮದುವೆ ನಡೆಯುತ್ತದೆ. 
(ಕಮಲ ಹಂ.ಪ.ನಾ ಆದಿಪುರಾಣ (ಅನು) ೧೯೮೩ ಪು.೨೩) 

ರನ್ನನ “ಅಜಿತ ತೀರ್ಥಂಕರ ಪುರಾಣ'ದಲ್ಲಿಯೂ ಹೆಣ್ಣಿಗೆ ಯೌವನದಲ್ಲಿಯೇ 
ಮದುವೆ ಎನ್ನುವ ಅಂಶವು ಸೂಚ್ಯವಾಗಿ ಪ್ರತಿಪಾದಿತವಾಗಿದೆ. (ದೇವೀರಪ್ಪ ಎಚ್‌ 
(ಸಂ) ೧೯೫೯, ೯-೩೫) 

ಸ್ವಯಂವರ ಮಂಟಪದಲ್ಲಿ ಉಳಿದ ರಾಜರನ್ನು ಪರಾಜಿತಗೊಳಿಸಿ ಪಡೆಯುವ 
ಭಾರ್ಕೆಯು ಅತಿಪ್ರಿಯಳಾಗುತ್ತಾಳೆಂದು ವ್ಯಾಸಭಾರತದಲ್ಲಿ ಬರುತ್ತದೆ. 

ಎ೦ಟು ರೀತಿಯ ಮದುವೆಗಳಲ್ಲಿ ವರನನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯ 
ಹೆಣ್ಣಿನದೇ ಹೆಣ್ಣು ಯತುಮತಿಯಾಗಿ ಮೂರು ವರ್ಷಗಳ ಒಳಗೆ ತಂದೆ ಮದುವೆ 
ಮಾಡಲು ಅಶಕ್ತನಾದರೆ ಕನ್ಕೆಯೇ ಅವನ ಸಮ್ಮತಿ ಪಡೆದು ವರನನ್ನು ಹುಡುಕಿಕೊಳ್ಳ 
ಬಹುದು. 
ಅರ್ಥವೇದದ ಎರಡನೆಯ ಕಾಂಡ ಮೂವತ್ತನೆಯ ಪ್ರೇಮ ಪೂರ್ವಕ ಸ್ವಯಂವರ 
ವಿಧಾನದ ವರ್ಣನೆಯಿದೆ. ಹೆಣ್ಣಿಗೆ ತನಗೆ ಒಪ್ಪಿಗೆಯಾದಂಥ ಪುರುಷನ ಆಯ್ಕೆ ಮಾಡಲು 
ಸ್ವಾತಂತ್ರ ನೀಡಲಾಗಿದೆ. 
ವಿವರಗಳಿಗೆ ನೋಡಿ: ಶೇಷ ನವರತ್ನ ೧೯೮೯ ನಾಲ್ಕು ವೇದಗಳು ಪುಟ. ೪೦ 
ರಾಮೇಶ್ವರಾವಧಾನಿ (ಸಂ) ೧೯೭೨-೭೬ ಮಹಾಭಾರತ (ಸಂಪುಟ-೧-೧೧) ಪುಟ. ೬೯೮ 
ಕ ಚಕ್ರಕೋಡಿ ಶಸ್ತ್ರರಶಾಸ್ತ್ರಿ ೧೯೬೭ ಮನುಸ್ಮೃತಿ ೯-೯೦ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /84€೯% 


ಹ 


೭೫೨. ಹತ್ತನೆಯ ಶತಮಾನದ ರಾಜಕಾರಣ 

೧೦ನೇ ಶತಮಾನದಿಂದ ೧೨ನೇ ಶತಮಾನದ ಮಧ್ಯದವರೆಗಿನ ಕಾಲವು ರಾಜಕೀಯ 
ಮುಂತಾದ ದೃಷ್ಟಿಯಿ೦ದ ಉಜ್ಜಲವಾದರೂ ಅಸ್ಥಿರವಾದುದು. ಅರಸು ಮನೆತನಗಳು, 
ಮತಗಳು, ಆ ಕಾಲದಲ್ಲಿ ಏಳುಬೀಳುಗಳನ್ನು ಅನುಭವಿಸುತ್ತಿರುತ್ತವೆ. ಆದರೂ ವೀರಸತ್ಪವು 
ಕನ್ನಡನಾಡನ್ನು ಆಕ್ರಮಣದಿಂದ ಕಾಯ್ದುಕೊಂಡು ಬಂದು ಮತಧರ್ಮಗಳಿಗೆ 
ಉದಾರವಾದ ಆಶ್ರಯವನ್ನು ನೀಡಿದ್ದು ಕಂಡುಬರುತ್ತದೆ. ೮ನೇ ಶತಮಾನದಲ್ಲಿ ತಲೆಯೆತ್ತಿ 
೯ನೇ ಶತಮಾನದಲ್ಲಿ ಹೆಸರು ಪಡೆದು ರಾಷ್ಟಕೂಟ ವಂಶವು ೧೧ನೇ ಶತಮಾನದಲ್ಲಿ 
ದಿಗ್ವಿಜಯವನ್ನು ಹೊಂದಿ ವೈಭವದ ಎತ್ತರವನ್ನು ಮುಟ್ಟಿ ಬೆಳಗಾಗುತ್ತಲೇ ಕೆಳಗೆ 
ಬಿದ್ದಿತು. ಈ ವಂಶದಲ್ಲಿ ಹಿಂದೆ ನೃಪತುಂಗನು ಲೋಕಪ್ಪಸಿದ್ದನಾದಂತೆ ಈಗ ಮೂರನೇ 
ಕೃಷ್ಣನು ಹೆಸರುವೆತ್ತಿದನು. ಉತ್ತರದ ಚೇದಿ, ದಕ್ಷಿಣದ ಜೋಳ ಮುಂತಾದ ರಾಜರನ್ನು 
ಗೆದ್ದು ಆತನು ರಾಷ್ಟ್ರಕೂಟ ರಾಜ್ಯದ ಮೇರೆಗಳನ್ನು ಹಿಗ್ಗಲಿಸಿದನು. ಈ ವಿಸ್ತಾರವಾದ 
ಸಾಮ್ರಾಜ್ಯದಲ್ಲಿ ಭಾಗಗಳನ್ನು ಮಾ೦ಡಲಿಕರು ಆಳುತ್ತಿದ್ದರು. ಇವರಲ್ಲಿ ತಲಕಾಡಿನ 
ಗಂಗರೂ, ವೇಮುಲನಾಡಿನ ಚಾಲುಕ್ಕರು ಪ್ರಮುಖರಾಗಿದ್ದರು. ತಮ್ಮ ಶಕ್ತಿಯಿಂದಲೂ, 
ಸಾಮ್ರಾಜ್ಯದ ಅಳಿವು ಉಳಿವುಗಳು ತಮ್ಮ ಕೈಯಲ್ಲಿಲ್ಲದಂತೆ ಮರೆಯುವ ಸ್ವತಂತ್ರ 
ಪ್ರಭುಗಳಾಗಿದ್ದರು. ಆದಿಪಂಪನ ಪೋಷಕನಾದ ಎರಡನೆಯ ಅರಿಕೇಸರಿ ಮೂರನೆಯ 
ರಾಷ್ಟ್ರಕೂಟ ಮೂರನೆಯ ಕೃಷ್ಣನ ಸಾಮಂತನಾಗಿದ್ದರೂ ಸಾಮ್ರಾಟನ ಜುರುಬಿನಿಂದ 
ನಡೆಯುತ್ತಿರಬೇಕು. ಕಾಮುಕ ದೊರೆಯನ್ನು ಕಿತ್ತೊಗೆದು ಹೋರಾಡಿ ಬೇರೊಬ್ಬನನ್ನು 
ರಾಷ್ಟ್ರಕೂಟ ಚರ್ಕವರ್ತಿಯನ್ನಾಗಿಸಿದ ಶ್ರೇಯಸ್ಸು ಅರಿಕೇಸರಿಯದು. ಇದು ಪಂಪನ 
ಕಾವೃದಲ್ಲಿ ವ್ಯಕ್ತವಾಗಿದೆ. ೧೦ನೇ ಶತಮಾನದ ಕೊನೆಗೆ ರಾಷ್ಟ್ರಕೂಟರ ದೌರ್ಬಲ್ಯ 
ಸಾಧಿಸಿ ಇರರ ಚಾಲುಕ್ಕರ ವಂಶದ ಮೇಲಿನ ಸೇಡುತೀರಿಸಿ ಸ್ವತಂತ್ರರಾದರು. 
ಕಲ್ಯಾಣ ಚಾಲುಕ್ಯವಂಶವು ತಲೆದೋರಿತು. ಚೋಳರ ಹೋಡೆತಕ್ಕೆ ಸಿಕ್ಕು ಗಂಗರಾಜ್ಯವು 
ನಿಸ್ಪತ್ರವಾಯಿತು. ೧೧ನೇ ಶತಮಾನದಿಂದ ರಾಜಕೀಯ, ಸಾಮಾಜಿಕ ಜೀವನದಲ್ಲಿ 
ಹೊಸ ಮನ್ಹಂತರವು ಮೊದಲಾಯಿತು. ೧೧-೧೨ನೇ ಶತಮಾನದಲ್ಲಿ ಎಲ್ಲ ಕಡೆಯಲ್ಲಿ 
ಯುದ್ಧದ ಮೇಲೆ ಯುದ್ಧಗಳಾದವು. ರಾಜಕೀಯ ರಂಗದಲ್ಲಿ ಚಾಲುಕ್ಯ ರಿಗೂ, 
ಚೋಳರಿಗೂ ಸತತವಾಗಿ ಕಾಳಗಗಳು ನಡೆಯುತ್ತಿದ್ದವು. ಜಯಶ್ರೀ ಒಮ್ಮೆ ಗ 
ಮತ್ತೊಮ್ಮೆ ಇವರಿಗೆ ಒಲಿಯುತ್ತಿದ್ದಳು. ಒಟ್ಟಿನಲ್ಲಿ ಶೂರರಾದ ಚಾಲುಕ್ಕರು ವಿಶೇಷವಾಗಿ 
ಶಕಪುರುಷನಾದ ೬ನೆಯ ವಿಕ್ರಮಾದಿತ್ಯನು ಚೋಳರನ್ನು ಹಿಮ್ಮೆಟ್ಟಿಸಿ ಕರ್ನಾಟಕವನ್ನು 
ಸಂರಕ್ಷಿಸಿದನು. 


ವಿವರಗಳಿಗೆ ನೋಡಿ: ರಂ. ಶ್ರೀ. ಮುಗಳಿ ೧೯೯೦ ಸಾಹಿತ್ಯ ಚರಿತ್ರೆ ಪುಟ. ೧೦೧-೧೦೨ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8€8 


೭೫೩. ಹನ್ನೆರಡು ನಿಧಾನಗಳು 

ಮಾನವನು ಸದ್ಯದ ಜೀವನದಲ್ಲಿ ಹಿಂದಿನ ಫಲವೂ ಮುಂದಿನದರ ನಿಯೋಗಿಯೂ 
ಆಗಿರುತ್ತಾನೆಂದು ಕಲ್ಪಿಸುವುದರ ಮೂಲಕ ಈ ತತ್ವವು ಕಾಲದ ಮೂರು ಪರಿಮಾಣಗಳನ್ನೂ 
ಒಳಗೊಂಡಿದೆ. ಪ್ರಾಸಂಗಿಕವಾಗಿ ಇದನ್ನೂ ಹೇಳಬೇಕು. ಮುಂದೆ ಇದು ಅತ್ಯಂತ 
ಗಹನವಾದ ತಾತ್ವಿಕ ಸಮಸ್ಯೆಗಳನ್ನು ತಂದೊಡ್ಡಿತು. ಹಿಂದು, ಇಂದು ಮತ್ತು ಮುಂದಿನ 
ಕರ್ಮಗಳನ್ನು ಒಂದಾಗಿ ಹೆಣೆದ ಅಗೋಚರ ಸೂತ್ರ ನೈತಿಕ ಇಚ್ಛೆ. ಬೌದ್ಧಿಕಾಂಶದೊಡನೆ 
ಹದವಾಗಿ ಕೂಡಿ ಅದು ಕೆಲಸಮಾಡುತ್ತದೆ. ಅದು ದೋಷಪೂರ್ಣವಾಗಿದ್ದರ 
ಪುನರ್ಜನ್ಮಕ್ಕೆ ಎಡೆಗೂಡುತ್ತದೆ. ಪರಿಪೂರ್ಣವಾಗಿದ್ದರೆ ಮೋಕ್ಷಕ್ಕೆ ಅಥವಾ ಜನನ 
ಪ್ರವಾಹವನ್ನು ಬತ್ತಿಸುವುದಕ್ಕೆ ದಾರಿಮಾಡುತ್ತದೆ. ಏಕೆಂದರೆ ಸಂಸಾರ ನಿರ್ವಾಣಗಳೆರಡೂ 
ಬುದ್ದಿಯ ಕಾರ್ಯಭಾರದ ಮೇಲೆ ನಿಂತಿವೆ. ಅಜ್ಞಾನ ಬದುಕಬೇಕೆಂಬ ಆಕಾಂಕ್ಷೆಗೆ ದುಃಖಕ್ಕೆ 
ಕಾರಣವಾದರೆ ಅಂತರ್ದ್ಯಷ್ಟಿ ವಿಮೋಚನೆಗೆ, ಅದರ ಮಾರ್ಗಕ್ಕೆ ಕಾರಣ. ಈ ಕಾರಣ 
ಸರಪಣಿಯಲ್ಲಿ ಹನ್ನೆರಡು ಕೊಂಡಿಗಳಿವೆ. ಕ್ರಮವಾಗಿ ಹಿಂದಿನ ಪ್ರತಿಯೊಂದೂ 
ಮುಂದಿನದರ ಪ್ರವೇಶಕ್ಕೆ ಕಾರಣವಾಗುತ್ತದೆ. (ಪ್ರತೀತ್ಯ ಸಮುತ್ತಾದ) ಈ ಕೊಂಡಿಗಳು: 
ಅವಿದ್ಯಾ, ಸಂಸ್ಕಾರ, ವಿಜ್ಞಾನ, ನಾಮ-ರೂಪ, ಷಡಾಯತನ, ಸ್ಪರ್ಶ ವೇದನಾ, ತೃಷ್ಣಾ 
ಉಪಾದಾನ, ಭವ, ಜಾತಿ ಮತ್ತು ಜರಾ-ಮರಣ. 

ಒಂದು ಜೀವಿ ಹಿಂದಿನ ಜನ್ಮದಲ್ಲಿ ಆಸೆಯ (ಕಾಮಲೋಕ) ರೂಪದ 
(ರೂಪಲೋಕ) ಮತ್ತು ರೂಪರಹಿತ (ಅರೂಪಲೋಕ) ಲೋಕಗಳಲ್ಲಿ ಯಾವುದಾದರೂ 
ಒಂದರಲ್ಲಿ ಅಜ್ಞಾನದ ಪ್ರಭಾವಕ್ಕೆ ಸಿಕ್ಕಿ ವರ್ತಿಸಿದ್ದರೆ, ಅವನು ಒಂದು ರಾಶಿ ಸಂಸ್ಕಾರಗಳನ್ನು 
ಕೂಡಿಸಿಕೊಂಡಿರುತ್ತಾನೆ. ಅದು ಪುನರ್ಜನಕ್ಕೆ ಎಡೆಗೊಡುತ್ತದೆ. ಅದೇ ಅವನ ಇಂದಿನ 
ಜನ್ಮ ಹಿಂದಿನ ಮತ್ತು ಇಂದಿನ ಜನ್ಮಗಳನ್ನು ಒಂದುಗೂಡಿಸುವ ಕೊಂಡಿಯು 
ಮಾತೃಗರ್ಭದಲ್ಲಿ ರೂಪುದಾಳುವ ಅಸ್ಪಷ್ಟ ಪ್ರಜ್ಞೆಯಾಗಿ ಕಾಣಿಸಿಕೊಳ್ಳುತ್ತದೆ. ಹಿ೦ದಿನ 
ಜನ್ಮದ ಆಸೆಗಳು ಅರ್ಹತೆಗಳಿಗೆ ತಕ್ಕುದಾದ ಗರ್ಭವನ್ನು ಆರಿಸುತ್ತವೆ. ಕ್ರಮೇಣ 
ಭ್ರೂಣವು ಒ೦ದು ಮಾನಸಿಕ (ನಾಮ) ಮತ್ತು ಒಂದು ದೈಹಿಕ (ರೂಪ) ಆಕೃತಿಯನ್ನು 
ಪಡೆಯಲು ತೊಡಗುತ್ತದೆ. ಬೆಳವಣಿಗೆಯ ನಿಧಾನವಾದ ಘಟ್ಟಗಳಲ್ಲಿ ಮಗುವು ಗರ್ಭದಲ್ಲಿ 
ಆರು ಇಂದ್ರಿಯಗಳಿಂದ - ದರ್ಶನ, ಶ್ರವಣ, ಘ್ರಾಣ, ರುಚಿ, ಸ್ಪರ್ಶನಗಳೆಂಬ ಐದು 
ಬಾಹ್ಯ ಇಂದ್ರಿಯಗಳು ಮತ್ತು ಮನಸ್ಸು ಅಥವಾ ಅರಿವು ಎ೦ಬ ಆಂತರಿಕ ಇಂದ್ರಿಯ 
- ಸಜ್ಜಾಗಿ ಪೂರ್ಣವಾಗಿ ಬೆಳೆಯುವ ವರೆಗೆ ಈ ಕ್ರಿಯೆ ನಡೆಯುತ್ತದೆ. ಜನನದೊಡನೆ 
ಇಂದ್ರಿಯಗಳು ಪ್ರಪಂಚದೊಡನೆ ಸಂಪರ್ಕ ಪಡೆಯಲು ತೊಡಗುತ್ತವೆ. ವಸ್ತುಗಳ 
ಗುಣ ಸಂವೇದನೆ ಅಥವಾ ಅನುಭವ ಆಗ ತೊಡಗುತ್ತದೆ. ಮಧುರ ಅಥವಾ ಕಡು 
ಅಥವಾ ತಟಸ್ಥ ಪರಿಣಾಮದ ಬಣ್ಣ ಅದಕ್ಕೆ ಲೇಪಿತವಾಗುತ್ತದೆ. ಮಧುರ ಅನುಭವದಿಂದಾಗಿ 
ತೃಷ್ಟೆ ಅಥವಾ ಹಂಬಲ ಕಾಣಿಸಿಕೊಳ್ಳುತ್ತದೆ. ಮಗು ವಸ್ತುಗಳನ್ನು ಬಯಸತೊಡಗುತ್ತದೆ. 
ದೇಹದ ಬಯಕೆಗಳನ್ನೂ ಅರಿಯುತ್ತದೆ. ಆಸೆಗಳು ಮನಸ್ಸಿನಲ್ಲಿ ಉತ್ತನ್ನವಾಗುವುದು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /86೭ 


ಮಾತ್ರವಲ್ಲ. ಒಂದು ಬಗೆಯಾಗಿ ಅಂಟಿಕೊಂಡು ಪೂರೈಕೆಯ ಒತ್ತಡವನ್ನು ತಂದಾಗ 
ಮೋಹವು ಕೆಲಸ ಮಾಡತೊಡಗುತ್ತದೆ. ಮೋಹ ನಿರ್ದೇಶಿತವಾದ ಕರ್ಮದಿಂದ 
ಹುಟ್ಟಿದ ಪಾಪ ಅಥವಾ ಪುಣ್ಯಗಳ ಪರಿಣಾಮವಾಗಿ ಇವೆರಡರ ಜೊತೆಗೆ 
ಮೂರನೆಯದಾದ ಅಸ್ತತ್ವದ ಅಂಶವೊಂದು ಅಥವಾ ಮತ್ತೆ ಮತ್ತೆ ಹುಟ್ಟಬೇಕೆಂಬ 
ಆಶೆಯ ಅಂಶವೊಂದು ಮೂಡುತ್ತದೆ. ಈ ಹೊಸ ಸಂಸ್ಕಾರವೇ ಮುಂದಿನ ಜನ್ಮಕ್ಕೆ 
ಹೊಣೆ. ಜನನದ ಅನಿವಾರ್ಯ ಪರಿಣಾಮ ಮುಪ್ಪು ಮತ್ತು ಮರಣ. ಇವುಗಳ 
ಜೊತೆಗೆ ಸಂಕಟ. ದುಃಖ, ನರಳಿಕೆ, ಕಾತರ, ಬೇಸರ, ಜುಗುಪ್ಪೆ "ಮುಂತಾದ ಕ್ಲೇಶಗಳು 
ಅನಿವಾರ್ಯಗಳಾಗುತ್ತವೆ. ಯಾವ ಜೀವಿಯೂ ಇವುಗಳಿಲ್ಲದೆ ಇಲ್ಲ. 

ಈ ಕಾರಣ ಪರಿಣಾಮ ಪರಂಪರೆಗೆ ಅಂತಿಮವಾಗಿ ಕಾರಣವಾದ ಅಜ್ಞಾನ 
(ಅವಿದ್ಯಾ) ಎನ್ನುವುದು ನಾಲ್ಕು ಆರ್ಯ ಸತ್ಯಗಳ ಬಗೆಗೆ ಇರುವ ಅಜ್ಞಾನ. ಅದರಲ್ಲಿಯೂ 
ಮುಖ್ಯವಾಗಿ ಜೀವನವು ದುಃಖಮಯವಲ್ಲ, ಸಂತೋಷ ಸುಖಗಳ ವಿಕಸನ ಎನ್ನುವ 
ಭ್ರಮೆ. ಬುದ್ದನ ವಿಚಾರಧಾರೆಯಲ್ಲಿ, ಅದನ್ನು 'ಮಾಯಾ'ತತ್ವಕ್ಕೆ ಸಮ ಎನ್ನಬೇಕೆಂದಾಗಲಿ, 
ಶಾಶ್ಚತ ಅಶಾಶ್ಚತಗಳ ಸ ಸಮಾನತೆಯನ್ನು ಸುರು ಲು ದಾವಾ ಸೋಲು ಎಂದಾಗಲಿ 
ಇದ್ದಂತೆ ಕಾಣುವುದಿಲ್ಲ. ಸಂಸ್ಕಾರಗಳು ಸೂಚಿಸುವುದು ವ್ಯಕ್ತಿಯು ಕಾಯಾ, ವಾಚಾ, 
ಮನಸಾ ಮಾಡುವ ಕೆಲಸ 2. ಸಂಗ್ರಹಿಸುವ ಪಾಪ ಪುಣ್ಯಗಳನ್ನು ಅದರಲ್ಲಿಯೂ 
ಮುಂದಿನ ಜನ್ಮಕ್ಕಾಗಿ ಹಂಬಲಿಕೆಯೆಂಬ ಅಂಶದ ಪೋಷಣೆ ಒದಗಿದಾಗ ಅವು 
ಹೊಸ ಜನ್ಮವಾಗಿ ರೂಪದಾಳುತ್ತವೆ. ಸಂಸ್ಕಾರಗಳನ್ನು ಬೇರುಸಹಿತವಾಗಿ ಕಿತ್ತು 
ಹಾಕುವವರೆಗೂ ನೂತನ ಜನ್ಮಧಾರಣೆಯ ಮೊಳಕೆ ಅನಿವಾರ್ಯ. ದೇಹದ ಮತ್ತು 
ಅದರ ಸುಖಗಳ ಅಶಾಶ್ವತವೂ ಚಂಚಲವೂ ಆದ ಲಕ್ಷಣಗಳನ್ನು ಅರಿತಾಗ ಮತ್ತು 
ಸಮ್ಯಗ್‌ಜ್ಞಾನವನ್ನು ಪಡೆದು ಅದರಿಂದ ಸಂಸ್ಕಾರಗಳನ್ನು ನಾಶ ಪಡಿಸಿದಾಗ 
“ಸಂಕಾರಗಳು ಅಶಾಶ್ವತ, ಮೂಡುತ್ತವೆ ಮುಳುಗುತ್ತವೆ: ಹೇಗೆ ಉದಿಸಿದುವೋ ಹಾಗೆಯೇ 
ಅಸ್ಪವಾಗುತ್ತವೆ. ಅವುಗಳ ನಿರ್ಗಮನವೇ ಸಂತೋಷ. ಆದರೆ ಈ ಕಾರಣತಾವಾದವು 
ಒಬ್ಬ ವಿಧಾಯಕನಾಗಲಿ, ಒಂದು ಭದ್ರವಾದ ತಳಹದಿಯಾಗಲಿ ಇಲ್ಲದೆ ಕೆಲಸಮಾಡುತ್ತದೆ. 
ವೈದಿಕ ಯತದಂತೆ, ಬ್ರಾಹ್ಮಣಗಳ ಮಂತ್ರಶಕ್ತಿ ಮತ್ತು ಅಪೂರ್ಣಗಳಂತೆ ಕರ್ಮನಿಯಮವೂ 
ಸ್ಪತಂತ್ರವಾಗಿ ಕೆಲಸಮಾಡುತ್ತದೆ. ಯಾಜ್ಯವಲ್ಯನು ' ಬೃಹದಾರಣ್ಯ ್ಯಕೋಪನಿಷತ್ತಿನಲ್ಲಿ ವಶ್ವದ 
ಕ್ರಿಯೆಗೆ ಅಗತ್ಯವೆಂದು ಕಲ್ಪಿಸಿದ ಆ ತತ್ತದಂತಹ, ಬ Kc 
ಆಜ್ಜೆಯಿಲ್ಲದೆ ee ಕೆಲಸಮಾಡುತದೆ. ಅಜ್ಞಾನ ನಾಶವಾಗುವ ವರೆಗೆ ಅದರ 
ಪರಿಣಾಮವಾಗಿ ತನಗೆ ತಾನೆ ಸಂಸ್ಕಾರಗಳು ನಾಶಗೊಂಡು, ನೂತನ ಜನ್ಮದ 
ಹ೦ಬಲಿಕೆಯ ಕ್ರಿಯೆ ನಡೆಯದಂತೆ ಮಾಮಿ ರೂಪಗಳಾದ ಮೇಲೆ 10 
ಬರುತ್ತಲೇ ಹೋಗುತ್ತವೆ. ಕಾರಣ ನಿಯಮ ಬಾಹ್ಯವಾಗಿ ಮಾತ್ರವಲ್ಲ. ಆ೦ಂತರಂಗಿಕ 
ವಾಗಿಯೂ ಪ್ರಭುತ್ವ ನಡೆಸುತ್ತದೆ. ಆದ್ದರಿಂದ ರು ಹಿಂದಿನ ಮನಸ್ಥಿತಿಗಳ 
ಪರಿಣಾಮ ರೂಪದಲ್ಲಿ ಇಂದು ಇದ್ದರೂ, ಇಂದಿನ ಚಿಂತನೆ ಹಾಗೂ ಸ ಸಂಕಲ್ಪಗಳನ್ನು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8€೯೮ 


ನಿಯಂತ್ರಿಸಿಕೊಳ್ಳುವುದರಿ೦ದ ಮುಂದೆ ಏನಾಗಬೇಕೆಂದು ಬಯಸುತ್ತಾನೋ 
ಹಾಗಾಗಬಹುದು. ಸಂಸ್ಕಾರಗಳನ್ನು ಸುಟ್ಟುಹಾಕುವ ಜ್ಞಾನದ ಈ ಹೆಜ್ಜಿಗಳನ್ನು ಕಾಣುವುದು 
ಕಷ್ಟ. ಆದರೆ ಸ೦ಯುಕ್ತ ನಿಕಾಯದಲ್ಲಿ ದುಃಖದಿಂದ ಜ್ಞಾನದವರೆಗಿನ ಸರಣಿಯನ್ನು 
ಹೀಗೆ ಕೊಟ್ಟಿದೆ: ದುಃಖ, ಶ್ರದ್ದೆ, ಸಂತೋಷ, ಆನಂದ, ಶಾಂತಿ, ಪ್ರಮೋದ, ಧ್ಯಾನ, 
ಜ್ಞಾನ ಹಾಗೂ ಅಂತರ್ದ್ವಷ್ಟಿಗಳಲ್ಲಿನ ಪರಿಹಾರವನ್ನು ಹುಡುಕಲು ದಾರಿಯಾಗಬಹುದು. 
ವಸ್ತುವಿನ (ಜ್ಞೇಯ) ನಿಜರೂಪವನ್ನು ಮುಚ್ಚುವುದರ ಮೂಲಕ (ಆವರಣ) ಕೆಡಕುಗಳಿಗೆ 
(ಕ್ಲೇಶ) ಕಾರಣವಾಗುವುದು ಅಜ್ಞಾನ. ಅದಕ್ಕೆ ವಿರುದ್ಧವಾದುದು ಜ್ಞಾನ. 
ನಿಧಾನಗಳ ಬಗ್ಗೆ ಜೈನ ಧರ್ಮದ ನಿಲುವು ಗಮನಾರ್ಹವಾದುದು. ಅದನ್ನು 
ವಶಿಷ್ಟ ಪರಿಭಾಷೆಯಾಗಿ ಜೈನ ಧರ್ಮವು ಬಳಸಿಕೊಂಡಿದೆ. ನಿಧಾನವೆನ್ನುವುದು- 
ಅವಸರಪಡದಿರುವುದನ್ನು ಸೂಚಿಸುತ್ತದೆ. 
ವಿವರಗಳಿಗೆ ನೋಡಿ: ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ 
ತತ್ವಶಾಸ್ತ್ರ ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಪುಟ. ೧೬೪ 


೭೫೪. ಹಲ್ಮಿಡಿ ಶಾಸನ 
ಇದುವರೆಗೆ ದೊರೆತಿರುವ ಕನ್ನಡಲಿಪಿ ಮತ್ತು ಕನ್ನಡ ಭಾಷೆಯ ಅತ್ಯಂತ ಪ್ರಾಚೀನ 
ಶಾಸನವೆಂದರೆ ಹಲ್ಮಿಡಿಯ ಶಾಸನ. ಇದರ ಕಾಲವನ್ನು ಸುಮಾರು ಕ್ರಿ.ಶ ೪೫೦ 
ಎಂಬುದಾಗಿ ವಿದ್ವಾಂಸರು ತಿಳಿಸುತ್ತಾರೆ. ಇದಕ್ಕಿಂತ ಹಿಂದಿನ ಶಾಸನಗಳಲ್ಲಿ ಲಿಪಿಯು 
ಮೂಲ ಲಿಪಿಯಾದ ಬ್ರಾಹ್ಮಿಯಿಂದ ಕ್ರಮೇಣ ಬದಲಾವಣೆ ಹೊಂದುತ್ತಾ ಬಂದಿರುವುದನ್ನು 
ಗಮನಿಸಬಹುದು. ಹಲ್ಮಿಡಿ ಶಾಸನದ ಕಾಲದ ವೇಳಗೆ ಕನ್ನಡ ನಾಡಿನ ಶಾಸನಗಳ 
ಲಿಪಿಯು ತಮ್ಮದೇ ಆದ "ರೂಪ ವನ್ನು ಹೊಂದಿರುವುದು ಕಂಡುಬರುತ್ತದೆ. ಈ ಲಿಪಿಯು 
ಮುಂದೆ ಗಂಗ, ಚಾಲುಕ್ಕ ರಾಷ್ಟ್ರಕೂಟ, ಕಾಲದಲ್ಲಿ ಸ್ಪಲ್ಪ ಸ್ವಲ್ಪ ಬದಲಾವಣೆಗಳನ್ನು 
ಹೊಂದಿ ಹೊಯ್ಸಳರ ಕಾಲಕ್ಕೆ ಸುಂದರವಾದ ರೂಪ ವನ್ನು, ಹೊಂದಿದುವು. ಆದರೆ 
ವಿಜಯನಗರದ "ಕಾಲದಲ್ಲಿನ ಶಾಸನಗಳ ಲಿಪಿಗಳು ತಮ್ಮ ಹಿ೦ದಿನ ಅಂದವನ್ನು 
ಕೆಡಿಸಿಕೊಂಡು ಮುಂದುವರಿದುವು. ಈಗ ನಾವು ಬಳಸುವ ಲಿಪಿಗಳು ಆ ವೇಳೆಗಾಗಲೇ 
ಬಹುಪಾಲು ಈಗಿನ ರೂಪವನ್ನು ಪಡೆದಿದ್ದವು. ಎಂದು ಶೇಷಶಾಸ್ತ್ರಿಯವರು ಹೇಳುತ್ತಾರೆ. 
ವಿವರಗಳಿಗೆ ನೋಡಿ: ೧) ಆರ್‌. ಶೇಷ ಶಾಸ್ತಿ ೨೦೦೫ ಶಾಸನ ಪರಿಚಯ 
೨) ಎಸ್‌. ಶಟ್ಟರ್‌ - ಶಂಗಂ ತಮಿಳಗಂ 


೭೫೫. ಹಾರೀತ 

ಹಾರೀತ ಧರ್ಮ ಸೂತ್ರದಲ್ಲಿ ಮೂವತ್ತು ಸ್ತ ಅಧ್ಯಾಯಗಳಿವೆ. ಅವನು ಯಜುರ್ವೆದಕ್ಕೆ 
ಸಂಬಂಧಿಸಿದವನು ಎ೦ಬ ಪ್ರತೀತಿಯೂ "ದೆ. ಎಲ್ಲ ವೇದಗಳು ವೇದಾಂಗಗಳು 
ಧರ್ಮಶಾಸ್ತ್ರ ತತ್ವಶಾಸ್ತ್ರ ಶ್ರುತಗಳಾಗಿ ಆಚಾರ ವಿಚಾರಗಳು (ಸ್ಥಿತಿ) ಇವನ್ನು ಅವನು 
ಉಲ್ಲೇಖಿಸಿದ್ದಾನೆ. ಎಂಟು ಬಗೆಯ ವಿವಾಹಗಳು ಅವನಿಂದ ವಾಗಿವೆ. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /866 


ಅವುಗಳಲ್ಲಿ ಆರ್ಷ, ಪ್ರಾಜಪತ್ಕಗಳಿಗೆ ಬದಲಾಗಿ ಬಂದಿವೆ. ಬ್ರಹ್ಮವಾದಿನೀ (ತಪೋನಿಷ್ಟು) 
ಸದ್ಯೋವಧೂ(ಹೊಸ ದಾಗಿ *ಎವಾಹಿತಳು) ಎಂದು ಎರಡು ಬಗೆಯ ಸ್ತ್ರೀಯರ 
ವಿಚಾರವನ್ನು ಹಾರೀತನು ಹೇಳಿದ್ದಾನೆ. ಅವರಲ್ಲಿ ಮೊದಲನೆಯ ಬಗೆಗೆ ಉಪನಯನ, 
ಅಗ್ನಿಕಾರ್ಯ, ಜೇದಾಧ್ಯಯನ, ಸ್ವಗೃಹದಲ್ಲಿ ಭಿಕ್ಷೆ ಇವುಗಳ ಅಧಿಕಾರವುಂಟು. ಅವನು 
ನಟವೃ ತ್ರಿಯನ್ನು "... ಕಾವು. ಬ್ರಾಹ್ಮಣ ನಟನಿಗೆ ಶ್ರಾದ್ಧ ನಿಮಂತ್ರಣ 
ಕೊಡುವುದನ್ನೂ ನಿಷೇಧಿಸಿದ್ದಾನೆ. ಕಾಲ. | ಕ್ರಿಪೂ. ೬೦೦ರಿಂದ ಕ್ರಿಪೂ. ೩೦೦. 
ವಿವರಗಳಿಗೆ ನೋಡಿ: ಯುಗಯಾತ್ರೀ ಭಾರತೀಯ ಸಂಸ್ಕೃತಿ ೧೯೭೧ 

ಸಂಪುಟ. ೨ ತ ರಿತ 


೭೫೬. ಹಿಂಸೆ 
ಒಲೆ, ಬೀಸುವಕಲ್ಲು, ಕಸಬರಿಗೆ, ಒರಳು, ಒನಕೆ, ಜಲಪಾತ್ರ ಇವು ಐದು 
ಹಿಂಸಾಸಾಧನಗಳು. ಇವು ಅನಿವಾರ್ಯವಾದ ಹಿಂಸೆಗಳು, ಆದರೂ ಪಾಪವಿದೆ 
ಎ೦ದು ಮನುವಿನ ಅಭಿಪ್ರಾಯ. 
ಅತಿಥಿಸತ್ಕಾರ, ಯಜ್ಞ ದೇವ ಪಿತೃಕಾರ್ಯ ಈ ನಾಲ್ಕು ಸಂದರ್ಭಗಳಲ್ಲ ಮಾತ್ರ 
ಪಶುಹಿಂಸೆಯು ಧರ್ಮವೆಂದು ಮನುಮತವು. 
ಅಹಿಂಸೆಯನ್ನೇ ಪ್ರಧಾನವಾಗಿ ಎತ್ತಿಹಿಡಿಯುವ ಜೈನ ಧರ್ಮವೂ “ಸಾಮಾನ್ಯ 
ಮನುಷ್ಯನನ್ನು ಗಮನದಲ್ಲಿಟ್ಟುಕೊಂಡು ನಾಲ್ಕುವಿಧವಾದ ಹಿಂಸೆಗೆ ಅವಕಾಶವನ್ನು 
ಕೊಟ್ಟಿದೆ. ಸಂಕಲೀ, ವಿರೋಧೀ, ಆರ೦ಭೀ, ಉದ್ಯೋಗೀ, ವಿರೋಧೀಹಿಂಸಾ ಎಂದರೆ 
ಒಬ್ಬ ವ್ಯಕ್ತಿ ತನ್ನ ಅಥವಾ ಇತರರ ರಕ್ಷಣೆಗಾಗಿ ಹೋರಾಡುವಾಗಿನ ಹಿಂಸೆ. ಒಬ್ಬನು 
ತನ್ನ ರಾಜ್ಯವನ್ನೋ ಧರ್ಮವನ್ನೋ ರಕ್ಷಣೆ ಮಾಡುವುದಾಕ್ಕಾಗಿ ಯುದ್ಧ ಮಾಡಬಹುದು. 
ಕಳ್ಳರನ್ನು ಶಿಕ್ಷಿಸುವುದಕ್ಕಾಗಿ ಅವರನ್ನು ಕೊಲ್ಲಬಹುದು. ಈ ಮೂಲಕ ಜೈನಧರ್ವವೂ 
ಹಿ೦ಸೆಯ ಬಗ್ಗೆ ತನ್ನ ಸ್ಪಷ್ಟವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಎಂದು ಶೇಷಶಾಸ್ತ್ರಿ 
ಹೇಳುತ್ತಾರೆ. 
ವಿವರಗಳಿಗೆ ನೋಡಿ: ಚಕಕೋಡಿ ಈಶ್ವರಶಾಸ್ತಿ ೧೯೬೭ ಮನುಸ್ಮೃ ತಿ ೩-೬೮, ೫-೪೧ 
ಡಾ. ಆರ್‌. ಶೇಷ ಶಾಸ್ತಿ ೨೦೦೪ ಕರ್ನಾಟಕದ ವ ಪುಟ. ೩೭ 


೭೫೭. ಹಿತಕರ ನುಡಿ 
ಅಪ್ರಿಯವಾದೊಡ೦ ಮೇಲೆ ಹಿತಕರಮಪ್ಪ ನುಡಿಯಂ ನುಡಿಯಬಲ್ಲವನುಂ 
ನುಡಿದುದನಜೆದು ಕೇಳಬಲ್ಲವನುಮೆಲ್ಲಿಯುಂಟು ಅಲ್ಲಿ ಸ೦ಪತ್ತುಮಪ್ಪವು. 
(ಕರ್ಣಾಟಕ ಪಂಚತಂತ್ರ, ಭೇದ ಪ್ರಕರಣ, ಶ್ಲೋಕ ೬೨) 
ಅಪ್ರಿಯವಾದರೂ ಮುಂದೆ ಹಿತಕರವಾದ ನುಡಿಯನ್ನು ಹೇಳಬಲ್ಲವನೂ, 
ಹೇಳಿದುದನ್ನು ತಿಳಿದುಕೇಳಬಲ್ಲವನೂ ಇರುವಲ್ಲಿ ಸಂಪತ್ತು ನರು! ಅರಸನಿಗೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೦೦ 


ಸದಾ ಕಾಲವು ಹಿತವನ್ನು ನುಡಿಯಬಲ್ಲ ಮನುಷ್ಯರು ಅನೇಕರಿರುವರು. ಅಪ್ರಿಯವಾದರೂ 
ಹಿತವನ್ನು ಹೇಳುವವನು, ಕೇಳಬಲ್ಲವನು ಸಿಕ್ಕುವುದು ದುರ್ಲಭ (ಗದ್ಯಾನುವಾದ 
ಚ೦ದ್ರಶೇಖರ ಐತಾಳ). 

ಹಿತವಂ ಸ್ನೇಹಿತರ ಮಾತನಾವನೊರ್ವಂ ಕೇಳದೆ ಇರ್ಪನಾತಂ ಕಿಡುವಂ 

ಹಿತವನ್ನು ಮಾಡುವ ಸ್ನೇಹಿತರ ಮಾತನ್ನು ಯಾವನು ಕೇಳದಿರುವನೋ ಅವನು 
ಕೆಡುವನು (ಭೇದ ಪ್ರಕರಣ, ೧೧೦ ವಚನ). 

ಎ೦ದು ಪಂಚತಂತ್ರದಲ್ಲಿ ಬರುತ್ತದೆ. 


೭೫೮. ಹೀನಾಯಾನ ಮತ್ತು ಮಹಾಯಾನ 

ಮಹಾಯಾನವು ಮಾಡಿದಂತೆ ಪ್ರಾಚೀನ ಬೌದ್ಧಧರ್ಮವು ಸರ್ವಜನ ಗ್ರಾಹ್ಯವಾದ 
ಮತ್ತು ರಹಸ್ಮವದ ಉಪದೇಶಗಳ ನಡುವೆ ಭೇದವನ್ನು ಎಣಿಸಲಿಲ್ಲ. ತನ್ನಿಂದ ಸಾಧ್ಯವಾದಷ್ಟು 
ನೆರವು ನೀಡುವುದಕ್ಕಾಗಿ ಸ೦ಸಾರದಲ್ಲೇ ಉಳಿದುಕೊಳ್ಳುವ ನಿರ್ವಾಣ ಹೊಂದುವುದನ್ನು 
ಮುಂದೂಡುವ ಭಾವನೆಯನ್ನು ಅದು ಪ್ರೋತ್ಸಾಹಿಸಿಲ್ಲ. ಎಲ್ಲ ಅರ್ಹಂತರೂ ಬೋಧಿಸತ್ವರ 
ಜೀವನವನ್ನು ಪ್ರಾರಂಭಿಸಲು ಸಂಕಲ್ಲಿಸಬಹುದು. ಕೊನೆಗೆ ಬುದ್ಧರಾಗಬಹುದು ಎಂಬ 
ಹುಚ್ಚು ಆಸೆಯನ್ನು ಅದು ಪೋಷಿಸಲಿಲ್ಲ. ಸುಲಭ ಆದರ್ಶವಾದವನ್ನೂ, ಶೂನ್ಯ 
ವಾದವನ್ನೂ ಅದು ನಿರುತ್ಸಾಹಗೊಳಿಸಿತು. ಆಧ್ಯಾತ್ಮಿಕ ಸಾಧಕರಿಗೆ ಅಡ್ಡಿಗಳನ್ನು ಒಡ್ಡುವಷ್ಟು 
ಮಟ್ಟಿಗಾದರೂ ಪ್ರಪಂಚವು ಸತ್ಯವಾಗಿದೆ ಎಂದು ನೋಡುವಂತೆ ಅದು ಜನರಿಗೆ 
ಹೇಳಿತು. ಮು೦ಬರಿದ ಚೇತನಗಳ ಏಕಾಂತತೆಯನ್ನೂ ಹೊರಗಿನ ನೆರವನ್ನೂ ಬಯಸದೆ 
ಅಥವಾ ವಿಶ್ವಸತ್ವದಲ್ಲಿ ಲೀನನಾಗುವೆನೆಂಬ ಆಸೆಯನ್ನಿಟ್ಟುಕೊಳ್ಳದೆ ಸ್ವಂತ ಪರಿಶ್ರಮದಿಂದ 
ಮೋಕ್ಷವನ್ನು ಗಳಿಸಬೇಕೆಂಬುದನ್ನೂ ಒತ್ತಿ ಹೇಳಿತು. ಅದೊಂದು ಕಠಿಣಯಾನ (ಕಷ್ಟದ 
ದಾರಿ) ಮುಂದೆ ಧರ್ಮಪರಿಣಾಮದ ನಂಬಿಕೆಯಲ್ಲಿ ಕಂಡುಬಂದ ಸಹಜಯಾನ 
(ಸುಲಭವಾದ ದಾರಿಕ್ಕೆ ವಿರುದ್ಧವಾದುದು ಮುಕ್ತನಿಗೆ ಯಾವುದೇ ಆನಂದಮಯ 
ಸ್ವರ್ಗದ ಭರವಸೆಯನ್ನು ಅವು ಕೊಡಲಿಲ್ಲ. 

ಹಾಗಾದರೆ ಅದೊಂದು ಸ್ವಾರ್ಥದಿಂದ ಕೂಡಿದ ಧರ್ಮವೆ? ಪ್ರತಿಯೊಬ್ಬನೂ 
ತನಗೆ ತಾನೇ ಬೆಳಕಾಗಬೇಕು: ಇನ್ನೊಬ್ಬರ ಆಧ್ಯಾತ್ಮಿಕ ವಿಮೋಚನೆಯನ್ನು ಅಲಕ್ಷಿಸಿ 
ತನ್ನ ವೈಯುಕ್ತಿಕ ಪರಿಶ್ರಮದಿಂದ ಮೋಕ್ಷಗಳಿಸಿಕೊಳ್ಳಬೇಕೆಂದು ಹೇಳಿಲ್ಲವೆ? ಇದು 
ಸತ್ಯವಲ್ಲ. ಏಕೆಂದರೆ ಬುದ್ದನು ಮೋಕ್ಷ ರಹಸ್ಯವನ್ನು ತನ್ನಲ್ಲಿಯೇ ತಾನು ಇಟ್ಟುಕೊಳ್ಳುವ 
ಪ್ರಲೋಭನೆಯನ್ನು ಹತ್ತಿಕ್ಕಿದನು. ಮಳೆಗಾಲದ ಹೊರತು ಬೇರೆ ಎಲ್ಲ ಸಮಯಗಳಲ್ಲಿಯೂ 
ಭಿಕ್ಷುಗಳು ದೇಶಾದ್ಯಂತ ತಿರುಗುತ್ತಾ ಪ್ರಾಪಂಚಿಕ ಮನಸ್ಥಿತಿಯುಳ್ಳ ಸಾಮಾನ್ಯ 
ಜನಸಮುದಾಯದ ಮನೆಬಾಗಿಲಿಗೆ ಮೋಕ್ಷ ರಹಸ್ಕದ ಸಂದೇಶವನ್ನು ಒಯ್ಯಬೇಕೆ೦ದು 
ವಿಧಿಸಿದನು. ಆದರೂ ಮಹಾಯಾನವು ಅದನ್ನು ಹೀನಯಾನ ಎಂದು ಕರೆದಿತು. 
ಪ್ರತಿಯೊಬ್ಬ ಶ್ರಾವಕನೂ ತನ್ನ ಮೋಕ್ಷವಲ್ಲದೆ ಬೇರೆ ಗುರಿಯನ್ನಿಟ್ಟುಕೊಳ್ಳುತ್ತಿರಲಿಲ್ಲ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೦೧ 


ವಾದುದರಿಂದ ಜನಸಮೂಹದ ಧಾರ್ಮಿಕ ಪ್ರಗತಿಯ ಕಡೆಗೆ ಗಮನವಿಲ್ಲದೆ ಆದಷ್ಟು 
ಬೇಗ ತನ್ನ ಮುಕ್ತಿಯನ್ನು ತಾನು ಸಾಧಿಸಿಕೊಳ್ಳಬೇಕೆಂಬ ಭಾವನೆ ಅಲ್ಲಿ ಗಮನವಿಲ್ಲದೆ 
ಆದಷ್ಟು ಬೇಗ ತನ್ನ ಮುಕ್ತಿಯನ್ನು ತಾನು ಸಾಧಿಸಿಕೊಳ್ಳಬೇಕೆಂಬ ಭಾವನೆ ಅಲ್ಲಿ 
ಇದ್ದುದರಿಂದ ಶ್ರಾವಕಯಾನ ಅಥವಾ ಅರ್ಹತ್‌ ಯಾನವು ಒಂದು ಚಿಕ್ಕ ದೋಣಿ 
(ಹೀನ -ಯಾನ) ಜೀವನ ಸಮುದ್ರದ ಬಿರುಗಾಳಿಯ ಮಧ್ಯೆ ಸುರಕ್ಷಿತವಾಗಿ ಒಬ್ಬನೇ 
ಒಬ್ಬನನ್ನು ಆಚೆ ದಡಕ್ಕೆ ಕೊಂಡೊಯ್ಯಬಲ್ಲುದು. ಬುದ್ಧಯಾನ ಅಥವಾ ಬೋಧಿಸತ್ವಯಾನ 
ಹಾಗಲ್ಲ. ಅದು ದೊಡ್ಡ ದೋಣಿ (ಮಹಾ - ಯಾನ) ಸನ್ಯಾಸಿಯು ತನ್ನ ವಿಸ್ತಾರವಾದ 
ದೋಣಿಯಲ್ಲಿ ಸಂಸಾರದ ಅಪಾಯಕರ ಸಾಗರದ ಆಚೆಗೆ ಇತರ ಜೀವಿಗಳನ್ನೂ 
ಒಯ್ಯಬಲ್ಲನು. 

ಔತ್ತರೇಯ ಮತ್ತು ದಾಕ್ಷಿಣಾತ್ಮ ಬೌದ್ಧ ಧರ್ಮಗಳ ನಡುವೆ ಒಂದು ಭಿನ್ನತೆಯನು 
ಯಾವ ಆಕ್ಷೇಪಕ್ಕೂ ಎಡೆಯಾಗದಂತೆ ಹೀಗೆ ತೋರಿಸಬಹುದು: ಸಿಲೋನ್‌, ಬರ್ಮ 
ಸಯಾಂಗಳು ಮೊದಲಿನ ಧರ್ಮದ ಭದ್ರ ನೆಲೆಗಳು, ನೇಪಾಲ, ಟಿಬೆಟ್‌, ಚೈನಾ 
ಮತ್ತು ಜಪಾನ್ಗಳು ಎರಡನೆಯದರ ನೆಲೆಗಳು ಪ್ರವಾಸಿಗರ ಹೇಳಿಕೆಗಳಿಂದ, ಪುರಾತತ 
ಅವಶೇಷಗಳ ಆಧಾರದಿಂದ, ಸಾಹಿತ್ಯಿಕ ಸಾಕ್ಷಿಯಿಂದ ಭೌಗೋಳಿಕ ಹಂಚೆಕೆಯೂ 
ಖಚಿತವಾದುದಾಗಿರಲಿಲ್ಲವೆಂದೂ, ಔತ್ತರೇಯ ಮತ್ತು ದಾಕ್ಷಿಣಾತ್ಯ ಹೀನಯಾನ ಮತ 
ಮಹಾಯಾನ ಪಂಥಗಳರಡೂ ಒಟ್ಟೊಟ್ಟಿಗೆ ಅಕ್ಕಪಕ್ಕದಲ್ಲಿಯೇ ಒಮ್ಮೊಮ್ಮೆ ಒಂದೆ! 
ಮಠದ ಆವರಣದಲ್ಲಿಯೇ ಬೆಳೆಯುತ್ತಿದ್ದವೆ೦ದೂ ತಿಳಿಯುತ್ತದೆ. ಆದ್ದರಿಂದ ನಾವ 
ಇಷ್ಟು ಇಟ್ಟುಕೊಳ್ಳಬಹುದು. ಭಾಷೆ (ಸಂಸ್ಕೃತ ಅಥವಾ ಪಾಲಿ ಅಥವಾ ಮಿಶ್ರಿತ 
ಸಂಸ್ಕೃತ) ಶಿಲ್ಪ, ಧಾರ್ಮಿಕ ಮತ್ತು ತಾತ್ವಿಕ ನಂಬಿಕೆ, ನೈತಿಕ ಸಾಧನೆಗಳ ಉಗ್ರತೆ 
ಧರ್ಮಸಾಹಿತ್ಯದ ವ್ಯಾಪ್ತಿ - ಮುಂತಾದುವುಗಳಲ್ಲಿ ಭಿನ್ನತೆ ತಲೆದೋರಿತು. ಬುದ್ಧನ 
ಅನುಯಾಯಿಗಳನ್ನು ಎರಡು ಮುಖ್ಯ ಪಂಗಡಗಳಾಗಿ ವಿಭಾಗಿಸಿತು. ಅಲ್ಲಿ ಬೌಧ 
ಚೆ೦ತನೆಯ ವಿವಿಧ ಪ್ರಕಾರಗಳು ಕೂಡಿದವು. ಅನ್ಯಶ್ರದ್ಧೆ ಚಿಂತನೆಗಳ ಸಂಪರ್ಕದಿಂದಾ 
ಔತ್ತರೇಯ ಬೌದ್ಧಧರ್ಮದಲ್ಲಿ ಹೆಚ್ಚಿನ ಸುಧಾರಣೆಗಳಾದುವು. ದಾಕ್ಷಿಣಾತ್ಯ ಧರ್ಮವ 
ತನ್ನ ಸುತ್ತ (ಸಿದ್ಧಾಂತ) ವಿನಯ (ನಿಯಮ ಪಾಲನೆ) ಮತ್ತು ಅಭಿಧಮ್ಮ(ತತ್ಸ)ಗಳೆಂ೭ 
ತ್ರಿಪಿಟಕಗಳೊಡನೆ ಹಾಗೆಯೇ ಉಳಿಯಿತು. 

“ಬುದ್ಧನ ಮರಣಾನಂತರದಲ್ಲಿ ಬೌದ್ಧಧರ್ಮವು ಅನೇಕ ಶಾಖೆಗಳಾಃ 
ಕವಲೊಡೆಯಿತು. ಶಾಖೆಗಳ ನಡುವೆ ಭೇದವೂ ಹುಟ್ಟಿತು. ಅವುಗಳಲ್ಲಿ ತುಂ॥ 
ಪ್ರಸಿದ್ದವಾದವು- ಹೀನಯಾನ ಹಾಗೂ ಮಹಾಯಾನಗಳು. ಭಾರತದ ದಕ್ಷಿಣ ಹಾಗ 
ಪೂರ್ವ ದೇಶಗಳಾದ ಸಿ೦ಹಳ, ಬರ್ಮಾ, ಸಯಾಮ್‌, ಜಾವಾ ಇತ್ಯಾದಿ ದೇಶಗಳ 
ಹೀನಯಾನವು ಪ್ರಚಾರದಲ್ಲಿದೆ. ಹೀನಯಾನ ಮತ್ತು ಮಹಾಯಾನಗಳ ಪ್ರಮು 
ಭೇದವನ್ನು ಬೋಧಿ ಅಥವಾ ಜೀವನ್ಮುಕ್ತಿಯ ಕಲ್ಪನೆಯಲ್ಲಿ ಕಾಣಬಹುದು. 

ಹೀನಯಾನವು ಶ್ರಾವಕ ಬೋಧಿಯ ಆದರ್ಶವನ್ನು ಹೊಂದಿದೆ. ಬುದ್ಧನ ಬಳಿಯೇ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೦೨ 


ಧರ್ಮವನ್ನು ಕಲಿಯುವಾತ ಶ್ರಾವಕ. ಅವನು ಸ್ವತಃ ಆರ್ಯ ಅಷ್ಟಾಂಗಿಕ ಮಾರ್ಗವನ್ನು 
ಅನುಸರಿಸಿದರೆ ಸಂಸಾರದ ಬಂಧನದಿಂದ ಬಿಡುಗಡೆಯನ್ನು ಹೊಂದಿ ಅರ್ಹತನೆನಿಸು 
ತ್ತಾನೆ. ಅನಂತರ ತನ್ನ ವ್ಯಕ್ತಿಗತ ಕಲ್ಯಾಣ ಸಾಧನೆಯಲ್ಲಿ ನಿರತನಾಗಿರುತ್ತಾನೆ. ಅವನಿಗೆ 
ಮತ್ತೊಬ್ಬನಿಗೆ ನಿರ್ವಾಣವನ್ನು ದೊರಕಿಸಿಕೊಡುವ ಯೋಗ್ಯತೆ ಇರುವುದಿಲ್ಲ. 
ಮಹಾಯಾನಕ್ಕೆ ಬೋಧಿಸತ್ವನೇ ಆದರ್ಶ. "ಬೋಧಿಸತ್ವ' ಎಂದರೆ ಬೋಧಿಯನ್ನು 
ಹೊಂದಲು ಇಚ್ಛೆಯುಳ್ಳ ವ್ಯಕ್ತಿ ಎಂದರ್ಥ. ಈ ಅವಸ್ಥೆಯನ್ನು ಹೊಂದಿರುವ ಸಾಧಕನ 
ಜೀವನದ ಗುರಿಯು ಅತ್ಯಂತ ಉದಾತ್ತವಾದುದು. ಜಗತ್ತಿನ ಕಲ್ಯಾಣವೇ ಅವನ 
ಧ್ಯೇಯ. ಮಹಾಮೈತ್ರೀ ಮತ್ತು ಮಹಾಕರುಣೆಗಳು ಅವನ ವೈಶಿಷ್ಟಗಳು. ಇರುವೆಯಿಂದ 
ಹಿಡಿದು ಆನೆಯವರೆಗಿನ ಸಮಸ್ತ ಪ್ರಾಣಿಗಳ ದುಃಖ ನಿವಾರಣೆಯಾಗುವವರೆಗೆ ತನ್ನ 
ಮುಕ್ತಿಯನ್ನು ಬಯಸದ ಮಹನೀಯ ಅವನು. 
ಹೀನಯಾನದ ಅರ್ಹತನು ಕೇವಲ ತನ್ನ ಮುಕ್ತಿಗೆ ಪ್ರಯತ್ನಿಸುವವನಾದ್ದರಿಂದ 
ಅದು ಚಿಕ್ಕದೋಣಿ(ಹೀನಯಾನ). ಮಹಾಯಾನವು ಎಲ್ಲರನ್ನೂ ಮುಕ್ತರನ್ನಾಗಿಸ 
ಲೆಳಸುವುದರಿ೦ದ ಅದು ದೊಡ್ಡದು ಎನ್ನಲಾಗಿದೆ. ಮೇಲಾಗಿ ಹೀನಯಾನವು ನಿವೃತ್ತಿ 
ಪರವಾದುದು; ಜ್ಞಾನದ ಸಾಧನೆಗೇ ಅಲ್ಲಿ ಪ್ರಾಧಾನ್ಯ, ಮಹಾಯಾನವು ಪ್ರವೃತ್ತಿಪರ; 
ಜ್ಞಾನದ ಜೊತೆಗೆ ಭಕ್ತಿಯೂ ಇದೆ. ಬುದ್ಧನ ಮೂರ್ತಿ ಸ್ಥಾಪನೆ ಮಾಡಿ ಅದನ್ನು 
ಪೂಜಿಸುವುದು, ದೇವತೆಗಳನ್ನು ಶ್ರೇಷ್ಠರೆನ್ನುವುದೇ ಮುಂತಾದವು ಮಹಾಯಾನದಲ್ಲಿದೆ.” 
ಇದಕ್ಕೆ ವಾಸ್ತವವಾಗಿ ಮರುವಿವರಣೆ ಅನಗತ್ಯ. ಬುದ್ದನ ಅನಂತರ ಹುಟ್ಟಿಕೊಂಡ 
ಶಾಖೆಗಳಲ್ಲಿ ಹೀನಾಯಾನ ಮತ್ತು ಮಹಾಯಾನ ಎರಡು ಪ್ರಮುಖ ದಾರಿಗಳು. 
ಮೇಲಿನ ವಿವರಣೆಯಂತೆ ಹೀನಾಯಾನ ಮತ್ತು ಮಹಾಯಾನ ಎರಡು ಕೂಡಾ 
ಅವುಗಳದೇ ನಿಲುವುಗಳನ್ನು ಪ್ರತಿಷ್ಠಾಪಿಸಿದವು. ಆದರೆ ಮಹಾಯಾನವು ಉದಾರವಾದಿ 
ದೃಷ್ಟಿಕೋನವನ್ನು ತಳೆದಿದೆಯೆಂಬುದು ಇಲ್ಲಿ ಗಮನಾರ್ಹ ವಿಷಯವಾಗಿದೆ. 
ವಿವರಗಳಿಗೆ ನೋಡಿ: ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ 
ತತ್ವಶಾಸ್ತ್ರ: ಪ್ರಾಚ್ಛ ಮತ್ತು ಪಾಶ್ಚಾತ್ಯ ಪುಟ. ೧೭೩-೧೭೪ 
ಡಾ.ಎಂ. ಪ್ರಭಾಕರ ಜೋಶಿ ೨೦೦೮ ಭಾರತೀಯ ತತ್ವಶಾಸ್ತ್ರ ಪ್ರವೇಶ ಪುಟ. ೪೮. 


೭೫೯. ಹೆಂಡದ ಪೂಜೆ 

ಮೂನೂಜಜುವತ್ತು ಜಾತಿಯ ಕಳ್ಳಳಂ ಮುಂದಿಟ್ಟು ಮಧುಮಂತ್ರದಿಂ 
ಮಧುದೇವತೆಗಳನರ್ಜೆಸಿ ಪೊನ್ನ ಬೆಳ್ಳಿಯ ಪದ್ಮರಾಗದ ಪಚ್ಚೆಯ (ಹೊನ್ನು ಬೆಳ್ಳಿ 
ಮಾಣಿಕ ಪಚ್ಚೆಗಳಿಂದೆಸಗಿದ) ಗಿಳಿಯ ಕೋಗಿಲೆಯ ಕೊಂಚೆಯ ಕುಂತಳಿಕೆಯ ಮಾ 
ಯ ಸಿಪುಗಳೊಳ್‌ ತೀವಿ ಮಧುಮಂತ್ರ೦ಗಳಿ೦ ಮಂತ್ರಿಸಿ ನೆಲದೊಳೆಣೆದು ತಲೆಯೊಳ್‌ 
ತಳಿದು ಕಳ್ಳೊಳ್‌ ಬೊಟ್ಟ ನಿಟ್ಟುಕೊ೦ಡು ಕೆಲದರ್ಗೆಲ್ಲಂ ಬೊಟ್ಟಿಟ್ಟು ಕಿಜೆಯರ್ಪಿರಿಯರಜೆದು 
ಕುಡಿಬಿದರ ಕುಡಿಯ ಮಾವಿನ ಮಿಡಿಯ ಮಾರುದಿನ ಮೆಣಸುಗಡಲೆಯ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೦೩ 


ಪುಡಿಯೊಳಡಸಿದಲ್ಲ ವಲ್ಲಣಿಗೆಯ ಚಿಕ್ಕಣ೦ಗಳಂ೦ ಸವಿಸವಿದು (ವಿ.ವಿಜಯ). 

ಇಲ್ಲಿ ಆ ಹೆಂಗುಸರೆಲ್ಲರೂ ನಿಯಮಿತವಾದ ಆ ರಾತ್ರಿಯಲ್ಲಿ ನಿಶ್ಚಿತವಾದೊಂದೆಡೆ 
ಯಲ್ಲಿ ಕೂಡಿ ಮಧುದೇವತಾರ್ಚನೆಗೈದು ತೀರ್ಥಪ್ರಸಾದಗಳನ್ನು ಕೈಕೊಂಡು 
ಕೃತಾರ್ಥವೆವಡೆಯುತ್ತಿದ್ದರೆಂಬುದು ವ್ಯಕ್ತವಾಗುತ್ತಿದೆ. ಇದನ್ನೋದುವಲ್ಲಿ, ನಮ್ಮ ಕನ್ನಡ 
ನಾಡಿನೊಳಗೆ ನಾಮಾವಶೇಷವಾಗುತ್ತ ಬ೦ದರೂ, ಇನ್ನೂ ಅವಶಿಷ್ಟವಾಗಿರುವ 
“ಮೂನೂಜಖುವತ್ತುಜಾತಿಯ ಕಳ್ಗಳ್‌', “ಮಧುದೇವತೆಗಳ್‌' ಎಂಬ ಬಹುತ್ತನ್ನೆಣಿಸಿದರೆ, 
ಆ ಕಳ್ಳುಗಳ ಜಾತಿಸಂಖ್ಯೆಯಷ್ಟೇ ದೇವತೆಗಳೂ ಅರ್ಚಿಸುವ ಮಂತ್ರಗಳೂ 
ಇದ್ದಿರಬೇಕೆಂಬುದು ಸಿದ್ಧವಾಗುತ್ತಿದೆ. ಮಾತ್ರವಲ್ಲ. ಕಳ್ಳುಗಳ ಸ೦ಖ್ಯೆಯನ್ನೆಣಿಸಿದರೆ. 
ವರ್ಷದೊಳಗಿನ ದಿನಸಂಖ್ಯಾನುಸಾರವಾದ ತೀರ್ಥಸೇವನೆಗೂ ತಕ್ಕಂತೆ ಭಿನ್ನ ಭಿನ್ನ 
ಜಾತಿಯ ಕಳ್ಳುಗಳನ್ನೆಲ್ಲ ಶೇಖರಿಸಿ ಪೂಜಿಸುವ ವಾರ್ಷಿಕ ದೇವಕಾರ್ಯವದು, ಎಂದು 
ಭಾವಿಸಬೇಕು. ಭೂಮಾತೆಯ ತೃಪ್ತಿಗಾಗಿ, ಪೂಜಾರ್ತಿ ಹೆಂಗುಸು ಆ ತೀರ್ಥವನ್ನು 
"ನೆಲದೊಳೆಜ'ವ ಹಾಗೆ ಶುದ್ಧಿವಡೆದ ಸ್ಥಳದಲ್ಲಿ ತೀರ್ಥದಾನಕ್ಕಾಗಿ ಕುಳಿತು ಆತ್ಮಶುದ್ಧಿಗಾಗಿ 
"ತಲೆಯೊಳ್‌ ತಳಿ'ವ ಮಂತ್ರಪೂತ ತೀರ್ಥವಾದ ಕಳ್ಳಿನಿಂದ ಕ್ರಮವಾಗಿ 
"ಬೊಟ್ಟನಿಟ್ಟುಕೊ೦ಡು ಕೆಲದರ್ಗೆಲಂ ಬೊಟ್ಟ'ನ್ನಿಡುವ, ಕಿಜಯರ್ಪಿರಯರಜಿೆದು' ಹರಸುವ 
ಪೊಡವಡುವ ಅದೊಂದು ಮಾರ್ಗದಲ್ಲಡಿಯಿಟ್ಟು ತೋರುವ ವಾಮಾಚಾರದ 
ದೇಸಿಯಾದ ಹಜ್ಜೆಗಳು ಈ ವರ್ಣನೆಯಲ್ಲಿ ಹೊಳೆದು ತೋರುತ್ತಿವೆ (ಮುಳಿಯ 
ತಿಮ್ಮಪ್ಪಯ್ಯ ೨೦೦೬ ಪು. ೨೪೩-೨೪೪). 

ಸೂಳೆಯರು ಹೆಂಡದ ಪೂಜೆಯನ್ನು ಮಾಡಿ ಕಳ್ಳಿನಿಂದಲೇ ಮುಖಕ್ಕೆ ಬೊಟ್ಟನಿಟ್ಟ 
ಕಿರಿಯರಾದವರು ಹಿರಿಯರಾದವರನ್ನು ಗುರುತಿಸಿ ನಮಸ್ಕಾರ ಮಾಡಿ ಉಚಿತವಾಗಿ 
ದಾನ ಮಾಡಬೇಕಾದವರಿಗಾಗಿ ಮೀಸಲಾದುದನ್ನು ಅವರಿಗೆ ದಾನ ಮಾಡಿದರು 
(೪-೮೮) ಈ ರೀತಿಯ ನಂಬಿಕೆಗಳು ಸೂಳೆಯರಲ್ಲಿವೆ ಎನ್ನುವುದನ್ನು ಕೃತಿಯ 
ಪಠ್ಯವೇ ಸೂಚಿಸುತ್ತದೆ. ಇದು ಆಹಾರ, ಪಾನೀಯದ ಬಗೆಗಿನ ಗೌರವವನ್ನು ಸೂಚಿಸುವ 
ನೆಲೆಯಲ್ಲಿ ಬಂದಿರಬೇಕು. ಆಹಾರ ಮತ್ತು ಪಾನೀಯಕ್ಕೆ ನಿಕಟ ಸಂಬಂಧವಿದ್ದು 
ಅದನ್ನು ಸೇವಿಸುವಾಗ ಮನುಷ್ಯರು ದೇವತೆಗಳು ಆಸೆ ಬಿಡುತ್ತಾರೆ ಎನ್ನುವುದಕ್ಕೆ ವ 
ಪೂಜೆಯು ಬಂದಿರಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರಗತನಿಯ ಭೂತಕ್ಕೆ ಕಳ 
ಪ್ರಧಾನ ನೈವೇದ್ಯವಾಗಿದೆ. ಈ ರೀತಿಯ ಆರಾಧನೆಯು ಸ್ಥಳೀಯ ಆಹಾರ ಮತ 
ಪಾನೀಯಕ್ಕೆ ಮಾತ್ರ ಸಂಬಂಧಿಸಿರುತ್ತದೆ. ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆ 
ಅಕ್ಕಿಯು ಪ್ರಧಾನ ಬೆಳೆಯಾದುದರಿಂದ ಅದಕ್ಕೆ ಅನುಗುಣವಾದ ನಂಬಿಕೆಯು ಬೆಳೆಯುತ್ತರ 
ಆಮದಾದ ಆಹಾರ ಮತ್ತು ಪಾನೀಯಗಳಿಗೆ ಈ ರೀತಿಯ ಆರಾಧನೆಯ ಕ್ರಮವಿರುವುದಿಲ್ಲ 
ಉದಾ: ಕಾಫೀ ಈ ರೀತಿಯ ನಂಬಿಕೆಗಳು ಬೇಕು - ಬೇಡ, ಒಳಿತು ಕೆಡುಕುಗಳ 
ದ್ವಂದ್ಹಾತ್ಮಕ ಸಂಬಂಧದ ಹಿನ್ನೆಲೆಯಲ್ಲಿ ರೂಪು ತಳೆಯುತ್ತವೆ. ಕಾವ್ಯಭಾಗದಲ್ಲಿ ಉಕ್ತವಾರ 
ಸೂಳೆಯರ ಹೆಂಡದ ಪೂಜೆಯ ಆಚರಣೆಯಲ್ಲಿ, ಹೆಂಡವು ಅವರ ಜೀವನದ ಭಾಗದಃ 


ಹಳಗನ್ನಡ ಸಾ೦ಸ್ಕೃತಿಕ ಪದಕೋಶ /೭೦೬ 


ಒಂದಂಶವಾಗಿರಬೇಕು. ಮತ್ತು ಸಂಶಯ ನಿವಾರಣಿಯ ಭಾಗವಾಗಿ ಹೆಂಡವನ್ನು 
ಪೂಜೆಮಾಡುವ ಕ್ರಮವು ಬೆಳೆದಿರಬೇಕು. 
ಹಿ೦ದೆ ವಿಭಾಗಿಸಿ ನಿರೂಪಿಸಿದ 'ಕಳ್ಳೊಳಮಮರ್ದಿನೊಳಂ ಪುಟ್ಟಿದ ಪೆಂಡಿರಂತೆ 
ಸೊಗಯಿಸುವ ಪಲರುಮೊಳ್ಡೆಂಡಿರೊಂದೆಡೆಯೊಳಿರ್ದು' ಮಧುದೇವತಾರ್ಚನೆಗೈವ 
ಬೀದಿಯಲ್ಲಿ ಅರಿಕೇಸರಿ ಹೋಗುತ್ತಾನೆ. 
ಮದ್ಯ-ಳವಿಧ: ಮಾಧ್ದೀಕ (ದ್ರಾಕ್ಷಿಯ ಮದ್ಯ), ಮಾಧವ(ಜೇನಿನ ಮದ್ಯ). ಗೌಡಿಕ 
(ಬೆಲ್ಲದ ಮದ್ಯ). ಪೈಷ್ಟಿಕ(ಹಿಟ್ಟನ ಮದ್ಯ) (ಚರಕ.11 ೨೬-೨೨) 
ಮದ್ಯ-೧೦ ವಿಧ: ಮಾಧೂಕ, ಐಕ್ಷವ, ಟಾಂಕ, ಕೌಲ, ಖಾರ್ಜೂರ, ಪಾನಸ, 
ಮೃದ್ವೀಕಾರಸ, ಮಾದ್ದೀಕ, ಮೈರೇಯ, ನಾರಿಕೇಲಜ (ಎಷ್ಟುಸ್ನತತಿ. ೨೩-ಸ್ಮತಿ ಸಂದರ್ಭ 
೪೪೮). 
ಮದ್ಯದ ಗುಣಗಳು-೧೪: ಲಘು, ಉಷ್ಣ, ತೀಕ್ಷ, ಸೂಕ್ಷ, ಆಮ್ಲ, ವ್ಯವಾಯ, 
ಆಶುಗ, ರೂಕ್ಷ, ವಿಕಾಸಿ, ವಿಶದ. ಮಧುರ, ಕಷಾಯ, ಕಟುಕ, ತಿಕ್ಷ(ಚರಕ.11೩೪೭, 
೩೬೧). 
ವಿವರಗಳಿಗೆ ನೋಡಿ: ಡಾ| ಟಿ.ವಿ.ವೆಂಕಟಾಚಲಶಾಸ್ತಿ ೧೯೯೯ 
ಶ್ರೀ ವತ್ತ ನಿಘಂಟು ಪುಟ. ೨೭೭ 


೭೬೦. ಹೆಣ್ಣಿನ ವೇಷ-ಭೂಷಣ 

ಹೆಂಗಸರ ವೇಷ-ಭೂಷಣಗಳ ಕುರಿತು ವೆಯಿಟ್ಜ್‌ [Waitz] ಈ ರೀತಿ ಹೇಳುತ್ತಾರೆ: 
ಪುರುಷನ ಅಸೂಯೆಯೇ ಹೆಣ್ಣಿನ ವೇಷ ಭೂಷಣದ ತೊಡುವಿಕೆ ಮತ್ತು ನೂತನತೆಗೆ 
ಕಾರಣವಾಗಿದೆ. ಡಿಡೆರೊಲ್‌ ಇದನ್ನೇ ಒತ್ತಿ ಹೇಳುತ್ತಾರೆ. “ಆದಿವಾಸಿಗಳ ಕೆಲವು 
ಜನಾಂಗಗಳಲ್ಲಿ ಸ್ತ್ರೀಯರು ಮದುವೆಯಾದ ಮೇಲೆ ವೇಷ ಭೂಷಣಗಳನ್ನು ತೊಟ್ಟುಕೊಳ್ಳು 
ವಾಗ ಮುಖ್ಯವಾಗಿ ಲೈಂಗಿಕ ಆಕರ್ಷಣೆಗೆ ಒಳಗಾಗುವ ಅ೦ಗಗಳಿಗೆ ಮಾತ್ರ ಒಡವೆಗಳನ್ನು 
ತೊಟ್ಟಿರುತ್ತಾರೆ. ಈ ವಾದವು ಮಾನಸಿಕ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಇದರ ಪ್ರಕಾರ, 
ಅಲಂಕಾರವು ಕೇವಲ ಮಾನ ಮುಚ್ಚುವುದಕ್ಕೆ ಇರುವಂಥದಲ್ಲ, ಅದರಲ್ಲಿ ಲೈಂಗಿಕ 
ಆಕರ್ಷಣೆಯೇ ಪ್ರಧಾನವಾಗಿರುತ್ತದೆ. ಅಲಂಕಾರದ ಮೇಲೆ ಪ್ರಾದೇಶಿಕತೆಯ ಪ್ರಭಾವವೂ 
ಇರುತ್ತದೆ. 

ಭಾರತೀಯ ಪರಂಪರೆಯಲ್ಲಿ ಉಡುಗೆ ತೊಡುಗೆಗೆ ಕ್ರಮಬದ್ಧವಾದ 
ಬೆಳವಣಿಗೆಯಿದ್ದು, ಅದನ್ನು ಕುರಿತ ಸ್ಪಷ್ಟ ಕಲ್ಪನೆಯು “ಅಮರ ಕೋಶ'ದಲ್ಲಿ ಹೀಗೆ 
ಬರುತ್ತದೆ (ರಂಗನಾಥ ಶರ್ಮ; ಎನ್‌. ಪು. ೧೪೦-೧೪ಲಪ್ರ). 


ವಾಲಪಾಶ್ಯಾ, ಪಾರಿತಧ್ಯಾ - ಕೇಶದಲ್ಲಿ ಧರಿಸುವ ಜಡಜಿಲ್ಲೆ. 
ಪತ್ರಪಾಶ್ಯಾ, ಲಲಾಟಿಕಾ - ಹಣೆಯ ಮೇಲ್ಲಡೆ ತೂಗುವ ಆಭರಣ. 
ಕರ್ಣತಾ, ತಾಲಪತ್ರ - ಸೀಯರು ಧರಿಸುವ ಓಲೆ. 

ಕ್‌ ಮಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೦೫ 


ಕರ್ಣವೇಷ್ನನ - ಕಿವಿಯುಂಗುರ. 


ಗೈವೇಯಕ, ಕಂಠಭೂಷಣ - ಅಡ್ಡಿಕೆ, ತಾಳಿ ಮೊದಲಾದ 
ಕಂಠಾಭರಣ. 

ಪ್ರಾಲಂಬಿಕಾ - ಚಿನ್ನದ ಸರ. 

ಉರಸ್ಸೂತ್ರಿಕಾ, ಹಾರ, ಮುಕ್ತಾವಲೀ - ಮುತ್ತಿನ ಸರ. 

ದೇವಚ್ಚಂದ - ನೂರು ಎಳೆಗಳಿರುವ ಮುತ್ತಿನ ಸರ. 

ಮುಂದಿನವುಗಳು ಸಂಖ್ಯಾಭೇದದಿಂದ ಆಗುವ ವಿವಿಧ ಮುತ್ತಿನ ಸರಗಳು:- 

೩೨ ಎಳೆ ಗುತ್ತ 

೨೪ ಎಳೆ - ಗುತ್ಸಾರ್ಥ. 

೩೪ ಎಳೆ - ಗೋಸ್ತನ. 

೨೦ ಎಳೆ - ಅರ್ಧಹಾರ, ಮಾಣವಕ. 

೧ ಎಳೆ - ಏಕಾವಲಿ 

೨೭ ಮುತ್ತುಗಳುಳ್ಳ ಒಂದೆಳೆಯ ಸರ - ನಕ್ಷತ್ರಮಾಲಾ. 

ಅವಾಪಕ, ಪಾರಿಹಾಯಣ, ಕಟಕ, ವಲಯ- ಕೈ ಬಳೆ, 

ಕೇಯೂರ, ಅಂಗದ - ತೋಳಿನ ಒಡವೆ. 

ಅಂಗುಲೀಯಕ, ಜಾರ್ಮಿಕಾ - ಉಂಗುರ. 

ಕಂಕಣ - ಮಣಿಬಂಧದಲ್ಲಿ ಧರಿಸುವ 
ಹಸ್ತಾಭರಣ. 

ಮೇಖಲಾ, ಕಾಂಚೀ, ಸಪ್ತಕೀ, 

ರಶನಾ, ಸಾರಸನ - ಹೆಂಗಸರ ಸೊಂಟದ ಆಭರಣ. 

ಮಂಜೀರ, ನೂಪುರ, ಹಂಸಕ, ಪಾದಕಟಕ- ಕಾಲಂದಿಗೆ. 

ಕ್ಷುದ್ರ ಘಂಟಿಕಾ - ಗೆಜ್ಜೆ, ಕಿರುಗಂಟೆ. 

ಕಾರ್ಪಾಸ, ಬಾದರ - ಹತ್ತಿಯ ಬಟ್ಟೆ 

ಪತ್ರೋರ್ಣ - ಒಗೆದ ರೇಶ್ಮೆಯ ಬಟ್ಟೆ. 

ದುಕೂಲ - ಪಡೆವಸ್ತ. 

ಪಟ್ಟಚ್ಚರ - ಹರಕು ಬಟ್ಟೆ 

ಅಂತರೀಯ, ಉಪಸಂದ್ಯಾನ, ಪರಿಧಾನ, 

ಅಧೋಂಶುಕ - ಕೆಳವಸ. 

ಜೋಲ, ಕೂರ್ಪಾಸಕ — ಹೆಂಗಸರ ಕುಪಸ. 

ಅರ್ದೋರುಕ, ಚಂಡಾತಕ - ಹೆಂಗಸರ ಲಂಗ. 

ಚೆಜ್ರಪದೀನ - ತುದಿಕಾಲಿನವರೆಗೆ ಇರುವ ಬಟ್ಟೆ 

ಪತ್ರಲೇಖಾ, ವತ್ರಾಂಗುಲಿ - ಹೆಂಗಸರ ಕೆನ್ನೆ, ಕೈ ಮುಂತಾದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೦೬ 


ಸ್ಥಳಗಳಲ್ಲಿ ಅಲಂಕಾರಕ್ಕಾಗಿ ಬರೆವ 


ಚಿತ್ರಲೇಖಿ. 
ತಮಾಲಪತ್ರ, ತಿಲಕ, ಚಿತ್ರಕ, ವಿಶೇಷಕ - ಹಣೆಯ ಮೇಲೆ ಇಟ್ಟುಕೊಳ್ಳುವ ಬಟ್ಟು 
ರಚನಾ, ಪರಿಸಂದ — ವಸ್ತ್ರಾದಲಂಕಾರಗಳಲ್ಲಿ ಕೌಶಲ್ಯ 
ಪ್ರದರ್ಶನ. 


ಕೆಲವು ಮುಖ್ಯವಾದ ಅಂಶಗಳನ್ನು ಮಾತ್ರ ಇಲ್ಲಿ ಗುರುತಿಸಲಾಗಿದೆ. ಇವುಗಳು 
ಭಾರತೀಯ ಚರಿತ್ರೆಯ ಸ್ತ್ರೀಯರ ವೇಷ ಕಾದ ಬೆಳವಣಿಗೆಯನ್ನು ಸೂಚಿಸುತ್ತದೆ. 
ರನ್ನನ “ಸಾಹಸ ಭೀಮ ವಿಜಯ'ದಲ್ಲಿ ವಾಕ್ಲ್ಷುಂದರಿಯ ಜಂ ಹೇಳುವಾಗ, 
ಆ ರಚನೆ' ಎಂದು ಬರುತ್ತದೆ (೧; ೭). ಈ ಮಾತಿಗೆ ಟಿಪ್ಪಣಿಯನ್ನು 
ಮಂಡಿಸುತ್ತಾ ಪ್ರೊ. ಪಿ. ಸುಬ್ರಾಯ ಭಟ್‌ ಅವರು ಸ್ತೀಯರ ಹದಿನಾರು ಅಲಂಕಾರಗಳನ್ನು 
ಹೀಗೆ ಗುರುತಿಸುತ್ತಾರೆ: “ಸ್ನಾನ, ಎ ವಸ್ತ್ರ ಶಿರೋಭೂಷಣ, ಒಡ್ಯಾಣ, ನೂಪುರ, 
ಆಲಕ್ತಲೇಪನ' ಜಾಯ ಭಟ್‌. ಪಿ ಖಿ. (ಅನು) ೧೯೭೫. ಪು. ೭) ಇವು ಮುಖ್ಯವಾಗಿ 
ಸ್ತ್ರೀಯರ ಅಲಂಕಾರವನ್ನು ಸೂಚಿಸುತ್ತವೆ. ಎಂದಿದ್ದಾರೆ. 
ವಿವರಗಳಿಗೆ ನೋಡಿ: James Hastings: (Ed): 1967 
Encyclopedia Religion & Ethics (Vol-5) -(101-10) 0 42. 


೭೬೧. ಹೈಹಯರು 

ತ್ರಿಪುರಿಯ ಚೇದಿವ೦ಶದ ರಾಜರು ಹೈಹಯರೆಂದು ವಾಡಿಕೆಯಿದೆ. ಬಾದಾಮಿಯ 
ಮಂಗಳೀಶನು ಹೈಹಯ ವಂಶದ ಬುದ್ಧರಾಜನನ್ನು ಗೆದ್ದು ತಂದ ಸಂಪತ್ತಿನಿಂದ 
ಮಹಾಕೂಟದ ಹತ್ತಿರ ವಿಜಯಸ್ತಂಭವನ್ನು ನಿಲ್ಲಿಸಿದನು (ಕ್ರಿ. ಶ. ೫೯೭). ಚೇದಿಯರ 
ಮನೆತನದ ಕನ್ನೆ ಯರನ್ನು ಮಠಖೇಡಿನ ರಾಷ್ಟ್ರಕೂಟರು ಮದುವೆಯಾಗುತ್ತಿದ್ದರು. 
ಕಂನಾಡಿನಲ್ಲಿ ಹೈಹಯರು ಬಂದು ಕಂನಾಡವರೇ ಆಗಿಬಿಟ್ಟುದೂ ಉಂಟು. ಇಲ್ಲಿ 
ಆಳಿದ ಬಿಜಳಾದಿ ಕಲಚೂರಿಗಳು ಹೈ ಹಯರು ಬಂದು ಕಂನಾಡವರೇ ಆಗಿಬಿಟ್ಟುದೂ 
ಉಂಟು. ಇಲ್ಲಿ ಆಳಿದ ಬಿಜ್ಜಳಾದಿ ಕಲಚೂರಿ ಹೈಹಯರು. ಕಾರ್ತವೀರ್ಯಾರ್ಜುನನ 
ವಂಶದವರೆಂದುಕೊಳ್ಳುವ ಕೆಲವು ಕ್ಷತ್ರಿಯರು ಈಗ ಈ ನಾಡಿನಲ್ಲಿದ್ದಾರೆ. ಇದು 


ಶಂಬಾರವರ ಅಭಿಪ್ರಾಯ. 
ವಿವರಗಳಿಗೆ ನೋಡಿ: ಶಂಬಾ ಜೋತಿ ೧೯೯೯ ಸಂಪುಟ, ೨ ಪುಟ. ೧೮೦. 


೭೬೨. ಹೊರಾಂಗಣ ಕ್ರೀಡೆ 

"ಕ್ರೀಡೆ' ಎನ್ನುವುದಕ್ಕೆ ಅಮರಕೋಶದಲ್ಲಿ ಹೀಗೆ ಹೇಳಲಾಗಿದೆ: 

"ದ್ರವ, ಕೇಲಿ, ಪರೀಹಾಸ, ಕ್ರೀಡಾ, ಲೀಲಾ, ನರ್ಮನ್‌ - ಕ್ರೀಡೆ, ವಿನೋದ 
ಮತ್ತು ಕ್ರೀಡಾ ಖೇಲಾ, ಕೂರ್ದನ - ಆಟ (ರಂಗನಾಥ ಶರ್ಮಾ. ಎನ್‌., ೧೯೭೫. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /8೦೭ 


ಪು. ೪೮-೪೯). ಈ ಅರ್ಥದಲ್ಲಿ "ಕ್ರೀಡೆಯೆಂದರೆ, ವಿನೋದವನ್ನು ಉಂಟುಮಾಡು 
ವಂತಹುದು ಎಂದು ಗ್ರಹಿಸಬಹುದು. "ಕ್ರೀಡೆ'ಯು ಮನೋಲ್ಲಾಸವನ್ನು ಉಂಟು 
ಮಾಡುತ್ತದೆ. ಈ ಅರ್ಥದ ಹಿನ್ನೆಲೆಯಲ್ಲಿಯೇ ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಉತ್ತಮ 
ವಾಗಿರುವ ಕ್ರೀಡೆಗಳನ್ನು ಇಲ್ಲಿ ಚರ್ಚಿಸಲಾಗಿದೆ. 

ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಉಲ್ಲೇಖಗೊ೦ಡ ಹೊರಾಂಗಣ ಕ್ರೀಡೆಗಳಲ್ಲಿ 
ಮುಖ್ಯವಾದುದು - ಜಲಕ್ರೀಡೆ ಮತ್ತು ವನಕ್ರೀಡೆ, ಕನ್ನಡ ಬಹುತೇಕ ಕೃತಿಗಳಲ್ಲಿ ಈ 
ಕ್ರೀಡೆಗಳ ಉಲ್ಲೇಖಗಳಿವೆ. ಅಷ್ಟುದಶ ವರ್ಣನೆಗಳಲ್ಲಿ ಜಲಕ್ರೀಡೆ ಮತ್ತು ವನ ವಿಹಾರದ 
ವರ್ಣನೆಗಳು ಬರುತ್ತವೆಯಾದ್ದರಿ೦ದ ಈ ಕ್ರೀಡೆಗೆ ಪ್ರಾಶಸ್ತ್ಯ ಸ೦ದಿರಬೇಕು. ಕೆಲವನ್ನು 
ಮಾತ್ರ ಉದಾಹರಿಸಬಹುದು: 

"ವಡ್ಡಾರಾಧನೆ'ಯಲ್ಲಿ ಸ್ತ್ರೀಯೊಬ್ಬಳಿಗೆ ಅವಳು ಗರ್ಭಿಣಿಯಾಗಿದ್ದಾಗ ಅವಳಿಗೆ 
ಜಲಕ್ರೀಡೆಯಾಡುವ ಬಯಕೆಯು ಉಂಟಾಗುತ್ತದೆ (೧೧-೨೩೨). ಇದೇ ಕೃತಿಯಲ್ಲಿ 
ಸ್ತ್ರೀಯರ ವನ ಕ್ರೀಡೆಯ ವಿಚಾರವು ಬರುತ್ತದೆ (೧೧-೨೩೨). ಇಳದ 
ನಿದಿಷುರಾಣ'ದಲ್ಲಿ ವನಕ್ರೀಡೆ, ಜಲಕ್ರೀಡೆ, ನರ್ತನ. ಕ್ರೀಡೆಯೆನ್ನುವ ಉಲ್ಲೇಖವಿದ್ದು, 
ಇವು ಸ್ತ್ರ ಸಂಬಂಧಿಯಾಗಿದೆ (ಬಸವರಾಜು ಎಲ್‌. (ಸಂ) ೧೯೭೬ ಪು. ೨೧). 
ಭರತನು ತನ್ನ ಅಂತಃಪುರದ ಸ್ತೀಯರೊಡನೆ ವಿಹಾರಮಾಡಿದ ವರ್ಣನೆಯು 
ದೀರ್ಪ್ಥವಾಗಿ ಪಂಪನ "ಆದಿಪುರಾಣ'ದಲ್ಲಿ ಬರುತ್ತದೆ (೧೧-೬೯, ೧೪೮). ಇದರಲ್ಲಿ 
“ಕುಸುಮಾಪಚಯ ಕ್ರೀಡೆ' (೧೧-೯೩ವ) ವನಕ್ರೀಡೆ (ಅದೇ)ಯ ವಿವರವು ಬರುತ್ತದೆ. 
ಪಂಪನು ನಾನಾ ಕ್ರೀಡೆಗಳನ್ನು ಹೀಗೆ ಬಣ್ಣಿಸುತ್ತಾನೆ (೧೧-೬೯೭-೧೪೮): ಸ್ತ್ರೀಯರು 
ಅಶೋಕದ ವೃಕ್ಷಗಳನ್ನು ಎಡಗಾಲಿಂದ ತುಳಿದರು. ಮುಖ ಕಮಲದ ಮಧ್ಯವನ್ನು 
ಉಗುಳುವುದರಿ೦ದ ಬಕುಳದ ಮರಗಳು ಅರಳಿದವು. ಉನ್ನತ ಸ್ನನಗಳಿಂದ ಮರವನ್ನು 
ಆಲಂಗಿಸಿದರು. ಮುಕ್ಕುಳಿಸಿದ ಹಾಲಿನ ಸೇಚನೆಯಿಂದ ಸಂಪಿಗೆ ಮರಗಳು ಅರಳಿದವು. 
ಈ ರೀತಿಯಾಗಿ ಅವರು ಉಪವನದ ಕ್ರೀಡೆಯನ್ನು ಪೂರೈಸಿದರು. ನಂತರ ಅವರ 
ಜಲಕ್ರೀಡೆಯನ್ನು ಆಡಿದರು. 

ಇಲ್ಲಿ ವನಕ್ರೀಡೆಯೂ, ಜಲಕ್ರೀಡೆಯೂ ಮುಖ್ಯವಾದುದು. ಅಂತಃಪುರದ ಸ್ತ್ರೀಯರಿಗೆ 
ಉಂಟಾದ ಜಡತ್ವವನ್ನು ನೀಗಿಸುವುದಕ್ಕೆ ಈ ವನಕ್ರೀಡೆ, ಜಲಕ್ರೀಡೆಗಳು 
ರೂಪುಗೊಂಡಿರುವುದನ್ನು ಕಾವ್ಯಗಳು ತಿಳಿಸುತ್ತವೆ. ವನಕ್ರೀಡೆಯ ಉಪವಿಭಾಗವಾಗಿ 
ಪುಷ್ಪಾಚಯ ಕ್ರೀಡೆ [ಪುಷ್ಪಾಚಯ ಎಂದರೆ Gathering or collecting of flowers 
ಎ೦ದು ಕಿಟ್ಟೆಲ್‌ ಹೇಳಿದ್ದಾರೆ (ಮರಿಯಪ್ಪಭಟ್‌, ೧೯೭೫, ಕಿಟ್ಟೆಲ್‌ ಕೋಶ ೫೦111. 
8. (೦೫೯)]ಯು ಬರುತ್ತದೆ. ಪುಷ್ಪಾಚಯದ ಕ್ರೀಡೆಯು ಚೇಷ್ಟೆಯ ರೂಪದಲ್ಲಿಯೂ 
ವ್ಯಕ್ತವಾಗುವುದರಿಂದ, ಉಪವನದ ಕ್ರೀಡೆಯು ಅಂತಃಪುರದ ಸ್ತೀಯರಿಗೆ ಹೊರಗಿನ 
ಪ್ರಪಂಚದ ಅರಿವೇ ಇರುವ ಸಾಧ್ಯತೆಯು ಇಲ್ಲದ್ದರಿಂದ ಪುಷ್ಪಾಪಚಯವೂ ಒಂದು 
ಕ್ರೀಡೆಯಾಗುತ್ತದೆ ಮತ್ತು ಈ ಕ್ರೀಡೆಯು ಮೇಲುವರ್ಗದ ಸ್ತ್ರೀಯರ ಅಭಿವ್ಯಕ್ತಿಯೂ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೦೮ 


ಆಗುತ್ತದೆ. ಜಲ ಕ್ರೀಡೆಯಲ್ಲಿ ಇರುವ ಭಿನ್ನ ವಿಧಗಳನ್ನು ಪ೦ಪನು ಈ ರೀತಿಯಾಗಿ 
ಹೆಸರಿಸುತ್ತಾನೆ:. 

ಕಮಲ, ನೀಲೋತ್ಪಲ, ಆನೆಯ ಸೊಂಡಿಲು ಮತ್ತು ಹಂಸಿಯ ಮುಖಗಳ 
ಆಕೃತಿಯಲ್ಲಿರುವ ಜೀರ್ಕೊಳವೆಗಳಿಂದ ನೀರಾಟ (ಅದೇ), 

ಪಂಪನ “ವಿಕ್ರಮಾರ್ಜುನ ವಿಜಯ'ದಲ್ಲಿ ಮಾದ್ರಿಯು ಕ್ರೀಡಾನುಶೀಲಿಯಾಗಿ 
ವನಕ್ರೀಡೆಗೆ ಒಬ್ಬಳೇ ಹೋದ ವಿಚಾರವು ಉಲ್ಲೇಖಿತವಾಗಿದೆ (೨-೧೫ವ). ಇದರಿಂದ 
ವನಕ್ರೀಡೆಯು ಪುರುಷರೊಂದಿಗೆ ಇದ್ದಂತೆಯೇ ಸ್ತ್ರೀಯರೂ ತಮ್ಮ "ಏಕಾಂತ 
ಮನೋರಂಜನೆ'ಗಾಗಿ ವನಕ್ರೀಡೆಯನ್ನು ಮಾಡುತ್ತಿದ್ದರು ಎಂದು ತಿಳಿಯಬಹುದಾಗಿದೆ. 

ಸ್ತೀಯರ ಉಯ್ಯಾಲೆಯಾಟದ ಕೂ. ಹ ಕೃತಿಗಳಲ್ಲಿ ಉಲ್ಲೇಖಗಳಿವೆ. 
ಕೆಲವು. ಕೃತಿಗಳನ್ನು ಬಲಿ ಉಲ್ಲೇಖಿಸಬಹುದು: ಪೊನ್ನನ “ಶಾಂತಿಪುರಾಣ” (೪- 
೯೬), 

ವಿದೇಶಿ ಪ್ರವಾಸಿಗರು ಕೋಲಾಟವನ್ನು ಕುರಿತು ಹೇಳಿದ್ದನ್ನು ಡಾ. ಶಿವಾನಂದ 
ಎರಕ್ತಮಠ ಅವರು ಗುರುತಿಸುತ್ತಾರೆ (ಶಿವಾನಂದ ವಿರಕ್ತಮಠ, ೧೯೭೮. ಪು. ೬೨): 
“ಸಮವಯಸ್ವರಾದ ಸ್ತ್ರೀ ಪುರುಷರು ಒಂದೇ ಆಕಾರದ ಪೋಷಾಕು ಧರಿಸಿ ಸಮೂಹಗಾನ 
ಹಾಡುತ್ತ ಕೋಲಾಟವನ್ನಾಡುತ್ತಿದ್ದರೆಂದೂ, ಆ ಕಾಲಕ್ಕೆ ಮೃದಂಗ ಹಾಗೂ ನಾನಾ 
ಪ್ರಕಾರದ ವಾದ್ಯ ವಿಶೇಷವನ್ನು ಬಳಸುತ್ತಿದ್ದರೆ೦ದೂ "ಪೈಟ್ರೋಡೆಲ್ಸ್‌ ವೆಲ್ಲಿ (೧1607006118 
Valle) ಎ೦ಬ ಪ್ರವಾಸಿ ಇಕ್ಕೇರಿಯಲ್ಲಿ ತಾನು ಕಂಡ ಕೋಲಾಟವನ್ನು ವರ್ಣಿಸುತ್ತಾನೆ” 
ಇದರಿಂದ ಸ್ತೀಯರ - ದ ಬಗೆಗೆ ಐತಿಹಾಸಿಕವಾಗಿಯೂ ಜ್‌ ಸಿಕ್ಕಿದಂತಾಗಿದೆ. 

ಪಂಪ್‌ "ವಿಕ್ರಮಾರ್ಜುನ ವಿಜಯ'ದಲ್ಲಿ ಮತ್ತೊಂದು ಕ್ರೀಡೆಯ ಕುರಿತು ಸಾಜ 
ಬರುತ್ತದೆ (೪೯೦ವ) “ಅಂತಾಕೆಗಳ ತೂಗಿತೂನೆವ ತೊನೆಪಂಗಳುಮಂ 
ಮರಸರಿಗೆವಿಡಿದು ಬಿಲ್ಪಿಡಿದಾಡುವ ಬೂತಾಡಗಳುಮಂ...' 

ಇದನ್ನು ಅನುವಾದಿಸುತ್ತಾ ಅನಂತ ರಂಗಾಚಾರ್‌ ಹೀಗೆ ಹೇಳುತ್ತಾರೆ (ಅದೇ): 
“ಹಾಗೆ ಅವರು ಆ ಕಡೆಗೂ ಈ ಕಡೆಗೂ ಅಳ್ಳಾಡುವ ತೂಗಾಟಗಳನ್ನೂ ಮರಸರಿಗೆ 
(2) ಯನ್ನೂ ಬಿಲ್ಲನ್ನೂ ಹಿಡಿದು ಭೂತಗಳ ಆಟವನ್ನು(ಬೂತಾಟಂ 9) ಡಿ.ಎಲ್‌. 
ನರಸಿ೦ಹಾಚಾರರು "ಮರಸರಿಗೆ ವಿಡಿದು'-ದೊಡ್ಡ ಚೆಂಬನು ಹಿಡಿದುಕೊಂಡು - 
ಎಂದಷ್ಟೇ ಸೂಚಿಸಿದ್ದಾರೆ (ಡಿ.ಎಲ್‌. ನರಸಿಂಹಾಚಾರ್‌. ೧೯೭೬..ಪು. ೧೬೯). ಡಾ 
ಅರವಿಂದ ಮಾಲಗತ್ತಿಯವರು ಹೀಗೆ ಹೇಳುತ್ತಾರೆ. 

“ಪಂಪ ಭಾರತದಲ್ಲಿ ಗೋಲಿ ಆಟದ ಉಲ್ಲೇಖ ಸ್ಪಷ್ಟವಾಗಿ ಬಂದಿದೆ ಎಂದು 
ಹೇಳಲಾಗದಿದ್ದರೂ ಊಹಿಸ ದೆ ಇರಲಾಗದು. ಹೆಣ್ಣು ಮಕ್ಕಳು ಸೇರಿಕೊಂಡು 
ನಲಿದಾಡುವ ಸ೦ದರ್ಭದಲ್ಲಿ...” ಮರಸರಿಗೆವಿಡಿದು, ಬಿಲ್ವದಾಡುವ... ಎಂದು ಮುಂತಾಗಿ 
ಬರುತ್ತದೆ. “ಮರಸರಿಗೆ' ಎಂಬ ಶಬ್ದಕ್ಕೆ ಪಂಪ ಭಾರತದ ಕಥಾಲೋಕದಲ್ಲಿ ದೊಡ್ಡ 
ಜೆಂಬೂ ಎಂದು ಅರ್ಥೈಸಲಾಗಿದೆ (ಅನ೦ತರಾಮಯ್ಯ ಆರ್‌.ಎಲ್‌. ಪಂಪ ಭಾರತದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /2೦೯ 


ಕಥಾಲೋಕ - ೬೯). ಅನಂತರಾಮಯ್ಯ ಅವರು ಕೊಡುವ ಅರ್ಥ ಅಷ್ಟಾಗ 
ಒಪ್ಪಿಸಬೇಕೆನಿಸದು. ಏಕೆಂದರೆ ಬಳಕೆಯಾಗುವ ಆಟದ ಉಪಕರಣ ಮತ್ತು ಅಲ್ಲಿಯ 
ಸಂದರ್ಭ, ಇವೆರಡಕ್ಕೂ "ದೊಡ್ಡ ಜೊಂಬು' ಎನ್ನುವ ಅರ್ಥ ದೂರವಾಗುತ್ತದೆ 
ಆದರೆ ಮರಸರಿಗೆ ಎಂಬುದು ಆಟದ ಆಟಿಕೆಯ ಹೆಸರು ಎನ್ನುವುದು ಸ್ಪಷ್ಟ ಮರ - 
ದೊಡ್ಡ, ಸರಿಗೆ - ಜೊ೦ಬು ಎಂದು ಶಬ್ದಶ: ಅರ್ಧಕ್ಕೆ ಒಡೆದು ನೋಡಿದಂತಿದೆ. ಇಲ್ಲಿ 
ಸರಿಗೆ ಎಂಬ ಶಬ್ದ ಕ್ಕ ಬಳಸಲಾದ ಅರ್ಥ ಸಂದೇಹಾಸ್ಪದವಾಗಿದೆ. ಈಗಲೂ ಹಳ್ಳಿಗಳಲ್ಲಿ 
"ಸರಿಗೆ' ಎಂದರೆ ಮುಂಗೈ ಅಥವಾ ತೋಳುಗಳಲ್ಲಿ ಹಾಕಿಕೊಳ್ಳುವ ಬೆಳ್ಳಿ ತಂತಿಯಿ೦ದ 
ಮಾಡಿದ ಗೊಲಾಕಾರವಾದ (ಗಾಲಿಯ ಆಕಾರ) ಆಭರಣ ಎಂದು ಹೇಳುವುದಿದ 
(ಸರಿಗೆಯನ್ನು ದುರಮಾಮಾ ಅಥವಾ ಕೋದಂಡ ಮಾಮಾಗಳು ಬೀರುಗಳಿಂದ 
ಮಾಡಿ ಹಾಕಿಕೊಳ್ಳುವುದು ಇಲ್ಲಿ ನೆನೆಯ ಬಹುದು). ಬಹುಶಃ ಈ ಸರಿಗೆಯೇ ಅಲ್ಲ 
“ಗಾಲಿ” ಎನ್ನುವ ಅರ್ಥದಲ್ಲಿ ಬಳಸಿರಬೇಕು. ಇನ್ನು ಮರಗೆರಸೆ ಎಂದರೆ "ಕಟ್ಟಿಗೆಯಿಂದ 
ಮಾಡಿದ ಗಾಲಿ' ಅಥವಾ "ಹಿರಿದಾದ ಗಾಲಿ' ಎಂದಾಗುತ್ತದೆ. 

ವಿವರಗಳಿಗೆ ನೋಡಿ: ಅರವಿಂದ ಮಾಲಗತ್ತಿ ೧೯೮೫ ಜಾನಪದ ಕ್ರೀಡೆಗಳು ಪುಟ. ೬ 
ಡಾ. ಶಿವಾನಂದ ವಿರಕ್ತಮಠ ೧೯೭೮ ಪ್ರೌಢದೇವರಾಯನ ಕಾಲದ ಕನ್ನಡ ಸಾಹಿತ್ಯ ಪುಟ. ೬ 

ಡಿ.ಎಲ್‌. ನರಸಿಂಹಾಚಾರ್‌ ೧೯೭೧ ಪಂಪಭಾರತ ದೀಪಿಕೆ ಪುಟ. ೧೬೬ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೧೦ 


ಮೂಲಕೃತಿಗಳು 


ಟಿ.ಕೇಶವಭಟ್ಟ, ೨೦೧೦, ವಡ್ಡಾರಾಧನೆ ಗದ್ಯಾನುವಾದ, ಕನ್ನಡ ಸಾಹಿತ್ಯ ಪರಿಷತ್ತು 
ಪಂಪ ಮಹಾಕವಿ ರಸ್ತೆ ಚಾಮರಾಜಪೇಟೆ ಬೆ೦ಗಳೂರು. 

ಎಂ.ವಿ.ಸೀತಾರಾಮಯ್ಯ, ೨೦೦೫, ಶ್ರೀ ವಿಜಯ ಕೃತ ಕವಿರಾಜಮಾರ್ಗಂ ಕನ್ನಡ 
ಸಾಹಿತ್ಯ ಪರಿಷತ್ತು, ಪಂಪ ಮಹಾಕವಿ ರಸ್ತೆ, ಚಾಮರಾಜಪೇಟೆ ಬೆ೦ಗಳೂರು. 

ಡಾ| ಟಿ.ವಿ.ವೆಂಕಟಾಚಲಶಾಸ್ಲಿ, ೨೦೦೬, ಪಂಪ ಸಂಪುಟ ಆದಿಪುರಾಣಂ 
ವಿಕ್ರಮಾರ್ಜುನ ವಿಜಯಂ, ಪ್ರಸಾರಾಂಗ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ. 

ಎಸ್‌.ಜಿ. ನರಸಿಂಹಾಚಾರ್‌, ೧೯೦೦, ಪಂಪಕವಿ ವಿರಚಿತಂ ಆದಿಪುರಾಣಂ, 
ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ನೃಪತುಂಗ ರಸ್ತೆ ಬೆಂಗಳೂರು. 

ಎನ್‌.ಅನಂತರಂಗಾಚಾರ್‌, ೨೦೧೦, ಪಂಪ ಮಹಾಕವಿ ವಿರಚಿತ ಪಂಪ ಭಾರತಂ 
(ವಿಕ್ರಮಾರ್ಜುನ ವಿಜಯ) (ಗದ್ಯಾನುವಾದ), ಕನ್ನಡ ಸಾಹಿತ್ಯ ಪರಿಷತ್ತು. ಪಂಪ 
ಮಹಾಕವಿ ರಸ್ತೆ, ಚಾಮರಾಜಪೇಟೆ ಬೆಂಗಳೂರು. 

ಆರ್‌.ವಿ.ಕುಲಕರ್ಣಿ, ೨೦೦೮, ಕವಿಚಕ್ರವರ್ತಿ ಕವಿರನ್ನ ವಿರಚಿತಂ ಸಾಹಸ ಭೀಮ 
ವಿಜಯಂ (ಗದಾಯುದ್ಧಂ) (ಗದ್ಯಾನುವಾದ), ಕನ್ನಡ ಸಾಹಿತ್ಯ ಪರಿಷತ್ತು ಪಂಪ 
ಮಹಾಕವಿ ರಸ್ತೆ ಚಾಮರಾಜಪೇಟೆ, ಬೆಂಗಳೂರು. 

ಬಿ.ಎಸ್‌.ಸಣ್ಣಿಯ್ಯ, ಡಾ.ರಾಮೇಗೌಡ, ೨೦೦೪, ರನ್ನ ವಿರಚಿತ ಅಜಿತ ತೀರ್ಥಂಕರ 
ಪುರಾಣಂ, ಕನ್ನಡ ಸಾಹಿತ್ಯ ಪರಿಷತ್ತು ಪಂಪ ಮಹಾಕವಿ ರಸ್ತೆ ಚಾಮರಾಜಪೇಟೆ 
ಬೆಂಗಳೂರು. 

ಹ.ವೆ. ನಾರಾಯಣಶಾಸ್ತಿ, ೧೯೯೯, ನಾಗವರ್ಮ ವಿರಚಿತ ಕರ್ಣಾಟಕ ಕಾದಂಬರಿ 
(ಗದ್ಯಾನುವಾದ), ಕನ್ನಡ ಸಾಹಿತ್ಯ ಪರಿಷತ್ತು ಪಂಪ ಮಹಾಕವಿ ರಸ್ತೆ ಚಾಮರಾಜಪೇಟೆ 
ಬೆಂಗಳೂರು. 

ಡಾ| ಸಿ.ಪಿ.ಕೃಷ್ಣಕುಮಾರ್‌, ೧೯೯೪, ದುರ್ಗಸಿಂಹ ವಿರಚಿತ ಕರ್ನಾಟಕ ಪಂಚತಂತ್ರಂ, 
ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, ಬೆ೦ಗಳೂರು. 

ಡಾ. ವೀರೇ ಬಡಿಗೇರ, ೨೦೦೨, ವಿಷ್ಣುಶರ್ಮನ ಪಂಚತಂತ್ರ ಕಥೆಗಳು, ಕನ್ನಡ 
ಸಾರಸಂಗ್ರಹ, ಪ್ರಸಾರಾಂಗ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ. 

ಪ್ರೊ. ಮಲ್ಲೇಪುರ೦ ಜಿ. ವೆಂಕಟೇಶ್‌, ೨೦೦೬, ನಾಗವರ್ಮ ಸಂಪುಟ 
ಕಾವ್ಯಾವಲೋಕನಂ, ಕರ್ಣಾಟಕ ಭಾಷಾ ಭೂಷಣಂ ಅಭಿಧಾನವಸ್ತುಕೋಶಂ, ಪ್ರಸಾರಾಂಗ 
ಕನ್ನಡ ವಿಶ್ವವಿದ್ಯಾನಿಲಯ, ಹಂಪಿ. 

ಟಿ.ಎಸ್‌. ಶಾಮರಾವ್‌, ಡಿ.ಎಲ್‌. ನರಸಿಂಹಾಚಾರ್‌, ೧೯೫೪, ಶಾಂತಿನಾಥ ಕವಿಯ 
ಸುಕುಮಾರ ಚರಿತಂ, ಕರ್ನಾಟಕ ಸಂಘ, ಶಿವಮೊಗ್ಗ. 

ಕೆ.ಎಲ್‌. ನರಸಿಂಹಶಾಸ್ತಿ, ೨೦೦೯, ಪಂಪಮಹಾಕವಿ ವಿರಚಿತ ಆದಿಪುರಾಣ, 
ಕನ್ನಡ ಸಾಹಿತ್ಯ ಪರಿಷತ್ತು, ಪಂಪ ಮಹಾಕವಿ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೧೧ 


ಪರಾಮರ್ಶನ ಗ್ರಂಥಗಳು 


ಬರಗೂರು ರಾಮಚಂದ್ರಪ್ಪ ೧೯೯೩, ಕನ್ನಡ ಸಾಹಿತ್ಯ ಮತ್ತು ಪ್ರಭುತ್ವ, ಕರ್ನಾಟಕ 
ಸಾಹಿತ್ಯ ಅಕಾಡೆಮಿ, ನೃಪತುಂಗ ರಸ್ತೆ, ಹೆಚ್‌.ಎಸ್‌. ಶಿವಪ್ರಕಾಶ್‌ ಬೆ೦ಗಳೂರು. 

ಬರಗೂರು ರಾಮಚಂದ್ರಪ್ಪ ೧೯೯೩, ಕನ್ನಡ ಸಾಹಿತ್ಯದಲ್ಲಿ ಪ್ರಧಾನ ಮತ್ತು ಅಧೀನ 
ಸಂಸ್ಕೃತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ನೃಪತುಂಗ ರಸ್ತೆ, ಹೆಚ್‌.ಎಸ್‌. ಶಿವಪ್ರಕಾಶ್‌ 
ಬೆ೦ಗಳೂರು. 

ಡಾ| ಎಂ.ಶಿವರಾಂ, ೧೯೭೩, ಕಾಲ, ಕನ್ನಡ ಸಾಹಿತ್ಯ ಪರಿಷತ್ತು, ಪಂಪ ಮಹಾಕವಿ 
ರಸ್ತೆ, ಚಾಮರಾಜಪೇಟೆ, ಬೆ೦ಗಳೂರು. 

ಚಕ್ರಕೋಡಿ ಈಶ್ವರಶಾಸ್ತ್ರೀ (ಅನು), ೧೯೮೬, ಪರಾಶರ ಸ್ಮತಿ (ಸಮಗ್ರ ಕನ್ನಡಾನುವಾದ 
- ಮೂಲ ಸಂಸ್ಕೃತ ಶ್ಲೋಕ ಸಹಿತ), ಸಮಾಜ ಪುಸ್ತಕಾಲಯ, ಧಾರವಾಡ. 

ಡಾ.ಎಸ್‌.ಸಿ. ನಂದೀಮಠ, ೧೯೮೩, ಕನ್ನಡ ನಾಡಿನ ಚರಿತ್ರೆ (ಎರಡನೆಯ ಭಾಗ). 
ಕರ್ನಾಟಕದ ಧರ್ಮಗಳು, ವಿಶ್ವ ಕನ್ನಡ ಸಮ್ಮೇಳನ, ೧೪-೩ ಎ, ನೃಪತುಂಗ ರಸ್ತೆ 
ಬೆಂಗಳೂರು. 

ಶ್ರೀ. ಎಂ.ಬಿ.ಪಾಟೀಲ, ೨೦೧೦, ಶ್ರೀ ಆಚಾರ್ಯ ಉಮಾಸ್ವಾಮಿ ದೇವ ವಿರಚಿತ 
ತತ್ಪಾರ್ಥಸೂತ್ರ, ಸೇಡಬಾಳ ಶ್ರೀ ದಿಗಂಬರ ಜೈನ ಸ್ವಾಧ್ಯಾಯ ಶಹಾಪುರ-ಬೆಳಗಾವ 
ಮಂಡಲ ಟ್ರಸ್ಟ್‌ ಬೆ೦ಗಳೂರು. 

ದಿ.ನಾಗೇಶ ರಂಗೋ ಕುಲಕರ್ಣಿ(ಅನು), ೨೦೦೭, ಯಾಜ್ಞವಲ್ಯ ಸ್ಮೃತಿ (ಸಂಸ್ಕೃತ 
ಮೂಲಶ್ಹೋಕ ಸಹಿತ ಸಮಗ್ರ ಕನ್ನಡಾನುವಾದ), ಪ್ರತಿಭಾ ಗ್ರಂಥಮಾಲೆ, ಶಿವಾಜಿ ಬೀದಿ 
ಧಾರವಾಡ. 

ಡಾ.ಧನ್ಯಕುಮಾರ ಇಜಾರಿ, ೧೯೭೦, ಆಯುರ್ವೇದ ವಿಜ್ಞಾನ ಪಠ್ಯಪುಸ್ತಕ 
ನಿರ್ದೇಶನಾಲಯ, ಕರ್ನಾಟಕ ವಿಶ್ವವಿದ್ಯಾನಿಲಯ, ಧಾರವಾಡ. 

ಚಿದಂಬರಾನಂದ, ೧೯೭೭, ಯಗ್ಗೇದ ರಹಸ್ಯ ಏಕಂ ಸದ್ದಿಪ್ರಾಬಹುಧಾವದಂತಿ - 
ಯಗ್ವೇದ, ಕರ್ನಾಟಕ ಇತಿಹಾಸ ಸಂಶೋಧನ ಮಂಡಲ, ಧಾರವಾಡ. 

ಶ್ರೀಎಂ.ಬಿ.ಪಾಟೀಲ, ಸೇಡಬಾಳ (ಕನ್ನಡ ಅನುವಾದಕರು), ೨೦೦೧, ಶ್ರೀಮದ 
ಭಗವತ್ಕುಂದಕುಂದಾಚಾರ್ಯದೇವ ವಿರಚಿತ ಶ್ರೀ ಪಂಚಾಸಿಕಾಯ ಸಂಗ್ರಹ ಪ್ರಾಕೃಃ 
ಗಾದೆಗಳು, ಸಂಸ್ಕೃತ ಛಾಂರೆ, ಸೋನಗಡಿ' ಕನ್ನಡ ಪದ್ಯಾನುವಾದ- 
ಶ್ರೀಅಮೃತಚಂದ್ರಾಚಾರ್ಯದೇವ ವಿರಚಿತ ಸಂಸ್ಕೃತ 'ಸಮಯವ್ಯಾಖ್ಯೆ' ಟೀಕೆಯೊಡ; 
ದಿಗಂಬರ ಜೈನ ಟ್ರಸ್ಟ್‌ -ಆಧ್ಯಾತ್ಮ ಪ್ರಕಾಶನ ಸಂಸ್ಥೆ, ಬೆ೦ಗಳೂರು. 

ಡಾ.ಹಂಪ. ನಾಗರಾಜಯ್ಯ, ೨೦೦೧, ನೋಂಪಿಯ ಕಥೆಗಳು, ಪ್ರಸಾರಾಂಗ 
ಕನ್ನಡ ವಿಶ್ವವಿದ್ಯಾನಿಲಯ, ಹಂಪಿ. 

ಸೋಮನಾಥಾನಂದ, ೧೯೮೪, ನಾರದ ಭಕ್ತಿಸೂತ್ರ (ಮೂಲ ತಾತ್ಪರ್ಯ ಮತ 
ವಿವರಣೆ ಸಹಿತ), ಶ್ರೀ ರಾಮಕೃಷ್ಣ ಆಶ್ರಮ, ಯಾದವಗಿರಿ, ಮೈಸೂರು. | 

ವದ್ಯಾಲಂಕಾರ ಪ್ರೊ| ಸಾ.ಕೃ. ರಾಮಚಂದ್ರರಾವ್‌, ೧೯೮೪, ಆಯುರ್ವೇದದ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೧೨ 


ನಾಡೀ ವಿಜ್ಞಾನ, ಐಬಿಎಚ್‌ ಪ್ರಕಾಶನ, ಗಾಂಧಿನಗರ, ಬೆಂಗಳೂರು. 

ಕೆ.ವಿ.ಎನ್‌, ೨೦೧೦, ಕೆ.ವಿ.ಎನ್‌. ಈವರೆಗಿನ ಬರಹಗಳು ಕಂತೆ, ಎರಡು ಮತು 
ನಾಲ್ಕು ತೊಂಡು ಮೇವು ಬರಹ ಪಬ್ಲಿಷಿಂಗ್‌ ಹೌಸ್‌. 

ಡಾ.ಎಂ.ಪ್ರಭಾಕರ ಜೋಶಿ, ೨೦೦೨, ಭಾರತೀಯ ತತ್ವಶಾಸ್ತ್ರ ಪ್ರಸಾರಾಂಗ, ಕನ್ನಡ 
ಎಶ್ವವಿದ್ಯಾನಿಲಯ ಹಂಪಿ. 

ಪೊ॥ ರಾಮ್‌ಶರಣ್‌ ಶರ್ಮ, ೨೦೦೭, ಪ್ರಾಚೀನ ಭಾರತ (ಮೂಲ), ನವಕರ್ನಾಟಕ 
ಪ್ರಕಾಶನ 

ಎದ್ದಾನ್‌ ಜಿ.ವಿಷ್ಣುಮೂರ್ತಿ ಭಟ್ಟ, ೧೯೭೪, ಶ್ರೀ ಭರ್ತೃಹರಿ ವಿರಚಿತ ನೀತಿಶತಕಮ್‌ 
ಮಲ್ಲಿಕಾ ಕನ್ನಡ ವ್ಯಾಖ್ಯಾನ, ಮುದ್ರಕರು: ಮಂಗ್ಳೂರ್‌ ಪ್ರಿಂಟರ್ಸ್‌, ಶ್ರೀ ರಾಮಪೇಟೆ 
ಮೈಸೂರು. 

ಡಾ.ಎಸ್‌.ಸಿ. ನಂದೀಮಠ, ೨೦೦೯, ಕನ್ನಡ ನಾಡಿನ ಚರಿತ್ರೆ, ಕರ್ನಾಟಕದ 
ಧರ್ಮಗಳು (ಎರಡನೆಯ ಭಾಗ), ಕನ್ನಡ ಸಾಹಿತ್ಯ ಪರಿಷತ್ತು ಪಂಪ ಮಹಾಕವಿ ರಸ್ತೆ 
ಚಾಮರಾಜಪೇಟೆ, ಬೆ೦ಗಳೂರು. 

ಪ್ರೊ. ಹಂಪ ನಾಗರಾಜಯ್ಯ, ೨೦೦೬, ಸುವರ್ಣ ಸಾಹಿತ್ಯ ಗ್ರಂಥಮಾಲೆ, ಮೂಲ- 
ಚೂಲ (ಆಯ್ದ ಲೇಖನಗಳು), ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, 
ಕನ್ನಡ ಭವನ, ಜೆ.ಸಿ.ರಸ್ತೆ ಬೆಂಗಳೂರು. 
ಡಾ. ಕೆ.ವಿ. ಪುಟ್ಟಪ್ಪ ೧೯೭೦, ಕನ್ನಡ ಕೈಪಿಡಿ (ಸಂಪುಟ ೨), ಪ್ರಸಾರಾಂಗ, 
ಸೂರು ವಿಶ್ವವಿದ್ಯಾನಿಲಯ. 
ಸೇಡಿಯಾಪು ಕೃಷ್ಣಭಟ್ಟ, ೧೯೭೫, ಕೆಲವು ದೇಶನಾಮಗಳು, ಸಾಹಿತ್ಯ ಸಂಘ, 
ಮಣಿಪಾಲ. 

ಡಾ. ಎಂ. ಚಿದಾನಂದಮೂರ್ತಿ, ೨೦೦೬, ಸುವರ್ಣ ಸಾಹಿತ್ಯ ಗ್ರಂಥಮಾಲೆ 
ಬೃಹತ್‌ ಕರ್ನಾಟಕ: ಭಾಷಿಕ ಸಾಂಸ್ಕೃತಿಕ, ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ 
ಇಲಾಖೆ, ಕನ್ನಡ ಭವನ, ಜೆ.ಸಿ.ರಸ್ತೆ, ಬೆ೦ಗಳೂರು. 

ರಹಮತ್‌ ತರೀಕೆರೆ, ೨೦೦೬, ಸುವರ್ಣ ಕರ್ನಾಟಕ, ೨೦೦೬, ಕನ್ನಡ ಸಾಹಿತ್ಯ 
ಅಧ್ಯಯನ ವಿಭಾಗ ಯೋಜನೆ ೨೬, ಕರ್ನಾಟಕದ ನಾಥಪಂಥ, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾನಿಲಯ ಹಂಪಿ. 

ಡಾ.ಪ.ಬ್ರ. ಮರುಳಸಿದ್ದ ಪಂಡಿತಾರಾಧ್ಯ ಶಿವಾಚಾರ್ಯರು, ೨೦೧೧, ಶ್ರೀ ವಿನಾಯಕ 
ಸೇವಾ ಸಮಿತಿ, ೭ನೇ ಬಿ ಮುಖ್ಯ ರಸ್ತೆ, ೪ನೇ ಬಡಾವಣೆ, ಜಯನಗರ, ಬೆಂಗಳೂರು. 

ಮ.ಸು. ಕೃಷ್ಣಮೂರ್ತಿ, ೧೯೮೨, ಸಿದ್ಧ ಸಾಹಿತ್ಯ, ಪ್ರಸಾರಾಂಗ, ಮೈಸೂರು 
ವಿಶ್ವವಿದ್ಯಾನಿಲಯ ಮೈಸೂರು. 

ಮೂಲ ಭಾಷ್ಯ: ಸ್ವಾಮಿ ಚಿನ್ಮಯಾನಂದ, ೧೯೮೦, ಶ್ರೀ ಆದಿಶಂಕರ ವಿರಚಿತ ಶ್ರೀ 
ದಕ್ಷಿಣಾಮೂರ್ತಿ ಸ್ತೋತ್ರ, ಸೆಂಟ್ರಲ್‌ ಚಿನ್ಮಯ ಮಿಷನ್‌ ಟ್ರಸ್ಟ್‌ ಪುಸ್ತಕ ಪ್ರಕಟಣ ವಿಭಾಗ, 
ಸೇಂಟ್‌ ಜಾನ್ಸ್‌ ರಸ್ತೆ, ಬೆಂಗಳೂರು. 
ಸು. ಕೃಷ್ಣಮೂರ್ತಿ (ಅನು), ೧೯೫೫, ಆಸೆ (“ಎ ಸ್ಪಡಿ ಇನ್‌ ಕಾನ್‌ ಪಸ್‌ ಜಿಸಿ 


ಹತ್ತಿ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /ಏ8೧೩ 


ಎಂಬ ಇಂಗ್ಲೀಷ್‌ ಪುಸ್ತಕದ ಉತ್ತರ ಭಾಗದ "268160' ಎಂಬ ಭಾಗದ ಕನ್ನಡ 
ತರ್ಜುಮೆ), (Kannada translation of ‘Desire’ in the II 7೩! ೦1 “A Study in 
Consciousness” by Dr. Annie Besant), ಶ್ರೀ ಪಂಚಾಚಾರ್ಯ ಎಲೆಕ್ಟಿಕ್‌ ಪ್ರೆಸ್‌, 
ಮೈಸೂರು. 
ಡಾ. ಎ. ರಂಗಸ್ವಾಮಿ, ೨೦೧೦, ಕನ್ನಡ ಪ್ರಾಚೀನ ಶಾಸನಗಳು, ಕನ್ನಡ ಭಾಷಾಭಿವೃದ್ಧಿ 
ಯೋಜನೆ ಜನಪ್ರಿಯ ಕನ್ನಡಮಾಲೆ, ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, 
ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮಾನಸಗ೦ಗೋತ್ರಿ, ಮೈಸೂರು. 
ಆರ್‌.ಡಿ.ಹೆಗಡೆ, ೧೯೯೦, ಭಗವದ್ಗೀತೆ ಅಪರಾಧ ಮತ್ತು ಶಿಕ್ಷೆ (ಎಚಾರ ಸಾಹಿತ್ಯ), 
ಆಲ್ಮನೆ ಪ್ರಕಾಶನ, ಕಾನಗೋಡು, ಸಿರ್ಸಿ ಉ.ಕ. 
ಯು.ಎಸ್‌. ಕೃಷ್ಣರಾವ್‌ ಮತ್ತು ಶ್ರೀಮತಿ ಯು.ಕೆ. ಚಂದ್ರಭಾಗಾದೇವಿ, ೧೯೭೧, 
ಆಧುನಿಕ ಭಾರತದಲ್ಲಿ ನೃತ್ಯಕಲೆ, ಪ್ರಸಾರಾ೦ಗ ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 
ಶ್ರೀ ಎಂ.ಬಿ.ಪಾಟೀಲ, ೨೦೦೧, ಜನ್ಮ-ಮರಣದ ನಿಗಳ ಸೇಡಬಾಳ, ದಿಗಂಬರ 
ಜೈನ ಟ್ರಸ್ಟ್‌ - ಆಧ್ಯಾತ್ಮ ಪ್ರಕಾಶನ ಸಂಸ್ಥೆ, ಬೆ೦ಗಳೂರು. 
ಬ್ರ. ಶ್ರೀ ಯಶಪಾಲ ಜೈನ ಜಯಪುರ (ಸಂ), ಸೌ.ಧವಲಶ್ರೀ ಅಣ್ಣಾಸಾಹೇಬ 


ಪಾಟೀಲ ಬೆಳಗಾವಿ (ಅನು), ೨೦೦೪, ಜಿನಧರ್ಮ ಪ್ರವೇಶಿಕೆ ದಿಗಂಬರ ಜೈನ ಟ್ರಸ್ಟ್‌ - 
ಆಧ್ಯಾತ್ಮ ಪ್ರಕಾಶನ ಸಂಸ್ಥೆ, ಬೆ೦ಗಳೂರು. 

ಎಚ್‌.ಜಿ. ಲೋಕೂರ, ೧೯೬೪, ಕನ್ನಡ ನಾಟ್ಯ ಸೃಷ್ಟಿ ಕರ್ನಾಟಕ ವಿಶ್ವವಿದ್ಯಾನಿಲಯ, 
ಧಾರವಾಡ. 

ಎಸ್‌. ನಟರಾಜ ಬೂದಾಳು, ೨೦೦೬, ನಾಗಾರ್ಜುನನ ಮೂಲಮಾಧ್ಯಮಿಕಕಾರಿಕಾ 
ಅಭಿನವ, ಸಂ೧೭/೧೮-೨ ಮೊದಲನೆಯ ಮುಖ್ಯರಸ್ತೆ ಮಾರೇನಹಳ್ಳಿ, ವಿಜಯನಗರ, 
ಬೆಂಗಳೂರು. 

ಡಾ.ಎಂ. ಎಂ. ಕಲಬುರ್ಗಿ, ೨೦೦೬, ಸುವರ್ಣ ಸಾಹಿತ್ಯ ಗ್ರಂಥಮಾಲೆ, ಸಂಸ್ಕೃತಿ- 
ಎಕೃತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಭವನ, ಜೆ.ಸಿ.ರಸ್ತೆ, ಬೆ೦ಗಳೂರು. 

ಶ್ರೀ ರಂಗಮಹಾಗುರು, ೧೯೯೭, ಅಮರವಾರ್ಣಿ (ಶ್ರೀರಂಗಮಹಾಗುರುಗಳ 
ಪ್ರವಚನಗಳ ಸಂಕಲನ), ಸಂಪುಟ - ॥, ಸಂಸ್ಕೃತ-ಸಂಸ್ಕೃತಿ ಅಷ್ಟಾಂಗ ಯೊಗ ವಿಜ್ಞಾನ 
ಮಂದಿರಂ, ೯೫೭, ಶೇಷಾದ್ರಿ ಅಯ್ಯರ್‌ ರಸ್ತೆ, ಲಕ್ಷೀಪುರಂ, ಮೈಸೂರು. 

ಸ್ವಾಮಿ ಚಿನ್ಮಯಾನಂದ, ಬಿ.ಎಸ್‌. ಸತ್ಯನಾರಾಯಣ (ಕನ್ನಡ ಅನುವಾದ), ೧೯೮೮ 
ಆತ್ಮಬೋಧ, ATMA BODHA Swami Chinmayananda Translated by: B.S. 
Satyanarayana 

ಅಜಿತ ಅಣ್ಣಾರಾಯ ಮಿರ್ಜಿ(ಸಂ), ಮಿರ್ಜಿ ಅಣ್ಣಾರಾಯರು (ಲೇಖಕರು), ೨೦೦೬, 
ಸುವರ್ಣ ಸಾಹಿತ್ಯ ಗ್ರಂಥಮಾಲೆ ಮಿರ್ಜಿ ಅಣ್ಣಾರಾಯರ ಆಯ್ದ ಲೇಖನಗಳು, ಕನ್ನಡ 
ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಭವನ, ಜೆ.ಸಿ.ರಸ್ತೆ, ಬೆ೦ಗಳೂರು. 

ಶ್ರೀ ಎಂ.ಬಿ. ಪಾಟೀಲ ಸೇಡಬಾಳ ಶಹಾಪುರ-ಬೆಳಗಾವಿ ೨೦೦೬ ಶ್ರೀಮಾನ 
ತುಂಗಾಚಾರ್ಯದೇವ ವಿರಚಿತ ಭಕ್ತಾಮರ (ಪೂಜ್ಯ ಗುರುದೇವರ ಪ್ರವಚನ) ದಿಗಂಬರ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /2೭೧೮ 


ಎ 


ಪಂಡಿತ ಎನ್‌.ಎಲ್‌. ಭಟ್ಟಾಚಾರ್ಯ (ಅನು), ೧೯೭೩, ಸುಶ್ರುತ ಸಂಹಿತಾ 
(ಉತ್ತರಾರ್ಧ), ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 

ಪಂಡಿತ ಎನ್‌.ಎಲ್‌. ಭಟ್ಟಾಚಾರ್ಯ (ಅನು), ೧೯೭೩, ಸುಶ್ರುತ ಸಂಹಿತಾ 
(ಪೂರ್ವಾರ್ಧ), ಪ್ರಸಾರಾಂಗ ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 

ಪ್ರೊ. ಡಿ.ಶಿವಲಿಂಗಯ್ಯ, ೨೦೧೧ ಟಿ.ವಿ. ಕಪಾಲಿಶಾಸ್ತಿಗಳ ಸಿದ್ಧಾ೦ಜನ, ತುಮಕೂರು 
ಎಶ್ವವಿದ್ಯಾನಿಲಯ, ತುಮಕೂರು. 

ಮಲ್ಲೇಪುರಂ ಜಿ. ವೆಂಕಟೇಶ್‌, ೨೦೦೦, ಭಾರತೀಯ ಕಾವ್ಯಶಾಸ್ತ್ರ ಪರಿಭಾಷೆ, 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

ಜಿ.ಎಸ್‌. ಶಿವರುದ್ರಪ್ಪ ೧೯೯೯, ಕಾವ್ಯಾರ್ಥ ಪದಕೋಶ, ಕೆ.ವಿ. ನಾರಾಯಣ, 
ಕಾಮಧೇನು ನಂ. ೬, ನಾಗಪ್ಪ ರಸ್ತೆ, ಶೇಷಾದ್ರಿಪುರಂ, ಬೆ೦ಗಳೂರು. 

ಶ್ರೀ ಕೂಡಲೀ-ಶೃಂಗೇರಿ ಜಗದ್ಗುರು ಶ್ರೀ ಸಚ್ಚಿದಾನಂದ ಶಂಕರಭಾರತೀ ಸ್ವಾಮಿಗಳು 
(ಕನ್ನಡಾನುವಾದ), ೨೦೧೦, ಕೌಟಲೀಯ ಅರ್ಥಶಾಸ್ತ್ರ ಅಂಕಿತ ಪುಸ್ತಕ ೫೩, ಶ್ಯಾಮ್‌ 
ಸಿಂಗ್‌ ಕಾಂಪ್ಲೆಕ್ಸ್‌ ಗಾಂಧಿ ಬಜಾರ್‌, ಮುಖ್ಯ ರಸ್ತೆ, ಬಸವನಗುಡಿ, ಬೆ೦ಗಳೂರು. 

ಡಾ.ಎಂ. ಪ್ರಭಾಕರ ಜೋಶಿ, ಪ್ರೊ. ಎಂ.ಎ.ಹೆಗಡೆ ಸಿದ್ದಾಪುರ, ೨೦೦೮, ಭಾರತೀಯ 
ತತ್ವಶಾಸ್ತ್ರ ಪ್ರವೇಶ, ಅಕ್ಷರ ಪ್ರಕಾಶನ ಹೆಗ್ಗೋಡು (ಸಾಗರ), ಕರ್ನಾಟಕ. 

ಶೇಷ ನವರತ್ನ, ೨೦೦೮, ಯಗ್ದೇದ: ಒಂದು ಅಧ್ಯಯನ ಸಮಾಜ ಪುಸ್ತಕಾಲಯ, 
ಧಾರವಾಡ. 

ಕಡವ ಶಂಭುಶರ್ಮಾ, ೧೯೫೫, ॥ಶ್ರೀಃ ಗೋರಕ್ಷ ಸಿದ್ಧಾಂತ ಸಂಗ್ರಹ 
ಕದಲೀಪೀಠನಿಷ್ಠಯೋಗೀಶ್ಚರ ಶ್ರೀರಾಜಾಚಮೇಲೀನಾಥಜೀ ಪ್ರಧಾನ-ಹರಿನಾಥಜೀಯೋಗೀ 
ಕದಲೀ-ಮಠ, ಮಂಗಳೂರು-೪ (ದಕ್ಷಿಣ ಕನ್ನಡ) 

ಡಾ.ಸಿ.ವೀರಣ್ಣ ೧೯೮೬, ಕನ್ನಡ ಸಾಹಿತ್ಯ: ಚಾರಿತ್ರಿಕ ಬೆಳವಣಿಗೆ-೧, ಪ್ರಾಚೀನ 
ಸಾಹಿತ್ಯ ರಾಜಸತ್ತೆಯ ವೈಭವದ ಕಾಲ, ನವಕರ್ನಾಟಕ ಪ್ರಕಾಶನ 

ಡಾ. ಕೇಶವಶರ್ಮ ಕೆ. ೨೦೦೦, ಸ್ತ್ರೀ ಮತ್ತು ರಾಜಕಾರಣ, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 

ಡಾ. ಕೇಶವ ಶರ್ಮ, ೨೦೦೮, ಮಾರ್ಕ್ಸ್‌ವಾದಿ ಸಾಹಿತ್ಯ ವಿಮರ್ಶೆ, ಪ್ರಸಾರಾಂಗ, 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

ಶ್ರೀ ಶೇಷಶಾಸ್ತ್ರಿ, ೨೦೦೫ ಶಾಸನ ಪರಿಚಯ, ಪ್ರಸಾರಾಂಗ, ಬೆ೦ಗಳೂರು 
ವಿಶ್ವವಿದ್ಯಾಲಯ, ಬೆಂಗಳೂರು. 

ಸ್ವಾಮಿ ಚಿನ್ಮಯಾನಂದ, ೧೯೮೧, ಶ್ರೀ ಶಂಕರಭಗವತ್ತಾದ ಪ್ರಣೀತ ವಿವೇಕ 
ಚೂಡಾಮಣಿ, ಶ್ರೀ ರಾಮಕೃಷ್ಣಾಶ್ರಮ, ಮೈಸೂರು. 

ಕೆ.ಯಂ. ಕರಿಬಸವಶಾಸ್ತಿಗಳಿಂದ ಟೀಕಾತಾತ್ತರ್ಯ ಸಹಿತವಾಗಿ ರಚಿಸಲ್ಪಟ್ಟ ೧೯೦೬ 
ಶ್ರೀ ಶುಭು ಲಿಂಗಾಯನಮಃ ಶ್ರೀ ಮನ್ನಿಜಗುಣ ಶಿವಯೋಗಿಗಳಿಂದ ವಿರಚಿತಮಾದ 
ಸಚೀಕಾ ಅನುಚವ ಸಾರವು. ಬಳ್ಳಾರಿ ಕರ್ನಾಟಕ ಬುಕ್‌ ಡಿಪೋ ಏಜೆಂಟ್‌ ಶ್ರೀ 


ಜೈನ ಟ್ರಸ್ಟ್‌ - ಆಧ್ಯಾತ್ಮ ಪ್ರಕಾಶನ ಸಂಸ್ಥೆ ಬೆ೦ಗಳೂರು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೧೫ 


ಶಿವಲಿಂಗಂ ಕೆಟ್ರವರಿಂದ ಕರ್ಣಾಟಕ ಬುಕ್‌ ಡಿಪೋ ಮುದ್ರಾಕ್ಷರ ಶಾಲೆಯಲ್ಲಿ ಮುದ್ರಿಸಲ್ಲಟ್ಟಿತು. 

ಡಾ. ಬಿ.ಎನ್‌. ಸುಮಿತ್ರಾಬಾಯಿ, ೧೯೯೮, ಮಾತೃ ಆರಾಧನೆ (ದೇವೀಪಸಾದ 
ಚಟ್ಟೋಪಾಧ್ಕಾಯರ ವಿಚಾರಗಳು, ಜಾಗೃತಿ ಮಹಿಳಾ ಪ್ರಕಾಶನ, ಬೆ೦ಗಳೂರು. 

ನಾಡೋಜ ಪ್ರೊ. ಹಂಪ ನಾಗರಾಜಯ್ಯ ೨೦೦೯, ಪದ್ಮರಾಜ ಪಂಡಿತರ ವಾಜ್ಮಯ, 
ಸಂಪುಟ ೧, ಪ್ರಸಾರಾ೦ಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

ವೇದವತ ವೈಶಂಪಾಯನ, ೧೯೮೪, ಯಗ್ಗೇದ (ಒಂದು ಅಧ್ಯಯನ), ಸಮಾಜ 
ಪುಸ್ತಕಾಲಯ, ಧಾರವಾಡ. 

ಸ್ವಾಮಿ ಆದಿದೇವಾನಂದ, ೧೯೭೦, ಪಾತಂಜಲ-ಯೋಗದರ್ಶನ ವ್ಯಾಸಭಾಷ್ಯ 
ಸಹಿತ ಶ್ರೀ ರಾಮಕೃಷ್ಣಾಶ್ರಮ, ಮೈಸೂರು. 

ಡಾ. ಎಸ್‌. ಶ್ರೀಕಂಠಶಾಸ್ತ್ರೀ, ೨೦೦೬, ಸುವರ್ಣ ಸಾಹಿತ್ಯ ಗಂಥಮಾಲೆ, ಭಾರತೀಯ 
ಸಂಸ್ಕೃತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಭವನ, ಜೆ.ಸಿ.ರಸ್ತೆ, ಬೆ೦ಗಳೂರು. 

ಮಲ್ಲೇಪುರಂ ಜಿ. ವೆಂಕಟೇಶ್‌, ೧೯೯೦, ಯಾಜ್ಞವಲ್ಕ್ಯ ಸ್ಮೃತಿಃ (ವ್ಯವಹಾರಾಧ್ಯಾಯ) 
(ಮೂಲ ಶ್ಲೋಕ, ಕನ್ನಡಾನುವಾದ, ಪ್ರಸ್ತಾವನೆಯೊಂದಿಗೆ), ಜನಪದ ಪ್ರಕಾಶನ, ಬೆ೦ಗಳೂರು. 

ಶಂಕರಭಟ್ಟ ಅಗ್ನಿಹೋತ್ರಿ, ೧೯೮೩, ಶ್ರೀ ಶಂಕರಾಚಾರ್ಯ ವಿರಚಿತ ಹೊಂಬಳ 
ಸಾಧನ ಪಂಚಕ (ವಿವರಣೆ ಸಹಿತ), ಸಮಾಜ ಪುಸಕಾಲಯ, ಧಾರವಾಡ. 

ಡಿ.ವಿ.ಜಿ. ೧೯೯೬, ಶ್ರೀ ಮದ್ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನಧರ್ಮಯೋಗ 
ಕಾವ್ಯಾಲಯ, ಪ್ರಕಾಶಕರು: ಜಯನಗರ ಮೈಸೂರು. 

ಬುರ್ಲಿ ಬಿಂದು ಮಾಧವ (ಸಂ), ೧೯೪೦, ಮದುವೆ ಬಿ.ಜಿ.ಅವಧಾನಿ ಮಿಂಚಿನ 
ಬಳ್ಳಿಯ ಚಾವಟಿ, ದೇಸಾಯಿ ಬೀದಿ, ಧಾರವಾಡ. 

ಸ್ವಾಮಿ ವಿವೇಕಾನಂದ, ೧೯೯೨, ಕರ್ಮಯೋಗ ಶ್ರೀ ರಾಮಕೃಷ್ಣ ಆಶ್ರಮ, 
ಯಾದವಗಿರಿ, ಮೈಸೂರು. 

ಸಿ. ರಾಜಗೋಪಾಲಾಚಾರಿ, ಟಿ.ಎನ್‌. ಪದ್ಮನಾಭನ್‌ (ಅನು), ೧೯೮೬, ಭಗವದ್ಗೀತಾ, 
ಭಾರತೀಯ ವಿದ್ಯಾಭವನ ೧, ರೇಸ್‌ ಕೋರ್ಸ್‌ ರಸ್ಕೆ ಬೆಂಗಳೂರು. 

ಸೋಮನಾಥಾನಂದ, ೨೦೦೪, ನಾರದ ಭಕ್ತಿಸೂತ್ರ (ಮೂಲ ತಾತ್ಪರ್ಯ ಮತ್ತು 
ವಿವರಣೆಗೆ ಸಹಿತ), ಶ್ರೀ ರಾಮಕೃಷ್ಣ ಆಶ್ರಮ, ಯಾದವಗಿರಿ, ಮೈಸೂರು. 

ಎಸ್‌. ಎಸ್‌. ಹಿರೇಮಠ, ೨೦೦೩, ಸಾ೦ಖ್ಯ ದರ್ಶನ, ಸಮತಾ ಪ್ರಕಾಶನ, ಹರಪನಹಳ್ಳಿ 

ಡಾ. ಬಿ.ಎ. ಸಾಲತೊರೆ, ಡಾ. ದೇಸಾಯಿ ಪಾಂಡುರಂಗರಾಯರು, ೨೦೦೮, 
ಕನ್ನಡ ನಾಡಿನ ಚರಿತ್ರೆ, ಕನ್ನಡ ಸಾಹಿತ್ಯ ಪರಿಷತ್ತು ಪಂಪಮಹಾಕವಿ ರಸ್ತೆ, ಚಾಮರಾಜಪೇಟೆ, 
ಬೆ೦ಗಳೂರು. 

ಶೇಷ ನವರತ್ನ, ೨೦೦೮, ಯಜುರ್ವೇದ ಸಮಾಜ ಪುಸ್ತಕಾಲಯ ಧಾರವಾಡ. 

ಶೇಷ ನವರತ್ನ, ೨೦೦೮, ಅಥರ್ವವೇದ ಸಮಾಜ ಪುಸ್ತಕಾಲಯ ಧಾರವಾಡ. 

ಶೇಷ ನವರತ್ನ, ೨೦೦೮, ಸಾಮವೇದ ಸಮಾಜ ಪುಸ್ತಕಾಲಯ ಧಾರವಾಡ. 

ಗುರುಲಿಂಗ ಕಾಪಸೆ, ೨೦೦೬ ಸುವರ್ಣ ಸಾಹಿತ್ಯ ಗ್ರಂಥಮಾಲೆ ಮಧುರ ಚೆನ್ನರ 
ಲೇಖನಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಭವನ, ಜೆ.ಸಿ.ರಸ್ತೆ ಬೆಂಗಳೂರು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೧೩ 


ಹಂಪ ನಾಗರಾಜಯ್ಯ ೨೦೦೬, ಸುವರ್ಣ ಸಾಹಿತ್ಯ ಗಂಥಮಾಲೆ ಮೂಲ ಚೂಲ 
(ಆಯ್ದ ಲೇಖನಗಳು), ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಭವನ, ಜೆ.ಸಿ.ರಸ್ತೆ, 
ಬೆ೦ಗಳೂರು. 

ಎ.ಎ೦.ಅಣ್ಣಿಗೇರಿ, ಡಾ.ಆರ್‌.ಶೇಷಶಾಸ್ತಿ, ೨೦೦೭, ಶಾಸನ ಸಂಗ್ರಹ, ಕನ್ನಡ ಸಾಹಿತ್ಯ 
ಪರಿಷತ್ತು, ಪಂಪಮಹಾಕವಿ ರಸ್ತೆ ಚಾಮರಾಜಪೇಟೆ, ಬೆ೦ಗಳೂರು. 

ಆರ್‌.ಡಿ. ಹೆಗಡೆ ಆಲ್ಮನೆ, ೧೯೯೭, ಉಪನಿಷತ್ತುಗಳ ಅರ್ಥಲೋಕ (ವಿಮರ್ಶಾ 
ಸಂಕಲನ), ನವಕರ್ನಾಟಕ ಪ್ರಕಾಶನ 

ಸ್ವಾಮಿ ಹರ್ಷಾನಂದ, ೨೦೦೨, ವೇದಾಂತಸಾರ (ಮೂಲ ಅನುವಾದ ಟಪ್ಪಣಿ 
ಸಹಿತ), ಶ್ರೀ ರಾಮಕೃಷ್ಣ ಆಶ್ರಮ, ಯಾದವಗಿರಿ, ಮೈಸೂರು. 

ಡಿ.ಡಿ. ಕೊಸಾಂಬಿ (ಅನು), ೨೦೦೩, ಪುರಾಣ ಮತ್ತು ವಾಸ್ತವ ಚಿ೦ತನ, ಉತ್ತರ 
ಕನ್ನಡ. 

ಎದ್ವಾನ್‌ ಸು.ನಾರಾಯಣಸ್ವಾಮಿ ಶಾಸ್ತ್ರೀ ೨೦೦೩ ಶ್ರೀ ಶಂಕರಾಚಾರ್ಯ 
ವಿರಚಿತ BS ಸವಮ “ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು 
ವಿಶ್ವವಿದ್ಯಾನಿಲಯ. 

ಡಿ.ವಿ.ಜಿ. ೧೯೭೫ ಯತ, ಸತ್ಯ ಧರ್ಮ ಕಾವ್ಯಾಲಯ: ಪ್ರಕಾಶಕರು ಮೈಸೂರು. 

ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸ್ವಾಮಿಗಳವರು ೧೯೭೩ ಶ್ರೀ ಶಾಂಕರ 
ಭಾಷ್ಯಸಮೇತ ತೈತ್ತಿರೀಯೋಪನಿಷತ್ತು ಆಧ್ಯಾತ್ಮ ಪ್ರಕಾಶನ ಕಾರ್ಯಾಲಯ ತ್ಯಾಗರಾಜನಗರ 
ಬೆ೦ಗಳೂರು. 

ಗಿರಡ್ಡಿ ಗೋವಿಂದರಾಜು ೨೦೦೧ ಶತಮಾನದ ಸಂಶೋಧನೆ ಕರ್ನಾಟಕ 
ಸಾಹಿತ್ಯ ಅಕಾಡೆಮಿ, ಕನ್ನಡ ಭವನ ಜೆ.ಸಿ. ರಸ್ತೆ ಬೆ೦ಗಳೂರು. 

ಸ್ವಾಮಿ ರಂಗನಾಥಾನಂದ ಪ್ರಭುಶಂಕರ (ಅನು) ೧೯೭೪ ಉಪನಿಷತ್ತುಗಳ 
ಸಂದೇಶ ಪ್ರಸಾರಾ೦ಗ, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು. 

ಶ್ರೀ ಸಿದ್ದೇಶ್ವರ ೧೯೮೪ ಶ್ವೇತಾಶ್ವತರೋಪನಿಷತ್ತು (ಶ್ರೀ ಮಲ್ಲಿಕಾರ್ಜುನ ಅಮೃತವಾಣಿ) 
ಜ್ಞಾನಯೋಗಾಶ್ರಮ ವಿಜಾಪುರ. 

ಶೇಷ ನವರತ್ನ ೧೯೮೯ ನಾಲ್ಕು ವೇದಗಳು ಸಮಾಜ ಪುಸ್ತಕಾಲಯ ಧಾರವಾಡ. 

ಪ್ರೊ. ಸಿ.ಪಿ. ಸಿದ್ಧಾಶ್ರಮ ಪಾಂಡುರಂಗ ವಾಮನ ಕಾಣೆ (ಮೂಲ) ೨೦೦೩ 
ಧರ್ಮಶಾಸ್ತದ ಇತಿಹಾಸ (ಸಂಪುಟ: ಭಾಗ ೨) ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ 
ಮೈಸೂರು ವಿಶ್ವವಿದ್ಯಾನಿಲಯ. 

ಶ್ರೀ .ಕೆ.ಸಂಪದ್ಗಿರಿರಾವ್‌ ೧೯೭೦ ಕರ್ಣಾಟಕದ ಪರಂಪರೆ ಸಂಪುಟ ೨ ಮೈಸೂರು 
ರಾಜ್ಯ ಸರಕಾರ, ಮೈಸೂರು. 

ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ೧೯೭೦ ತತ್ವಶಾಸ್ತ್ರ: ಪ ಪ್ರಾಚ್ಯ ಮತ್ತು ಪಾಶ್ಚಾತ್ಯ 
(ಸಂಪುಟ ೧), ಪ್ರಸಾರಾಂಗ ಮೈಸೂರು ಎಶ್ವವಿದ್ಯಾನಿಲಯ ಮೈಸೂರು. 

ತೆಕ್ಕುಂಜ ಗೋಪಾಲಕೃಷ್ಣ ೧೯೫೬ ಶ್ರದ್ಧಾಂಜಲಿ ಈಳಿಯತಮ್ಮಪ್ಪಯ್ಯ ಸ್ಮಾರಕ 
ಗಂಥ ಮಂಗಳೂರು. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೧೭ 


ಶ್ರೀ ಎಂ.ಬಿ.ಪಾಟೀಲ ಸೇಡಬಾಳ (ಅನು) ೨೦೧೦ ಶ್ರೀ ಮದ್‌ ಭಗವತ್ಕುಂದ 
ಕುಂದಾಚಾರ್ಯದೇವ ವಿರಚಿತ ನಿಯಮಸಾರ ಶ್ರೀದಿಗಂಬರ ಜೈನ ಸ್ವಾಧ್ಯಾಯ ಮಂಡಲ 
ಟ್ರಸ್ಟ್‌ ಬೆ೦ಗಳೂರು. 

ಶ್ರೀ ಎಂ.ಬಿ.ಪಾಟೀಲ ಸೇಡಬಾಳ (ಅನು) ೨೦೦೯ ಶ್ರೀ ಮದ್‌ ಭಗವತ್ಕುಂದ 
ಕುಂದಾಚಾರ್ಯದೇವ ವಿರಚಿತ ಪ್ರವಚನಸಾರ ಶ್ರೀದಿಗಂಬರ ಜೈನ ಸ್ವಾಧ್ಯಾಯ ಮಂಡಲ 
ಟ್ರಸ್ಟ್‌ ಬೆ೦ಗಳೂರು. 

ಶ್ರೀ ಎಂ.ಬಿ.ಪಾಟೀಲ ೨೦೦೯ ಯೋಗಿಸಮ್ರಾಟ ಶ್ರೀ ಯೋಗಿಂದುದೇವ ವಿರಚಿತ 
ಯೋಗಸಾರ ಶ್ರೀದಿಗಂಬರ ಜೈನ ಸ್ವಾಧ್ಯಾಯ ಮಂಡಲ ಟ್ರಸ್ಟ್‌ ಬೆಂಗಳೂರು. 

ಈಶ್ವರಶಾಸ್ತ್ರೀ (ಚಕ್ರಕೋಡಿ) ೧೯೬೭ ಮನುಸ್ಮೃತಿ ಸಮಾಜ ಪುಸ್ತಕಾಲಯ. 

ಯುಗಯಾತ್ರೀ ಭಾರತೀಯ ಸಂಸ್ಕೃತಿ ೧೯೮೮ ನಾಲ್ಕನೆಯ ಸಂಪುಟ ಸಂಪಾದಕರು:- 
ಹರಿದಾಸ ಭಟ್ಟಾಚಾರ್ಯ ಪ್ರಸಾರಾಂಗ ಮೈಸೂರು ವಿಶ್ವವಿದ್ಯಾನಿಲಯ 

ಯುಗಯಾತ್ರಿ ಭಾರತೀಯ ಸಂಸ್ಕೃತಿ ೧೯೭೦ ಸಂಪುಟ ೧ ಪ್ರಧಾನ ಸಂಪಾದಕರು 
ಡಾ.ಕೆ.ವಿ.ಪುಟ್ಟಪ್ಪ್ಪ ಪ್ರಸಾರಾಂಗ ಮೈಸೂರು ವಿಶ್ವವಿದ್ಯಾನಿಲಯ 

ಡಾ| ಎಚ್‌.ತಿಪ್ಪೇರುದ್ರಸ್ವಾಮಿ ೨೦೦೭ ಕರ್ಣಾಟಕ ಸಂಸ್ಕೃತಿ ಸಮೀಕ್ಷೆ ಡಿ.ವಿ.ಕೆ.ಮೂರ್ತಿ 
ಪ್ರಕಾಶಕರು ಮೈಸೂರು 

ಪಂಡಿತ್‌ ಡಿ. ಸಿದ್ಧಗಂಗಯ್ಯ ೨೦೦೪ ಸಿದ್ಧಾಂತ ಶಿಖಾಮಣಿ ವಿಜಯ ಪ್ರಕಾಶನ 
ಲಕ್ಕೇನಹಳ್ಳಿ ಗುಬ್ಬಿ ತಾ, ತುಮಕೂರು ಜಿಲ್ಲೆ. 

ರಾಳಪಳ್ಳಿ ಅನಂತಕೃಷ್ಣ ಶರ್ಮಾ ೨೦೦೬ ಗಾನಕಲೆ ಕರ್ನಾಟಕ ಸರ್ಕಾರ ಕ. ಸ. 
ಇಲಾಖೆ ಬೆಂಗಳೂರು. 

ಮೋಹನ ಕೃಷ್ಣರೈ. ಕೆ ೨೦೦೯ ಚರಿತ್ರೆ ಕಥನ ಪಲ್ಲವಿ ಪ್ರಕಾಶನ ಚನ್ನಪಟ್ಟಣ 
ಬಳ್ಳಾರಿ. 

ಡಾ. ಸವಿತಾ ನಾಯಿಕ. ೨೦೦೦. ಉ. ಕ. ಜಿಲ್ಲೆಯ ಕೆಲವು ಬುಡಕಟ್ಟುಗಳಲ್ಲಿ 
ಪ್ರಸಾದನ ಕಲೆ ಜಾನಪದ ಪ್ರಕಾಶನ ಹೊನ್ನಾವರ. 

ಎನ್‌. ಬಸವಾರಾಧ್ಯ. ೨೦೦೮ ಹಳಗನ್ನಡ ಶಬ್ದಾರ್ಥಕೋಶ ಡಿ. ವಿ. ಕೆ. ಮೂರ್ತಿ 
ಮೈಸೂರು. 

ಗುರುಲಿಂಗಕಾಪಸೆ (ಸಂ) ೨೦೦೬ ಮಧುರ ಚೆನ್ನರ ಲೇಖನಗಳು ಕ. ಸ. ಇಲಾಖೆ 
ಬೆ೦ಗಳೂರು. 

ಯಜ್ಞ ನಾರಾಯಣ ಉಡುಪ ೧೯೭೪ ಪುರಾಣ ಭಾರತಕೋಶ ಕನ್ನಡ ಪುಸ್ತಕ 
ಪ್ರಾಧಿಕಾರ ಬೆ೦ಗಳೂರು. 

ಎಂ. ಜೀವನ ರಾಜಾಭತೃಹರಿಯ ಶತಕಗಳು ಭಾರತ ಬುಕ್‌ ಡಿಪೋ ಕೊಪ್ಪೀಕರ 
ರೋಡ್‌, ಹುಬ್ಬಳ್ಳಿ. 

ಕೊಳಂಬೆ ಪುಟ್ಟಣ್ಣಗೌಡ ೨೦೦೨ ಅಚ್ಚಗನ್ನಡ ನುಡಿಕೋಶ ಪುಸ್ತಕ ಪ್ರಕಾಶನ ೯೧, 
೯ನೇ ಮೇನ್‌ ರಸ್ತೆ ಸರಸ್ಪತಿಪುರಂ ಮೈಸೂರು-೯. 

ಡಿ. ಆರ್‌. ಗೋವಿಂದರಾಜು ೧೯೭೮ ಪ್ರಾಚೀನ ಕೃಷಿ ತಂತ್ರಗಳು ಪ್ರಸಾರಾಂಗ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೧೮ 


ಮೈಸೂರು ವಿಶ್ವವಿದ್ಯಾನಿಲಯ. ಮೈಸೂರು. 

ಎಸ್‌.ಎಸ್‌. ಜಡೆಯರ ೧೯೬೬ ಮಹಾಕವಿ ಪಂಪ ಹಾಗೂ ಅವನ ಕೃತಿಗಳು 
ಕರ್ನಾಟಕ ಎಶ್ವವಿದ್ಯಾನಿಲಯ. ಧಾರವಾಡ. 

ಎನ್‌.ಜಿ. ಮಹಾದೇವಪ/ ೧೯೭೧ ತರ್ಕಶಾಸ್ತ್ರ (ನಿಗಮನ) ಕರ್ನಾಟಕ ವಿಶ್ವ 
ವಿದ್ಯಾಲಯ ಧಾರವಾಡ. 

ವಿದ್ಯಾಶಂಕರ ಎಸ್‌. ೨೦೦೦ ವೀರಶೈವಪಾರಿಭಾಷಿಕಕೋಶ ಬಸವಸಮಿತಿ ಬಸವೇಶ್ವರ 
ವೃತ್ತ ಬೆ೦ಗಳೂರು ೧ 

ರಾಜೇಂದಚೆನ್ನಿ ೨೦೦೩ ಅಮೂರ್ತತೆ ಮತ್ತು ಪರಿಸರ ಅಭಿನವ ಪ್ರಕಾಶನ 
ಬೆಂಗಳೂರು. 

ಜಿ. ವೆಂಕಟಸುಬ್ಬಯ್ಯ. ೧೯೯೭ ಇಗೋಕನ್ನಡ ನವಕರ್ನಾಟಕ ಪ್ರಕಾಶನ ಬೆಂಗಳೂರು. 

ಜಿ. ಹನುಮಂತರಾವ್‌ ೨೦೦೪ ಯಗ್ಗೇದ ಸೂಕ್ತಗಳು ಡಿ.ವಿ.ಕೆ. ಮೂರ್ತಿ ಮೈಸೂರು. 

ಜಿ. ವೆಂಕಟಸುಬ್ಬಯ್ಯ ೧೯೯೮ ಎರವಲು ಪದಕೋಶ ನವಕರ್ನಾಟಕ ಪ್ರಕಾಶನ 
ಬೆಂಗಳೂರು. 

ಮಮತಾಚತುರ್ವೇದಿ ಸೌಂದರ್ಯಶಾಸ್ತ್ರ ಕರ್ನಾಟಕ ಲಲಿತಕಲಾ ಕಾಲೇಜು 
ಬೆ೦ಗಳೂರು. & 

ನಾಗೇಶ ರಂಗೋಕುಲಕರ್ಣಿ ೨೦೦೭ ಯೋಗ ವಾಸಿಷ್ಠ ಸಮಾಜ ಪುಸ್ತಕಾಲಯ, 
ಧಾರವಾಡ. 

ಮುಳಿಯ ತಿಮ್ಮಪ್ಪಯ್ಯ ೧೯೫೪ ಕನ್ನಡ ನಾಡೂದೇಸಿ ಸಾಹಿತ್ಯವು ಕನ್ನಡ ಸಂಶೋಧನ 
ಸಂಸ್ಥೆ ಧಾರವಾಡ. 

ಸುಕುಮಾರ ಆಲಮಪಾಡಿ ೨೦೦೯ ಜೈಮಿನಿ ಸೂತ್ರಗಳು ಸುಜೀವ ಪ್ರಕಾಶನ 
ಎಸ್‌. ವಿ. ಟಿ. ರಸ್ತೆ ಕಾಸರಗೋಡು. 

ಹಾ.ಮಾ. ನಾಯಕ. (ಸಂ) ೨೦೦೫. ಕನ್ನಡ ವಿಷಯ ವಿಶ್ವಕೋಶ ರ್ಕ ಅ. ಸಂಸ್ಥೆ 
ಮೈಸೂರು ವಿಶ್ವವಿದ್ಯಾನಿಲಯ. 

ಎಚ್‌. ಪಿ. ವೆಂಕಟರಾವ್‌. ೨೦೦೯. ಯಗ್ವೇದ ಸಂಹಿತಾ ಕನ್ನಡ ಮತ್ತು ಸಂಸ್ಕೃತಿ 
ಇಲಾಖೆ ಬೆ೦ಗಳೂರು. 

ಸ್ವಾಮಿ ರಾಮಸುಖದಾಸ್‌ ೨೦೦೪ ಶ್ರೀಮದ್‌ ಭಗವದ್ಗೀತೆ ಗೀತಾ ಪ್ರೆಸ್‌ 
ಗೋರಖ್‌ಪುರ-೫ 

ಆಲೂರು ವೆಂಕಟರಾಯರು ೨೦೦೬ ಕರ್ನಾಟಕ ಗತವೈಭವ ಕ, ಸ ಇಲಾಖೆ 
ಬೆಂಗಳೂರು. 

ಷ. ಶೆಟ್ಟರ ೨೦೦೭ ಶಂಗಂ ತಮಿಳಗಂ ಮತ್ತು ಕನ್ನಡನಾಡು-ನುಡಿ ಅಭಿನವ 


ಬೆಂಗಳೂರು. 
ಕೆ. ವಿ. ಸುಬ್ಬಣ್ಣ ೨೦೦೭ ಕವಿರಾಜಮಾರ್ಗ ಮತ್ತು ಕನ್ನಡ ಜಗತ್ತು ಅಕ್ಷರ ಪ್ರಕಾಶನ 


ಸಾಗರ. 
ಎಂ. ಚಿದಾನಂದಮೂರ್ತಿ ೧೯೮೪ ಕನ್ನಡ ಸಾಹಿತ್ಯ ಶಾಸನಗಳಲ್ಲಿ ಸಂಗೀತ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /ಏ೭೧೯ 


ವಿಚಾರ ಪ್ರಸಾರಾಂಗ, ಬೆಂಗಳೂರು. ಏ. ಏ. 

ಮಲ್ಲೇಪುರಂ. ಜಿ. ವೆಂಕಟೇಶ (ಸಂ) ೧೯೯೯ ಶಂಬಾ ಕೃತಿ ಸಂಪುಟ ಕನ್ನಡ 
ಪುಸಕ ಪ್ರಾಧಿಕಾರ, ಬೆಂಗಳೂರು. (ಸಂ : ೧ ರಿಂದ ೬) 

"ಸ್ವಾಮಿ ಸಮಂತ ಭದ್ರಾಚಾರ್ಯದೇವ ೨೦೦೭ ರತ್ನಕರಂಡ ಶ್ರಾವಕಾಚಾರ ಶ್ರೀ 

ದಿಗಂಬರ ಜೈನ ಟಸ್ಟ್‌ ಅಧ್ಯಾತ್ಮ ಪ್ರಕಾಶನ ಸಂಸ್ಥೆ ಬೆ೦ಗಳೂರು. 

ಹಿಮ್ಮತಲಾಲಶಾಹ ೧೯೮೬ ಸಮಯಸಾರ ಕುಂದಾಚಾರ ದೇವ ವಿರಚಿತ ದಿಗಂಬರ 
ಜೈನ ಟ್ರಸ್ಟ್‌ ಅಧ್ಯಾತ್ಮ ಪ್ರಕಾಶನ ಸಂಸ್ಥೆ ಬೆ೦ಗಳೂರು. 

ಪ್ರಶಾಂತ ಮಾಡ್ತ (ಸಂ) ೨೦೦೭ ಕನ್ನಡ ಪದನಿಧಿಕನ್ನಡ ಸಂಘ ಸಂತ ಜೋಸೆಪ್‌ 
ಸಂಜೆ ಕಾಲೇಜು ೩೫. ಮ್ಯೂಸಿಯಂ ರಸ್ತೆ ಬೆ೦ಗಳೂರು. 

ರಂಗನಾಥ ದಿವಾಕರ. ೧೮೫೦. ಉಪನಿಷತ್‌ ರಹಸ್ಯವು (ರಾ.ದ. ರಾನಡೆ) 
ಅಧ್ಯಾತ್ಮಕಾರ್ಯಾಲಯ, ಧಾರವಾಡ. 

ಎನ್‌. ಬಸವಾರಾಧ್ಯ. ೧೯೭೬ ಹಳಗನ್ನಡ ನಿಘಂಟು ಡಿ.ವಿ.ಕೆ. ಮೂರ್ತಿ ಮೈಸೂರು. 

ಹಾ.ಮಾ. ನಾಯಕ. ೧೯೭೩. ಭಾರತೀಯ ತತ್ವಶಾಸ್ತ್ರದ ರೂಪು ರೇಷೆಗಳು ಕೆ. ೫. 
ಸಂಸ್ಥೆ ಮೈಸೂರು. ವಿಶ್ವವಿದ್ಯಾನಿಲಯ. 

ಬಿ.ಡಿ. ಗಣಪತಿ. ೧೯೭೪. ಸತ್ಯಶೋಧನೆ ಕೊಡಗು ಕಂಪೆನಿ ಮಡಿಕೇರಿ ಪೋಸ್ಟ್‌ 

ಎಂ.ಎ. ಕೃಷ್ಣಸ್ವಾಮಿ ೧೯೫೫ ಯಗ್ನೇದ ಮೈಸೂರು ವಿಶ್ವವಿದ್ಯಾನಿಲಯ. 

ಮಹದೇವನಾರಾಯಣರಾವ್‌ ಜೋಶಿ ೨೦೦೭ ಖಯಗ್ಗೇದ ಸೂಕ್ತ ಮಂಜರಿ ರೂಪ 
ಪ್ರಕಾಶನ ಧಾರವಾಡ. 

ಟಿ. ವಿ. ರಾಚಪ್ಪ ಕರ್ಮನಿಯಮ ಕರ್ಣಾಟಕ ಥಿಯಾಸಫಿಕಲ್‌ ಫೆಡರೇಶನ್‌ 
ಬೆ೦ಗಳೂರು-೪ 

ಅಕ್ಷರ. ಕೆ.ವಿ ೧೯೯೪ ರಂಗ ಪ್ರಪಂಚ ಅಕ್ಷರ ಪ್ರಕಾಶನ ಹೆಗ್ಗೋಡು. 

ಕೃಷ್ಣರಾಯ. ಅ.ನ. ೧೯೫೦ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಆನಂದ ಬ್ರದರ್ಸ್‌ 
ಬೆ೦ಗಳೂರು. 

ಮಹದೇವ ಪ್ರಭಾಕರ ಪೂಜಾರ ೧೯೭೬ ಜೈನಧರ್ಮದ ಪರಿಭಾಷೆ ಕರ್ನಾಟಕ 
ವಿದ್ಯಾವರ್ತಕ ಸಂಘ, ಧಾರವಾಡ. 

ರಾಘವೇಂದ್ರ ಸ್ವಾಮೀಜಿಯವರು ೧೯೮೧ ಬೃಹದ್ಯೋಗದರ್ಶನ ಅನಾಥ 
ಸೇವಾಶ್ರಮವಿಶಸ್ತಿ ಸಮಿತಿ ಮಲ್ಲಾಡಿಹಳ್ಳಿ. 

ಜಯಚಂದಛಾಬಡಾ ೨೦೧೦ ಅಷ್ಟಪಾಹುಡ ದಿಗಂಬರ ಜೈನಸ್ವಾಧ್ಯಾಯ ಮಂಡಲ 
ಟ್ರಿ 


eal 


ಕುಲಕರ್ಣಿ .ಆರ್‌.ವಿ. (ಅನು) ೧೯೮೧ ಚಂದ್ರಪ್ರಭ ಪುರಾಣ ಕನ್ನಡ ಸಾಹಿತ್ಯ 
ಪರಿಷತ್ತು ಬೆಂಗಳೂರು. 

ಕುವೆಂಪು ಮತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್‌ (ಸಂ) ೧೯೮೫ ಕರ್ಣಾಟ 
ಭಾರತ ಕಥಾಮಂಜರಿ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, ಬೆ೦ಗಳೂರು 

ಕೋತಿನ, ಎಸ್‌.ಎಸ್‌. (ಅನು) ೧೯೭೭ಮೋಹನ ತರಂಗಿಣಿ ಕ.ಸಾ.ಪ. ಬೆ೦ಗಳೂರು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /2೨೦ 


ಚ೦ದ್ರಶೇಖರ್‌ ಎಂ. ವಿರೂಪಾಕ್ಷ ೧೯೭೭ ಪಂಡಿತಕೃತ ಚೆನ್ನಬಸವ ಪುರಾಣ 
(ಸ೦.೨) ಕನ್ನಡ ಸಾಹಿತ್ಯ ಪರಿಷತ್ತು ಬೆ೦ಗಳೂರು 

ಚ೦ದ್ರಶೇಖರ್‌ ಎಂ. ವಿರೂಪಾಕ್ಷ ೧೯೭೭ ಪಂಡಿತಕೃತ ಚೆನ್ನಬಸವ ಪುರಾಣ 
(ಸಂ.೧) ಕನ್ನಡ ಸಾಹಿತ್ಯ ಪರಿಷತ್ತು ಬೆ೦ಗಳೂರು 

ದೇ.ಜ.ಗೌ (ಸಂ) ೧೯೭೨ ದೇವಕವಿ ಕುಸುಮಾವಳಿ ಕನ್ನಡ ಸಾಹಿತ್ಯ ಪರಿಷತ್ತು 
ಬೆ೦ಗಳೂರು 

ಬಸವಾರಾಧ್ಯ -ಎಸ್‌. (ಸಂ) ೧೯೭೫ ಬಾಹುಬಲಿ ಪಂಡಿತ ವಿರಚಿತ ಧರ್ಮನಾಥ 
ಪುರಾಣಂ ಕ.ಅ.ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು 

ಬಾನುಮತಿ .ವೈ.ಸಿ (ಸಂ) ೧೯೭೭ ಚೆನ್ನಬಸವ ವಿರಚಿತ ನಿಜಲಿಂಗ ಚಿಕ್ಕಯ್ಯನ 
ಸಾಂಗತ್ಯ ಕ.ಅ.ಸಂಸ್ಥೆ, ಮೈಸೂರು ವಿಶ್ವವಿದ್ಧಾನಿಲಯ ಮೈಸೂರು 

ಮಹೀಶವಾಡಿ .ಬಿ.ಬಿ (ಸಂ) ೧೯೭೬ ಮಂಗರಸ ವಿರಚಿತ ಸಮ್ಯಕ್ಷ ಕೌಮುದಿ 
ಕ.ಅ. ಪೀಠ, ಕರ್ನಾಟಕ ಎಶ್ವವಿದ್ಯಾನಿಲಯ, ಧಾರವಾಡ 

ಮಂಜುನಾಥನ್‌ -.ಜಿ.ಜಿ. (ಸಂ) ೧೯೭೬ ತೆಂಕಣರಂಜಿ ಬೊಮ್ಮರಸ ಜೀವಂಧರ 
ಚರಿತ್ರೆ ಕ.ಅ.ಸ೦ಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು 

ಮರಿಯಪ್ಪ ಭಟ್ಟ .ಎಂ. (ಸಂ) ೧೯೫೨ ಆಚಣ್ಣ ಶ್ರೀ ವರ್ಧಮಾನ ಪುರಾಣಂ 
ಮದರಾಸು ವಿಶ್ವವಿದ್ಯಾನಿಲಯ ಮದರಾಸು 

ರಾಘವೇಂದ್ರ ರಾವ್‌ .ಕೆ. (ಸಂ) ೧೯೮೨ ವೃತ್ತವಿಲಾಸ ವಿರಚಿತ ಧರ್ಮಪರೀಕ್ಷೆ 
ಕ.ಅ.ಸ೦ಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು 

ಲೀಲಾವತಿ .ಎಮ್‌.ಎನ್‌ (ಸಂ) ೧೯೭೩ ಹರಿಹರನ ಐದು ರಗಳೆಗಳು ಕ.ಅ.ಸಂಸ್ಥೆ, 
ಮೈಸೂರು 
ವರದರಾಜ ರಾವ್‌ .ಜಿ. (ಸಂ) ೧೯೭೩ ಶ್ರೀಪಾದರಾಜರ ಕೃತಿಗಳು ಕ.ಅ.ಸಂಸ್ಥೆ, 
ಸೂರು ವಿಶ್ವವಿದ್ಯಾನಿಲಯ ಮೈಸೂರು 
ಶಾಮಶಾಸ್ತಿ ಆರ್‌. ಸೋಮರಾಜ ೧೯೨೧ ವಿರಚಿತ ಉದ್ದಟಕಾವ್ಯ ಮೈಸೂರು 
ವಿಶ್ವವಿದ್ಯಾನಿಲಯ, ಓರಿಯಂಟಲ್‌ ಲೈಬ್ರೆರಿ ಪಬ್ಲಿಕೇಶನ್‌, ಮೈಸೂರು 

ಶೇಷ ಅಯ್ಯಂಗಾರ್‌ .ಎಚ್‌. (ಸಂ) ೧೯೫೫ ಬಂಧುವರ್ಮನ ಜೀವ ಸಂಬೋಧನಂ 
ಮದರಾಸು ವಿಶ್ವವಿದ್ಯಾನಿಲಯ, ಮದರಾಸು 

ಶ್ರೀನಿವಾಸ ಅಯ್ಯಂಗಾರ್‌ .ಜಿ. ಆರ್‌. (ಸಂ) ೧೯೭೭ ಚಾಂಡರಾಜ ವಿರಚಿತ 
ಅಭಿನವ ದಶಕುಮಾರ ಚರಿತೆ ಕ.ಸಾ.ಪ ಬೆಂಗಳೂರು 

ಸುಂಕಾಪುರ ಎಮ್‌.ಎಸ್‌ (ಸಂ) ೧೯೭೬ ಸಕಲ ಪುರಾತನರ ರಗಳೆ ಕನ್ನಡ 
ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾನಿಲಯ, ಧಾರವಾಡ 

ಕಪಾಡಿಯಾ .ಕೆ.ಎ೦ (ಮೂಲ) ಮಹೇಶ್ವರಪ್ಪ (ಅನು) ೧೯೭೮ ಭಾರತದಲ್ಲಿ 
ವಿವಾಹ ಮತ್ತು ಕುಟುಂಬ ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, 
ಮೈಸೂರು -೬ 

ಕಲಬುರ್ಗಿ ಎಂ.ಎಂ. ೧೯೮೦ ಸಮಾಧಿ-ಬಲಿದಾನ-ವೀರಮರಣ ಸ್ಮಾರಕಗಳು 


ೆ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೨೧ 


ಐ.ಬಿ.ಎಚ್‌. ಪ್ರಕಾಶನ, ಗಾಂಧಿನಗರ, ಬೆಂಗಳೂರು-೯ 

ಕುವೆಂಪು ೧೯೬೭ ದ್ರೌಪದಿಯ ಶ್ರೀಮುಡಿ ಉದಂರುರವಿ ಪ್ರಕಾಶನ 
ವಾಣಿವಿಲಾಸಪುರಂ, ಮೈಸೂರು-೨ 

ಕೇಶವ ಭಟ್ಟ ಟಿ. (ಸಂ) ೧೯೭೯ ತಿಮ್ಮಪ್ಪಯ್ಯ ಮುಳಿಯ, ನಾಡೋಜ ಪಂಪ 
ಗೀತಾ ಬುಕ್‌ ಹೌಸ್‌, ಮೈಸೂರು 

ಕೃಷ್ಣರಾಯರು, ಕಪಟರಾಳಿ, ೧೯೭೦ ಕರ್ನಾಟಕ ಸಂಸ್ಕೃತ ಸಂಶೋಧನೆ ಉಷಾ 
ಸಾಹಿತ್ಯಮಾಲೆ, ಮೈಸೂರು 

ಕೃಷ್ಣ ಭಟ್ಟ ಕೆ. ೧೯೭೨ ಕೌಟಲ್ಯನ ಅರ್ಥಶಾಸ್ತ್ರ ಸಮಾಜ ಪುಸ್ತಕಾಲಯ ಧಾರವಾಡ 

ಚಿದಾನಂದಮೂರ್ತಿ ಎಂ. ೧೯೮೪ ಪಗರಣ ಮತ್ತು ಇತರ ಸಂಪ್ರಬಂಧಗಳು 
ಪುಸ್ತಕ ಚಿಲುಮೆ, ಮಂಡಿಮೊಹಲ್ಲ ಮೈಸೂರು-೨೧ 
ಚಿದಾನಂದಮೂರ್ತಿ ಎಂ. ೧೯೭೯ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ 
ಸೂರು ವಿಶ್ವವಿದ್ಯಾನಿಲಯ, ಮೈಸೂರು 
ಚಿದಾನಂದಮೂರ್ತಿ ಎಂ. (ಡಾ) ೧೯೭೭ ಗ್ರಾಮೀಣ ಚಾಸ್ಕೋ ಪಬ್ಲಿಕೇಶನ್ಸ್‌, 
ಬೆ೦ಗಳೂರು -೧೮ 

ಡಾ. ಎಂ. ಚಿದಾನಂದಮೂರ್ತಿ ೧೯೭೦ ಸಂಶೋಧನೆ ತರಂಗ ಪುಟ. ೮೭. 
೧೦೪. 

ಚಲುವೇ ಗೌಡ ತ.ಜಿ. ಕೆಲವು ಜನಪದ ಸಂಪ್ರದಾಯಗಳು ತಳಗವಾದಿ ಪ್ರಕಾಶನ, 
ಸರಸ್ಪತಿಪುರಂ, ಮೈಸೂರು-೯ 

ಜೋಶಿ ಶಂ.ಬಾ. ೧೯೬೭ ಕರ್ಣಾಟಕ ಸಂಸ್ಕೃತಿಯ ಪೂರ್ವ ಹೀಠಿಕೆ (ಪ್ರಥಮ 
ಭಾಗ) ಸಮಾಜ ಬುಕ್‌ ಡಿಪೋ, ಧಾರವಾಡ 
ನಾಗರಾಜಪ್ಪ ಕೆ.ಜಿ. (ಪ್ರೊ ೧೯೮೫ ಮರುಚಿಂತನೆ ಪ್ರಣತಿ ಪ್ರಕಾಶನ, ತುಮಕೂರು 
ನಾಗೇಗೌಡ ಎಚ್‌.ಎಲ್‌. ೧೯೬೪ ಪ್ರವಾಸಿ ಕಂಡ ಇಂಡಿಯಾ (ಸಂ-೧) ಪ್ರಸಾರಾಂಗ 
ಮೈಸೂರು ಎಶ್ವವಿದ್ಯಾನಿಲಯ, ಮೈಸೂರು 

ಪುಟ್ಟಸ್ವಾಮಿ ಡಿ. ೧೯೬೫ ಜೈನ ತತ್ವಸಾರ ಸಂಗ್ರಹ ಎವೇಕಾಭ್ಯುದಯ ಕಾರ್ಯಾಲಯ 
ಮಂಗಳೂರು-೩ 

ಮಿರ್ಜಿ ಅಣ್ಣಾರಾಂತು ಜೈನದ'ರ್ಮ ೧೯೬೯ ಡಿ.ವಿ.ಕೆ. ಮೂರ್ತಿ, 
ಕೃಷ್ಣಮೂರ್ತಿಪುರಂ, ಮೈಸೂರು : ೪ 

ರಾಮಚಂದ್ರರಾವ್‌ ಎಸ್‌. ಕೆ. ೧೯೮೪ ಸಂಗೀತ ಇತಿಹಾಸ ಪರಂಪರೆ ಪ್ರಸಾರಾಂಗ, 
ಬೆಂಗಳೂರು ಏಶ್ವವಿದ್ಯಾನಿಲಯ, ಬೆಂಗಳೂರು : 

ರಾಮಚಂದ್ರರಾವ್‌ ಎಸ್‌.ಕೆ. ೧೯೮೧ ವಿವಾಹ ಪದ್ಧತಿಗಳು ಪ್ರಸಾರಾಂಗ, ಬೆಂಗಳೂರು 
ವಿಶ್ವವಿದ್ಯಾನಿಲಯ, ಬೆಂಗಳೂರು 

ರಾಮೇಶ್ವರಾವಧಾನಿ (ಸಂ) ೧೯೭೨-೭೬ ಮಹಾಭಾರತ (ಸಂಪುಟ-೧-೧೧) 
ಭಾರತದರ್ಶನ ಮುದ್ರಣಾಲಯ ಬೆಂಗಳೂರು-೧೮: 


ಲಕ್ಷ್ಮಣ ಬಿ.ಡಿ. ನರಸಿಂಹಾಚಾರ್‌ ಎಂ.ಎ ೧೯೮೨ ಕರ್ನಾಟಕ ಸಂಗೀತ ಶಾಸ್ತ್ರಜ್ಞಾನ 
ಮೆ 


ಮೈ 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೨೨ 


ಸಾರ ಬೆಂಗಳೂರು ವಿಶ್ವವಿದ್ಯಾನಿಲಯ ಬೆಂಗಳೂರು-೫೬: 

ವೆಂಕಟ ಭಸ್ಮೆ ಜಿ. ೧೯೮೩ ವಾತ್ಸಾಯನದ ಕಾಮಸೂತ್ರ ಸಮಾಜ ಪುಸ್ತಕಾಲಯ, 
ಧಾರವಾಡ 

ಶಾಮರಾಯ ತ.ಸು. ೧೯೮೧ ಜೈನ ಪರಿಭಾಷಾ ರತ್ನಕೋಶ ಕನ್ನಡ ಸಾಹಿತ್ಯ 
ಪರಿಷತ್ತು ಬೆ೦ಗಳೂರು 

ಶಾಸ್ತ್ರ ಸಿ.ಎನ್‌. ೧೯೭೬ ಕರ್ನಾಟಕ ಸಂಗೀತ ವೈಭವ ಕ.ಅ.ಪೀಠ, ಕರ್ನಾಟಕ 
ವಿಶ್ವವಿದ್ಯಾನಿಲಯ, ಧಾರವಾಡ :೩ 

ಶ್ರೀನಿವಾಸ ಭಟ್ಟ ಬಿ. (ಅನು) ೧೯೪೪ ಮನುಸ್ಮೃತಿ ಶ್ರೀ ಕೃಷ್ಣ ಮುದ್ರಣಾಲಯ, 
ಉಡುಪಿ 

ಶೇಷಶಾಸ್ತ್ರಿ ಆರ್‌. ೧೯೮೨ ಕರ್ನಾಟಕದ ವೀರಗಲ್ಲುಗಳು ಕನ್ನಡ ಸಾಹಿತ್ಯ ಪರಿಷತ್ತು 
ಬೆಂಗಳೂರು 

ಶ್ರೀಕಂಠಯ್ಯ ಕೆ. (ಡಾ) ೧೯೮೩ ವಿಜಯನಗರ ಕಾಲದ ಕನ್ನಡ ಸಾಹಿತ್ಯದಲ್ಲಿ 
ಜನಜೀವನ ಚಿತ್ರ-ಸಾಮಾಜಿಕ-ಆರ್ಥಿಕ-ರಾಜಕೀಯ ಗೀತಾ ಬುಕ್‌ ಹೌಸ್‌ ಪ್ರಕಾಶಕರು, 
ಮೈಸೂರು 

ಸತ್ಯನಾರಾಯಣ ರಾ. (ಅನು) ೧೯೬೮ ಶ್ರೀ ಶಾ ದೇವ ವಿರಚಿತ ಸಂಗೀತರತ್ನಾಕರ 
ಪ್ರಸಾರಾಂಗ, ಮೈಸೂರು ಎಶ್ವವಿದ್ಯಾನಿಲಯ, ಮೈಸೂರು 

ಸತ್ಯನಾರಾಯಣ ರಾ. ೧೯೮೦ ಕರ್ನಾಟಕ ಸಂಗೀತ ವಾಹಿನಿ ಪ್ರಸಾರಾಂಗ, 
ಮೈಸೂರು ಎಶ್ವವಿದ್ಯಾನಿಲಯ, ಮೈಸೂರು 

ಸರ್‌ದೇಸಾಯಿ ಎಸ್‌.ಜಿ.((ಮೂಲ), ಗೌರೀಶ ಕಾಯ್ಕಿಣಿ (ಅನು) ೧೯೮೨ ಭಾರತೀಯ 
ತತ್ವಜ್ಞಾನ-ವೈಚಾರಿಕ ಮತ್ತು ಸಾಮಾಜಿಕ ಸಂಘರ್ಷ ನವಕರ್ನಾಟಕ ಪಬ್ಲಿಕೇಶನ್ಸ್‌ 
ಬೆ೦ಗಳೂರು 

ಸಾಂಬದೀಕ್ಷಿತ ವಿದ್ವಾನ್‌ ೧೯೮೨ ವೇದಕಾಲದ ವಿವಾಹಗಳು ಕರ್ನಾಟಕ 
ವಿಶ್ವವಿದ್ಯಾನಿಲಯ, ಧಾರವಾಡ 

ಸಿ.ಪಿ.ಕೆ. ಅಧ್ಯಯನ ೧೯೮೪ ಸುರುಚಿ ಪ್ರಕಾಶನ, ಮೈಸೂರು-೯ 

ಸಿಂಹಭೂಪಾಲ ವಿರಚಿತಂ ೧೯೬೬ ಲಾಸ್ಕರಂಜನಂ ಮೈಸೂರು ಎಶ್ವವಿದ್ಯಾನಿಲಯ, 
ಮೈಸೂರು 

ಸೀತಾರಾಮಯ್ಯ ಎ. ೧೯೭೬ ಕಲಾನುಭವ ಬೆ೦ಗಳೂರು ವಿಶ್ವವಿದ್ಯಾನಿಲಯ, 
ಬೆಂಗಳೂರು 

ಡಾ. ಶಿವಾನಂದ ವಿರಕ್ತಮಠ ೧೯೭೮ ಪ್ರೌಢದೇವರಾಯನ ಕಾಲದ ಕನ್ನಡ 
ಸಾಹಿತ್ಯ ಕರ್ನಾಟಕ ವಿಶ್ವವಿದ್ಯಾನಿಲಯ, ಧಾರವಾಡ 

ಷೇಕ್‌ ಆಲಿ .ಬಿ. ರಂಗಸ್ವಾಮಯ್ಯ ಜಿ.ಆರ್‌. ೧೯೮೪ ದಕ್ಷಿಣ ಭಾರತದ ಇತಿಹಾಸ 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 

ಹಿರಿಯಣ್ಣ ಎಂ. (ಮೂಲ) ಪ್ರಭುಶಂಕರ (ಅನು) ೧೯೭೩ ಭಾರತೀಯ ತತ್ವಶಾಸ್ತ್ರದ 
ರೂಪುರೇಷೆಗಳು ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ಎಶ್ವವಿದ್ಯಾನಿಲಯ, ಮೈಸೂರು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೨೩ 


ಹೂಗಾರ್‌ ಎಸ್‌.ಕೆ. ೧೯೭೭ ಕಲೆ ಮತ್ತು ಹಬ್ಬ ಕನ್ನಡ ಅಧ್ಯಯನ ಪೀಠ, 
ಕರ್ನಾಟಕ ವಿಶ್ವವಿದ್ಯಾನಿಲಯ, ಧಾರವಾಡ 

ನಂಜಮ್ಮಣ್ಣಿ ಎಂ ೧೯೭೧ ಸಾಮಾಜಿಕ ಮಾನವಶಾಸ್ತ್ರ ಕನ್ನಡ ಅಧ್ಯಯನ ಸಂಸ್ಥೆ 
ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು 

ರಾಮಚಂದ್ರ ರಾವ್‌ ಎಸ್‌.ಕೆ. ೧೯೭೫ ಮೂತಿಶಿಲ್ಪದ ನೆಲೆ-ಹಿನ್ನೆಲೆ ಬೆಂಗಳೂರು 
ವಿಶ್ವವಿದ್ಯಾನಿಲಯ ಬೆಂಗಳೂರು 

ಎಂ.ವಿ. ಕೃಷ್ಣರಾವ್‌ ಮತ್ತು ಕೇಶವ ಭಟ್ಟ ಎಂ. ೧೯೭೦ ಕರ್ನಾಟಕ ಇತಿಹಾಸ 
ದರ್ಶನ ಕರ್ನಾಟಕ ಸಹಕಾರೀ ಪ್ರಕಾಶನ ಮಂದಿರ ಬೆಂಗಳೂರು 


ನಿಘಂಟುಗಳು 

ಡಾ.ಪಿ.ವಿ. ನಾರಾಯಣ ೨೦೧೦ ಹಳಗನ್ನಡ ಪದಸಂಪದ ಕನ್ನಡ ಸಾಹಿತ್ಯ 
ಪರಿಷತ್ತು ಪಂಪಮಹಾಕವಿ ರಸ್ತೆ, ಚಾಮರಾಜಪೇಟೆ ಬೆಂಗಳೂರು. 

ಡಾ. ಟಿ.ವಿ.ವೆಂಕಟಾಚಲಶಾಸ್ತ್ರೀ ೧೯೯೯ ಶ್ರೀವತ್ಸ ನಿಘಂಟು ಕರ್ನಾಟಕ 
ಸರ್ಕಾರ ಕನ್ನಡ ಪುಸ್ತಕ ಪ್ರಾಧಿಕಾರ. ಚಾಮರಾಜಪೇಟೆ ಬೆಂಗಳೂರು. 

ಜಿ.ಎನ್‌. ಚಕ್ರವರ್ತಿ ೨೦೦೯ ಸಂಸ್ಕೃತ -ಕನ್ನಡ ಸಂಸ್ಕೃತ -ಕನ್ನಡ ನಿಘಂಟು 
ಗೀತಾ ಬುಕ್‌ ಹೌಸ್‌ ಪ್ರಕಾಶಕರು ಮೈಸೂರು. 

ಲೂಯಿ ರೈಸ್‌ (ಸಂ) ೨೦೦೬ ಅಮರ ಸಿಂಹನ ಅಮರಕೋಶ ಪ್ರಸಾರಾಂಗ 
ಮೈಸೂರು ಎಶ್ವವಿದ್ಯಾನಿಲಯ ಮೈಸೂರು. 

ಪ್ರೊ| ಎಲ್‌.ಎಸ್‌. ಶೇಷಗಿರಿರಾವ್‌ ೨೦೦೦ ಸುಭಾಷ್‌ ಕನ್ನಡ-ಕನ್ನಡ-ಇಂಗ್ಲಿಷ್‌ 
ಇಂಗ್ಲಿಷ್‌-ಕನ್ನಡ ನಿಘಂಟು ಲಕ್ಷ್ಮಿ ಮುದ್ರಣಾಲಯ ಚಾಮರಾಜಪೇಟೆ ಬೆಂಗಳೂರು. 

ಡಾ. ಪ್ರಭುಶಂಕರ ಬಾ.ವೇ.ಶ್ರೀಧರ ೨೦೦೬ ಕನ್ನಡ-ಇಂಗ್ಲಿಷ್‌ ನಿಘಂಟು 
Kannada-English Dictionary ನಂ.೧೦೦೬ ಇ ಮತ್ತು ಎಫ್‌ ಬ್ಲಾಕ್‌ ಕುವೆಂಪು 
ನಗರ ಮೈಸೂರು. 

ಪ್ರೊ. ಎಂ. ಮರಿಯಪ್ಪ ಭಟ್ಟ ೧೯೭೫ ಸಂಕ್ಷಿಪ್ತ ಕನ್ನಡ ನಿಘಂಟು (ಕನ್ನಡ- 
ಕನ್ನಡ) ಕನ್ನಡ ಸಾಹಿತ್ಯ ಪರಿಷತ್ತು ಚಾಮರಾಜಪೇಟೆ ಬೆ೦ಗಳೂರು. 

ನಾಯಕ ಹಾಮಾ. (ಸಂ) ೧೯೭೯ ಕನ್ನಡ ವಿಶ್ವಕೋಶ (ಸಂ) ಕನ್ನಡ ಅಧ್ಯಯನ 
ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು : 

ನಾಯಕ ಹಾಮಾ. (ಸಂ) ೧೯೭೨ ಕನ್ನಡ ವಿಶ್ವಕೋಶ (ಸಂ.೫) ಕನ್ನಡ ಅಧ್ಯಯನ 
ಸ೦ಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 

ಶ್ರೀನಿವಾಸ ಗೋಪಾಲಚಾರ್ಯ ೧೯೬೭ ಸಂಸ್ಕೃತ- ಕನ್ನಡ ಶಬ್ದಕೋಶ (ದ್ವಿತೀಯ 
ಭಾಗ) ಚಾಮರಾಜೇಂದ್ರ ಸಂಸ್ಕೃತ ಕಾಲೇಜು, ಬೆ೦ಗಳೂರು 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೨೪೬ 


A 

Abrahams M.H. 1985 A Glossary of Literary terms Harcourt College 
Publishers. 

Andrew Edgar 1999 Key concepts in Cultural theory Routledge Newyork. 

Anand Prakash 2002 Marxist Literary theory A View. Worldview Publications. 

Antony Easthope 1983 Poetry as discourse methurn London. 

Alan Swingwood 1986 Sociological Poetics and Aesthetic theory 
Macmillan Press London. 

Acharya Vipin 1973 Kamasutra Chandra Bandhu universal Publications 
Delhi-6. 

Altekar A.S. 1972 State and Government in Ancient India Motilal 
Banarasidas, Varanasi: 

Altekar A.S. 1962 The Position of Women in Hindu Civilisation Motilal 
Banarasidas Delhi patna Varnas1 

Apte V.M.S. 1965 The Practical Sanskrit - English Dictionary Motilal 
Banarasidas, New Delhi 

Apte VM. 1954 Social & Religious Life in the Grihya Sutras Popular Book 
Depot, Bombay 

Arora Rajkumar 1972 Historical & Cultural Data From Bhavisya Purana 
Sterling Publishers Private Limited New Delhi 


B 
Bill Asheroft 2004 Key concepts in post colonial studies Routledge. 
Bijay Kumar das 2005 Twentieth Century Literary Criticism Atlantic. 
Bhaktin MM. 1981 The dialogic Imagination University of Texas Press. Austin. 
Basham A.L. 1967 The Wonder that was India Sidgwick and Jackson, 
London 
Basham A.L. (Ed) 1975 A Cultural History of India Clarendon Press, Oxford 
Bronislaw Malinowski 1927 Sex & Repression in Savage Society Kegan 
Paul, London 
Bhattacharya Narendranath 1975 Ancient Indian Ritual and their Social 
Content Manohar Book Service Panna Bhawan Delhi 


C 
Candra Cakravati 1963 Sex Life in Ancient India Firms Mukhyopadyaya 


K.L. Calcutta 
Coomara Swamy, Anand 1968 Dance of Shiva Asia Publishing House, 


Bombay 
ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೨೫ 


David Punter 2000 Post colonial imaginings Atlantic London. 

Devi GN. 2007 Indian Literary Criticism Orient Hongman. 

Diana Collinson 1999 Fifty Eastern Thinkers Routledge key gudes 

Debi Prasad Chattopadyaya 1981 Lokayata Peiples Publishing House, 
New Delhi 

Dilip Kumar Ganguly 1979 Aspects of Ancient Indian Administration 
Abhinav Publications New Delhi 

Durkhein .E. 1970 Suicide Routledge and Kegan Paul London 

Dikshit ೮. S. 1974 Local Self Government in Medival Karnataka Karnataka 
University Dharwad 


E 
Elizabeth Freud 1987 The return of Reader: Reader Reshonseenherm - Methurn. 


Fredrich Nietzsche 1957 The Use and Abuse of history Twhiberal Arts Press. 

Frantz Fanon 1990 Wretehed of Earth. 

Fredric Jameson 1974 Marxism and form Princeton New Jersy. 

Freud Sigmund 1961 The interpretation of Dreams Science Edition, INC, 
New York 


G 
Geddes & Grosset 1999 Dictionary of Art Geddes & Grosset. 
Ganapathi S.V 1982 Samaveda 143 kalakhetra colony Madras-90 
Gururajachar S. Some aspect of economic & Social Life in Karnataka 
Prasaranga University of Mysore Mysore: 1974. 


H 


Hawkes Terence 1985 Structuralism & Semoitics The Chaucer Press 
Limited, Great Britain 


Homi.K.Bhabha 1994 The Location of Culture Routledge London and 
New York 


Homi.K.Bhabha 1990 Nation and Narration Routledge London and New York 


Jeremy Hawthorn 2000 A Glossary of contemporary literary theory Arnold 
— London. 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೨೬ 


Julian wolfreys 2002 Key concepts in literary theory Atlantic Publishers 
Edinburg. 

Jascue .V. Harari (Ed) 1979 Textual Strategies Methurn. 

John Greimes 1996 A concise Dict of Indian Philosophy Stats University 
of New York press 

James Strachey Sigmund Freud 1961 The interpretation of Madras 
Science, Editions INC Newyork. 

Jack Goody (Ed) 1973 The Character of Kinship Cambridge University 
Press, Cambridge 

Jack Goody and Tambiah S.J. 1973 Bride wealth & Dowry Cambridge 
University Press, Cambridge 

James Hastings: (Ed): 1967 Encyclopedia Religion & Ethics (Vol-5) — (Vol- 
10) Tanir Chark 38 Georgestar 

Jack Goody 1976 Production and Reproduction Cambridge University 
Press Cambridge 


K 

Kala Acharya 2004 Indian Philosophical terms Somaiya Publications New 
Delhi. 

Kumkum Roy (Edl } 2001 Woman in Easy Indian Societies Manohar. 

Kangle R.P. 1988 The Kautilya Arthashastra (Part 1 & 2) Motilal Banaras 
das, Banglow Road, Delhi-7. 

Kittel Rey. F. A 1894 Kannada - English dictionary Basel Mission Books, 
Tract Company, Mangalore 

Kosambi D.D. 1981 The Culture & Civilization of Ancient India in Historical 
Outline Vikas Publishing House Private Limited, Delhi 

Kosambi D.D. 1983 Myth & Reality Popular Prakashan, Bombay 

Kane PV. 1941 History of dhasmashastra Bhandarkar Research Institute poona 

Krishna Murthy .K. 1977 Nagarjunakanda — A cultural study Concept 
Publishing Company Delhi 

Khare .R. S. 1983 Normative Culture & Kinship Vikas Publishing House 
Private Limited New Delhi 

Kala Acharya Dr. 2004 Indian Philosophical Terms: Glossary and Sources 
Somaiya Publications Pvt. Ltd. Mumbai, New Delhi. 


L 
Lucien Goldman 1975 Towards a Sociology of the novel Tavistock Publications. 


Lokayata 1959 Peoples publishing House Pvt. Ltd. New Delhi 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೨೭ 


Martin Gray 1984 A Dictionary of literary terms Longman Newyork Press 

Michel Dillon 2010 Introduction to sociological theory Willey Blackwell. 

Michel Foucault 1970 The Order of things Tavistock. 

Michel Foucault 1972 The Archelogy of Knowlede Tavistock Publication. 

Mariappa Bhat 1973 Kittles Kannada — English Diet, University of Madras. 

Misra O.P. 1985 Mother Goddess in Central India Agan Kala Prakashan, 
Delhi 

Motichandra 1973 The world of Courtesans Vikas Publishing House 
Private Limited, Delhi 

Motichandra 1973 The world of Courtesans Vikas Publishing House 
Private Limited 101/1 


N 

Nilakanta Sastri (Ed) 1972 Foreign Notices of South-India (From 
Megasthnes to Mahuan) University of Madras, Madras 

Nicholas Abercrombie 1984 The dominant Ideology & Thesis George 
Allen & univin (Publishers) Limited, London 


೦ 
Oliverheamen 1999 Key Concepts in Eastern Philosophy Routlge 


Progress Publishers 1984 A dictionary of Mascow Scientific Communism 
Paul De man 1983 Blindness and insight Essays in the Rhetorie of 
Contemporary criticism Minnesote Press Minnereapolies. 


Ranjith Guha (Ed) 1989 Subaltern Studies O.U.P Delhi. 

Raymond Williams 1961 The long revolution Chatto & windus London. 

Raymond Williams 1977 Marxism and Literature Oxford University Press. 

Ronald Inden 1990 Imagining India Basil Blackwell. 

Ranajith Guha 1998 Dominance without Hegemony O.U.P 

Ramakrishna Rao K.B. Dr 1996 The ism of pre Classical Sankya prasaranga, 
University of Mysore Mysore-6. 

Raymond Williams 1983 Keywords Fontana Press. 

Romila Thapar 1975 The Past and Prejudice Nation and trust New Delhi. 

Radhakrishna Mukerji Ancient Indian Education Motilal Banarasidas, 


ಹಳಗನ್ನಡ ಸಾ೦ಸ್ಥ ತಿಕ ಪದಕೋಶ /ಏ೨೮ 
೦ 


Delhi: 1974 
Ronald inden 1990 Imagining India Basil Blackwel USA 


Sri Swami Sivananda 1999 All About Hinduism Adivine Life Society 
Publication 

S.Shettar 2008 Somanath alura Ruvari abhinava Bangalore- 40 

Swami Gambhiranda 1972 Eight Upanisads (Vol-I) Advaita Ashrama 
Calcutta —14 

Shantilal Somaiya Indian Philosophical terms Somaiya Publications Pvt 
Ltd. Mumbai. 

Schwarz Bill (Ed) : 1978 On Ideology Hutchison & Company, London 

Stein, Burton (Ed) 1976 Essays on South India Vikas Publishing House 
Private Limited, New Delhi 

Stein M.A. 1961 Kalhana’s Rajatarangini A Chronicle of Kings of Koshmir 
1/01-11 Motilal Banarasidas, Delhi 

Sudipta Kaviraj (Ed) 1997 Polotics in India Oxford University Press 

Sudipta Kaviraj and Sunil Khilnani 2001 Civil Society (History and 
Possibilities) Cambridge University 


T 
Terry Eagleton 1989 Literary theory An Introduction Basil Blackwell. 


V 
Vetuk Sylia(Ed) 1978 American Studies in the Anthropology Manohar 


Publication , New Delhi 


Ww 
Walter Benjamin 1982 Illuminations Fontana. 


¥ 
Yagendra Bahadur Singh 1981 Social Life Ancient India Light & Lite 


Publishers New Delhi 
1 


Zimmer Heinrich, Myths & Symbols in Indian Art & Civilisation New 
York: 1940 


ಹಳಗನ್ನಡ ಸಾಂಸ್ಕೃತಿಕ ಪದಕೋಶ /೭೨೯ 


ಗ್ಗೆ 
| ಫಿ | ka A 
NCA) ಯ ici K ಬತ 
| Wi shins 1 ತ್ತಿ 
ಟಟ 


il 21೪160 ಗೆ 


ಡಿ | WC 
೫ 711116 £5 aA ಕ್ಷಿ 


ತೆ 


ಕ ೫ | 
ಕ್ರ | KE y LE ಷ್‌ 
Re 1 ಟು ೭... 
ರ ಟ್‌ ರ ಗ್‌ R 
೩ } RSS A 
NT” PTE 
ಈ 


| 121 110, 
ಗ (11149 ಡೆ ‘Rd 

3 ಡಂ ೧೨ 
ಜೀ 2% 1೫1/೪ 
11. jive ತ್ವ 
೩೬ 0/1ಗೆಗ ಡಡ 


[ತೆ 


(in We | 
FOL ಇಂಟ್ರಾ 


ಇ ಈ 


ಸ ru) gk pi 


110/08 3 
se Wk h 


ತ್‌ ಮೂ Ke ಈ 
ಸ, ಹ 


ಹಳಗನ್ನಡ ಸಾಂಸ್ಕೃತಿಕ 
ಪದಕೋಶ' ಕೃತಿಯನ್ನು 
ಕನ್ನಡದ ಮುಖ್ಯ ಚಿಂತಕರೂ, 
ಬರಹಗಾರರೂ ಆದ ಶಿವಮೊಗ್ಗ 
ಕುವೆಂಪು ವಿಶ್ವವಿದ್ಯಾನಿಲಯದ 
ಪ್ರಾಧ್ಯಾಪಕರಾದ 

ಡಾ. ಕೆ. ಕೇಶವ ಶರ್ಮ ಇವರು 
ಸಿದ್ಧಪಡಿಸಿದ್ದಾರೆ. ಹಳೆಗನ್ನಡ 
ಕಾವ್ಯದ ಒದು ಅರ್ಥೈಸುವಿಕೆ 
ಮತ್ತು ವಿಶ್ಲೇಷಣೆಗೆ ತುಂಬಾ 
ಉಪಕಾರಿಯಾಗುವ ಈ 
ಸಾಂಸ್ಕೃತಿಕ ಪದಕೋಶವು 
ಎದ್ವತ್‌ಲೋಕಕ್ಕೆ ಒಂದು 
ಅಪೂರ್ವ ಕೊಡುಗೆ. 


ಪ್ರೊ. ಕೆ ಭೈರಪ್ಪ 
ಕುಲಪತಿಗಳು 
ಮಂಗಳೂರು ವಿಶ್ವವಿದ್ಯಾನಿಲಯ 


ರಾಂಗ 
ಮಂಗಳೂರು ಎಶ್ವವಿದ್ಯಾನಿಲಯ 


ಟ್ರ 


